ಕುಮಾರ ವ್ಯಾಸ ಮಹಾ ಕ ವಿ ಯ 
ಕರ್ಣಾಟ ಭಾರತ ಕಥಾಮಂಜರಿ 


ಸಂಪಾದಕರು : 


ಕುವೆಂಪು 


ಮತ್ತು 
ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ 


ಪ್ರಕಾಶನ : 
ಮೈಸೂರು ಸಂಸ್ಥಾನದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ 


ಕಯ : ಇಲ್ಲ 


With best wishes , 

KASI RAMAMURTHY . 

N . R . Colony 


ಕುಮಾರ ವ್ಯಾ ಸ ಮ ಹಾ ಕ ವಿ ಯ 


ಕರ್ಣಾಟ ಭಾರತ ಕಥಾಮಂಜರಿ 


ಸಂಪಾದಕರು : 


ಕುವೆಂಪು 


ಮತ್ತು 


ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ 


ಪ್ರಕಾಶನ : 
ಮೈಸೂರು ಸಂಸ್ಥಾನದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ 


ವಿ ನ೦ ತಿ 


ಕನ್ನಡ ಸಾಹಿತ್ಯದಲ್ಲಿ ರತ್ನ ಪ್ರಾಯವಾದುದೆಂದೆನಿಸಿರುವ ಕುಮಾರವ್ಯಾಸ ಭಾರತವು 
ಜನತೆಗೆ ಸುಂದರವಾದ ಮುದ್ರಣದಲ್ಲೂ ಅತಿ ಸುಲಭ ಬೆಲೆಗೂ ದೊರೆಯುವಂತಾಗಬೇಕೆಂದು 
೧೯೫೪ರಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಕೆ. ಹನುಮಂತಯ್ಯನವರು ಸೂಚಿಸಿದರು, 
ಮೈಸೂರು ಸರ್ಕಾರದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯ ಕೇಂದ್ರ 
ಸಲಹಾಸಮಿತಿ ಈ ಸೂಚನೆಯನ್ನು ಅಂಗೀಕರಿಸಿತು. ಅನಂತರ ಅದೇ ಇಲಾಖೆಯ 
ಪ್ರಕಟನಾಸಮಿತಿ ಕುಮಾರವ್ಯಾಸ ಭಾರತವನ್ನು ಸಂಪಾದಿಸಿಕೊಡುವ ಕಾರ್ಯವನ್ನು 
ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರವರಿಗೂ , ಶ್ರೀ ಕೆ. ವಿ . ಪುಟ್ಟಪ್ಪನವರಿಗೂ 
ವಹಿಸಿಕೊಡಬೇಕೆಂದು ನಿರ್ಣಯಿಸಿತು. ಈ ನಿರ್ಣಯವನ್ನು ಮೈಸೂರು ಸರ್ಕಾರವು 
ಒಪ್ಪಿದ್ದಲ್ಲದೆ, ಈ ಪುಸ್ತಕವನ್ನು ಕೇವಲ ಎರಡು ರೂಪಾಯಿಗಳ ಬೆಲೆಗೆ ಮಾರಬೇಕೆಂದು 
ಆಜ್ಞೆ ಮಾಡಿತು. 
- ಈ ಗ್ರಂಥವನ್ನು ಸಂಪಾದಿಸಿಕೊಡಲು ಒಪ್ಪಿ ಆ ಕಾರ್ಯವನ್ನು ನಿರ್ವಹಿಸಿರುವ 
ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರವರಿಗೂ , ಶ್ರೀ ಕೆ. ವಿ. ಪುಟ್ಟಪ್ಪನವರಿಗೂ 
ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯು ಋಣಿಯಾಗಿದೆ. ಪುಸ್ತಕವನ್ನು 
ಅಂದವಾಗಿ ಮುದ್ರಿಸಿಕೊಟ್ಟಿರುವ ಮೈಸೂರು ಸರ್ಕಾರಿ ಮುದ್ರಣಾಲಯದ ಮೈಸೂರು 
ಶಾಖೆಗೂ ಈ ಇಲಾಖೆಯ ವಂದನೆಗಳು ಸಲ್ಲುತ್ತವೆ. 

ಅತಿ ಸುಲಭ ಬೆಲೆಯಲ್ಲಿ ದೊರೆಯುವ ಈ ಗ್ರಂಥವನ್ನು ಓದಿ ಕನ್ನಡಿಗರೆಲ್ಲರೂ 
ಆನಂದಿಸಲಿ, 


ಬೆಂಗಳೂರು, ) 
೨೭ - ೫ - ೧೯೫೮ || 


ಎ . ಎನ್ . ಮೂರ್ತಿರಾವ , 
- ಡೈರೆಕ್ಟರ್, 

ಮೆಸೂರು ಸರ್ಕಾರದ 
ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ. 


|| ಶ್ರೀ | 
ತೋರಣ ನಾಂದಿ 


( ನಮಿಸಿ ನಾರಾಯಣನ ನರನ ಪುರುಷೋತ್ತಮನ 

ವ್ಯಾಸ ವಾಗ್ಗೇವಿಯರ ಬಳಿಕ ಪೇಳ್ವುದು ಜಯವ ” 
“ ಕನ್ನಡ ಸಾಹಿತ್ಯ ಒಂದು ಸಾವಿರ ವರ್ಷಗಳಿಂದ ಬೆಳೆದು ಬಂದಿದೆ. ಅನೇಕ ಕವಿಕೃತಿಗಳಿಂದ 

* ವೈವಿಧ್ಯ ರಮಣೀಯವಾಗಿದೆ. ಆ ಸಾಹಿತ್ಯ ಕ್ಷೇತ್ರದಲ್ಲಿ ಮೂರು ಪ್ರಬಲವಾದ ಪರಿ 
ವರ್ತನೆಯ ಘಟ್ಟಗಳನ್ನು ಗುರುತಿಸಬಹುದು. ಅಥವಾ ಆಧುನಿಕ ಕಾಲವನ್ನೂ ಗಮನಿಸಿ 
ಹೇಳುವುದಾದರೆ ನಾಲ್ಕು ಘಟ್ಟಗಳನ್ನು ಗುರುತಿಸಬಹುದು. 

ಒಂದನೆಯದು ಹತ್ತನೆಯ ಶತಮಾನದಲ್ಲಿ ; ಎರಡನೆಯದು ಹನ್ನೆರಡನೆಯ ಶತಮಾನದಲ್ಲಿ ; 
ಮೂರನೆಯದು ಹದಿನಾಲ್ಕು ಹದಿನೈದನೆಯ ಶತಮಾನಾವಧಿಯಲ್ಲಿ; ನಾಲ್ಕನೆಯದುಹತ್ತೊಂಬತ್ತು 
ಇಪ್ಪತ್ತನೆಯ ಶತಮಾನಾವಧಿಯಲ್ಲಿ, 

ಪ್ರಥಮ ನವೋದಯದಲ್ಲಿ ಜೈನಧರ್ಮರೂಪದಿಂದ ಆವಿರ್ಭೂತವಾದ ಆ ಚೇತನಶಕ್ತಿ 
ಕನ್ನಡಕ್ಕೆ ಆದಿಕವಿಯಾದ ಪಂಪನ ಕೃತಿಗಳಲ್ಲಿ ತನ್ನ ಭವ್ಯ ಸ್ಮಾರಕ ಸ್ತೂಪವನ್ನು ನಿಮ್ಮಿಸಿಕೊಂಡಿದೆ. 
- ದ್ವಿತೀಯ ನವೋದಯದಲ್ಲಿ ವೀರಶೈವಧರ್ಮರೂಪದಲ್ಲಿ ಮೈದೋರಿದ ಆ ಶಕ್ತಿ ಹರಿಹರ 
ರಾಘವಾಂಕರ ಕೃತಿಸಮಷ್ಟಿಯಲ್ಲಿ ತನ್ನ ಚಿರಸ್ಕೃತಿಮಂದಿರವನ್ನು ಸ್ಥಾಪಿಸಿಕೊಂಡಿದೆ. 

ತೃತೀಯ ನವೋದಯದಲ್ಲಿ ವೈಷ್ಣವಭಕ್ತಿರೂಪದಲ್ಲಿ ಪುನರುತ್ಥಾನವಾದ ಆ ರಸಸ್ಪೂರ್ತಿ 
ಕುಮಾರವ್ಯಾಸ ಬಿರುದಿನ ನಾರಣಪ್ಪನ ಮಹಾಕೃತಿಯಲ್ಲಿ ತನ್ನ ವಿಯಚ್ಚುಂಬಿಯಾದ ಬೃಹದ್ 
ಗೋಪುರವನ್ನು ಕಂಡರಿಸಿಕೊಂಡಿದೆ. ” 

“ ಈ ನಾರಣಪ್ಪನೆ ನಮ್ಮ ಸದ್ಯದ ಅವಗಾಹನೆಗೆ ಬೇಕಾದವನು. ಕನ್ನಡ ಕಾವ್ಯವೃಷ್ಟಿಯ 
ಕಾಮನಬಿಲ್ಲಿನಲ್ಲಿ ಈತನ ನೆಲೆ ನಟ್ಟನಡು, ನೆತ್ತಿಯಮುಡಿ , ಹಳೆಯ , ಹೊಸಕನ್ನಡದ ತಲೆಯ 
ಕಿರೀಟ. ಹಳ್ಳಿ ಹಳ್ಳಿಯಲ್ಲಿ ಅಂದೂ ಇಂದೂ ಗಮಕಶಿರೋಮಣಿಗಳಿಂದ ನಾಡು ನಾಡೇ ಮೊಳಗಿ . 
ರೋಮಾಂಚನಗೊಳ್ಳುವಂತೆ ರಸವನ್ನ , ಇಂಪನ್ನ , ಲಯವನ್ನ , ತಾನವನ್ನ , ಮಾತಿನ ಹರಹನ್ನ , 
ಛಂದಸ್ಸಿನ ಕುಣಿತವನ್ನ ಲೀಲಾಜಾಲವಾಗಿ ಹೊಮ್ಮಿಸಿ ಹರಿಯಿಸಿದ ಮಾಟಗಾರ. ಕನ್ನಡದ 
ಹೊಸಹುಟ್ಟಿನಲ್ಲಿ ಹೊಸ ಮಾರ್ಗಕ್ಕೆ ಹೊಸಶಕ್ತಿಗೆ ದಿಕ್ಕಚಿ, ಧ್ರುವತಾರೆ . ವೇದವ್ಯಾಸರ 
ಪ್ರೇಮಕುಮಾರ, ಕುಮಾರವ್ಯಾಸನೆಂದರೂ ಸರಿ -ವೀರನಾರಾಯಣನ ಪ್ರೇಮಕಿಂಕರ, ನಮ್ಮ 
ನಚ್ಚಿನ ನಾರಣಪ್ಪನೆಂದರೂ ಸರಿ. ” 


“ ಮಹತ್ತಿನೊಡನೆ ಜನಪ್ರಿಯತೆಯನ್ನೂ ಪಡೆದಿರುವ ವಿರಲ ಸುಯೋಗವುಳ್ಳ ಕವಿಗಳಲ್ಲಿ 
ಈತ ಗಣ್ಯನು. ” “ ಕಲಿಯದವರಿಗೂ ಕಾಮಧೇನುವಾಗಿ ಕನ್ನಡ ನಾಡಿನ ಜನಜೀವನದ 
ಹೃದಯವೇದಿಕೆಯಲ್ಲಿ ಅಗ್ರಸ್ಥಾನಸ್ಥ ಮಹಾಧ್ಯಕ್ಷನಾಗಿದ್ದಾನೆ. ” “ ಒದ್ದೆ ಬಟ್ಟೆಯುಟ್ಟು 
ವೀರನಾರಾಯಣನ ಮುಂದೆ ಕುಳಿತು ಭಕ್ತಿರಸಾವೇಶದಿಂದ ಆಡುತ್ತಾ ಹಾಡುತ್ತಿದ್ದ ಆ ಭಕ್ತ 
ಕವಿಯನ್ನು ನೋಡಿರಲ್ಲಿ ! ಮೈಮರೆತು ಹಾಡುತ್ತಿದ್ದಾನೆ. ಜನ ಮೈಮರೆತು ಕೇಳುತ್ತಿದ್ದಾರೆ. 
ಅವನು ಉಟ್ಟ ಬಟ್ಟೆಯ ತೇವ ಆರಿದಂತೆಲ್ಲಾ ಅವನ ಆವೇಶವೂ ಬತ್ತುತ್ತಾಹೋಗುತ್ತಿದೆ. 
ಆದರೂ ಜನ ನಿಷ್ಪಂದರಾಗಿ ಕೇಳುತ್ತಲೇ ಇದ್ದಾರೆ............ 

“ ದಂತಕಥೆಯಾದರೂ ಇದು ಭಾವಪೂರ್ಣವಾಗಿದೆ . ಕುಮಾರವ್ಯಾಸನ ಕಾವ್ಯ ಸಹ್ಯಾದ್ರಿಯ 
ಏರಿಳಿತಗಳಲ್ಲಿ ತಲ್ಲೀನತೆಯಿಂದ ರಸಯಾತ್ರೆಯನ್ನು ಕೈಗೊಂಡ ಸಹೃದಯ ಚೇತನಕ್ಕೆ 
ಆ ದಂತಕಥೆಯು ಧ್ವನಿಪೂರ್ಣವಾಗಿ ತೋರುತ್ತದೆ. ದರ್ಶನ ಪ್ರತಿಭಾವಶಿಯಾಗಿ ಭಗವಾನ್ 
ವೀರನಾರಾಯಣ ಕೃಪಾಸೂತ್ರಚಾಲಿತನಾಗಿ ಹಾಡಿದ ಆ ಭಕ್ತ ಕವೀಶ್ವರನಿಗೆ ಈ ಮಾತು 
ಒಪ್ಪುವಂತೆ ಬೇರೆ ಎಲ್ಲರಿಗೂ ಒಪ್ಪದು. ” 

“ ನಾಡಿನ ಜನ ಶತಮಾನಗಳಿಂದ ಹಾಡಿ, ಹಾಡಿಸಿ ಕೇಳುತ್ತಲೇ ಇರುವ ಈ ಕವಿ ನಿಶ್ಚಿತವಾಗಿ 
ಯಾವ ಶತಮಾನದಲ್ಲಿದ್ದ ಎಂಬುದೇ ಸ್ಪಷ್ಟವಾಗಿ ತಿಳಿಯದಾಗಿದೆ. ಹದಿಮೂರನೆಯ ಶತಮಾನ 
ದಿಂದ ಹದಿನೈದನೆಯ ಶತಮಾನದ ತನಕ ಅವನ ಕಾಲ ತೇಂಕಾಡುತ್ತಿದೆ. ಮಹಿಮಾವಂತ 
ನಾದುದರಿಂದಲೋ ಏನೋ , ಆ ಎಲ್ಲ ಶತಮಾನಗಳಲ್ಲಿ ಅವನಿದ್ದನೆಂಬ ದಂತಕಥೆಗಳು ಬೆಳೆದು 
ಕೊಂಡಿವೆ. ಶ್ರೀಮಾನ್ ಮಂಜೇಶ್ವರ ಗೋವಿಂದ ಪೈಗಳವರು ಆತ ಸುಮಾರು ೧೨೩೦ - ೩೫ 
ರೊಳಗೆ ಇದ್ದಿರಬೇಕೆಂದು ಸಾಧಿಸಿದ್ದಾರೆ. ಕವಿಚರಿತಕಾರರು ಸುಮಾರು ೧೪೩೦ ಎಂದು 
ನಿರ್ಧರಿಸಿದ್ದಾರೆ. ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿ , ಎಂದರೆ ೧೫೩೦ರಲ್ಲಿದ್ದಿರ 
ಬೇಕೆಂದು ಕೆಲವರು ವಾದಿಸಿದ್ದಾರೆ. ಒಟ್ಟಿನಲ್ಲಿ ಏಕಾಭಿಪ್ರಾಯವಿಲ್ಲ. ಈಗ ಸದ್ಯಕ್ಕೆ ನಮಗೆ 
ತಿಳಿದಿರುವಂತೆ ಕುಮಾರವ್ಯಾಸನನ್ನು ಭಾಸ್ಕರಕವಿ ಬಹಳವಾಗಿ ಅನುಕರಣೆ ಮಾಡಿರುವುದರಿಂದ 
( ಈ ವಿಚಾರದಲ್ಲಿ ಸಂಶಯವೇ ಇಲ್ಲ,) ೧೪೨೩ಕ್ಕಿಂತ ಮುಂಚೆಯೇ ನಾರಣಪ್ಪನು ಪ್ರಸಿದ್ದ 
ನಾಗಿದ್ದಿರಬೇಕು ಎಂಬುದರಲ್ಲಿ ಸಂದೇಹ ಬಾರದು. ” 

“ ತನ್ನ ಕಾಲವನ್ನು ಕುಲಗೋತ್ರವನ್ನು ಬಿರುದಾಂಕಿತಗಳನ್ನು ಕುಮಾರವ್ಯಾಸನೇ 
ಹೇಳಿಕೊಳ್ಳಲಿಲ್ಲ. ತಮತಮಗೆ ತೋರಿದಂತೆ, ತಮ್ಮ ತಮ್ಮ ಆಸೆಗೆ ತಕ್ಕಂತೆ ಕೆಲವರು ಅವನಿಗೆ 
ಲಾಂಛನವಿತ್ತು ಆ ಕಾರಣಕ್ಕಾಗಿಯೇ ಅವನಿಗೆ ತಮಗೆ ಬೇಕಾದುದೊಂದು ಕಾಲವನ್ನಿತ್ತರು. 
ಕಾಲವನ್ನೇನೋ ನಿರ್ಧರಿಸಲೇಬೇಕು. ಆದರೆ ಇಂತಹ ಮಹಾಕವಿ ಯಾವ ಕುಲಕ್ಕೆ ಸೇರಿದವ 
ನೆಂದು ಬೇರು ಅಗೆಯುವುದಾದರೂ ಏಕೆ ? ” “ ಆತ ದೊಡ್ಡ ಕವಿ : ಮತತ್ವದಿಂದಲ್ಲ, ಕವಿತ್ವ 


ದಿಂದ! ' ' ಆತನ ಹಣಿಯಮೇಲೆ ಯಾವ ಲಾಂಛನವಿದ್ದರೇನು: ನಮಗೆ ನಮ್ಮ ಈ ದಿವ್ಯ ಕವಿ 
ನಮ್ಮವನು ; ಕನ್ನಡಿಗನು ; ಕನ್ನಡಿಗರ ಕುಲವನ್ನು ಒಂದಾಗಿ ಬೆಸೆಯುವವನು : ಕನ್ನಡಿಗರ 
ದೊಡ್ಡ ಹೆಮ್ಮೆ ; ದೊಡ್ಡ ಕಣ್ಣು ; ಮಹಾತ್ಮ ” 

ಕವಿಯ ಕಾವ್ಯ : - ಕುಮಾರವ್ಯಾಸ ಭಾರತವು ಕಲಿಯದವರಿಗೂ ಕಾಮಧೇನು ಎಂದು 
ಹಿಂದೆಯೇ ಹೇಳಿದೆವು. ಇನ್ನು ಕಲಿತವರಿಗೆ ಕೇಳಬೇಕೆ? ' ಕಾವ್ಯಕೆ ಗುರು '. ಆ ಗುರು 
ಕಾವ್ಯವನ್ನು ಓದಿ ಹುಚ್ಚಾಗದ ಸಹೃದಯರಿಲ್ಲ. 


* ಕುಮಾರವ್ಯಾಸನು ಹಾಡಿದನೆಂದರೆ 
ಕಲಿಯುಗ ದ್ವಾಪರವಾಗುವುದು 
ಭಾರತ ಕಣ್ಣಲಿ ಕುಣಿವುದು ! ಮೈಯಲಿ 
ಮಿಂಚಿನ ಹೊಳೆ ತುಳುಕಾಡುವುದು ! 


ಕವಿಯ ಕಾವ್ಯವನ್ನು ಓದುವ ಮೊದಲು ಈ ಮಾತುಗಳನ್ನು ಕೇಳಿದರೆ ಕಾವ್ಯಸೌಂದಯ್ಯ 
ಕ್ಕಾಗಿ ಅವನ್ನು ಮೆಚ್ಚಿಕೊಳ್ಳುತ್ತೇವೆ. ಆದರೆ ಕುಮಾರವ್ಯಾಸನ ಕಾವ್ಯ ಕುರುಕ್ಷೇತ್ರದಲ್ಲಿ 
ನಡೆಯುವ ಆ ವಿದ್ಯುದ್ ಘರ್ಷಣವನ್ನು ಕಂಡಾಗ, ಕಂಡು ಉಂಡಾಗ, ಅವನ ಪ್ರತಿಭಾ 
ವಿದ್ಯುತ್ಪವಾಹದಲ್ಲಿ ಮುಳುಗಿ ಮೇಲೆದ್ದು ಈಜಿ ಬಂದಾಗ ಮೇಲಿನಮಾತು ಸುಂದರಸತ್ಯವಾಗು 
ಇದೆ.'' 

ಇಂತಹ ಈ ಕಾವ್ಯವನ್ನು ಬರೆದ ಕವಿ ತನ್ನನ್ನು ಬರಿಯ ' ಲಿಪಿಕಾರ ' ನೆಂದುಕೊಳ್ಳು 
ತಾನೆ. ದರ್ಶನ ಪ್ರತಿಭೆಗೆ ತನ್ನನ್ನು ತಾನು ಲಿಪಿಕಾರನನ್ನಾಗಿ ಮಾಡಿಕೊಂಡರೆ ಮಾತ್ರ 
ಮಹಾಕಾವ್ಯ ಮೂಡಿಬರುತ್ತದೆ ಎಂಬುದಕ್ಕೆ ಕುಮಾರವ್ಯಾಸನೆ ಸಾಕ್ಷಿ. ಹಾಗಾಗಿ ಭಗವದಭಿವ್ಯಕ್ತಿಗೆ 
ಪಾತ್ರಮಾತ್ರನಾಗುತ್ತಾನೆ. ಅಂತಹವನಿಗೆ ಕಾವ್ಯ “ ರಮಣೀಯಾರ್ಥ ಪ್ರತಿಪಾದಕಃ ಶಬ್ದಃ ' 
ಮಾತ್ರವಲ್ಲ. ಕುಮಾರವ್ಯಾಸನೆ ಹೇಳಿದ್ದಾನೆ: ' ಚಾರುಕವಿತೆಯ ಬಳಕೆಯಲ್ಲ, ವಿಚಾರಿಸು 
ವೊಡಳವಲ್ಲ ' ಎಂದು. ಕಲೆಗಾಗಿ ಕಲೆ ಎಂಬುದು ಅವನಿಗೆ ಒಲ್ಲದ ಮಾತು . ವ್ಯಾಸಭಾರತ 
ವನ್ನು ಕುರಿತು ' ದುರಿತವ್ಯಾಳವಿಷಜಾಂಗುಳಿಕ ' ' ದುರಿತದುರ್ಗ ವಿಭೇದಕರ ' ' ಕಾಯಕಲ್ಮಷ 
ಹರವಖಿಳನಿಶ್ಯ ಸದ ಸದ್ರೂಪುವಿನ ಸಂದಾಯಕ ' ' ಪುಣ್ಯಸ್ತೋಮತರುಗಳಿಗೆ ಈ ಮಹಾ 
ಭಾರತ ಕಥಾಮೃತ ರಾಮಣೀಯಕ ಫಲವಲಾ ' ಎಂದೆಲ್ಲ ಹಾಡಿದ ಕವಿಗೆ ತನ್ನ ಭಾರತವಾದರೂ 
ಏನಾಗಬೇಕೆಂಬುದು ಕಾಣದಿರಲಿಲ್ಲ. 
- “ ಆದರೆ ಈ ಭಾರತ ಆ ಭಾರತದ ಪ್ರತಿಕೃತಿಯಲ್ಲ. ಇದು ಪಂಪನ ಪ್ರತಿಚ್ಛಾಯೆಯೂ 
ಅಲ್ಲ. ಮಹರ್ಷಿ ವ್ಯಾಸರ ಕಾವ್ಯವನ್ನು ಕನ್ನಡದಲ್ಲಿ ಪಂಪನಂತಹ ಮಹಾಕವಿ ರಚಿಸಿದ 


ಮೇಲೆ ಮತ್ತೊಬ್ಬ ಕವಿ ಆ ಕಾವ್ಯವನ್ನು ಹೆಚ್ಚು ಸಮರ್ಪಕವಾಗಿ, ನವೋನವ್ಯವಾಗಿ 
ಮಾಡುತ್ತೇನೆಂದು ಹೊರಡುವುದು ಸಾಹಸದ ಮಾತೇ ಸರಿ . ಕುಮಾರವ್ಯಾಸ ಆ ಮಹಾ 
ಸಾಹಸವನ್ನು , ಸಾಹಸವೆಂದೇ ಭಾವಿಸದೆ, ಕೈಗೊಂಡಿದ್ದಾನೆ. ಪಂಪನನ್ನು ಓದಿಯೇ ಇಲ್ಲ 
ವೇನೋ ಎನ್ನುವಷ್ಟು ಮಟ್ಟಿಗೆ ಹೊಸ ಕಾವ್ಯವನ್ನು ಸೃಷ್ಟಿಸಿದ್ದಾನೆ, ಎಂದರೆ ಯಾರೂ ಆಶ್ಚಯ್ಯ 
ಗೊಳ್ಳಬೇಕಾಗಿಲ್ಲ. ಪಂಪ ಶ್ರೇಷ್ಟತಮವಾಗಿ ಸೃಷ್ಟಿಸಿರುವ ಭಾಗಗಳನ್ನೂ ಇವನು ಅದಕ್ಕೆ 
ಸರಿಮಿಗಿಲಾಗುವಂತೆ, ತಾನು ಅವನನ್ನು ಓದಿಲ್ಲದೆ ಬರೆಯುತ್ತಿರುವಂತೆ ಸೃಷ್ಟಿಸಿರುವುದನ್ನು 
ನೋಡಬಹುದು. ಕೃಷ್ಣ ಕರ್ಣರ ಸಂವಾದ ಪ್ರಸಂಗವೆ ಇದಕ್ಕೆ ಉದಾಹರಣೆಯಾಗಬಲ್ಲದು. 
ಪಂಪನ ಪ್ರತಿಭಾಶ್ವೇತಚ್ಛತ್ರದಲ್ಲಿ ತನ್ನ ಕಾವ್ಯಸೀಮೆಯನ್ನು ವಿಸ್ತರಿಸಿಕೊಂಡ ' ಸಾಮಂತ 
ಚೂಡಾಮಣಿ” ಕವಿ ರನ್ನನನ್ನೂ ಸರ್ವಸ್ವತಂತ್ರವಾದ ಅವಧೂತ ರಾಜ್ಯವನ್ನು ನಿರ್ಮಾಣ 
ಮಾಡಿಕೊಂಡ ಕವಿ ಕುಮಾರವ್ಯಾಸನನ್ನೂ ಹೋಲಿಸಿ ನೋಡಿದಾಗ ಗೊತ್ತಾಗುತ್ತದೆ . ಈ 
ನಾರಣಪ್ಪನ ಮಹಾಪ್ರತಿಭೆಯ ಶಕ್ತಿ . ” 

“ ಕುಮಾರವ್ಯಾಸ ವಿಶಿಷ್ಟ ಶಕ್ತಿಯ ಸ್ವತಂತ್ರ ಕವಿ. ಅವನ ಕಾವ್ಯ ಹಾಗೆಯೆ ವಿಶಿಷ್ಟ 
ಸ್ವತಂತ್ರ ಪ್ರಾರಂಭದ ಪರ್ವಗಳಲ್ಲಿ ಹೆಚ್ಚು ಕಡಿಮೆ ವ್ಯಾಸರನ್ನೆ ಹಿಂಬಾಲಿಸಿಕೊಂಡು ಹೊರಟ 
ಈತ ಯುದ್ಧ ಪರ್ವಗಳು ಬಂದಾಗ ತನ್ನ ದಾರಿಯನ್ನು ತಾನು ಹಿಡಿದುಕೊಂಡು ಹೋಗುತ್ತಾನೆ. 
ಒಟ್ಟಿನಲ್ಲಿ ಕಥೆಗಾಗಿ ಇವನು ವ್ಯಾಸರನ್ನು ಆಶ್ರಯಿಸಿದ್ದಾನೆಯೇ ಹೊರತು ಪಂಪನನ್ನಲ್ಲ. 
ರೀತಿಯ ದೃಷ್ಟಿಯಲ್ಲಂತೂ ತನ್ನನ್ನೇ ಅಭಿವ್ಯಕ್ತಗೊಳಿಸಿಕೊಂಡಿದ್ದಾನೆ. ಕಥೆಯ ದೃಷ್ಟಿಯಲ್ಲಿ 
ಪಂಪನಿಗೂ ಇವನಿಗೂ ಬಹಳ ಅಂತರವಿದ್ದುದರಿಂದಲೂ ಈ ರೀತಿ' ಯ ಅನನ್ಯತೆಯಿಂದಲೂ 
ಕುಮಾರವ್ಯಾಸ ಭಾರತ ಕನ್ನಡದಲ್ಲಿ ವಿಶಿಷ್ಟ ಸ್ವತಂತ್ರ ಕೃತಿಯಾಗಿದೆ. ” 

* ಪಂಪನಿಗೆ ಭಾರತ ಲೌಕಿಕ ಕಾವ್ಯವಾಯಿತು. ಕುಮಾರವ್ಯಾಸನಿಗೆ ಭಗವದ್ವಿಲಾಸ 
ಭೂಮಿಕೆಯಾಯಿತು. ಪಂಪನಿಗೆ ಅದು ತನ್ನ ಕಾವ್ಯ ಪ್ರತಿಭೆಯ ಪ್ರಕಾಶನದ ಒಂದು ಪ್ರಕಾರ 
ವಾಯಿತು. ಕುಮಾರವ್ಯಾಸನಿಗೆ ಆತ್ಮ ಪ್ರಕಾಶನದ ಏಕೈಕ ಪ್ರಕಾರವಾಯಿತು. ಹೀಗಾಗಿ 
ಪಂಪನ ಪ್ರತಿಭೆ ಇಕ್ಕಡಿಯಾಗಿ ಅವನ ಎರಡು ಕಾವ್ಯಗಳಲ್ಲಿ ವ್ಯಕ್ತವಾದರೆ , ಇವನ ಪ್ರತಿಭೆ 
ಒಂದೇ ಕೃತಿಯಲ್ಲಿ ಏಕೀಭವಿಸಿ ಜಾಜ್ವಲ್ಯಮಾನವಾಯಿತು. ಪಂಪ ತನ್ನ ಪ್ರಜ್ಞೆಯನ್ನು ಲೌಕಿಕ 
ಕಾವ್ಯಪ್ರಜ್ಞೆಯನ್ನಾಗಿ ಒಂದೆಡೆಯೂ , ಧರ್ಮಕಾವ್ಯಪ್ರಜ್ಞೆಯನ್ನಾಗಿ ಮತ್ತೊಂದೆಡೆಯೂ 
ಮಾಡಿಕೊಂಡದ್ದರಿಂದ ಅವನ ವ್ಯಕ್ತಿತೆಯಲ್ಲಿ ಇನ್ನೊಗವನ್ನು ಕಾಣುತ್ತೇವೆ. ಕುಮಾರವ್ಯಾಸ ತನ್ನ 
ಕಾವ್ಯಯೋಗವನ್ನು ಆತ್ಮಯೋಗದಿಂದ ಬೇರೆಂದು ಎಂದೂ ಭಾವಿಸದೆ ಇದ್ದುದರಿಂದ ತನ್ನ ಸಮಗ್ರ 
ವ್ಯಕ್ತಿತೆಯ ಅಖಂಡ ಸ್ವರೂಪವನ್ನು ಅವನು ಪ್ರತಿಮಿಸುವುದು ಸಾಧ್ಯವಾಯಿತು. ಈ ದೃಷ್ಟಿ 
ಯಿಂದ ಕುಮಾರವ್ಯಾಸ ಅದ್ವಿತೀಯ. ” 


“ ಕುಮಾರವ್ಯಾಸನ ಕಾವ್ಯ ರೀತಿಯ ವಿಚಾರವಾಗಿ ಒಂದೆರಡು ಮಾತನ್ನು ಹೇಳದಿದ್ದರೆ 
ತಪ್ಪಾಗುತ್ತದೆ. ಸಾಮಾನ್ಯವಾಗಿ ಕುಮಾರವ್ಯಾಸನನ್ನು ಭಾಮಿನೀಷಟ್ಟದಿಕಾರ ಎಂದು 
ಹೇಳುವುದರಿಂದ ಗುರುತಿಸುವುದೂ ಉಂಟು. ಆದರೆ ಇದೇ ಅವನ ರೀತಿಯಲ್ಲ. ಆ ರೀತಿ' ಯ 
ಕೊನೆಯ ' ಅವಸ್ಥಾ ' ಮಾತ್ರ ಅದು. ಅವನ ರೀತಿ ಮಹಾಕವಿಯ ರೀತಿ, ಮಹಾಪ್ರಾಜ್ಞನ ರೀತಿ, 
ude ONIE OPS. “ Wisdom speaks first in images ” - W . B . Yeats . 
ಎನ್ನುವ ಮಾತುಗಳನ್ನು ಇಲ್ಲಿ ನೆನೆದುಕೊಳ್ಳಬಹುದು. ಕುಮಾರವ್ಯಾಸ ಕಾಣುವುದು ರೂಪಕ 
ಗಳನ್ನು , ಮಾತನಾಡುವುದು ರೂಪಕಗಳನ್ನು ಅಷ್ಟೇ ಏಕೆ, ಅವನ ಸಾಧಾರಣತಮ ಭಾಷೆಯೂ 
ರೂಪಕದಿಂದ ದೀಪ್ತಗೊಂಡಿರುತ್ತದೆ. ಈ ಭೂಮಿಕೆಯಲ್ಲಿ ಇವನನ್ನು ಸರಿಗಟ್ಟುವ ಕವಿ 
ಕನ್ನಡದಲ್ಲಿಲ್ಲವೇ ಇಲ್ಲ. ಅವನನ್ನು " ರೂಪಕಸಾಮ್ರಾಜ್ಯ ಚಕ್ರವರ್ತಿ ' ಎಂದು ಕರೆದ ಮಾತು 
ಗಾದೆಯಾಗಿದೆ. ಉದಾಹರಣೆಗಾಗಿ, ಒಂದೆರಡು ರೂಪಕಗಳನ್ನು ನೋಡಬಹುದು : ' ಶಿವನ 
ಕಾರುಣ್ಯಾಯುಧವೆ ಮಸೆದುದು ಸುರೇಂದ್ರ ಸ್ನೇಹ ಸಾಣಿಯಲಿ', ' ಮುನಿಯ ಮಾತಿನ 
ಬಲೆಗೆ ಸಿಲುಕಿತು ಜನಪತಿಯ ಚೈತನ್ಯಮೃಗ,' ' ನಮ್ಮ ಭಾಗ್ಯದ ಬಾಣಸಿಗ ವಿಧಿ ವಿಷವ ಬೆರಸು 
ವೊಡಾರು ಕಾವರು', ' ಬಂಧುಗಳ ದರುಶನ ಫಲವಲಾ ಸಂಸಾರ ತರುವಿಂಗೆ ', ' ಅಪಕೀರಿ 
ನಾರಿಯ ಸೆರಗ ಹಿಡಿದರು , ಹೀಗೆ ಅವನು ನುಡಿಯುವ ಭಾಷೆಯೇ ಭಾವವಾಗುತ್ತದೆ; 
ಭಾಷೆಯೇ ರೂಪಕವಾಗುತ್ತದೆ. ರೂಪಕವನ್ನು ಆ ನುಡಿಯಿಂದ ಬಿಡಿಸಿ ತೆಗೆಯುವುದಕ್ಕೆ 
ಸಾಧ್ಯವಾಗುವುದಿಲ್ಲ. ಯಾರನ್ನಾದರೂ ಅನುವಾದ ಮಾಡಬಹುದು. ಕುಮಾರವ್ಯಾಸನನು 
ಅನುವಾದ ಮಾಡುವುದು ಎಂದೆಂದಿಗೂ ದುಸ್ಸಾಧ್ಯ . ಕಾರಣ ಅವನ ಪ್ರತಿಭೆ ಭಾಷೆಯಲ್ಲಿ 
ಅವಿರ್ಭವಿಸಿದೆ. ಆದುದರಿಂದಲೇ ಅವುಗಳಲ್ಲಿ ಅವಿಭಾಜ್ಯವಾದ ಶಕ್ತಿ ಪ್ರಜ್ವಲಿಸುತ್ತದೆ. 
“ ಬವರವಾದರೆ ಹರನ ವದನಕೆ ಬೆವರ ತಹ,' ' ಮೃತ್ತು ಮರೆಹೊಕ್ಕಳು ಮಹೇಶ್ವರನ ,' 
“ ಕಾಲದಂಡವ ತಿರುಹಿ ಭುವನದಲೂಳಿಗವ ಮಾಡುವ ಕೃತಾಂತನ ಹೋಲುವೆಯ ಹೊಸಬಿಗನು 
ಹೊಕ್ಕನು ಭೀಮನುರವಣಿಸಿ', ' ಹಡಗು ಜಲಧಿಯಡಿ ಗಿರಿಗಳನೆಡಹಿ ನುಗ್ಗಾದಂತೆ' 
“ ಅಲಿಕಲುಗಳ ಕಡಿವೊಡುಕ್ಕಿನ ಚೀಲಣದ ಹಂಗೇಕೆ ?, ' ಕಾಳಕೂಟದ ಕಮಲ ತುಂಬಿಗೆ 
ಪಥ್ಯವಲ್ಲ', ' ಪಲಾಯನ ತವನಿಧಿ ', ' ನರಶರದ ಜುಂಜುವೊಳೆಯಲಿ ಜಾರುವನೆ ಜಾಹ್ನವೀಧರ ', 
*ಸೀಳಬಹುದೇ ಸೀಸದುಳಿಯಲಿ ತೈಲವನು ' ? ' ಬತ್ತಿದ ಕೆರೆಯೊಳಗೆ ಬಲೆಯೇಕೆ ? ವರುಣಶರ 
ಬಾಯರತು ನೀರಡಸಿದುದು ', ' ಸುರಧೇನು ನೆರೆಗೊಡ್ಡಾಯ್ತು ', 'ಕೋಲಗುರುವಿನ 
ಮರಣವಾರ್ತಾ ಕಾಲಸರ್ಪನ ತಂದು ಸಂಜಯ ಹೋಳಿಗೆಯನೀಡಾಡಿದನು ಧೃತರಾಷ್ಟ್ರ 
ನಿದಿರಿನಲಿ', ' ಕೆಂಡದ ಮಳೆಯ ತಡೆವವೆ ಕೊಡೆ'?“ ಬೆಳುದಿಂಗಳಲಿ ಮೈ ಬೆವರುವುದೆ ??“ ಪಡುವಣ 
ಶೈಲ ವಿಪುಲಸ್ತಂಭ ದೀಪಿಕೆಯಂತೆ ರವಿ ಮೆರೆದ ', ' ರುಧಿರದ ತಿಲಕನಾದನಿ ಧರಾಂಗನೆಗೆ ', 


“ ನುಡಿಗಳ ಕಾಳಕೂಟವ ಬಡಿಸುವೆನು ಕಿವಿಯಾರ ಸವಿಯೆಂದ', .' ಮುಂದಣ ಕಾಳಗದ 
ಕರ್ಣಾಮೃತದ ಮಳೆಗಾಲ ಮಾದುದು ವಿಲೋಚನದ ಮಳೆಗಾಲವಾಯೆಂದ', ' ಘನಶೋಕ 
ವಯ ಮೇಹುಗಾಡಿನ ಮನ', ' ಅರಿವಿನ ಸೆರಗು ಹಾರಿತು ', ' ಅಂಬುನಿಧಿ ಮಕರಂದವಾದರೆ 
ತುಂಬಿಯಾಗನೆ ವಡಲು ?' ' ಸಿಡಿಲು ಸಿಗುರೆದ್ದಂತೆ ! ' 'ರೋಪವೀರೆಲೆಯಾಯ್ತು ', ' ಮಾತು 
ಹೊಲಸಿನ ಗಂಧವಾಗಿದೆ? - ಇಂತಹವು ನೂರಲ್ಲ , ಸಹಸ್ರಾರು ಉದಾಹರಣೆಗಳನ್ನು ಕೊಡ 
ಬಹುದು. ಈ ಒಂದೊಂದು ರೂಪಕದ ಸಿಡಿಲಕುಡಿಯನ್ನು ಹಿಡಿದು ಅನುಭವಿಸಿರಿ ! ಪಾಸಕ್ಕಾಗಿ 
* ಬೇರೆಯ ಕವಿಗಳು ಪ್ರಯತ್ನಿಸಿದರೆ ಈ ಕವಿಗೆ ಪ್ರತಿಯೊಂದು ಪ್ರಾಸಸ್ಥಾನವೂ ಒಂದೊಂದು ಹೊಸ 
ಹೊಸ ರೂಪಕವನ್ನು ತಂದುಕೊಡುವುದುಂಟು. 

( ಅರೆದುದೋ ಪರಬಲವ, ಕಾಲನ 
ಹೊರೆದು , ಮಾರಣದ ಮಂತ್ರವ 
ಬರೆದುದೋ , ಬವರಕ್ಕೆ ಬಲುಗೆಗಳನು ಕೆ ನೆಗಹಿ | 
ಕರೆದುದೋ , ಬಲವೆಲ್ಲ ನೀರಲಿ 
ನೆರೆದ ` ದೊ , ಮಾರ್ಬಲದ ವೀರರ 

ಹರೆದುದೋ ! . . . . . . 
“ಇಷ್ಟು ಶ್ರೀಮಂತನಾದ ಕುಮಾರವ್ಯಾಸವ್ಯಾಸಪಂಪರಾದ ಮೇಲೆಬಂದರೇನಂತೆ? ಇದಕ್ಕೆ 
ಒಂದೇ ಉದಾಹರಣಿಯನ್ನು ಕೊಡಬಹುದು. ಪಂಪಕವಿ ಒಂದು ಪ್ರಸಂಗವನ್ನು ವರ್ಣಿಸುವಾಗ 
* ವಿಷಮೊಳೆಗುಳೊಡಮದೊಳೆಯೆ ಕಾಳಿಯ ನಾಗನಾಗದು ' ಎಂದು ಹೇಳಿದ್ದರೆ ಕುಮಾರವ್ಯಾಸ 
ಹೇಳಿದ ರೀತಿ ಇದು : * ಬೆಳುದಿಂಗಳಿನ ಬಿರುಸಾರ ಸುಡುವುದು '. ಈ ರೂಪಕ ಶಕ್ತಿಯಲ್ಲಿ ಪಂಪ 
ನಾರಣಪ್ಪರಿಗೆ ಸಮಾನತೆ ಇಲ್ಲ . ಅವನ ರುದ್ರಶಕ್ತಿಗೆ ಏನುಸಿಕ್ಕಿದರೂ ರೂಪಕಾಹಾರವಾಗಿ ಬಿಡು 
ತದೆ. ಆದ್ದರಿಂದ ಅನ್ಯಕವಿಗಳು ಅಗಿದು ಸಿದ್ಧಗೊಳಿಸಿಟ್ಟುಕೊಂಡ ಆಹಾರ ಅವನಿಗೆ ಎಂಜಲು. 

ಆರ ದೀಪನ ಚೂರ್ಣ ಬಲದಲಿ ವೀರ ರುದ್ರನು ಜಗವ ನುಂಗುವ ? 
ಎನ್ನುವ ಮಾತು ಅವನ ರೂಪಕ ರುದ್ರ ಶಕ್ತಿಗೆ ಎತ್ತಿದ ಮಂಗಳಾರತಿಯಾಗಿದೆ. ಇಂತಹ 
ಶಕ್ತನಾದದ್ದರಿಂದಲೇ ಕುಮಾರವ್ಯಾಸ ಅಷ್ಟು ಮಾತಾಳಿಯಾಗಿದ್ದರೂ ದುಸ್ಸಹ್ಯನಾಗಿಲ್ಲ. ಈ 
ಕವಿ ತನ್ನ ಶಕ್ತಿಯನ್ನು ಹೇಳಿಕೊಳ್ಳುತ್ತ ' ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ ಪದವಿಟ್ಟಳು 
ಪದೊಂದಗ್ಗಳಿಕೆ', ಎಂದುಕೊಂಡಿದ್ದಾನೆ. ಇವನ ರೂಪಕನಟರಾಜ ಶಕ್ತಿಯನ್ನು ಕಂಡಾಗ ಈ 
ಮಾತುಗಳು ಉತ್ಪಕ್ಷೆಯಲ್ಲ ಎನಿಸುತ್ತದೆ. ” ಆದರೆ ಒಮ್ಮೊಮ್ಮೆ ಅನಿಸುತ್ತದೆ: “ ಈ ಒಂದು 
ಶಕ್ತಿಯೆ ದೋಷವಾದುದೂ ಉಂಟು. - ಪದವನ್ನೆ ಅಲ್ಲ, ಪಂಕ್ತಿಯನ್ನೇ ಅಲ್ಲ, ಸಂಧಿಗಳನ್ನೂ 
ತೊಡೆದು ಹಾಕಿದ್ದರೆ ಅವನ ಖ್ಯಾತಿ ಹೆಚ್ಚುತ್ತಿತ್ತು ”, ಎಂದು. * ಆದರೂ ಯಾವೆಡೆಯಲ್ಲಿಯೂ 


ಅಯುಕ್ತ ಪದದ ಪ್ರಸಾರವಿಲ್ಲ ; ಅದಕ್ಕಾಗಿ ನಾವು ಕವಿಯನ್ನು ಹೊಗಳಲೇಬೇಕು. ಸಾವಿರಾರು 
ಮಾತುಗಳು ನಿರಂಕುಶವಾಗಿ ನಡೆದಿದ್ದರೂ ಸಮಯ ಸಂದರ್ಭಗಳಿಗೆ ವಿರೋಧವಾದ ಪ್ರಯೋಗ 
ಗಳು ಅಪರೂಪ, ಪ್ರಾಯಶಃ ಇಲ್ಲವೇ ಇಲ್ಲ. ಪಾತ್ರ ಸನ್ನಿವೇಶಗಳಿಗೆ ಅನುಚಿತವಾದ ರಾಗಾ 
ಲೋಚನೆಗಳು ಕೆಲವೆಡೆಯಲ್ಲಿ ಕಾಣಬರುತ್ತವೆ. ಆಗ ಕವಿಯ ನಿರ್ಮಾಣ ಕೌಶಲವು ಕಣ್ಣು ಮುಚ್ಚಿ 
ತೂಕಡಿಸಿದ ಹಾಗೆ ತೋರುತ್ತದೆಯೇ ಹೊರತು ಕವಿಯ ನಾಲಗೆ ಕೊಂಕಿ ತೊದಲಿದಂತೆ ಭಾಸ 
ವಾಗುವುದಿಲ್ಲ . ” “ ವಾಚಾಳಿಯಂತೆ ಕಾಣಿಸಿಕೊಂಡರೂ ವಸ್ತುತಃ ಅವನು ವಾಗ್ನಿ , ಕವಿತೆಯ 
ಹೊದಿಕೆ ಹೆಚ್ಚು ಹೆಚ್ಚು ಮಡಿಕೆಗಳನ್ನು ಪ್ರಕಟಿಸಿದರೂ ಕಾವ್ಯಪುರುಷನ ದೇಹಕ್ಕೆ ಅವೆಲ್ಲವೂ 
ಹೇಗೊ ಹೊಂದಿಕೊಂಡುಬಿಟ್ಟಿವೆ. ಕುಮಾರವ್ಯಾಸನ ಭಾಷಾ ಪದ್ಧತಿ ಸ್ವತಂತ್ರವಾದದ್ದು , 
ಎಲ್ಲಿಯೂ ಅತಂತ್ರವಾಗಿಲ್ಲ. ಕುತಂತ್ರವಂತೂ ಅದಕ್ಕೆ ತೀರಹೊರಗು. ಸಂಧ್ಯಾಸಮಯ 
ಪಶ್ಚಿಮದಿಕ್ಕಿನಲ್ಲಿ ಬಣ್ಣಗಳ ಹರಹು ವಿಪರೀತ; ಸಾಗರದ ನೀಲವರ್ಣದ ನೀರಿನ ರಾಶಿ ವಿಪರೀತ; 
ವೈಶಾಖದಲ್ಲಿ ಅರಳಿಯ ಮರಕ್ಕೆ ಹಸಿರು ಎಲೆಗಳ ಸಮೃದ್ಧಿ ವಿಪರೀತ; ಹಾಗೆ ನಾರಣಪ್ಪನಲ್ಲಿ 
ವಚನ ವೈಭವ ವಿಪರೀತ ”, “ ಪದಪ್ರಯೋಗದಲ್ಲಿ ಕುಮಾರವ್ಯಾಸ ಮೋಡಿಕಾರ, 
ಪದಪದಗಳಿಂದ ಭಾವ ಭಾಗೀರಥಿಯನ್ನು ಸೃಜಿಸಿ ನೆಲಕ್ಕೆ ಕರೆತರುವ ಕಲಾ ಭಗೀರಥನವನು . 
ಯಾವಯಾವ ಪದಗಳು ಎಂತೆಂತಹ ರಸದೊರತೆಯನ್ನು ಮಿಡಿಯಬಲ್ಲವೆಂಬುದು ಅವನಿಗೆ 
ಹುಟ್ಟರಿವು”. “ ಈ ಕವಿಯ ಹೆಸರು ಹೇಳಿದವರಿಗೂ ಶಬ್ದ ದಾರಿದ್ರಬಾರದು'', '' ಕನ್ನಡದ 
ಭಂಡಾರವನ್ನು ಶ್ರೀಮಂತಗೊಳಿಸಿದ ಈ ಕವಿ ಸಿಕ್ಕಿದ ಕಡೆಯಿಂದೆಲ್ಲಾ ಪದಗಳನ್ನು ರೂಪಕ 
ಗಳನ್ನೆಂತೋ ಹಾಗೆ _ ಸೂರೆಗೊಂಡಿದ್ದಾನೆ. ಬೇರೆ ಸಂದರ್ಭದಲ್ಲಿ ಅಶ್ಲೀಲವೆಂದು ಹೇಳಬಹು 
ದಾದ ಮಾತುಗಳನ್ನೂ ಈತ ತನ್ನ ಕಾವ್ಯದಲ್ಲಿ ಸುಂದರವಾಗಿ ಶಕ್ತಿಯುತವಾಗಿ ಬಳಸಿಕೊಂಡಿದ್ದಾನೆ: 
“ ಗಂಡರೋ ನೀವ್ ಪಂಡರೋ ಹೇಳೆಂದಳಿಂದುಮುಖಿ ', ' ಸದರಗಿದರವನರಿದು', 'ಒರಲಬೇಡವೋ 
ಕುನ್ನಿ ', ' ಯಾದವರ ಬಡ ಕರುವೆ', ' ಈ ನಪುಂಸಕರೊಡನೆ ಹುಟ್ಟಿದ ನಾನು ಮೂಗುಳ್ಳವನೆ ' ? 
* ಸತ್ಯದ ನುಡಿಗೆ ಹಾದರವಿಲ್ಲ', 'ರೋಷದ ಗೊಡ್ಡು ಗುರು ನಾನಾದೆ', ' ಪಾಂಡುಪುತ್ರರ ಬೊಡ್ಡಿ' 
ಯಾವ ಪದವೂ ಮಹಾಕವಿಗೆ ಅಶ್ಲೀಲವಲ್ಲ . ಅಶ್ಲೀಲತೆ ಆವರಣದಿಂದ ಸ್ಪಷ್ಟವಾಗುತ್ತದೆಯೇ 
ಹೊರತು ಒಂದು ಪದ ತನಗೆ ತಾನೆ ಸಂಪೂರ್ಣವಾಗಿ ಅಶ್ಲೀಲವಾಗಿರದು. ಮಹಾಕವಿ , ಅವರಣ 
ಸೃಷ್ಟಿಯಲ್ಲಿ, ಅದರ ಅಶ್ಲೀಲತೆಯನ್ನು ತೊಳೆದು ಅಪೂರ್ವತೆಯನ್ನು ಹೊಳೆಸುತ್ತಾನೆ. ಕುಮಾರ 
ವ್ಯಾಸನಿಗೆ ಈ “ ಪತಿತೋದ್ಧರಣಶಕ್ತಿ ?” ಅದ್ಭುತವಾಗಿದೆ. ಹಾಗೆಯೆ ಸಾಧಾರಣ ಪದಗಳ ಅರ್ಥ 
ಸೀಮೆಯನ್ನು ಭಾವಶ್ರೀಮಂತಿಕೆಯನ್ನು ಹೆಚ್ಚಿಸುವ ಅದ್ಭುತ ಶಕ್ತಿಯೂ ಹೇರಳವಾಗಿದೆ.' 

“ ಕುಮಾರವ್ಯಾಸ ಎಷ್ಟು ವರ್ಣಿಸಿದರೂ ತೃಪ್ತಿಪಟ್ಟುಕೊಳ್ಳಲಾರ. ಅವನ ಯುದ್ದ 
ವರ್ಣನೆಯೇ ಅದಕೆ ಸಾಕ್ಷಿ. ಒಂದು ಯುದ್ಧದಂತೆ ಮತ್ತೊಂದು ಯುದ್ಧ ವಿಲ್ಲ; ಒಬ್ಬನ ಸಾಹಸ 


ದಂತೆ , ಶಪಥದಂತೆ ಮತ್ತೊಬ್ಬನ ಶಪಥ, ಸಾಹಸ ಇರದು ; ಅಷ್ಟೇ ಏಕೆ, ಅವನ ವೀರರಲ್ಲಿ 
ಒಬ್ಬೊಬ್ಬರೂ ಒಂದೊಂದು ಬಗೆಯಾಗಿ ಬೈಯುತ್ತಾರೆ. ಕುಮಾರವ್ಯಾಸನಲ್ಲಿ ಅವಹೇಳನವೂ 
ರೂಪಕ ಮಾಲೆಯಾಗುವುದರಿಂದ ವೀರರ ಬೈಗುಳೂ ಕೂಡ ಗ್ರಾಮ್ಯವಾದರೂ ಬಹು ಸುಂದರ ; 
ಈ ಬೈಗುಳನ್ನು ಕೇಳಬೇಕೆಂದು ಆಸೆ ಪಟ್ಟರೆ ಆಶ್ಚದ್ಯವೇನೂ ಅಲ್ಲ. ಈ ವೀರರ ಅಪಹಾಸ, 
ಕಟಕಿ, ಎಲ್ಲವೂ ವಿಶಿಷ್ಟವಾದುದು ”. 
- “ ಕುಮಾರವ್ಯಾಸ ಅರಿಯದ ಹಾಸ್ಯದ ಪ್ರಕಾರವು ಒಂದೂ ಇಲ್ಲ. ಕಟಕಿ, ಬಿರುನುಡಿ, 
ಕಿರಿನುಡಿ, ವ್ಯಂಗ್ಯ , ಹಾಸ್ಯ , ಸರಸ, ವಕ್ರೋಕ್ತಿ, ಜಾಣ್ಣುಡಿ, ಪರಿಹಾಸ ಎಲ್ಲವೂ ಅವನ ಬತ್ತಳಿಕೆ 
ಯಲ್ಲಿ ಸಿದ್ಧವಾಗಿರುತ್ತವೆ. ಸರಸವಿನೋದಿಗಳ ಸಕಲ ಸನ್ನಾಹವೂ ಅವನಲ್ಲಿ ಸಿದ್ಧವಿದೆ . ತಾನಾಡದೆ, 
ಹೆಚ್ಚಾಗಿ ಆಡದೆ, ಆ ಆ ಪಾತ್ರಗಳ ಮೂಲಕ ಆಡಿಸಿ ನಗೆಗೇಡು ಮಾಡುವನು, ನಗೆಗೀಡು ಮಾಡು 
ವನು. ಅದಲ್ಲದೆ ಶೃಂಗಾರ ವ್ಯಂಜಕವಾದ ಹಾಸ್ಯವೇ ರಂಜಕವಾಗಬಹುದೆಂಬ ಹಳೆಯ ಮಾರ್ಗ 
ವನ್ನು ಬಿಟ್ಟು ಹೊಸಹಾದಿಯನ್ನು ತುಳಿದಿರುವನು. ಕರುಣವು ಹಾಸ್ಯಕ್ಕೆ ವಿರೋಧಿ ಎಂಬ 
ಮಾತನ್ನು ಬಲ್ಲನಾದರೂ ತೋರಿಕೆಯ ಕರುಣದೊಳಗಿಂದ ನಿರರ್ಗಲವಾದ ನಿರಂತರವಾದ 
ನಿಮವಾದ ಹಾಸ್ಯದ ಹೊನಲನ್ನು ಹರಿಯಿಸಿರುವನು. “ ಇಷ್ಟು ಸರಸಿಯಾದ ಕವಿ ಆದರೇಕೋ 
ರಸವತ್ತಾಗಿ ಅಳಲಾರ ಎಂಬ ಭಾವನೆಗೆ ಪಕ್ಕಾಗಿದ್ದಾನೆ. ಅಳಲಾರ ಎಂದರೆ ಅಳಿಸಬಲ್ಲ ಎಂದು 
ಹೇಳಬೇಕಾಗುತ್ತದೆ. ಇವನಿಗಿಂತ ಶಕ್ತಿಪೂರ್ಣವಾಗಿ ಅಳಿಸಬಲ್ಲವರಾರು ? ಕರುಣರಸದ ಮಹಾ 
ಪ್ರೊತವನ್ನು ಇವನಿಗಿಂತ ಶಕ್ತಿಯುತವಾಗಿ ಎಷ್ಟು ಜನ ಹರಿಸಬಲ್ಲರು ? ಇದಕ್ಕೆ ಅಭಿಮನ್ಯುವಿನ 
ವೀರಮರಣದ ಪ್ರಸಂಗ, ಕರ್ಣಾವಸಾನ ಪ್ರಸಂಗಗಳೇ ಸಾಕ್ಷಿ'. 

- “ ತನ್ನ ಕೃತಿಯನ್ನು ' ವಿರಹಿಗಳ ಶೃಂಗಾರ ' ಎಂದ ಕವಿ ಕುಮಾರವ್ಯಾಸ ಉಳಿದ 
ಬಹಳ ಕವಿಗಳಂತೆ ಅತಿ ಶೃಂಗಾರ ಪ್ರೀತನಾಗದೆ ಹದವರಿತು ತನ್ನ ಕಾವ್ಯದಲ್ಲಿ ಆ ರಸವನ್ನು 
ಹರಿಸಿದ್ದಾನೆ........ಕುಮಾರವ್ಯಾಸಯೋಗಿಯ ಕಾವ್ಯ ಪದ್ಧತಿಯಲ್ಲಿ ಹಲವುದೋಷಗಳಿರಬಹುದು. 
ಆದರೆ ಶೃಂಗಾರ ಪ್ರಿಯತೆಯಿಂದ ತನ್ನ ಕೃತಿಯನ್ನು ಹದಗೆಡಿಸಿದನೆಂದು ಮಾತ್ರ ಅವನನ್ನು 
ದೂರುವ ಹಾಗಿಲ್ಲ. ಮಿಕ್ಕ ಕವಿಗಳು ಕೇಶಪಟ್ಟು ಸಾಧಿಸುವ ಹಲವು ವರ್ಣನೆಗಳಿಗೆ ಇಲ್ಲಿ 
ಸ್ಥಳವೇ ಸಿಕ್ಕಿಲ್ಲ. ಒಂದು ವೇಳೆ ಅಂಥ ವಿಷಯ ಬಂದರೂ ಸಂದರ್ಭೋಚಿತವಾಗಿರುತ್ತದೆ. 
.. ............. ಭಾರತದಲ್ಲಿ ಶೃಂಗಾರವು ಅಮುಖ್ಯವಾದ ರಸ. ಅದನ್ನು ಆ ಮೆಟ್ಟಲಲ್ಲೇ ನಿಲ್ಲಿಸಿ , 
ನಿಲ್ಲಿಸಿದರೂ ನಿರೂಪಣೆಯನ್ನು ಲೋಕೋತ್ತರವಾಗಿ ನಿರ್ವಹಿಸುವ ಶಕ್ತಿ ಕುಮಾರವ್ಯಾಸನಂಥ 
ಮಹಾಕವಿಗೆ ಮಾತ್ರ ಸಾಧ್ಯ . ” 

“ ಪ್ರಕೃತಿವರ್ಣನೆಯಲ್ಲಿ ಈ ಕವಿ ಅಂಧನಲ್ಲದಿದ್ದರೂ ಉದಾಸೀನ, ವಿರಕ್ತ . ” “ ಅಂದರೆ 
ಪ್ರಕೃತಿಯನ್ನೇ ಆರಾಧ್ಯ ವಸ್ತುವನ್ನಾಗಿ ಮಾಡಿಕೊಂಡಿಲ್ಲವೆಂದಷ್ಟೆ . ಮಾನವ ಪ್ರಕೃತಿಯ ಚಿತ್ರಣ 


ಕ್ಕೆಷ್ಟು ಬೇಕೋ ಅಷ್ಟು ಮಾತ್ರ ಪ್ರಕೃತಿಯನ್ನು ಚಿತ್ರಿಸುತ್ತಾನೆ. ವಿರಹ ಹತ ಕೀಚಕನಿಗೆ “ ಬಲಿದ 
ಚಂದ್ರಿಕೆ ಕರಗಿ ಕಡುಗಿದ ತವರವಾದುದು ' ಎನ್ನುತ್ತಾನೆ. ಭೀಷ್ಮಾವಸಾನದಲ್ಲಿ ಅಸ್ತಾಚಲಗತ 
ಸೂರ್ ' ಪಡುವಣ ಶೈಲ ವಿಪುಲಸ್ತಂಭ ದೀಪಿಕೆಯಂತೆ' ಮೆರೆದ ಎನ್ನುತ್ತಾನೆ. ಈ ಮಾತು 
ಗಳಿಗೆ ದೀರ್ಘವಾದ ವ್ಯಾಖ್ಯಾನ ಬರೆಯಬಹುದು. ಇಷ್ಟಲ್ಲದೆ ರಮಣೀಯವಾದ ಆದರೆ ಮಿತವಾದ 
ಪ್ರಕೃತಿ ವರ್ಣನೆಯನ್ನು ನೋಡಿ: ವಸಂತಕಾಲ ಹೇಗಿತ್ತೆಂದರೆ ತೆಗೆದುದಗ್ಗದ ತಂಪು, ನದಿ 
ಸರಸಿಗಳ ತಡಿಯಲಿ ಹೆಜ್ಜೆಯಾದುದು, ಹಗಲು ಹಾವಸೆ ಹರಿದು ಹೊಕ್ಕರಿಸಿದುದು ಹಿಮಜಲವ, 
ಸೊಗಸಿದವು ನೆಳಲುಗಳು, ದೂರಕೆ ಸೆಗಳಿಕೆಗಳೇರಿದವು, ತಂಗಾಳಿಗೆ ವಿಹಾರಿಸಿ ಮೈಯ ತೆತ್ತುದು 
ಕೂಡೆ ಜನ ನಿಕರ.' ಮಳೆಗಾಲವನ್ನು ವರ್ಣಿಸುವ ಬಗೆ ಹೀಗೆ: “ ಉಡುಗಣದೊಡ್ಡ ಕಾಣಿನು. 
ಮುಗಿಲ ಬೆನಕಗೆ ಲಡ್ಡುಗೆಗಳಾದುವು ಸಮಸ್ತ ಗ್ರಹ ಸುತಾರೆಗಳು ',ಸೂದಲು ತಾವರೆ 
ಯೆದೆಯ ಬೀಯಗವನ್ನು ತೆರೆಯುತ್ತದಂತೆ ಇತ್ಯಾದಿ. . 

“ ಮಾನವ ಪ್ರಕೃತಿಯನ್ನು ಮಾತ್ರ ಇವನಂತೆ ಬಹಳ ಜನ ಚಿತ್ರಿಸಿಲ್ಲ. ” “ ಪಶುವಿನಿಂದ 
ಸ್ಥಿತಪ್ರಜ್ಞನವರೆಗೆ ಕುಮಾರವ್ಯಾಸಯೋಗೀಂದ್ರ ಅರಿಯದ ಮನೋವೃತ್ತಿ ಇಲ್ಲ. ಕೇವಲ 
ಬಾಹ್ಯವರ್ಣನೆಯಲ್ಲೆ- ವಿಭಾವಾನುಭಾವಗಳ ಚಿತ್ರಣದಲ್ಲೇ - ಪಾತ್ರಗಳ ಮನಃಸ್ಥಿತಿಯನ್ನು ಘನೀ 
ಕೃತವಾದಂತೆ ಚಿತ್ರಿಸಬಲ್ಲನು. “ಊಹೆದೆಗಹಿನ ಕಂಬನಿಯ ತನಿ ಮೋಹರದ ಘನಶೋಕ 
ವತ್ನಿಯ ಮೇಹುಗಾಡಿನ ಮನದ ಕೌರವನಿತ್ತನೋಲಗವ ', ' ಆರು ಮರುಗರು, ಘೋರ ವಿಷ 
ಮುನಿವರನ ಹೃದಯವ ಗೊರಿತೇನೆಂಬೆನು ಲತಾಂಗಿಯರಳಲ ಕಳವಳವ , ' ತನುವ ಮರೆ 
ದನು ಪುಳಕ ಜಲದಲಿ ನೆನೆದು ನಾರಾಯಣನ ಪದ ದರುಶನದ ಹರ್ಷಾರಣ್ಯದಲಿ ಮನ ಹೊಲಬು 
ದಪ್ಪಿದನು ' ಹೀಗೆ ನೂರಾರು ಪಂಕ್ತಿಗಳನ್ನು ಉದಾಹರಿಸಬಹುದು. 

“ ಕುಮಾರವ್ಯಾಸನ ಪಾತ್ರಗಳಲ್ಲಿ ಅದ್ಭುತಶಕ್ತಿಯ ಸಂಚಾರವನ್ನು ಕಾಣುತ್ತೇವೆ. ಅವನು 
ಸೃಷ್ಟಿಸಿದ ಭೀಮ, ದೌಪದಿ , ಅಭಿಮನ್ಯು , ಉತ್ತರ, ಕರ್ಣ , ಅರ್ಜುನ ಕೃಷ್ಣ ಭೀಷ್ಮ, 
ದ್ರೋಣ, ವಿದುರ , ಕೌರವರೇ ಇದಕ್ಕೆ ಸಾಕ್ಷಿ. ಇವರೆಲ್ಲ ಸಚೇತನ ಪಾತ್ರಗಳಾಗಿ ನಡೆದಾಡು 
ತಾರೆ. ಜಿಗುಟಿದರೆ ರಕ್ತ ಸೋರುವ ಮಟ್ಟಿಗೆ ಪಾತ್ರಗಳು ತುಂಬುಜೀವಿಯಾಗಿವೆ . ಆದರೆ 
ಒಮ್ಮೊಮ್ಮೆ ಶಕ್ತಿಯ ಆಧಿಕ್ಯದಿಂದ ಮೇರೆಮೀರಿ ನಡೆಯುತ್ತಾರೆ. ನಾರಣಪ್ಪನ ಪಾತ್ರಗಳಲ್ಲಿ 
ಅದ್ಭುತಶಕ್ತಿಯ ಸಂಚಲನೆ ಇರುವಂತೆಯೆ ಸಂಯಮವೂ ಇದ್ದಿದ್ದರೆಪ್ರಪಂಚದ ಸಾಹಿತ್ಯದಲ್ಲಿ ನಮ್ಮ 
ಕವಿ ಅದ್ವಿತೀಯನಾಗುತ್ತಿದ್ದ . ಆತನಿಗೆ ಪಂಪನ ಸಂಯಮ ಬೇಕು ಎಂದು ಎಷ್ಟೋ ವೇಳೆ ಅನ್ನಿ 
ಸುತ್ತದೆ. ಇತರ ವರ್ಣನೆಗಳಲ್ಲಿ ಈ ಸಂಯಮವಿಲ್ಲದಿದ್ದರೆ ಚಿಂತೆ ಇಲ್ಲ ; ಮಾನವ ವರ್ತನೆಯ 
ಚಿತ್ರಣದಲ್ಲಿ ಇದು ಬೇಕೇಬೇಕು. ಪಂಪನ ಭೀಷ್ಮರೂ ನಾರಣಪ್ಪನ ಭೀಷ್ಮರೂ ಸೇನಾಧಿಪತ್ಯ 
ಸ್ಪೀಕರಣ ಸನ್ನಿವೇಶದಲ್ಲಿ ಕರ್ಣನ ವಿಚಾರವಾಗಿ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿದರೆ 


ಮೇಲಿನ ಮಾತಿನ ಸತ್ಯ ಗೋಚರಿಸುತ್ತದೆ. ಹೀಗಾಗಿ ಕುಮಾರವ್ಯಾಸನ ' ಶೈಲಶಿಲ್ಪ ' ಗಳಲ್ಲಿ 
ತೊಲ ತಪ್ಪುತ್ತದೆ. ಇದರಿಂದ ಒಂದು ಲಾಭವಾಗಿರುವುದೂ ಉಂಟು. ಅವನ ಪಾತ್ರಗಳಲ್ಲಿ 
* ಪ್ರಾಕೃತ ಸಮೃದ್ಧಿ ' ಯಿರುವುದರಿಂದ ನಾವಲ್ಲಿ ' ಪ್ರಾಕೃತಿಕ ರೂಕ್ಷತಾ ರಮಣೀಯತೆ ' ಯನ್ನು 
ಕಾಣುತ್ತೇವೆ. ಹಾಗಾಗಿ ಅಲ್ಲಿ ಮಾನವ ಸ್ವಭಾವದ ಅತಿ ಸಹಜ ಸ್ವರೂಪದ ಅನುಭವ ಆಗುತ್ತದೆ.'' 

“ ಭಕ್ತ ಕವಿಯಾದ ಕುಮಾರವ್ಯಾಸ ಭಗವಂತ ಮಹಿಮೆಯ ವರ್ಣನೆಯ ಅತಿರೇಕದಲ್ಲಿ 
ಮಾನವತೆಯನ್ನು ಮರೆಯುತ್ತಾನೆ ಎಂಬ ; ಅವನು ಬರಿಯ ದೈವಚಾಲಿತ ಪಾತ್ರರನ್ನು ಚಿತ್ರಿ 
ಸಿದನೆ ವಿನಾ ಮಹಾಭಾರತದ ವೀರರನ್ನಲ್ಲ ಎಂಬ ಭ್ರಾಂತಿ ಬರುವುದುಂಟು. ಆದರೆ 
ಪೌರುಷದ ಪರಾಕಾಷ್ಠೆಯ ಚಿತ್ರವನ್ನು ಬೇಕಾದರಿಲ್ಲಿ ನೋಡಿ: 
ಅಭಿಮನ್ಯು ಹೇಳುತ್ತಾನೆ: 

* ಬವರವಾದರೆ ಹರನ ವದನಕೆ ಬೆವರ ತಹೆನವಗಡಿಸಿದರೆ ವಾ 
ಸವನ ಸರೆವೆನು ಹೊಕ್ಕಡಹುದೆನಿಸುವೆನು ಭಾರ್ಗವನ ; 
ಜವನ ಜವಗೆಡಿಸುವೆನು ಸಾಕಿ ವರವರಲೇನರ್ಜುನನು ಮಾ 

ಧವನು ಮುನಿದಡೆ ಗೆಲುವನಂಜದೆ ರಥವ ಹರಿಸೆಂದ 
ಭೀಮ ಹೇಳುತ್ತಾನೆ 

* ಭೀಮ ಕಷ್ಟವನೆಸಗಿದನು ಹಾಯೆಂದರಾದೊಡೆ ಮುಸುಡನಮರಾದಿಯಲಿತೇವೆನು 
ದೇವ ಸಂತತಿಯ ', ' ಕೃಷ್ಣ ಹಾಯ್ದರೆ ಘನಮುರಾರಿಯ ಮೀರುವೆನು ' ಎಂದು. ಕೃಷ್ಣಪ್ರಿಯ 
ಅರ್ಜುನನ್ನು ಕೇಳಿ: 

( ಕುರುಬಲವ ಬಿಟ್ಟರೆ ಯುಧಿಷ್ಠಿರನರಮನೆಯ ಹೊಕ್ಕರೆ, ಮುರಾರಿಯ 

ಶರಣುವೊಕ್ಕರೆ ಸರ್ವಥಾ ಕೊಲೊನು ಜಯದ್ರಥನ ' 
ಇಲ್ಲೆಲ್ಲಾ ನಾವು ಕಾಣುವುದು ನಿರ್‌ಮಾನುಷತೆಯನ್ನಲ್ಲ, ಅಮಾನುಷತೆಯನ್ನೂ ಅಲ್ಲ ; 
ಪರಮ ಪೌರುಷವನ್ನು , ಆದರೆ ಈ ಪೌರುಷ ಯಾವ ಮಿತಿಯಾಚೆಯಲ್ಲಿ ಅಪೌರುಷೇಯದ 
ಮುಂದೆ ಹೇಗೆ ತಲೆಬಾಗುತ್ತದೆಂಬುದನ್ನು ಕುಮಾರವ್ಯಾಸ ಅದ್ಭುತವಾಗಿ ಕಂಡಿದ್ದಾನೆ. 

ಆದ್ದರಿಂದಲೇ ಅವನು ಕಂಡರಿಸಿದ ಭಕ್ತರಾರೂ ಪೌರುಷ ವಿಹೀನರಲ್ಲ, ನಿರ್ಮಾನುಷರಲ್ಲ . 
ಅರ್ಜುನ , ಭೀಷ್ಮ, ಭೀಮ, ಧರ್ಮರಾಯ , ವಿದುರ, ದೌಪದಿ, ( ಕರ್ಣ ಕೂಡ) ಅವನ ಭಕ್ತ 
ರಾದರೂ ಅವರಾರೂ ಮಾನುಷಶಕ್ತಿವಿರಾಮರಲ್ಲ. ತಮ್ಮೆಲ್ಲ ಶಕ್ತಿಯಿಂದ ಕಾದುತ್ತಾರೆ, 
ಏದುತ್ತಾರೆ, ತಮ್ಮ ಕೈಮೀರಿದಾಗ ಭಗವದ್ ಶಕ್ತಿಯ ಮರೆಹೊಗುತ್ತಾರೆ. ಸೈಂಧವ 
ವಧೆಯಲ್ಲಿಶ್ರೀಕೃಷ್ಣನಿಗೆ ಮೊರೆಗೊಂಡ ಅರ್ಜುನನ ಬಗೆ ಇಂತಹುದು. ಭಾರತ ಯುದ್ಧದಲ್ಲಿ 


ಕೈದುವನ್ನು ಹಿಡಿಯುವುದಿಲ್ಲವೆಂದು ಶಪಥಮಾಡಿದ್ದ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸಿದ ಭೀಷ್ಮ 
ಪೌರುಷ ಕೊನೆಗೆ ತನ್ನ ಭಕ್ತಿನಾರಾಯಣಾಸ್ತ್ರದಿಂದ ಚಕ್ರಧಾರಿಯನ್ನು ಗೆದ್ದ ಬಗೆ ಅಂತಹದು ! 
ಎದೆಯನ್ನು ಭೇದಿಸಿದ್ದ ಬಾಣವು ಪ್ರಾಣಹೀರುತ್ತಿರುವಾಗ ಇನ್ನೂ ಅಹತನಾಗಿದ್ದ ತನ್ನ ಬಳಿಗೆಬಂದ 
ಬ್ರಾಹ್ಮಣ ವೇಷಧಾರಿ ಶ್ರೀಕೃಷ್ಣನಿಗೆ ತನ್ನ ಕರ್ಣಕುಂಡಲ, ಅಮೃತೋದಕಗಳನ್ನು ಧಾರೆಯೆರೆದ 
ಶ್ರೀ ಕರ್ಣನ ಮಹಾತ್ಯಾಗ ಪೌರುಷವು ಭಗವದರ್ಪಿತವಾದ ಮಹಾದ್ಭುತ ವಿಧಾನ ಅಂತಹದು. 
ಒಟ್ಟಿನಲ್ಲಿ ಮಹಾಕವಿ ಕುಮಾರವ್ಯಾಸನ ಪಾತ್ರಗಳು ಮಾನುಷ ದೈವಶಕ್ತಿಗಳ ರಂಗಸ್ಥಲವಾಗಿವೆ ; 
ಸಂಗಮಸ್ಥಾನವೂ ಆಗಿವೆ. ” 

“ ಮಹಾಭಾರತದ ಪ್ರಧಾನ ಪಾತ್ರಗಳನ್ನು ತನ್ನ ಕಾವ್ಯದ ಕೊನೆಯಲ್ಲಿ ಹೆಸರಿಸುವಾಗ 
ಪಂಪಕವಿ ಹೀಗೆನ್ನುತ್ತಾನೆ: 

* ಚಲದೊಳ್ ದುರೊಧನ , ನನ್ನಿಯೊಳ್ ಇನತನಯಂ, ಗಂಡಿನೊಳ್ ಭೀಮಸೇನಂ. 
ಬಲದೊಳ್ ಮಿಶನ್ ಅತ್ಯುನ್ನತಿಯೊಳ್ ಅಮರಸಿಂಧೂದ್ಭವಂ, ಚಾಪವಿದ್ಯಾ 
ಬಲದೊಳ್ ಕುಂಭೋದ್ಭವಂ, ಸಾಹಸದ ಮಹಿಮೆಯೊಳ್ ಫಲ್ಗುಣಂ, ಧರ್ಮದೊಳ್ ನಿ 

ರ್ಮಲಚಿತ್ತಂ ಧರ್ಮಪುತ್ರಂ ; ಮಿಗಿಲ್ ಇವರ್ಗಳಿನೀ ಭಾರತಂ ಲೋಕಪೂಜ್ಯಂ ' 
“ ಕುಮಾರವ್ಯಾಸನ ಪಾತ್ರ ಸೃಷ್ಟಿಯನ್ನು ವಿವೇಚಿಸುವಾಗ ಈ ಮಾಲಿಕೆಯಲ್ಲಿ ಅವನವರೆ 
ಆದ, ವೈಶಿಷ್ಟ್ಯ ಪೂರ್ಣರಾದ, ಶ್ರೀಕೃಷ್ಣ, ದೌಪದಿ , ಅಭಿಮನ್ಯು , ಉತ್ತರಕುಮಾರರನ್ನು 
ಸೇರಿಸಬೇಕಾಗುತ್ತದೆ. ಒಂದರ್ಥದಲ್ಲಿ ಈ ಪಾತ್ರಗಳು ಕುಮಾರವ್ಯಾಸನಿಂದಲೆ ನಮಗಿಷ್ಟು 
ಪರಿಚಿತವಾಗಿರುವುದು ಎಂದರೂ ಸಲ್ಲುತ್ತದೆ. 

“ ಶ್ರೀಕೃಷ್ಣನ ಪಾತ್ರ ಕುಮಾರವ್ಯಾಸನ ಭಾರತದಲ್ಲಿ ಅತ್ಯಂತ ಪ್ರಧಾನವೂ ವಿಶಿಷ್ಟವೂ 
ಸರ್ವ ಪ್ರೇರಕವೂ ಚೋದಕವೂ ಆದುದು. ಕವಿಯ ದೃಷ್ಟಿಯಲ್ಲಿ ಆತ ಯಾವುದೋ ಒಂದು 
ಪಾತ್ರವಲ್ಲ ; ನಾಯಕ ಪಾತ್ರವಷ್ಟೆ ಅಲ್ಲ. ಆದರೆ ಪಾತ್ರಧಾರಿಯಾದ ಸೂತ್ರಧಾರಿ . ಹಾಗೆ 
ಅಲ್ಲದೆ ಅವನು ನಾಯಕ ಮಾತ್ರನಾಗಿದ್ದರೆ ಕಾವ್ಯದ ಉಳಿದ ಪಾತ್ರಗಳಂತೆ, ಸಾಮಾನ್ಯವಾಗಿ 
ಉಳಿದ ಕಾವ್ಯಗಳ ನಾಯಕರಂತೆ, ಅವನೂ ಒಂದಿನಿತಾದರೂ ತೊಳಲಾಟಕ್ಕೆ ಒಳಗಾಗು 
ತಿದ್ದ. ಆದರೆ ಕುಮಾರವ್ಯಾಸನ ಕೃಷ್ಣ ಅವನ ಕಾವ್ಯಚೋದಕ ಶಕ್ತಿಯಾಗಿರುವಂತೆಯೇ , 
ಶ್ರವಣ ಸುಧಾ ವಿನೂತನ ಕಥನ ಕಾರಣನಾಗಿರುವಂತೆಯೆ, ಆ ಅವನ ಭಾರತದ ಪ್ರೇರಕ , 
ಕಾರಕ ಶಕ್ತಿಯೂ ಆಗಿದ್ದಾನೆ. ಎಲ್ಲೆಲ್ಲಿ ಏನೇನು ಆಗಬೇಕಾದರೂ ಅವನ ಕೈವಾಡ 
ವಿಲ್ಲದೆ ನಡೆಯುವುದೇ ಇಲ್ಲ. ಹೀಗೆ ಅವನೇ ಎಲ್ಲವನ್ನೂ ಚೋದಿಸಿ ದಿಗ್ದರ್ಶಿಸಿದರೂ ತಾನು 
ಮಾತ್ರ ಎಲ್ಲೂ ಅತಿ ಎನ್ನುವಂತೆ, ವಿಪರೀತ ( Abnormal) ಎನ್ನುವಂತೆ ವರ್ತಿಸುವುದಿಲ್ಲ. ತನ್ನ 
ಅತಿಮಾನವತೆಯನ್ನು ಮನುಷ್ಯ ಕಟ್ಟಳೆಗೆ ಅಗೌರವವಾಗದಂತೆ ಪ್ರಕಾಶನಗೊಳಿಸುತ್ತಾನೆ. ' ನರ 


ನಾಟಕವ ತಾನೇ ನಟಿಸಿ ತೋರಿದನು ” ಎಂದು ಕವಿ ಹೇಳುತ್ತಾನೆ. ಕುಂತಿ ಬಂದರೆ ಕುಳಿತಿದ್ದ 
ವನು ಜಗ್ಗನೆದ್ದು ನಮಸ್ಕರಿಸುತ್ತಾನೆ. ಪಾಂಡವರು ತನ್ನ ಪರಮಭಕ್ತರಾಗಿದ್ದರೂ ' ಆಳೊ 
ಡೆಯನೆಂದೆಂಬ ಭೇದವ ಬೀಳುಕೊಟ್ಟೇ ನಡೆಸುತಿರ್ದನು ತನ್ನ ಮೈದುನರ _ ' 

ತನ್ನ ಭಕ್ತರಿಗಾಗಿ ಶ್ರೀಕೃಷ್ಣ ಕರಗುತ್ತಿದ್ದನಂತೆ ; ತನ್ನ ತಂದೆ ತಾಯಿ, ಮನೆಮಠ, ಮಡದಿ 
ಮಕ್ಕಳನ್ನೂ ಗಮನಿಸುತ್ತಲಿರಲಿಲ್ಲವಂತೆ ! ' ಒಲಿದವರನುಜೀವಿಸುವ ಬಗೆ ಬಲುಹು ಮುರ 
ಮಥನಂಗೆ ಮುನಿದೊಡೆ ಹಣಿಯಬರಹವ ತೊಡೆವನಲ್ಲದೆ ಬಳಿಕ ಸೈರಿಸನು ' ಎಂದೂ , ' ಕೈತವದ 
ಶಿಕ್ಷಾಗುರು, ' ' ಸೆಣಸು ಸೇರದ ದೇವ' ಎಂದೂ ಶ್ರೀಕೃಷ್ಣನನ್ನು ಅರಿತ ನಾವು ಅವನ 
ಮಹಾಕರುಣಿಯ ವಿಶ್ವಾಲಿಂಗನವನ್ನು ಮರೆಯುತ್ತೇವೆ. ಆದರೆ ಅವನ ಆ ಸ್ವರೂಪವನ್ನು ಕಂಡ 
ಅವನ ತಂದೆ ವಸುದೇವ, ಪಾಂಡವರಿಗೆ ಅದನ್ನು ಹೇಳುತ್ತಾನೆ ಕೇಳಿ: 

(ಲೋಗರೇ ನೀವೆಮಗೆ, ನಿವಗರಗಾಗಿ ಕರಗುವುದು ನಿಲಲಿ, ತನ 
ಗಾಗದವರಿಗೆ ತನ್ನ ತೆರುವನು , ಕೊಲುವ ಹಗೆಗೊಲಿವ ; 
ಲೋಗರೆನ್ನವರೆಂದು ಲೋಗರಿಗಾಗಿ ಬದುಕುವೆನೆಂಬ ಬಲುಗೈ 
ಬಾಗಿ ಕೃಷ್ಣನನೇನ ಹೇಳುವೆನೆಂದನರಸಂಗೆ ? 


ನಾವೆಲ್ಲ ತಿಳಿದಿರುವ ಶ್ರೀಕೃಷ್ಣನಿಗೂ ತಂದೆಯ ವಾತ್ಸಲ್ಯ ಕಂಡ ಕುಮಾರಭಗವಂತನಿಗೂ 
ಎಷ್ಟು ವ್ಯತ್ಯಾಸವಿದೆ ! ಕುಮಾರವ್ಯಾಸ ಬಹುಮಟ್ಟಿಗೆ ಕಂಡರಿಸಿರುವ ಚಿತ್ರ ಇದೇ ಆಗಿದೆ. 
ಕರ್ಣನಿಗೂ ತನ್ನ ನಿಜಪದವನ್ನಿತ್ತ ಭಗವಂತ, ಕೌರವನಿಗೂ ಒಮ್ಮೊಮ್ಮೆ ತನ್ನನ್ನು ತೋರಿ ಮೆರೆದ 
ಮಹಿಮ ಇವನಲ್ಲದೆ ಮತ್ತೆಂತವನು. 
* ಇಷ್ಟೆಲ್ಲ ಮಹಿಮಾವಂತ ಹೇಗೆ ಮುಗ್ಧನಾಗಿ ವರ್ತಿಸುತ್ತಾನೆ! ಮೇಲೆಹೇಳಿದ ತಂದೆಯ 
ಮಾತನ್ನು ಕೇಳಿದೊಡನೆ ಅವನು ತೋರಿದ ನಾಚಿಕೆ ಬಹು ಮನೋಜ್ಞವಾದುದು. 

* ಬೊಪ್ಪನವರೇಯಮ್ಮ ದೂರದೆಯಿಪ್ಪವರು, ತಾನಲ್ಲ, ಸಾಕಿ 

ನೊಪ್ಪದಲಿ ಬಾಯೆಂದು ಮುರರಿಪು ಕರೆದನವನಿಪನ ' 
ತಂದೆಯ ವಾತ್ಸಲ್ಯಕ್ಕೆ ಧರ್ಮರಾಜನೊಡನೆ ಅವನಾಡಿದ ಮಾತಿದು. ಹಾಗೆಯೇ 
ಮುಂದೆ ಭೀಷ್ಮನ ಮೇಲೆ ಚಕ್ರಧಾರಿಯಾಗಿ ಪ್ರಲಯೋಲೆಯಂತೆ ಎರಗುತ್ತಿರುವಾಗ ತನ್ನ ಮಹಾ 
ಪ್ರಮಾದವನ್ನು ಆ ಭೀಷ್ಮ ಭಕ್ತಿ ಎಚ್ಚರಿಸಲು ನಾಚಿ ಹಿಂಬರುತ್ತಾನೆ. ' ನಚ್ಚಿನಾಳಿನ ಬಿನ್ನಹಕೆ 
ಮನದೊಳು ನಾಚಿ ಚಕುವ ಮುಚ್ಚಿದನು ' ಎಂದು ಕವಿ ಬಹು ಮನೋಜ್ಞವಾಗಿ ಹೇಳು 
ತಾನೆ. ಹೀಗೆ ದೇವದೇವನಾದರೂ ಶ್ರೀಕೃಷ್ಣ ಶ್ರೇಷ್ಠ ಮಾನವ ಭಾವಗಳನ್ನು ಪ್ರದರ್ಶಿಸು 
ವುದನ್ನು ಕಾಣುತ್ತೇವೆ. 


೧೩ 


ಮುಂದೆ ಸೈಂಧವ ವಧೆಯ ಹಿಂದಿನ ದಿನ, ಪಾಶುಪತಾಸ್ತ್ರವನ್ನು ಪಾರ್ಥನಿಗೆ ಹಸ್ತಗತ 
ವಾಗಿಸಲು ತಾನೆ ಅವನನ್ನು ಕೈಲಾಸಕ್ಕೆ , ಅವನ ಧ್ಯಾನಸ್ಥಿತಿಯಲ್ಲಿ, ಕರೆದುಕೊಂಡು ಹೋಗಿ 
ಶಿವನಿಂದ ಆ ಮಂತ್ರವನ್ನು ಪಡೆಸಿಕೊಡುತ್ತಾನೆ. ತಾನೇ ಏಕೆ ಆ ಶಕ್ತಿಯನ್ನು ಕೊಡಬಾರ 
ದಾಗಿತ್ತು ? ಆಯಾ ಶಕ್ತಿಗಳು ಆಯಾ ಪಾತ್ರಗಳಲ್ಲಿ ಹರಿದುಬರಬೇಕೆಂಬುದನ್ನು ಉಲ್ಲಂಘಿಸದೆ 
ನಡೆಯುತ್ತಾನೆ, ಶ್ರೀಕೃಷ್ಣ , ಹೀಗೆ ಕುಮಾರವ್ಯಾಸ ಕಂಡ ಕೃಷ್ಣ ಭಾರತದ ಸೂತ್ರಧಾರ 
ನಾಗಿದ್ದರೂ ಪಾತ್ರಧಾರಿಯಾದ ಸೂತ್ರಧಾರನಾಗಿದ್ದಾನೆ. ” 

ಅರ್ಜುನ ಶ್ರೀಕೃಷ್ಣನ ಪರಮಮಿತ್ರ , ಭಕ್ತ ; ಗುರು ದ್ರೋಣರ ಪ್ರೇಮದ ಶಿಷ್ಯ ; ದಶ 
ನಾಮವಂತನಾಗಿ ಪ್ರಸಿದ್ಧನಾದ ಇವನು ಶಿವನನ್ನು ಭಯಭರಿತ ವೀರಭಕ್ತಿಯಿಂದ ಗೆದ್ದು ಸಿದ್ದ 
ನಾಗಿದ್ದರೂ ಅಣ್ಣನ ಆಜ್ಞೆಯನ್ನು ಮಾತ್ರ ಮೀರುತ್ತಿರಲಿಲ್ಲ. ' ತಮ್ಮಣ್ಣನಾಜ್ಞೆಯಲಿ ಭ್ರಮಿತ 
ನಾಗಿಹನು ' ಎಂದು ಬ್ರೌಪದಿ ಹಂಗಿಸುವಷ್ಟು ಅಣ್ಣನ ಭಕ್ತ . ತನ್ನ ಪ್ರಿಯತಮನಾದ ಏಕೈಕ 
ಪುತ್ರನಮರಣದಲ್ಲಿ ಅಣ್ಣನಮೇಲೆಕೋಪಿಸಿಕೊಳ್ಳಲು ಕಾರಣವಿದ್ದರೂ ಅವನಾಡುವ ವಿಸ್ಮಯಕಾರಿ 
ಯಾದ ಸಂಯಮದ ಮಾತುಗಳನ್ನು ನೋಡಬಹುದು. ಆದರೂ ತನ್ನನ್ನೇನಾದರೂ ಅಲ್ಲಗಳೆದರೆ 
ಮಾತ್ರ ಯಾರನ್ನೂ ಲಕ್ಷಿಸುತ್ತಿರಲಿಲ್ಲ. ಅಂತಹ ಅಣ್ಣನಮೇಲೆ ಕತ್ತಿಯನ್ನು ಹಿರಿದುಕೊಂಡು 
ಹೋಗುತ್ತಾನೆ. ಈ ಪ್ರಸಂಗವಂತೂ ಮಾನವ ಹೃದಯದ ಮಹಾಭಯಂಕರ ಸ್ವಭಾವದ ಸತ್ಯ 
ಚಿತ್ರಣವಾಗಿದೆ. ( ಕಾರಣಾಂತರದಿಂದ ಈ ಅಂಶವನ್ನು ಪಂಪಕವಿ ಬಿಟ್ಟು ಬಿಟ್ಟಿದ್ದಾನೆ) ಹಾಗೆಯೇ 
ಭೀಮನಮೇಲೂ , ಅಷ್ಟೇ ಏಕೆ, ಭಗರ್ವಾ ಶ್ರೀಕೃಷ್ಣನ ಮೇಲೂ , ಕೋಪವಲ್ಲ, ಅಸಮಾಧಾನ 
ಅವನಿಗುಂಟಾಗುತ್ತಿತ್ತು . ಆದರೆ ಕುಮಾರವ್ಯಾಸನ ಅರ್ಜುನನ ವೈಶಿಷ್ಟ್ಯವು ಕಾಣುವುದು 
ಪ್ರಧಾನವಾಗಿ ಊರ್ವಶಿಯ ಪ್ರಸಂಗದಲ್ಲಿ, ಕರ್ಣಾವಸಾನ ಪ್ರಸಂಗದಲ್ಲಿ, ಹಾಗೂ 
ಕಿರಾತಾರ್ಜುನೀಯ ಪ್ರಸಂಗದಲ್ಲಿ . ಕಿರಾತವೇಷದ ಶಿವನೊಡನೆ ಸೆಣಸುವಾಗ ಅವನು 
ತೋರಿದ ಮಾನುಷ ಅತಿಮಾನುಷ ಶಕ್ತಿ ; ಶಿವನೆಂದು ತಿಳಿದಾಗ ಅವನು ತೋರಿದ 
ಪರಮಪಶ್ಚಾತ್ತಾಪಜನ್ಯವಾದ, ಹೃದಯಸ್ಪರ್ಶಿಯಾದ ಶರಣಾಗತ ಭಕ್ತಿ ; ಊರ್ವಶಿಯ 
ಸುಮನೋಹರ ಭಯಂಕರ ಪ್ರಣಯಾಭಿಲಾಷೆಯನ್ನು ಗೆಲ್ಲುವಲ್ಲಿ ತೋರಿದ ಮಹಾದ್ಭುತ 
ಜಿತೇಂದ್ರಿಯರಕ್ಕಿ ; ತನ್ನ ಅಬಾಲಶತ್ರುವಾದ ಕರ್ಣನನ್ನು ಬೇದಿಸುವಲ್ಲಿ ತಾನು ಪಟ್ಟ 
ಮಾನುಪಾತೀತವಾದ ಆದರೂ ಸಹಜವಾದ ದುರ್ಭರ ಯಾತನೆ, ಇವನ್ನು ನೋಡಿದರೆ 
ಸಾಕು, ಕುಮಾರವ್ಯಾಸನ ಅರ್ಜುನನ ವೈಶಿಷ್ಟ್ಯ ತಿಳಿದೀತು. ಇಂತಹವನಿಗೂ , ಸದಾ ಶ್ರೀಕೃಷ್ಣ 
ಸನ್ನಿಧಾನದಲ್ಲೇ ಇರುತ್ತಿದ್ದ ಇಂತಹ ಪುಣ್ಯಾತ್ಮನಿಗೂ , ಆಗಾಗ್ಗೆ ಗ್ಲಾನಿಯುಂಟಾಗುತ್ತಿತ್ತು ! 
ಯುದ್ಧಕ್ಕೆ ಪ್ರಾರಂಭದ ಗೀತೋಪದೇಶದ ಸನ್ನಿವೇಶದಲ್ಲಿ ಮಾತ್ರವೇ ಅಲ್ಲ, ಭಗದತ್ತ ವಧಾ 
ಪ್ರಸಂಗದಲ್ಲಿ ತನಗೆ ನೆರವು ನೀಡಿದ ಶ್ರೀಕೃಷ್ಣನ ಮೇಲೆ ಅಸಮಾಧಾನ ಪಡುವ ಮುಹೂರ್ತದಲ್ಲಿ ; 


ಕರ್ಣನ ಪರಾಕ್ರಮವನ್ನು ಅವನು ಹೊಗಳಿದಾಗ ಅದನ್ನು ಸಹಿಸದ ಘಳಿಗೆಯಲ್ಲಿ; ನೊಂದ 
ಧರಜನಾಡಿದ ಮಾತಿಗಾಗಿ ಅವನನ್ನೇ ಕೊಲ್ಲುತ್ತೇನೆಂದು ಹೊರಟ ಅಹಂಕೋಪಾಂಧನಾದ 
ಸಮಯದಲ್ಲಿ, ಅರ್ಜುನ ಮಾನವ ದೌರ್ಬಲ್ಯದ ಭಯಂಕರತೆಯನ್ನು ಅತ್ಯಂತ ಸಹಜವಾಗಿ 
ಪ್ರದರ್ಶಿಸಿದ್ದಾನೆ. ಭಗವಂತ ಸಾನ್ನಿಧ್ಯದಲ್ಲಿದ್ದವನಿಗೂ ಇದು ಬಿಡಲಿಲ್ಲವಲ್ಲ ಎಂಬುದನ್ನು ಬಹು 
ಮಾರ್ಮಿಕವಾಗಿ ಅರ್ಜುನನ ಚಿತ್ರದಲ್ಲಿ ನಾರಣಪ್ಪ ಕಾಣಿಸಿದ್ದಾನೆ. ” 

“ ನಾರಣಪ್ಪನ ಭೀಮ ಅತಿ ವಿಶಿಷ್ಟನಾದ ವ್ಯಕ್ತಿ . ಶಿಶುವಾಗಿದ್ದಾಗ ತಾಯ ತೊಡೆಯಿಂದ 
ಕೆಳಗೆ ಬಿದ್ದುದರಿಂದ ಆ ಅಡಿಗಲ್ಲೆ ಚೂರ್ಣವಾಯಿತಂತೆ ! ( ಈ ಪ್ರಸಂಗ ವ್ಯಾಸರಲ್ಲೂ ಬಂದಿದೆ.) 
ಇಂತಹ ಶಸ್ತ್ರ ಚಿಕ್ಕಂದಿನಲ್ಲಿ ಮಾಡಿದ ತುಂಟಾಟಕ್ಕೆ ಲೆಕ್ಕವಿಲ್ಲ . ಮರವೇರಿ ಆಡುತ್ತಿದ್ದ ನೂರು 
ಜನ ಕೌರವರನ್ನೂ ಆ ಮರದ ಬುಡವಲುಗಿಸಿ ಹಣ್ಣುಗಳಂತೆ ಕೆಳಕ್ಕೆ ಉದುರಿಸುತ್ತಾನೆ. ಅಷ್ಟೇ 
ಅಲ್ಲ, ಉಳಿದವರು ಭೀಷ್ಮಾದಿಗಳಲ್ಲಿಗೆ ದೂರು ಕೊಂಡೊಯ್ದರೆ, ತನ್ನ ಮೈಯನ್ನು ತಾನೆ 
ಮುಳ್ಳಿನಿಂದ ಪರಚಿಕೊಂಡು ಮೊದಲು ತಾನೆ ದೂರುಹೇಳುವಂತಹ ತುಂಟ. ಇಂತಹ ಅದಮ್ಯ ಶಕ್ತಿ 
ಯುಳ್ಳವನು ಮುಂದೆ ಕೌರವರ ವೈರಕ್ಕೆ ನಿತ್ಯವೂ ತುತ್ತಾಗಬಂದಾಗ ತೋರಿದ ಶಕ್ತಿ , 
ಸಾಮರ್ಥ್ಯ, ಅದಕ್ಕಿಂತ ಹೆಚ್ಚಾಗಿ ಅವನು ವ್ಯಕ್ತಪಡಿಸಿದ ಮಹಾಸಂಯಮ ಅದ್ಭುತವಾದುದು. 
ಇಷ್ಟೆಲ್ಲಾ ಶಕ್ತನಾಗಿದ್ದರೂ , ಅಧರ್ಮವನ್ನು ಕಂಡು ಸಿಡಿದೇಳುವಂತಾಗುತ್ತಿದ್ದರೂ , ಅಣ್ಣನಾಜ್ಞೆ 
ಯನ್ನು ಮಾತ್ರ ಮೀರುತ್ತಿರಲಿಲ್ಲ. ಒಮ್ಮೊಮ್ಮೆ ಮೇರೆದಪ್ಪುತ್ತಿದ್ದ ಮಳೆಗಾಲದ ಮಹಾನದಿ 
ಯಂತೆ. ಆದರದು ಅವಿನಯದಿಂದಲ್ಲ, ಅಧರದ ಅತಿರೇಕಕ್ಕೆ ಅವನ ಅದಮ್ಯ ಶಕ್ತಿ ಸಹಿಸಲಾರದೆ 
ರೋಸಿಹೋಗುತ್ತಿದ್ದುದರಿಂದ, ಕೀಚಕನ ಸನ್ನಿವೇಶದಲ್ಲಿ ಮೊದಮೊದಲು ಅಣ್ಣನಾಜ್ಞೆಗೆ 
ಒಳಗಾಗಿ ದೌಪದಿಗೆ ಕರಗದಿದ್ದ ಅವನ ಧರ್ಮನಿಷ್ಟುರ ಹೃದಯ , ಕಟ್ಟ ಕಡೆಯಲ್ಲಿ ಅವಳ 
ಕಟ್ರೊಡೆದ ದುಃಖ ಪ್ರವಾಹದಲ್ಲಿಕೊಚ್ಚಿಹೋಗುತ್ತದೆ. ಆಗಕೋಪಿಸಿಕೊಂಡ ಭೀಮ ಬಾಯ್ದೆರೆದ 
ಅಗ್ನಿಪರ್ವತವಾಗುತ್ತಾನೆ. 'ಭೀಮ ಕಷ್ಟವನೆಸಗಿದನು ಹಾ ! ಎಂದರಾದೊಡೆ ಮುಸುಡನಮ 
ರಾದ್ರಿಯಲಿ ತೇವೆನು ದೇವಸಂತತಿಯ ' .. ............' ಹಗೆಗಳನು ಹಿಂಡಿದನು ಮನದೊಳಗೆ' 
' ನಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು.' ಹಾಗೆಯೇ ದುಶ್ಯಾಸನನ ರಕ್ತವನ್ನು ಕುಡಿದು 
ಕೇಕೆಹಾಕುವ ಭೈರವಲೀಲೆಯಲ್ಲಿ ತೊಡಗಿದ್ದಾಗ ಒಮ್ಮೆ ಅಣ್ಣನನ್ನು , ಅರ್ಜುನನ್ನು ಅಷ್ಟೇ ಅಲ್ಲ 
ಶ್ರೀ ಕೃಷ್ಣನನ್ನೂ ಹಂಗಿಸುತ್ತಾನೆ. 

ಇಂತಹ ಭೀಮ ಉದ್ದು ರುಟನೆನ್ನುವುದು ಸುಲಭ. ಆದರದು ತಪ್ಪು . ತನ್ನ ಮಹಿಮೆ 
ಯನ್ನು ತೋರಿದ ಆಂಜನೇಯನ ಮುಂದೆ ಮಾನವಪ್ಪಭಾವದ ಅಲ್ಪಬುದ್ದಿಯನ್ನು ನಿವೇದಿಸಿ 
ಕೊಳ್ಳುತ್ತಾ ವಿನಯದಿಂದ ನಿಂತುಕೊಂಡಿರುವ ಮಹಾಪ್ರಾಜ್ಞ ಭೀಮನನ್ನು ಕಂಡಾಗ, 
ಅವನಾಡಿದ ಮಾತನ್ನು ಕೇಳಿದಾಗ ಯಾರಿಗಾದರೂ ಗೌರವ ಪ್ರೀತಿ ಬಾರದಿರದು. 


೧೫ 


(ನೋಡಿದನು, ನಡುಗಿದನು , ಕಂಗಳಕೊಡಿಯಲಿ ನೀರೆರೆಯ ಹರುಷದ 
ರೂಢಿಯಲಿ ಜೊಮ್ಮೆದ್ದು ಮನ ಡೆಂಡಣಿಸಿ ಭೀತಿಯಲಿ 
ಬಾಡು ಮೋರೆಯನೆ ಕೈಗಳ ನೀಡಿ ಕಂಗಳ ಮುಚ್ಚಿ ಮರಳಿದು 
ನೋಡಿಶಿವಶಿವಾ ಎನುತ ಬೆಚ್ಚಿದನಡಿಗಡಿಗೆ !? 
“ ಸಾಕು ಸಾಕಂಜಿದೆನು ; ಮನುಜರು ಕಾಕು ಬಲರು , ನಿಜಸ್ವಭಾವವ 
ನೇಕೆ ಬಿಡುವೆವು, ತಿಳಿದು ತಿಳಿಯವು, ಕಂಡೊಡಂಜುವೆವು! 
ಸಾಕು ಪೂರ್ವದ ರೂಪಿನಲೆ ನಿರ್ವಾಕುಲನ ಮಾಡೆನಲು ಪವನಜ 

ನಾ ಕಪೀಶ್ವರ ನಗುತ ಮುನ್ನಿನ ರೂಪ ಕೈಕೊಂಡ' 
ಅರಗಿನರಮನೆಯ ಉರಿಯಿಂದ ತಪ್ಪಿಸಿಕೊಂಡು ತನ್ನವರನ್ನು ಕಾಡಿಗೆ ಎತ್ತಿಕೊಂಡೊಯ್ದು 
ಮಲಗಿಸಿ ನಿದ್ರಾಭಂಗವಾಗದಂತೆ ಅವರ ಕಾಲೊತ್ತು ಅವರ ಸ್ಥಿತಿಯನ್ನು ನೆನೆದು 
ಕೊಂಡು ಬಿಕ್ಕಿ ಬಿಕ್ಕಿ ಅಳುವ ಭೀಮನನ್ನು ಅಲ್ಲಿ ಕಾಣಬೇಕು, ಯಾರಿಗಾದರೂ ಎದೆ 
ಹಿಂಡುತ್ತದೆ. 

( ಔಕುವುದು ಬಲುನಿದ್ರೆ , ನಿದ್ರೆಯ ನೂಕುವನು, ಕಣ್ಣಿವೆಗಳಲಿ ನಸು 
ತೂಕಡಿಕೆ ತೋರಿದೊಡೆ ಮೊಗೆದರುವನು ಕೈಯೊಡನೆ , 
ಸೋಕುವುದು ಮೈಮರವೆ, ಮರವೆಯನೋಕರಿಸುವುದು ಚಿತ್ತವೃತ್ತಿ , ನಿ 
ರಾಕುಲಾಂತಃಕರಣನಾದನು ಬಳಿಕ ಕಲಿಭೀಮ ,' 
( ಅನಿಬರಿರವನು ನೋಡಿಪೂರ್ವ ವ 
ನೆನೆದು ಬಿರಿದಳುತ ಘನ ಕಾ 

ನನದ ಮಧ್ಯದಲೀತನಿದ್ದನು ಹಿರಿದು ಚಿಂತಿಸುತ ' 
- ಮಹಾಭಾರತದಲ್ಲಿ ಅಳದವರೇ ಇಲ್ಲವೆನ್ನಬಹುದು -ಶ್ರೀಕೃಷ್ಣ , ಅಭಿಮನ್ಯು ಹೊರತಾಗಿ! 
ಆದರೆ ಉಳಿದವರು ಅಳುವುದರಿಂದ ಆಗುವ ಪರಿಣಾಮಕ್ಕೂ ಭೀಮ ತನ್ನವರಿಗಾದ ಅಪದೆಸೆ 
ಯನ್ನು ಕಂಡು ಕಾಡಿನಲ್ಲಿ ಒಬ್ಬನೆ ಅಳುವುದಕ್ಕೂ ವ್ಯತ್ಯಾಸವಿದೆ. ಕುಮಾರವ್ಯಾಸನ ಭೀಮ 
ಇಂತಹವನು - - ಸುಮವಜ್ರಸಮ ! ” 

“ ಮಹಾಭಾರತದಲ್ಲೆಲ್ಲಾ ಅತಿಯಾಗಿ ನೊಂದವಳೆಂದರೆ ಪದಿ ಎಂದೇ ಹೇಳಬೇಕು. 
ತನ್ನ ಸ್ಥಿತಿಯನ್ನು ಆಕೆಯೇ ಹೇಳುತ್ತಾಳೆ: 

* ಜನನವೇ ಪಾಂಚಾಲ ರಾಯನ ಮನೆ, ಮನೋವಲ್ಲಭರದಾರನೆ 
ಮನುಜಗಿನುಜರು ಗಣ್ಯವೇ ? ಗೀರ್ವಾಣರಿಂ ಮಿಗಿಲು , 
ಎನಗೆ ಬಂದೆಡರೀ ವಿರಾಟನ ವನಿತೆಯರುಗಳ ಮುಡಿಯ ಕಟ್ಟುವ 
ತನುವ ತಿಗುರುವ ಕಾಲನೊತ್ತುವ ಕೆಲಸದುತ್ಸಾಹ 


೧೬ 


ಪಾಪ ! ಕಾಲನೊತ್ತುವ ಕೆಲಸದುತ್ಸಾಹ! ಇಂತಹವಳನ್ನು ಕೇಳಬಲ್ಲವನು ಒಬ್ಬ ಭೀಮ, 
ಆದರೆ ಅವನ ಶಕ್ತಿಗೂ ಮಿತಿಯುಂಟು. ಅವಳ ದುಃಖಾಗ್ನಿಯನ್ನು ಆರಿಸಲು ಶ್ರೀಕೃಷ್ಣ 
ಕರುಣಾಮೃತವರ್ಷಕ್ಕೆ ಮಾತ್ರ ಸಾಧ್ಯ . ಶ್ರೀಕೃಷ್ಣ ಅವಳಿಗಾಗಿ ಆಕೆಯ ಪತಿಗಳು ಹಿಂಜರಿದರೆ 
ತಾನು ' ರಿಪುಗಳ ಸೀಳಿ ಕರುಳ ಮುಡಿಸದಿಹೆನೆ ನಿನ್ನ ಕಬರಿಯಲಿ?' ಎಂದು ಶಪಥಮಾಡು 
ತಾನೆ. ಅದಕ್ಕೆ ತಾಯಿತಂದೆಯರ ಮೇಲಾಣಿಯಿಡಲೂ ಹಿಂಜರಿಯ. ಮಹಾಭಾರತದ ಉಳಿದ 
ಪಾತ್ರಗಳಿಗೆ ದೊರೆತ ಕೃಷ್ಣ ಕರುಣಿ ಒಂದಾದರೆ ಕೃಷ್ಣ ಪಡೆದ ಕರುಣಿಯೇ ಒಂದು. 

ಕೃಷ್ಣನೇ ಹೇಳುತ್ತಾನೆ ತನ್ನ ಹೃದಯ ಅವಳಿಗಾಗಿ ಹೇಗೆ ಕರಗಿ ಕೋಡಿ ಹರಿದಿದೆ 
ಎಂಬುದನ್ನು : 

( ಕಮಲಮುಖಿ ಸುಲಿವಡೆದು ಲಕ್ಷ್ಮೀರಮಣ, ಲಕ್ಷ್ಮೀರಮಣ, ಲಕ್ಷ್ಮೀ 
ರಮಣಯೆಂದೋರಲಿದೆಡೆ ಸಂಜಯ ನೊಂದೆ ನಾನೆಂದ' 
(ಕಾವುದೆ ಗೋವಿಂದ ಸಲಹೆ ದೇವಕೀಸುತ ಗಂಡರೆವರ 
ಭಾವ ಬೆಟ್ಟಿತು, ನೀನಲೆ ದೇಸಿಗರ ದೈವವಲೆ , 
ದೇವ ಕೆಟ್ಟೆನು ಕೆಟ್ಟೆನೈ ಕರುಣಾವಲಂಬನದಿಂದ ತಡೆಯ 

ಜೀವನವನೆಂದೆರಲಿದಳು , ಹಂಗಿಗನು ತಾನೆಂದ ' 
ತನ್ನ ಗಂಡಂದಿರನ್ನು ಅವಹೇಳನ ಮಾಡುವುದನ್ನು ನೋಡಿದಾಗ ಈಕೆಯ ಪಾತ್ 
ನೃತ್ಯದಲ್ಲಿ ನಮಗೆ ಶಂಕೆ ಬರುವುದು ಸುಲಭ. ಆದರೆ ಅದರಲ್ಲಿ ಎಷ್ಟು ಸಹಜತೆ, ಅನಿವಾರ್ಯತೆ, 
ದುರ್ದಮ್ಯತೆ ಇದೆ ಎಂಬುದನ್ನು ಕವಿ ಬಲ್ಲ : ಕೃಷ್ಣ ಬಲ್ಲ. 

- ಮಹಾಭಾರತದಲ್ಲೆಲ್ಲಾ ಅಗ್ನಿ ಕನೈಯಾಗಿ ಜಾಜ್ವಲ್ಯಮಾನವಾಗಿ ಥಳಥಳಿಸುವ ಈಕೆ 
ಎಷ್ಟು ಸೌಮ್ಯವಾಗಿ ಮುಗ್ಧವಾಗಿ ತೋರುತ್ತಾಳೆ, ಆ ತನ್ನ ಸ್ವಯಂವರ ಮಂಟಪದಲ್ಲಿ ! ಕೃಷ್ಣನನ್ನು 
ಅಣ್ಣ ಧೃಷ್ಟದ್ಯುಮ್ಮ ಪರಿಚಯಮಾಡಿಕೊಟ್ಟಾಗ ಮೊಟ್ಟಮೊದಲು ಅವನಲ್ಲಿ ಆಕೆ ಕಂಡು ತೋರಿದ 
ಭಾವವೇ ಭಾವ ! 

* ಎನಲು ಭಕುತಿಯ ಭಾವ ರಸದಲಿ ನೆನೆದು ಹೊಂಪುಳಿಯೋಗಿರೋಮಾಂ 
ಚನದ ಮೈಯುಬ್ಬಿನಲಿ ತನು ಪುಳಕಾಂಬು ಪೂರದಲಿ , 
ಮನದೊಳಗೆ ವಂದಿಸಿದಳೆನಗೀತನಲಿ ಗುರುಭಾವನೆಯ ಮತಿ ಸಂ 

ಜನಿಸಿತೇನೆಂದರಿಯೆನೆಂದಳು ಕಮಲಮುಖಿ ನಗುತ ! 
ಭಾರತಾಂತ್ಯದಲ್ಲಿ, ತನ್ನೆ ವರು ಮಕ್ಕಳನ್ನು ಕಳೆದುಕೊಂಡು ವಿಹ್ವಲಳಾಗಿದ್ದ ಈಕೆ, ತನ್ನ 
ಕುಮಾರರನ್ನು ಕೊಂದ ಅಶ್ವತ್ಥಾಮನನ್ನು ಕೊಲ್ಲಲೆಂದು ಮುನ್ನುಗ್ಗುವ ಅರ್ಜುನ ಭೀಮರನ್ನು 
ತಡೆಯುವಾಗ ಆಡುವ ಮಾತನ್ನು ನೋಡಿ: 


ಬಂದಳಾ ದೌಪದಿಯಹಹ ಗುರು ನಂದನನ ಕೆಲಬಾರದಕಟೀ . 
ನಂದನರ ಮರಣದ ಮಹಾವ್ಯಥೆಯಿತನಳಿವಿನಲಿ 
ಕೊಂದುಕೂಗದೆ ಕೃಪೆಯನಬಲಾ ವೃಂದ ಸಮಸುಖ ದುಃಖಿಗಳು ಸಾ 

ರೆಂದು ಭೀಮಾರ್ಜುನರ ತೆಗೆದಳು ಬಳಿಕ ಪಾಂಚಾಲಿ !? 
ಭೀಮಾರ್ಜುನರು ತಪ್ಪಿ ನಡೆಯುವಾಗಲು ಇವಳು ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡ 
ತೋರಿದ ಸಂಯವು ಎಲಥ ಘನವಾದುದು ! ” 

“ ಧರ್ಮರಾಜ ಬಾರತದ ನಾಯಕನಾಗಿದ್ದರೂ ಶ್ರೀಕೃಷ್ಣನ ಅತಿಮಾನುಷ ಶಕ್ತಿಯಲ್ಲಿ ತನ್ನ 
ನಾಯಕತ್ವವನ್ನು ನಿವೇದಿಸಿಕೊಂಡಿರುವಂತೆ ಕಾಣುತ್ತಾನೆ. " ಧರ್ಮಕ್ಷಮೆಯ ಗರ ಹೊಡೆ 
ದಿಹುದು' ಎಂದು ಪದಿ ಕೋಪಿಸುವಷ್ಟು ಮಟ್ಟಿಗೆ ಅವನು ಧರ್ಮಪ್ರಜ್ಞಾವಂತ, ಭೀಮನ 
ಪ್ರಾಕೃತಿಕ ಶಕ್ತಿಯನ್ನಾಗಲಿ, ಅರ್ಜುನನ ಲೋಕೈಕ ವೀರವನ್ನಾಗಲಿ ಬಹಳಮಟ್ಟಿಗೆ ಪ್ರದರ್ಶಿಸ 
ದಿರುವುದರಿಂದ ಇವನು ಒಮ್ಮೊಮ್ಮೆ ಸಪ್ಪೆಯಾಗಿ ತೋರಿದರೂ ತೋರಬಹುದು. ” 

'ಭೀಷ್ಮ ದ್ರೋಣರು ಮಹಾಭಾರತದವೃದ್ಧರು: ಜ್ಞಾನದಿಂದ, ವಯಸ್ಸಿನಿಂದ. ಇಂತಹವರು 
ಏನು ಕರ್ಮದಿಂದಲೋ ಏನೊ ತಮಗಿಂತಲೂ ಬಹು ಕಿರಿಯರಾದ ಮಕ್ಕಳ ಮಧ್ಯದಲ್ಲಿ ಸಿಲುಕಿ 
ಕೊಂಡು ಬದುಕಬೇಕಾಗುತ್ತದೆ. ಅವರು ತಮ್ಮ ಸಮೃದ್ದ ವೃದ್ಧಜ್ಞಾನವು ನಿರ್ದೆಶಿಸಿದಂತೆ 
ನಡೆಯಬೇಕೆಂದರೆ ತಿಂದ ಉಪ್ಪಿಗೆ ತಪ್ಪಬಾರದೆಂಬ ಸಂಕಟ ಬರುತ್ತದೆ. ಹೀಗಾಗಿ ಮಹಾ 
ಪುರಾತನ ವಟವೃಕ್ಷಗಳಂತಿದ್ದ ಈ ಮಹಾ ಚೇತನಗಳು ಸಣ್ಣ ಸಣ್ಣವರ ಬಿದಿರುಗಿಚ್ಚಿಗೆ 
ಮೇಹುಗಾಡಾದ ಮಹಾದಾರುಣ ಸನ್ನಿವೇಶವನ್ನು ಮಹಾಭಾರತದಲ್ಲಿ ನೋಡುತ್ತೇವೆ. ಆತ್ಮ 
ಸಂಯಮಕ್ಕೆ ಹೆಸರುವಾಸಿಯಾದ ಭೀಷ್ಮರು ದ್ರೋಣರಿಗಿಂತ ಜ್ಞಾನವಯೋವೃದ್ದರೆಂಬುದರಲ್ಲಿ 
ಸಂಶಯವಿಲ್ಲ. ಕುಮಾರವ್ಯಾಸನಲ್ಲಿ ಈ ಇಬ್ಬರೂ ಶ್ರೀ ಕೃಷ್ಣಭಕ್ತರಾಗಿದ್ದರೂ ಆ ಭಗವದ್ 
ಶಕ್ತಿಯನ್ನು ಪೂರ್ಣವಾಗಿ ಕಂಡುಂಡವರು ಭೀಷ್ಮರೆ. ಕೈದು ಹಿಡಿಯುವುದಿಲ್ಲವೆಂದ ಭಗವಂತನ 
ಕೈಯಲ್ಲಿ ಪ್ರಲಯ ಭಯಂಕರ ಚಕ್ರಧಾರಣಮಾಡಿಸಿ ಅವನನ್ನು ಆಡಿಸಿ ಏಳಿಸಿ ನೋಡುವ ಮಹಾ 
ಶಕ್ತರು ಅವರು. ಶ್ರೀ ಶಂಕರನ ಪ್ರಲಯ ಭಯಂಕರ ಫಾಲನೇತ್ರದೊಡನೆ ಭಕ್ತಿಯ ಚಕ್ಕಂದ 
ವಾಡಿ ಬದುಕಬಲ್ಲವರು ! ಕವಿ ಕುಮಾರವ್ಯಾಸ ಹೇಳುತ್ತಾನೆ, ಅವರು ತಾಯಿ ಜಾಹ್ನವಿಯ 
ಮೊಲೆವಾಲನುಂಡವರು ಎಂದು ! ಇಂತಹವರ ಪಾತ್ರ ಕುಮಾರವ್ಯಾಸನಲ್ಲಿ ಒಮ್ಮೊಮ್ಮೆ ತೋಲ 
ತಪ್ಪುವುದುಂಟು. ಅವನ್ನು ಶಕ್ತಾಧಿಕ್ಯದ ಸಹಜ ದೋಷಗಳೆಂದು ಮರೆತರೆ ಉಳಿದಂತೆ ಇವರ 
ಪಾತ್ರ ಗಂಭೀರ ಭೀಷ್ಮವಾಗಿದೆ. 

ಈ ಮಹಾನುಭಾವ ಶರಶಯ್ಕೆಗೇರಿದಾಗ ಮಹಾಕವಿ ಒಂದು ಮಾತನ್ನು ಹೇಳುತ್ತಾನೆ : 
' ಪಡುವಣ ಶೈಲ ವಿಪುಲಸ್ತಂಭ ದೀಪಿಕೆಯಂತೆ ರವಿ ಮೆರೆದ ' ಎಂದು. ಮಹಾಪುರುಷನ 

K , B. K , 


ii 


ಮರಣವನ್ನು ಆಚರಿಸಲು ಪ್ರಕೃತಿದೇವಿ ಪಶ್ಚಿಮಾಚಲ ವಿಪುಲ ಸ್ತಂಭದಮೇಲೆ ರವಿದೀಪಿಕೆಯನ್ನು 
ಹೊತ್ತಿಸಿಡುತ್ತಾಳೆ, ಧ್ಯಾನಗೋಚರವಾಗುವ ದಿವ್ಯತೆಯನ್ನು ಈ ಮಾತಿನಲ್ಲಿ ಕವಿ ಕಂಡಿದ್ದಾನೆ. ” 

ದ್ರೋಣಾಚಾರರು ಈ ಬೆಳಕಿನಲ್ಲಿ ಪ್ರಕಾಶಮಾನವಾಗಿ ಕಾಣದಿದ್ದರೂ ಮಹಾ 
ತೇಜಸ್ಸಿಗಳೇ ಅಹುದು. ಕುಮಾರವ್ಯಾಸ ಈ ಮಹಾವ್ಯಕ್ತಿಯ ಅಂತ್ಯವನ್ನು ದರ್ಶನಧ್ವನಿ 
ದೀಪ್ತವಾಗುವಂತೆ ಚಿತ್ರಿಸಿದ್ದಾನೆ. ಪ್ರಲಯ ಭೈರವರಾಗಿ ಯುದ್ಧ ಮಾಡುತ್ತಿರುವಾಗ ಸಪ್ತರ್ಷಿ 
ಗಳು ಜ್ಞಾನಗೋಚರವಾಗಿ ಅವರನ್ನು ಎಚ್ಚರಿಸುವುದು , ಅವರು ಕಣ್ಮರೆಯಾದೊಡನೆಯೇ 
ಅವರು ಕಂಡ ಅರಿವು ಮರೆಯಾಗಿ ಮಾಯಾವರಣವಶಿಯಾಗಿ ಯುದ್ಧ ಭಯಂಕರರಾಗುವುದು, 
ಮತ್ತೆ ಅರಿವು, ಅನಂತರ ಪುತ್ರವ್ಯಾಮೋಹ, ಆಮೇಲೆ ವೈರಾಗ್ಯ , ನಿರ್ಯಾಣ- - ಈ ಚಿತ್ರವಷ್ಟೇ 
ಸಾಕು , ಭಿನ್ನ ಭಿನ್ನಾವಸ್ಥೆಯಲ್ಲಿ ಮಾನವಚೇತನ ಹೇಗೆ ವರ್ತಿಸುತ್ತದೆ ಎಂಬುದನ್ನು ತಿಳಿಸಲು , 
ಅದರ ಜೊತೆಗೆ, ಭಗವದ್ಶಕ್ತಿ ತನ್ನ ಕೆಲಸವನ್ನು ಮಾಡಲು ಅನುಸಂಧಾನ ಮಾಡುವ ವಿಚಿತ್ರತಮ 
ರಹಸ್ಯ ಮಾರ್ಗವನ್ನಲ್ಲಿ ಕಾಣುತ್ತೇವೆ. ಭೀಷ್ಮರನ್ನು ಶ್ರೀಕೃಷ್ಣ ಒಂದು ಬಗೆಯಾಗಿ ಧರ್ಮ 
ವಾತ್ಸಲ್ಯದಿಂದ ಗೆದ್ದರೆ ಇವರನ್ನು ಬೇರೊಂದು ಬಗೆಯಿಂದ ಅವರೊಳಗಿನ ಪರಮಧರ್ಮ 
ಪ್ರಜ್ಞೆಯ ಜಾಗೃತಿಯ ಮೂಲಕ ಗೆಲ್ಲುವುದನ್ನಿಲ್ಲಿ ಕಾಣುತ್ತೇವೆ. ” 

* ಪ್ರಸಿದ್ಧರಾದ ಖಳಚತುಷ್ಟಯದ ಪ್ರಧಾನರೆಂದರೆ ಕರ್ಣಕೌರವರು . ವ್ಯಾಸರು ಈ 
ವ್ಯಕ್ತಿಗಳನ್ನು ಅತಿ ದೂಷಿಸದೆ ಅತಿ ಪ್ರೀತಿಸದೆ ಚಿತ್ರಿಸಿಕೊಂಡು ಹೋಗಿದ್ದಾರೆ. ಮುಂದೆ ಬಂದ 
ಭಾಸ, ಪಂಪ ಹಾಗೂ ಆತನ ಪ್ರಭಾವದಲ್ಲಿ ಬೆಳದ ರನ್ನ ಇವರನ್ನು ಉದಾತ್ತೀಕರಿಸಿ 
ತೋರಿಸಿದ್ದಾರೆ. ಈ ಉದಾತ್ತೀಕರಣ ಮೂಲಾಂಶವನ್ನು ಮರೆಮಾಚುವಷ್ಟಾಗಬಾರ 
ದೆಂಬುದನ್ನು ಅವರೇನು ಮರೆತಿಲ್ಲ. ಕುಮಾರವ್ಯಾಸ ಕಥಾ ದೃಷ್ಟಿಯಿಂದ ವ್ಯಾಸರನ್ನು 
ಅನುಸರಿಸಿದ್ದರೂ ತನ್ನದೇ ಆದ ಭಾಗವತ ಪ್ರಜ್ಞೆಯ ದಿವ್ಯಪ್ರಭಾವದಿಂದ ಈ ವ್ಯಕ್ತಿಗಳನ್ನು 
ನೋಡಿರುವ ರೀತಿ ವಿಶಿಷ್ಟವಾಗಿದೆ. ' ಸೆಣಸು ಸೇರದ ದೇವ' ನನ್ನು ಕೆಣಕಿ ಬದುಕುವ 
ಸಾಹಸ, ತನ್ನ ಅಹಂಕಾರಕ್ಕೆ ಬಗೆಬಗೆಯಾಗಿ ಧಕ್ಕೆ ತಂದ ಪಾಂಡವರಿಗೆ ಒಂದಂಗುಲ ನೆಲವನ್ನೂ 
ಕೊಡುವುದಿಲ್ಲವೆಂಬ ತೊಡೆಯುಡಿದು ಬಿದ್ದಾಗಲೂ ತನ್ನ ಭೂಮಿಯನ್ನು ತನ್ನ ವೈರಿಗಳಿಗೆ 
ಬಿಡೆನೆಂಬ - ಚಲ ಸುಯೋಧನನದು. ಕುಮಾರವ್ಯಾಸನ ಕೌರವ ಒಮ್ಮೊಮ್ಮೆ ಅನನ್ಯ ಸಾಧಾರಣ 
ವಾಗಿಯೇ ಅಭಿನಯಿಸಿದ್ದಾನೆ. ಕರ್ಣನ ಪಾತ್ರದ ದುರಂತತೆ ಹುಟ್ಟಿನಲ್ಲಿ ಅಡಗಿರುವಂತೆ 
ಕೌರವರ ದುರಂತತೆ ಹುಟ್ಟಿನಲ್ಲಿ ಅಡಗಿದೆಯೆಂಬ ಅಂಶವನ್ನು ಬಹು ಮನೋಜ್ಞವಾಗಿ 
ಮಹಾಭಾರತವೇ ಧ್ವನಿಸಿದೆ. ತನ್ನ ಓರಗಿತ್ತಿಗೆ ಮಕ್ಕಳಾಗಿ ತನಗಿನ್ನೂ ಮಕ್ಕಳಾಗಲಿಲ್ಲವೆಂದು 
ತನ್ನ ಬಸಿರನ್ನು ವ್ಯಾಸಮಂತ್ರೋದಕ ಪೂತವಾದ ಗರ್ಭವನ್ನು ಗಾಂಧಾರಿ ಒಸೆದುಕೊಳ್ಳುತ್ತಾಳೆ. 
ಮಾತ್ಸಲ್ಯದಿಂದ, ಅಕಾಲದಲ್ಲಾದ ಗರ್ಭಸ್ರಾವದಿಂದ ಬಂದ ಮಕ್ಕಳು ಮತ್ತೆಂತಹವರಾಗುತ್ತಾರೆ, 


೧೯ 


ಜ್ಞಾತಿ ಮತ್ಸರರಾಗದೆ ? ಕನ್ಯತಾ ಮುಗ್ಧತೆಯಿಂದ ಅರಿಯದೆ ಕುಂತಿ ಮಾಡಿದ ತಪ್ಪಿಗಾಗಿ 
ಕರ್ಣನ ಬದುಕು ಉದಾರ ಧೀರ ರಮಣಿಯವಾದರೂ ದುಃಖಮಯವಾಯಿತು. ಆದರೆ 
ತಾಯಿಯ ಹೊಟ್ಟೆಯುರಿಯಿಂದ, ಗರ್ಭಪಾತದಿಂದ ಸಿದ್ದಿಪೂರ್ವದಲ್ಲಿ ಭಗ್ನಸಿದ್ದರಾಗಿ ಹುಟ್ಟಿದ 
ಕೌರವರು ಶಕ್ತರಾದರೂ ಪತಿತರಾದರು . ಮಹಾಭಾರತ ಈ ಮಹಾಪತನವನ್ನು ಚಿತ್ರಿಸಿದೆ. 

“ಕೌರವನಿಗೆ ಪಾಂಡವರಲ್ಲಿದ್ದ ಸಹಜ ವೈರಕ್ಕೆ ಪೋಷಕವಾಗುವಂತಹ ನಾಲ್ಕಾರು ಸನ್ನಿವೇಶ 
ಗಳನ್ನು ಕುವರವ್ಯಾಸ ಬಹು ಸುಂದರವಾಗಿ ಚಿತ್ರಿಸಿದ್ದಾನೆ. ಚಿಕ್ಕಂದಿನಲ್ಲಿ ಭೀಮನ 
ಕೋಟಲೆಯಿಂದ ಹೊತ್ತಿಕೊಂಡ ಒಳಗಿದ್ದ ವೈರ, ದೌಪದೀ ಸ್ವಯಂವರದಲ್ಲಾದ ಪರಿಭವದಿಂದ 
ರಾಜಸೂಯದಲ್ಲಾದ ನೂರಾರುಬಗೆಯ ಅಹಂಭಂಗ ಮಾನಭಂಗಗಳಿಂದ, ಚಿತ್ರಸೇನ ಪ್ರಸಂಗ 
ದಲ್ಲಾದ ಆತ್ಮಹತ್ಯಾಕಾರಿಯದ ಭಯಂಕರ ಅಪಮಾನದಿಂದ ದುರ್ದಮ್ಯವಾದ ವಂಶನಾಶಕ 
ಹಾಗೂ ಆತ್ಮನಾಶಕವಾದ ದಾವಾನಲನಾಗಿ ವೃದ್ಧಿಯಾಗುವುದನ್ನು ಕವಿ ಕುಮಾರವ್ಯಾಸ ಚಿತ್ರಿ 
ಸಿದ್ದಾನೆ. ( ಇಲ್ಲಿ ಕೆಲವು ಕಡೆ ಕೌರವನಿಗಾಗಿ ಮರುಕ ಪಡುತ್ತೇವೆ. ಇಂತಹ ವೈರಕ್ಕೆ 
ಸಹಜ ಚಲ ಪುಟವಿಡುತ್ತದೆ; ಕೃಷ್ಣ ಅದಕ್ಕೆ ಹದಗೊಡುತ್ತಾನೆ. ಇದಕ್ಕೆ ಶ್ರೀ ಕೃಷ್ಣ 
ರಾಯಭಾರ ಪ್ರಸಂಗವೆ ಸಾಕು ಸಾಕ್ಷಿ . ಕೌರವನಿಗೆ ಆಗೊಮ್ಮೆ ಕೃಷ್ಣನ ಚಾಲನ ಮಂತ್ರ ಕಂಡಿತು . 
ರಾಜಸಭೆಯಲ್ಲಿ ಎಲ್ಲರಿಗೂ ವಿಶ್ವರೂಪವನ್ನು ತೋರಿ ತನಗೆ ಮರೆಮಾಡಿದ ಅವನೂ ಕಂಡಿದ್ದರೇ 
ನಾಗುತ್ತಿತ್ತೋ ಹೇಳುವರಾರು ? - ಶ್ರೀ ಕೃಷ್ಣನ ಮಾಯಾಜಾಲವನ್ನರಿತು ಹೇಳುತ್ತಾನೆ 
ಕೌರವ : 


' ಎನ್ನ ಹೃದಯದೊಳಿರ್ದು ಮುರಿವನು ಗದ್ದದಲಿ ಸಂಧಿಯನು ; ರಿಪುಗಳೊ 
ಇನ್ನು ತನ್ನ ವರವರೊಳಿರ್ದಾ ಹದನನಾಡಿಸುವ ; 
ಭಿನಂತಿರೆ ತೋರಿ ಭಿನ್ನಾಭಿನ್ನ ನೆನಿಸಿಯೆ ಮೆರೆವ ತಿಳಿಯಲ 

ಭಿನ್ನವೀ ಮುರವೈರಿ, ನಾವಿನ್ನಂಜಲೇಕೆಂದ ! 
ಮತ್ತೆ ಕೇಳಿ: 

ಮಣಿದು ಬದುಕುವನಲ್ಲ , ಹಗೆಯಲಿ ಸೆಣಸಿ ಬಿಡುವವನಲ್ಲ, ದಿಟ ಧಾ 
ರುಣಿಯ ಸಿರಿಗೆಳೆಸುವನಲ್ಲಳುಕಿಲ್ಲ ಕಾಯದಲಿ ! 
ರಣಮಹೋತ್ಸವವನ್ನ ಮತ, ಕೈ ದಣಿಯೆ ಹೊಯ್ದಾಡುವೆನು ಕೃಷ್ಣನ 

ಕೆಣಕಿದಲ್ಲದೆ ವಹಿಲದಲಿ ಕೈವಲ್ಯವಿಲ್ಲೆಂದ! ' 
* ಇದಲ್ಲವೆ ರೀತಿ! ಕೃಷ್ಣ ಮಾಯೆಯನ್ನರಿತೂ ಅದನ್ನು ಎದುರಿಸುವ ಚಲ ! ನಾಟಕದ ನಟ 
ನಾದವನು ತನ್ನ ಮುನ್ನಿನ ಸ್ವರೂಪವನ್ನೂ ತನ್ನ ಸೂತ್ರಧಾರಿಯನ್ನೂ ಮರೆತಂತೆ ಅಭಿನಯಿಸ 
ಬೇಕಾದರೂ ಒಮ್ಮೊಮ್ಮೆ ಅದು ಸ್ಮತಿಪಟಲದಮೇಲೆ ಹಾಯ್ದು ಹೋಗುವುದುಂಟು. ತಲ್ಲೀನತೆ 


* 


ಯಿಂದ ಅಪಾಯವಾದರೆ ಈ ಬಗೆಯ ಅತಿ ಎಚ್ಚರದಿಂದ ರಸಾಭಾಸವುಂಟಾಗಬಹುದು, ಇಲ್ಲ 
ರಸಭಂಗವಾದರೂ ಆಗಬಹುದು. ಇವೆರಡರ , ಅಂದರೆ ಎಚ್ಚರ ಮರವೆಗಳ , ಮಧ್ಯೆಯಿದ್ದು 
ರಸೋತ್ಕರ್ಷಮಾಡುವ ನಟನೆ ನಟ . ಕುಮಾರವ್ಯಾಸನ ಕೌರವ ಅಂತಹವನು. ಕೃಷ್ಣ 
ನೊಡನೆ ಸೆಣಸುತ್ತಾನೆ - ರಾಜ್ಯಕ್ಕಾಗಿಯಲ್ಲ, ಕೈವಲ್ಯಕ್ಕಾಗಿ, ಹಾಗೆ ಕೈದಣಿಯಹೊಯ್ಯಾಡಿ 
ಸೆಣಸಾಡುವುದರಲ್ಲಿಯೆ ಮಹೋತ್ಸವವುಂಟಂತೆ . ಕೌರವ ಪಾಂಡವರನ್ನು ಕೆಣಕಿ ಚಲಗಾರ, ಅಭಿ 
ಮಾನಿ, ರಾಜ್ಯಕಾಮಿ ಎನಿಸಿಕೊಂಡಂತೆಯೇ ಕೃಷ್ಣನನ್ನು ಕೆಣಕಿ ಕೈವಲ್ಯ ಕಾಮಿಯೆನಿಸಿಕೊಳ್ಳುತ್ತಾನೆ. 
ಇಂತಹವನು ಮಡಿದಾಗ ಕವಿ ಹೇಳುತ್ತಾನೆ " ರುಧಿರದ ತಿಲಕನಾದನಿ ಧರಾಂಗನೆಗೆ,' ಎಂದು. 
ಈ ಒಂದು ರೂಪಕ ಕೌರವನ ಪಾತ್ರವನ್ನ ತೆಕ್ಕನೆ ಮೇಲೊಯ್ಯುತ್ತದೆ. ” 

“ ಈ ಕೌರವ ಕರ್ಣರ ಪ್ರೇಮ ಮಹಾಭಾರತವನ್ನೆಲ್ಲಾ ಬಿಗಿದಪ್ಪಿತಲ್ಲ ! ಏನಾದರೂ 
ಆ ಬಿಗಿತಕ್ಕೆ ಧಕ್ಕೆ ಬಂದಿದ್ದರೇನಾಗುತ್ತಿತ್ತು ? ಅರ್ಜುನ ಕೃಷ್ಣರ ಪ್ರೇಮ ಒಂದು ಕಡೆ, ಕೌರವ 
ಕರ್ಣರ ಪ್ರೇಮ ಮತ್ತೊಂದು ಕಡೆ , ಯಾವುದು ಹೆಚ್ಚು , ಯಾವುದು ಶ್ರೇಷ್ಠ, ಯಾರು ಹೇಳ 
ಬಲ್ಲರು ? ಕರ್ಣನ ಜೀವಿತಕ್ಕೆ ಕೌರವ ದೊರೆತದ್ದು ಒಂದು ವಿಚಿತ್ರಯೋಗ. ಆದರೆ ಕೃಷ್ಣಾ 
ರ್ಜುನರ ಸ್ನೇಹಕ್ಕೆ ಅಘಟಿತವಾದುದೇನೂ ನಡೆಯಬೇಕಾಗಿರಲಿಲ್ಲ. ಹುಟ್ಟಿನಿಂದ ಸಂಬಂಧಿಗಳು; 
ಹುಟ್ಟಿಗಿಂತ ಹಿಂದೆ ಹೋದರೂ ನರನಾರಾಯಣರಾಗಿ ಸಂಬಂಧಿಗಳು. ಆದರೆ ಕ್ಷತ್ರಿಯ 
ತಿರಸ್ಕೃತನಾದ, ಗುರು ತಿರಸ್ಕೃತನಾದ ಕರ್ಣನನ್ನು ಪ್ರೀತಿಸಲು ಕರವನಿಗೇನು ಪ್ರಬಲ 
ಕಾರಣವಿತ್ತು ? ಪಾಂಡವರ ದ್ವೇಷ, ಗುರುಹಿರಿಯರ ತಿರಸ್ಕಾರಗಳಿಗೆ ಪಕ್ಕಾಗಿದ್ದ ಅವನಿಗೆ 
ಯಾರಾದರೊಬ್ಬರು ಸತ್ವಯುತರ ಗೆಳೆತನ ಬೇಕಿತ್ತು . ಕರ್ಣನಲ್ಲಿ ಆ ಗೆಳೆತನ ಸಿಕ್ಕಿತು. ಜೊತೆಗೆ 
ಸನ್ನಿವೇಶ ಬೇರೆ ಹಾಗೆಯೆ ಕೂಡಿಬಂತು. ಶಸ್ತ್ರ ಪ್ರದರ್ಶಕ್ಕೆ ಯೋಗ್ಯನಲ್ಲವೆಂದು ಗುರುವೆ ಮೊದ 
ಲಾದವರೆಲ್ಲ ಧಿಕ್ಕಾರಮಾಡಿದಾಗ , ಬಹಿರಂಗವಾಗಿ , ನಿಷ್ಕಾರಣವಾಗಿ ಅವಮಾನಿತನಾದ 
ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ, ಮಾನವಾಗಿ, ರಕ್ಷೆಯಾಗಿ ಬರುತ್ತಾನೆ ಕೌರವ. ಅವನ 
ಆ ಪ್ರೀತಿಗೆ ಪಾಂಡವರ ದ್ವೇಷವೆಷ್ಟು ಕಾರಣ, ಕರ್ಣವಿಷಯವಾದ ನಿರ್ವ್ಯಾಜ ಪ್ರೀತಿಯೆಷ್ಟು 
ಕಾರಣ ಎಂದು ಯೋಚಿಸಿದರೆ ಆಶ್ಚದ್ಯವಾಗಬಹುದು. ” “ದುಧನನ ಸ್ನೇಹಸ್ಪಲ್ಪ ಸ್ವಾರ್ಥ 
ಕಲುಷಿತವಾದದ್ದು ; ಕರ್ಣನದು ನಿರ್ಮಲವಾದದ್ದು , ಪ್ರಗಾಢವಾದದ್ದು , ಪ್ರಾಣಾರ್ಪಣಿ 
ಯನ್ನು ಮಾಡಿಸುವಷ್ಟು ಮಹಿಮೆಯುಳ್ಳದ್ದು . ಆ ಸ್ನೇಹ ಭಗವದ್ಭಕ್ತಿಗೆ ಸಮಾನವಾದದ್ದು . 
ತನ್ನ ಸ್ವಾಮಿ ಎಂತಾದರೂ ವರ್ತಿಸಲಿ, ಅವನು ತನ್ನ ಸ್ನೇಹ ಧರ್ಮವನ್ನು ಮರೆಯಲಿಲ್ಲ. 
ಅದೆಷ್ಟು ಬಗೆಯಾಗಿ , ತನ್ನ ಸ್ವಾಮಿಗಾಗಿಸ್ನೇಹಚೋದಿತನಾಗಿ ಮರುಗಿದನೆ . ಇದನ್ನು ಕುರಿತ 
ಅವನ ಹೃತ್‌ಸಂವಾದಗಳು ಕರುಣಾಪೂರ್ಣ ಕಲಶಗಳು. ನಾರಣಪ್ಪನ ಪ್ರತಿಭೆಯ ಗಂಗೆ ಆ 
ಅಕ್ಷಯಕಲಶವನ್ನು ಸದಾ ತುಂಬುತ್ತಿರುತ್ತದೆ. ಕರ್ಣ ಮಡಿದರೂ ಆ ಕಲಶ ಉಕ್ಕುತ್ತಿರುತ್ತದೆ. ” 


“ ಒಟ್ಟಿನಲ್ಲಿ ಕರ್ಣಸುಯೋಧನರ ಸ್ನೇಹಬಂಧನ ಮಹಾಭಾರತವೆಲ್ಲವನ್ನೂ ವ್ಯಾಪಿಸಿ 
ಆವರಿಸಿದೆ. ತಾನು ಪಾಂಡವನೆಂದು ತಿಳಿದ ಮೇಲೆ ಧರ್ಮಸಂಕಟಕ್ಕೆ ಒಳಗಾದ ಕರ್ಣ ಕೌರವ 
ನನ್ನು ಬಿಟ್ಟು ಅವರ ಪಕ್ಷಕ್ಕೆ ಸೇರುವುದಿರಲಿ, ತಾನು ಪಾಂಡವರ ಹಿರಿಯ ಎಂಬುದೆ ಯಾರಿಗೂ 
ತಿಳಿಯದ ಹಾಗೆ ವರ್ತಿಸುತ್ತಾನೆ ಕೌರವಪ್ರೀತಿಗಾಗಿ , ಅವನು ಅಷ್ಟು ಮಾಡದಿದ್ದರೆ, ಇಲ್ಲವೆ 
ಪಾಂಡವರಿಗೆ ತನ್ನ ಜನ್ಮ ವೃತ್ತಾಂತ ತಿಳಿಯುವಂತೆ ಮಾಡಿದ್ದರೆ ಏನಾಗುತ್ತಿತ್ತೋ ? ಯುದ್ಧ ನಿಲ್ಲು 
ತಿತ್ತೊ ? ಇರಬಹುದು. ಆದರೆ ತನ್ನ ಸ್ವಾಮಿ , ತನ್ನನ್ನು ಸಾಕಿದ ಪ್ರಿಯಮಿತ್ರ ಕೌರವಸ್ವಾಮಿ, 
ಚಲಕ್ಕಾಗಿ ಬದುಕಿ ಸೆಣಸಿದಲ್ಲದೆ ಮಣಿದು ಬದುಕುವುದಿಲ್ಲವೆಂದು ಪಣಗೊಂಡಿದ್ದ ಸುಯೋಧನ 
ಏನಾಗುತ್ತಿದ್ದ? ಹೇಳುವುದು ಕಷ್ಟ . ಎಂತಹ ಮಹಾವಿಷ್ಣು ರತ್ಯಾಗ! ನಮಗೆ ತಿಳಿದಿರುವ ಕರ್ಣ 
ಬರಿಯ ದಾನವೀರ; ಆದರೆ ಈ ತ್ಯಾಗವೀರನನ್ನೂ ತಿಳಿಯಬೇಕು. ಅವನ ಮಹಾತ್ಯಾಗ ತನಗಾಗಿ 
ಯಲ್ಲದೆ ಕೌರವನಿಗಾಗಿ ಅಳುತ್ತದೆ; ' ಬಾಳಲರಿಯದೆ ಕೆಟ್ಟನೋ ಕೌರವನು ' ಎಂದು ಅವನಿಗಾಗಿ 
ಮರುಗುತ್ತದೆ. ಕೌರವನೊಡನೆ ಸಂಧಾನದ ಮಾತನ್ನಾಡೆಂದು ಶ್ರೀ ಕೃಷ್ಣನೆ ಸೂಚಿಸಿದಾಗಲೂ 
ಸ್ನೇಹಬಂಧಿತನಾಗಿ, ವಿಧಿಬಂಧಿತನಾಗಿ ಕರ್ಣ ಸುಮ್ಮನಾಗುತ್ತಾನೆ. 

ಕುಮಾರವ್ಯಾಸನ ಕರ್ಣನ ಜೀವನದಲ್ಲಿ ಶ್ರೀಕೃಷ್ಣ ಪರಿಣಾಮಕಾರಿಯಾದ ಶಕ್ತಿಯಾಗಿ 
ವರ್ತಿಸುತ್ತಾನೆ. ಶ್ರೀಕೃಷ್ಣ ಯಾರು ಏನು ಎಂಬುದನ್ನು ಕರ್ಣ ಚೆನ್ನಾಗಿ ಬಲ್ಲ . ಆದರೂ 
ಸ್ನೇಹಬಂಧಿತನಾಗಿ, ವಿಧಿಚಾಲಿತನಾಗಿ ಬಾಯಿಕಟ್ಟಿ ಕೊಂಡವನಂತೆ ಇರುತ್ತಾನೆ. ಕುಮಾರವ್ಯಾಸ 
ಕರ್ಣನ ಮೇಲಾದ ಶ್ರೀಕೃಷ್ಣನ ಪ್ರಭಾವವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾನೆ. ಆದಿಪರ್ವದಲ್ಲಿ 
ಶಸ್ತ್ರ ಪ್ರದರ್ಶನ ಸನ್ನಿವೇಶದಲ್ಲಿ ಕರ್ಣನನ್ನು ಕಂಡ ಕುಂತಿಗೆ ತಾಯ್ತನದ ನೆನಪಾಗಿ ಅದನ್ನು 
ಹೇಳಬೇಕೆಂದಾಗ ವಿಷ್ಣು ಮಾಯೆ ' ಹಾಗಾಗದಂತೆ ಮಾಡುತ್ತದಂತೆ. ' ಎನ್ನ ಮಗನೆನೆ ಬಂದು 
ದಿಲ್ಲದು, ತನ್ನ ವಶವೇ ವಿಷ್ಣು ಮಾಯೆಯ ಬಿನ್ನಣವಲೇ ; ಮಾತು ಬಿಗಿದುದು, ಮನವನೊಳಗಿಕ್ಕಿ 
ತನ್ನ ತಾನೇ ಮರುಗಿ ಮೂರ್ಛಾಪನ್ನೆಯಾದಳು ಕುಂತಿ !' ( ವ್ಯಾಸರಲ್ಲಿ ಈ ಸನ್ನಿವೇಶ ಚಿತ್ರಣ 
ಬಂದರೂ ಅದರಲ್ಲಿ ಕೃಷ್ಣ ಮಾಯಾಕಲ್ಪನೆಯಿಲ್ಲ. ಮುಂದೆಲ್ಲ ಹೀಗೆಯೆ ಕೃಷ್ಣ ಮಾಯೆ 
ಬೀಸಾಟವಾಡಿದೆ. ” “ ಕರ್ಣನ ಬದುಕು ಆ ಕೃಷ್ಣ ಮಾಯೆಗೆ ವಶವರ್ತಿಯಾಗಿಯೇ ಮುಂದು 
ವರಿಯಿತು; ಅವನ ಜನ್ಮವೂ ಆ ಮಾಯೆಯ ಪ್ರಭಾವಕ್ಕೆ ಅಧೀನ. ಅದರ ಹೊಣಿಗಾರಿಕೆಗೆ 
ಕುಂತಿ ನಿಮಿತ್ತ ಮಾತ್ರ . ' 

“ ಕರ್ಣಾವಸಾನದ ಪ್ರಸಂಗದಲ್ಲಿ ಅರ್ಜುನನಿಗಾದ ಅದಮ್ಯವಾದ ಕರ್ಣವ್ಯಾಮೋಹವನ್ನು 
ನಿವಾರಿಸಲು ಶ್ರೀಕೃಷ್ಣ ಮಾಡಿದ ಸಾಹಸ, ಬೀಸಿದ ಮಾಯೆ ಎಂತಹದು ! 

( ಬೀಸಿದನು' ನಿಜಮಾಯೆಯನು ಡೊಳ್ಳಾಸದಲಿ , ಹರಹಿದನು ತಮವನು , 
ರೋಪವನು ಬಿತ್ತಿದನು ಮನದಲಿ, ನರನ ಕಲಿಮಾಡಿ ! 


ಐಸೆ ಬಳಿಕೇನೆನ್ನಗಳ ಗುಣದೋಷ ನಿನ್ನದು, ಪುಣ್ಯದ ಪಾಪದ 

ವಾಸಿ ನಮಗೇಕೆನುತ ಕೊಂಡನು ಧನುವನಾ ಪಾರ್ಥ.' 
* ವಿರಥನಾದ ಕರ್ಣ ಇನ್ನೂ ಅಹತನಾಗಿಯೇ ಉಳಿಯುತ್ತಾನೆ. ಅರ್ಜುನನ ಮಾರಣಾಸ್ತ್ರವು 
ತನ್ನ ಎದೆಯನ್ನು ಭೇದಿಸಿದ್ದರೂ ಅಮೃತನಾಗಿಯೇ ಉಳಿದಿದ್ದ ಕರ್ಣನ ಬಳಿಗೆ ಬ್ರಾಹ್ಮಣವೇಷಧಾರಿ 
ಯಾಗಿ ಕೃಷ್ಣ ಬಂದು ಅವನ ಪ್ರಾಣವಾಯುವಾಗಿದ್ದ ಕರ್ಣಕುಂಡಲವನ್ನು ಅವನೆದೆಯೊಳಗಿನ 
ಅಮೃತೋದಕವನ್ನೂ ಪಡೆದುಕೊಳ್ಳುತ್ತಾನೆ. ಹಾಗೆ ಕೃಷ್ಣ ತನ್ನ ಪರಮಪದವನ್ನು ಕರ್ಣನಿಗೆ 
ನೀಡುತ್ತಾನೆ. ಪತಿತನೆನಿಸಿಕೊಂಡವನನ್ನೂ ಭಗವಂತ ಅರೆದುನೋಡಿಒರೆದುನೋಡಿ, ಲೋಕಕ್ಕೆ 
ಅಂತಹವನ ಮಹತ್ತನ್ನು ತೋರಿಸಿ ಕೈಹಿಡಿದು ಎತ್ತಿಕೊಳ್ಳುವ ದರ್ಶನವನ್ನಿಲ್ಲಿ ಕವಿ ಅದ್ಭುತವಾಗಿ 
ಕಂಡರಿಸಿದ್ದಾನೆ. 

KC ಪರಮಕರುಣಾಸಿಂಧು ಕರ್ಣಂಗಿರದೆ ನಿಜಮೂರ್ತಿಯನುತೋರಿದ 
ನುರುತರ ಪ್ರೇಮದಲಿ ಮುಕುತಿಯ ಪದವ ನೇಮಿಸಿದ; 
ನರನನೆಚ್ಚರಿಸಿದನು , ಕರುಣಿಗೆ ಕರುಣದನುಸಂಧಾನ ಮಾಣದು , 

ಧರೆಯೊಳಚ್ಚರಿಯೆನುತ ಬೆರಗಿನೊಳಿದ್ದುದಮರಗಣ ! ) 
“ ಇದೆ ಕೃಷ್ಣನು ಕರ್ಣನಿಗೆ ಬಯಸಿದ ಅಭ್ಯುದಯ, ಸುಖ , ಕೃಷ್ಣನ ಕರುಣಿಯ ಹಸುಳೆ 
ಗಳಾದ ಪಾಂಡವರಿಗೂ ಸುಲಭವಾಗಿ ದೊರೆಯದ ಪರಮಪದ ಅವರಿಗಿಂತ ಮುಂಚೆಯೇ ಕರ್ಣನಿಗೆ 
ದೊರೆಯಿತು...........ಕರ್ಣನ ಪಾತ್ರದಲ್ಲಿ ಕುಮಾರವ್ಯಾಸ ಅಧ್ಯಾತ್ಮದ ಹೊನ್ನಿನೆಳೆಯನ್ನು ಕಂಡು 
ಅವನ ಸೌಂದಯ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸಿದ್ದಾನೆ. ಭಾಸ ಪಂಪರು ಕಂಡರಿಸಿದ 
ವಿಗ್ರಹಕ್ಕೆ ಕುಮಾರವ್ಯಾಸ ಅಧ್ಯಾತ್ಮದ ವಜ್ರಕಿರೀಟವನ್ನು ತೊಡಿಸಿದ್ದಾನೆ. ಆದ್ದರಿಂದ ಕರ್ಣನ 
ಮೂರ್ತಿ ನಮ್ಮ ಜನತೆಯ ಮನೋಮಂದಿರದಲ್ಲಿ ಕುಂದದ ಪ್ರಭೆಯಿಂದ ಸಚೇತನವಾಗಿದೆ. 
ಅವನ ಸ್ನೇಹ ಜನದ ಮನವನ್ನು ಅತ್ಯುನ್ನತಿಯ ನೆಲೆಗೆ ಕೊಂಡೊಯ್ಯುವ ವಿಮಾನವಾಗಿದೆ! ” 

“ ಮಹಾಭಾರತ ಸಹಸ್ರಾರು ವಯೋಧರ್ಮ ಮನೋಧರ್ಮವುಳ್ಳ ವ್ಯಕ್ತಿಗಳ ಸಂಗ್ರಾಮ 
ಭೂವಿ . ಶ್ರೀಕೃಷ್ಣ,ಭೀಷ್ಮರಿಂದ ಅಭಿಮನ್ಯು , ಉತ್ತರನ ತನಕ ಭಿನ್ನ ಭಿನ್ನ ವಯಸ್ಸಿನ ಮನಸ್ಸಿನ 
ವ್ಯಕ್ತಿಗಳನ್ನಲ್ಲಿ ಕಾಣುತ್ತೇವೆ. ಮಹಾಭಾರತದಲ್ಲಿ ಮಕ್ಕಳಾಗಿ ಬರುವ ಈ ಉತ್ತರ ಅಭಿಮನ್ಯು 
ಕುಮಾರರಂತೂ ವಿಭಿನ್ನ ಸಂಸ್ಕಾರ ಪರಿಪಾಕವುಳ್ಳ ಚಿರಸ್ಮರಣೀಯ ವ್ಯಕ್ತಿಗಳಾಗಿದ್ದಾರೆ. ಈ 
ಚಿರಸ್ಮರಣೀಯರನ್ನು ಕಡೆದಿಟ್ಟು ಸ್ಪು ಟಗೊಳಿಸಿದ ಬಹುಮಟ್ಟಿನ ಕೀರ್ತಿ ನಾರಣಪ್ಪನದೆ ಎಂದು 
ಧೈರವಾಗಿ ಹೇಳಬಹುದು. 

* ಉತ್ತರ ಕುಮಾರ, ಅಭಿಮನ್ಯು ಕುಮಾರ ! ಎಂಥ ಜೋಡಿ, ಎಂಥ ಸಾದೃಶ್ಯ, ಎಂಥ 
ವೈದೃಶ್ಯ ! ಇಬ್ಬರೂ ಬಹುಶಃ ಒಂದೇ ವಯಸ್ಸಿನವರು; ಅದಿರಲಿ, ಭಾವ ಭಾವಮೈದುನರು ! 


೨೩ 


ಪಾಂಡವ ವಂಶದ ಕುಡಿ ದಾಂಗುಡಿಯಿಟ್ಟದ್ದು ಉತ್ತರನ ತಂಗಿ ಉತ್ತರೆಯಿಂದ. ಇಂತಹ ಓರಗೆಯ 
ಬಂಧುಗಳಲ್ಲಿ ಎಂಥ ವೈಲಕ್ಷಣ್ಯ ! ಉತ್ತರ ಎಂಬ ಹೆಸರು ಗಾದೆಯಾಗಿ ಬಿಟ್ಟಿದೆ. ಅವನು ವಾಕ್ 
ಶೂರರ ಅಧಿನಾಯಕನಾಗಿದ್ದಾನೆ. ಅವನ ಹೆಸರಿರುವುದು ನಮ್ಮಲ್ಲಿ ಎಷ್ಟೋ ಜನರಿಗೆ ಸಮಾಧಾನ, 
ಧೈಯ್ಯ ! ಈ ವ್ಯಕ್ತಿ “ ಮಹಾಭಾರತದ ಪೂರ್ವೋತ್ತರ ಪರ್ವಗಳ ಮನ ಗಭೀರ ಸಾಗರಗಳಿಗೆ 
ಹಾಸ್ಯದ ಸೇತುವಾಗಿದ್ದಾನೆ. ” ಹೆಂಗಳೆಯರ ಮುಂದೆ ವೀರಾಲಾಪ ಮಾಡಿ ವಾಕ್ಶರಧಾರೆಯನ್ನು 
ಹರಿಸಿದ ವೀರ, ಯುದ್ಧ ಭೂಮಿಯಲ್ಲಿ ರಥದಿಂದ ಧುಮ್ಮಿಕ್ಕಿ ಓಡುವುದಾಗಲಿ, ಕಣ್ಣಿವೆ ಸೀದು 
ಹೋಯಿತೆಂದು ಕೈಗಳಲ್ಲಿ ಮುಖ ಮುಚ್ಚಿಕೊಳ್ಳುವುದಾಗಲಿ ಯಾರನ್ನು ತಾನೆ ನಗಿಸದು ? ಆದರೆ 
ಈ ನಗೆಗೇಡಿ ಉತ್ತರನು ಕುಮಾರವ್ಯಾಸ ಚಿತ್ರಿಸಿರುವ ಉತ್ತರನ ಪೂರ್ವಾವಸ್ಥೆ ಮಾತ್ರ . ಅವನನ್ನು 
ಧನಂಜಯನು 'ಕಲಿಮಾಡಿ' ದ ಬಗೆಯನ್ನೂ ಅನಂತರ ಅವನು ನಡೆದುಕೊಂಡ ಅಪೂರ್ವ 
ವಿಧಾನವನ್ನೂ ನೋಡಿದರೆ ಕವಿ ಕಂಡ ಉತ್ತರನ ಉತ್ತರ ಜೀವನವೂ ವೇದ್ಯವಾದೀತು. ಹಾಸ್ಯ 
ಮತ್ತು ಗಭೀರತೆಯನ್ನು ಹೇಡಿತನ ಕಲಿಗೊಳ್ಳುವುದನ್ನು ಕವಿ ಅವನ ಜೀವನದಲ್ಲಿ ಚಿತ್ರಿಸಿದ್ದಾನೆ. ” 

“ ಅಭಿಮನ್ಯುವಾದರೆ ನಿಜಕ್ಕೂ ಸಿಂಹದ ಮರಿಯೆ. ಹುಟ್ಟಿನಿಂದಲೆಂತೊ ಗುಣದಿಂದಲೂ 
ಹಾಗೆಯೆ ಮಹಾವೀರ, ತನ್ನ ವಯಸ್ಸಿಗೆ ಮಹಾದ್ದು ತವನ್ನೆ ಸಾಧಿಸಿದನೆನ್ನಬೇಕು. ಅವನಾಡಿದ 
* ಮಕ್ಕಳಾಟ' ಕುರುರಾಯರಿಗೆ ' ಮಾರಿಯಾಟ' ' ಮೃತ್ಯುವಾಟ ' ಆಯಿತು. ಯುದ್ಧಕ್ಕೆ 
ಮೊದಲು ಅವನ ವೀರೋತ್ಸಾಹದ ಮಾತನ್ನು ಕೇಳಿ ಧರ್ಮರಾಜನೆ ಅಂಜಿದುದುಂಟು : 'ಶರನಿಧಿಯ 
ವಡಬಾನಳನ ದಳ್ಳುರಿಯ ವರ್ಮವ ತಿವಿವ ತುಂಬಿಗೆ ಮರುಳುದಲೆಯುಂಟಾದಡದು ಭವ 
ಭವದ ಪುಣ್ಯವಲಾ ! ' ಎಂದು. ಆದರೆ ಅದಕ್ಕೆ ಅಭಿಮನ್ಯುವಿನ ಮಾತನ್ನು ಕೇಳಿ: ' ಬಿಡು, 
ಮರೀಚಿಯ ತೊರೆಗೆ ಹರಿಗೋಲಿಡುವರುಂಟೇ ' ? ' ಗಾಳಿ ಬೆವರುವುದುಂಟೆ ? ಹಾಗೆಯೆ 
ಅಭಿಮನ್ಯುವಿನ ಸಾರಥಿಯೆ ಅವನ ಸಾಮರ್ಥ್ಯಕ್ಕೆ ಶಂಕಿಸುತ್ತಾನೆ. ಅದಕ್ಕವನ 
ಮಾತಿಪ್ಪೆ : ' ಮರುಳು ಸಾರಥಿ, ನಮ್ಮ ನಾವ್ ಪತಿಕರಿಸಿಕೊಳಲಾಗದು, ಕಣಾ ! ನೀನರಿಯೆ 
ನಮ್ಮಂತರವ, ನಾವಿನ್ನಾಡಿ ಫಲವೇನು? ' ' ಬವರವಾದರೆ ಹರನನೊಸಲಿಗೆ ಬೆವರ ತಹೆ............ 
ಸಾಕಿನ್ನರ್ಜುನನು ಮಾಧವನು ಮುನಿದಡೆ ಗೆಲುವೆನು ', ಉತ್ತರಕುಮಾರನಿಗೂ ಇವನಿಗೂ 
ಏನಂತರ ! ಅರ್ಜುನನ್ನು ಸಾರಥಿಯಾಗಿ ಪಡೆದು ಹೊರಡುವ ಮುಂಚೆ ಅವನು ಆಡುವ 
ಮಾತೇನು: ' ಅರಿಯೆನೇ ಗಾಂಗೇಯನನು, ತಾನರಿಯದವನೇ ದ್ರೋಣ, ಕುಲದಲಿ ಕೊರತೆ 
ಯೆನಿಸುವ ಕರ್ಣನೆಂಬವನೆನಗೆ ಸಮಬಲನೆ ? ' " ಬರಿಯ ಬಯಲಾಡಂಬರದಿ ತುರುವ ಹಿಡಿದೊಡೆ 
ತನ್ನ ಹೆಂಡಿರ ಸೆರೆಯ ತಾರದೆ ಮಾಣಿ?, ಯುದ್ದವೇನಾದರೂ ಆದರೆ ಪ್ರಲಯಹರನ , 
ಫಾಲಾಕ್ಷನ, ನೊಸಲಿಗೆ ಬೆವರನ್ನು ತರುತ್ತೇನೆ ಎನ್ನುತ್ತಾನೆ ಅಭಿಮನ್ಯು , ಆದರೆ ಉತ್ತರ 
ಕುಮಾರ ಶತ್ರುಗಳ ಹೆಂಡಿರ ಸೆರೆ ತರುತ್ತೇನೆಂದೆನ್ನುತ್ತಾನೆ! ಎಂಥ ಅಂತರ ! 


೨೪ 


* ಅನ್ಯರಿಗೆ ಅಭೇದ್ಯವಾಗಿದ್ದ ಪದ್ಮವ್ಯೂಹವನ್ನು ಏಕೈಕನಾಗಿ ಛೇದಿಸಿ ಒಳಹೊಕ್ಕ ಈ ಸಿಡಿಲ 
ಮರಿ ಬಂದ ಬಂದ ವೀರರನ್ನೆಲ್ಲ ಉತ್ತರಿಸುತ್ತಾನೆ. ' ನೀನು ಮಗು, ನಿಮ್ಮಯ್ಯ , ನೀವು 
ರನ್ನು ಕಳಿಸು' ಎಂದು ಅಹಂಕಾರದಿಂದ ನುಡಿದವರಿಗೆ ' ಮಗುವು ತಾನಾ, ತನ್ನ ಬಾಣಕೆ 
ಮಗುವುತನ ಬೇರಿಲ್ಲನೋಡು!'............'ಕೊಚ್ಚೆ ನೀರೊಳಗಾಳುತೇಳುತ ಜಲಧಿ ಕಾಲೋಳೆಯೆಂಬ 
ಭಂಡರ ಮಳಿದು ಮಾಡುವುದೇನು, ಮೊದಲಲಿ ನಮ್ಮ ನೀ ಗೆಲಿದು ಬಳಿಕಭೀಮಾರ್ಜುನರ ಬಯಸು 
ವುದು ' ಎಂದು ಹೇಳುವ ಅಭಿಮನ್ಯುವಿನ ವಾಕ್ಕಪಾಘಾತದಲ್ಲಿ ತಂದೆಗೆ ಗೌರವ ತೋರಿಸುವ 
ಹಾಗೂ ತನ್ನ ಗುರುತ್ವವನ್ನು ತೋರಿಸುವ ಧೀರ ವಿನಯಧೋರಣೆಯನ್ನು ಕಾಣುತ್ತೇವೆ. ಕೈಗೆ 
ಸಿಕ್ಕಿದ ದುಶ್ಯಾಸನನ್ನು ಸೀಳಿ ಅವನ ತಿಳಿರಕ್ತದಲ್ಲಿ ತನ್ನ ತಾಯ ತುರುಬನ್ನು ನಾದಿಸುತ್ತೆ 
ನೆಂದು ಕೈದುಡುಕಿದ ಅಭಿಮನ್ಯು ತಟಕ್ಕನೆ ತನ್ನ ದೊಡ್ಡಪ್ಪನ ಶಪಥವನ್ನು ನೆನೆದು ತನ್ನ ಸಾಹ 
ಸಕ್ಕೆ ಹಿಂಜರಿದು ನಿಲ್ಲುತ್ತಾನೆ. ಇವನ ಕೊಂದರೆ ತಂದೆ ಮಿಗೆ ಮೆಚ್ಚುವನೊ ಮುನಿವನೊ ? 
ತನ್ನ ನುಡಿ ಸಂಭವಿಸದೆಂಬನೆ ? ಭೀಮಸೇನನ ಭಾಷೆಗಂಜುವೆನು ! ಇವನ ತಾನೇ ಕೊಲಲಿ, 
ನಮಗಿನ್ನಿ ವನ ತೊಡಕೇ ಬೇಡ ಕದನದೊಳಿವನ ಭಂಗಿಸಿಬಿಡುವೆನೆಂದನು ಮನದೊಳಗೆ.' 

ಯಾರೊಬ್ಬರೂ ಗೆಲ್ಲಲಾಗದೆ ಪಡಥರು ಅವನನ್ನು ಸುತ್ತುಗಟ್ಟಿ ಎದುರಿಸಿ ಛಿನ್ನಾ 
ಭಿನ್ನವಾಗುತ್ತಾರೆ. ಕೊನೆಗೆ ದ್ರೋಣರು ಕರ್ಣನನ್ನು ' ಒಡಂಬಡಿಸಿ ' ಅಭಿಮನ್ಯುವಿನ 
ಚಾಪವನ್ನು ಹಿಂದಿನಿಂದ ಹೋಗಿ ಭೇದಿಸುವಂತೆ ಮಾಡುತ್ತಾರೆ. ಅದನ್ನು ಕಂಡು ಈ ಸಿಂಹ 
ಕುಮಾರ ಮುಗುಳು ನಗೆ ನಕ್ಕು ಆಡುಮಾತನ್ನು ಕೇಳಿ: * ಬೆರಗಡರಿ ಮುಖದಿರುಹಿ, ಹಿಂದಣಿ 
ನಿರಿದ ಕರ್ಣನ ನೋಡಿ ಮುಖದಲಿ ಕಿರುನಗೆಯ ಕೇವಣಿಸಿ ನುಡಿದನು ಬೆರಳನೋಲೆದೋಲೆದು 
............ ಆವ ಶರಸಂಧಾನ ಲಾಘವದಾವ ಪರಿ , ಮರ ! ಪೂತು ಪಾಯಿಕು ದೇವ ಬಿಲ್ಲಾಳೆಂತು 
ಕಡಿದೆ ಕರ್ಣ ನೀ ಧನುವ ! ಈ ವಿವೇಕವಿದಾರ ಸೇರುವೆ ? ಯಾವಗಹುದಿದು ಹಿಂದೆ ಬಂದೆ 
ಸುವೀ ವಿಗಡತನ ? ನಿನಗೆ ಮೆರೆವುದು ಕರ್ಣ ! , ಧನುಶ್ಚಂಗವಾದ ಮೇಲೆ ಕತ್ತಿ ಹಿರಿದು 
ಮತ್ತೂ ಭಯಂಕರವಾಗಿ ಯುದ್ಧ ಮಾಡುತ್ತ ಕತ್ತಿಯನ್ನೂ ಕೈಗಳನ್ನೂ ಕಳೆದು ಕೊಂಡು, ರಥ 
ಚಕ್ರಗಳನ್ನೆ ತಿರನೆ ತಿರುಗಿಸಿ ಚಕ್ರಾಯುಧನಂತೆ ಯುದ್ಧ ಮಾಡಿ ಕೊನೆಗೆ ರಥ ಚಕ್ರವೂ ಇಲ್ಲದೆ 
ಇದ್ದಾಗ ತನ್ನ ಮೇಲಾದು ಬಂದ ದುಶ್ಯಾಸನ ಕುಮಾರನನ್ನು ಕೊಂದು ತಾನೂ ಮಡಿಯುತ್ತಾನೆ. 
ಕವಿಯ ಗಂಟಲು ಕಟ್ಟುತ್ತದೆ. ಒಂದೇ ಮಾತನಾಡುತ್ತಾನೆ: ' ಕಾಡು ಕಿಚ್ಚೆದ್ದಡವಿಯನು ಕುಡಿ 
ನಾಲಗೆಯೊಳಳವಡಿಸಿ ದಳುರಿಜ್ವಾಲೆ ತಗ್ಗಿದವೋಲು, ಗಗನದ ಮುಗಿಲಮೋಹರವ ಧಾಳಿಯಲಿ 
ಯರೆಯಟ್ಟಿ ಸುಂಟರುಗಾಳಿಯುರವಣಿ ನಿಂದವೊಲು ಸುರಪಾಲತನಯನ ತನಯನಸ್ತಮಿಸಿದನು 
ರಣದೊಳಗೆ ! ? 


* ವೀರದ ಮಹಾಪೂರವಾಗಿ ಬಂದ ಈ ಕುಮಾರ ಕರುಣಿಯ ಮಹಾಸಾಗರವನ್ನೆ ಉಕ್ಕಿಸಿ 
ಹೋಗುತ್ತಾನೆ. ಮುಂದೆ, ಪಾಂಡವರ ಶೋಕದಲ್ಲಿ, ಅದರಲ್ಲೂ ಸುಭದ್ರೆ ಅರ್ಜುನರ ದುರ್ಭರ 
ದುಃಖದಲ್ಲಿ ಈ ಕರುಣಿಯ ಕಡಲು ಕೊಬ್ಬಿ ಮೇರೆವರಿಯುತ್ತದೆ. ತನ್ನ ಮಗನನ್ನು ಮಕ್ಕಳ 
ಸಮೂಹದಲ್ಲಿ ಅರಸಿ ಕಾಣದ ಅರ್ಜುನನನ್ನು ಕಂಡಾಗ ಹೇಳಲಾಗದ ವೇದನೆಯುಂಟಾಗುತ್ತದೆ.'' 

“ ಕುಮಾರವ್ಯಾಸನ ದರ್ಶನದ ವಿಚಾರವಾಗಿ ಹೇಳದಿದ್ದರೆ ನಮ್ಮ ಮಾತು ಪೂರ್ಣ 
ವಾಗುವುದಿಲ್ಲ. ಮೊದಲೇ ಹೇಳಿದಂತೆ ಆತನದು ಭಗವದೃಷ್ಟಿಯಾದುದರಿಂದ ಅವನ ದರ್ಶನದಲ್ಲಿ 
ವಿಶ್ವರೂಪದರ್ಶನದ ಕಟಾಕ್ಷವಿದೆ. ” “ ಕವಿವಿರಾಟ್ ಕುಮಾರವ್ಯಾಸನ ಮಹಿಮೆಗೆ ಕಾರಣ : 
ಅವನ ನಡುಗನ್ನಡದ ಭಾಮಿನೀಗಣದ ತರಂಗಶೈಲಿಯ ಸುಲಭಸರಳತೆ ಮಾತ್ರವಲ್ಲ ; ಪ್ರವಾಹ 
ಪೂರ್ಣವಾದ ಪರ್ವತ ಭಾಗೀರಥಿಯ ಅದಮ್ಯವೇಗದ ಭೀಮಗಮನ ವಿನ್ಯಾಸದಿಂದ ಮುನ್ನುಗ್ಗುವ 
ಆತನ ಪ್ರತಿಭೆಯೊಂದೇ ಅಲ್ಲ ; ಹೆಮ್ಮೆಡದಂತೆ ದಿಗಂತದಿಂದ ಅನಿರೀಕ್ಷಿತವಾಗಿ ಮೇಲ್ಪಾಯುವ 
ಅವನ ಕಲ್ಪನಾಶಕ್ತಿ , ಕಾರಾಳಿಯಂತೆ ಬೀಸಿ ಬಡಿಯುವ ಅವನ ಭಾವಾವೇಗ, ಮಿಂಚಿನ 
ಬಳ್ಳಿಯಂತೆ ಅಲ್ಲಲ್ಲಿ ತಳತಳಿಸುವ ಆತನ ರೂಪಕಾದಿಗಳ ರುದ್ರರಮ್ಯತೆ, ಸಿಡಿಲು ಗುಡುಗಿನ ಡಮರು 
ಡಿಂಡಿಮಗಳನ್ನೇ ಹಿಡಿದು ಬಡಿದು ಕುಣಿವ ನಾದತಾಂಡವನಂತಹ ಆತನ ರುಂದ್ರನೃತ್ಯಶೈಲಿ 
ಇವು ಮಾತ್ರವೆ ಕಾರಣವಲ್ಲ, ಗದುಗಿನ ಭಾರತದ ಜನಪ್ರಿಯತೆಗೆ, ಕವಿವಿರಾಟ್ ಕುಮಾರವ್ಯಾಸನ 
ಕಾವ್ಯಲಕ್ಷ್ಮಿಗೆ ಆಕೆಯ ನಾಡಿಯ ನಿತ್ಯಸ್ಪಂದನಗಳೇನೋ ನಿಜ , ಮೇಲೆ ಹೇಳಿದ ಗುಣಗಳೆಲ್ಲ. 
ಜೊತೆಗೆ ಬಹುಮುಖ್ಯವಾಗಿ , ಅವನ ಮಹಿಮೆಗೆ ಕಾರಣ - ಆತನ ಧರ್ಮದೃಷ್ಟಿ ; ಆತನ ಭಗವದ್ 
ಭಕ್ತಿ , ಆತನ ಋಷಿದರ್ಶನ. ” 

“ಶೈಲಿಯ ನುಣ್ಣು , ಧ್ವನಿಸೂಕ್ಷ್ಮತೆ, ವ್ಯವಹಾರ ಭೂಮಿಕೆಯಲ್ಲಿ ನಡೆಯುವ ನಾಗರಿಕ 
ವ್ಯಾಪಾರ ನಿರೂಪಣಿಯಲ್ಲಿ ಮೈದೋರುವ ವಯರುಚಿಯ ಸಂಸ್ಕೃತಿ, ಪ್ರಕೃತಿ ಪ್ರಪಂಚದ 
ವಿವರಪರಿಜ್ಞಾನ, ಪ್ರಕೃತಿಸೌಂದಠ್ಯದಲ್ಲಿ ಗಾಢಮೋಹ, ಅದರ ಬಣ್ಣನೆಯಲ್ಲಿ ಅನುರಕ್ತಿ , ಅದರ 
ಶತಸಹಸ್ರಮುಖವಾದ ವೈವಿಧ್ಯದ ಒಂದೊಂದು ವಿವರದಲ್ಲಿಯೂ ಅಕ್ಕರೆಯಿಂದುಣ್ಣುವ ಆಸಕ್ತಿ 
ಇತ್ಯಾದಿ ಕಲಾದೃಷ್ಟಿಯಿಂದ ಪಂಪನಿಗೆ ದ್ವಿತೀಯನೂ ಆಗದಿದ್ದರೂ ಭಾವತೀಕ್ಷತೆಯಲ್ಲಿ, 
ರಸಾವೇಶದಲ್ಲಿ, ಪ್ರತಿಭಾಪ್ರವಾಹದ ದುರ್ದಮ್ಯ ವೇಗದಲ್ಲಿ, ಸಂಸ್ಕೃತಿಗೆ ತುಸು ದೂರವಾದರೂ 
ಪ್ರಕೃತಿಸಹಜವಾದ ಪಾರ್ವತಾರಣ್ಯಕ ರುಂದ್ರ ರೂಕ್ಷತಾ ಶಕ್ತಿಯಲ್ಲ, ಸರ್ವವನ್ನೂ , ಸರ್ವರನ್ನೂ , 
ಸರ್ವಕಾಲದಲ್ಲಿಯೂ ಸರ್ವಭಾವದಲ್ಲಿಯೂ ಭಗವದ್ಭಕ್ತಿಯ ಶ್ರೀಮಂತಕಾಂತಿಯ ಕಣ್ಣಿನಿಂದಲೆ 
ಕಾಣುವ “ ವಿರಾಡ್ದರ್ಶನ' ದಲ್ಲಿ , ಲೌಕಿಕ ಆಗಮಿಕ ಐಹಿಕ ಅಮುಕ ಎಂದು ಕವಲೊಡೆಯದೆ 
ಹಂಚದೆ ಅವಿಭಕ್ತವಾಗಿ ಆಕಾಶೋನ್ನತವಾಗಿ ಬ್ರಾಹ್ಮಭೂಮವಾಗಿ ಪರಮಪುರುಷಾರ್ಥ 
ಸಂಸ್ಪರ್ಶಿಯಾಗಿ, ಬದುಕಿಗೆ ಬೆಳಕಿತ್ತು ಬಾಳನ್ನು ಹುರಿದುಂಬಿಸುವ ಆತ್ಮಶ್ರೀಯ ದಿವ್ಯಾಗ್ನಿಯಲ್ಲಿ 


೨೬ 
ಆದಿಕವಿ ಪಂಪನಿಗೂ ಅದ್ವಿತೀಯನಾಗಿ ಆತನನ್ನೂ ದ್ವಿತೀಯನನ್ನಾಗಿ ಮಾಡುವ ಯೋಗಿಕವಿ 
ಪೂಜ್ಯ ನಾರಣಪ್ಪ ". . 

“ ಕುಮಾರವ್ಯಾಸ ಕಂಡ ಕೃಷ್ಣ ಅವನ ಆ ದರ್ಶನದ ಪ್ರತಿಮೆಯಾಗಿ ಮೂಡಿದ್ದಾನೆ. 
ಆತ ನರನಾಟಕದ ಸೂತ್ರಧಾರಿ ; ಮಾನುಷಪಾತ್ರಗಳೆಲ್ಲವೂ ನಟವರ್ಗಮಾತ್ರ , ಹಾಹೆ ಮಾತ್ರ ; 
ಆದರೂ ಆ ಸೂತ್ರಧಾರಿಯೆ * ನರನಾಟಕವ ತಾನೇ ನಟಿಸಿ ತೋರು' ತಿದ್ದ ; ಸೂತ್ರಧಾರಿ 
ಪಾತ್ರಧಾರಿಯಾದರೆ ಹೇಗೆ ವರ್ತಿಸಬೇಕೋ ಹಾಗೆ ವರ್ತಿಸುತ್ತಿದ್ದ. ಹೀಗೆಂದು ಹಿಂದೆಯೇ 
ಹೇಳಿದೆವು. ಖಳಪಾತ್ರಗಳೆಂದು ಭಾವಿತವಾಗಿರುವ ಕೌರವ ಕರ್ಣರು ತಮ್ಮ ಪಾತ್ರಾಭಿನಯದಲ್ಲಿ 
ಮೈಮರೆತಿದ್ದರೂ ತಾವು ಪಾತ್ರಮಾತ್ರರು ಎಂಬುದನ್ನು ಕಂಡಿದ್ದರು. ಕೌರವನಲ್ಲ ಈ 
ಭಾವ ಮೂಡಿದ ಪ್ರಸಂಗವನ್ನು - ಆ ವಿಶ್ವರೂಪದರ್ಶನ ಪ್ರಸಂಗವನ್ನು ನೆನೆದುಕೊಂಡರೆ ಸಾಕು . 
ಕೃಷ್ಣನನ್ನು ಕಟ್ಟಲೆಂದು ಪ್ರಯತ್ನಿಸಿದ ಕೌರವ, ತನ್ನೊಳಗು ಹೊರಗುಗಳನ್ನು ಭಿನ್ನವಾಗಿ 
ಆಡಿಸ ತಿರುವ ಆ ಸೂತ್ರಧಾರಿಯ ಕೈಚಳಕವನ್ನು ಅರಿತುಕೊಳ್ಳುತ್ತಾನೆ. ಕವಿ ದಿವ್ಯವಾಗಿ 
ಹೇಳಿದ್ದಾನೆ ಅದನ್ನು . ಇದಕ್ಕಿಂತ ಬೇಕೆ ಕುಮಾರವ್ಯಾಸನ ದಿವ್ಯ ದರ್ಶನಕ್ಕೆ ದೃಷ್ಟಾಂತ. 
ನಟನು ತನ್ನ ನಿಜತ್ವವನ್ನೂ ತನ್ನನ್ನು ಚಾಲಿಸುವ ಸೂತ್ರಧಾರನನ್ನೂ ಅರಿತುಕೊಂಡೂ ಕೂಡ 
ತನ್ನ ಪಾತ್ರದ ಅಭಿನಯದಲ್ಲಿ ರಸಾಭಾಸವಾಗದಂತೆ ತಾದಾತ್ಮದಿಂದ ಅಭಿನಯಿಸುವ ಈ 
ಅನ್ಯಾದೃಶ ರೀತಿಯನ್ನು ನೋಡಿಮೂಕರಾಗುತ್ತೇವೆ. 

“ ಇಲ್ಲ ಕುಮಾರವ್ಯಾಸ ಭಗವದ್ಪಾರಮ್ಯವನ್ನು ಹೇಳುವ ಭರದಲ್ಲಿ ಔಚಿತ್ಯವನ್ನು ಭಂಗ 
ಗೊಳಿಸಿಲ್ಲ . ಭಗವದೃಷ್ಟಿಯೆ ಪರಮವಾದರೂ ಅದು ಮಾನುಷದೃಷ್ಟಿಯನ್ನು ಎಷ್ಟರಮಟ್ಟಿಗೆ 
ಆಕ್ರಮಿಸಿಕೊಂಡರೆ ಸುಂದರ ಎಂಬುದನ್ನು ಕುಮಾರವ್ಯಾಸ ಬಲ್ಲ. ಮಾನುಪಶಕ್ತಿ ದೈವಶಕ್ತಿಯ 
ಮುಂದೆ ನಿಲ್ಲಬಾರದು ನಿಲ್ಲಲಾರದು, ಎಂಬುದನ್ನು ಕಂಡಂತೆಯೆ ಅದೇ ಮಾನುಷಶಕ್ತಿ ದೈವ 
ಶಕ್ತಿಯನ್ನು ಭಕ್ತಿಯಿಂದ ಗೆಲ್ಲಬಲ್ಲದು ಎಂಬ ದರ್ಶನವನ್ನೂ ಅವನು ಕಂಡಿದ್ದ . ಭಕ್ತಿಯ 
ವಿವಿಧಾವಸ್ಥೆಯನ್ನು ವಿವಿಧ ಪ್ರಕಾರಗಳನ್ನು ಕುಮಾರವ್ಯಾಸ ಚಿತ್ರಿಸಬಲ್ಲ. ಆದರೂ ಅವನು 
ಕೈಯ್ಯ ಜನ್ಯವಾದ ಭಕ್ತಿಯನ್ನು ಪ್ರತಿಪಾದಿಸಹೋಗಿಲ್ಲ . ಕುಮಾರವ್ಯಾಸನ ಭಕ್ತಿ ದೈನ್ಯ 
ಭಕ್ತಿಯಲ್ಲ, ಕೈಚ್ಯಭಕ್ತಿಯಲ್ಲ; ವೀರಭಕ್ತಿ . ಇದನ್ನು ಭೀಷ್ಮ ಪರ್ವದಲ್ಲಿ, ಕೃಷ್ಣನು ಚಕ್ರವನ್ನು 
ಕೈಯಲ್ಲಿ ಹಿಡಿದ ಸನ್ನಿವೇಶದಲ್ಲಿ ಕಾಣಬಹುದು. ಭಗವಂತನೂ ದಾರಿತಪ್ಪಬಲ್ಲ. ಅಂತಹ ವೇಳೆ 
ಭಕ್ತ ತಿದ್ದಬಲ್ಲ ಶಕ್ತನಾಗಿದ್ದರೆ ! ಭೀಷ್ಮ ಅಂತಹ ಭಕ್ತ . ಕುಮಾರವ್ಯಾಸನದು ಭೀಷ್ಮ ಭಕ್ತಿ : 

(ಹೋದುದಪಮೃತ್ಯು, ಲೋಕಕೆ 
ತೀದುದಿಲ್ಲಾಯುಷ್ಯ , ಮಹದಪ 
ವಾದ ದೇವಂಗಾಗಿ ತಪ್ಪಿತು, ಮುಚ್ಚು ಮರೆಯೇಕೆ? 


೨೭ 


ಕಾದುಕೊಂಡನು ಭೀಷ್ಮನೀ ಕಮ 
ಲೋದರನ ಕೆರಳಿಚಿಯು ಭಕುತಿಯ 

ಲಾದರಿಸಿದನು ಪುಣ್ಯವೆಂದನು ಕಮಲಭವ ನಗುತ ' 
“ ಹೀಗೆಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ಸರ್ವವನ್ನೂ ಭಗವದ್ದರ್ಶನದ ಸೂರತೇಜಸ್ಸಿ 
ನಿಂದಲೆ ಕಂಡಿದ್ದಾನೆ. ” “ ಮಹಾಭಾರತದಲ್ಲಿ ಇರುವ ಮಾನವ ಜೀವನದ ಜಟಿಲಕಥೆಯನ್ನು 
ಕಲಾಮಯವಾಗಿ ಚಿತ್ರಿಸುತ್ತಲೆ ಅದಕ್ಕೆ ಪ್ರೇರಕ - ತಾರಕವಾಗಿರುವ ಭಗವತ್ ಶಕ್ತಿಯು 
ಲೀಲೆಯನ್ನೂ ಮಹಿಮೆಯನ್ನೂ ಬಾಯ್ತುಂಬ ಬಣ್ಣಿಸಬೇಕೆಂಬುದರಲ್ಲಿ ಆ ಸಮನ್ವಯವಿದೆ, 
ಕುಮಾರವ್ಯಾಸನ ವಿಶಿಷ್ಟವಾದ ಸಮ್ಯಕ್ ದರ್ಶನವಿದೆ. ” 

“ಮಹಾಕವಿಯನ್ನು ಅನುಕರಣಮಾಡುವುದಕ್ಕೆ ಎಲ್ಲರೂ ಬಯಸುತ್ತಾರೆ. ಆದರೆ ಮಹಾಕವಿ 
ಅನುಕರಣಿಗೆ ಸಿಕ್ಕುವುದಿಲ್ಲ. ಅನುಕರಣಶೀಲ ಅವನನ್ನು ದಕ್ಕಿಸಿಕೊಳ್ಳಲೂ ಆರ. ಆ ದೃಷ್ಟಿಯಿಂದ 
ನೋಡುವುದಾದರೆ ಮಹಾಕವಿ ಪಥ ದೀರ್ಘವಾಗಿರುತ್ತದೆಂದು ಹೇಳುವುದು ಕಷ್ಟ . ಪಂಪ 
ಚಂಪೂಯುಗದ ನಾಯಕನಾದ. ಅವನನ್ನು ಅನುಕರಿಸಿದವರೆಷ್ಟು ಕವಿಗಳೊ . ಚಂಪೂಕಾವ್ಯ ಪಥ 
ಕೊರಕಲು ಬೀಳುವಷ್ಟು ಆ ದಾರಿಯಲ್ಲಿ ಸಾಗಾಟ ನಡೆಯಿತು. ಆ ಕೊರಕಲುದಾರಿಯನ್ನು 
ಬಿಟ್ಟು ಹರಿಹರ ರಾಘವಾಂಕ ಕುಮಾರವ್ಯಾಸರು ಹೊರಟರು. ಆ ರಾಜಮಾರ್ಗ ಮೋಹಕವಾಗಿ 
ಕಂಡಂತೆ, ಸುಭದ್ರವಾಗಿ ಕಂಡಂತೆ, ಮುಂದೆ ಬಂದ ಕವಿಗಳಿಗೆ ಈ ಜನತಾಮಾರ್ಗ ತೋರಲಿಲ್ಲ. 
ವೇನೊ . ಅಂತೂ ಈ ಕಾವ್ಯಪಥದಲ್ಲಿ ಚಂಪೂಮಾರ್ಗದಲ್ಲಾದಷ್ಟು ಗೊಂದಲವಾಗಿರಲಾರದು. 
ಕುಮಾರವ್ಯಾಸನನ್ನು ಅನುಕರಿಸಿದವರಿಗೆ ಲೆಕ್ಕವಿಲ್ಲ ; ಆದರೆ ಅವನನ್ನು ಅನುಸರಿಸಿದವರು ಮಾತ್ರ 
ವಿರಲ. ಕುಮಾರವಾಲ್ಮೀಕಿ, ವಿಠಲನಾಥ, ಲಕ್ಷ್ಮೀಶ, ಕನಕದಾಸರು, ಭಾಸ್ಕರ ಅಷ್ಟೆ ಏಕೆ 
ಚಂಪೂಮಾರ್ಗದ ಪಡಕ್ಷರಿ ಎಲ್ಲರೂ ಅವನ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅವನನ್ನು ಅರಗಿಸಿ 
ಕೊಳ್ಳುವುದಕ್ಕೆ ಎಷ್ಟು ಕಷ್ಟ ಎನ್ನುವುದಕ್ಕೆ ಒಂದೇ ನಿದರ್ಶನವನ್ನು ಕೊಡಬಹುದು. ಕುಮಾರ 
ವ್ಯಾಸನ ಕಿರಾತಾರ್ಜುನೀಯ ಪ್ರಸಂಗದ ಕಥಾಭಾಗವನ್ನು ಪಂಕ್ತಿ ಪಂಕ್ತಿಯಾಗಿ ಪಡಕ್ಷರಿ ಅನುವಾದ 
ಮಾಡಿದ್ದಾನೆ. ಆದರೆ ಎಷ್ಟರಮಟ್ಟಿಗೆ ಅನುರಣನ ಮಾಡಲಾಗಿದೆ ನೋಡಿ: 


4 ಮಂಜು ಮುಸುಕಿದೊಡೇನ ಪರ್ವತ 
ವಂಜುವದೆ ? ಹಾಲಾಹಲವ ನೋಣ 
ನೆಂಜಲಿಸುವುದೆ ? ವಡಬಶಿಖಿ ನೆನೆಯುವುದೆ ತುಪಾರದಲಿ ? 
ಕಂಜ ನಾಳದಿ ಕಟ್ಟುವಡೆವುದೆ 
ಕುಂಜರನು ? ನರಶರದಜೋಡಿನ 
ಜುಂಜುವೊಳೆಯಲಿ ಜಾಹ್ನವೀಧರ ಜಾರುವನೆ ? ಯೆಂದ ! 


ges 


ಇದು ಕುಮಾರವ್ಯಾಸನ ಪದ್ಯ , ಅದರ ಅನುವಾದವಿಲ್ಲಿದೆ : 

* ಮಂಜಿನ ಪುಂಜವೋತ್ತರಿಸಿ ಮುತ್ತಿ ಮುಸುಂಕೆ ಭಯಾರ್ತಿಗೊಳ್ಳದೇ 
ಕಂಜಸಖಂ ? ಪತಂಗತತಿ ಪಾಲ್ಗೊಡೆ ಬೆರ್ಚುಗುವ ದವಾಗಿ ವಾ 
ತಂ ? ಜವದಿಂ ಪಳಂಚೆ ಗಿರಿ ಕಂಪನವಾಂಪುದೆ ? ಪಾಂಡುಪುತ್ರನಾ 

ತಂ ಜಡಿದೊತ್ತೆ ಜಾಯಿ ಪೆಟಸಾರ್ವನೆ ಧೀರ ಧನಂಜಯಾಂಬಕಂ ? " 
ಇದಕ್ಕಿಂತ ಬೇರೆ ಬೇರೆಯ ನಿದರ್ಶನ, ಕುಮಾರವ್ಯಾಸ ಅನುವಾದಕ್ಕೆ ಸಿಕ್ಕನು ಎಂಬುದಕ್ಕೆ ? ” 

ಗ್ರಂಥಸಂಪಾದನ - ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈ 
ಸಂಪುಟವನ್ನು ಸಂಪಾದಿಸಿದ್ದೇವೆ. ಅಂದರೆ ಸಂಶೋಧನೆಗೆ ಗಮನ ಇತ್ತಿಲ್ಲವೆಂದಲ್ಲ. 
ಎಲ್ಲೆಲ್ಲಿ ಸಾಧ್ಯವೊ , ಎಲ್ಲೆಲ್ಲಿ ಅನಿವಾಯ್ಯವೊ ಅಲ್ಲಿ ನಾವು ನಾಲ್ಕಾರು ಓಲೆಯ ಪ್ರತಿಗಳನ್ನು 
ನೋಡಿದ್ದೇವೆ. ಆಗ ಮುಖ್ಯವಾಗಿ ನಾವಿಟ್ಟು ಕೊಂಡಿರುವ ಪ್ರತಿಗಳು ಇವು. 

- ೧ . ಕ ೨೦೫ನೆಯು ಪ್ರತಿ; ಇದು ತಕ್ಕಮಟ್ಟಿಗೆ ಶುದ್ಧ , ವಿಶ್ವಾಸಾರ್ಹ . 

೨. ಎ ೫೭ನೆಯ ಕಲ್ಲಚ್ಚಿನ ಪ್ರತಿ; ಇದು ೧೮೫೧ರಲ್ಲಿ ಮಂಗಳೂರಿನಲ್ಲಿ ಮುದ್ರಿತ 
ವಾದದ್ದು . ಇದು 'ಕ' ಪ್ರತಿಯನ್ನೆ ಬಹುಮಟ್ಟಿಗೆ ಅನುಸರಿಸಿದೆ. ಇದರಲ್ಲಿ ಮೊದಲ ನಾಲ್ಕು 
ಪರ್ವಗಳು ಮಾತ್ರ ಇವೆ. 

೩. ಶ್ರೀ ಟಿ. ರ್ಎ . ಕೃಷ್ಣಯ್ಯಶೆಟ್ಟರ ಮುದ್ರಿತ ಪ್ರತಿ: ಸು . ೧೯೨೫, ಇದರಲ್ಲಿ ೧೮ 
ಪರ್ವಗಳು ( ತಿಮ್ಮಣ್ಣನ ಉತ್ತರ ಭಾರತವೂ ಸೇರಿ) ಇವೆ. ಈ ಮುದ್ರಣಕ್ಕೆ ಮಂಗಳೂರಿನ 
ಪ್ರತಿಯನ್ನೇ ಅನುಸರಿಸಿರುವಂತೆ ಕಾಣುತ್ತದೆ. ಆದರೂ ಅದರಲ್ಲಿಲ್ಲದ ಕೆಲವು ಸಂಧಿಗಳು 
(ಉದಾ: ವಿರಾಟಪರ್ವದಲ್ಲಿ ಬರುವ ಜಟ್ಟಿಗಳ ಕಾಳಗದ ಪ್ರಸಂಗವನ್ನು ವರ್ಣಿಸುವ ಒಂದು 
ಸಂಧಿ) ಹೇಗೊ ಯಾರ ಕೈಯಿಂದಲೊ ಸೇರಿಕೊಂಡಿವೆ. 

- ೪, ಓರಿಯಂಟಲ್ ಲೈಬ್ರರಿಯ ಹಿಂದಿನ ಪ್ರಕಟಣಿಗಳಲ್ಲಿ ಮೊದಲ ನಾಲ್ಕು ಪರ್ವಗಳು 
ಏತಕ್ಕೂ ಪ್ರಯೋಜನವಾಗಲಿಲ್ಲ. ಬಹಳ ತಪ್ಪು ದಾರಿಹಿಡಿದಿವೆ. ಯುದ್ಧ ಪಂಚಕವನ್ನು 
ಮಾನ್ಯ ಶ್ರೀ ಬಿ. ಎಂ . ಶ್ರೀಕಂಠಯ್ಯನವರ ಪ್ರಧಾನ ಸಂಪಾದಕತ್ವದ ನೇತೃತ್ವದಲ್ಲಿ 
ಶ್ರೀ ಡಿ. ಎಲ್. ನರಸಿಂಹಾಚಾರೈರು (ಭೀಷ್ಮ ಪರ್ವವನ್ನು ) ಶ್ರೀ ರ್ಎ , ಅನಂತರಂಗಾಚಾರರು 
ಉಳಿದ ಪರ್ವಗಳನ್ನು ಸೊಗಸಾಗಿ ಸಂಪಾದಿಸಿದ್ದಾರೆ. ಅವರು ಅಂದು ತಮಗೆ ಸಿಕ್ಕಿದ ಎಲ್ಲ 
ಸಾಮಗ್ರಿಗಳನ್ನೂ ನೋಡಿ, ತೂಗಿ, ಶ್ರೇಷ್ಟವಾಗಿ ಗ್ರಂಥ ಸಂಪಾದನೆ ಮಾಡಿದ್ದಾರೆ. ಉದ್ಯೋಗ 
ಪರ್ವವನ್ನು ಓರಿಯಂಟಲ್ ಲೈಬ್ರರಿಯ ಶ್ರೀ ಕೃಷ್ಣಜೋಯಿಸರು ಸಂಪಾದಿಸಿದ್ದಾರೆ. ಇವರೂ 
ಹತ್ತಾರು ಓಲೆಯ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು, ಪಾಂಡಿತ್ಯ ಪೂರ್ಣವಾದ ರೀತಿಯಲ್ಲಿ 
ಸಂಪಾದಿಸಿದ್ದಾರೆ. ನಾವು ಮೊದಲ ನಾಲ್ಕು ಪರ್ವಗಳಿಗೆ ಮೊದಲ ಮೂರು ಪ್ರತಿಗಳನ್ನು 


ಆಶ್ರಯಿಸಿದ್ದೇವೆ. ಕಲ್ಲಚ್ಚಿನ ಪ್ರತಿ ತಕ್ಕಮಟ್ಟಿಗೆ ಶುದ್ಧವಾಗಿದ್ದರೂ ಅದರಲ್ಲಾಗಲಿ , ಮೊದಲ 
ಓರಿಯಂಟಲ್ ಲೈಬ್ರರಿಯ ಪ್ರತಿಗಳಲ್ಲಾಗಲಿ, ಇತರ ಸಂಗ್ರಹಗಳಲ್ಲಾಗಲಿ ಇರದ ಸುಂದರವಾದ 
ಪಾಠಾಂತರವನ್ನು ಕ ೨೦೭ನೆಯ ಪ್ರತಿಯಲ್ಲಿ ಕಂಡಿದ್ದೇವೆ. ಇಲ್ಲಿ ಅದಕ್ಕೆ ಒಂದೆ ನಿದರ್ಶನವನ್ನು 
ನೀಡಬಹುದು. ಆದಿಪರ್ವದಲ್ಲಿ ಈ ಪ್ರಸಂಗ ಬರುತ್ತದೆ. ಭೀಮ ದುಯ್ಯೋಧನರ ವೈರವನ್ನು 
ಕಂಡು ಮಮ್ಮಲಮರುಗಿದ ಭೀಷ್ಮರು ಹೀಗೆನ್ನುತ್ತಾರೆ: 

' ಮಂಗಳದ ಬೆಳದಿಂಗಳಿನ ಮಳೆ ಸುರಿದುದೆ ಮಹಾದೇವಾ' ಎಂದು. ಈ ಮಾತೇನೋ 
ಸೊಗಸಾಗಿರುವಂತೆ ಕಂಡರೂ ಅರ್ಥವಾಗಲಿಲ್ಲ. ಸಂಗ್ರಹವೊಂದರಲ್ಲಿ ಹೀಗಿತ್ತು : 

ಮಂಗಳದ ಬೆಳುದಿಂಗಳಿಗೆ ಮಳೆಸುರಿದಂತೆ ಹಾಯೆಂದು' ಎಂದು. ಇಲ್ಲಿ ಅರ್ಥಸ್ಪಷ್ಟತೆ 
ದೊರೆಯಿತೆ ವಿನಾ ಮೂಲದ ಕವಿಯ ರೂಪಕದ ಸೌಂದಯ್ಯ ಕಂಡಂತಾಗಲಿಲ್ಲ. ಆಗ ಆ ಓಲೆಯ 
ಪ್ರತಿಯಲ್ಲಿ ಕಂಡಿತು ಈ ಸುಂದರವಾದ ಪಾಠಾಂತರ : 

' ಮಂಗಳದ ಬೆಳೆಗಿಂಗಳಿನ ಮಳೆ ಸುರಿದುದೆ ಮಹಾದೇವಾ' ! ಎಂದು. ಮಂಗಳದ ಬೆಳೆಗೆ 
ಇಂಗಳದ (ಕಾದ ಕೆಂಡದ) ಮಳೆ ಸುರಿಯಿತಲ್ಲಾ ಎನ್ನುವ ಸುಂದರವಾದ ರೂಪಕ ಕಂಡಿತು. 
ಹೀಗೆ ಕಾಣಬೇಕಾದ ಕುಮಾರವ್ಯಾಸನ ನೈಜಪ್ರತಿಭೆ ಇನ್ನೂ ಉಳಿದುಕೊಂಡಿದೆ . ಮಿತಕಾಲದಲ್ಲಿ 
ನಮ್ಮ ಶಕ್ತಿಗೆ ಸಾಧ್ಯವಾದಷ್ಟನ್ನು ನಾವಿಲ್ಲಿ ಸಾಧಿಸಿದ್ದೇವೆ. ಈ ಹಾದಿಯಲ್ಲಿ ಆಗಬೇಕಾದ 
ಸಾಧನೆ ಅಗಾಧವಾಗಿದೆ. 
* ಉದ್ಯೋಗಪರ್ವಕ್ಕೆ ಪ್ರಚಲಿತ ಮುದ್ರಿತ ಪ್ರತಿಯನ್ನೂ ಓರಿಯಂಟಲ್ ಲೈಬ್ರರಿಯ 
ಸಂಶೋಧಿತ ಪ್ರತಿಯನ್ನೂ ಆಧಾರವಾಗಿಟ್ಟುಕೊಂಡಿದ್ದೇವೆ. ಆ ಗ್ರಂಥ ಸಂಪಾದನಕ್ಕೆ ಅವರು 
ಪ್ರಚಲಿತವಾದ ಪ್ರತಿಯನ್ನು ಬಿಟ್ಟು ಬಿಟ್ಟಿರುವುದರಿಂದ ಹೀಗೆ ಮಾಡಬೇಕಾಯಿತು. ಉಳಿದ ಐದು 
ಪರ್ವಗಳಿಗಾಗಿ ಮೇಲೆ ಹೇಳಿದ ಓರಿಯಂಟಲ್ ಲೈಬ್ರರಿಯ ವಿಶುದ್ಧವಾದ ಪ್ರತಿಗಳನ್ನೇ ಆಶ್ರಯಿಸಿ 
ದ್ದೇವೆ. ಇಲ್ಲಿಯೂ ಪ್ರಚಲಿತವಾದ ಪ್ರತಿಯನ್ನು ಸಂಪಾದಕರು ಕೈ ಬಿಟ್ಟಿರುವುದರಿಂದ ನಾವು 
ಅದನ್ನೂ ಗಮನದಲ್ಲಿಟ್ಟು ಕೊಂಡಿದ್ದೇವೆ. ಪ್ರಚಲಿತ ಪ್ರತಿಯನ್ನು ಸಂಪೂರ್ಣವಾಗಿ ತ್ಯಜಿಸುವಂತಿಲ್ಲ 
ವೆಂಬುದಕ್ಕೆ ಒಂದೇ ನಿದರ್ಶನವನ್ನು ಕೊಡುತ್ತೇವೆ. 

“ ಆ ಮಹಾಸ್ಯದ ಹಾನಿರೋಷದ 
ತಾಮಸಾಗ್ನಿಯ 'ನೋಡಿ' ಬಿಡಲು 
ದ್ದಾಮನರ್ಜುನ ಕೊಂಡನಗ್ಗದ ಜಾತಮನ್ಯುವನು ' 

( ಓ. ಲೆ . ಪ್ರ .) ಕರ್ಣಪರ್ವ ಸಂಧಿ ೨೩ , ಪದ್ಯ ೪೭ , 
ಇದಕ್ಕೆ ಪಾಠಾಂತರ : - 'ನೊದೆದು' ( ಚ)' ಲುರಿದು' ( ತ. ದ. ಪ) 


೩೦ 


ಪ್ರಚಲಿತ ಪ್ರತಿಯಲ್ಲಿ ಹೀಗಿದೆ 

......... .. .......ರೋಪದ 
ತಾಮಸಾಗ್ನಿಯನೂದಿ' ಬಿಡಲು 


ದ್ದಾಮ ........ 


ಇದನ್ನೆ ನಾವು ಸ್ವೀಕರಿಸಿಕೊಂಡಿದ್ದೇವೆ. ಇಂತಹವು ಹತ್ತಾರು ಸನ್ನಿವೇಶಗಳು ಬಂದಿವೆ. 

. ಒಟ್ಟಿನಲ್ಲಿ ನಾವು ಸಿದ್ಧಗೊಳಿಸಿರುವುದು ಜನಪ್ರಿಯ ಪ್ರತಿ ಮಾತ್ರ , ಸಂಶೋಧಿತ ವಿಶುದ್ಧ 
ಪ್ರತಿ ಬರದತನಕ ಕುಮಾರವ್ಯಾಸನ ಪ್ರತಿಭೆಯ ನಿಜಸ್ವರೂಪದ ಸಂಪೂರ್ಣದರ್ಶನವಾಗುವುದಿಲ್ಲ. 
ಹಾಗೆ ಮಾಡಲು ಅತ್ಯಂತ ಪ್ರಾಚೀನವಾದ ಹಾಗೂ ಗದುಗಿನ ಸುತ್ತಮುತ್ತಣ ಪ್ರದೇಶದಲ್ಲಿ 
ದೊರೆಯಬಹುದಾದ ಪ್ರತಿಗಳನ್ನೆಲ್ಲಾ ಸಂಗ್ರಹಿಸಬೇಕು, ೧೪ - ೧೫ನೆ ಶತಮಾನದ ಶಾಸನಗಳನ್ನೆಲ್ಲಾ 
ಸಂಗ್ರಹಿಸಿ ಅಭ್ಯಸಿಸಬೇಕು. ಇದು ಒಂದೆರಡು ದಶಕದ ನಾಲ್ಕಾರು ವಿದ್ವಾಂಸರ ಕೆಲಸ. 

“ಕೊನೆಯದಾಗಿ , ಈ ಪ್ರಕಾಶನ ಕುಮಾರವ್ಯಾಸನನ್ನು ಮನೆಮನೆಗೂ ಕೊಂಡೊಯ್ಯುವ 
ಪ್ರಯತ್ನ ಮಾಡಿದೆ. ಮತ್ತೆ ಆ ದಿನ, ಕಾವ್ಯರಸಾಸ್ವಾದನದಿಂದ ಭವದ ಭಾರವನ್ನು ಹಗುರ 
ಮಾಡಿಕೊಳ್ಳುವ ಆದಿನ, ಬೇಗ ಬರುವಂತಾದರೆ ನಾವೆಲ್ಲ ಧನ್ಯರು. ” “ ನಮ್ಮ ಪುಣ್ಯಕ್ಕೆ ನಮಗೊಂದು 
ವಿಶೇಷ ಸೌಕಯ್ಯವಿದೆ. ಅಕ್ಷರ ಪರಿಚಯವಿಲ್ಲದವರೂ ಪುಸ್ತಕ ಕ್ರಯ ಕೊಡಲಾರದವರೂ ಗಮಕಿ 
ಗಳ ಅನುಗ್ರಹದಿಂದ ನಾರಣಪ್ಪನ ರಸಾವೇಶದ ರುಚಿಯನ್ನು ಮನದಣಿಯ ಸವಿಯಬಹುದು. 
ಗದುಗಿನ ಭಾರತವನ್ನು ಕುರಿತು ಮಾತನಾಡುವಾಗ ಅದರ ಅಮೃತ ಸುಖದ ವಿತರಣಿಗೆ ದಿನ 
ದಿನವೂ ದುಡಿಯುತ್ತಿರುವ ಗಮಕಿಗಳನ್ನು ನೆನೆಯದಿರುವುದು ಸಾಧ್ಯವಲ್ಲ . ನಾರಣಪ್ಪನ 
ಕಾವ್ಯದ ಬದುಕಿಗೆ ಗಮಕ ಕಲೆ ಶ್ವಾಸೋಚ್ಛಾಸದಂತೆ ಅತ್ಯಾವಶ್ಯಕ. ಓದಿ ಅಥವಾ ಓದಿಸಿ 
ಕೇಳಿದಲ್ಲದೆ ಕುಮಾರವ್ಯಾಸನ ವಾಣಿಯ ಮಹತ್ತು ಅರಿವಾಗುವುದಿಲ್ಲ . ಕವಿ ಪ್ರತಿಭೆಯ ಸೂಕ್ಷ್ಮ 
ಸೌಂದಯ್ಯಗಳನ್ನು ಅರಿಯಲು ವಿಮರ್ಶನ ಕಲೆ ಎಷ್ಟರಮಟ್ಟಿಗೆ ಅವಶ್ಯಕವೋ ಆ ಪ್ರತಿಭೆಯನ್ನು 
ಆಸ್ವಾದಿಸಲು ಗಮಕ ಕಲೆ ಅಪ್ಪಮಟ್ಟಿಗೆ ಅವಶ್ಯಕ. ವಿಮರ್ಶಕರು ಗಮಕಿಗಳಾಗಿ, 
ಗಮಕಿಗಳು ವಿಮರ್ಶಕರಾಗಿ ಅಥವಾ ವಿಮರ್ಶಕರಿಂದ ಗಮಕಿಗಳರಿತು, ಗಮಕಿಗಳಿಂದ 
ವಿಮರ್ಶಕರನುಭವಿಸಿ , ಒಬ್ಬರಿಗೊಬ್ಬರು ನೆರವಾಗಿ ಎರಡೂ ಕಲೆಗಳ ಉಪಾಸಕರು 
ಅನ್ನೋನ್ಯತೆಯಿಂದ ಕುಮಾರವ್ಯಾಸನ ಸೇವೆಗೆ ಹೊರಟರೆ ಎಂತಹ ಆಶೀರ್ವಾದವಾದೀತು! 
ಜನಜೀವನಕ್ಕೆ ಅಂತಹ ಪುಣ್ಯಕಾಲ ಈಗಾಗಲೆ ಸ್ವಲ್ಪ ಮಟ್ಟಿಗೆ ಪ್ರಾರಂಭವಾಗಿದೆ. ಇಂದಿನ ಈ 
ಪ್ರಕಾಶನವೇ ಮಹೋತ್ಸವವಾಗಿ ಅದಕ್ಕೊಂದು ಸಾಕ್ಷಿಯಾಗಿದೆ. ” 

“ ನಮ್ಮ ಕನ್ನಡನಾಡಿಗೆ ದೇವರು ಸಹ್ಯಾದ್ರಿಯನ್ನು ದಯಪಾಲಿಸಿದ್ದಾನೆ. ತುಂಗಾ 
ಕಾವೇರಿಯರನ್ನು ದಯಪಾಲಿಸಿದ್ದಾನೆ. ಪಶ್ಚಿಮ ಸಮುದ್ರದ ಸಂಗ ಸಾನ್ನಿಧ್ಯಗಳನ್ನು ಕೃಪೆ 


ಮಾಡಿದ್ದಾನೆ. ಜೊತೆಗೆ, ಅವೆಲ್ಲಕ್ಕೂ ಹೆಗಲೆಣೆಯಾಗಿ ನಿಂತರೂ ನಮಗೆ ಒಡನಾಡಿಗಳಾಗಿರುವಂತೆ 
ಪಂಪ ನಾರಣಪ್ಪರನ್ನೂ ಅನುಗ್ರಹಿಸಿದ್ದಾನೆ. ಅವರ ಬೆಲೆಯರಿತು ಬಾಳು ಅರಳಲಿ, ಆ ವಿಶ್ವ 
ಕವಿಗಳಿಬ್ಬರನ್ನೂ ನಮ್ಮವರೆಂದು ಹೇಳಿಕೊಳ್ಳುವ ನಮ್ಮ ಹೆಮ್ಮೆಯ ನೆತ್ತಿ ಮುಗಿಲಿಗೆ ತಾಗು 
ತಿರಲಿ ! ?” 


ಇದು ಸಮಷ್ಟಿರೂಪದ ಒಂದು ಸಹೃದಯ ವಿಮರ್ಶೆ ; ಕನ್ನಡನಾಡಿನ ಹಿರಿಯ ಲೇಖಕ 
ವಿಮರ್ಶಕರ ಬರವಣಿಗೆಗಳಿಂದ ಆಯು ಕೋದತೋರಣನಾಂದಿಯಾಗಿದೆ ಇದು . ಈ ನಾಂದಿಯ 
ತೋರಣವನ್ನು ಕಟ್ಟುವುದರಲ್ಲಿ ಅಧ್ಯಾಪಕ ತರುಣ ಮಿತ್ರರು ನನಗೆ ನೆರವಾಗಿರುವುದನ್ನು ನೆನೆಯುತ್ತೇನೆ. 


ಕುವೆಂಪು. 


ವಿಷಯ ಸೂಚಿ 


ವಿಷಯ 


ಆದಿಪರ್ವ 


೨| 


* 


* 


೧ ಮಂಗಳಾಚರ ಣಿ 
೨ ಭಾರತ ಕಥಾರಂಭ 

ಕರ್ಣ ಜನನ 
ಕುರುಪಾಂಡವ ಜನನ 

ಪಾಂಡು ವೃತ್ತಾಂತ 
೬ ಭೀಮ ದುರೊಧನರ ವೈರ,ದ್ರೋಣಾಗಮನ 
೭ ಶಸ್ತ್ರ ಪ್ರದರ್ಶನ ; ದ್ರುಪದ ಮಾನಭಂಗ ; ದೌಪದಿ, ಧೃಷ್ಟದ್ಯುಮ್ಮರ ಜನನ 
೮ ಅರಗಿನ ಅರಮನೆಯಲ್ಲಿ 
೯ ಹಿಡಿಂಬಕ ವಧೆ, ಹೈಡಿಂಬ ಜನನ 

ಬಕವಧೆ 
೧೧ ಅಂಗಾರವರ್ಮ ವೃತ್ತಾಂತ , ಪಾಂಚಾಲ ನಗರ ಪ್ರವೇಶ 
೧೨ ಸ್ವಯಂವರ ಸಿದ್ಧತೆ 
೧೩ ಸ್ವಯಂವರ ಮಂಟಪದಲ್ಲಿ ದೌಪದಿ 
೧೪ ರಾಜರಾಜರನ್ನೆಲ್ಲ ಮತ್ರ್ಯಯಂತ್ರ ಗೆದ್ದಿತು 
೧೫ ಬ್ರಾಹ್ಮಣವೇಷಧಾರಿ ಅರ್ಜುನ : ಯಂತ್ರ ಭೇದನ, ರಿಪುನೃಪ ಮರ್ದನ 
೧೬ ವ್ಯಾಸರ ಉಪದೇಶ, ದೌಪದಿ ಪಂಚಪಾಂಡವರ ವಿವಾಹ 
೧೭ ಮತ್ತೆ ಹಸ್ತಿನಾಪುರಕ್ಕೆ ಪಾಂಡವರ ಪ್ರವೇಶ 
೧೮ ರಾಜ್ಯ ವಿಭಜನೆ 
೧೯ ಸುಭದ್ರಾಪರಿಣಯ 
೨೦ ಖಾಂಡವ ವನ ದಹನ 


ಸಭಾಪರ್ವ 


c 


೧ 


ರಾಜಸೂಯಾರಂಭ 

ಜರಾಸಂಧನ ವಧೆ 
೩ ಪಾರ್ಥ ದಿಗ್ವಿಜಯ 


K . B . K . 


ಪುಟ 


C 


* 


೧ 


೧೦೮ 


ಸಂಧಿ 

ವಿಷಯ 
೪ ಭೀಮನ ಪೂರ್ವ ದಿಗ್ವಿಜಯ 
೫ ಸಹದೇವನಿಂದ ದಕ್ಷಿಣ ದಿಗ್ವಿಜಯ ; ಘಟೋತ್ಕಚನ ಲಂಕಾಯಾತ್ರೆ 
೬ ನಕುಲನ ಪಶ್ಚಿಮ ದಿಗ್ವಿಜಯ 

ಯಾಗಾರಂಭ 
೮ ಶಿಶುಪಾಲ ಪ್ರತಾಪ 
೯ ಭೀಷ್ಮರಿಂದ ಕೃಷ್ಣ ಸ್ತುತಿ 
೧೦ ಶಿಶುಪಾಲ ಛೇದನ 
೧೧ ಯಾಗ ಸಮಾಪ್ತಿ 
೧೨ ಕಾಲಪಾಶಾಕರುಷಣದಿಂದ ಧರ್ಮರಾಯನು ತನ್ನ ನಗರಿಯನ್ನು ಬಿಟ್ಟು 

* ಹಸ್ತಿನಾವತಿಗೆ ನಡೆಯುತ್ತಾನೆ 
೧೩ ಕಪಟವ್ಯೂತದಲ್ಲಿ ಧರ್ಮಜನನ್ನು ಕೌರವ ಗೆಲ್ಲುತ್ತಾನೆ .... 
೧೪ ಪರಿಭವದಿಂದ ದೌಪದಿಯನ್ನು ಶ್ರೀಕೃಷ್ಣ ಸ್ತುತಿ ಕಾಯುತ್ತದೆ 
೧೫ ನೊಂದ ಪಾಂಡವರನ್ನು ಧೃತರಾಷ್ಟ್ರ ಸಂತೈಸಿ ಕಳಿಸುತ್ತಾನೆ 
೧೬ ಮತ್ತೆ ದ್ಯೋತ; ಮತ್ತೆ ಸೋಲು; ವನವಾಸಯಾತ್ರೆ .... 


C06 


೧೨೯ 
೧೩೫ 


ဂပူ 


ಅರಣ್ಯಪರ್ವ 
೧ ವನಪ್ರವೇಶ ಕಿಮ್ಯಾರವಧೆ 
೨ ಶ್ರೀಕೃಷ್ಣ ಸಂದರ್ಶನ 
೩ ಕಣಾಶ್ರಮದ ಜಂಬೂಫಲ 
೪ ಇಂದ್ರಕೀಲಕ್ಕೆ ಅರ್ಜುನನ ಯಾತ್ರೆ 
೫ ಶಂಭು ಕಿರಾತ ಪ್ರವೇಶ ಮಕದಾನವ ದಹನ 
೬ ಧೀರಭಕ್ತ ಅರ್ಜುನನಿಗಾದ ಶಿವಕರುಣಿಯ ಲಾಭ 
೭ ಇಂದ್ರಪುರಕ್ಕೆ ಅರ್ಜುನ 
೮ ಊರ್ವಶಿಯ ಸುಮನೋಹರ ಭಯಂಕರ ಪ್ರಣಯದಿಂದ ಅರ್ಜುನ ಪಾರಾದುದು 
೯ ಧರ್ಮನಂದನನ ತೀರ್ಥಯಾತ್ರೆ 
೧೦ ಭೀಮ ಆಂಜನೇಯನ ದರ್ಶನ ಪಡೆಯುತ್ತಾನೆ .... 
೧೧ ಜಟಾಸುರ, ಮಣಿಮಾನನರನ್ನು ಭೀಮ ಕೊಂದುದು .... 
೧೨ ಧರ್ಮರಾಯನಿಗೆ ಅರ್ಜುನ ನಿರೂಪಿಸಿದ ನಿವಾತಕವಚರ ಯುದ್ಧ ವರ್ಣನೆ .... 
೧೩ ಸರ್ಪ ಬಂಧನದಿಂದ ಭೀಮಸೇನನನ್ನು ಧರ್ಮರಾಯ ಉಳಿಸುತ್ತಾನೆ 
೧೪ ಕೃಷ್ಣಾಗಮನ 


೧೫೬ 
೧1೯ 
೧೬೧ 
೧೬೫ 
೧೬೮ 
೧೭೨ 
೧೮೦ 
೧೮೭ 
೧೯೨ 
೧೯೫ 
೧೯೯ 
೨೦೨ 
೨೦೭ 
೨೧೨ 


೩೫ 


ಸಂಧಿ 


ವಿಷಯ 


೧೫ ಮುನಿಗಳ ಉಪಕಥೆ 
೧೬ ದೂರ್ವಾಸ ವೃತ್ತಾಂತ 
೧೭ ಘೋಷಯಾತ್ರೆಯ ನೆಪ 
೧೮ ಗಂಧರ್ವ ಕೌರವಬಲಗಳ ನಡುವೆ ಹೋರಾಟ 
೧೯ ಚಿತ್ರಸೇನಕೌರವರನ್ನು ಕಟ್ಟಿ ಕೊಂಡೊಯ್ಯುತ್ತಾನೆ .... 
೨೦ ಅರ್ಜುನನಿಂದ ಚಿತ್ರಸೇನ ಪರಾಭವ, ಕೌರವ ಸಂರಕ್ಷಣಿ 
೧ ಪರಿಭವದಿಂದ ಬೆಂದ ಗೌರವ ಪ್ರಾಯೋಪವೇಶಕ್ಕೆ ಸಿದ್ಧನಾಗುತ್ತಾನೆ 

- ರಾಕ್ಷಸೋಪದೇಶ 
೨೨ ದೌಪದಿಯನ್ನು ಅಪಹರಿಸ ಬಂದ ಸೈಂಧವನಿಗಾದ ಪರಿಭವ 
೨೩ ಯಕ್ಷಪ್ರಶ್ನೆ 

ವಿರಾಟಪರ್ವ 


ಪುಟ 
೨೧೬ 
೨೧೮ 
೨೨೨ 
೨೨೫ 
೨೨೮ 
೨೩೨ 


೨೩೫ 


೨೪೦ 
ပူမှ 


೨೪೯ 
೨೫೧ 
೨೫೬ 


೨೬೪ 


* 


೧ ವಿರಾಟನಗರ ಪ್ರವೇಶ 
೨ ದೌಪದಿಯಲ್ಲಿ ಕೀಚಕ ನೆನೆದ ವಿಷಮ ಮೋಹ 
೩ ಭೀಮನಿಂದ ಕೀಚಕವಧೆ 
೪ ದಕ್ಷಿಣಗೋಗ್ರಹಣದಲ್ಲಿ ಭೀಮ ಸುಶರ್ಮಕನನ್ನು ಹಿಡಿಯುತ್ತಾನೆ 
೫ ಉತ್ತರಗೋಗ್ರಹಣ : ಉತ್ತರನ ಪೌರುಪ್ಪ ; ಅರ್ಜುನನ ಸಾರಥಿ 
೬ ಭೀತಿಗೊಂಡ ಉತ್ತರವನ್ನು ಕಲಿಮಾಡಿ ಅರ್ಜುನ ಕೌರವ ಬಲವನ್ನು ಎದುರು 

ಗೊಳ್ಳುತ್ತಾನೆ . 
೭ ಕೌರವರನ್ನು ಸದೆದು ಗೋವುಗಳನ್ನು ಬಿಡಿಸಿದುದು 
೮ ಸಮ್ಮೋಹನಾ ಪ್ರಯೋಗ 
೯ ಉತ್ತರ ಧನಂಜಯರು ಜಯಶಾಲಿಗಳಾಗಿ ನಗರಕ್ಕೆ ಹಿಂತಿರುಗಿದುದು, ವಿರಾಟನ 

ಪುತ್ರವ್ಯಾಮೋಹ, ಉತ್ತರನ ಮನ 
೧೦ ಅಭಿಮನ್ಯು ಉತ್ತರೆಯರ ಮದುವೆಗೆ ಶ್ರೀಕೃಷ್ಟ ಬರುತ್ತಾನೆ 


೨೭೨ 


ಅ 


೮ 


೨೭೭ 
೨೮೧ 


-೧ 


೨೮೮ 


೨೯೧ 


ಉದ್ಯೋಗಪರ್ವ 
೧ ಭಕ್ತ ಕುಟುಂಬಿ ಅರ್ಜುನನ ಸಾರಥಿಯಾಗುವುದು 
೨ ಶಲ್ಯನನ್ನು ಕೌರವ ಒಲಿಸಿಕೊಂಡುದು, ಸಂಜಯನ ದೌತ್ಯ 
೩ ವಿದುರನೀತಿ 
೪ ಸನತ್ಸುಜಾತ ನೀತಿ 


೨೯೮ 
೩೦೧ 
೩೦೫ 
೩೧೫ 


೩೬. 


ಪುಟ 
೩೨೪ 
೩೨೫ 


.... 


ಸಂಧಿ 

ವಿಷಯ 
೫ . ಕೃಷ್ಣ ಪಾಂಡವರು ಹೇಳಿದುದನ್ನು ಸಂಜಯ ಕೌರವರಿಗೆ ನಿರೂಪಿಸುತ್ತಾನೆ ..... 
೬ ಸಂಗ್ರಾಮಕ್ಕೆ ಪಾಂಡವರ ಮನಸ್ಸನ್ನು ಕೃಷ್ಣ ಹದಗೊಳಿಸಿದುದು 
೭ ( ಕಾಳಗವನೇ ಬಲಿದು ಬಹೆ ” ಎಂದು ದೌಪದಿಗೆ ವಚನವಿತ್ತು ಕೃಷ್ಣ ಹಸ್ತಿನಾವತಿಗೆ | 

ನಡೆದುದು 
೮ ಕೌರವನ ಒಡೋಲಗಕ್ಕೆ ರಾಯಭಾರಿ ಅಸುರಾರಿ ಕೃಷ್ಣ ನಡೆತರುತ್ತಾನೆ ... 
೯ - ಬಿಡುನೆಲನ, ಕೇಡಿಗರ ಮಾತಿಂಗೊಡಬಡದಿಗು ' ಎಂದು ಜರೆದು ಕೃಷ್ಣನನ್ನು 

- ಕೌರವ ಕಟ್ಟಲು ಮಾಡುವ ಸಾಹಸ, ವಿಶ್ವರೂಪದರ್ಶನ 
೧೦ ಕರ್ಣಭೇದನ 
೧ ನೃತ್ದ್ಯುಮ್ನನು ಸೇನಾಧಿಪತಿಯಾಗುತ್ತಾನೆ 


೩೨೮ 
೩೩೦ 


೩೩೫ 

ဂ 
೩೪೪ 


೩೪೮ 


೩೫೩ 
೩೫೬ 
೩೬೩ 
೩೭೦ 


ಭೀಷ್ಮ ಪರ್ವ 
೧ ಭೀಷ್ಮರು ಕೌರವರ ಸೇನಾಧಿಪತಿಯಾದುದು 
೨ ಶತ್ರು ಸುಭಟರನ್ನು ಧರ್ಮರಾಯನು ಸಾಮದಿಂದ ಒಲಿಸಿಕೊಂಡುದು 
೩ ತನ್ನ ನಿಜವನ್ನು ತೋರಿಶ್ರೀಕೃಷ್ಣನು ಅರ್ಜುನನ ವಿಷಾದವನ್ನು ಕಳೆದುದು 
೪ ಯುದ್ಧಾರಂಭ 
೫ ಉಭಯಪಕ್ಷದ ಮಹಾರಥರ ಯುದ್ಧ 
೬ ಕೃಷ್ಣ ಕೋಪವನ್ನು ಕೆರಳಿಸಿ ಅದನ್ನು ಭಯಭಕ್ತಿಯಿಂದ ಗೆದ್ದ ಗಾಂಗೇಯರು 

- ದೇವದೇವನಿಗಾಗುತಿದ್ದ ಮಹದಪವಾದವನ್ನು ನಿವಾರಿಸುತ್ತಾರೆ 
೭ ಕೃಷ್ಣನೊಡನೆ ಬಂದ ಪಾಂಡವರು ಪ್ರಾರ್ಥಿಸಲು ಭೀಷ್ಮರು ಶಸ್ತ್ರಸಂನ್ಯಾಸ 

ಮಾಡುವುದಾಗಿ ತಿಳಿಸಿದುದು 
೮ ಅರ್ಜುನನ ಪ್ರತಾಪವನ್ನು ಕಂಡದ್ರೋಣಾದಿಗಳ ಬೆರಗು 
೯ ಭೀಷ್ಣಾರ್ಜುನ ಸಂಗ್ರಾಮ 

... 
೧೦ ಭೀಷ್ಮರ ಶರಶಯನ 


೩೭. ೩ 


೩೭೭ 


೩೭ … 
೩೮೪ 
೩೮೮ 


b: 


ದ್ರೋಣಪರ್ವ 


೩೯೨ 


೧ ದೊಣಸೇನಾಧಿಪತ್ಯ 
೨ ಧರ್ಮರಾಯನನ್ನು ಹಿಡಿದು ತರುವುದಾಗಿ ಕೌರವನಿಗೆ ದೊಣರು ಭಾಷೆ 

ಕೊಡುವುದು 
- ೩ ಸುಪ್ರತೀಕ ಭಗದತ್ತರನ್ನು ಅರ್ಜುನ ಕೊಲ್ಲುವುದು 
೪ ಪದ್ಮ ವ್ಯೂಹರಚನೆ ; ಹಭೇದನಕ್ಕೆ ಅಭಿಮನ್ಯು ಹೊರಟದ್ದು 


. 


೪೦೩ 
೪೦೯ 


ಪುಟ 


ಸಂಧಿ 


ပုဂ 
೪೨೦ 
೪೨೫ 


೪೨೮ 


೪೩೩ 


ವಿಷಯ 
೫ ಅಭಿಮನ್ಯುವಿನ ಮಕ್ಕಳಾಟಿಕೆ ಅತಿರಥರಿಗೆ ಮೃತ್ಯುವಾಟವಾಗಿ ಅವನ ಮಹಾ 

ಪ್ರತಾಪಕ್ಕೆ ಶತ್ತು ಕುಮಾರರು ಆಹುತಿಗೊಳ್ಳುವುದು 
೬ ಕಾಡುಕಿಚ್ಚಿನ ಉಪಶಮನ : ಅಭಿಮನ್ಯು ಮರಣ 
೭ ಧರ್ಮರಾಯನ ದುಃಖಾತಿರೇಕ, ವ್ಯಾಸರ ಉಪದೇಶ .... 
೮ ಅರ್ಜುನನ ಭಯಂಕರ ಶೋಕಕೋಪ; ಸೈಂಧವವಧ ಪ್ರತಿಜ್ಞೆ 
೯ ಭಕ್ತಿಯಿಂದದ್ರೋಣರನ್ನು ಗೆದ್ದು ಅರ್ಜುನ ಸೈನ್ಯವ್ಯೂಹವನ್ನು ಭೇದಿಸುವುದು . 
೧೦ ಕೌರವನನ್ನು ಗೆದ್ದ ಅರ್ಜುನ ಬಳಲಿದ ತನ್ನ ಕುದುರೆಗಳಿಗೆ ಸಂಗ್ರಾಮ ಮಧ್ಯದಲ್ಲಿ 

ನೀರು ಕುಡಿಸುವುದು 
೧೧ ಧರ್ಮರಾಜ ಕಳಿಸಿದ ಸಾತ್ಯಕಿ ಅರ್ಜುನನನ್ನು ಸೇರುವುದು 
೧೨ ಭೀಮಸೇನಕೌರವಾನುಜರನ್ನು ಆಹುತಿಗೊಳ್ಳುವುದು 
೧೩ ದೋಣರನ್ನು ಗೆದ್ದ ಭೀಮ ಕರ್ಣನೊಡನೆ ಸೆಣಸಿ ಘಾಸಿಯಾಗುವುದು 
೧೪ ಸೈಂಧವ ವಧೆ 
೧೫ ಘಟೋತ್ಕಚನ ರಾತ್ರಿಯುದ್ದ 
೧೬ ಕರ್ಣನಿಂದ ಅವನ ಮರಣ 
೧೭ ರಾತ್ರಿಯುದ್ಧದಲ್ಲಿ ದ್ರೋಣರ ಉಗ್ರಪ್ರತಾಪ 
೧೮ ದ್ರೋಣರ ಮರಣ 
೧೯ ಅಶ್ವತ್ಥಾಮನ ಪ್ರಲಯಕೋಪ; ನಾರಾಯಣಾಸ್ತ್ರ ಪ್ರಯೋಗ; ಶ್ರೀಕೃಷ್ಣನ 

ಅಮೃತ ರಕ್ಷೆ 


೪೩೭ 
ပုဂ 


೪೪೫ 


೪೫೦ 


೪೫೪ 
೪೫೯ 
೪೬೩ 
೪೬೬ 


೪೬೨ 


ಕರ್ಣಪರ್ವ 
೧ ಕರ್ಣನ ಸೇನಾಧಿಪತ್ಯ 

೪೭೭ 
೨ ಭೀಮಸೇನನು ಕ್ಷೇಮಧೂರ್ತಿಯನ್ನು ಕೊಲ್ಲುವುದು .... 

೪೭೯ 
೩ ಕೌರವ ಸೈನ್ಯವನ್ನು ಸಾತ್ಯಕಿ ಕಲಕುವುದು 

೪೮೧ 
೪ ದುಧನನನ್ನು ಧರ್ಮರಾಯ ಗೆಲ್ಲುವುದು 

೪೮೩ 
೫ ತ್ರಿಪುರದಹನದ ಕಥೆಯನ್ನು ಹೇಳಿ ಕೌರವನು ಶಲ್ಯನನ್ನು ಕರ್ಣನ ಸಾರಥಿ 
ಯಾಗಲು ಒಡಂಬಡಿಸುವುದು 

೪೮೬ 
೬ - ೭ ತ್ರಿಪುರದಹನದ ಕಥೆ ; ಕಾಮಾರಿಯು ತ್ರಿಪುರಾರಿಯಾದುದು 

.... ೪೮ - ೪೯೧ 
೮ ಸಾರಥಿಯಾದ ಶಲ್ಯನೊಡನೆ ಕರ್ಣ ಯುದ್ಧಭೂಮಿಗೆ ನಡೆ ತರುವುದು 

೪೯೫ 
೯ ಶಲ್ಯ ಕರ್ಣರ ತಿಕ್ಕಾಟ 

೪೯೮ 
೧೦ ಸುಷೇಣನನ್ನು ಭೀಮ ಕೊಂದುದು 

೫೦೧ 
೧ ಧರ್ಮರಾಯನನ್ನು ಕರ್ಣ ಭಂಗಿಸುವುದು - .. . 

೫೦೫ 


೩೮ 


ಪುಟ 


೫೦೯ 


೫೧೨ 


೫೧೫ 


೫೧೮ 


೫೨೧ 


೫೨೪ 
೫೨೮ 
೫೩೦ 


೫೩೭ 


೫೪೧ 


ಸಂಧಿ 

ವಿಷಯ 
೧೨ ಭೀಮನಿಂದ ಕರ್ಣನ ಪರಾಭವ 
೧೩ ಭೀಮನಿಂದ ಕರವಾನುಜರ ಮರಣ, ಕರ್ಣನಿಂದ ಧರ್ಮಜನ ಪರಾಜಯ 
೧೪ ಅರ್ಜುನನು ಅಣ್ಣನ ಸೋಲನ್ನು ಕೇಳಿಬರುತ್ತಿರುವಾಗ ಎದುರುಗೊಂಡ ಕೌರವ | 

- ಬಲವನ್ನು ಸವೆಸುವುದು 
ಕೌರವಸಾಗರವನ್ನು ಭೀಮಸೇನ ಕದಡುವುದು .... 
ನೊಂದ ಅಣ್ಣನನ್ನು ಕಾಣಲು ಕೃಷ್ಣನೊಡನೆ ಅರ್ಜುನ ಬರುವುದು ; ಧರ್ಮಜನ 

ಬಿರುನುಡಿ 
೧೭ ಅವಮಾನಿತನಾದ ಅರ್ಜುನ ಅಣ್ಣನನ್ನು ಕೊಲ್ಲುತ್ತೇನೆಂದು ಮುನ್ನುಗ್ಗುವುದು ; 

- ಶ್ರೀಕೃಷ್ಣ ಕೃಪೆ ; ಪಶ್ಚಾತ್ತಾಪದ ಕಣ್ಣೀರಿನಲ್ಲಿ ಸಹೋದರರ ಸಮ್ಮಿಲನ 
೧೮ ಅಣ್ಣನಾಣತಿಯನ್ನು ಪಡೆದು ಯುದ್ಧಕ್ಕೆ ಅರ್ಜುನ ಹೊರಟದ್ದು 
೧೯ ದುಶ್ಯಾಸನನ ರಕ್ತದಲ್ಲಿ ಭೀಮಸೇನನ ಕೋಪಾಗ್ನಿಗೆ ಸ್ನಾನ 
೨೦ ಜಯಮತ್ತನಾದ ಭೀಮನನ್ನು ವೃಷಸೇನನು ವಿರಥನನ್ನಾಗಿ ಮಾಡುವುದು ; ಅರ್ಜುನ 

- ಅವನನ್ನು ಕೊಲ್ಲುವುದು 
೨೧ ಕಣಾರ್ಜುನ ಯುದ್ಧಾರಂಭ 
೨೨ ಸೃಷ್ಟಿಯ ಸಮಸ್ತ ಸುರಾಸುರ ಶಕ್ತಿಗಳು ಎರಡು ಒಟ್ಟಾಗಿ ಕರ್ಣಾರ್ಜುನರ 

- ಪಕ್ಷ ವಹಿಸುವುದು 
೨೩ ಕರ್ಣಾರ್ಜುನರ ಭಯಂಕರ ಯುದ್ಧ ; ಕೃಷ್ಣ ಮುಚ್ಚುವಂತೆ ಕರ್ಣ 

ಹೋರಾಡುವುದು 
೨೪ ಕರ್ಣನ ಪರಾಕ್ರಮಕ್ಕೆ ಆಂಜನೇಯ ತಲೆತೂಗುವುದು .... 
೨೫ ಸರ್ಪಬಾಣಪ್ರಯೋಗ; ಶಲ್ಯ ತಿರಸ್ಕಾರ 
೨೬ ಕರ್ಣನ ವಿಜಯಸಿರಿ ಧನಂಜಯನ ಭುಜಕ್ಕೆ ಸರಿದಳು 
೨೭ ಕರ್ಣಾವಸಾನ ; ಪಾಂಡವರ ದುಮ್ಮಾನ; ಕೌರವನ ಪ್ರಲಾಪ 

ಶಲ್ಯಪರ್ವ 
೧ ಶಲ್ಯ ಸೇನಾಧಿಪತ್ಯ 
೨ ಧರ್ಮರಾಯನು ಶಲ್ಯನನ್ನು ಜಯಿಸುವುದು 
೩ ಧರ್ಮರಾಯನಿಂದ ಶಲ್ಯವಧೆ 

ಗದಾಪರ್ವ 
೧ ಸುಯೋಧನನು ತನ್ನನ್ನು ತಾನೆ ಸೇನಾಧಿಪತಿಯಾಗಿ ಮಾಡಿಕೊಂಡುದು 
೨ ಸಹದೇವನಿಂದ ಶಕುನಿಯ ವಧೆ ; ಅರ್ಜುನನಿಂದ ಸಮಸಪ್ತಕರ ವಧೆ 


೫೪೩ 


೫೪೬ 


೫೫೦ 


೫೫೪ 


೫೫೮ 


೫೬೨ 


೫೬೫ 
೫೬೮ 
೫೭೨ 


೫೭೯ 
೫೮೪ 


ಪುಟ 


೫೮೭ 


೫೯೦ 


೫೯೫ 
೫೯೯ 
೬೦೨ 


ಸಂಧಿ 

ವಿಷಯ 
೩ ದೈಪಾಯನ ಸರೋವರ ಪ್ರವೇಶ 
೪ ಪಾಂಡವರು ಸುಯೋಧನನನ್ನು ಅರಸಿಕೊಂಡು ಅಲ್ಲಿಗೆ ಬರುವುದು 
೫ ಪಾಂಡವರ ಅವಹೇಳನದಿಂದ ಕೌರವ ಸರೋವರದಿಂದ ಹೊರಬರುತ್ತಾನೆ; 

- ಬಲರಾಮಾಗಮನ 
೬ ಭೀಮ ದುಯ್ಯೋಧನ ಸಂಗ್ರಾಮ 
೭ ಊರುಭಂಗ. 
೮ ತೊಡೆಯುಡಿದ ಕೌರವನನ್ನು ಕಂಡು ದುಃಖಗೊಂಡ ಅಶ್ವತ್ಥಾಮ ಪಾಂಡವರನ್ನು 

ನಿರ್ನಾಮಗೊಳಿಸಲು ಪ್ರತಿಜ್ಞೆ ಮಾಡುತ್ತಾನೆ .... 
೯ ರಾತ್ರಿ ಪಾಂಡವ ಶಿಬಿರದಲ್ಲಿ ಪ್ರಾಣಹತ್ಯೆ 
೧೦ ಅಶ್ವತ್ಥಾಮನ ಕುಶಿಕಾಸ್ತ್ರದಿಂದ ಉತ್ತರೆಯ ಗರ್ಭವನ್ನು ಶ್ರೀಕೃಷ್ಣ 

ಕಾಪಾಡುತ್ತಾನೆ ; ಅಶ್ವತ್ಥಾಮನನ್ನು ಕೊಲ್ಲಲು ಮುನ್ನುಗ್ಗುವಭೀಮಾರ್ಜುನ 
- ರನ್ನು ದೌಪದಿ ತಡೆಯುತ್ತಾಳೆ 
೧೧ ವೇದವ್ಯಾಸರು ಧೃತರಾಷ್ಟ್ರನನ್ನು ಸಂತೈಸುವುದು ; ಧರ್ಮರಾಯನಿಗೆ 

ಗಾಂಧಾರಿಯ ಶಾಪ 
೧೨ ಮಡಿದ ಮಕ್ಕಳನ್ನು ಯುದ್ಧಭೂಮಿಯಲ್ಲಿ ಕಂಡ ಗಾಂಧಾರಿಯ ವಿಲಾಪ 
೧೩ ಧರ್ಮರಾಜ ಪಟ್ಟಾಭಿಷೇಕ 


೬೦೬ 


೬೧೦ 


೬೧೪ 


೬೧೬ 


೬೨೩ 


ಕುಮಾರ ವ್ಯಾಸನ 
ಕರ್ಣಾಟ ಭಾರತ ಕಥಾಮಂಜರಿ 


ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ 
ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘೋಪಶಾಂತಯೇ 


ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಮ್ 
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ 


ಕುಮಾರವ್ಯಾಸನ 
ಕರ್ಣಾಟ ಭಾರತ ಕಥಾಮಂಜರಿ 

ಆದಿ ಪರ್ವ 


ಪೀಠಿಕಾ ಸಂಧಿ 

ಆದಿ ನಾರಾಯಣಿ ಪರಾಯಣಿ 
ಶ್ರೀವನಿತೆಯರಸನೆ ವಿಮಲ ರಾ 
ಜೀವಪೀಠನ ಪಿತನೆ ಜಗಕತಿ 

ನಾದಮಯೆ ಗಜಲಕ್ಷ್ಮಿ ಸತ್ವಗು 
ಪಾವನನೆ ಸನಕಾದಿ ಸಜ್ಜನನಿಕರ ದಾತಾರ 

ಣಾಧಿದೇವತೆ ಅಮರ ವಂದಿತ ಪಾದ ಪಂಕರುಹೆ 
ರಾವಣಾಸುರ ಮಥನ ಶ್ರವಣ ಸು 

ವೇದಮಾತೆಯೆ ವಿಶ್ವತೋಮುಖೆ 
ಧಾ ವಿನೂತನ ಕಥನ ಕಾರಣ 

ಹೈದು ಭೂತಾಧಾರಿಯೆನಿಪೀ 
ಕಾವುದಾನತ ಜನವ ಗದುಗಿನ ವೀರನಾರಯಣ ೧ ದ್ವಾದಶಾತ್ಮಜ್ಯೋತಿರೂಪಿಯೆ ನಾದೆ ಶಾರದೆಯ 
- ಶರಣಸಂಗವ್ಯಸನ ಭುಜಗಾ 

- ವೀರನಾರಾಯಣನೆ ಕವಿ ಲಿಪಿ 
ಭರಣನಮರಕಿರೀಟಮಂಡಿತ 

ಕಾರ ಕುವರವ್ಯಾಸ ಕೇಳುವ 
ಚರಣ ಚಾರುಚರಿತ್ರ ನಿರುಪಮ ಭಾಳಶಿಖಿನೇತ್ರ 

ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು 
ಕರಣನಿರ್ಮಲ ಭಜಕರಘ ಸಂ . 

ಚಾರುಕವಿತೆಯ ಬಳಕೆಯಲ್ಲಿ ವಿ 
ಹರಣ ದಂತಿ ಚಮೂರು ಚರ್ಮಾ೦ 

ಚಾರಿಸುವಡಳವಲ್ಲ ಚಿತ್ರವ 
ಬರನೆ ಸಲಹುಗೆ ಭಕುತ ಜನರನು ಪಾರ್ವತೀರಮಣ ೨ ಧಾರು ಹೋ ಸರ್ವಜ್ಞರಾದರು ಸಲುಗೆ ಬಿನ್ನಪವ ೭ 
ವರ ಮಣಿಗಳಿಂದೆಸೆವ ಮೌಳಿಯ 

ಶ್ರೀಮದಮರಾಧೀಶ ನತಪದ 
ಸರಸಿಜಾರಿಯ ಕಿರಣದೋಳಿಯ 

ತಾಮರಸ ಘನವಿಪುಳ ನಿರ್ಮಲ 
ವಿರಚಿಸಿದ ಸಿಂಧೂರಭಾಳದಿ ಕುಣಿವ ಕುಂತಳದ 

ರಾಮನನುಪಮ ಮಹಿಮ ಸನು, ನಿ ವಿನುತ ಜಗಭರಿತ 
ಕರಿ ನಿಭಾಕೃತಿಯೆನಿಪ ವದನದ 

ಶ್ರೀಮದೂರ್ಜಿತ ಧಾಮ ಸುದಯಾ 
ಕರದ ಪಾಶದ ಮೋದಕದ ವಿ 

ನಾಮನಾಹವ ಭೀಮ ರಘುಕುಲ 
ಸ್ತರದ ಗಣಪತಿ ಮಾಡೆಮಗೆ ನಿರ್ವಿಘ್ನದಾಯಕವ ೩ ರಾಮ ರಕ್ಷಿಸುವೊಲಿದು ಗದುಗಿನ ವೀರನಾರಯಣ ೮ 
ಗಜಮುಖನೆ ಮೆರೆವೇಕದಂತನೆ 

- ಶರಧಿಸುತೆ ಸನಕಾದಿ ವಂದಿತೆ 
ನಿಜಗುಣಾತ ಪರಶುಧಾರನೆ 

ಸುರ ನರೋರಗ ಮಾತೆ ಸುಜನರ 
ರಜತಗಿರಿಗೊಡೆಯನ ಕುಮಾರನೆ ವಿದ್ಯೆ ವಾರಿಧಿಯೆ ಪೊರೆವ ದಾತೆ ಸುರಾಗ್ರಗಣ್ಯ ಸುಮನಿ ವರಸ್ತುತೆ 
ಅಜನು ಹರಿ ರುದ್ರಾದಿಗಳು ನೆರೆ 

ಪರವ ಕರುಣಾ ಸಿಂಧು ಪಾವನ | 
ಭಜಿಸುತಿಹರನವರತ ನಿನ್ನನು 

ಚರಿತೆ ಪದ್ಮಜ ಮುಖ್ಯ ಸಕಲಾ 
ತ್ರಿಜಗವಂದಿತ ಗಣಪ ಮಾಳ್ಳುದು ಮತಿಗೆ ಮಂಗಳವ ೪ ವರ ಸುಪೂಜಿತೆ ಲಕ್ಕಿ ಕೊಡುಗೆಮುಗಧಿಕ ಸಂಪದವ ೯ 
ವಾರಿಜಾಸನೆ ಸಕಲಶಾಸ್ತ್ರ ವಿ 

- ಗಜಮುಖನ ವರಮಾತೆ ಗೌರಿಯೆ 
ಚಾರದುದ್ಭವೆ ವಚನರಚನೋ . 

ತ್ರಿಜಗದರ್ಚಿತ ಚಾರು ಚರಣಾಂ 
ದ್ದಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯ 

ಬುಜೆಯೆ ಪಾವನ ಮೂರ್ತಿ ಪದ್ಮಜ ಮುಖ್ಯ ಸುರಪೂಜೆ 
ಶೌರಿ ಸುರಪತಿ ಸಕಲಮುನಿಜನ | 

ಭಜಕರಘ ಸಂಹರಲೆ ಸುಜನ 
ಸೂರಿಗಳಿಗನುಪಮದ ಯುಕುತಿಯೆ 

ವ್ರಜ ಸುಸೇವಿತೆ ಮಹಿಷಮರ್ದಿನಿ 
ಶಾರದೆಯೆ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ನೆಯಲಿ ೫ ಭುಜಗಭೂಷಣನರಸಿ ಕೊಡು ಕಾರುಣ್ಯದಲಿ ವತಿಯ ೧೦ 


ಮ ಹಾಭಾರತ 

[ ಸಂಧಿ 
- ದುರಿತಕುಲಗಿರಿ ವಜ್ರದಂಡನು 

ಬಣಗು ಕವಿಗಳ ಲೆಕ್ಕಿ ಪನೆ ಸಾ 
ಧರೆಯ ಜಂಗಮಮೂರ್ತಿ ಕವಿ ವಾ 

ಕೆಣಿಸದಿರು ಶುಕ 
ರಿರುಹ ದಿನಮಣಿ ನಿಖಿಲ ಯತಿಪತಿ ದಿವಿಜ ವಂದಿತನು ಕುಣಿಸಿ ನಗನೇ ಕವಿ ಕುಮಾರವ್ಯಾಸನುಳಿದವರ ೧೭ 
ತರಳನನು ತನ್ನವನೆನುತ ಪತಿ | 

- ಹರಿಯ ಬಸುರೊಳಗಖಿಳಲೋಕದ 
ಕರಿಸಿ ಮಗನೆಂದೊಲಿದು ಕರುಣದಿ 

ವಿರಡವಡಗಿಹವೋಲು ಭಾರತ 
ವರವನಿತ್ತನು ದೇವ ವೇದವ್ಯಾಸ ಗುರುರಾಯ ೧೧ 

ಶರಧಿಯೊಳಗಡಗಿಹವನೇಕ ಪುರಾಣ ಶಾಸ್ತ್ರಗಳು 
ವಂದಿತಾಮಳ ಚರಿತನವುರಾ 

ಪರಮ ಭಕ್ತಿಯಲೀ ಕೃತಿಯನವ 
ನಂದ ಯದುಕುಲ ಚಕ್ರವರ್ತಿಯು 

ಧರಿಸಿ ಕೇಳ್ತಾ ನರರ ದುರಿತಾಂ 
ಕಂದ ನತಸಂಸಾರ ಕಾನನ ಘನ ದವಾನಳನು 

ಕುರದ ಬೇರಿನ ಬೇಗೆಯೆಂದರುಹಿದನು ಮುನಿನಾಥ ೧೮ 
ನಂದನಂದನ ಸನ್ನಿಭನು ಸಾ 

- ಅರಸುಗಳಿಗಿದು ವೀರ ದ್ವಿಜರಿಗೆ 
ನಂದದಿಂದಲೆ ನಮು ವನು ಕೃಪೆ 

ಪರಮ ವೇದದ ಸಾರ ಯೋಗೀ 
ಯಿಂದ ಸಲಹುಗೆ ದೇವ ಜಗದಾರಾಧ್ಯ ಗುರುರಾಯ ೧೨ ಶೃರರ ತತ್ತ್ವವಿಚಾರ ಮಂಜನಕ್ಕೆ ಬುದ್ದಿ ಗುಣ 
- ತಿಳಿಯ ಹೇಳುವೆ ಕೃಷ್ಣ ಕಥೆಯನು 

ವಿರಹಿಗಳ ಶೃಂಗಾರ ವಿದ್ಯಾ 
ಇಳೆಯ ಜಾಣರು ಮೆಚ್ಚುವಂತಿರೆ | 

ಪರಿಣತರಲಂಕಾರ ಕಾವ್ಯಕೆ 
ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ೧೯ 
ಹಲವು ಜನ್ಮದ ಪಾಪರಾಶಿಯ 

- ವೇದ ಪಾರಾಯಣದ ಫಲ ಗಂ 
ತೊಳೆವ ಜಲವಿದು ಶ್ರೀಮದಾಗಮ 

ಗಾದಿ ತೀರ್ಥಸ್ನಾನ ಫಲ ಕೃ . 
ಕುಲಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ೧೩ 

ಚ್ಛಾದಿತಪಸಿನ ಫಲವುಜ್ಯೋತಿಷ್ಟೋಮಯಾಗ ಫಲ 
ಪದದ ಪ್ರೌಢಿಯ ನವರಸಂಗಳ 

ಮೇದಿನಿಯನೊಲಿದಿತ್ತ ಫಲ ವ 
ವುದಿತವೆನುವಭಿಧಾನ ಭಾಪವ 

ಸ್ವಾದಿ ಕನ್ಯಾದಾನ ಫಲವಹು 
ಬೆದಕಲಾಗದು ಬಲ್ಲ ಪ್ರೌಢರುವಿಾ ಕಥಾಂತರಕೆ 

ದಾದರಿಸಿ ಭಾರತದೊಳೊಂದಕ್ಷರವ ಕೇಳರಿಗೆ ೨೦ | 
ಇದ ವಿಚಾರಿಸೆ ಬಯಿಯ ತೋಳಸಿರು 

- ಹೇಮ ಖುರ ಶೃಂಗಾಭರಣದಲಿ 
ವುದಕದಂತಿರೆಯಿಲ್ಲಿ ನೋಳ್ಳುದು 

ಕಾಮಧೇನು ಸಹಸ್ರ ಕಪಿಲೆಯ 
ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು೧೪ ಸೋಮುಸೂರ್ಯ ಗ್ರಹಣದಲಿ ಸುರನದಿಯ ತೀರದಲಿ 
- ಹಲಗೆ ಬಳಪವ ಪಿಡಿಯದೊಂದ 

ಶ್ರೀ ಮುಕುಂದಾರ್ಪಣವೆನಿಸಿ ಶತ 
ಗ್ಗಳಿಕೆ ಪದವಿಟ್ಟಳುಪದೊಂದ 

ಭೂಮಿದೇವರಿಗಿತ್ತ ಫಲವಹು 
ಗಳಿಕೆ ಪರರೊಡ್ಡವದ ರೀತಿಯ ಕೊಳದಗ್ಗಳಿಕೆ 

ದೀ ಮಹಾಭಾರತದೊಳೊಂದಕ್ಷರವ ಕೇಳರಿಗೆ ೨೧ | 
ಬಳಸಿ ಬರೆಯಲು ಕಂಠ ಪತ್ರದ 

- ಚೋರ ನಿಂದಿಸಿ ಶಶಿಯ ಬೈದಡೆ 
ವುಲುಹುಗೆಡದಗ್ಗಳಿಕೆಯೆಂಬೀ 

ಕೀರವನು ಕ್ಷಯರೋಗಿ ಹಳಿದರೆ 
ಬಲುಹು ಗದುಗಿನ ವೀರನಾರಾಯಣನ ಕಿಂಕರಗೆ ೧೫ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದು 
ಕೃತಿಯನವಧರಿಸುವುದು ಸುಕವಿಯ 

ಭಾರತದ ಕಥನ ಪ್ರಸಂಗವ | 
ಮತಿಗೆ ಮಂಗಳವೀವುದಧಿಕರು 

ಕೂರ ಕರ್ಮಿಗಳೆತ್ತ ಬಲ್ಲರು 
ಮಥಿಸುವುದು ತಿದ್ದುವುದು ಮೆರೆವುದು ಲೇಸ ಸಂಚಿಪುದು ಘೋರಗೌರವವನ್ನು ಕೆಡಿಸುಗು ಕೇಳ ಸಜ್ಜನರ ೨೨ | 
ನತಗುಣರು ಭಾವುಕರು ವರ ಪಂ 

- ವೇದಪುರುಷನ ಸುತನ ಸುತನ ಸ | 
ಡಿತರು ಸುಜನರು ಸೂಕ್ತಿಕಾರರು 

ಹೋದರನ ಹೆಮ್ಮಗನ ಮಗನ ತ 
ಮತಿಯನೀವುದು ವೀರನಾರಾಯಣನ ಕಿಂಕರಗೆ ೧೬ ಳೋದರಿಯ ಮಾತುಳನ ರೂಪನನತುಳ ಭುಜ ಬಲದಿ 
ತಿಣಿಕಿದನು ಫಣಿರಾಯ ರಾಮಾ 

ಕಾದಿ ಗೆಲಿದನನಣ್ಣನವೈಯ 
ಯಣದ ಕವಿಗಳ ಭಾರದಲಿ ತಿಂ 

[ ೨೩ | 

ನಾದಿನಿಯ ಜಠರದಲಿ ಜನಿಸಿದ 
ತಿಣಿಯ ರಘುವರ ಚರಿತೆಯಲಿ ಕಾಲಿಡಲು ತೆರಪಿಲ್ಲ ನಾದಿ ಮೂರುತಿ ಸಲಹೊ ಗದುಗಿನ ವೀರನಾರಯಣ 


ಆದಿ ಪರ್ವ 


೨ 


ಎರಡನೆಯ ಸಂಧಿ 


ಸೂ . ರಾಯ ಜನಮೇಜಯಗೆ ವೈಶಂ 

ಪಾಯನನು ಹೇಳಿದನು ಮುನಿ ದೆ 
ಪಾಯನಭಿವರ್ಣಿಸಿದ ಭಾರತ ವರಕಥಾಮೃತವ 


ಸರ್ಪಯಜ್ಞದಲಾದ ದುರಿತದ 
ಸೂತನೈತಂದನು ಜಗದ್ರಿ 
ಖ್ಯಾತ ಶೌನಕ ಮುಖ್ಯ ಮುನಿ ಸಂ 

ದರ್ಪವನು ಕೆಡೆಬೀಳಲೊದೆಯಲು 
ಘಾತ ಪಾವನ ನೈಮಿಶಾರಣ್ಯಕ ವರಾಶ್ರಮಕೆ 

ತರ್ಪಣಾದಿಕ್ರಿಯೆಗಳಲ್ಲಿ ಸಾಮರ್ಥ್ಯವಿಲ್ಲೆಂದು 
ಆತನನು ಕಂಡುದು ತಪಸ್ಸಿ 

ದರ್ಪಕಾಂತಮೂರ್ತಿ ಮುಸಿಮುಖ 
ವಾತ ಕುಶಲಕ್ಷೇವ ಮಧುರ 

ದರ್ಪಣನು ಶಿಷ್ಯನನ್ನು ಕರೆದು ಸ 
ಪ್ರೀತಿ ವಚನಾಮೃತದಿ ಸಂಭಾವನೆಯ ಮಾಡಿದರು ೧ ಮರ್ಪಿಸಿದನರಸಂಗೆ ವೇದವ್ಯಾಸ ಮುನಿರಾಯ 
- ಪರಮ ಪೌರಾಣಿಕ ಶಿರೋಮಣಿ 

- ರಾಯ ಕೇಳೆ ನಿಮ್ಮ ಪಾಂಡವ 
ಬರವಿದೆತ್ತಣವಾಯು ಕೌತುಕ 

ರಾಯ ಚರಿತವನೆಂದು ವೈಶಂ 
ವರಕಥಾ ಪೀಯೂಷಸಾರ ವಿಶೇಷವೇನುಂಟು 

ಪಾಯನಿಗೆ ಬೆಸಸಿದನು ಕೊಟ್ಟನು ಬಳಿಕ ಪುಸ್ತಕ 
- ಚರಿತ ಚತುರಾಶ್ರಮ ತಪೋ ನಿ 

ರಾಯನತಿ ಭಕ್ತಿಯ 
ಸ್ಮರಿಗೆ ವಿಶ್ರಮವೈ ಭವಾದೃಶ 

ಪಾಯನಗೆ ವಂದಿಸಿ ನಿಜಾಭಿ 
ದರುಶನವು ನಮಗೆಂದು ನುಡಿದರು ರೋಮಹರ್ಷಣಿಯ ಪ್ರಾಯವನು ಕೇಳಿದನು ಚಿಸುವುದು ಮುನಿಸಿಕರ ೮ 
ವಂದಿಸಿದ ವರತಪೋಧನ 

ವಿತತ ಪುಸ್ತಕವನ್ನು ಸುಗಂಧಾ 
ವೃಂದ ಚಿತ್ತೆಸುವುದು ತಾನೇ 

ಕತೆಯೊಳರ್ಚಿಸಿ ಸೋಮಸೂರ್ಯ 
ನೆಂದು ನುಡಿವೆನು ಕೌತುಕಾಮೃತರಸದ ಕಡುಗಡಲ | ಕ್ಲಿತಿ ಜಲಾನಲ ವಾಯು ಗರನಾದಿಗಳಿಗಭಿನಮಿಸಿ 
ಹಿಂದೆ ಕೇಳಿದುದಲ್ಲ ಹೇಳೋದು 

ಶತಮಖಾದಿ ಸಮಸ್ತ ದೇವ 
ಮುಂದೆ ಹೊಸದು ನಿಗಮಶತವಿದ 

ಪ್ರತತಿಗೆರಗಿ ಸರೋಜಭವ ಪಶು 
ರೊಂದೊರೆಗೆ ನೆರೆ ಬಾರದೆಂದನು ಸೂತ ಕೈಮುಗಿದು ೩ ಪತಿಗಳಿಗೆ ಕೈಮುಗಿದು ವಿಮಲಜ್ಞಾನ ಮುದ್ರೆಯಲಿ ೯ - 
ಕೇಳಿದನು ಜನಮೇಜಯ ಸ್ಥಿತಿ 

- ಮನದೊಳಾದ್ಯಂ ಪುರುಷಮೀಶಾ 
ಪಾಲಕನು ವರ ಸರ್ಪಯಜ್ಞ 

ನನನು ಪುರುಹೂತನ ಪುರಸ್ಕೃತ 
ಸ್ಕೂಲ ಪಾಪ ವಿಘಾತಿಗೋಸುಗವೀ ಮಹಾಕಥೆಯ ನನಘನೇಕಾಕ್ಷರ ಪರಬ್ರಹ್ಮನ ಸನಾತನನ 
ಕೇಳಿದೆನು ತಾನಲ್ಲಿ ಮುನಿಜನ 

ದನುಜರಿಪು ಸುವ್ಯನವ್ಯ 
ಮೌಳಿ ಮಂಡಿತ ಚರಣಕಮಲ ವಿ 

ಕನನು ಸದಸದ್ರೂಪನವ್ಯಯ 
ಶಾಲ ವೇದವ್ಯಾಸಕೃತ ಭಾರತ ಕಥಾಮೃತವ 

ನೆನಿಪ ವಿಷ್ಣುವ ನೆನೆದು ಮುನಿ ವಿಸ್ತರಿಸಿದನು ಕಥೆಯ ೧೦ 
- ಹಾ ಮಹಾದೇವಾಯಿದೆಂತ್ಯೆ 

- ವೇದ ನಾಲ್ಕದರಂಗವಾರ 
ರೋಮ ಹರ್ಷಣಿ ನಾವು ಮಾಡಿದ 

ಪ್ರಾದಶಾದಿ ಪುರಾಣಸ್ಮತಿಗಳೂ 
ಸೋಮ ಪಾನಾದಿಗಳ ಪುಣ್ಯಸೊಮತರುಗಳಿಗೆ ಳಾದ ಪೂರ್ವೋತ್ತರದ ವಿಾಮಾಂಸದ ಪರಿಕ್ರಮದ 
ಈ ಮಹಾಭಾರತ ಕಥಾಮೃತ 

ವಾದ ವಿಲಸತ್ಕಾಯವನು ಶ 
ರಾಮಣೀಯಕ ಫಲವಲಾ ನಿ 

ಬೋದಧಿಯನಳವಡಿಸಿ ರಚಿಸಿದ 
ನೀವು ಪುಣ್ಯರು ಧನ್ಯರಾವೆಂದುದು ಮುನಿಸ್ತೋಮ ೫ . ಬಾದರಾಯಣನಂಘ್ರಯನು ಭಜಿಸಿದನು ಮನದೊಳಗೆ ೧೧ 
“ ಹೇಳು ಸಾಕಲೆ ಸೂತ ದುರಿತ 

- ಅರಸ ಕೇಳೆ ನಾರದಾದ್ಯರು 
ವ್ಯಾಳ ವಿಷಜಾಂಗುಳಿಕವನು ನೀ 

ಸರಸಿರುಹ ಸಂಭವನ ಸಭೆಯೊಳು 
ಕೇಳಿದಂದದೊಳಂದು ಜನಮೇಜಯನ ಯಾಗದಲಿ 

ವರ ಮಹಾಭಾರತವ ಕೊಂಡಾಡಿದರು ಭಕ್ತಿಯಲಿ 
ಮೌಳಿಗಳಲಾನುವೆವು ನಿನ್ನಯ 

ವರ ಮಹತೃದಿ ಭಾರವತ್ನದಿ 
ಹೇಳಿಕೆಯನೆನೆ ನಿಖಿಳ ಮುನಿಗಳ 

ವರ ಮಹಾಭಾರತವಿದೊಂದೇ 
ಮೊಲಗಿಸುವೆನು ನಿಮ್ಮನುಜ್ಞೆಯಲೆಂದು ಕೈಮುಗಿದ ೬ ದುರಿತ ದುರ್ಗ ವಿಭೇದಕರವೀರೇಳುಲೋಕದಲಿ ೧೨ 


ಮ ಹಾ ಭಾರ ತ 

[ ಸಂಧಿ 
ಹೇಳಿದನು ಪೌಲೋಮ ಚರಿತೋ 

ವರಕುಮಾರರ ಪಂಕ್ತಿಯಲಿ ಸಂ 
ದ್ಘಾಲಕಾಖ್ಯರ ಚರಿತವನು ಮುನಿ 

ವರಣನಾತಗೆ ಸೂರ್ಯಪುತ್ರಿಗೆ 
ಹೇಳಿದನು ಫಣಿನಿಕರ ಗರುಡಾಸ್ತಿಕರ ಸಂಭವವ 

ಕುರು ಮಹೀಪತಿ ಜನಿಸಿದನು ಬಳಿಕಾಯ ಕುರುವಂಶ 
ಮೇಲೆ ಬಳಿಕ ಪರೀಕ್ತಿದವನೇ 

ವರ ಪರಂಪರೆಯೊಳ್ ಪ್ರತೀಪನು 
ಪಾಲ ಶಾಪದ ಮರಣವನು ನೆರೆ 

ಧರಣಿಪತಿಯಾತನಲಿ ಶಂತನು 
ಹೇಳಿದನು ಮುನಿಗಳಿಗೆ ಸರ್ಪಾಧ್ರರದ ಸಂಗತಿಯ ೧೩ ಧರೆಗಧೀಶರನಾಗಿ ಬೆಳಗಿದನರಸ ಕೇಳೆಂದ ೨೦ 
ಕೇಳಿದನು ಜನಮೇಜಯ ಕೀತಿ 

- ಸರಸಿಜಾಸನ ಕೊಟ್ಟ ಶಾಪದಿ 
ಪಾಲ ವೈಶಂಪಾಯನನು ತಾ 

ಯರಸಿಯಾದಳು ಗಂಗೆ ಬಳಿಕಿ 
ಕೀಳು ದುರಿತಂಗಳಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ 

ಬೃರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಟ ಶಾಪದಲಿ * 
ಕೇಳಿರೆ ಮುನಿನಿಕರವೀ ಕಲಿ 

ನಿರಪರಾಧಿಗಳೇಳು ಜನನಾಂ 
ಕಾಲದಲಿ ಫಲಿಸುವುದು ಲಕ್ಷ್ಮಿ 

ತರಕೆ ಮರಣವ ಕಂಡರುಳಿದಂ 
ಲೋಲನಾಮಸ್ತುತಿ ಮಹಾಭಾರತ ಕಥಾಶ್ರವಣ ೧೪ ಗಿರವು ಭೂಲೋಕದಲಿ ಬಲಿದುದು ಭೀಷ್ಮನಾಮದಲಿ ೨೧ 
- ರಾಯ ಚಿತ್ರ ಸೆಂದು ವೈಶಂ 

ಶಾಪ ಹಿಂಗಿತು ಸುರನದಿಗೆ ಬಳಿ 
ಪಾಯಮುನಿ ಹೇಳಿದನು ಕಮಲದ 

ಕಾ ಪರಾಕ್ರಮಿ ಭೀಷ್ಮ ಶಂತನು 
ಳಾಯತಾಕ್ಷನ ಬಾಲಕೇಳಿ ವಿಧೂತಕಿ ಪವ 

ಭೂಪತಿಗೆ ಮಗನಾಗಿ ಬೆಳಗಿದನಖಿಳ ದಿಕ್ಕಟವ 
ಕಾಯ ಕಲ್ಯ ಪ್ರಹರವಖಿಳ ನಿ | 

ಭೂಪ ಕೇಳೆ ಉಪರಿಚರ ವಸು 
ಶ್ರೇಯಸದ ಸದ್ರೂಪುವಿನ ಸಂ 

ರೂಪಗರ್ಭವು ಮೀನ ಬಸುರಲಿ 
ದಾಯಕವ ನಿರ್ಮಲ ಮಹಾಭಾರತ ಕಥಾಮೃತವ ೧೫ ವ್ಯಾಪಿಸಿತು ಜನಿಸಿದುದು ಮಿಥುನವುಮಜಠರದಲಿ ೨೨ 
- ಆದಿ ಸೃಷ್ಟಿಯೊಳುದಿಸಿದರು ದ . 

ಬಳಿಕ ಮತ್ತ್ವದ ಬಸುರಲುದಿಸಿದ 
ಕಾದಿ ವಿಮಲ ನವಪ್ರಜೇಶ್ವರ | 

ನಳಿನಲೋಚನೆ ಮತ್ಸಗಂಧಿನಿ | 
ರಾದರಂಬುಜಭವನ ಲೀಲಾಮಾತ್ರ ಸೂತ್ರದಲ್ಲಿ 

ಬೆಳೆವುತಿರ್ದಳು ಸಂಗವಾಯು ಪರಾಶರವ್ರತಿಯ 
ಅದನವರೊಳಗಿಮುನಿ ಬಳಿ 

ಬಳಿಕ ಯೋಜನಗಂಧಿಯಲ್ಲಿಂ 
ಕಾದನಾ ಮುನಿಪತಿಗೆ ಜಗದಾ 

ದಿಳಿದನಭ್ರಶ್ಯಾಮನುರು ಪಿಂ 
ಹ್ಲಾದಕರ ಹಿಮಕಿರಣನಾತನಲಾಯ್ತು ಶಶಿವಂಶ ೧೬ ಗಳ ಜಟಾಪರಿಬದ್ಧ ವೇದವ್ಯಾಸ ಮುನಿರಾಯ ೨೩ 
- ಸೋಮನಿಂ ಬುಧನಾ ಬುಧಂಗೆಯು 

ನೆನೆ ವಿಪತ್ತಿನೊಳೆಂದು ತಾಯನು 
ಭೂಮಿಯಲ್ಲಿ ಪುರೂರವನು ಬಳಿ 

ತನುಜ ಬೀಳೊಂಡನು ಪರಾಶರ 
ಕಾ ಮಹೀಪತಿಗೂರ್ವಶಿಯೊಳಾಯುಃಕುಮಾರಕನು ಮುನಿ ಪುನಃ ಕನ್ಯತ್ವವನ್ನು ಕರುಣಿಸಿದನಾ ಸತಿಗೆ 
ಆ ಮಹೀಶಗೆ ನಹುಷ ನಹುಷಂ 

ವಿನುತ ಯಮುನಾ ತೀರದಲಿ ಮಾ 
ಗಾ ಮಹಾತ್ಮ ಯಯಾತಿ ಬಳಿಕೀ 

ನಿನಿಯ) ಕಂಡನು ಬೇಂಟೆಯಾಡುತ 

( ೨೪ 
ಸೋಮಕುಲವೆರಡಾಯ್ತು ಯದುಪೂರುಗಳ ದೆಸೆಯಿಂದ ಜನಪ ಶಂತನು ಮರುಳುಗೊಂಡನು ಮದನನೆಸುಗೆಯಲಿ 
ಯದುಪರಂಪರೆಯಿಂದ ಯಾದವ 

ಪರಿಮಳದ ಬಳಿವಿಡಿದು ಬಂದೀ 
ರುದಿಸಿದರು ಪೂರುವಿನ ದೆಸೆಯಿಂ 

ತರುಣಿಯನು ಕಂಡಾರು ನೀನೆಂ 
ಓದುವ ಕೌರವ ವಂಶವಾಯು ಯಯಾತಿ ಪೌತ್ರರಲಿ | ದರಸ ಬೆಸಗೊಳುತಿಸುವ ಕಾಮನ ಶರ 
ವಿದಿತ ಪೂರೋತ್ತರದ ಯದು ವಂ 

ಅರಮನೆಗೆ ನಡೆಯೆನಲು ತಂದೆಯು 
ಶದ ಕಥಾವಿಸ್ತಾರವನ್ನು ಹೇಗೆ 

ಪರಮ ವಚನವಲಂಫ್ಯವೆನೆ ಕಾ 
ಳಿದನು ದುಷ್ಯಂತನಲಿ ಶಾಕುಂತಲೆಯ ಕಥೆ ಸಹಿತ ೧೮ : ತರಿಸಿ ಭಗ್ನ ಮನೋರಥನು ಮರಳಿದನು ಮಂದಿರಕೆ ೨೫ 
- ಭರತನಾ ದುಷ್ಯಂತನಿಂದವ 

ವಿರಹದಾವುಗೆ ಕಿಚ್ಚು ಭೂಮಿ 
ತರಿಸಿದನು ತತ್ತೂರ್ವ ನೃಪರಿಂ 

ಶೃರನ ಮುಸುಕಿತ) ಬಲಿದವಸ್ಥೆಯ 
ಹಿರಿದು ಸಂದನು ಬಳಿಕ ಭಾರತ ವಂಶವಾಯ್ತಲ್ಲಿ 

ನರಸ ಬಣ್ಣಿಸಲರಿಯೆನೇಳೆಂಟೊಂಬತರ ಬಳಿಯ 
ಭರತನೂನು ಸುಹೋತ್ರನಾತನ 

ಮರಣವೀತಂಗೆಂಬ ಜನದು 
ವರ ಕುಮಾರಕ ಹಸಿ ಹಸ್ತಿನ 

ಬ್ಬರದ ಗುಜುಗುಜುವರಿದು ಯಮುನಾ 
ಪುರಿಗೆ ಹೆಸರಾಯಾತನಿಂದವೆ ನೃಪತಿ ಕೇಳೆಂದ ೧೯ ವರನದಿಯ ತೀರಕ್ಕೆ ಬಂದನು ಭೀಷ್ಮ ವಹಿಲದಲಿ ೨೬ 


ಆದಿ ಪರ್ವ 
- ೨] 
ಕರೆಸಿದನು ಧೀವರ 

ಅಲ್ಲಿ ನೆರೆದಾ ಕತ್ರವರ್ಗವ 
_ ಗರಸಿಯಾಗಲಿ ನಿನ್ನ ಮಗಳೆನ 

ಚೆಲ್ಲಬಡಿದು ವಿವಾಹ ಶಾಲೆಯ 
ಅರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೆ 

ಚೆಲ್ಲೆಗಂಗಳ ಕಮಲಮುಖಿಯರಮವರನು ಪಿಡಿದು 
ಅರಿದು ಸಲಿಸುವಡಿದನು ನೀ ಬರಿ 

ಘಲ್ಲಣಿಯ ಖಂಡೆಯದ ಚೌಪಟ 
ಯರಸುತನ ನಮಗೇಕೆನಲು ಧೀ | 

ವಲ್ಲ ಭೀಷ್ಮನು ಪುರಕೆ ತಂದವ 
ವರನ ಮಾತಿಂಗೀತನೆಂದನು ರಾಯ ಕೇಳೆಂದ ೨೭ ರೆಲ್ಲರನು ತಮ್ಮಂಗೆ ಮದುವೆಯ ಮಾಡಲನುವಾದ ೩೩ 
- ಆದರಿಲ್ಲಿಂ ಮೇಲೆ ನಾರಿಯ 

- ಆ ಕಮಲಲೋಚನೆಯರೊಳು ಮೊದ 
ರಾದವರು ಭಾಗೀರಥಿಗೆ ಸರಿ 

ಲಾಕೆ ಭೀಷ್ಮನ ಗಂಡನೆಂದೇ 
ಮೇದಿನಿಯ ಸಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ ನೂಕಿ ಭಾಷೆಯ ಮಾಡಿ ನಿಂದಳು ಛಲದ ಬಿಗುಕಿನಲಿ 
ಈ ದಿವಿಜರೀ ಹರಿಹರ ಬ್ರ 

- ಆಕೆ ವಾಣಲಿ ಮಿಕ್ಕವರು ಬರ 
ಹ್ಯಾದಿ ದೇವರು ಸಾಕ್ಷಿ ಹೋಗೆಂ - ಲೀ ಕುಮಾರಂಗೆಂದು ವೈದಿಕ 

[ ೩೪ 
- ದಾ ದಯಾಂಬುಧಿ ನಗುತ ನಿನ್ನಯ ಮಗಳ ಕರೆಸೆಂದ ೨೮ ಲೌಕಿಕೋತ್ಸವದಿಂದ ಮದುವೆಯ ಮಾಡಿದನು ಭೀಷ್ಮ 
- ತರಿಸಿದನು ದಂಡಿಗೆಯ ದಂಡಿಯ 

- ಅರಸ ಚಿತ್ತೆಸಂಬೆಯೆಂಬಳು 
ಚರರ ನೆಲನುಗ್ಗ ಡಣಿಯಲಿ ಸರ 

ದುರುಳೆ ಭೀಷ್ಮನ ಕೂಟವಲ್ಲದೆ 
ಸಿರುಹಮುಖಿಯನು ತಂದು ಮದುವೆ ಮಾಡಿದನು ಪಿತಗೆ ಮರಣದೆಡೆಯಲಿ ಬೆರಸಿದಲ್ಲದೆ ಪಂಥವಿಲ್ಲೆಂದು 
ಉರವಣಿಸಿ ಮಗ ನುಡಿದ ಭಾಷೆಯ 

ಪರಶುರಾಮನ ಭರಿ 
ನರಸ ಕೇಳಿದು ಬಳಿಕ ಭೀಷ್ಮಗೆ 

ಪುರಕೆ ತಂದಳು ಹೇಳಿಸಿದಳಿ 
ವರವನಿತ್ತನು ಮರಣವದು ನಿನ್ನಿಚ್ಛೆ ಹೋಗೆಂದ ೨೯ ಸುರನದೀನಂದನನು ಮಾಡಿದ ಪರಿಯ ಕೇಳೆಂದ ೩೫ 
ಬಳಿಕ ಯೋಜನಗಂಧಿಯಲಿ ಮ 

- ಸತಿಯನೊಲ್ಲೆನು ಬ್ರಹ್ಮಚರ್ಯ 
ಕಳುಗಳವತರಿಸಿದರು ದೀಪ 

ಸ್ಥಿತಿಗೆ ತಪ್ಪುವನಲ್ಲ ನೀವನು . 
- ಜಲನತೇಜರು ಕಲ ಭೂಜರು ಹಿಮಕರಾನಯಕೆ 

ಚಿತವ ನೆನೆದರೆ ನಡೆಯಿ ಕೊಟ್ಟೆನು ಕಾಳಗವ ನಿಮಗೆ 
- ಲಲಿತ ಮಂಗಳ ಜಾತಕರ್ಮಾ 

ವ್ರತದನಿಧಿ ಕುರುಭೂಮಿಯಲಿ ಶರ 
ವಳಿಯ ಚಿತ್ರಾಂಗದನನಾ ನೃಪ 

ತತಿಯಲಿಪ್ಪತ್ತೊಂದು ದಿನ ಬೃಗು 
- ತಿಲಕ ನೆಗಳೆ ವಿಚಿತ್ರವೀರ್ಯನ ನಾಮಕರಣದಲಿ ೩೦ ಸುತನೊಡನೆ ಕಾದಿದನು ವಿರಥನ ಮಾಡಿದನು ಭೀಷ್ಮ ೩೬ 
- ಇರಲಿರಲು ಶಂತನು ಮಹೀಪತಿ 

ನುಡಿಯ ಭಂಗಿಸಲೆಂದು ಗುರುವವ 
ಸುರರೊಳಗೆ ಸೇರಿದನು ಬಳಿಕ 

ಗಡಿಸಿ ಹೊಕ್ಕರೆ ಸರಳ ಮೊನೆಯಲಿ 
ಧರಣಿಯೊಡೆತನವಾಯ್ತು ಚಿತ್ರಾಂಗದ ಕುಮಾರಂಗೆ ಕೊಡಹಿ ಬಿಸುಟನು ಬಿಟ್ಟುದಿಲ್ಲ ಮಹಾವ್ರತಸ್ಥಿತಿಯ 
ಅರಸ ಕೇಳೆ ಕೆಲವು ಕಾಲಾಂ 

ನುಡಿಯ ಮಾರದ 
ತರದಲಾತನು ಕಾದಿ ಗಂಧ | 

[ ೩೧ 

ನೋಡಬಡಿಸಿಕೊಳ್ಳೆಂದು ನಾರಿಗೆ 
ರ್ವರಲಿ ಮಡಿದನು ಪಟ್ಟವಾಯ್ತು ವಿಚಿತ್ರವೀರ್ಯಂಗೆ ನುಡಿದು ತನ್ನಾಶ್ರಮಕೆ ಸರಿದನು ಪರಶುರಾಮಮುನಿ 
- ರಾಯ ಕೇಳೆ ಸಕಲ ರಾಜ್ಯ 

- ಅಂಬೆ ಭೀಷ್ಯನ ಬೈದು ಕಂಬನಿ 
ಶ್ರೀಯನಾತಂಗಿತ್ತು ಭೀಷ್ಕನು 

ದುಂಬಿ ಹೋದಳು ತಪಕೆ ಬಳಿಕೀ 
ತಾಯ ಚಿತ್ತವ ಪಡೆದು ಮೆಚ್ಚಿಸಿದನು ಜಗತ್ರಯವ ಯಂಬಿಕೆಯನಂಬಾಲೆಯನು ರಮಿಸಿದನು ನೃಪಸೂನು 
ರಾಯ ಕುವರನ ಮದುವೆಗಬ್ಬ ದ 

ಬೆಂಬಲಕೆ ಕಲಿಭೀಹ್ಮ ನಿರೆ ಚತು 
ಳಾಯತಾಕ್ಷಿಯರನ್ನು ವಿಚಾರಿಸಿ 

ರಂಬುಧಿಯ ಮಧ್ಯದ ನೃಪಾಲ ಕ. 
ಹಾಯಿದನು ದಳದುಳದೊಳೊಂದು ವಿವಾಹ ಮಂಟಪಕೆ 

ದಂಬವೀತಂಗಿದಿರೆ ಸಲಹಿದನಖಿಳಭೂತಳವ - ೩೮ 


ಮ ಹಾ ಧಾ ರ ತ 


[ ಸಂಧಿ 


ಮೂರನೆಯ ಸಂಧಿ 


ಸೂ , ಚಂಡಮುನಿ ಮಂತ್ರಾಹ್ಮಯದಿ ಬರೆ 

ಚಂಡಕರ ತತೆ ಜನಾಹವ 
ಚಂಡ ವಿಕ್ರಮನವನಿಯಲಿ ಜನಿಸಿದನು ಕಲಿಕರ್ಣ 


ಅರಸ ಕೇಳೆ ಕೆಲವುಕಾಲಾಂ 
ತರಕೆ ನಿಮ್ಮ ವಿಚಿತ್ರವೀರನು 
ನೆರೆದನಮರಯರಲಿ ಬಳಿಕೀ ನದೀಸುತನ 
ಕರೆದು ನುಡಿದಳು ಮಗನೆ ರಾಜ್ಯವ 
ಧರಿಸು ನೀನಿನ್ನು ತರದ ಹಿಮ 
ಕರಕುಲವ ಬೆಳಗೆಂದು ಯೋಜನಗಂಧಿ ಬೆಸಸಿದಳು ೧ . 

ತಾಯೆ ನಿತ್ಯೋಪಾದಿ ರಾಜ್ಯ 
ಸ್ತ್ರೀಯಳೆಂದಾ ನುಡಿಯೊಳಗೆ ಗಾಂ 
ಗೇಯ ಮುಳುಗನು ಭೀಷ್ಮ ವಚನಕೆ ಬೇರೆ ಮೊಳೆಯುಂಟೆ 
ಕಾಯದಲ್ಪ ಸುಖಕ್ಕೆ ಘನ ನಿ. 
ಶ್ರೇಯಸವ ಕೆಡಿಸುವೆನೆ ಯಲವದ 
ಕಾಯಿಗೋಸುಗ ಕಲ್ಪವೃಕ್ಷವ ಕಡಿವನಲ್ಲೆಂದ 
- ಮರುಗಿ ಯೋಜನಗಂಧಿ ಚಿಂತೆಯ 
ತೆರೆಗೆ ಸಿಲುಕಿದಳೊಂದು ರಾತ್ರಿಯೊ 
ಇರಿದು ನೆನೆದಳು ಪೂರ್ವಸೂಚಿತ ಪುತ್ರಭಾಷಿತವ 
ಮುರಿದ ಭರತಾನ್ನಯದ ಬೆಸುಗೆಯ 
ತೆರನು ತೋರಿತೆ ಪುಣ್ಯವೆನುತೆ | 
ಚರಿತು ನುಡಿದಳು ಮಗನೆ ವೇದವ್ಯಾಸ ಬಹುದೆಂದು ೩ 
- ಕೆಂಜೆಡೆಯ ಕೃಷ್ಣಾಜಿನದ ಮೊನೆ 
ಮುಂಜೆರಗಿನುಡಿಗೆಯ ಬಲಾಹಕ 
ಪುಂಜ ಕಾಂತಿಯ ಪಿಂಗತರಮುಖ ಕೇಶದುನ್ನತಿಯ 
ಕಂಜನಾಭನ ಮೂರ್ತಿಶೋಭಾ 
ರಂಜಿತನು ಜನದುರಿತ ದಶಮದ 
ಭಂಜಕನು ತಾಯೆ ರಗಿ ನುಡಿದನು ವ್ಯಾಸಮುನಿರಾಯ ೪ 

ನೆನೆದಿರೇನ್‌ ತಾಯೆ ಕೃತ್ಯವ 
ನನಗೆ ಬೆಸಸೆನೆ ಮಗನೆ ಭಾರತ 
ವಿನುತಕುಲ ಜಲರಾಶಿಯೆಡೆವರಿತುದು ವಿಚಿತ್ರನಲಿ 
ತನುಜ ನೀನೇ ಬಲ್ಲೆಯೆನೆ ಕೇಳ್ 
ಜನನಿ ನಿಮ್ಮ ಡಿಯಾಜ್ಞೆಯಲಿ ಸಂ | 
ಜನಿಪುವೆನು ವೈಚಿತ್ರ ವೀರ್ಯಕ್ಷೇತ್ರದಲಿ ಸುತರ ೫ 

ಎಂದು ಬಳಿಕೇಕಾಂತ ಭವನದೊ 
ಇಂದು ಮುನಿಯಿರಲಂಬಿಕೆಯನರ 
ವಿಂದಮುಖಿಯಟ್ಟಿದಳು ಸೊಸೆಯನ್ನು ಮುನಿಯ ಪೊರೆಗಾಗಿ . 
ಬಂದು ಮುನಿಪನ ದಿವ್ಯರೂಪವ 
ನಿಂದುಮುಖಿ ಕಂಡಕ್ತಿಗಳ ಭಯ 
ದಿಂದ ಮುಚ್ಚಿದಳಾಕೆ ತಿರುಗಿದಳರಸ ಕೇಳೆಂದ 


ಬಳಿಕಲಂಬಾಲಿಕೆಯನಲ್ಲಿಗೆ . 
ಕಳುಹಲಾಕೆಗೆ ಭಯದಿ ಮುಖದಲ್ಲಿ 
ಬಿಳುಪು ಮಸಗಿತು ಮುನಿಯ ರೌದ್ರಾಕಾರದರ್ಶನದಿ 
ಲಲನೆ ಮರಳಿದಳೊಬ್ಬ ಸತಿಯನು 
ಕಳುಹಲಾ ವಧು ೭ 
ಛಳುಕದೀಕ್ಷಿಸಲಾಯ್ತು ಗರ್ಭಾದಾನವನಿಬರಿಗೆ 

ಬಂದು ಮುನಿಪತಿ ತಾಯೆ ಕೈಮುಗಿ 
ದೆಂದನಂಬಿಕೆಯಲ್ಲಿ ಜನಿಸುವ 
ನಂದನನು ಜಾತ್ಯಂಧನಂಬಾಲಿಕೆಗೆ ಪಾಂಡುಮಯ 
ಬಂದ ಬಳಿಕಿನ ಚಪಲೆಗತಿಬಲ 
ನೆಂದು ಹೇಳಿದು ತನಗೆ ನೇಮವೆ 
ಯೆಂದು ತನ್ನಾಶ್ರಮಕೆ ಸರಿದನು ಬಾದರಾಯಣನು ೮ 

ತುಂಬಿದುದು ನವಮಾಸ ಜನಿಸಿದ 
ನಂಬಿಕೆಯ ಬಸುರಿನಲಿ ಸೋನು ಗ 
ತಾಂಬಕನು ಮಗನಾದನಂಬಾಲಿಕೆಗೆ ಪಾಂಡುಮಯ 
ಚುಂಬಿಸಿತು ಪರಿತೋಷನವ ಪುಳ 
ಕಾಂಬುಗಳು ಜನಜನಿತವದನೇ . 
ನೆಂಬೆನುತ್ಸವವನು ಕುಮಾರೋದ್ಭವದ ವಿಭವದಲಿ ೯ 
- ಜಾತಕರ್ಮಾದಿಯನು ಪಾರ್ಥಿವೆ 
ಜಾತಿ ವಿಧಿವಿಹಿತದಲಿ ಗಂಗಾ 
ಜಾತ ಮಾಡಿಸಿ ತುಷ್ಟಿ ಪಡಿಸಿದ ನಿಖಿಳ ಯಾಚಕರ 
ಈತನೇ ಧೃತರಾಷ್ಟ್ರನೆರಡನೆ | 
ಯಾತ ಪಾಂಡು ವಿಲಾಸಿನೀ ಸಂ 
ಭೂತನೀತನು ವಿದುರನೆಂದಾಯ್ತವರಿಗಭಿಥಾನ ೧೦ 

ಬೆಳೆವುತಿರ್ದರು ಹ 
ನಳಿನರಿಪುವಿನಿಲ್ ಕುಮಾರರು 
ಕುಲವಿಹಿತ ಚೌಲೋಪನಯನವನಿಬ್ಬರಿಗೆ ರಚಿಸಿ 
ಕಲಿತ ವಿದ್ಯರ ಮಾಡಿ ತಾಯು | 
ಮೃಳಿಸದಂತಿರೆಸೋಮವಂಶದ 
ಬೆಳವಿಗೆಯನೇ ಮಾಡಿ ಕೊಂಡಾಡಿದನು ಕಲಿಭೀಷ್ಮ ೧೧ 
- ಧಾರುಣೀಪತಿ ಚಿತ್ರವಿಸು ಗಾಂ 
ಧಾರ ದೇಶದ ಸುಬಲರಾಜ ಕು 
ಮಾರಿ ಕುಲವಧುವಾದಳಾ ಧೃತರಾಷ್ಟ್ರ ಭೂಪತಿಗೆ 
ನಾರಿಯರೊಳುತ್ತಮೆಯಲಾ ಗಾಂ 
ಧಾರಿಯೆನಿಸಿ ಪತಿವ್ರತಾ ವಿ 
ಸ್ವಾರಗುಣದಲಿ ಮೆರೆದಳಬಲೆ ಸಮಸ್ತ ಜನ ಹೊಗಳೆ ೧೨ 


ಆದಿ ಪರ್ವ 

ಅರಸ ಕೇಳ್ ಆಶ್ಚರ್ಯವನ್ನು ತಾ 
- ಇತ್ತ ಕುಂತೀಭೋಜನೆಂಬ ನೃ 

ವರೆಯ ಮಿತ್ರನ ಕರಗಿ ಕರುವಿನೊ 
ಪೋತ್ತಮನ ಭವನದಲಿ ಮುರಹರ 

ತೆರೆದರೆಂದೆನೆ ಥಳಥಳಿಸಿ ತೊಳಗುವ ತನುಚ್ಛವಿಯ 
ನತ್ತೆ ಬೆಳೆವುತ್ತಿರ್ದಳಾ ವಸುದೇವನ್ನಪನನುಜೆ 

ಕುರುಳುದಲೆ ನಿಟ್ಟೆಸಳುಗಂಗಳ 
ಹೆತ್ತವರಿಗೊಲೈಸುವರಿಗೆ ಮ 

ಚರಣ ಕರ ಪಲ್ಲವದ ಕೆಂಪಿನ 
ಹೋತ್ತಮರಿಗುಳಿದಖಿಳಲೋಕದ | 

ಚಿತ್ತಕಹುದೆನೆ ನಡೆವ ಗುಣದಲಿ ಮೆರೆದಳಾ ಕುಂತಿ ೧೩ ವರಕುಮಾರನ ಕಂಡು ಬೆರಗಿನೊಳಿರ್ದಳಾ ಕುಂತಿ ೨೦ 
* ಒಂದು ದಿನ ದೂರ್ವಾಸಮುನಿ ನೃಪ 

- ಅಳುವ ಶಿಶುವನ್ನು ತೆಗೆದು ತೆಕ್ಕೆಯ 
ಮಂದಿರಕೆ ಬರಲಾ ಮಹೀಪತಿ 

ಪುಳಕ ಜಲದಲಿ ನಾದಿ ಹರುಷದ 
ಬಂದ ಬರವಿನಲವರ ಮರೆದನು ರಾಜಕಾರ್ಯದಲಿ ಬಳಿಯ ಲಜ್ಜೆಯ ಭಯದಹೋರಟೆಗಳುಕಿ ಹಳುವಾಗಿ 
ಇಂದು ಕುಂತೀಭೋಜನೊಡೆತನ 

ಕುಲದ ಸಿರಿ ತಪ್ಪುವುದಲಾ ಸಾ 
ಬೆಂದು ಹೋಗಲಿಯೆಂಬ ಶಾಪವ 

ಕಿಳುಹ ಬೇಕೆಂದೆನುತ ಗಂಗಾ 
ನಿಂದುಮುಖಿ ನಿಲಿಸಿದಳು ಹೊರಳಿದಳವರ ಚರಣದಲಿ ೧೪ ಜಲದೊಳಗೆ ಹಾಯ್ಕಿದಳು ಜನದಪವಾದ ಭೀತಿಯಲಿ ೨೧ 
- ತರುಣಿಯೊಡಗೊಂಡೊಯು ಕನ್ಯಾ 

- ತಾಯೆ ಬಲ್ಲಂದದಲಿ ಕಂದನ 
ಪರಮ ಭವನದಲಾ ಮುನಿಯನುಷ | 

ಕಾಯಿ ಮೇನ್ ಕೊಲ್ಲೆನುತ ಕಮಲ ದ 
ಚರಿಸಿದಳು ವಿವಿದಾನ ಪಾನ ರಸಾಯನಂಗಳಲಿ | 

ಳಾಯತಾಕ್ತಿ ಕುಮಾರಕನ ಹಾ ದಳು ಮಡುವಿನಲಿ 
ಹರ ಮಹಾದೇವೀ ಮಗುವಿನಾ 

ರಾಯ ಕೇಳೆ ಸಕಲ ಲೋಕದ 
ದರಣಿಗೀ ವಿನಯೋಪಚಾರಕೆ 

ತಾಯಲಾ ಜಾಹ್ನವಿ ತರಂಗದಿ 
ಹಿರಿದು ಮೆಚ್ಚಿದೆನೆಂದು ತಲೆದೂಗಿದನು ದೂರ್ವಾಸ ೧೫ ನೋಯಲೀಯದೆ ಮುಳುಗಲೀಯದೆ ಚಾಚಿದಳು ತಡಿಗೆ 
- ಮಗಳೆ ಬಾ ಕೊಳ್ ಐದು ಮಂತ್ರಾ 

- ಕೆದರಿ ಕಾಲಲಿ ಮಳಲ ರಾಶಿಯ 
ಳಿಗಳನಿವು ಸಿದ್ದ ಪ್ರಯೋಗವು | 

ನೊದೆದು ಕೈಗಳ ಕೊಡಹಿ ಭೋಯೆಂ 
ಸೊಗಸು ದಿವಿಜರೊಳಾರ ಮೇಲುಂಟವರ ನೆನೆ ಸಾಕು ದೊದರುತಿರ್ದನು ಶಿಶುಗಳರಸನು ರವಿಯನೀಸುತ 
ಮಗನು ಜನಿಸುವನೆಂದು ಮುನಿ ಕುಂ 

ಇದನು ಕಂಡನು ಸೂತನೊಬ್ಬನು 
ತಿಗೆ ರಹಸ್ಯದೊಳರುಹಿ ಮುನಿ 

ಮುದದ ಮದದಲಿ ತನ್ನ ಮರೆದು 
ಳಿಗಳ ಮಣಿ ಪರಿತೋಷದಲಿ ಸರಿದನು ನಿಜಾಶ್ರಮಕೆ ೧೬ ಬೀದನಿದೆತ್ತಣನಿಧಿಯೊ ಶಿವಶಿವಯೆಂದು ನಡೆತಂದ : ೨೩ 
ಮಗುವುತನದಲಿ ಬೊಂಬೆಯಾಟಕೆ 

- ತರಣಿಬಿಂಬದ ಮರಿಯೊ ಕೌಸ್ತುಭ 
ಮಗುವನೇ ತಹೆನೆಂದು ಬಂದಳು 

ವರಮಣಿಯ ಖಂಡದ ಕಣಿಯೊ ಮ 
ಗಗನನದಿಯಲಿ ಮಿಂದಳುಬ್ಬಳು ಲೋಹಿತಾಂಬರವ ರ್ತರಿಗೆ ಮಗನಿವನಲ್ಲ ಮಾಯಾ ಬಾಲಕನೊ ಮೇಣು 
ವಿಗಡ ಮುನಿಪನ ಮಂತ್ರವನು ನಾ 

ಇರಿಸಿ ಹೋದವಳಾವಿ ಶಿಶು 
ಲಗೆಗೆ ತಂದಳು ರಾಗರಸದಲಿ 

ವರನ ತಾಯ ನಿರ್ಮೋಹೆಯ್ಕೆ ಹರ 
ಗಗನಮಣಿಯನು ನೋಡಿಕಣ್ಮುಚ್ಚಿದಳು ಯೋಗದಲಿ ೧೭ ಹರ ಮಹಾದೇವೆನುತ ತೆಗೆದಪ್ಪಿದನು ಬಾಲಕನ ೨೪ 
* ಅರಸ ಕೇಳ್ ಮುನಿಯಿತ್ತ ಮಂತ್ರಾ 

ತೃಣವಲಾ ತ್ರೈಲೋಕ್ಯ ರಾಜ್ಯವ 
ಕರದ ಕರಹಕೆ ತಳುವಿದರೆ ದಿನ 

ಗಣಿಸುವೆನೆ ತಾನಿನ್ನು ತನ್ನಲಿ 
ಕರನ ತೇಜವ ಕೊಂಬನೇ ದೂರ್ವಾಸ ವಿಗಡನಲ ಋಣವಿಶೇಷವಿದೇನೊ ಮೇಣ ಈ ಬಾಲಕಂಗೆನುತ 
ಧರೆಗೆ ಬಂದನು ಸೂರನಾತನ 

ಕಣದೊಳೊದಗುವ ಬಾಹ್ನ ಲುಳಿತೇ 
ಕಿರಣ ಲಹರಿಯ ಹೊಯ್ಲಿ ನಲಿ ಸರ 

ಕಣನು ಬಂದನು ಮನೆಗೆ ಪರುಷದ 
ಸಿರುಹಮುಖಿ ಬೆಚ್ಚಿದಳು ಬಿಜಯಂಗೈಯಿ) ನೀವೆನುತ ೧೮ ಕಣಿಯ ತಂದೆನು ರಮಣಿ ಕೊಳ್ಳೆಂದಿತ್ತನರ್ಭ ಕನ ೨೫ 
- ಎನ್ನಬಾರದಲೇ ಋಪಿಪ್ರತಿ 

ಆದರಿಸಿದನು ರಾಧೆಯಲಿ ಮಗ 
ಪನ್ನ ಮಂತ್ರವಮೋಘವದರಿಂ 

ನಾದನೆಂದುತ್ಸವವ ಮಾಡಿ ವು 
ದೆನ್ನ ತೂಕದ ಮಗನಹನು ನೀನಂಜ ಬೇಡೆನುತ 

ಹೀ ದಿವಿಜರನು ದಾನ ಮಾನಂಗಳಲಿ ಸತ್ಕರಿಸಿ 
- ಕನ್ನಿಕೆಯ ಮುಟ್ಟಿದನು ಮುನ್ನಿನ 

ಆ ದಿನಂ ಮೊದಲಾಗಿ ಉದ್ಭವ 
- ಕನ್ನೆತನ ಕೆಡದಿರಲಿಯೆನುತವೆ . 

ವಾದುದವನೈಶ್ವರ್ಯ ಉನ್ನತ 
ತನ್ನ ರಥವಿದ್ದೆಡೆಗೆ ರವಿ ತಿರುಗಿದನು ವಹಿಲದಲಿ ೧೯ ವಾದನಾ ರವಿನಂದನನು ರಾಧೇಯ ನಾಮದಲಿ ೨೬.. 


ಮ ಹಾ ಭಾರ ತ 


[ ಸಂಧಿ 


ಹೊಳೆ ಹೊಳೆದು ಹೊಡಮರಳಿ ನಡು ಹೋ 
ಸಿಲಲಿ ಮಂಡಿಸಿ ಬೀದಿ ಬೀದಿಗ 
ಳೊಳಗೆ ಸುಳಿವರ ಸನ್ನೆಯಲಿ ಕರೆಕರೆದು ನಸುನಗುತ 
ಲಲಿತ ರತ್ನದ ಬಾಲದೊಡಿಗೆಯ 
ಕಳಚಿ ಹಾಯುವ ಹೆಸರು ಜಗದಲಿ 
ಬೆಳೆವುತಿರ್ದುದು ಹಬ್ಬಿದುದು ಜನಜನದ ಕರ್ಣದಲಿ ೨೭ 


ಅರಸ ಕೇಳೆ ಕರ್ಣ ಪಾರಂ 
ಪರೆಯೊಳೀತನ ಹೆಸರು ಜಗದಲಿ 
ಹರಿದುದಲ್ಲಿಂ ಬಳಿಕಲೀತನ ನಾಮಕರಣದಲಿ 
ಸುರನರೋರಗನಿಕರವೇ ವಿ 
ಸ್ತರಿಸಿದುದು ಕರ್ಣಾಭಿಧಾನವ 
ಗುರುಪರಾಕ್ರಮಿ ಬೆಳೆವುತಿರ್ದನು ಸೂತಭವನದಲಿ ೨೮ 


ನಾಲ್ಕನೆಯ ಸಂಧಿ 
ಸೂ . ಭರತ ವಂಶದೊಳೆದು ಮಿಗೆ ನೂ 

ರರು ಕುಮಾರರು ಪಾಂಡು ಧೃತರಾ 

ಷ್ಟರಿಗೆ ಜನಿಸಿದರಮಲ ಮುನಿ ಮಂತ್ರೋಪದೇಶದಲಿ 
ಕೇಳು ಜನಮೇಜಯ ಧರಿತ್ರೀ 

ಓಲಗಿಸುವುದು ಮಿತ್ರ ರಾಯರ 
ಪಾಲ ಕುಂತೀಭೋಜಭೂಪತಿ 

ವಳಿಮಣಿ ಪಾಂಡುವಿನ ಚರಣ ನ 
ಯಾಲಯದೊಳೀ ಕುಂತಿ ಮೆರೆದಳು ವಿವಿಧ ವಿಭವದಲಿ ಖಾಳಿಯನು ಸೆಣಸುವ ಮಹೀಶರ ಮಳಿಮಣಿ ಕಿರಣ 
ಕೇಳಿದನು ಗಾಂಗೇಯನಾ ನೀ 

ಓಲಗಿಸಿತು ಪ್ರಣಯದವರೀ | 
ಲಾಲಕಿಯ ಕುಲ ರೂಪುಲಕ್ಷಣ 

ಬಾಲೆಯರ ಪದನಖವನದನೇ 
ಶೀಲವನು ಪಾಂಡುವಿಗೆ ಪಾಸಟಿಯೆಂದು ರಾಗದಲಿ ೧ ವೇಳುವೆನು ಪಾಂಡುವಿನ ಖಂಡೆಯ ಸಿರಿಯ ಸಡಗರವ ೬ 
ಕರೆಸಿ ಕುಂತೀಭೋಜನನು ಸ 

- ಓಲಗಿಸಿ ಕೊಂಬಾತನಂಧನ 
ತರಿಸಿ ಕುಂತಿಯು ಪಾಂಡುವಿಗೆ ಭೂ 

ಪಾಲನುಳಿದಂತಖಿಳ ಧರಣಿ 
ಸುರರ ಮತದಿಂದಗ್ನಿ ಸಾಕ್ತಿಕ ವರವಿವಾಹವನು 

ಪಾಲಕತ್ಸವ ಪಾಂಡುಭೂಪತಿಗೀ ಕುಮಾರಕರ 
ಪರಮ ವಿಭವದಲೆಸಗಿ ಮ . 

ಲಾಲಿಸುವ ಕುಲನೀತಿ ವಿಧದಲಿ 
ಶರನನುಜೆ ಮಾದ್ರಿಯನು ಪಾಂಡುವಿ 

ಪಾಲಿಸುವ ಭರ ಭೀಷ್ಮನದು ಸಂ 
ಗರಸಿಯನು ಮಾಡಿದನು ವೈವಾಹಿಕ ಮುಹೂರ್ತದಲಿ ೨ ಬಾಳಿಸಿತು ನಳ ನಹುಷಚರಿತವನಿವರ ಪರಿಪಾಟಿ | 
ವರ ವಿವಾಹ ಮುಹೂರ್ತಸಮನಂ 

- ನೃಪ ಪರಂಪರೆಯಿಂದ ಬಂದೀ 
ತರ ಸುಲಗ್ನದೊಳಖಿಳ ರಾಜ್ಯದ 

ವಿಪುಳ ವಂಶಸ್ಥಿತಿ ವಿಸರ್ಗವ 
ಧುರದ ನಿರ್ವಾಹಕ ಮಹಾಪಟ್ಟಾಭಿಷೇಚನವ 

ನಪಹರಿಸಿದನು ಹಿಂದೆ ವೇದವ್ಯಾಸ ಮುನಿ ಬಂದು 
ಸುರನದೀಸುತ ಪಾಂಡುವಿಗೆ ವಿ 

ಕೃಪೆಯ ಮಾಡನೆ ತನ್ನ ಸಂತತಿ 
ಸ್ತರಿಸಿದನು ಧೃತರಾಷ್ಟ್ರ ವಿದುರರ 

ಕೃಪಣವಾಯ್ತಂದನವರತ ಕುರು 
ಪರಮ ಪರಿತೋಷಾನುಮತದಲಿ ಮೆರೆದುದಾ ವಿಭವ ೩ ನೃಪತಿ ಚಿಂತಾಭಾರದಲಿ ಬಳಲುವನು ಧೃತರಾಷ್ಟ್ರ ೮ 
- ಸೋಮಕುಲದವರಲಿ ಭವತ್ ಪ್ರಪಿ 

- ಅರಸ ಚಿಕ್ಕೆ ಸೊಂದು ದಿನ ಮುನಿ 
ತಾಮಹನವೋಲ್ ಧರ್ಮದಲಿ ಸಂ 

ವರನು ಬಿಜಯಂಗೈದು ಹಸ್ತಿನ 
ಗ್ರಾಮದಲ್ಲಿ ಸತ್ಯದಲ್ಲಿ ಸಾಹಿತ್ಯದಲಿ ವಿನಯದಲಿ 

ಪುರವ ಹೊಕ್ಕನು ರಾಜಭವನಕೆ ಬಂದು ಹರ್ಷದಲಿ 
ಸಾಮದಲಿ ಶೌರ್ಯದಲಿ ಸುಜನ 

ಸುರನದೀತನುಜಾದಿಗಳ ಸ . 
ಪ್ರೇಮದಲಿ ನೀತಿಯಲಿ ದೃಢದಲಿ 

ತರಣಿಯನು ಕೈಕೊಂಡು ಮಕ್ಕಳ 
ಭೂಮಿಯಲಿ ನಾ ಕಾಣಿನವನೀಪಾಲ ಕೇಳೆಂದ 

ಮುರಿದ ವಿಭವಕೆ ಮೈಯನಾಂತು ಮುನೀಂದ್ರನಿಂತೆಂದ 
ಪಸರಿಸಿದ ಪರಿಭೌತಕೀರ್ತಿ 

- ಭರತಕುಲದಲಿ ಮಕ್ಕಳಿಲ್ಲದ 
- ಪಸರದಲಿ ಬೆಳುಪಾಯು ಜಗ ನಿ . 

ಕೊರತೆಕೋಮಲ ಸೌಖ್ಯಲತೆಗಿದು 
ಪ್ರಸರದಲಿ ಝಳಪಿಸುವ ಖಂಡೆಯ ಸಿರಿಯ ಸೋಂಪಿನಲಿ ಕರಗಸವಲಾ ತಂದೆ ಬಾ ಧೃತರಾಷ್ಟ್ರ ಬಾಯೆನುತ 
ಮಸಗಿತಗ್ಗದ ಕೆಂಪು ಪರಬಲ 

ಕರೆದು ಕಟ್ಟೆಕಾಂತದಲಿ ನಿ 
ವಿಸರ ದಳನಕೊಧಮಯ ತಾ 

ನೃ ರಸಿಗನುಪಮ ಪುತ್ರಶತವವ | 
ಮಸದಿನಸಿತಾಭಾಸವಾದುದು ಭುವನವಿಸ್ತಾರ ೫ ತರಿಸುವುದು ಕೊಳ್ಳೆಂದು ಕೊಟ್ಟನು ಮಂತ್ರಪಿಂಡಕವ ೧೦ 


ಆದಿ ಪರ್ವ 


[ ೧೩ 


ಧರಿಸಿದಳು ಗಾಂಧಾರಿ ಗರ್ಭೋ 
- ತೈರವನಿತ್ಯ ನಿಜಾಶ್ರಮಕೆ ಮುನಿ 
ತಿರುಗಿದನು ದಿನದಿನದೊಳುಬ್ಬಿತು ರಾಯನಭ್ಯುದಯ 
ಅರಸ ಕೇಳೆ ಬೇಂಟೆಗಾರರು 
ಕರೆಯಬಂದರು ಮಗನಿಕಾಯದ 
ನೆರವಿಗಳ ನೆಲೆಗೊಳಿಸಿ ಪಾಂಡು ನೃಪಾಲನೋಲಗಕೆ ೧೧ 

ಕೇಳಿದನು ಮೃಗದಿಕ್ಕೆ ಹಕ್ಕೆಯ 
_ ಗಾಳಿಯನು ಕೊಂಬುಗಳನಾಗಳೆ 
ಬೀಳುಕೊಟ್ಟನು ರಾಜಸಭೆಯನು ರಾಯನುಚಿತದಲಿ 
ಬೋಳೆಕವಲಂಬುಗಳ ಹದವಿಲು 
ತಾಳಿಕೆಯ ಕುಪ್ಪಸದ ಬೇಂಟೆಯ 
ಮೇಳದಲಿ ಭೂಪಾಲ ಹೊರವಂಟನು ನಿಜಾಲಯವ ೧೨ 
- ಏನನೆಂಬೆನು ನಿಮ್ಮ ನು ಪಿಶಾ 
ಚನ್ನಪಾಲಕರೆಂಬವೋಲ್ ವ್ಯಸ 
ನಾನುಬಂಧದ ಬೇಗೆ ಕೊಂಡೊಯ್ಯುದು ಮಹೀಪತಿಯ 
ಕಾನನದೊಳಾಯತದ ಶರ ಸಂ 
ಧಾನ ಕಲಿತ ಶರಾಸನನು ಮೃಗ 
ಹಾನಿಗಳ ಹೆಕ್ಕಳದೊಳೆಲಾಡಿದನು ಬೇಂಟೆಯಲಿ 

ಬಂದುದಾ ಪಾಂಡುವಿಗೆ ನಿನ್ನಯ 
ತಂದೆಗಾದ ವಿಪತ್ತಿನಂದದ 
ಲೊಂದು ಠಾವಿನಲೊಬ್ಬ ಮುನಿ ಮೃಗಮಿಥುನರೂಪಿನಲಿ 
ನಿಂದು ರಮಿಸುತ್ತಿರೆ ಮೃಗಯ | 
ವೆಂದು ಹೂಡಿದನಂಬನಿಬ್ಬರಿ 
ಗೊಂದು ಶರದಲಿ ಕೀಲಿಸಿದಡೆರಲಿದರು ನರರಾಗಿ ೧೪ 
- ಹಾ ಮಹಾದೇವಾಯೆನುತ್ತೆ ಸ | 
ನಾಮಮುನಿ ತೆತ್ತಿಸಿದ ಬೆನ್ನಿನ 
ತೋಮರದ ಮರುಮೊನೆಯ ಕಿಬ್ಬ ಸುರಿನ ನಿಜಾಂಗನೆಯ 
ಕಾಮಿನಿಯೆ ಕಡುನೊಂದೆಲಾ ಮುಖ 
ತಾಮರಸವನು ತೋರುತೋರೆನು 
ತಾ ಮುನೀಶ್ವರನಪ್ಪಿ ಮುಂಡಾಡಿದನು ನಿಜಸತಿಯ ೧೫ 
- ಕಾತರಿಪ ಮುನಿಮಿಥುನವನು ನಿ 
ನ್ಯಾತ ಕಂಡನು ಬಿಲ್ಲಕೊಪ್ಪಿನ 
' ಲಾತ ಕದಪಿನ ಮಕುಟದೊಲವಿನ ಬೆರಳ ಬಿರುದನಿಯ 
ಬೀಸೋಂಪಿನ ತಳಿತ ಬೆರಗಿನ 
ಪಾತಕದ ಪರುಠವದ ಮುಖದ ಮ 
ಹೀತಳಾಧಿಪ ಸುಯು ನೊಂದನು ಶಿವ ಶಿವಾಯೆನುತ 
- ಅರಿಯೇ ನಾನಿವರೆಂದು ಮೃಗವೆಂ 
ದಿರಿದೊಡಿದು ಮತ್ತೊಂದು ಪರಿಯಾ 
ಯುರುವ ಮಾಣಿಕವೆಂದು ಕೊಂಡಡೆ ಕೆಂಡವಾದುದಲ 
ಸರವಿಯೇ ಹಾವಾದುದೇನೆಂ 
ದರಿಯನೀ ಕೌತುಕವನುರೆ ಮೈ 
ಮರೆಸಿಕೊಂದುದೆ ವಿಧಿಯೆನುತ ಹರಿತಂದನ 


ಉಗಿದು ಬಿಸುಟನು ಸರಳ ಮಗ್ಗುಲ 
ಮಗುಚಿ ನೆರಹೊನಲಿನೀಚೆಗೆ. 
ತೆಗೆದು ತೊಳೆತೊಳೆದೋರಸಿದನು ಸಗ್ಗಳೆಯ ನೀರಿನಲಿ 
ಮೃಗವಹರೆ ಮಾನಿಸರಕಟ ಪಾ 
ಪಿಗಳಿಗೆತ್ತಣ ತಪವಿದೆತ್ತಣ 
ಮೃಗ ವಿನೋದಕ್ರೀಡೆ ಕೊಂದಿರೆನುತ್ತ ಬಿಸುಸುಯ್ದ ೧೮ 
- ಮತ್ತೆ ನಾವೇ ಪಾಪಿಗಳೆ ನೀ 
ನುತ್ತಮನಲಾ ಸಾಕಿದೇತಕೆ 
ನುತ್ತ ಮರಳುವ ಕಂಗಳಡಿಗಡಿಗುಗಿವ ಮೇಲುಸುರ 
ಎತ್ತಿ ಹಾಯುವಕೊರಳ ಬಿಕ್ಕುಳ 
ತೆತ್ತುವಧರದ ರೋಷದಲಿ ಹೊಗೆ 
ಸುತ್ತಿದುರಿವಾತುಗಳ ಸೂಸಿದರವನಿಪನ ಮೇಲೆ ೧೯ 
" ಎಲವೊ ರಾಜಬುವನೆ ತನ್ನಯ 
ಲಲನೆಯೊಡನಿರೆ ಕೊಂದೆ ನಿನ್ನಯ 
ಲಲನೆಯನು ನೀ ಕೂಡಿದಾಗಲೆ ಮರಣ ನಿನಗಹುದು 
ಹಲವು ಮಾತೇಕೆನುತ ಹರಣವ 
ಕಳೆದುದಾ ಮುನಿ ಮಿಥುನವವನಿಪ 
ತಿಲಕ ದುಮ್ಮಾನದಲಿ ಬಂದನು ಹಸ್ತಿನಾಪುರಕೆ ೨೦ 
- ಆದ ಹದನನು ಭೀಷ್ಮ ದೃತರಾ 
ಪ್ಯಾದಿಗಳಿಗರುಹಿದರೆ ಹಯ ಮೇ 
ಧಾದಿ ಯಜ್ಞದಲೀ ಮಹಾ ಪಾತಕ ವಿಘಾತಕವ 
ವೈದಿಕೊಕ್ಕಿಯ ಮಂತ್ರದಲ್ಲಿ ಸಂ 
ಪಾದಿಸುವೆವೆನೆ ಶಿರವ ಬಿದುರಿ ಮ 
ಹಾದುರಾಗ್ರಹ ಬುದ್ದಿಯಲಿ ಹೊರವಂಟನರಮನೆಯ ೨೧ 
- ಸಕಲ ಭಂಡಾರವನು ಭೂಸುರ 
ನಿಕರದಲಿ ಚೆಲ್ಲಿದನು ಸುಜನ 
ಪ್ರಕರವನು ಗಾಂಗೇಯ ಧೃತರಾಷ್ಪರಿಗೆ ಕೈಗೊಳಿಸಿ 
ಚಕಿತ ಚಿತ್ತನು ಮುನಿಹತಿಯ ಪಾ 
ತಕದ ನೆತಿ ಯ ಸಬಳವಾವುದೊ 
ಸಕಲಯೋಗಾವಳಿಯೊಳೆನುದಿದನು ಕಾನನವ ೨೨ 
- ಅರಸ ಕೇಳ್ ಶತಶೃಂಗ ಶೈಲದ 
ವರತಪೋಧನರಾಶ್ರಮಕೆ ನಿ 
ಮೃ ರಸ ಬಂದನು ವಂದಿಸಿದನಾ ಪರವ ಮುನಿವರರ 
ಹರುಷದಲಿ ಜಾಬಾಲಿ ಗಾರ್ಗ್ಯಾ೦ 
ಗಿರಸ ಗಾಲವ ಗೌತವಾದರು . 
ಧರಣಿಪನ ಸಂಭಾವಿಸಿದರರ್ಥ್ಯಾಸನಾದಿಯಲಿ ೨೩ 

ಈತನಮಲಾಪ್ರಾಂಗಯೋಗವಿ 
ಧೂತ ಕಿಲ್ಲಿ ಪನಾಗಿ ಬಳಿಕ ಮ 
ಹಾ ತಪಸ್ಸಿಗಳೊಳಗೆ ಸಂದನು ತೀವ್ರ ತೇಜದಲಿ 
ಆ ತಪೋನಿಷ್ಯಂಗೆ ತಾವತಿ 
ಭೀತಿ ಭಕ್ತಿಯೊಳಧಿಕ ಶುಶ್ 

[ ೨೪ 
ಪಾತಿಶಯದಲಿ ಮನವ ಹಿಡಿದರು ಕುಂತಿ ಮಾದ್ರಿಯರು 


[ ೧೭ 


- 


[ ೩೩ 


ಮ ಹಾಭಾರತ 

[ ಸಂಧಿ 
- ಪರಮ ವೈರಾಗ್ಯದಿ ನಿರಂತಃ 

ಭವದನುಗ್ರಹದಿಂದ ಸುತರು 
ಕರಣ ನಿರುಪಮ ಭಾವ ಶುದ್ಧಿಯ 

ದ್ಭವಿಸಿದರೆ ಲೇಸನ್ಯಥಾ ಸಂ 
ಮುರಹರ ಧ್ಯಾನೆಕ ಪೀಯೂಷಾಭಿಷೇಕದಲಿ 

ಭವಿಸಿದರೆ ದುರ್ತಿವಧುವೆಂಜಲಿಸಲೇ ಕುಲವ 
ಹೊರೆದು ಹೊಂಗಿದ ನಿಪ್ಪಪಂಚೋ 

ಅವನಿಪತಿ ಕೇಲ್ ನಹುಷ ನಳ ಪೌ 
ತರದ ಸುಖದುನ್ನತಿಯಲ್ಲಿದ್ದನು 

ರವ ಸುಹೋತ್ರಾದ್ಯರ ನಿಜಾ 
ಧರಣಿಪತಿ ಮುನಿಪನ ಮಹಾಪಾತಕವ ಕೆಡೆಯೊದೆದು ೨೫ ದೈವರ ಪಾರಂಪರೆಗೆ ಗತಿಯೇನೆಂದಳಾ ಕುಂತಿ ೩೨ 
- ನಾರಿಯರು ಮರುಗಿದರಕಟ ಮುದಿ 

- ಅರಸಿ ಕೇಳ್ ತದ್ವೀಜಪಾರಂ 
ಹಾರುವನ ತನಿಬೇಂಟೆ ನಮ್ಮ ಯ 

ಪರೆ ಮುರಿಯೆ ತತ್ ಕ್ಷೇತ್ರದಲ್ಲಿ ಮುನಿ 
ಬೇರುಗೊಲೆಯಾಗಿರ್ದುದೇ ಹಾಯೆನುತ ಬಿಸುಸುಯ್ದು ವರರ ಕಾರುಣ್ಯದಲ್ಲಿ ಪುತ್ರೋದ್ಭವವದೇ ವಿಹಿತ 
ವಾರಿಜಾನನೆ ಕುಂತಿ ಮೆಲ್ಲನೆ | 

ಪರಮ ವೈದಿಕ ಸಿದ್ಧವಿದು ಸರ 
ಸಾರಿದಳು ನಯದಲಿ ರಹಸ್ಯದ 

ಸಿರುಹಮುಖಿ ನಿಶ್ಚಂಕೆಯಲಿ ನೀ 
ಲಾರುವರಿಯದವೋಲು ಬಿನ್ನಹ ಮಾಡಿದಳು ಪತಿಗೆ ೨೬ ಧರಿಸು ಮುನಿ ಮಂತ್ರೋಪದೇಶವನಿದುವೆ ನಿರ್ದೋಷ . 
- ಭರತ ವಂಶಕೆ ಪುತ್ರ ಶತವವ 

- ಆದಡವನಿಪ ಬಿನ್ನಹವು ತನ 
ತರಿಸುವುದು ಗಾಂಧಾರಿ ದೇವಿಗೆ 

ಗಾದಿಯಲಿ ದೂರ್ವಾಸ ಮುನಿ ಕರು 
ವರ ಮುನೀಶ್ವರನಿತ್ತ ವರವದು ನಿಮ್ಮಡಿಗಳರಿಯೆ 

ಣಿದಯಲಿದುಮಂತ್ರಾಕ್ಷರದ ವರವುಂಟು 
ದುರುಳ ಮುನಿಪನ ಶಾಪವೇ ಸ್ತ್ರೀ 

ನೀ ದಯಾಂಬುಧಿ ನಿನ್ನ ನುಗ್ರಹ 
ಪುರುಷ ಸಂಗ ವಿರೋಧ ನಮಗಿ 

ವಾದುದಾದರೆ ತದ್ವಿಧಾನದ 
ರಸ ನಾಪುತ್ರಸ್ಯ ಗತಿಯೆಂದಿರದೆ ಶ್ರುತಿವಚನ ೨೭ ಲಾದರಿಸುವೆನು ಪತ್ರ ಕಾವ್ಯವನೆಂದಳಾ ಕುಂತಿ ೩೪ 
ಧರೆಯ ರಾಜ್ಯ ಸ್ಥಿತಿಗೆ ಸುತರವ 

ಲೇಸನಾಡಿದೆ ಕುಂತಿ ಮುನಿಯುವ 
ತರಿಸುವರು ಗಾಂಧಾರಿಗಾ ಪು 

ದೇಶಿಸಿದನೇ ನಮ್ಮ ಭಾಗ್ಯವಿ 
ತ್ರರಿಗೆ ಸುತರಾ ಸುತರ ಸುತರಾ ಸುತರ ಸೂನುಗಳು ದೈಸಲೇ ನೀ ದೃಢ ಪತಿವ್ರತೆಯೆನ್ನನುಜ್ಞೆಯಲಿ 
ಧರೆ ಪರಂಪರೆಯಿಂದಲಿ | 

ಭಾಸುರರ ನೀ ಭರತವಂಶ ವಿ | 
ಸರಿವುದೀ ನಿಮ್ಮಡಿಗೆ ದರ್ಭಾ 

ಲಾಸರನು ಕೃತ ಶತ್ರುಪಕ್ಷವಿ 
ಸರಣ ಸಮಿಧಾಧಾನವೇ ಕಡೆಗೆಂದಳಾ ಕುಂತಿ ೨೮ ನಾಶರನು ಬೆಸಲಾಗು ಹೋಗೆನ್ನಾಣಿಹೋಗೆಂದ ೩೫ 
ವನಜಮುಖಿ ಕೇಳ್ ಪುತ್ರಮುಖ ದ 

- ತರುಣಿ ಪಾಂಡುವಿನಾಜ್ಞೆಯನು ನಿಜ 
ರ್ಶನವು ಸುಲಭವೆ ಪುಣ್ಯಹೀನರಿ 

ಶಿರದೊಳಾಂತು ಸಮಸ್ತ ಮುನಿ ಮು 
ಗೆನಿತು ಹಲುಬಿದರೇನು ಹಂಗಿಗರಾವು ದುಷ್ಕೃತಿಗೆ ಖ್ಯರಿಗೆ ವಂದಿಸಿ ಹರಿ ಹರ ಬ್ರಹ್ಮಾದಿಗಳಿಗೆರಗಿ 
ಮುನಿಯ ಬೇಟದ ಬೇಳುವೆಯ ಮಾ 

ಸರಸಿಯಲಿ ಮಿಂದಳು ಮುನೀಂದ್ರನ 
ತಿನ ಹವಣ ನೀ ಬಲ್ಲೆ ಹೇಳಿ 

ಪರಮ ಮಂತ್ರಾಕ್ಷರವ ತಾನು 
ನೈ ನಗೆ ಕರ್ತವ್ಯವನು ಮಾನಿನಿ ಭೀತಿಬೇಡೆಂದ ೨೯ ಚರಿಸಿ ನೆನೆದಳು ಯಮನನಾಕ್ಷಣವಾತನೈತಂದ ೩೬ 
ನಾರಿಯರು ಮತ್ತಲ್ಲಿ ರಾಜ ಕು 

- ಸತಿ ಸಮ್ಮುಖನಾಗಿ ವೈವ 
ಮಾರಿಯರು ಛಲವಾದಿಗಳು ಗಾಂ 

ಸೃತನು ನುಡಿದನಿದೇಕೆ ನಮ್ಮ 
ಧಾರಿಗಾದುದು ಪುತ್ರ ಸಂತತಿಯೆಂಬ ಭೇದದಲಿ | 

ಸ್ಥಿತಿಗೆ ಬರಿಸಿದೆಯೆನಲು ಲಜ್ಞಾವನತಮುಖಿಯಾಗಿ 
ಧೀರ ಬಿನ್ನವಿಸಿದೆನು ಕಾರ್ಯದ 

ಸುತನ ಕರುಣಿಪುದೆನಲು ಭಯ ಪರಿ 
ಭಾರವನು ನೀ ಬಲ್ಲೆಯಿವಳು ವಿ 

ವಿತತ ವಿಮಲಸ್ನೇದಜಲ ಕಂ , 

[ ೩೭ 
ಕಾರಿಯೆನ್ನದಿರೆಂದು ರಾಯನ ಚರಣಕೆರಗಿದಳು ೩೦ ಪಿತೆಯ ಮುಟ್ಟಿ ತಥಾಸ್ತುವೆನುತ ಕೃತಾಂತ ಬೀಳ್ಕೊ೦ಡ 
- ಲೋಲಲೋಚನೆ ದೃಢ ಪತಿವ್ರತೆ 

- ಧಾರುಣೀಪತಿ ಕೇಳು ಕುಂತೀ 
ಯೇಳು ದುಃಖಿಸ ಬೇಡ ಭ್ರಗು ಜಾ 

ನಾರಿಗಾದುದು ಗರ್ಭ ಹರುಷದ | 
ಬಾಲಿ ಜಮದಗ್ನಾದಿ ದಿವ್ಯ ಮುನೀಂದ್ರ ಗಣವಿದೆಲ ಭಾರದಲಿ ಸತಿ ತಗ್ಗಿದಳು ನವ ಪೂರ್ಣವಾಸದಲಿ 
ಓಲಗಿಸುವುದು ದುಷ್ಕತಿಗೆ ನಿ 

ಚಾರುತರ ನಕ್ಷತ್ರ ಶುಭದಿನ | 
ಪಾಳೆಯವು ಬಳಿಕಹುದು ಮಂತ್ರವಿ 

ವಾರ ಲಗ್ನದೊಳಿಂದುಕುಲ ವಿ . 
ಶಾಲ ಬೀಜದಿಯಹುದು ಸಂತತಿ ಕಾಂತೆ ಕೇಳೆಂದ ೩೧ ಸ್ವಾರಕನು ಸುಕುಮಾರನವತರಿಸಿದನು ಧರಣಿಯಲಿ ೩೮ 


ಆದಿ ಪರ್ವ 


೪] 


ನಿರ್ಮಲಿನವಾಯ್ತಖಿಲ ದೆಸೆ ದು 
ಷ್ಟ ರ್ಮ ತತಿ ಬೆಚ್ಚಿದುದು ಸಾಕ್ಷಾತ್ 
ಧರ್ಮವೇ ಧರಣಿಯಲಿ ನೃಪರೂಪಾಗಿ ಜನಿಸಿತಲ 
ದುರ್ಮಹೀಶರ ಹೊತ್ತ ಭಾರದ 
ಕರ್ಮ ವೇದನೆ ಧಾತ್ರಿಗಿಳಿದುದು 
ಧರ್ಮವಿನ್ನೆ ಮಗಹುದೆನುತ ಹೆಚ್ಚಿದುದು ಮುನಿನಿಕರ ೩೯ 

ಧರಣಿಪತಿ ಧರ್ಮಜನ ಮುಖ ಸಂ 
ದರುಶನವ ಮಾಡಿದನು ಹೆಚ್ಚಿದ 
ಹರುಷ ಭಾರಕೆ ಚಿತ್ರ ತಗ್ಗಿತು ಮುಗ್ಗಿ ತಡಿಗಡಿಗೆ 
ಹರಿದು ಪುತ್ರೋತ್ಸವದ ನುಡಿ ಗಜ 
ಪುರದೊಳಬ್ಬರವಾಯು ಪಾಂಡುವಿ 
ನರಸಿಯಲ್ಲಿ ಸಂತಾನ ಜನಿಸಿದುದೆಂದು ಜನಜನಿತ ೪೦ 
- ಕೇಳಿದಳು ಗಾಂಧಾರಿ ಕುಂತಿಗೆ , 
ಬಾಲಕೇಳಿ ವಿನೋದವೇ ಕೆ . 
ಮೇಳವಿಸಿತೇ ಮುನ್ನ ಹಾ ತಪ್ಪೇನು ತಪ್ಪೇನು 
ಕಾಳು ಮಾಡಿದನೆನಗೆ ಮುನಿಪತಿ 
ರೌಳಿಕಾರನಲಾ ಸುಡೀ ಗ . 
ರ್ಭಾಳಿಗಳನೆಂದಬಲೆ ಹೊಸೆದಳು ಬಸುರನೊಡೆ ಮುರಿದು 

ಉದುರಿದವು ಧರಣಿಯಲಿ ಬಲು ಮಾಂ 
ಸದ ಸುರಕ್ತದ ಘಟ್ಟಗಳು ಖಂ 
ಡದ ಸುಡಾಳದ ಜಿಗಿಯ ಪೇಸಿಕೆ ನಿಕರ ನೂರೊಂದು 
ಕೆದರಿದಳು ವಾಮಾಂಟ್ರಿಯಲಿ ನೂ 
ಕಿದಳುಹಾವಹೊರಗೆನುತ ನೋ 
ಡಿದಳು ಕರೆ ಕೈನೆಯರನೆನುತ ಕಠೋರಕೋಪದಲಿ ೪೨ 

ತನ ತನಗೆ ನಡುನಡುಗಿ ಕಾಂತಾ 
ಜನವು ಬಂದುದು ತಾಯೆ ಬೆಸವೇ 
ನೆನಲು ಬಿಸುಡಿವ ನೂರ ಹೊರಗೆಂಬಾ ಮುಹೂರ್ತದಲ್ಲಿ 
ಮುನಿಪ ವೇದವ್ಯಾಸನಾಕೆಯ 
ಮನೆಗೆ ಬಂದನು ಕಂಡನೀ ಕಾ 
ಮಿನಿಯ ಕೋಲಾಹಲವಿದೇನೇನೆಂದು ಬೆಸಗೊಂಡ ೪೩ 

ಭರತ ಸಂತಾನಕೆ ಕುಮಾರರ 
ಹೆರುವೆ ನಾ ಮುಂದು ಗರ್ಭವ 
ಧರಿಸಿದೆನು ನಿಮ್ಮಡಿಯ ಕೃಪೆಯಲಿ ಮಂತ್ರ ಭಾವಿತವ | 
ವರುಷವೆರಡಾಯಿ ದರ ಭಾರವ | 
ಧರಿಸಿದೆನು ದಾಯಾದ್ಯರೊಳಗವ 
ತರಿಸಿದನು ಮಗನೆನುತ ಮುಖದಿರುಹಿದಳು ಗಾಂಧಾರಿ 
- ಮರುಳು ಹೆಂಗುಸಲಾ ಮಹಾತ್ಮರ 
ಪರಿಯ ನೀನೆಂತರಿವೆ ಗರ್ಭೋ 

ರವ ಕೆಡಿಸಿದೆ ಪಾಪಿ ನೀ ಸಾರೆನುತ ಮುನಿ ಮುಳಿದು 
ತರಿಸಿದನು ಮೃತ ಪೂರಿತದ ಕೊ 
ಪ್ಪರಿಗೆಗಳಂದೊಂದನೊಂದರೊ 
ಳಿರಿಸಿ ಮಂತ್ರಿಸಿ ನೀರ ತಳಿದನು ರಕ್ಷೆಗಳ ರಚಿಸಿ ೪೫ 


ಚಿಂತೆಯಿಲ್ಲದೆ ನೂರುದಿನ ಪರಿ 
ಯಂತ ರಕ್ಷಿಸು ಬಳಿಕ ನಿನ್ನಯ 
ಸಂತತಿಯ ಸಾಮರ್ಥವನು ಗಾಂಧಾರಿ ನೋಡೆಂದು 
ಕಂತುಪಿತ ಸನ್ನಿಭನು ಸತಿಯನು 
ಸಂತವಿಸಿ ಮರಳಿದನು ಧರಣಿ 
ಕಾಂತ ಕೇಳೆ ಬನದೊಳಿತ್ತಲು ಭೀಮನುದ್ಭವವ ೪೬ 

ನಿಯಮದಲಿ ಕಾಮಿನಿ ಸರೋವಾ 
ರಿಯಲಿ ಮಿಂದಳು ಬೀಜಮಂತ್ರ 
ವ್ಯಯವ ಮಾಡಿದಳಮರನಿಕರವ ನೋಡಿ ಕೈ ಮುಗಿದು 
ಬಯಸಿದಳು ವಾಯುವನು ನಿಜ ಮ . 
ರ್ತಿಯಲಿ ಬಂದು ಸಮಾರನಾ ಕುಂ 
ತಿಯನು ನುಡಿಸಿದನೆಮ್ಮ ಬರಿಸಿದ ಹದನದೇನೆಂದು ೪೭ 

ಬರಿಸಿದುದು ಬೇರೇನು ಸುತನನು 
ಕರುಣಿಸುವುದೈನಲೆಯೆನಲು ಸಂ 
ಸ್ಪರುಶನದಿ ಭವದಿಷ್ಟ ಮತ್ತುಯೆನುತ್ತಲಂಬರಕೆ 
ಮರಳಿದನು ಪವಮಾನನೀ ಪಂ 
ಕರುಹಮುಖಿ ಬೆಸಲಾದಳೊಂದೇ 
ವರುಷ ಗರ್ಭವ ಧರಿಸಿ ಪರಬಲ ಕಾಲಭೈರವನ ೪೮ 
- ಅವನಿಸುತವಾರ ತ್ರಯೋದಶಿ 
ದಿವದ ಮಧ್ಯದೊಳರ್ಕನಿರೆ ಸಂ 
ಭವಿಸಿದನು ಮಫೆಯಲಿ ಶುಭಗ್ರಹ ಲಗ್ನದುದಯದಲಿ 
ಭವದ ಮಾತ್ರದೊಳಹಿತ ಪಾರ್ಥಿವ 
ನಿವಹ ನಡುಗಿತು ಭೂಮಿಪತಿ ಹೇ . 
ಳುವೆನದೇನನು ಭೀಮಸೇನನ ಜನನದದ್ಯುತವ ೪೯ 
- ಭೀಮನುದಯಿಸಿದಿರುಳು ರಾಯ ಪಿ 
ತಾಮಹನು ಜನಿಸಿದನೆಲೆ ನಿ . 
ವಾ ಮಹಾತ್ಮನ ಹುಟ್ಟು ಬೆದರಿಸಿತಖಿಳ ಜನಮನವ 
ಭೂಮಿ ನಡುಗಿತು ದೆಸೆಗೆ ಹರಿದವು 
ಧೂಮಕೇತುಗಳೊದರಿದವು ಬಳಿ 
ಕಾ ಮಹಾನಗರದಲ್ಲಿ ಭರದಲಿ ಭೂರಿಗೋವಾಯು ೫೦ 
- ಕರೆಸಿದನು ಧೃತರಾಷ್ಟ್ರನವನೀ 
ಸುರರ ಬೆಸಗೊಂಡನು ಕುಮಾರನ 
ದರುಶನದ ಸಮನಂತರದಲುತ್ತಾತ ಫಲಗತಿಯ 
ಭರತ ವಂಶವನುಳಿದ ಭೂಮಾ 
ಶೂರರನಂತವನೀತನೇ ಸಂ 
ಹರಿಸುವನು ಸಂದೇಹವಿದಕೇನೆಂದರಾ ದ್ವಿಜರು ೫೧ 
- ಕುಲಕೆ ಕಂಟಕನಾದಡೋಬ್ಬನ 
ಕಳೆವುದೊರಳಿವಿನಲಿ ಕಳೆವುದು 
ಕುಲವನೊಂದನು ದೇಶದಳಿವಿನಲೂರ ಕೆಡಿಸುವುದು 
ಇಳೆಯನಖಿಳವ ಬಿಸುಡುವುದು ತ 
ನ್ನುಳಿವ ಮಾಡುವುದೆಂಬ ವಚನವ 
ತಿಳಿವುದೀತನ ಬಿಸುಟು ಕಳೆ ನೀನೆಂದನಾ ವಿದುರ ೫೨ 


ಮ ಹಾ ಭಾರ ತ 

[ ಸಂಧಿ 
- ಸುತನ ಮೋಹದ ತಿಮಿರವಾ ದು | 

ಸುತನನಿತ್ತೆನು ನಿನಗೆ ಲೋಕ 
ಸ್ಥಿತಿಯನೀಕ್ಷಿಸಲೀವುದೇ ದು 

ತ್ರಿತಯದಲಿ ಬಲುಗೆ ಕಣಾ ಪಶು 
ರ್ಮತಿಯೊಳೀತನ ಬಿಸುಡಲೀಸಿದುದಿಲ್ಲ ಗಾಂಧಾರಿ 

ಪತಿಗೆ ಪುರುಷೋತ್ತಮಗೆ ಸರಿಮಿಗಿಲೆಂಬ ಸಂದೇಹ 
ಸುತನಿರೀಕ್ಷಣ ಜಾತಕರ್ಮೊ 

ಶತ ಭವಾಂತರ ಪುಣ್ಯತರು ಕಾ 
ಚಿತದ ದಾನಂಗಳಲಿ ಭೂಸುರ 

ಮಿತವ ಫಲಿಸಿತು ಹೋಗೆನುತ ಸುರ 
ತತಿಯ ದಣಿಸಿದನನಿಬರಿಗೆ ಗುಣನಾಮಕರಣದಲಿ ೫೩ ಪತಿ ಲತಾಂಗಿಗೆ ವರವನಿತ ಡರಿದನು ಗಗನವನು ೬೦ 
- ಜನಪ ದುರ್ಯೋಧನನು ದುಶ್ಯಾ 

- ತೀವಿದವು ನವಮಾಸ ವಿಮಲ ವಿ 
ಸನ ವಿಕರ್ಣ ಸುಬಾಹು ದುಸ್ಸಹ | 

ಭಾವಸುವಿನುದಯದಲಿ ಶುಭ ಲ 
ಕನಕವರ್ಣ ಸುಷೇಣ ದೀರ್ಘ ದರ ಮಹೋದರನು ಗ್ರಾವಲಂಬನ ತಾರೆಯುತ್ರರೆ ಫಲುಗುಣಾಹ್ನದ 
ಜನವಿಜಯ ಜಲಸಂಧ ದೃಢವಾ 

ಜೀವ ಕೇಂದ್ರ ಸ್ಥಿತಿ ದಶಾದಿ | 
ಹನ ವಿವಿಂಶತಿ ಕುಂಡಧಾರಕ 

ಗ್ಯಾವಿತ ಗ್ರಹರಾಶಿಯಿರೆ ಗಾಂ 
ನೆನಲು ನೂರ್ವರ ನಾಮಕರಣವನರಸ ಮಾಡಿಸಿದ ೫೪ ಡೀವಿ ಜನಿಸಿದನೊಡನೆ ಜನಿಸಿತು ಜನದ ಸುಮ್ಮಾನ ೬೧ 
- ಜನಪತಿಗೆ ಬಳಿಕೋಬ್ಬ ವೇಶ್ಯಾಂ 

- ದೇವದುಂದುಭಿ ಮೊಳಗಿದುವು ಕುಸು 
ಗನೆಯ ಸುತನು ಯುಯುತ್ಸು ನೂರೊಂ 

ಮಾವಳಿಯು ಮಳೆ ಸುರಿದುದಾಡುವ 
ದೆನಿಸಿತರಸು ಕುಮಾರಕರು ಗಾಂಧಾರಿಯುದರದಲಿ ದೇವವಧುಗಳ ಹೊಳೆವ ಕಂಗಳ ಢಾಳ ಮಿಂಚಿದವು 
ಜನಿಸಿದರು ನೂರೊಂದು ನೂರ್ವರಿ 

ತೀವಿದುತ್ಸಹವುಬ್ಬರಿಸೆ ಭುವ 
ಗುಜೆ ದುಸ್ಸಳೆಯಾದಳಾ ವರ 

[ ೫೫ ನಾವಳಿಯೊಳಿಂದಾದಿ ನಿಖಿಳ ಸು 
ಮಾನಿನಿ ಜಯದ್ರಥನರಸಿಯಾದಳು ರಾಯ ಕೇಳೆಂದ ರಾವಳಿಗಳುರೆ ಕೂಡೆಕೊಂಡಾಡಿತು ಧನಂಜಯನ ೬೨ 
- ಅತ್ತಲಾ ಹದನಾಯು ಬಳಿಕಿನ 

- ರಣಭಯಂಕರನರ್ಜುನನು ಧಾ 
ಲಿತ ಧರ್ಮಜ ಭೀಮಸೇನರ 

ರುಣಿಯೊಳುದಿಸದ ಮುನ್ನ ತಿಂಗಳ 
ಹೆತ್ತ ಹರುಷದೊಳಿವರು ಮೆರೆದರು ಪಾಂಡು ಕುಂತಿಯರು ನೆಣಿಸಿದರೆ ಮರಾಯು ಮಧುರೆಯ ರಾಜಭವನದಲಿ 
ಮತ್ತೆ ಕೇಳದ್ಯುತವನುರೆ ಮೊರೆ 

ಗುಣರಹಿತವಚ್ಯುತನು ವರ ಶಾ 
ವುತ್ತ ಹೆಬ್ಬುಲಿ ವರ ತಪೋಧನ | 

ವಣ ಬಹುಳದಪ್ಪಲಿಯಿರುಳು ರೋ | 
ರತ್ತಿತರೆ ಪಾಂಡು ಕೆಡಹಿದನಾ ಮೃಗಾಂತಕನ ೫೬ ಹಿಣಿಯಲವತರಿಸಿದನಲೆ ದೇವಕಿಯ ಜಠರದಲಿ ೬೩ 
- ಆ ಮಹಾ ರಭಸಕ್ಕೆ ಮುನಿಪ | 

* ಈತ ನರ ಋಷಿ ನಿಖಿಳ ಭುವನ 
ಸೋಮವಂಜಿತು ಪರ್ವತಾಗ್ರದ 

ಖ್ಯಾತ ನಾರಾಯಣನ ಬಳಿ 
ಲಾ ಮಹೀಪತಿಯರಸಿ ನಡುಗಿದಳಹಹ ಶಿವಯೆನುತ ಕಾತನುರೀ ಭಾರ ಸಂಹರಣದ ವಿನೋದದಲಿ 
ಭೀಮ ಬಿದ್ದನುತೊಡೆಯ ಮೇಲಿಂ 

ಭೂತಪತಿ ಮೊದಲಾದ ದಿವಿಜ 
ದೀ ಮಹಿಗೆ ತಟ್ಟೆಲಶಿಲೆ ನಿ . 

[ ೫೭ ವಾತವೇ ನರರೂಪದಲಿ ಸಂ 
ರ್ನಾಮವಾದುದು ಹಸುಳೆ ಹೊರಳಿದು ಬಿದ್ದ ಭಾರದಲಿ ಭೂತವಾದುದು ಕೇಳುನೃಪಕೃಷ್ಣಾವತಾರದಲಿ ೬೪ 
ಶಿಶುವ ತೂಪಿರಿದಳು ನಿವಾಳಿಸಿ 

ಸಾಕು ಮವರು ಸುತರು ತನಗೆಂ 
ಬಿಸುಟು ರಜವನು ಮಂತ್ರ ರಕ್ಷಾ 

ದೀಕೆ ಮಾದ್ರೀ ದೇವಿಗಗ್ಗದ 
ಪ್ರಸರವನು ಮುನಿಗಳಲಿ ಮಾಡಿಸಿದಳು ಕುಮಾರಂಗೆ ಶೋಕಿತೆಗೆ ಮಂತ್ರೋಪದೇಶ ವಿಧಾನವನ್ನು ಕಲಿಸಿ 
ವಸುಧೆಗತಿ ಬಲನೊಬ್ಬ ಕಂದನ 

ನಾಕ ನಿಲಯರ ವೊಲಿಸೆನಲು ಬಂ 
ಬೆಸಲಹೆನುಯೆಂದೆನುತ ಸಾರಸ 

ದಾಕೆ ಕೃತನಿಯಮದಲಿ ನೆನೆದಳು 
ಲಸಿತ ಕಮಲಾಕರದ ತೀರಕೆ ಬಂದಳಾಕುಂತಿ ೫೮ ಲೋಕವಿಶ್ರುತರಶ್ನಿನೀ ದೇವರನು ಹರ್ಷದಲಿ - ೬೫ 
- ಮಿಂದು ಕಡು ಶುಚಿಯಾಗಿ ಸುಮನೋ 

ಬಂದರವರಿಬ್ಬರು ಮಹೀತಳ 
ವೃಂದದೊಳಗಾರೈದು ನೋಡಿ ಪು . 

ಕಿಂದುವದನೆಗೆ ಸುತರವಿತ್ತರು . 
ರಂದರನ ನೆನೆದಳು ಮುನೀಂದ್ರನ ಮಂತ್ರ ಶಕ್ತಿಯಲಿ ಮಂದಗಮನೆಯ ಕಳುಹಿ ಹಾಯ್ದರು ಗಗನಮಂಡಲಕೆ 
ಬಂದನಲ್ಲಿಗೆ ಬಯಕೆಯೇನರ 

ಒಂದು ವರುಷಕೆ ಕಿರಿಯರರ್ಜುನ 
ವಿಂದಲೋಚನೆ ಹೇಳೆನಲು ಪೂ 

ಗಿಂದ ಬಳಿಕವತರಿಸಿದರು ಮುನಿ | 
ರ್ಎಂದುಮುಖಿ ತಲೆವಾಗಿದಳು ಲಜ್ಞಾನುಭಾವದಲಿ ೫೯ ವೃಂದ ನೆರೆ ಪತಿಕರಿಸಿ ಕೊಂಡಾಡಿತು ಕುಮಾರಕರ ೬೬ 


೧೩ 


ಆದಿ ಪರ್ವ 


ಕರಿ ತುರಗ ನಿಕರವನು ಕುಲ ಭ . 

ಯಾದವರ ಸುಕ್ಷೇಮ ಕುಶಲವ 
ತ್ಯರ ವಿಲಾಸಿನಿಯರನು ರತ್ನಾ 

ನಾದರಿಸಿ ಬಳಿಕಾದ ಪರಮಾ 
ಭರಣ ವಸನ ಹಿರಣ್ಯ ಗೋ ಮಹಿಷಾದಿ ವಸ್ತುಗಳ ಹ್ಲಾದದಲಿ ಕಶ್ಯಪನೊಳಾಲೋಚಿಸಿ ಮಹೀಪಾಲ 
ತರಿಸಿದನು ಕಶ್ಯಪನು ಯದು ರಾ 

ವೈದಿಕೊಕ್ಕಿಯ ಚೌಲವುಪನಯ 
ಯರ ಪುರೋಹಿತನಲ್ಲಿಗಾತನ 

[ ೬೭ 

ನಾದಿ ಸಕಲ ಕ್ರಿಯೆಗಳನ್ನು ಗಾ 
ಪರ ಠವಿಸಿ ಕಳುಹಿದನು ಪಾಂಡುನೃಪಂಗೆ ವಸುದೇವ ರ್ಗ್ಯಾದಿ ಋಷಿಗಳನುಜ್ಞೆಯಲಿ ಮಾಡಿಸಿದನನಿಬರಿಗೆ ೬೯ 
ಬಂದನಾ ಕಶ್ಯಪನು ಕುಂತೀ 

ಈತನೇ ಧರ್ಮಜನು ಯೆರಡನೆ 
ನಂದನರ ಕಂಡಖಿಳ ವಸ್ತುವ 

ಯಾತ ಭೀಮನು ಬಳಿಕ ಮರನೆ 
ನಂದು ಕಾಣಿಕೆಯಿತ್ತು ಕಂಡನು ಪಾಂಡುಭೂಪತಿಯು 

- ಯಾತನರ್ಜುನ ನಕುಲನೋದನೆಯಾತ ಸಹದೇವ 
ಅಂದು ವಸುದೇವಾದಿ ಯಾದವ 

ಈತಗಳು ಕೌಂತೇಯ ವಾದ್ರೆ 
ವೃಂದ ರೋಹಿಣಿ ದೇವಕಿಯರಾ 

ಯಾತಿಶಯ ಪರಿಭೇದ ರಹಿತ 
ನಂದ ಸುಕ್ಷೇಮವನು ಕುಶಲವನರಸ ಬೆಸಗೊಂಡ ೬೮ ಖ್ಯಾತರೆಂದರು ಪರಮಮುನಿಗಳು ಪಾಂಡುನಂದನರ ೭೦ 


ಐದನೆಯ ಸಂಧಿ 


ಸೂ . ವರಮುನಿಯ ಶಾಪದಲಿ ಸರಿದನು 

ಸುರರ ನಗರಿಗೆ ಪಾಂಡು ಹಸ್ತಿನ 
ಪುರಕೆ ತಂದರು ಪರಮಮುನಿಗಳು ಪಾಂಡುನಂದನರ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಶತಶೃಂಗಾದ್ರಿಯಲಿ ಭೂ 
ಪಾಲನಿರ್ದನು ತನ್ನ ವೀರಕುಮಾರಕರು ಸಹಿತ 
ವ್ಯಾಳ ವನಗಜ ಸಿಂಹ ವೃಕ ಶಾ 
ರ್ದೂಲ ಭಯವನು ಪರಿಹರಿಸಿ ಮುನಿ 
ಪಾಳಿಗಾಶ್ರಯವೆನಿಸಿದನು ಪಾವನ ತಪೋವನವ ೧ 

ಆ ಸಮಸ್ತ ಮುನೀಂದ್ರರೊಡನ 
ಭ್ಯಾಸವಾ ದಿವ್ಯಾಶ್ರಮದ ಸಹ 
ವಾಸವಾ ತಪವಾ ಕುಮಾರ ಪರಾಕ್ರಮಾಲೋಕ 
ಆ ಸಮಂಜಸ ಸತಿಯರಿಬ್ಬರು 
ಪಾಸನೆಗಳಾ ವಿಭವಕಿಭಪುರಿ 
ಯಾ ಸಮಸ್ಯೆಶ್ಚರ್ಯವದು ತೃಣವಾಯು ಭೂಪತಿಗೆ ೨ 
- ಸುತ ವಿನೋದದ ಸಿರಿಗೆ ಅಮರಾ 
ವತಿಯ ಸಿರಿ ತೊತ್ತೆಂದು ವಿಮಲ 
ವ್ರತ ತಪೋಲಕ್ಷ್ಮಿಗೆ ವಿಲಾಸಿನಿ ಮುಕ್ತಿವಧುವೆಂದು 
ಯತಿ ಪದಾಂಬುಜ ನಿತ್ಯ ಸೇವಾ 
ಸತಿಗೆ ದಾಸಿ ಜಗತ್ರಯಾದಿ 
ಸ್ಥಿತಿ ಪದವಿಯೆಂದುಬ್ಬಿದನು ಕಲಿಪಾಂಡು ವಿಪಿನದಲಿ ೩ 

ವರುಷ ಹದಿನಾರಾಯು ಧರಣಿ 
ಶೃರನ ಹಿರಿಯ ಮಗಂಗೆ ಭೀಮಗೆ. 
ವರುಷ ಹದಿನೈದರ್ಜುನಗೆ ಹದಿನಾಲ್ಕು ಹದಿಮೂರು 
ಕಿರಿಯರಿಬ್ಬರಿಗಂಬರಾ ಮುನಿ 
ವರರಿನಧ್ಯಯನಾದಿ ವಿದ್ಯಾ 
ನಿರತರಾದರು ಬಂದುದೊಂದು ವಸಂತಮಯ ಸಮಯ ೪ 


ತೆಗೆದುದಗ್ಗದ ತಂಪು ನದಿ ಸರ 
ಸಿಗಳ ತಡಿಯಲಿ ಹಜ್ಞೆಯಾದುದು | 
ಹಗಲು ಹಾವಸೆ ಹರಿದು ಹೊಕ್ಕರಿಸಿದುದು ಹಿಮಜಲವ 
ಸೊಗಸಿದವು ನೆಳಲುಗಳು ದೂರಕೆ 
ಸೆಗಳಿಕೆಗಳೇರಿದವ ತಂಗಾ 
ಳಿಗೆ ವಿಹಾರಿಸಿ ಮೈಯ ತೆತ್ತುದುಕೂಡೆ ಜನನಿಕರ ೫ 

ಯೋಗಿಗೆತ್ತಿದ ಖಡುಗ ಧಾರೆ ವಿ 
ಯೋಗಿಗೆತ್ತಿದ ಸಬಳವಖಿಳ ವಿ 
ರಾಗಿಗಳ ಹೆಡತಲೆಯು ದಡಿ ನೈಷ್ಠಿ ಕರಿಗಲಗಣಸು 
ಆಗಮಿಕರೆದೆ ಶೂಲ ಗರ್ವಿತ 
ಗೂಗೆಗಳ ನಖಸಾಳವಗ್ಗದ 
ಭೋಗಿಗಳ ಕುಲದೈವವೆಸೆದುದು ಕುಸುಮವಯ ಸಮಯ 
- ಮೊರೆವ ತುಂಬಿಯ ಗಾಯಕರ ನಯ 
ಸರದ ಕೋಕಿಲ ಪಾಠಕರ ಬಂ 
ಧುರದ ಗಿಳಿಗಳ ಪಂಡಿತರ ಮಾಮರದ ಕರಿಘಟೆಯ 
ಅರಳಿದಂಬುಜ ಸತ್ತಿಗೆಯ ಮಂ 
ಜರಿಯ ಕುಸುಮದ ಚಾಮರದ ಚಾ 
ತುರ ವಸಂತನ್ನಪಾಲ ನಡೆದನು ಪಾಂಡುವಿನ ಮೇಲೆ ೭ 

ಫಲಿತಚೂತದ ಬಿಣ್ಣುಗಳ ನೆರೆ 
ತಳಿತಶೋಕೆಯ ಕೆಂಪುಗಳ ಪರಿ 
ದಳಿತ ಕಮಲದ ಕಂಪುಗಳ ಬನಬನದ ಗುಂಪುಗಳ 
ಎಳ ಲತೆಯು ನುಣುಗಳ ನವ ಪರಿ 
ಮಳದ ಪವನನ ಸೋಂಪುಗಳ ವೆ 
ಗ್ಗಳಿಕೆ ಝಳಪಿಸಿ ಹೊಯ್ತು ಸೆಳೆದುದು ಜನದ ಕಣ್ಮನವ ೮ . 


ಮ ಹಾ ಭಾರ ತ 

[ ಸಂಧಿ 
- ಪಸರಿಸಿತು ಮಧುಮಾಸ ತಾವರೆ 

ಆ ಸುಖದ ಝಂಪಿನಲಿ ಮೈಮರೆ 
ಯೆಸಳ ದೋಣಿಯ ಮೇಲೆ ಹಾಯ್ದ ವು 

ದೋಸರಿಸಿದುದು ವದನ ಕಂಗಳು 
ಕುಸುಮ ರಸದುಬ್ಬರದ ತೊರೆಯನು ಕೂಡ ತುಂಬಿಗಳು ಪೈ ಸರಿಸಿದವು ತೆಕ್ಕೆ ಸಡಲಿತು ದೇಹ ಬಾರಿಸಿತು 
ಒಸರ್ವ ಮಕರಂದದ ತುಪಾರದ 

ಸೂಸಿದುದು ನಿಟ್ಟು ಸುರು ರಾಣಿ 
ಕೆಸರೂಳದ್ಧ ವು ಕೊಂಚೆಗಳು ಹಗ 

ವಾಸದುರದಲಿ ಕದಪನಿಟ್ಟು ಮ . 
ಲೆಸೆವ ದಂಪತಿವಕ್ಕಿ ಸಾರಸ ರಾಜಹಂಸಗಳು 

ಹೀಶನೊರಗಿದ ಹದನ ಕಂಡಳು ಕಾಂತೆ ಭೀತಿಯಲಿ ೧೬ 
ಜಗವ ಹೊರೆದುದು ಬಹಳ ಪರಿಮಳ 

- ಅಕಟ ಪಾಂಡು ಮಹೀಶ ವಿಷಕ 
ದೊಗುಮಿಗೆಯ ತಂಗಾಳಿ ವನ ವೀ 

ಕೆಯನೆನ್ನನು ಮುಟ್ಟಿದ್ರೆ ಬೇರೆ 
ಧಿಗಳ ವಳಯವ ಹೊಕ್ಕು ಮರಳಿದುದಿಲ್ಲ ವಿರಹಿಗಳು ಡಕಟ ಕೆಡಿಸದಿರೆನ್ನೆ ನೇ ತಾನರಿಯನೇ ಹದನ | 
ಹೋಗುವ ಕಾಮನ ದಳದ ಚೂಣಿಯ 

ಪ್ರಕಟ ಕುರುಕುಲ ತಿಲಕರೀ ಬಾ 
ಸೊಗಸು ಹೊಯ್ದರೆ ಕೈದುವಿಕ್ಕಿತು 

ಲಕರನಾರಿಗೆ ಕೊಟ್ಟೆ ತನ್ನೊಡ 
ವಿಗಡ ಮುನಿಜನವೇನನೆಂಬೆನು ನೃಪತಿ ಕೇಳೆಂದ ೧೦ ನಕಟ ಮುನಿದ್ದೆ ಮಾತನಾಡೆಂದೋರಲಿದಳು ಮಾದ್ರಿ ೧೭ 
- ಆ ವಸಂತದೊಳೊಮ್ಮೆ ಮಾದ್ರಿ 

- ಏನಿದೆತ್ತಣ ರಭಸ ಮಾಡ್ರಿ . 
ದೇವಿ ವನದೊಳಗಾಡುತಿರ್ದಳು 

ಮಾನಿನಿಯೊ ಹಾ ರಾಯನಾವೆಡೆ 
ಹೂವಿನಲಿ ಸರಾ೦ಗ ಶೃಂಗಾರದ ವಿಲಾಸದಲಿ 

ಹಾನಿ ಹಿರಿದುಂಟರಿವೆನಂಗಸ್ಸು ರಿತ ಶಕುನದಲಿ 
ಅವಳಿವಳೂರ್ವಶಿಯೊ ರಂಭೆಯೋ 

ಏನು ಮಾರಿಯೊ ಶಿವಶಿವಾಯೆನು 
ದೇವವಧುಗಳ ಸುಳಿವೊ ತಾನೆನ 

ತಾ ನಿತಂಬಿನಿ ಗಾಢ ಗತಿಯಲಿ 
ಲಾವ ಚೆಲುವಿಕೆ ಶಿವಶಿವಾಯೆಂದರಸ ಬೆರಗಾದ ೧೧ ಕಾನನದೊಳೆ ತಂದಳಕ್ಕೆಯ ಸರದ ಬಳಿವಿಡಿದು ೧೮ 
ತಾಗಿದವು ಶರನಿಕರ ಕಾಮನ 

ಕಂಡಳವರಿಬ್ಬರನು ದೊಪ್ಪನೆ 
ಲಾಗು ವೇಗವದೆಂತುಟೋ ತೆಗೆ 

ದಿಂಡುಗೆಡೆದಳು ಮೂರ್ಛಯಲಿ ಮರೆ 
ಹೂಗಣಿಗಳ್ಯದಲ್ಲಿ ರೋಮಗಳೆಂಟುಕೋಟಿಯಲಿ ಗೊಂಡುದೆಚ್ಚರು ಮಾದ್ರಿ ಮಿಗೆ ಹಲುಬಿದಳು ಗೋಳಿಡುತ 
ತೂಗಿ ನೆಟ್ಟವು ಕಣಿಗಳೆಂಬವೊ 

ಚಂಡಿಕೆಗಳಲ್ಲಾಡೆ ಹರಿದರು 
ಲಾ ಗರುವನಳುಕಿದನು ಪ್ರಜ್ಞಾ 

ಪಾಂಡುನಂದನರೆ ವರೀತನ 
ಸಾಗರಂಗಳು ಮಧ್ಯ ಕಟಿ ಜಾನ್ಸಂಟ್ರಿ ಮಿತವಾಯ್ತು ೧೨ ಕಂಡು ಹಾಯೆಂದೂರಲಿ ಹೊರಳಿದರವನಿಪನ ಮೇಲೆ ೧೯ 
- ಮರೆದು ಹಿಂದೆಲ್ಲವನು ಕುಂತಿಯ 

- ಬೊಪ್ಪ ದೇಶಿಗರಾದೆವೈ ವಿಧಿ 
ನರಿಯಲೀಯದೆ ಮೆಲ್ಲಮೆಲ್ಲನೆ 

ತಪ್ಪಿಸಿತಲಾ ನಮ್ಮ ಭಾಗ್ಯವ | 
ತುರುಗಿದೆಳಲತೆ ವನದೊಳಾಡುವ ವಧುವ ಸಾರಿದನು ನೊಪ್ಪಿಸಿದೆ ನೀನಾರಿಗೆಮ್ಮನು ಪೂರ್ವಕಾಲದಲ್ಲಿ 
ಸೆರಗ ಹಿಡಿದರೆ ಬೇಡ ಬೇಡೆಂ 

ಮುಪ್ಪಿನಲಿ ನಿನಗೀಯವಸ್ಥೆ ಯಿ 
ದೆರಗಿದಳು ಚರಣದಲಿ ತರುಣಿಯ 

[ ೧೩ 

ದೊಪ್ಪುದೇ ಹೇರಡವಿಯಲಿ ಮಲ 
ತುರುಬ ಹಿಡಿದೆತ್ತಿದನು ಹೆಣಗಿದರೊಡನೆ ಝಂಪಿಸಿದ ಗಿಪ್ಪುದೇಕೆಂದೂರಲಿ ಮರುಗಿದರಾ ಕುಮಾರಕರು ೨೦ 
ಕೊಂದೆಲಾ ಕಡುಪಾಪಿ ಮರೆದಾ 

ಕೇಳಿ ಹರಿತಂದುದು ಮುನಿವ್ರಜ 
ಹಿಂದೆ ಮಾಡಿದ ಕೃತ್ಯವನು ಮುನಿ 

ವೀಳಿಗೆಯ ಕಡು ಶೋಕರಸದ ಛ 
ಯೆಂದ ನುಡಿ ಹಳ್ಳಹುದೆ ಸುಡು ದುರ್ವಿಷಯಕೆಳಸಿದಲಾ ಡಾಳವನು ನಿಲಿಸಿದರು ಸಂತೈಸಿಯೆ ಕುಮಾರಕರ 
ಬೆಂದುದೇ ನಿನ್ನ ರಿವು ಧೈರ್ಯವ 

ಆಲಿಸಿದಳಾ ಕುಂತಿ ಮರ್ಛಾ 
ನಿಂದು ನೀಗಿದೆಯಕಟ ನಿನ್ನಯ 

ವ್ಯಾಳವಿಷ ಪರಿಹರಿಸಿ ಧರಣಿ 
ನಂದನರಿಗಾರುಂಟೆನುತ ಹೆಣಗಿದಳು ಲಲಿತಾಂಗಿ ೧೪ ಪಾಲಕನ ನೋಡಿದಳು ಬಿಸುಟೈ ತನ್ನ ನಿಂದೆನುತ - ೨೧ 
- ಕೊಂಬುದೇ ಬಯಲರಿತಗಿರಿತದ 

- ಅರಸ ತನಗರುಹದೆ ಸುರಸ್ತಿ 
ಡೊಂಬಿನಾಗಮ ನೀತಿಗೀತಿಯ 

ಯರಿಗೆ ಹರಿ ನಿನ್ನ ವಧುಗಳ 
ಶಂಬರಾರಿಯು ಸಬಳವಲ್ಲಾ ಬೇಗೆಮೂಡಿದುದು 

ತುರುಬ ಕೊಯ್ಯುವೆನವರತೊರಮಾಡುವೆನು ತನಗೆ 
ಬೆಂಬಿಡದೆ ಮರಳಿದೊಡೆ ಮರುಮೊನೆ 

ಅರಸಿ ನೀನೀ ಮಕ್ಕಳನ್ನು ಸಂ 
ಗೊಂಬುದೆಂಬವೋಲವನಿಪತಿಯೊ 

ವರಿಸಿ ಕೊಂಡಿಹುದೆಂದು ಮಾದ್ರಿಯ 
ತಂಬರದಿ ಹಿಡಿದಬಲೆಯನು ಕೂಡಿದನು ಕಳವಳಿಸಿ ೧೫ ಕರವ ಹಿಡಿದರೆ ಕುಂತಿಗೆಂದಳು ಕಾಂತೆ ವಿನಯದಲಿ ೨೨ 


೧೫ 


ಆ ದಿ ಪ 


ರ್ವ 


- ಮರುಳೆ ನೀವಕ್ಕೆ ನಿಮ್ಮೆ 

ಇವರ ಜನನಕ್ರಮವನಾ ಪಾಂ 
ವರು ಕುಮಾರರು ನಿಮ್ಮ ಕೈಯೆಡೆ 

ಡುವಿನ ವಿಕ್ರಮವನು ತಪೋಧನ 
ಧರಣಿಪತಿ ನಿಡು ನಿದ್ರೆಗೈದನು ನನ್ನ ತೋಳಿನಲಿ 

ನಿವಹ ಕೊಂಡಾಡಿದುದು ಬಳಿಕಿನ ಮರಣಸಂಗತಿಯ 
ಸುರವಧುಗಳೊಡನಿರಲಿ ನಿನ್ನಯ 

ಅವನಿಪನ ಸಂಸ್ಕಾರ ಮಾದ್ರಿ 
ಹರಿಬವೆನ್ನದುನೋಡುತನ್ನಯ 

ಯುವತಿ ಸಹಗಮನೋರ್ಧ್ವ ದೇಹಿಕ 

ವಿವಿಧ ಕೃತ್ಯವನೀ ಪ್ರಪಂಚವನವರಿಗರುಹಿದರು 
ಪರಿಯನೀತನ ನಿನಗೆ ಕೊಡೆನೆಂದಂಭ್ರಗೆರಗಿದಳು ೨೩ 

೨೮ 
- ಮುನಿಗಳಿಕೆಯ ತಿಳುಹಿ ಮಾದ್ರಿಗೆ. 

ಮುನಿಗಳಾಕ್ಷಣ ಮರಳಿದರು ತ 
ಜನಪತಿಯ ಸಹಗಮನದಲಿ ಮತ 

ಜನಪ ವೃತ್ತಾಂತವನು ವಿವರಿಸೆ 
ವೆನಿಸಿ ಶವಸಂಸ್ಕಾರವನು ವೈದಿಕ ವಿಧಾನದಲಿ 

ಜನಜನಿತ ಬಳಿಕುಬ್ಬಿ ಹರಿದುದುಶೋಕರಸ ಜಲಧಿ 
ಮುನಿಗಳೇ ಮಾಡಿದರು ಮಾದ್ರಿ 

ಜನಪ ಧೃತರಾಷ್ಮಾದಿ ಬಾಂಧವ 
ವನಿತೆ ತನ್ನ ಕುಮಾರರಿಬ್ಬರ 

ಜನ ಪುನಃ ಸಂಸಾರದಲಿ ಭೂ 
ತನುಜ ನೀ ಸಲಹೆಂದು ಕೊಟ್ಟಳು ಧರ್ಮಜನ ಕರೆದು ೨೪ ಪನನು ದಹಿಸಿದರೂರ್ಧ ದೇಹಿಕವಾಯ್ತು ಮಗುಳಲ್ಲಿ ೨೯ 
* ಪತಿಯ ಸಹಗಮನದಲಿ ಮಾದ್ರಿ 

- ಅರಸ ಕೇಳೆ ಭೀಷ್ಮ ದೃತರಾ 
ಸತಿ ಶರೀರವ ಬಿಟ್ಟವರು 

ಸ್ಮರನು ಬೋಧಿಸಿ ಬಹಳ ಶೋಕ 
ಸುತರು ಸಹಿತೀ ಕುಂತಿ ಮಿಂದು ಪರೇತಕೃತ್ಯವನು ಜರಕೆ ಬಿಡುಗಡೆ ಮಾಡಿದನು ಪಾರಾಶರಿವ್ರತಿಪ 
ಶ್ರುತಿ ವಿಧಾನದೊಳಖಿಳ ಮುನಿ ಸಂ 

ಕರೆದು ಯೋಜನಗಂಧಿಯನು ನೀ . 
ತತಿಗಳನು ಮುಂದಿಟ್ಟು ಮಾಡಿಸಿ 

ವಿರಲು ಬೇಡ ತಾಯೆ ನಿತ್ಯಾ 

[ ೩೦ 
ಸುತರ ಪಾಲಿಸುತಿರ್ದಳಾ ಶತಶೃಂಗ ಶೈಲದಲಿ ೨೫ ಭರತ ವಂಶದೊಳೊಗೆದ ಕಿಚ್ಚುರುಹುವುದು ನೃಪಕುಲವ 
ಅರಸನಪಗತನಾದನಾ ನೃಪ 

ಹೇಳ ಬಾರದು ಮುಂದಣದು ದು 
ನರಸಿ ಬಾಲಕಿ ಮಕ್ಕಳೊವರು 

ಪ್ಯಾಲವಿಂದಿಗೆ ನಾಳೆ ನಾಳೆಗೆ | 
ಭರತ ಕುಲಜರು ನಾವು ತಪಸಿಗಳಿರ್ಪುದಾರಣ್ಯ 

ನಾಳೆ ಬೆಟ್ಟಿತು ವರ್ಣಧರ್ಮಾಶ್ರಮದ ನೆಲೆಯು 
ಅರಿಗಳಾ ರಾಕ್ಷಸರು ನಾವಿ 

ಕಾಲ ವಿಷಮವುಕೌರವ ಸ್ಥಿತಿ 
೩ರಿಸುವುದು ಮತವಲ್ಲ ಹಸ್ತಿನ 

[ ೨೬ ಪಾಲ ಪಾಂಡು ಕುಮಾರರಲಿ ಕೈ 
ಪುರದೊಳೊಪ್ಪಿಸಿ ಬಹುದು ಮತವೆಂದುದು ಮುನಿಸೊಮ ಮೇಳವಿಸುವುದು ತಾಯೆ ಬಿಜಯಂಗೈಯಿ ನೀವೆಂದ ೩೧ 
- ಎಂದು ಕುಂತೀದೇವಿ ಸಹಿತಾ 

- ಎನಲು ಯೋಜನಗಂಧಿ ನಿಜ ನಂ 
ನಂದನರನ್ನೆವರನು ಮುನಿಗಳು 

ದನನ ನುಡಿಯೇ ವೇದಸಿದ್ದವಿ 
ತಂದರಿಭಪುರಿಗಾಗಿ ಭೀಷ್ಮಾದಿಗಳಿಗೀ , ಹದನ 

ದೆನುತ ಸೊಸೆಯರು ಸಹಿತ ನಡೆದಳು ವರ ತಪೋವನಕೆ 
ಮುಂದೆ ಸೂಚಿಸಲು 

ಮುನಿಪನತ್ತಲು ಬದರಿಕಾ ನಂ 
ರ್ವಂದರನಿಬರು ಶುಭ ಮುಹೂರ್ತದೊ 

[ ೨೭ ದನಕೆ ಮರಳಿದನಿತ್ತ ಗಂಗಾ 
ಇಂದು ನಗರಿಯ ಹೊಗಿಸಿದನು ಪರಿತೋಷದಲಿ ಭೀಷ್ಮ ತನುಜ ಸಲಹಿದನಖಿಳ ಪಾಂಡವ ಕೌರವ ವ್ರಜವ ೩೨ 


ಆರನೆಯ ಸಂಧಿ 


- ಸೂ . ಭೀಮ ದುರ್ಯೋಧನರ ಸೆಣಸಿನ 

- ತಾಮಸಿಕೆ ಹೆಚ್ಚಿದುದು ಕದನೋ 
* ಪ್ಲಾಮರಸ್ಯಾಭ್ಯಾಸವನ್ನು ಮಾಡಿದರು ದ್ರೋಣನಲಿ 


ಕೇಳು ಜನಮೇಜಯ ಮಹೀಪತಿ 

ಗುಡುಗು ಗುತ್ತಿನಚೆಂಡು ಗುಮ್ಮನ 
ಬಾಲಕರು ನೂರಾರು ಮೆರೆದರು 

ಬಡಿವ ಕತ್ತಲೆ ಗುದ್ದುಗಂಬದ 
ಬಾಲಕೇಳೀ ವ್ಯಸನಿಗಳು ಹೊರ ವಳಯದಲಿ ಪುರದ 

ಗಡಣಿ ಕಣ್ಮುಚ್ಚ ಸಗವರಿ ಹರಿಹಲಗೆ ನಿಡುಗವಣಿ 
ಆಳಿನೇರಿಕೆ ಹಿಡಿಗವಡೆ ಗುರಿ 

ಕೆಡಹು ಕುಟ್ಟಿಗನಾದಿಯಾದವ 
ಯಾಳು ಚೆಂಡಿನ ಹೊಣಕೆ ಚಿಣಿ ಕೋ 

ಗಡ ವಿನೋದದಲಾಡಿದರು ಪಂ 
ಲಾಳು ಗೊತ್ತಿನ ದಂಡೆಯನೆ ನಾನಾ ವಿನೋದದಲಿ ೧ ಗಡದವರು ನೂರ್ವರಿವರಿತ್ತಂಡವೊಂದಾಗಿ 


೧೬ ಮ ಹಾ ಭಾರತ 

[ ಸಂಧಿ 
ಅದರೊಳೊಬ್ಬನೆ ಭೀಮನನಿಬರ 

ದುರುಳನವನೊಡನಾಡ ಬೇಡೆಂ 
ಸದವ ತಾ ಸೋತರೆ ವಿಭಾಡಿಸಿ 

ದರಸನನಿಬರ ಸಂತವಿಟ್ಟನು 
ಕೆದರುವನು ಗೆದ್ದೋಡಿದರೆ ಬೆಂಬತ್ತಿ ಹಿಡಿದೆಳೆದು ಹಿರಿದು ಹೆಚ್ಚಿತು ಭೀಮ ದುರ್ಯೊಧನರಿಗತಿ ವೈರ 
ಸದೆದು ಬಿಡುವನು ಮುನ್ನ ಭೀಷ್ಟಂ 

ಮರಳಿ ತಾವೊಂದಾಗುತಾತನ 
ಗೋದರಿ ದೂರುವನನಿಬರನು ಮೇ 

ಕರೆಸಿ ವಿವಿಧಕ್ರೀಡೆಯಲಿ ಮೈ 
ಳದಲಿ ಮರುಳೊಂದಾಗಿ ಸಂಗಡವಹರು ಸೂರುಳಿದು ೩ ಮರೆಸಿ ಭೀಮನ ಕಟ್ಟಿ ಹಾಯ್ತಿ ದರೊಂದು ವಡುವಿನಲಿ 
ಕೆಣಕಿ ದುರ್ಯೋಧನನ ನೆತ್ತಿಯ 

- ಪಾಶವನು ಹರಿದೆದ್ದು ಬಂದತಿ 
ನಣಿದು ಹಾಯ್ಕನು ನಿಮ್ಮ ನೂರ್ವರ 

ರೋಪಿ ಸದೆದನು ಮತ್ತೆ ತಮ್ಮೊಳು 
ಬಣಗುಗಳಿಗೆಡಗಾಲ ತೊಡರಿದೆ ಬನ್ನಿ ನೀವೆನುತ 

ಭಾಷೆಗಳಲ್ಲೊಂದಾಗಿ ಕೂಡಿದರೊಂದು ದಿವಸದಲಿ 
ಗುಣವ ನುಡಿದೊಂದಾಗಿ ಕೆಳೆಗೊಂ 

ಆ ಸಿತಗ ಮೈಮರೆದ ಹೊತ್ತು ಮ 
ಡಣಕಿಸದೆ ಮೈಮರೆಸಿ ಮರೆಯಲಿ 

ಹಾಪುರದ ಫಣಿಗಳಲಿ ಕಚ್ಚಿಸಿ 
ಹಣಿದು ಬಿಡುವರು ಭೀಮನನು ದುರ್ಯೋಧನಾದಿಗಳು ಘಾಸಿ ಮಾಡಲು ಬದುಕಿ ಬೇಸರನಡಿಗಡಿಗೆ ಭೀಮ ೧೧ 
ಹೇಳುವರು ಯವುಜಂಗೆ ನಿನ್ನವ 

- ಅರಸ ಕೇಳ್ ಆಯುಷ್ಯವುಳರೆ 
ನೂಳಿಗವ ನಿಲಿಸೆಂದು ಪಾರ್ಥಗೆ. 

ಹರಿಹರ ಬ್ರಹ್ಮಾದಿಗಳು ಸಂ 
ಹೇಳುವರು ಬಳಿಕವರು ಭೀಮನ ಕರೆದು ಗಾರುಡಿಸೆ ಹರಿಸಲರಿಯರು ಬರಿದೆ ದೈನ್ಯಂಬಡುವುದೀ ಲೋಕ 
ಕೇಳುವನು ಹೈಯೆಂದು ತನ್ನ ಯ 

ಭರತ ವಂಶದ ಬಾಹಿರರು ನಿ 
ಸೋಲದಲಿ ಮೈಯೊಡ್ಡುವನು ಮೇ 

ಮೃರಸುಗಳು ಭೀಮಂಗೆ ಮಾಡಿದ 
ಲಾಳಸೇರಿಸಿ ಹರಿದು ಸದವನು ಗುತ್ತಿನಲಿ ಕೆಡಹಿ ೫ ಹುರಿಯನಾ ಹುರಿ ಹರಿದ ಪರಿಯನು ಮತ್ತೆ ಕೇಳೆಂದ 
- ಅಳುತ ಧೃತರಾಷ್ಟಂಗೆ ಭೀಮನು 

ಕಾಳಕೂಟ ಹಲಾಹಲವ ಕಾ 
ಕಳೆದ ಹಲುಗಳನೊಡೆದ ಮೊಳಕಾ 

ರ್ಕೊಲ ದಾರದ ವತೃನಾಭಿ ಕ 
ಲಳನು ತೋರಿಸಿ ದೂರುವರು ದುರ್ಯೋಧನಾದಿಗಳು ರಾಳ ಸೌರಾಷ್ಟ್ರೀಕವ ಚೌಕ್ತಿಕ ಸುಪ್ರದೀಪಕವ 
ಮಳು ಮೋನೆಗಳಲಿ ಗೀರಿ ನೆತ್ತರ 

ಹೇಳಲರಿದೆನಿಪೆಂಟು ವಿಷವನು 
ಗಳೆದು ಹುಡಿಯಲಿ ಹೊರಳಿ ತಾ ಬಂ 

ಮೇಳವಿಸಿ ಬಳಿಕುಳಿದ ಮಧುರ ವಿ 
ದಳು . ಧೃತರಾಷ್ಟಂಗೆ ಭೀಷ್ಮೆಗೆ ದೂರುವನು ಭೀಮ ೬ ಶಾಲ ವಸ್ತುಗಳಿಂದ ಕಜ್ಜಾಯಗಳ ಮಾಡಿಸಿದ ೧೩ 
- ಆಕೆವಾಳರು ಭೀಷ್ಮ ವಿದುರರು 

- ದಿಟ್ಟಿಸಿದರೆವೆ ನೀವುದಂಗೆ 
ಸಾಕು ನಿಮೋಳು ನೂರು ನಾಲ್ವರು 

ಮುಟ್ಟಿದರೆ ಹುಗುಳಹುದು ಬಳಿಕವ 
ಆ ಕುಮಾರರು ಬೇರೆ ನೀನಿಹುದೊಬ್ಬ ಬೇರೆಂದು 

ನಟ್ಟ ಕೈಕರಣದ ಸುವಾರದ ವಿದ್ಯವೇನರಿದೊ 
ನೂಕಿ ಸೂರುಳು ಮಾಡಿ ಬಿಟ್ಟರೆ 

ಕೊಟ್ಟರೀತಂಗೆಲ್ಲವನು ಜಗ 
ನಾಕು ಜಾವದೊಳಿಹರು ಮರುದಿನ 

ಜಟ್ಟಿ ಹಾಕಿಕೊಂಡು ನುಣ್ಣನೆ 
ವಾ ಕುಮಾರರು ತಮ್ಮೊಳೊಂದಾಗಿಹರು ಗೆಳೆಯಾಗಿ ೭ ಚಿಟ್ಟು ಮುರಿಯಾಟದಲಿ ಸದೆದನು ಮತ್ತೆ ಕೌರವರ ೧೪ 
- ಒಂದು ದಿನ ನೂರಾರು ಮಾನಿಸ 

ಮಡುವಿನಲಿ ಹಾಯಿ ದಿರಿ ಹಾವಿನ 
ರೊಂದು ಗೆಳೆಯಲಿ ಪುರದ ಹೊರಗಿಹು. 

ಹೆಡೆಯ ಕೊಂಡೂರಿದಿರಿ ಬಲು ವಿಷ 
ದೊಂದು ಠಾವು ಪ್ರಮಾಣ ವೃಕ್ಷವ ಕಂಡು ನಡೆತರಲು ದಡಿಗೆಗಳ ಮೇಲಿಸಿದಿರಿ ಬಲ್ಲಂದದ ವಿಕಾರದಲಿ 
ಬಂದು ನಿಂದರು ಕೋಲ ಬಿಸುಟೀ 

ಕೆಡಹಲನು ಮಾಡಿದಿರಿ ನೂರರ 
ವೃಂದ ಹತ್ತಿತು ವರನನಿವನೆ . 

ಕಡಿದು ಶಾಕಿನಿಯರಿಗೆ ರಕುತವ 
* ತಂದು ತಂದೆಡೆಯಾಡಿ ಬಳಲಿದು ನೋಡಿದನು ಭೀವು ೮ ಕುಡಿಸಿದಲ್ಲದೆ ಮುನ್ನ ಸಾವೆನೆ ಕೇಳಿ ನೀವೆಂದ ೧೫ 
ವರನ ಹಿಡಿದಲುಗಿ 

- ಒಳಗೆ ಬೆಳೆದುದು ವೈರಶಿಖಿ ಕಡೆ 
ಭರತಕುಲ ಪಾಲಕರು 

ಗಳಕೆ ಹಾಯುದು ಜನನಿ ಜನಕರ 
ವರು ಮಹಾವಾತದಲಿ ತರುಫಲನಿಕರ ಬೀಳಂತೆ 

ಬಲು ನುಡಿಗಳಲಿ ನೂರರಿರ್ದರು ಶಕುನಿ ಮತವಿಡಿದು 
ಶಿರವೊಡೆದು ಬೆನ್ನೊಡೆದು ಮೊಳಕಾ 

ಬಲುಹುಗುಂದದೆ ಭೀಷ್ಮ ವಿದುರರ 
qರಿದು ಕೈಗಳು ಮುರಿದು ನೆತ್ತರು 

ಬಳಕೆಯಲಿ ತಾವಡಗಿ ಗುಣದಲಿ 
ಸುರಿದು ಧೃತರಾಷ್ಟಂಗೆ ದೂಗಿದರನಿಬರೀ ಹದನ ೯ ಕೆಲನ ಮೆಚ್ಚಿಸಿ ನಡೆದಗಿವರು ಯುಧಿಷ್ಟಿ ರಾದಿಗಳು ೧೬ 


ಆದಿ ಪರ್ವ 


ಆಟದಲ್ಲಿ ತೊಡಗಿದರು ಮೊದಲಲಿ . 
ತೋಟಿಯನು ಸಾಕೀತಗಳ ಕಾ 
ಲಾಟವನ್ನು ನಿಲಿಸುವೆನು ಶಸ್ತ್ರಾಸ್ತ್ರ ಪ್ರಸಂಗದಲಿ 
ಆಟವಿಕರಿವದಿರಲಿ ಬಲಿದೊಳ 
ತೋಟಿ ಬರಿದೇ ಬಿಡದು ಮೃತ್ಯು 
ನೂಟ ಮುಂದಿಹುದೆಂದು ಕರೆಕರೆಗುಂದಿದನು ಭೀಷ್ಮ ೧೭ 
- ಧರಣಿಪತಿ ಚಿತ್ತೆಸುಗೌತವು 
ವರ ಮುನಿಗೆ ಜನಿಸಿದ ಶರದೃನು 
ಪರಮಋಷಿಯಾತನು ತಪೋಯುತನಾಗಿ ಧನು ಸಹಿತ 
ಇರುತ ಕಂಡನು ದೈವ ಗತಿಯಲಿ 
ಸುರವಧುವನಾ ಕಣಕೆ ಕಾಮ 
ಜರಿತನಾದನು ಚಲಿಸಿತಾತನ ವೀರ್ಯವವನಿಯಲಿ ೧೮ 
- ಅದು ಶರಸ್ತಂಭದಲಿ ನೆಲೆಯಾ 
ದುದು ಮುನಿಚ್ಚುತವೀರ್ಯ ಮುನಿಸುತ 
ರುದಿಸಿದರು ಶಂತನು ಮಹೀಪತಿ ಕಂಡು ಕೃಪೆಯಿಂದ 
ಸದನದಲಿ ತನ್ನಿಥುನವನು ಸಲ 
ಹಿದನು ಕೃಪ ಕೃಪೆಯೆಂಬ ಹೆಸರಾ 
ದುದು ಮಹಾ ಬಲನಾದನಾತನ ಕರೆಸಿದನು ಭೀಷ್ಮ ೧೯ 
- ಆ ಕೃಪಾಚಾಗಿಯನ ದೆಸೆಯಿಂ 
ದೀ ಕುಮಾರರು ನಿಖಿಳ ತರ್ಕ 
ವ್ಯಾಕರಣ ಮೊದಲೆನೆ ಚತುರ್ದಶ ವಿದ್ಯಗಳನರಿದು 
ಲೋಕ ವೈದಿಕಮುಖ್ಯ ಸಕಲ ಕ . 
ಲಾ ಕುಶಲರಾದರು ಧನುಃ ಪ್ರತಿ 
ವೇಕ ನಿಪುಣರನರಸುತಿದ್ದನು ಮತ್ತೆ ಗಾಂಗೇಯ ೨೦ 

ಮುನಿ ಭರದ್ವಾಜಾಖ್ಯನಿರ್ದನು 
ಘನ ತಪೋನಿಷ್ಠೆಯಲಿ ದಿವಿಜಾಂ 
ಗನೆಯ ಕಂಡನು ಗಾಯವಡೆದನು ಮದನನೆಸುಗೆಯಲಿ 
ತನು ಪಗಿಚ್ಚುತ ವೀರ್ಯವನ್ನು ಸ 

ನಕ ಕಲಶದೊಳಿರಿಸಲಲ್ಲಿಯೆ 
ಜನಿಸಿದನುದೊಣಾಭಿಧಾನನು ಮುನಿಯು ದೆಸೆಯಿಂದ 
- ದೊಣಕಲಶದೊಳಾದ ದೆಸೆಯಿಂ 
ದೊಣನಾದನು ಬಳಿಕ ಮುನಿಯಾ 
ದೊಣಗುಪನಯನಾದಿ ವಿಪ್ರ ಕ್ರಿಯೆಗಳನ್ನು ರಚಿಸಿ 
ದ್ರೋಣನೊಡನೊದಿಸಿ ನೃಪಾಲ 
ಶ್ರೇಣಿಯನು ಶಸ್ತ್ರಾಸ್ತ್ರ ಕಳೆಯಲಿ 
ಜಾಣರನು ಮಾಡಿದನು ಭಾರದ್ವಾಜ ಮುನಿಯಂದು ೨೨ 
- ಕೃಪನನುಜೆಯನು ತಂದು ದೊಣಂ 
ಗುಪಯಮವ ಮಾಡಿದನು ಹರ್ಷದಿ 
ದ್ರುಪದ ಬಂದೀ ದ್ರೋಣನೊಡನರಿದನು ಧನುಶ್ರುತಿಯ 
ಕೃಪೆಯಲೀ ದೊಣಂಗೆ ಜನಿಸಿದ 
ನಪರ ಶಂಕರ ರೂಪನಾಹವ 
ನಿಪುಣನಕ್ಷತಾ ಮ ಭಾರದ್ವಾಜ ಗೋತ್ರದಲಿ ೨೩ 

K . B . K , 


ತಂದೆಯೊಳ್ ಶ್ರಮ ಮಾಡಿದರು ನೃಪ 
ವೃಂದ ಸಹಿತೀ ದೊಣದ್ರುಪದರು 
ನಿಂದನಾ ದ್ರುಪದಾಖ್ಯನಯ್ಯನು ದಿವಿಜ ನಗರಿಯಲಿ 
ಅಂದು ಸಖ್ಯ ಪ್ರೀತಿಯನು ಸಾ 
ನಂದದಲಿ ದೋಣಂಗೆ ವಿರಚಿಸಿ 
ಬಂದು ನಿಜ ರಾಜ್ಯಾಭಿಷೇಕವ ಧರಿಸಿದನು ದ್ರುಪದ ೨೪ 
- ಇತ್ತಲೀ ದೊಣನ ಪಿತನು ಸುರ 
ರತ್ತ ಸರಿದನು ಕೆಲವು ದಿವಸಕೆ 
ತತ್ತಪೋವನದಲ್ಲಿ ವಿಪ್ರ ಕ್ರಿಯೆಗಳನ್ನು ಮಾಡಿ 
ಹೊತ್ತ ದಾರಿದ್ರದಲಿ ಮನವರು 
ಗುತ್ತ ದೇಶಾಂತರದೊಳಗೆ ತೊಳ (ದೊಣ ೨೫ 
ಲುತ್ತ ಬಂದನು ತನ್ನ ಮಗ ಸಹಿತಡವಿಯಲಿ 
- ಪರಶುರಾಮಾಶ್ರಮಕೆ ಮುನಿಯೆ 
ತರಲು ಭಾರದ್ವಾಜನನು ನ . 
ತರಿಸಿ ನುಡಿದನು ಜಾಮದಗ್ನನು ಮಧುರ ವಚನದಲಿ 
ಧರೆಯನಿತ್ತೆನು ದ್ವಿಜರಿಗೀಯವ 
ಸರದೊಳಾ ನಿರ್ಧನನು ನೀನೇ 
ಪರಮ ಋಷಿಯಾತಿಥ್ಯ ಪೂಜೆಗಭಾಗ್ಯ ನಾನೆಂದ ೨೬ 
- ಧನರಹಿತ ನಾ ಹೊತ್ತ ಭಾರಿಯ 
ಧನುವಿಯೊಂದಿಗೆ ದಿವ್ಯ ಶರವಿದೆ . 
ಮನಕೆ ಬಂದುದ ವರಿಸು ನೀನೆನೆ ದೊಣ ನಸುನಗುತ 
ಎನಗೆ ನಿಮ್ಮಡಿಗಳ ಕೃಪಾಲೋ 
ಕನವಲೇ ಪರಿಯಾಪ್ತಿ ಲೋಕದ 

[ ೨೭ 
ಜನ ಮನೋರಂಜನವೆ ಬೇಹುದು ಶರವ ಕೊಡಿಯೆಂದ 
- ಇವು ಮಹಾನಿಮತರ ವೈ 
ಪ್ಲವವಲೇ ದಿವ್ಯಾ ನಿವಹವ 
ನವರು ಕೊಟ್ಟರು ಕೊಂಡನುಚಿತ ವಿಧಾನದಲ್ಲಿ ದ್ರೋಣ 
ಇವು ಮಹಾ ರಣರಂಗದಲಿ ಶಾ 
ಇವ ನಿವಾರಣವೈಸಲೆಮ್ಮಿ 
ವ್ಯವಹೃತಿಗೆ ತಾನೇನುಪಾಯವೆನು ಚಿಂತಿಸಿದ ೨೮ 
- ಮಗನೆ ಬಲ್ಲೆ ದ್ರುಪದ ಭೂಪತಿ 
ಮಗುವುತನದಿಂದೆಮ್ಮ ಸಖನೋ 
ಲಗಿಸುವೆವು ನಾವಲ್ಲಿ ಸಲಹನೆ ಮಿತ್ರ ಭಾವದಲಿ 
ಹೋಗುವ ನಡೆ ಪಂಚಾಲರಾಯನ | 
ನಗರಿಯನು ನಾವೆಂದು ಮುನಿ ಮಾ 
ಳಿಗಳ ಮಣಿಯನು ಬೀಳುಕೊಂಡನು ರೇಣುಕಾ ಸುತನ 

ಬಂದನೀತನು ದ್ರುಪದ ರಾಯನ 
ಮಂದಿರಕೆಯಾ ಬಾಗಿಲವನೊಡ 
ನೆಂದನೆಲವೋ ನಾವು ನಿಮ್ಮ ರಸಂಗೆ ಪೂರ್ವದಲಿ 
ಸಂದ ಮಿತ್ರರು ದೊಣಮುನಿಪತಿ 
ಯೆಂದು ನಮ್ಮ ಭಿಧಾನ ನೀ ಹೇ .. 
ಳೆಂದು ಕಳುಹಲು ಬಂದು ಬಿನ್ನಹ ಮಾಡಿದನು ಹದನ .. 


[ ೨೯ 


[ ೩೦ 


ಮ ಹಾ ಭಾರ ತ 


[ ಸಂಧಿ 


ಸಿರಿಯು ಮದನಧಿಕ ಪ್ರತಾಪೋ | 

ಸರಳ ತೊಡಚಿ ತದೀಯ ಮಣಿ ಬಂ 
- ತರದ ಮದ ಮೊದಲಾದ ಮದ ಸಂ 

ಧುರದ ಮುದ್ರಿಕೆಗೆಚ್ಚು ಹಿಳುಕಿನ 
- ಚರಣ ರಜದಲ ಮಾಸಿತನ ಮನದ ಮಡಿ ವರ್ಗ 

ಶಿರಕೆ ಶರವಾ ಹಿಳುಕಿನಲಿ ಕಣಿಯೆಚ್ಚು ಬಂಧದಲಿ 
ತಿರಿವ ಹಾರುವರೊಡನೆ ಭೂಮಿತಾ 

ಸರಳ ಸಂದರ್ಭದಲ್ಲಿ ನಿಮಿಷಾಂ 
ಶೂರರಿಗೆತ್ತಣ ಮೈತ್ರಿಹೋಗಲಿ 

ತರಕೆ ಫಣಿಪನ ಹೆಡೆವಣಿಯನು 

- ೩೮ 
ಕರೆಯ ಬೇಡೆನೆ ಬಂದು ಬಾಗಿಲಲವ ನಿವಾರಿಸಿದ ೩೧ ದ್ದರಿಸುವಂತಿರೆ ತೆಗೆದು ಬಿಸುಟನು ರತುನ ಮುದ್ರಿಕೆಯ 
- ಮರೆದನೇ ತಪ್ಪೇನು ನಾ ಕಂ 

ಕಂಡು ಬೆರಗಾದುದು ಕುಮಾರರ 
ಡರುಹಿ ಮರಳುವೆವೈಸಲೇಯೆನು 

ತಂಡ ತನತನಗೈದಿ ಭೀಷ್ಮನ 
ತುರುಬಿದರೆ ತರುಬಿದರು ಕಂಬಿಯನಿಕ್ಕಿ ಬಾಗಿಲಲಿ 

ನಂಡಲೆದುದೀ ಮುನಿಯನೀಗಲೆ ಸಂತವಿಡಿಯೆಂದು 
ಒರೆಯನುಗುಳಿಚಿ ಖಡ್ಡದಲಿ ಬಿಡ 

ಚಂಡ ಭುಜಬಲನವರ ಕಾಣಿಸಿ 
ದರಿದನಿಕ್ಕೆಲದವರನೆಲಗ 

೩೨ ಕೊಂಡು ಕೊಟ್ಟನು ಭೀಷ್ಮನವರಿಗೆ 
ಕುರವಣಿಸಿದನು ಮುಂದೆ ನಿಂದನು ದ್ರುಪದ ಭೂಪತಿಯ ಖಂಡ ವಿಭವವನತುಳ ಧನಪತಿಯಾದನಾ ದ್ರೋಣ ೩೯ 
ಏನೆಲವೊ ಪಾಂಚಾಲ ಚಿಕ್ಕಂ 

- ವರ ಮುಹೂರ್ತದೊಳವರ ನೂರರು 
ದಾನು ನೀನೊಂದಾಗಿ ತಂದೆಯೊ 

ವರನು ಕೊಟ್ಟನು ಶಸ್ತ್ರ ವಿದ್ಯಾ 
೯ನನರಿದೆವು ಮರೆದು ಕಳೆದಾ ಹಾ ಮಹಾದೇವ 

ಪರಿಣ ತರ ಮಾಡೆಂದುದ್ರೋಣನ ಕೈಯಲಾ ಭೀಷ್ಮ 
ಏನು ಬಂದಿರಿಯೆಂಬ ಗುಣವಚ 

ಗರುಡಿ ಕಟ್ಟಿತು ನೂರು ಯೋಜನ 
ನಾನುರಾಗವು ಸಾಲದೇ ಧನ 

ವರೆಯ ವಿಸ್ತಾರದಲ್ಲಿ ಸಾವಿರ 
ವೇನು ಫಲ ಕಕ್ಕುಲಿತೆ ಯೆಮಗಿಲ್ಲೆಂದನಾ ದೊಣ ೩೩ ಕುರಿಯ ಹೊಯ್ಸರು ಪೂಜಿಸಿದರಾ ಚದುರ ಚಂಡಿಕೆಯ ೪೦ 
ಸೂರಿಗಳಿಗತಿ ಮೂರ್ಖರಿಗೆ ಗಂ 

ಗರುಡಿ ಪೂಜಾ ವಿಭವ ಸಮನಂ 
ಭೀರರಿಗೆ ಭಂಡರಿಗೆ ವೇದಾ 

ತರದಲನಿಬರು ಸಮವತೊಡಗಿದ 
ಚಾರ ಸಂಯುಕ್ತರಿಗನಾಚಾರ ಪ್ರಸಕ್ತರಿಗೆ 

ರರಸು ಮಕ್ಕಳು ಕೇಳಿದರು ನಾನಾ ದಿಗಂತದಲಿ 
ಧೀರರಿಗೆ ಹಂದೆಗಳಿಗೆತ್ತಣ 

ಬರುತಲಿದ್ದರು ಕೂಡೆ ಹಸ್ತಿನ 
ಸೇರುವೆಗಳೆ ಭೂಪರಿಗೆ ಬಡ 

ಪುರಿಗೆ ವಿದ್ಯಾರ್ಥಿಗಳು ಪಾರ್ಥಿವ 
ಹಾರುವರಿಗೆತ್ತಣದು ಸಖತನವೆಂದನಾ ದ್ರುಪದ ೩೪ ವರ ಕುಮಾರರು ಬಂದು ಕಂಡರು ಶಸ್ತ್ರ ಪಂಡಿತನ ೪೧ 
ಎಲವೊ ನಿನ್ನಾ ಸ್ಥಾನ ಸಹಿತೀ 

- ರಾಯ ಬಲ್ಲೆ : ಮುನ್ನ ಶಿಶುವನು 
ಹೊಳಲ ಸುಡುವೆನು ನಿನ್ನ ಸೀಳಿದು 

ತಾಯಿ ಬಿಸುಟಳು ಗಂಗೆಯಲಿ ರಾ 
ಬಲಿಯ ಕೊಡುವೆನು ಭೂತಗಣಕಿದಿರಲ್ಲ ನೀನೆನಗೆ 

ಧೇಯನಾದನು ರಾಧೆಯೆಂಬವಳೊಲಿದು ಸಾಕಿದರೆ 
ಕಲಿತ ವಿದ್ಯದಕೆಲ ಮಕ್ಕಳ 

ಆಯತಾಕ್ಷನು ಪರಶುರಾಮನೊ 
ಕಳುಹಿ ಕಟ್ಟಿಸಿ ವಾಮ ಪಾದದಿ 

[ ೩೫ ೪ಾಯುಧದ ಶ್ರಮಗಲಿತು ಬಳಿಕದು 
ತಲೆಯನೊರೆವೆನು ಮರೆಯದಿರು ನೀನೆಂದನಾ ದ್ರೋಣ ವಾಯವಾದೊಡೆ ಬಂದನಾ ಗಜಪುರಿಗೆ ಕಲಿಕರ್ಣ ೪೨ 
- ಎಂದು ಭಾಷೆಯ ಮಾಡಿ ತನ್ನಯ 

ಬಂದು ಹಸ್ತಿನಪುರಿಗೆ ರಾಧಾ 
ನಂದನನನೊಡಗೊಂಡು ಜನಪದ 

ನಂದನನು ದುರ್ಯೊರ 
ವೃಂದ ಹಲವನ್ನು ಕಳೆದು ಬಂದನು ಹಸ್ತಿನಾಪುರಿಗೆ ತಂದು ಕಂಡನು ಕೌರವೇಶ್ವರನಿವರ ಕಾಣಿಸಿದ 
ಅಂದು ಸಕಲ ಕುಮಾರಕರು ನಲ 

ಅಂದು ಮೊದಲಾಗವರ ಸಖ್ಯಕೆ 
ವಿಂದ ನಗರಿಯ ಹೊರಗೆ ಗುರಿಗಳ 

ಸಂದ ಕಾಣಿನು ಕರ್ಣ ಕುರುಪತಿ 
ಮುಂದುವರಿದೆಸುತಿರಲು ಮುದದಲಿ ಕಂಡನಾ ದ್ರೋಣ ಗೊಂದೆ ಜೀವನವೊಂದೆ ಮನ ಮತವೊಂದೆ ಕೇಳೆಂದ ೪೩ 
ಬೆರಸಿದನು ನೆರವಿಯನು ನೋಡು 

ಬೇಟೆ ಕರ್ಣನಕೂಡೆ ಹಗಲಿರು 
ತಿರೆ ಯುಧಿಷ್ಠಿರನೃಪನ ಹರಳುಂ 

ಲಾಟ ಕರ್ಣನ ಕೂಡೆ ಪಡು ರಸ 
ಗುರ ವಿಘಾತಿಯೋಳುಗಿದು ಬಿದ್ದು ದಗಾಧ ಕೂಪದಲಿ ದೂಟ ಕರ್ಣನ ಕೂಡೆ ಶಸ್ತ್ರಾಭ್ಯಾಸವವ ಕೂಡೆ 
ನೆರೆದು ತಡಿಯಲಿ ನಿಂದು ನೂರರು 

ತೋಟಿ ಮನದಲಿ ನಗೆಯು ಮಧುರದ 
ವರು ನಿರೀಕ್ಷಿಸಿ ಸಾಧ್ಯವಲ್ಲೆನು 

೩೭ ನೋಟಕಣ್ಣಿನೊಳುಳಿದವರ ಕೂ 
ತಿರೆ ವಗಂಗೆ ಮುನೀಂದ್ರನೆಂದನು ಬೇಗ ತೆಗೆಂದು ಡಾಟಗಳು ತಾವಿಬ್ಬರೊಂದೆನಿಸಿದರು ಜಗವರಿಯೆ ೪೪ 


| ೩೬ 


ಆದಿಪರ್ವ 


- ಸುರಗಿ ಸಬಳ ಕಠಾರಿಯುಬ್ಬಣ 
ಹರಿಗೆ ಹಿರಿಯುಬ್ಬಣವಡಾಯುಧ 
ಪರಿಘ ಚಕ್ರ ಮುಸುಂಡಿ ತೋಮರ ಭಿಂಡಿವಾಳ ಚಯ 
ಪರಶು ಕಕ್ಕಡೆ ಮುಸಲ ಹಲ ಮು 
ದೈರ ಧನುರ್ದಂಡಾದಿ ಶಸ್ತೂ 

೪೫ . 
ತರದಲಬರು ಕುಶಲರಾದರು ಮುನಿಯ ಗರುಡಿಯಲಿ 


ಜನಪ ಕೇಳೆ ಭೀಮ ದುರೊ . 
ಧನರು ಗದೆಯಲಿ ಮಿಗಿಲು ಕರ್ಣಾ 
ರ್ಜುನರು ಧನುವಿನಲಧಿಕರಾದರು ನೃಪಕುಮಾರರಲಿ 
ತನತನಗೆ ಸರ್ವಾಯುಧಂಗಳ 
ಲನಿಬರರಿದರು ಕೂಡೆ ಗುರುವಿನ 
ಮನಕೆ ಹತ್ತೆಯವಾದನರ್ಜುನನಕ್ಕೆ ಶಿಕ್ಷೆಯಲಿ 


ಏಳನೆಯ ಸಂಧಿ 


ಸೂ , ರಾಯ ಕಟಕಾಚಾರ್ಯನಿಂದ ವಿ 

ಘಾಯದಲಿ ನೋಂದನಲ ಮುಖದಲ್ಲಿ 
ರಾಯ ದ್ರುಪದನು ಪಡೆದ ಧೃಷ್ಟದ್ಯುಮ್ಮ ದೌಪದಿಯ 


- ಕೇಳು ಜನಮೇಜಯ ಧರಿತ್ರೀ 

ಕಾಣಬಾರದು ಲಕ್ಷ ವಗ್ಗದ 
ಪಾಲ ಕಲಿತರು ನಿಮ್ಮ ಪೂರ್ವ ನೃ 

ಜಾಣ ಭಟರಿಗೆ ಕಟ್ಟಿ ದೊರೆಯಿದು 
ಪಾಲಕರು ಸರಹಸ್ಯ ಸಾಂಗೋಪಾಂಗ ವಿದ್ಯೆಗಳ 

ಕಾಣಿಸಿದಿರೈ ಹೂಣಿಸಿದಿರೆ ಹೂಡಿದಂಬಿನಲಿ 
ಸ್ಕೂಲದಲಿ ಸೂಕ್ಷ್ಮದಲಿ ಬಹಳ ವಿ 

ಕಾಣಿರೇ ಕರ್ಣಾದಿ ಸುಭಟ 
ಶಾಲದಲ್ಲಿ ಸಂಕೋಚದಲಿ ಲಘು | 

ಶ್ರೇಣಿಯೆಂಬೀ ಗುರುವಿನಣಕವ 
ಪಾಳಿಯಲಿ ಹಾರದಲ್ಲಿ ವಿವಿಧಾನುಪ್ರಯೋಗದಲಿ ೧ ನಾಣಿಯಿಟ್ಟ ವೊಲೆಚ್ಚು ಲಕ್ಷವ ಕೆಡಹಿದನು ಪಾರ್ಥ ೬ 
ಎಡ ಬಲದ ಮಯಣಾಮ ಹೊಳಹಿನ 

- ಹಿರಿದು ಮೆಚ್ಚಿ ಧನಂಜಯನನಾ 
ಕಡಲ ತೆರೆವೆರೆಯದತಿ ಬನರಿಯ 

ದರಿಸಿ ಕೊಟ್ಟನು ಸಕಲ ವಿದ್ಯವ 
ಬಿಡೆಯ ದುವ್ಯಾಳಿಗಳ ಸೂಟಿಯ ಸರಳ ಸೊಹಿನಲಿ ನುರುತರ ಪ್ರೇಮದಲಿ ಸೆಣಸಿದೊಡೇಕಲವ್ಯ ಕನ 
ಕಡುಗಲಿಗಳೇರಾಟದಲಿ ಮಿಗೆ 

ಬೆರಳ ಕೊಂಡನು ಪಾರ್ಥನನು ಪತಿ 
ಝಡಿ ಪವಾಡ ದೃಢಾಯತಿಕೆಗಿದು 

ಕರಿಸಿದನು ತನಗಾದ ನೆರಳಿನ 
ಪಡಿಯ ನಳ ರೇವಂತರೆಂದುದು ರಾವುತಿಕೆಗಳಲಿ ೨ ದರಧುರದ ಭೀತಿಯನು ಗೆಲಿದನು ನರನ ದೆಸೆಯಿಂದ ೭ 
- ನಗವನೊಡ್ಡಿ ದರೊಂದೆ ಸರಳಲಿ 

ಇರಲಿರಲು ಫಲುಗುಣನನೆಕ್ಕತಿ 
ಹುಗಿಲುಗಳೆವ ವಿದೂರಪಾತದಿ 

ಗರೆದು ಶಸ್ತ್ರಾಸ್ತ್ರ ಪ್ರಪಂಚದ 
ಗಗನಯಂತ್ರವನೆಸುವ ಜೋಕೆಯ ಜೋದ ವಿದ್ಯದಲಿ ಪರಮ ಸಿದ್ದಾಂತವನ್ನು ಕಲಿಸಿ ಮಹಾಸ್ತ್ರ ಸಂಗತಿಯ 
ಉಗಿವ ಬಿಡುವೆಡ ಬಲನ ಬವರಿಯ 

ಕರುಣಿಸಿದನಾಗ್ನೆಯ ಪೌರಂ 
ಲಗಿವ ಲವಣಿಯ ದಂತಿ ಶಿಕ್ಷೆಗೆ 

ದರ ಮಹಾ ವಾಯವ್ಯ ವಾರುಣ 
ಮಿಗಿಲು ಭಗದತ್ಯಾದಿಗಳಿಗೆಂದುದು ಕುಮಾರಕರ ೩ ಹರಸಖ ಬ್ರಹ್ಮಾಸ್ತ್ರ ಸೌರೋರಗ ನಗಾದಿಗಳ ೮ 
- ರಥವ ರಕ್ಷಿಸಿಕೊಂಡು ನಿಜ ಸಾ 

- ಒಂದು ದಿನ ವೊಡೋಲಗಕೆ ಗುರು 
ರಥಿಯ ಕಾಯಿದು ಮುಂದೆ ಹೂಡಿದ 

ಬಂದು ಮನ್ನಿಸಿಕೊಂಡು ನಸುನಗು 
ರಥ ಹಯಂಗಳ ಮೈಗಳಲಿ ಮಸೆಗಾಣದಂದದಲಿ 

ತೆಂದನಾ ಧೃತರಾಷ್ಟ್ರ ಗಂಗಾಸೂನು ವಿದುರರಿಗೆ 
ಪ್ರಥಿತ ರಿಪು ಶಸ್ತ್ರಾಸ್ತ್ರವನು ರಿಪು 

ಇಂದು ಪರಿಯಂತರವು ನಿಮ್ಮಯ 
ರಥಿಕರನು ಸಮರದಲಿ ಜಯಿಸುವ 

ನಂದನರನೋದಿಸಿದೆನವರಭಿ 
ರಥಿಕ ವಿದ್ಯೆದೊಳಿವರ ಸರಿ ಸುರನರರೊಳಿಲ್ಲೆಂದ - ೪ ನಂದನೀಯರೊ ನಿಂದ್ಯರೋ ನೀವ್ ನೋಡಬೇಕೆಂದ ೯ 
- ಇನಿಬರೊಳು ಬಿಲುಗಾರನಾರ 

ಸಕಲ ಶಸ್ತ್ರಾಸದಲಿ ಗಜ ಹಯ 
ರ್ಜುನನೊ ಕರ್ಣನೋ ಭೀಮ ದುರ್ಯೋ 

ನಿಕರದೇರಾಟದಲಿ ಲೋಕ 
ಧನರೊ ಮಾಡ್ತೀಸುತರೊ ಮೇಣ ದುಶ್ಯಾಸನಾದಿಗಳೂ ಪ್ರಕಟ ಮಾರ್ಗೀಕೃತ ಚತುರ್ದಶ ವಿಮಲ ವಿದ್ಯದಲಿ 
ಮನದಿ ಕೈಯಲಿ ಕಂಗಳೊ ಲೋ . 

ಸಕಲ ಲಕ್ಷಣ ಗಣಿತ ಗಾರುಡ 
ಚನವೆ ಕಂಗಳೊ ಕಾಣಬೇಕೆಂ 

ವಿಕಟ ಭರತಾದ್ಯಖಿಲ ಕಳೆಯಲಿ 
ದೆನುತ ಗುರು ರಚಿಸಿದನು ಲಕ್ಷವನೊಂದು ವೃಕ್ಷದಲಿ ೫ ವಿಕಳರೋ ಸಂಪೂರ್ಣ'ರೋ ನೀವ್ ನೋಡಬೇಕೆಂದ ೧೦ 


? * 


೨೦ ಮಹಾ ಭಾರತ 

[ ಸಂಧಿ 
- ಲೇಸನೆಂದಿರಿ ಸುತರ ವಿದ್ಯಾ 

ಪರಿಪರಿಯ ಶೃಂಗಾರದಲಿ ನೂ 
ಭ್ಯಾಸ ರಚಿತ ಶ್ರಮವನಾವರಿ 

ರ್ವರು ಸಹಿತ ದುರ್ಯೋಧನನು ನಾ 
ದೈನು ನಿಮಗುತ್ಸವವಲೇ ತಪ್ಪಾವುದುಚಿತವಲೆ 

ಊರು ಸಹಿತ ಯಮನಂದನನು ತಮ್ಮೆರಡು ಪಾರ್ಶ್ವದಲಿ 
ಈಸು ದಿನವೀ ಮಕ್ಕಳೊಡನಾ 

ಗುರುತನುಜ ಕೃಪ ಕರ್ಣ ಸುಬಲಾ 
ಯಾಸವಿದು ಸಾಮಾನ್ಯವೇ ನಾ 

ದ್ಯರು ಪುರೋ ಭಾಗದಲಿ ಭೂಮಿ 
ವೇಸು ಧನ್ಯರೆ ನಿಮ್ಮ ದೆಸೆಯಿಂದೆಂದನಾ ಭೀಷ್ಮ ೧೧ ಶರರಸಂಖ್ಯರು ಹಿಂದೆ ಬರಲೈ ತಂದನಾದೋಣ ೧೮ 
- ಆದಿಯಲಿ ಪುರವೈರಿ ಬಳಿಕಿನೊ 

- ಹೊಯ್ದು ಕೋಣನ ಕುರಿಯ ಹಿಂಡಿನ 
ಛಾದನಗ್ಗದ ಪರಶುಧರನೀ . 

ತೊಯ್ದ ರಕ್ಕೊದನದ ರಾಶಿಯ 
ಮೇದಿನಿಯೊಳೀ ಯುಗದಲನುಪವು ಶಸ್ತ್ರ ವಿದ್ಯದಲಿ ನೈದೆ ದೆಸೆದೆಸೆಗಳಲಿ ಬಲಿದರು ಭೂತ ತುಷ್ಟಿಗಳ 
ವೈದಿಕದಲೀ ನಿಮ್ಮ ವೋಲ್ ದೊರೆ| 

ಕೈದುಗಳ ತನಿವೆಳಗು ನೈದಿಲ 
ಯಾದನಾರು ಕುಮಾರಕರ ಪು 

ಮೈದುನನ ಮಾರುಕವೆನೆ ಬಂ 
ಜ್ಯೋದಯದ ಕಂದರವೆಯೊಸಲೆಯೆಂದನಾ ಭೀಷ್ಮ ೧೨ ದೈದೆ ರಂಗಸ್ಥಳವ ಹೊಕ್ಕುದು ರಾಜಸುತನಿಕರ ೧೯ | 
- ಜೋಯಿಸನ ಕರೆದಖಿಳ ದಿವಸದೊ 

- ಬಾಗಿಲಲಿ ಕಟ್ಟಿಗೆಯ ಕೈಗಳ 
೪ಾಯಿದರು ಶುಭ ದಿನವನವಗೆ ಪ 

ಲಾ ಗುರೂದ್ಭವ ಕೃಪರು ನಿಂದರು 
ಸಾಯದುಡುಗೊರೆ ಸಹಿತ ಮನ್ನಿಸಿ ಮನೆಗೆ ಕಳುಹಿದರು . ಸೀಗುರಿಯ ಸುಳಿವಿನ ತರಂಗದ ಸಾಲ ಸತ್ತಿಗೆಯ 
ರಾಯನಾಜ್ಞೆಯೊಳಿಭ ಪುರದ ಹೊರ 

ಸಾಗರದ ಗಳ ಗರ್ಜನೋದ್ಭಟೆ 
ಗಾಯತದ ಭೂಮಿಯಲ್ಲಿ ವಾಸ್ತು ಏ 

ಹೋಗಲಿದಕದು ಪಾಡೆಯನೆ ಚಾ 
ಥೇಯವೆನಲಳವಡಿಸಿದರು ಹನ್ನೆರಡು ಯೋಜನವ ೧೩ ಪಾಗವಾಚಾರ್ಯನ ಘಡಾವಣಿ ಘಲ್ಲಿಸಿತು ಜಗವ ೨೦ 
ತರವಿಡಿದು ರಚಿಸಿದರು ನೆರೆಯು 

ಆ ಮಹಾ ಕಳನೆಂಟು ದಿಕ್ಕಿನ 
ಪರಿಗೆಗಳ ಹಂತಿಗಳನಂತಃ 

ಹೋಮ ತೀರಲು ಘಳಿಗೆವಟ್ಟಲ 
ಪುರವ ತತ್ಯಾರ್ಶದಲಿ ಭಾರಿಯ ಭದ್ರ ಭವನಿಕೆಯ ಸೌಮುಕರ್ತಿಕರಾಯತಧ್ವನಿ ಸಾರ ಸಮಯದಲಿ 
ಪುರಜನದ ಪರಿಜನದ ನೆಲೆಯು 

ಸೋಮ ವಂಶೋದ್ಭವ ನೃಪಾಲ ಲ 
ಪ್ಪರಿಗೆಗಳ ರಚಿಸಿದರು ಹಸ್ತಿನ 

ಲಾಮನಗ್ಗದ ಧರ್ಮಸುತನು 

[ ೨೧ 
ಪುರದ ಸಿರಿ ಸಾಮಾನ್ಯವೇ ನರನಾಥ ಕೇಳೆಂದ - ೧೪ ದ್ದಾಮ ಗುರುವಿಂಗೆರಗಿ ನಿಂದನು ನುಡಿಸಿದನು ಧನುವ 
ನೆರೆದುದಗಣಿತ ಕರಿ ತುರಂಗಮ 

ಅರಸ ಕೇಳು ಯುಧಿಷ್ಠಿರನು ಪರಿ 
ವರ ವರೂಥ ಪದಾತಿ ಭೂಮಾ 

ಪರಿಯಸುಗೆಯ ಚಾಪ ವಿದ್ಯಾ 
ಶರರು ಬಂದರು ನೋಡಲೆಂದು ದಿಗಂತ ಸಂತತಿಯ 

ನಿರತಿಶಯಕೊ ಯೆಂದು ಗರ್ಜಿಸಿತಾ ಸಭಾ ಜಲಧಿ 
ವರಮುಹೂರ್ತದ ದಿವಸದಲಿ ಸಾ 

ಸುರಗಿ ಹಿರಿಯುಬ್ಬಣವಡಾಯುಧ 
ಗರದ ತೆರೆ ಬಿಟ್ಟಂತೆ ಕಳನೊಳು 

ಹರಿಗೆ ಚಕ್ರ ಮುಸುಂಡಿ ಮುದ್ಧರ 
ನೆರೆದು ನಿಂದುದು ಜನನಿಕರವೇನೆಂಬೆನದ್ದು ತವ ೧೫ ಪರಶು ಮೊದಲಾದಖಿಳ ಶಸ್ತ್ರ ಶ್ರಮವತೋರಿಸಿದ ೨೨ 
- ಸಂದಣಿಸಿ ನೃಪರಾಣಿ ವಾಸದ 

- ಕರಿ ತುರಗದೇರಾಟ ಮೊದಲಾ 
ಗೋಂದಣದ ದಂಡಿಗೆಗಳಿಳಿದವು 

ಗಿರೆ ಸಮಸ್ತ ನೃಪಾಲ ವಿದ್ಯಾ 
ಮುಂದೆ ಹೊಯ್ಕಂಬಿಗಳ ಜೋಡಿಯ ಜನ ಪಲಾಯನದ ಪರಿಣತಿಗೆ ಹಿಗ್ಗಿದರು ಭೀಷ್ಮಾದಿಗಳು ಹರುಷದಲಿ 
ಬಂದರಾ ಗಾಂಧಾರಿ ಕುಂತಿಯ 

ಪರಿವಿಡಿಗಳಲಿ ನಕುಲ ಸಹದೇ 
ರಿಂದುಮುಖಿಯರ ಮೇಳದಲಿ ನಡೆ 

ವರು ವಿವಿಂಶತಿ ಚಿತ್ರಬಲ ದು 

ನಲಿ ೨೩ 
ತಂದುದಗಣಿತ ಪುರವಧೂ ನಿಕುರುಂಬವೊಗ್ಗಿನಲಿ ೧೬ ರ್ಮರುಣರು ತೋರಿದರು ಶ್ರಮವನು ನೂರ್ವರೊಗ್ಗಿ 
ವಿದುರ ಧೃತರಾಷ್ಟ್ರರು ಸಹಿತ ಸುರ 

- ಈತ ಧರ್ಮಜನಿವರು ಮಾದ್ರಿ 
ನದಿಯ ಮಗನೈ ತಂದು ನವ ಭ . 

ಜಾತರೀತ ಸುಲೋಚನನು ಬಳಿ 
ದ್ರದಲ್ಲಿ ಕುಳ್ಳಿರ್ದನು ಪಸಾಯಿತ ಸಚಿವ ಜನ ಸಹಿತ ಕೀತ ದೀರ್ಘಕವಿಂದನಿವನಿಂತೀತನಿವನೆಂದು 
ಒದರುವರದ ವಂದಿಗಳ ಬಿಡೆ 

ಈತ ಧನುವಿನಲೀತ ಖಡ್ಡದ | 
ಸದೆವ ಬಹು ವಿಧ ವಾದ್ಯರವ ಮಿ 

[ ರವ ೧೭ ಲೀತ ಪರಿಘದಲಿತ ಕುಂತದ 
ಕೊದೆದು ಹೊಯ್ಯುದು ಲೋಕಮೂರರ ಕರ್ಣಕೋಟ ರೀತ ಬಲುಹಂದಂಧ ಭೂಪತಿಗರುಹಿದನು ವಿದುರ ೨೪ 


ಆದಿ ಪರ್ವ 

ಮಸಗಿದಾನೆಯ ಕುಂಭದಲಿ ಝಾ 
ಬಳಿಕ ನಾನಾ ದೇಶದರಸುಗ 

ಡಿಸುವ ಕೇಸರಿಯಂತೆ ಜಂಭನ 
ಇಳಿದು ತಮಗಳವಟ್ಟ ಶಸ್ತ್ರಾ 
ವಳಿಗಳಲಿತೋರಿದರು ಮೆಚ್ಚಿಸಿ ತನ್ನ ಹಾಸಭೆಯ 

ಜಸದ ಝಾಡಿಗೆ ಬೆದರದಿದಿರಹ ವಜ್ರಧರನಂತೆ 

ಪಸರಿಸಿದ ಪರಿವಾರ 
ನೆಲನನಬ್ಬರಿಸುವ ಸಭಾ ಕಳ 
ಕಳದ ಮೊರೆಯನು ತಿವಿವ ಪರಿವೆ 

ಳಸಮಬಲ ಹೊಳಕಿದನು ಮೇಘದ 
ಸ್ಥಳದ ಪಾಯವಧಾರು ಮಸಗಿದುದೊಂದು ಥಟ್ಟಿನಲಿ ೨೫ ಮುಸುಕನುಗಿದಿನನಂತೆ ಮೈದೊರಿದನ ಕಲಿಭೀಮ ೩೨ 
ಹಗಲು ಕೈದೀವಿಗೆಯ ಬಿರುದಿನ 

- ಗುರು ನದೀಸುತ ವಿದುರ ಧೃತರಾ 
ವಿಗಡನಿವನಾರೆನಲು ಭೂಪಾ 

ಸ್ಮರಿಗೆ ಕೈಮುಗಿದಾಯುಧದ ಪರಿ . 
ಳಿಗಳ ರತ್ನ ಪ್ರಭೆಯ ಲಹರಿಯ ಲಾವಣಿಗೆ ಮಿಗಿಲು ಪರಿಯ ಚಿತ್ರಶ್ರಮವ ಸಾಂಗೋಪಾಂಗ ಕೌಶಲವ 
ಝಗಝಗಿಪ ತನುರುಚಿಯ ಮಿಂಚನು 

ಕರಿ ತುರಗದೇರಾಟ ಮೊದಲಾ 
ಮಿಗುವ ಖಡ್ಗಚ್ಛವಿಯ ತಲೆಯೊ 

ಗಿರೆ ಸುಯೋಧನ ರಚಿತ ವಿದ್ಯಾ 
ತುಗಳ ಚಾವಡಿಯೊಳಗೆ ಕೌರವ ರಾಯನೈ ತಂದ ೨೬ ಪರಿಣತಿಗೆ ವೆಗ್ಗಳವಿದೆನೆ ತೋರಿದನು ಕಲಿಭೀಮ ೩೩ 
- ಹೊ ನಿರಂತರ ಗಜಬಜವು ತಾ 

- ಕೋಲಗುರು ಚಿತ್ತೆನು ಕುರು ಭೂ 
ನೇನು ಜೀಯವಧಾರು ಚಿತ್ರವ 

ಪಾಲ ಸಮ್ಮುಖನಾಗು ಹಿಡಿ ಮಾ 
ಧಾನವೆಂದುದು ಸಾಲ ಕಂಚುಕಿ ನಿಕರ ಕೈ ನೆಗಹಿ 

ನ್ಯೂ ಲನನ್ನೊಡನೆನುತ ತಿವಿದನು ಭೀಮ ಕುರುಪತಿಯು 
ಭಾನುವಿನ ಭಾರಣಿಯವೊಲು 

ಮೇಳವಿಸಿತೆರಡಂಕ ಬಂದಿಗೆ 
ತ್ಯಾನಮುಖ ಚತುರಾಕ್ಷ ಭೂಪನ 

ಕೋಲಹೊಯಾಟದಲಿ ಬಳಿಕ 
ಸೂನು ಹೊಕ್ಕನು ರಂಗವನು ಭೀಷ್ಮಾದಿಗಳಿಗೆರಗಿ ೨೭. ಕೀಲುಗದೆಗಳ ಹಿಡಿದು ತರುಬಿದರಧಿಕ ರೋಷದಲಿ ೩೪ 
- ಬವರಿಯಲಿ ಪಯಪಾಡಿನಲಿ ಮೈ 

- ಹೊಯ್ದರೊಡ್ಡಿದ ರಣದ ಮೊನೆಯಲಿ 
ಲವಣಿಯಲಿ ಬಿನ್ನಾಣದಲ್ಲಿ ಭಾ 

ಹಾಯದೊಳ ಸುಳಿಯಿಂದ ಕಳೆದರು 
ರವಣಿಯಲಿ ದೆಬ್ಬಾಳದಲಿ ವೇಗಾಯ್ತ ರೇಖೆಯಲ್ಲಿ 

ಕಾಯು ಹೆಣಗಿದರುಪ್ಪರಕೆ ಜಾರಿದರು ಪಡಿತಳಕೆ 
ತಿವಿನ ಮೊನೆಯೊಂದರಲಿ ನೂರಂ 

ಮೈದೆಗೆದರಡಹೊನಲಿ ಬಲು 
ಗವನು ತೋರ್ಪ ವಿಭೇದದಲಿ ಕೌ 

ಗೈದುಗಾರರು ಮನದ ಖತಿಗಿದಿ 
ರವ ಮಹೀಪತಿ ತೋರಿದನು ಶ್ರಮವನು ಕಠಾರಿಯಲಿ ೨೮ ರೈದುದೆನೆ ಹೊಯ್ಯಾಡಿದರು ಕಲಿಭೀಮ ಕೌರವರು ೩೫ 
- ಸುರಗಿಯಲಿ ಚಕ್ರದಲಿ ಹಲದಲಿ 

ಎಲೆಲೆ ಹಿಡಿ ಹಿಡಿ ಭೀಮನನು ತೆಗೆ 
ಹರಿಗೆಯಲಿ ಕಕ್ಕಡೆಯುಲಸಿಯಲಿ 

ಕೆಲಕೆ ದುರ್ಯೋಧನನಿದು ಮಂ 
ಪರಿಘದಲಿ ಸಬಳದಲಿ ಗದೆಯಲಿ ಬಿಂಡಿವಾಳದಲಿ 

ಗಳದ ಬೆಳೆಗಿಂಗಳಿನ ಮಳೆ ಸುರಿದುದೆ ಮಹಾದೇವ 
ಪರಿಪರಿಯ ಚಿತ್ರದ ಚಮತ್ಕೃತಿ 

ಕಳವಳಿಸೆ ಭೀಷ್ಮಾದಿಗಳು ನೃಪ 
ಕರವ ತೋರಿಸಿದನು ಶರಾಸನ 

ತಿಲಕರಿಬ್ಬರ ನಡುವೆ ಹಾಯ್ದರು 
ಶರ ವಿಸರ ಸಂಧಾನದೊಳಗಹುದೆನಿಸಿದನು ಸಭೆಯ ೨೯ ಕುಲಗಿರಿಗಳಂದದಲಿ ಕೃಪ ಗುರುಸುತರು ವಹಿಲದಲಿ ೩೬ 
- ಧೀರರೇ ಜಗಜಟ್ಟಿ ರಾಜ ಕು 

ತೆಗೆದರೀತನನಿತ ಲಾತನ 
ಮಾರ ಚೌಪಟಮಲ್ಲ ಕುರುಕುಲ 

ನುಗಿದರತ್ತಲು ಜನದ ಗಳದಿಂ 
ಕೆರವಾಮೃತಕಿರಣ ಧಿರು ಧಿರು ಭಲರೆ ಭಲರೆನುತ ದೊಗೆದ ಗಾಢದ ಗಜ ಬಜವ ಧಟ್ಟಿಸಿದರಲ್ಲಲ್ಲಿ 
ಭೂರಿ ಸಭೆಯಲ್ಲಿ ಸುಲಿದು ಬಿಸುಡುವ 

ಬೆಗಡು ಮೊಳೆತುದು ಭೀಷ್ಮ ವಿದುರಾ 
ಸೀರೆಗಳ ತೂಪಿರಿದು ಸುಳಿವು 

ದಿಗಳ ಮನದಲಿ ಮೇಲೆ ಹಚ್ಚುವ 
ಪ್ರಾರತಿಯ ತನಿ ಹರಕೆ ತಳಿತುದು ತಾಯ ನೇಮದಲಿ ೩೦ ಹಗೆಗಿದುಪಲಕ್ಷಣವಲಾಯೆಂದುದು ಬುಧವಾರ ೩೭ 
ಏರಿ ತೋರಿದನಶ್ಚಿ ಗಜ ರಥ 

- ಅಳಿವಸಗಿದಂಬುಜದವೋಲ್ ಜನ 
ವಾರನೇಳನು ಸಭೆಯೊಳೊಂದನು 
ನೂರು ಪರಿಯಲಿತೋರಿದನು ಶಸ್ತ್ರಾಸ್ತ ಕೌಶಲವ 

ಜಲಧಿ ಜಾತ ಕೋಭೆಯಲಿ ವೆ . 

ಗಳಿಸಿತಗ್ಗದ ಸಾಧು ವಾದವಿವಾದ ರಭಸದಲಿ 
ಮಾರಿ ಹೆಚ್ಚಿದ ಹರುಷದಿಂದ) 

ಮೊಳಗಿದವು ಕಾಂತ ಮೇಘಾ 
ಬೀರಿದನು ಧೃತರಾಷ್ಟ್ರನುಬ್ಬಿದ 
ಇಾರು ಮಡಿಯಲಿ ಜನನಿ ದುರ್ಯೋಧನನ ಪರಿಣತಿಗೆ ೩೧ 

ವಳಿಯ ಗುರುವೆನೆ ವಾದ್ಯತತಿ ಕಳ 
ಕಳದೊಳರ್ಜುನ ದೇವನೆದ್ದನು ಮುನಿಯ ಸನ್ನೆಯಲಿ .೩೮ 


ಮ ಹಾ ಭಾರತ 

[ ಸಂಧಿ 
ಈತನಾರರ್ಜುನನೆ ಹೋ ಹೋ 

ಇವರ ಮುಖವರಳಿದವು ಗಂಗಾ 
ಮಾತು ಮಾಣಲಿ ವಾಣಲೆಂಬೀ 

ಭವ ಕೃಪದೊಣಾದಿಗಳ ಬಳಿ 
ಮಾತು ಹಿಂಚಿತು ಮುನ್ನ ಮನದೊಳಿರ್ದುದಾಸ್ವಾನ ಕವರ ತಲೆವಾಗಿದವು ಧೃತರಾಷ್ಮಾದಿಕೌರವರ 
ಭೀತ ಕಳಕಳ ರಂಗದಲಿ ಪುರು 

ಇವರ ಜನನಿಯ ಮುಖದ ಸುಮಾ 
ಹೂತಸುತ ಮೈದೋರಿದನು ಜನ 

ನವನು ದುರ್ಯೋಧನನ ಜನನಿಯ 
ವೀತನನು ಕೊಂಡಾಡುತಿರ್ದುದು ರಾಯ ಕೇಳೆಂದ ೩೯ ಜವಳಿ ದುಮ್ಮಾನವನು ಬಣ್ಣಿಸಲರಿಯೆ ನಾನೆಂದ ೪೬ 
- ದೊಣಕೃಪ ಮೊದಲಾದ ಮಾನ್ಯ 

- ಬಾಯ ಹೊಯ್ ಫಲುಗುಣನ ಹೊಗಳುವ 
ಶ್ರೇಣಿಗೆರಗಿದನಮರ ನಿಕರಕೆ | 

ನಾಯಿಗಳನೇನಾಯ್ತು ಕೌತುಕ 
ಗೋಣನೆತ್ತಿದನಿಟ್ಟು ಕರಪುಟವನು ಲಲಾಟದಲಿ 

ವಾಯಕಿವದಿರ ಪಕ್ಷಪಾತವ ನೋಡುನೋಡೆನುತ 
ಪ್ರಾಣ ಪಣವಿದು ನಿಖಿಳ ವಿದ್ಯದ 

ಸಾಯಕವ ತಿರುಹುತ್ರಲಾ ಕ 
ಜಾಣತನವಿದು ವಿನಯವೆಂದಿದು 

ರ್ಣಾಯತಾಂಬಕನೆಡ ಬಲದ ಕುರು 
ಕೇಣವಿಲ್ಲದೆ ನೆರವಿ ನೆರೆ ಹೊಗಳಿತು ಧನಂಜಯನ ೪೦ ರಾಯನನುಜರ ಮೇಳದಲಿ ಹೊರವಂಟನಾ ಕರ್ಣ ೪೭ 
ನಿಲುವಿನಲಿ ಸೃಸ್ಥಾನದಲ್ಲಿ ಕೈ 

- ಗುರುಗಳಿಗೆ ಕೈ ಮುಗಿದು ಶಿರದಲಿ 
ಚಳಕದಲಿ ಭಂಗಿಯಲಿ ಭರದಲಿ 

ತರಣಿ ಮಂಡಲಕೆರಗಿ ನೋಡುವ 
ಲುಳಿಯಲೊಯ್ಯಾರದಲಿ ಮೋಡಾಮೋಡಿಯಂದದಲಿ ನೆರವಿಗಿವನಾರೀತನಾರೆಂಬದ್ಭುತವ ಬೀರಿ 
ಅಳವಿಯಲಿ ಪರಿವಿಡಿಯಲಹಾ 

ಅರಸ ಕೇಳೆ ವಿವಿಧ ಶಸ್ತೂ 
ಬಲದಲವಧಾನದಲಿ ಶಾ 

( ಪಾರ್ಥ ೪೧ ತರದ ಶ್ರಮವನ್ನು ತೋರಿದನು ಕರಿ 
ವಳಿಯ ಸಾಂಗೋಪಾಂಗ ಶ್ರವವನ್ನು ತೋರಿದನು ತುರಗ ರಥ ವಾಹನದ ಶಿಕ್ಷಾ ವಿದ್ಯಗಳು ಸಹಿತ 
- ತುರಗಚಯ ರೇವಂತ ಮದ ಕುಂ 

ಆವ ವಿಧದಲಿ ಪಾರ್ಥತೋರಿದ 
ಜರ ಮಹಾ ದಿವಿಜೇಂದ್ರ ಪಥ ಸಂ 

ನಾವ ದಿವ್ಯಾಸ್ತಪ್ರಪಂಚವ 
ಚರಣ ವರ ಮಾರ್ತಾಂಡ ಯೆಂದಬ್ಬರಿಸೊ ಜನನಿಕರ ಪಾವಕಾನಿಲ ವಾರುಣಾದಿಯನ್ನೆದೆ ವಿರಚಿಸಿದ 
ತುರಗ ಗಜ ರಥ ವಿವಿಧ ಶಿಕ್ಷಾ 

ಆ ವಿಧಾನದಲಾ ವಿಹಾರದ 
ಪರಿಣತಿಯ ತೋರಿದನು ಗುರು ಕೃಪ 

ಲಾ ವಿಬಂಧದಲರ್ಜುನನ ಬಾ 
ಸುರನದೀಜರು ಮುಳುಗಿದರು ಪುಳಕಾಂಬು ಪೂರದಲಿ ೪೨ ಞಾವಳಿಯ ಬಿನ್ನಾಣವನು ತೋರಿದನು ಕಲಿಕರ್ಣ ೪೯ 
ಮತೆ ಕೊಂಡನು ಧನುವ ನೆರವಿಯು | 

- ಸೆಣಸುವಡೆ ಬಾಯೆಂದು ಪಾರ್ಥನ 
ನತ್ತ ಹೊಯ್ಹೊಯ್ಹೊಗಹೇಳ್ ದುರ್ 

ಕೆಣಕಿದನು ಘನರೋಷಶಿಖಿಯಲಿ 
ವೃತ್ತರೆದೆ ಜರ್ಝರಿತವಾಗಲು ತೋರ ಬೇಕೆನುತ ಕುಣಿದವಿಬ್ಬರ ಮಿಾಸೆ ಕಂಗಳೊಳೊಗುವ ಕೆಂಪಿನಲಿ 
ಬತ್ತಳಿಕೆಯಿಂದುಗಿದು ಹೂಡಿ ವಿ 

ಕಣಿಕಣಿಗಳಾಟದಲಿ ಶರ ಖಂ 
ಯತ್ರಳಕೆ ಹಾಯ್ದಿದನು ಕರ್ಬೊಗೆ 

ಡಣಿಯ ಕೋಲಾಟದಲಿ ಖಣಿ ಖಣಿ 
ಸುತ್ತಿ ದಳ್ಳುರಿ ಸುರಿದುದಾಗೋಯಾಸ್ಯ ಧಾರೆಯಲಿ ೪೩ ಖಣಿಲು ಖಣಿ ಖಣಿ ಮಸಗಿಚ್ಚಾಡಿದರು ಚಳಕದಲಿ ೫೦ 
ತೆಗೆಸಿದನು ಶಿಖಿಶರವ ಧನುವಿಂ 

ರಾಯ ಸಭೆ ಕಳವಳಿಸೆ ಹೋ ಹೋ 
ದುಗಿಸಿದನು ವಾರುಣವನಭ್ರವ 

ಹೋಯಿದೇನೇನೆನುತ ಹಿಡಿದರು 

[ ಯನ 
ಮೊಗೆದುದದ್ಭುತ ವಾರಿಯಪಸಂಹರಿಸಿದನು ಮರಳಿ ವಾಯುಸುತ ಕೃಪ ಗುರುಜದ್ರೋಣಾದ್ಯರು ಧನಂಜ 
ಹಗಲನೊಂದೇ ತುತ್ತು ಮಾಡಿದ 

ಆಯಿತಲವೋ ಕರ್ಣ ನೀನು 
ವಿಗಡ ತಿಮಿರಾಸ್ತ್ರದಲಿ ತಿಮಿರವ 

ನಾಯಕನೋ ನೃಪಹಾರದಲಿ ಮೇಣ 
ತೆಗೆಸಿದನು ಸೂರ್ಯಾಸ್ತದಲಿ ಬೆರಗಾಗೆ ಸುರನಿಕರ ೪೪ ನಾಯಕನೋ ನೀನಾವನೆಂದನು ಕೃಪನು ಖಾತಿಯಲಿ ೫೧ 
ಗಿರಿಶರದಲಧ್ರಗಳ ಮೇಘದ 

ಈತನಾವನು ಕರ್ಣನೆಂಬವ 
ಶರದಿನಭ್ರವನುರಗ ಬಾಣದಿ 

ನೀತನರ್ಜುನನೊಡನೆ ತಾ ಮಾ 
ನುರು ಭುಜಂಗವನನಿಲ ಶರದಲಿ ತೀವ್ರ ಮಾರುತನ ರಾತ ) ಕೈಮಾಡಿದನು ಕೈಕೊಳ್ಳನು ಧನಂಜಯನ 
ಪರುಠವವತೋರಿದನು ಜನವು 

ಈತ ತಪ ಲ್ಲೆನುತ ಮಿಗೆ ಮೈ 
ಬೃಗಿಸಲಡಿಗಡಿಗಂಧ ಭೂಪನ 

[ ೪೫ ಯಾತನಾ ಧೃತರಾಷ್ಟ್ರನೀತನ 
ಕೊರಳು ಕುಸಿದುದು ನುಡಿಯ ನಾಟಕ ಹರ್ಷಭಾರದಲಿ ಮಾತೆ ಕಂಡಳು ಕುಂತಿ ನೆನೆದಳು ಪೂರ್ವ ಸಂಗತಿಯ ೫೨ 


ಆದಿ ಪರ್ವ 
²]. 

ಏನಿದ್ದೆ ಕುರುವಂಶನಳಿನೀ 
- ಎನ್ನ ಮಗನೆನೆ ಬಂದುದಿಲ್ಲದು 

ಭಾನುಗಳಿರ ವಿದಗ್ಧ ಜನ ಸುರ 
ತನ್ನ ವಶವೇ ವಿಷ್ಣು ಮಾಯೆಯ 

ಧೇನುಗಳಿರಾವಿಂದು ನಿಮ್ಮಲಿ ದಕ್ಷಿಣಾರ್ಥಿಗಳು 
ಬಿನ್ನಣವಲೇ ಮಾತು ಬಿಗಿದುದು ಮನವನೊಳಗಿಕ್ಕಿ 
ತನ್ನ ತಾನೇ ಮರುಗಿ ಮೂರ್ಛಾ 

ಏನನೀವಿರಿ ನಮಗೆಕೊಡೆ ಸಂ 
ಪನ್ನೆ ಯಾದಳು ಕುಂತಿಯಿತ್ತಲು 

೫೩ ಪೂರ್ಣ ಕೊಡಲಾಪ ಸತ್ತ್ವನಿ 
ಖಿನ್ನನಾದನು ಕೃಪನ ನುಡಿಯಲಿ ದುಗುಡ ಮಿಗೆ ಕರ್ಣ ಧಾನವುಂಟೇ ಹೇಳಿಯೆಂದನು ದ್ರೋಣನನಿಬರಿಗೆ ೬೦ 
- ಈತನರಸಲ್ಲೆಂದು ಕೃಪ ಪಳಿ 

- ಆವುದನು ಬಯಸುವಿರಿ ನಿಮ್ಮ ಡಿ 
ವಾತನೇ ತಪ್ಪೇನು ರಾಜ್ಯದೊ 

ಯಾವ ಕಾರ್ಯವ ಬೆನಸಿದುದ ತಂ 
ಲೀತನರಸೆನಿಸುವೆನು ಕರೆ ನಮ್ಮ ಯ ಪುರೋಹಿತರ ದೀವೆವಿದಕೆ ವಿಚಾರವೇನೆಂದರು ಕುಮಾರಕರು 
ಶಾತ ಕುಂಭಾಸನವ ಮಂಗಳ | 

ತೀವಿದಗ್ಗದ ಹರುಷರಸದಲಿ 
ಜಾತ ವಸುವ ತರಿಸು ತರಿಸಂ 

ಭಾವ ನೆನೆದುದು ಮುನಿಗೆ ವರ ಶಿ 
ದಾ ತತು ಕ್ಷಣದಲಿ ಸುಯೋಧನನೆದ್ದ ರಭಸದಲಿ ೫೪ ಪ್ಯಾವಳಿಗೆ ನುಡಿದನು ನಿಜಾಭಿಪ್ರಾಯ ಸಂಗತಿಯ ೬೧ 
- ತರಿಸಿ ಭದ್ರಾಸನದೊಳಿತಂ 

ಕೇಳಿ ಬಲ್ಲಿರೆ ಗಂಗೆಯುತ್ತರ 
ಗರಸು ಪದವಿಯೊಳಂಗ ದೇಶದ 

ಕೂಲದಲಿ ಪಾಂಚಾಲದೇಶ ನೃ 
ಸಿರಿಯನಿತ್ತನು ರಚಿಸಿದನು ಮೂರ್ಧಾಭಿಷೇಚನವ ಪಾಲನಲ್ಲಿಗೆ ದ್ರುಪದನೆಂಬವನತುಳ ಭುಜಬಲನು 
ದರುಶನವನಿಖಿಳ ಭೂಮಾ 

ಆಳುತನದಂಗದಲಿ ಪರರಿಗೆ | 
ಶೂರರು ಕಂಡರು ಪೂರ್ವಶೈಲದ 

ಸೋಲನವನೊಟ್ಟೆ ಸಿ ದುಪದನ್ನ 
ತರಣಿಯಂತಿರೆ ಕರ್ಣನೆಸೆದನು ರಾಜತೇಜದಲಿ ೫೫ | ಪಾಲಕನ ಪಿಡಿದೊಪ್ಪಿಸಿದರೆವುಗಹುದು ಪರಿತೋಷ ೬೨ 
ಈತನುವತನ್ನದೆಂದೇ 

ಐಸಲೇ ಗುರುದಕ್ಷಿಣಾರ್ಥವಿ 
ಪ್ರೀತಿಯಲಿ ಬರೆ ಸಿಂಹಪೀಠವ 

ದೇನು ಘನ ತಂದೀವೆವೆಂದುಪ 
ನೀತನಿಳಿದೆರಗಿದನು ಪದದಲಿ ಬಳಿಕ ಜನಜನಿತ 

ಹಾಸದಲಿಕೈಯು ತನ್ನೊಳು ನಗುತ ಕೌರವರು 
ಸೂತಸುತನಿವನೆಂದು ಭುವನ 

ಆ ಸುಯೋಧನ ಕರ್ಣಸಹಿತ ಮ 
ಖ್ಯಾತವಾದುದು ಬಳಿಕ ನಸುನಗು 

ಹೀಶ ತನುಜರು ಬೀಳುಕೊಂಡರು 
- ತೀತನನು ಕುಲವೆತ್ತಿ ಭಂಗಿಸಿ ನುಡಿದನಾ ಭೀಮ ೫೬ ವಾಸಿ ಬಿದ್ದುದು ಪಾಂಡುಸುತ ಕೌರವ ಕುಮಾರರಿಗೆ ೬೩ 
- ಇವನ ತಂದೆಯದಾರು ಪಾಂಡುವೊ 

ಧಾಳಿಯಿಟ್ಟು ದು ರಾಯದಳ ಪಾಂ 
- ಪವನ ಕೃಪ ನಿಮ್ಮ ಜನ್ಮವ 

ಚಾಲದೇಶಕೆ ಮುಂದೆ ಹೊಕ್ಕುದು 
ನೆವಗೆ ಹೇಳಿರೆ ಹಿರಿಯ ಗುರುಗಳ ತಾಯದಾವವಳೊ 

ಚಳಿಕೆಯಲಿ ಸುಯೋಧನಾದಿಗಳೊರನುರವಣಿಸಿ 
ಅವಘಡಿಸದಿರಿ ಹಿರಿಯತನಕಂ 

ಧೂಳಿಗೊಟೆಯ ಕೊಂಡಿವರು ರಾ 
ಜುವೆನು ನಿಮಗೆನುತಡಿಗಡಿಗೆ ಕ 

ಜಾಲಯಕೆ ಬಗೆ ದ್ರುಪದನನುಜರು 
ರವ ಮಹೀಪತಿ ಜರಿದು ನುಡಿದನು ಗುರು ಕೃಪಾದಿಗಳ ಸೋಲಿಸಿದರೆ ಕೌರವೇಂದ್ರನ ಬಲವ ಬರಿಕೈದು ೬೪ 
ಒಳಗೆ ಗಜಬಜವಾಯ್ತು ಕೈದುವ 

- ಪುರದ ಹೊರ ಬಾಹೆಯಲಿ ತಾವೆ 
ಸೆಳೆದುದಲ್ಲಿಯದಲ್ಲಿ ಗುರು ಕೃಪ 

ವರು ಮಹಾ ಸನ್ನಾಹ ಚಾಪ | 
ರುಲುಹ ಕೇಳುವರಿಲ್ಲ ಕೈದೆಳಸಾಯು ಕಳನೊಳಗೆ ಸ್ಸು ರಿತ ತೂಣಿಬದ್ದ ಕಂಪಿತ ಖಡ್ಡ ಪಾಣಿಗಳು 
ಇಳಿದು ಭೀಷ್ಮಾದಿಗಳು ತಮ್ಮ ಯ 

ಗುರು ಸಹಿತಲಿವರಿದ್ಧರಿತ್ತಲು 
ನಿಳಯದಿದರೆರಡು ಬಲ ತ 

[ ೫೮ ಪುರಜನಂಗಳ ಮುಸಲ ಹತಿಯಲಿ 
ಮ್ಮೊಳಗೆ ತಾವೇ ಹಣಿದು ಹರಿದುದು ರಾಯ ಕೇಳೆಂದ . ಮುರಿದು ಬಂದುದು ಕೌರವೇಂದ್ರನ ದಳ ವಿಘಾತಿಯಲಿ 
- ಕೆಲರು ಭೀಮನನರ್ಜುನನ ಕೆಲ 

ಆತುಕೊಂಡರು ಪಾಂಡುಸುರಭಿ 
ಕೆಲರು ಕರ್ಣನ ಕೌರವೇಂದ್ರನ 
ಕೆಲರು ಹೊಗಳುತ ಬಂದು ಹೊಕ್ಕರು ಹಸ್ತಿನಾಪುರವ 

ಜಾತ ಸಮರವನಿವರ ಕೈಯಲಿ 
ಬಳಿಕಲಾ ಮರುದಿವಸದಲಿ ಮ 

ಮಾತು ಹಲವಿಲ್ಲೆನುತ ಹೊಕ್ಕರು ಕೊಂದು ಪರಬಲವ 

ಘಾತಿಗಾನುವರಿಲ್ಲ ದೊರೆಯೆನು 
ಕಳುಗಳೆಲ್ಲರ ಕರೆಸಿ ಗರುಡಿಯ 

[ ೫೯ 
ನಿಳಯದಲಿ ಕುಳಿರ್ದು ಗುರು ನುಡಿದನು ಕುಮಾರರಿಗೆ, 

ತಾತನನು ಮುತ್ತಿದರು ಗುರುಗಳಿ 
ಗೀತನೇ ದಕ್ಷಿಣಿಯೆನುತ ಹಿಡಿದರು ಮಹೀಪತಿಯ . ೬೬. 


[ ೫೭ 


ಮ ಹಾ ಭಾರತ 

[ಸಂಧಿ 
ಕೊಂಡು ಬಂದರು ದ್ರೋಣನಿದಿರಲಿ 

ಅರಸ ಕೇಳೆ ಕುಂಡ ಮಧ್ಯದೊ 
ದಿಂಡುಗೆಡಹಿದರೀತನನು ಕೈ 

ಳುರಿಯ ಕರುವಿಟ್ಟೆರಕಿದರೆ ಭಾ 
ಕೊಂಡನೆಲವೋ ದ್ರುಪದ ಸಖ ಪೂರ್ವವನು ನೆನೆಯೆನುತ ಸುರ ಮಹಾನಲನಪರರೂಪೋ ತಾನಿದೇನೆನಲು 
ಭಂಡನಿವನನು ಸಾಕು ಬಿಡಿ ಸಲೆ | 

ಶರವಡಾಯುಧ ಚಾಪ ವರ್ಮೋ 
ಚಂಡಿಯಾದನು ದರ್ಪವಿಷ ಮುಂ 

[ ೬೭ ರಸಹಿತ ರೌದ್ರಾಂಗನಾಗವ 
ಕೊಂಡು ಮೂರ್ಛಿತನೇನ ಮಾಡುವೆನೆಂದನಾ ದೊಣ . ತರಿಸಿದನು ಪಾಂಚಾಲ ಭೂಪತಿ ಭುಜವ ಸೂಲೈಸೆ ೭೧ 
- ಎಲವೊ ಕೊಟ್ಟೆನು ಜೀವದಾನವ 

ವೇದಿ ಮಧ್ಯವನೊಡೆದು ಮೂಡಿದ 
ನಳಲು ನಿನಗೇಕಿನಿತು ಸಾಹಸ | 

ಳಾದರಿಸಿ ಜನವಮಮ ಕಾಮನ 
ದಳವಿಯಲಿ ನೀ ನೆರಹು ಹಗೆಯನು ಭಂಡಹೋಗೆಂದು ಕೈದುವೋ ತೈಲೋಕ್ಯಮೋಹನ ಮಂತ್ರ ದೇವತೆಯೊ 
ಕಳೆದು ಕೊಟ್ಟೆನು ನಿನ್ನ ರಾಜ್ಯದ 

ಕಾದುವರೆ ಕರೆ ಹರಿ ಹರ ಬ್ರ 
ನೆಲದೊಳರ್ದವನಿತ್ತು ನೀ ನಡೆ 

ಹ್ಯಾದಿಗಳಿಗೊರೆಯೆಂಬ ಹೂಂಕೃತಿ 
ಬಳಿಕಲೆಂದೊಡಬಡಿಸಿ ದ್ರುಪದನ ಬಿಟ್ಟನಾದೊಣ೬೮ ಯಾದುದಾ ಕಾಮಂಗ ದ್ರುಪದಾತ್ಮಜೆಯ ಜನನದಲಿ ೭೨ 
- ಅರಸ ಕೇಳೆ ದ್ರುಪದನೀ ಪರಿ 

ದೊಣವಧೆಗೀ ಮಗನು ಪಾರ್ಥಗೆ 
ಪರಿಭವಕೆ ಗುರಿಯಾಗಿ ತನ್ನಯ 

ರಾಣಿಯಾ ಮಗಳೆಂದು ದ್ರುಪದ 
ಪುರವ ಹೊಗದೈ ತಂದು ಗಂಗಾತೀರ ದೇಶದಲ್ಲಿ 

ಕೋಣಿಪತಿ ಸಲಹಿದನು ಸುತರನು ಸಾನುರಾಗದಲಿ 
ಧರಣಿಸುರರಲಿ ಪುತ್ರಕಾಮಾ 

ದ್ರೋಣನೀತನ ಕರೆಸಿ ಶಸ್ತ್ರದ 
ಧ್ವರವ ವಿರಚಿಸಲಾಗ ಸತ್ತೋ 

ಜಾಣಿಕೆಯ ಕಲಿಸಿದನು ವಿಗಡರ 
ತ್ಯರುಷವಂತರನರಸಿದನು ನಾನಾಗ್ರಹಾರದಲಿ 

ಕಾಣಿ ನೀ ಕಲಶಜನ ಪರಿಯಲಿ ರಾಯ ಕೇಳೆಂದ ೭೩ 
* ದೊಣಭಯದಲಿ ಸಕಲ ವಿಪ್ರ 

- ಮಗನು ಧೃಷ್ಟದ್ಯುಮ್ಮ ಬ್ರೌಪದಿ 
ಶ್ರೇಣಿಯಿರೆ ಯಾಜೋಪಯಾಜರು 

ಮಗಳು ಭಾರದ್ವಾಜನೆತ್ತಿದ 
ಪ್ರಾಣ ನಿಸ್ಪೃಹರಾಗಿ ಮಾಡಿಸಿದರು ಮಹಾಕ್ರತುವ ಹಗೆಗೆ ಹರುವಾಯ್ಕೆನುತ ಹಿಗ್ಗಿದ ದ್ರುಪದ ಭೂಪಾಲ 
ಕೇಣವಳಿದಾಹುತಿಯನವರರ 

ದುಗುಡದಲಿ ಕುರು ರಾಯನೀ ದಾ 
ಬಾಣಸಿಗಗುಣಬಡಿಸಿ ದೇವ 

ಯಿಗರ ಬಿರಿದಿನ ಬಿಂಕದಂಕೆಯು 
ದಣಿದುದು ಸಲಿಸಿದರು ಪಾಂಚಾಲನಭಿಮತವ ೭೦ ಬಿಗಿದ ಪರಿಯನು ನೆನೆದು ಮರುಗಿದನರಸ ಕೇಳೆಂದ ೭೪ 


ಎಂಟನೆಯ ಸಂಧಿ 


ಸೂ ವಾಯುಸುತನುರಿಮನೆಯ ಕೌರವ 

ರಾಯ ಕೃತಕವ ಕಳೆದು ಹೊಕ್ಕನು 
ತಾಯಿ ವೊಡಹುಟ್ಟಿದರು ಸಹಿತ ಮಹಾ ವನಾಂತರವ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಗಜನಗರಿಯಲಿ ಕೌರವ 
ರಾಳ ಪಾಂಡವರಾಳ ಸೆಣಸಿನ ಕಾಲುವೆ 
ಸೂಳು ಮತ್ಸರ ಬಿರುದು ಪಾಡಿನ 
ಚಳಿಗಲಹದ ಕದಡು ಜೂಜಿನ 
ತೋಳುವಲರೊಳತೋಟಿಮಸಗಿತು ದಿವಸ ದಿವಸದಲಿ ೧ 

ಬೀದಿಗಲಹದ ಕದಡು ಬೀಡಿನ 
ಲೈದೆ ಹಬ್ಬಿತು ಬೀಡುಗಲಹದ 
ಕೈದೊಳಸು ಕೊಂಡೆಸಗಿ ನಟಿಸಿತು ನಾಡು ನಾಡಿನಲಿ 
ಆದುದೆರಡರಸಿಭಪುರಿಗೆ ಕಾ 
ಳಾದುದಿನ್ನೇನೆಂದು ಪುರಜನ 
ವೈದೆ ಹೆದರಿತು ಭೀಮ ದುರ್ಯೋಧನರ ಹೋರಟೆಗೆ ೨ 


ಬೇರೆ ಪಾಂಡವರಿರಲಿ ರಾಯನ 
ನೂರು ಮಕ್ಕಳು ಪುರವನಾಳಲಿ 
ಬೇರೆಕೌರವರಿರಲಿ ಪಾಂಡವರಾಳಲಿ , ಪುರಿಯ 
ನೂರರೊಡನೆವರನು ಧರಿಸಿರ 
ಲಾರದೀ ಪುರಿಯೆನುತ ದುಗುಡವ 
ಹೇರಿ ಹೊದಕುಳಿಗೊಳುತಲಿರ್ದುದು ಹಸ್ತಿನಾ ನಗರ ೩ 

ಒಂದು ದಿವಸ ಸುಯೋಧನನು ನಿಜ 
ಮಂದಿರದೊಳೇಕಾಂತದಲಿ ಮನ 
ನೊಂದು ನುಡಿದನು ಶಕುನಿ ಕರ್ಣ ಜಯದ್ರಥಾದ್ಯರಿಗೆ 
ಅಂದು ಭೀಮಾರ್ಜುನರು ದ್ರುಪದನ 
ತಂದು ದಕ್ಷಿಣಿಯಿತ್ತು ಗುರುವಿಗೆ 
ಸಂದರೆ ಸಮರದಲ ಪರಿಭವವಾಯು ತಮಗೆಂದ ೪ 


೨ 


ವನಜ ವನದಲಿ ತುರುಚೆ ಕಬಿ ನ . 

- ಐದು ಮುಖವೀರೈದು ಭುಜ ಹದಿ 
ಬನದಿ ಕಡಸಿಗೆ ಚೂತಮಯ ಕಾ 

ನೈದು ಕಂಗಳ ವಿಗಡ ರುದ್ರನು 
ನನದಿ ಬೊಬ್ಬುಲಿ ಭೀಮಸೇನನಯಿರವು ತಮ್ಮೊಳಗೆ ಮೇದಿನಿಯ ಮೇಲೊಂದು ಶಿರ ಭುಜವೆರಡನಳವಡಿಸಿ 
ಇನಿತು ಪಾರ್ಥನ ಮೇಲೆ ಯಮಳರ 

ಆದಿಪುರುಷನು ಭೀಮ ಪೆಸರಿನ 
ಜಿನುಗಿನಲಿ ಜಾರೆನು ಯುಧಿಷ್ಠಿರ | 

ಲೈದೆ ಜನಿಸಿದನಾತನಿದಿರಲಿ 
ಜನಪನಾಗಲಿ ಮೇಣು ಮಾಣಲಿ ಭೀತಿಯಿಂದ ೫ ಕೈದುಕಾರನದಾವನೆ ಹೇಳೆಂದನಾ ಶಕುನಿ 
ಹುದು ನಡೆಯದಿವರೊಡನೆ ನಮ್ಮಲಿ 

- ಅರಸ ಕೇಳ್ಳಿಲು ವಿದ್ಯದಲಿ ಮೂ 
ಕದನವೇ ಕೈಗಟ್ಟುವುದು ಕಾ 

ವರು ಕಣಾ ಸಾಮರ್ಥ್ಯ ಪುರುಷರು 
ದಿದೊಡೆ ಹೆಬ್ಬಲವಹುದು ದುರ್ಬಲ ದೈವಗತಿ ಬೇರೆ ಧರೆಯೊಳೊಬ್ಬರಿಗೊಂದು ಗುಣ ಷಾರ್ಥಂಗೆ ಮೂರು ಗುಣ 
ನದಿಗಳರಳೆಯ ಹಾಸು ನವ ವಿಷ 

ಭರಿತವಾಗಿಹುದಾತನೊಬ್ಬನ 
ವುದರ ದೀಪನ ಚೂರ್ಣವಾವಂ 

ಸರಿಸದಲಿ ಮಾರಾಂತ) ಜೀವಿಸಿ 
ಗದಲಿ ಸಾಪತ್ತರಲಿ ಸದರವ ಕಾಣಿ ತಾನೆಂದ ೬ ಮರಳ ಬಲ್ಲವನಾವನೆ ಹೇಳೆಂದನಾ ಶಕುನಿ - ೧೩ 
- ದುಗುಡವೇತಕೆ ಜೀಯ ಡೊಂಬಿನ 

- ರಾಮಚಂದ್ರನ ಚರಣಯುಗ ವಿ 
ಜಗಳವನು ತೆಗೆದರಿನೃಪರ ಸುಂ 

ಸೀಮಭೀಷ್ಮಾಚಾರಿಯರ ಶಿರ 
ಟಗೆಯನಾಯುವೆನವರ ತನುವನು ಯುದ್ಧ ರಂಗದಲಿ ವಾ ಮಹಾರಥದೊಣನೆದೆ ನಡುಗುವುದು ಸಮರದಲಿ 
ದಿಗು ಬಲಿಯ ಕೊಡಿಸುವೆನು ಸಾಕಿ 

ಸೌಮನಸ್ಯನು ನಿಷ್ಪಕಂಪ ಸ 
ನೊಗುಮಿಗೆಯ ಚಿಂತಾಂಗನೆಯ 

ನಾಮನರ್ಜುನ ದೇವನಿದಿರಲಿ 
ಲಗಿಸದಿರು ಕುರುರಾಯ ಚಿತ್ತೆಸೆಂದನಾ ಕರ್ಣ 

ಭೂಮಿಯಲ್ಲಿ ಬಿಲ್ಲಾಳದಾವವನೆಂದನಾ ಶಕುನಿ ೧೪ 
ಹೊಡೆದು ಹೊಡೆ ಚೆಂಡಾಡಿ ರಿಪುಗಳ 

ಶತ್ರುಗಳ ಸಂಹರಿಸಿ ರಾಜ್ಯವ 
ಗಡಣವನು ಯಮರಾಜಧಾನಿಗೆ : 

ನೆತ್ತಿಯಾಳುವೆನೆಂಬ ಸಾಹಸ 
ನಡೆಸುವೆನು ನೀ ನೋಡುತಿರು ಸಾಕೊಂದು ನಿಮಿಷದಲ್ಲಿ ಸತ್ವಗುಣ ನಿನಗಿಲ್ಲ ಪಾಂಡವರತುಲ ಭುಜಬಲರು 
ಕೊಡು ತನಗೆ ನೇಮವನು ದುಗುಡವ 

ಕೃತ್ರಿಮದ ಮುಖದಿಂದ ರಿಪುಗಳ 
ಬಿಡು ಮನಸ್ಸಿನ ಕಂದು ಕುಂದನು 

ಕಿತ್ತು ಹಾಕಿ ನೆಲನನೇಕ 
ಹಿಡಿಯದಿರು ಕುರುರಾಯ ಚಿತ್ರ ಸೆಂದನಾ ಕರ್ಣ ೮ ಚೈತ್ರದಲ ಸಲಹುವುದು ಮತ ಕೇಳೆಂದನಾ ಶಕುನಿ ೧೫ 
ಹಬ್ಬುಗೆಯ ಹದಿನಾಲ್ಕು ಲೋಕದ 

ಸೋದರರುಗಳು ನೀವು ನಿಮ್ಮೊಳು 
ಮೊಬ್ಬುಗಳನೀಡಾಡಿ ನಭದೊಳ 

ಭೇದ ಮಂತ್ರವ ಮಾಡುವುದು ವು 
ಗೊಬ್ಬನೇ ರವಿ ತೊಳಗಿ ಬೆಳಗುವವೋಲು ಪಾಂಡವರ ರ್ಯಾದೆಯೇ ನಾವ್ ನಿಮ್ಮಡಿಯಲರಮನೆಯ ಸೇವಕರು 
ಕೊಬ್ಬುಗಳ ನಿಲಿಸುವೆನು ಧರೆಯೊಳ 

ವಾದಿಸುವರಿತ್ತಂಡ ಸರಿ ನವ 
ಗೊಬ್ಬನೇ ದುರ್ಯೋಧನನು ಮ 

ಗಾದಗೆಯು ಕಂಡುದ ನುಡಿಯ ಬೇ 
ತ್ತೊಬ್ಬರಿಲ್ಲೆಂದೆನಿಸಿ ತೋರುವೆನೆಂದನಾ ಕರ್ಣ ೯ ಕಾದರಿಸು ಮೇನ್ ಮಾಣು ಬಿನ್ನಹವೆಂದನಾ ಶಕುನಿ ೧೬ 
- ವಿದುರ ಭೀಷ್ಮಾದಿಗಳು ನಿನ್ನಯ 

ಪಕ್ಷವೆರಡೇ ಲೋಕದೊಳ್ ಪಿತೃ 
ಸದನದೊಳಗುಂಡುಟ್ಟು ಪರರ 

ಪಕ್ಷ ಮೇಣಾ ಮಾತೃ ಪಕ್ಷ ವಿ . 
ಭ್ಯುದಯವನೆ ಬಯಸುವರು ದೂರುವರೆಮ್ಮನವರುಗಳ ಪಕ್ಷ ತಂದೆಯು ದೆಸೆ ಸಪಕ್ಷವು ತಾಯ ದೆಸೆಯವರು 
ಹದನ ನೀನೇ ಬಲ್ಲೆ ಸಾಕಿ 

ತಕ್ಷಕನ ತೆರನಂತೆ ನಿನ್ನನು 
ಇದರ ಮಾತೇಕರಸ ತನ್ನಯ 

ಭಕ್ತಿಸುವರಾವಂಗದಲಿ ನೀ 
ಕದನವನು ಚಿತ್ತೆ ಸು ಸಾಕಿನ್ನಂದನಾ ಕರ್ಣ 

ನೀಕ್ಷಿಸುವುದೈ ಪಾಂಡು ಪುತ್ರರನಂದನಾ ಶಕುನಿ ೧೭ 
- ಸಹಜವೀ ನುಡಿ ಕರ್ಣನಾಡಿದ 

- ಮೊಳೆಯಲೇ ಮುರುಡಿಸಲು ಬೇಹುದು 
ನಹುದು ಪಾಂಡವರೆಂಬವರು ಕಡು 

ಬಲಿದ ಬಳಿಕದು ನಿನ್ನ ಹವಣಿ 
ಸಹಸಿಗಳು ಗೆಲಲರಿದು ಕುಹಕೋಪಾಯ ಮಾರ್ಗದಲಿ ಇಳೆಯೊಳರ್ಧವನಿತ್ತು ರಿಪುಗಳ ಹೆಚ್ಚಿಸಿದ ಬಳಿಕ 
ಅಹಿತರನು ಗೆಲ್ಲಬಹುದು ಪರಿಕರ 
ಸಹಿತವರುಗಳ ನಿಮ್ಮ ಚಿತ್ರಕೆ 

ಗೆಲುವನಾವನು ದೇವ ದಾನವ 
ಬಹರೆ ತನ್ನ ಭಿಮತವನವಧರಿಸೆಂದನಾ ಶಕುನಿ 

ರೊಳಗೆ ಭೀಮಾರ್ಜುನರ ಕೈ ಮನ 
೧೧ ದಳವನರಿಯಾ ಭಾದವೈ ಮೇಲೆಂದನಾ ಶಕುನಿ 


4 

4 ECHECHLgol 

4 


ಮಹಾಭಾರತ 


[ ಸಂಧಿ 


ಧಾರುಣಿಯೊಳು ವಿಪೀಲಿಕೆಯು ವಿ 

ಭಾವ ಮೈದುನನಣ್ಣ ತಮ್ಮನು 
ಸಾರದಲಿ ಮಾಡಿದ ಮನೆಯ ಕಾ 

ಮಾವನಳಿಯನು ಪುತ್ರ ಮಿತ್ರರು 
ಊರಗನು ಹೋಗುವಂತೆ ರಿಪುಕುಂಕುವಾರಕರು ಸೇವಕರು ಸಜ್ಜನರು ಸುಜನರು ಸತ್ಯಯತರೆಂದು 
ವೈರದಲಿ ಸಪ್ತಾಂಗವನು ಕೈ 

ಭಾವಿಸದಿರಾರುವನು ನಿನ್ನಯ 
ಸೂರೆಗೊಂಬರು ತಪ್ಪದಿದಕೆ ವಿ 

ಜೀವವುಳ್ಳನ್ನಬರ ನಿನ್ನಯ 
ಚಾರವನು ಕಾಲದಲ್ಲಿ ಮಾಡುವುದೆಂದನಾ ಶಕುನಿ ೧೯ ದೈವಗತಿಯೆಂದು ನಂಬಿಹುದೆಂದನಾ ಶಕುನಿ ೨೬ 
- ಹಿಂದೆ ನೀನವರುಗಳ ನಾನಾ 

- ಶತ್ರುಶೇಷವಿದವೆಂದುಳು 
ಚಂದದಲಿ ನೋಯಿಸಿದೆ ಮನದಲಿ 

ಹುತ್ತ ಬರಲಾಗದು ಕಣಣಾ ಭೂ 
ಕಂದು ಕುಂದದು ಕಷ್ಟ ವೃತ್ತಿಯನಾಚರಿಸುತಿಹರು ಪೋತವರುಗಳು ವೈರಿ ರಾಯರ ವಂಶ ಬೀಜವನು 
ಇಂದು ನೀನಾ ಪಾಂಡುಪುತ್ರರ 

ಬಿತವರೆ ನೇತ್ರಾವಳಿಯ ಮೀ 
ನಂದಗೆಡಿಸದೆ ಬಿಟ್ಟೆಯಾದೊಡೆ 

ಟೆಕ್ಕಿ ಕಾರಾಗಾರದೊಳಗೆ ಕ 
ಮುಂದೆ ಬೆಟ್ಟಿತು ರಾಜಕಾರಿಯವೆಂದನಾ ಶಕುನಿ ೨೦ ಛತ್ರ ಸಹಿತನಶನದಲಧಿಕ ವ್ರತವ ಮಾಡೆಂದ ೨೭ 
- ಇರುಬಿನಲಿ ಸಿಕ್ಕಿರ್ದ ಹುಲಿಯನು 

ವಿಷವನಣುವೆಂದಳುಕದುಪಭೋ 
ಮುರಿದು ಕಳೆಯದೆ ತಳಪಟಕೆ ಬಿ 

ಗಿಸಲು ಕೊಲ್ಲದೆ ಬಿಡುವುದೇ ಕರ 
ಟಿರಿಯ ಬಹುದೇ ಕೊಂದು ಕೂಗದೆ ಬಿಡುವುದೇ ಬಳಿಕ ಗಸದ ನಡು ಬಡವಾದರೆಯು ಕುಯ್ಲಿ ಕ ದೇ ತರುವ 
ಕರುಬರಹ ಪಾಂಡವರಿಗೀಗಲೆ | 

ಶಿಶುವಿವನು ಸಾಮರ್ಥ್ಯ ಪುರುಷನ 
ಹರುವ ನೆನೆ ಹೊರಬಿದ್ದ ರಾದೊಡೆ 

ಪುಸಿ ಕಣಾಯೆಂದುಳುಹಿದೊಡೆ ರ 
ತರಿದು ಬಿಸುಡದೆ ಮಾಣ್ಮರೇ ಹೇಳೆಂದನಾ ಶಕುನಿ ೨೧ ಕಸನಹನು ಮುಂದಕ್ಕೆ ತನಗವನೆಂದನಾ ಶಕುನಿ ೨೮ 
- ಹರಿಹರನು ವೃತ್ರಾಸುರನ ಸಂ 

- ಕಾಲವನು ಗೂಗೆಗಳು ನಿರ್ಜರ 
ಹರಿಸಲರಿಯದೆ ಗರುವದಿಂದಿರು 

ರೇಳಿಗೆಯನಾ ದೈತ್ಯರುಗಳು ತ 
ತಿರಲವನು ದಿನದಿನದೊಳಣುವಣು ಮಾತ್ರವನು ಬೆಳೆದು ಮಾಳಿ ರವಿರಗಳನಾ ಬಲು ನಿದ್ರೆಯನುಚೋರ 
ಧಗೆಯ ತುಂಬಲು ತನ್ನ ಸತ್ಯದ 

ಕಾಲ ಭುಜಗನು ಗರುಡನುಳಿವನು 
ನೆರವಣಿಗೆಗೈದಿಸದೆ ನಾನಾ 

ತಾಳದಂದದಿ ಪಾಂಡವರು ನಿ 
ತೆರದೊಳಾಯಸಗೊಳ್ಳನೇ ಹೇಳೆಂದನಾ ಶಕುನಿ ೨೨ ಸ್ನೇಳಿಗೆಯ ಸೈರಿಸರು ಚಿಂದನಾ ಶಕುನಿ ೨೯ 
- ಅಡವಿಯಲಿ ಜನಿಸಿದರು ಬೆಳವಿಗೆ 

* ವಿಗಡ ರುದ್ರನು ಲೋಚನಾಗ್ನಿಯೊ 
ಯಡವಿಯೊಳಗಿನ್ನವರ ಬಾಳಿಕೆ 

ಲೋಗುಮಿಗೆಯುಕೋಪದಲಿ ಕಾಮನ 
ಗಡವಿಯೇ ನೆಲಮನೆಯದಲ್ಲದೆ ಪಾಂಡುಪುತ್ರರಿಗೆ ಮಿಗೆ ದಹಿಸಿದಂದದಲಿ ರಿಪುಕುಂತೀಕುಮಾರಕರ 
ಪೊಡವಿಯೊಡೆತನ ಸಲ್ಲದವರನು 

ಹೊಗೆದು ಕಳೆ ಲಾಕ್ಷಾಭವನದಲಿ 
ನಡೆಸುವುದು ಕಾ 

ಹಗೆಗೆ ಹರಿವಹುದಲದಿರ್ದೊಡೆ 
ಕೊಡುವುದಾವಂಗದಲಿ ಮತವಲ್ಲೆಂದನಾ ಶಕುನಿ ೨೩ ವಿಗಡಿಸುವುದೆ ರಾಜಕಾರ್ಯವಿದೆಂದನಾ ಶಕುನಿ ೩೦ 
- ತಿಮಿರವಡಗಿದ ಲೋಕ ಶಿಕ್ಷಾ 

ಹಿಡಿವ ಫಣಿಯನು ಹೊಡೆವ ಸಿಡಿಲನು 
ಕ್ರಮಣವಡಗಿದ ದಂತಿ ಕರ್ಮ 

ಜಡಿವ ಮಾರಿಯ ನಲಿವ ರುಜೆಯನು 
ಭ್ರಮೆಗಳಡಗಿದ ಯೋಗಿ ರುಜೆಯಡಗಿದ ನರೋತ್ತಮನು 

ಮಡಿವ ದಿನವನು ಹಾನಿವೃದ್ಧಿಯ ಹೆಚ್ಚು ಕುಂದುಗಳ 
ಹಿಮವಡಗಿದ ಸರೋಜದಂತಿಹು 

ಕಡಿವ ಹಗೆಯನ ಕಾಲಕರ್ಮದ 
ದಮಲ ಮತ ಕೇಳಗೆಗಳಡಗಿದ 

ಗಡಣವನು ಸುಖದುಃಖದುದಯದ 
ಡವರ ಪದವೆನಿಸುವುದು ಚಿತ್ತೆ ಸೆಂದನಾ ಶಕುನಿ ೨೪ ಕಡೆ ಮೊದಲ ಕಾಣಿಸುವನಾವವನೆಂದನಾ ಶಕುನಿ ೩೧ 
- ಬಿಡದೆ ಸುಖ ದುಃಖಗಳೊಂದನು 

ಇನಿತು ಚಿಂತಿಸಲೇಕೆ ಕೌರವ 
ಹಿಡಿದು ಸದ್ಯವಹಾರ ಮುಖದಲ್ಲಿ 

ಜನಪ ನಿಮ್ಮ ಡಿಗಳಿಗೆ ತಾನೊಂ 
ನಡೆಯಲೊಂದರ ತುಷ್ಟಿಯೊಂದರ ನಷ್ಟ ತನಗಹುದು ದನುವ ಬಿನ್ನಹ ಮಾಡುವೆನು ಪಾಂಡವರ ನೆಳಲಿರಲು 
ಹಿಡಿವುದಿಹಪರವೆರಡರೊಳಗಳ 

ನಿನಗೆ ರಾಜ್ಯವನಾಳ ಫಲ ಸಂ 
ವಡಿಕೆ ತನಗಹುದೊಂದನೊಂದನು 

ಜನಿಸಲರಿಯದು ಕಾಲದಲಿ ನೀ 
ಬಿಡುವುದಲ್ಲದೆ ಬೇರೆ ಮತವಿಲ್ಲೆಂದನಾ ಶಕುನಿ . ೨೫ ನೆನೆ ಉಪಾಯವನೊಂದನೆಂದು ಕಳಿಂಗ ಕೈಮುಗಿದ ೩೨ 


ಅದಿ ಪರ್ವ .. 


- ದೇವ ದಾನವರಂತೆ ಹದ್ದಿನ 
ಹಾವಿನೋಲತಿ ವೈರ ಬಂಧದ 
ಠಾವು ಠವಣಿಯ ನೀರು ಭೇದಿಸುವಂತೆ ಭೇದಿಸುತ 
ಕಾವವರ ಕಾವು ಕಂಟಕ 
ಜೀವಿಗಳನಪಹರಿಸುತಂತ 
ರ್ಭಾವಶುದ್ದಿಯೊಳಿಳೆಯನಾಳುವುದೆಂದನಾ ಶಕುನಿ ೩೩ 
- ಮೃತ್ಯುವಿನ ತಾಳಿಗೆಯೊಳಗ್ಗದ 
ಶತ್ರುಗಳ ಸಾವಿಾಪ್ಯದಲಿ ದು 
ರ್ವೃತರೋಲಗದೊಳಗೆ ಸಿಂಹದ ಗುಹೆಯೊಳಹಿಪತಿಯ 
ಹುತ್ತಿನೊಳಗಿಹವೋಲು ಸಲೆ ಬಾ 
ಳುತ್ತಲಂತಃಪುರದೊಳರಸಿರ 
ಲತ್ಯಧಿಕದೆಚ್ಚರಿಕೆಯಿರ ಬೇಕೆಂದನಾ ಶಕುನಿ ೩೪ 
- ಹಗೆಯ ಹೆಂಗಳನರಮನೆಗಳು 
ಪೊಗಿಸಲಾಗದು ತನಗವರು ಹೇ 
ಳಿಗೆಯ ಹಾವಿನವೋಲು ಸುಖತರವಲ್ಲವರಿ ನೃಪರ 
ಮಗಳ ಮಕ್ಕಳ ದೆಸೆಯವರನೋ . 
ಲಗಿಸುವರ ಬಾಹರನಿಯೋ 
ಗಿಗಳ ನಂಬುವುದುಚಿತವೇ ಹೇಳೆಂದನಾ ಶಕುನಿ ೩೫ 
- ದೈವ ಹೊಡೆದಂದದಲಿ ಬೆರತು ಸ 
ಭಾ ವಲಯದಲಿ ಗರ್ವ ವಿಭ್ರಮ 
ಭಾವ ಭೂಷಿತನಾಗಿ ವೈಹಾಯಸವನೀಕಿಸುತ 
ಹಾವಿನಂದದೊಳಿರದ 
ಸಾವಲಂಬನನಾಗದೆಯು ಸುಖ 
ಜೀವಿಯಾಗಿಹುದುತ್ತಮವುಕೇಳೆಂದನಾ ಶಕುನಿ ೩೬ 

ಹೀನಮುಖ ಬಹುಮುಖ ಪ 
ದೀನಮುಖ ವಾಚಾಲಮುಖವ 

ಎಖವಂತರ್ಮುಖ ಬಹಿರ್ಮುಖದ ಕಾರ್ಯದಲ್ಲಿ 
ಆ ನರೇಂದ್ರನ ವರ್ತನಕೆ ದು 
ಸ್ಥಾನವಾಗದೆ ಬಿಡದು ಸಂಶಯ 
ವೇನಿದಕೆ ಕುರುರಾಯ ಚಿತ್ತೆಸೆಂದನಾ ಶಕುನಿ ೩೬ 
- ಶಯನದಲಿ ವಯಲಿ ವೈಹಾ 
ಳಿಯಲಿ ಬೇಟೆಯಲೂಟದಲಿ ಕೇ . 
ಳಿಯಲಿ ಸುರತಕ್ರೀಡೆಯಲಿ ಮಜ್ಜನದ ಸಮಯದಲಿ 
ಜಯದಜೋಕೆಯಲೋಲಗದ ಮರ 
ವೆಯಲಿ ವಾರಸ್ತ್ರೀಯರುಗಳಲಿ 
ಲಯವನ್ಯದಿಸ ಬಹುದು ಚಿತ್ತೆಸೆಂದನಾ ಶಕುನಿ ೩೮ 

ರುಜೆಯನಲುಗುವ ದನವ ದುಗು 
ರಜವನನುಚಿತಜಾತ ಧೂಮ 
ಧ್ವಜವ ರುಣವನವಿದೈಯನು ಗೃಹವಾಸ ಕುಂಡಲಿಯ 
ವೈಜಿನವನು ಕಂಪಿತವ ವೈರಿ 
ವಜವನುಳುಹುವನೆಗ್ಗನೆಂಬಿದು 
ಸುಜನರಭಿಮತ ನಿನ್ನ ಮತವೇನೆಂದನಾ ಶಕುನಿ ೩೯ 


ಮಣಿದು ಕೂಪದ ಜೀವನವ ಕಡೆ 
ಗಣಿಸದೇ ಘಟಯಂತ್ರ ಮೃಗರಿಪು 
ಹಣಗಿದರೆ ಹರಿಣಂಗೆ ಗೆಲವೇ ಕಾರ್ಯಗತಿಯರಿದು 
ಮಣಿವುದಳುಕುವುದಾವ ಪರಿಯಿಂ 
ದೆಣಿಸಿ ಮನದಲಿ ವೈರಿ ರಾಯರ 
ಹಣಿದವಾಡುವುಪಾಯವಿದು ಕೇಳೆಂದನಾ ಶಕುನಿ ೪೦ 

ಅಹಿಯ ಬಾಧೆಯ ಬಲೆಗೆ ಸಿಲುಕಿದ 
ಮಿಹಿರ ಬಿಂಬದವೋಲು ಮಾಯಾ 
ವಿಹರಣದ ವೀಥಿಯಲಿ ಸಿಕ್ಕಿದ ಜೀವರುಗಳಂತೆ 
ಅಹಿತರುಪಟಳದೊಳಗೆ ಸಿಲುಕದೆ 
ಕುಹಕರವದಿರ ಹರಿವ ನೆನೆ ಲೇ . 
ಸಹುದು ಕಾಲಕ್ಷೇಪವಿದಕೇನೆಂದನಾ ಶಕುನಿ | 

ನಂಬುವರ ನೆರೆ ನಂಬು ನಂಬದ 
ಡಂಬಕರ ನಂಬದಿರು ಸಂಗರ 
ವೆಂಬ ಮಾತಿಗೆ ಹಂಬಲಿಸಿ ಬೆಂಬೀಳ ಬಾಹಿರರ 
ನಂಬಿರದಿರರಿರಾಯ ಹನನ ವಿ . 
ಇಂಬನವ ಮಾಡದಿರು ರೂಪಾ 
ಡಂಬರವ ರಚಿಸದಿರು ಬಹಿರಂಗದಲಿ ನೀನೆಂದ ೪೨ 
- ಖಳನಹ ದಾತಾರನನು ದು 
ರ್ಮೇಳನಹ ಮಿತ್ರನನು ತನಗನು 
ಕೂಲೆಯಲ್ಲದ ಸತಿಯನಂತರ್ದಾಯಿಯಹ ನರನ 
ವ್ಯಾಳಯುತವಹ ನಿಳಯುವಿನಿತುವ 
ಕಾಲದಲಿ ವರ್ಜಿಸುವುದಲ್ಲದೆ 
ಡೂಳಿಗವು ಹಿರಿದಹುದು ಚಿತ್ತೆಸೆಂದನಾ ಶಕುನಿ ೪೩ 

ಎಲ್ಲರಿಂ ಬಹು ಧನವ ಕೊಳು ನಿ 
ಇಲ್ಲಿ ಕಾಣಿಯ ಬರಿದೆ ಸೋಲದಿ 
ರಿಲ್ಲವೆನ್ನದೆ ನುಡಿದು ಕಾಲಕ್ಷೇಪವನು ಮಾಡು 
ಒಳಿದನು ನಮಗೆಂಬ ನಯ ನುಡಿ 
ಯಲ್ಲರಲಿ ಬೆಚ್ಚಂತೆ ರಿಪುಗಳ 
ಗೆಲ್ಲಗೆಡಹುವ ಮಂತ್ರವಿದು ಕೇಳೆಂದನಾ ಶಕುನಿ ೪೪ 
- ಧನವನಿತ್ತಾದೊಡೆಯು ಸಹ ಭೋ . 
ಜನವನುಂಡಾದೊಡೆಯು ಮೇಣ್ ನಿಜ 
ತನುಜೆಯನಿತ್ತಾದೊಡೆಯು ಬಳಿಸಂದು ಬೇಸರದೆ 
ತನುವ ಬೆರಸಿದ್ದಾದೊಡೆಯು ನೂ 
ತನಗುಣವ ನುಡಿದಾದೊಡೆಯು ರಿಪು 
ಜನಪತಿಯ ವಶ ಮಾಳ್ಳುದುಚಿತವಿದೆಂದನಾ ಶಕುನಿ ೪೫ 
- ಕೋಶ ಪಾನಾದಿಗಳ ಮಾಡಿ ಮ 
ಹೀಸುರರ ಮೇಲಾಯುಧಂಗಳ | 
ಸೂಸಿ ದೈವವ ಮುಟ್ಟಿ ದಿವ್ಯಾಜ್ಞೆಗಳಲೋಡಬಡಿಸಿ 
ಹೇಸದರಿ ಭೂಪಾಲರನು ನಿ 
ಶೇಷವೆನಿಸುವುದಲ್ಲದಿರ್ದೊಡೆ 
ಪೈಸರಿಸುವುದು ರಾಜಕಾರ್ಯ ವಿದೆಂದನಾ ಶಕುನಿ ೪೬ 


೨೮ 


ಮ ಹಾಭಾರತ 

[ ಸಂಧಿ 
- ನರಕವಿಲ್ಲದ ನರರು ನಾರಿಯ 

ಎಂದು ದುರ್ಬೋಧೆಗಳ ನಾನಾ 
ರುರುಬೆಯಿಲ್ಲದ ಯತಿಗಳಸುರರ | 

ಚಂದದಲಿ ಬೋಧಿಸಿ ಸುನೀತಿಯ 
ವಿರಸವಿಲ್ಲದ ಸುರರು ಮಾಯಾಪಾಶವನು ಹರಿದ 

ನಂದಗೆಡಿಸಿ ತದೀಯ ವಂಶಚ್ಛೇದ ಮಾರ್ಗವನು 
ಪರಮ ತತ್ತ್ವಜ್ಞಾನಿಯಮೋಲೀ . 

ಒಂದುಗೂಡಿ ಸುಯೋಧನಂಗಾ 
ಧರೆಯ ನರಪಾಲಕರುಗಳು ಹಗೆ 

ನಂದವೆನಿಸಿ ಕಳಿಂಗ ಲೋಕವ 
ಹರಿದುಹೋಗಲಸಾಧ್ಯವಹುದೇನೆಂದನಾ ಶಕುನಿ ೪೭ ಕೊಂದನೈ ಜನಮೇಜಯ ಕ್ಷಿತಿಪಾಲ ಕೇಳೆಂದ 
- ಮಸಗೆ ಮೂಡಿದ ಹೊಲನು ದುಷ್ಟ 

- ಎಮ್ಮ ಬಹುಮಾನಾವಮಾನವು 
ಪ್ರಸರದೇಳಿಗೆ ಪಾಪಿಯೋಲಗ 

ನಿಮ್ಮ ದಲ್ಲದೆ ಬೇರೆ ನಮ್ಮಯ 
ಹುಸಿಯ ಬಾಳುವೆ ಹುದುವಿನಾರಂಭದ ಫಲೋದಯವು ಸೋಮು ಸಂಬಂಧದಲಿ ಹಿತವರ ಕಾಣಿ ನಾನಿನ್ನು 
ನಸಿದು ಹೋಗದೆ ಲೋಕದೊಳಗವು 

ಸಮ್ಮತದಿ ಪಾಂಡವರಿಗಗ್ನಿಯು 
ಹೆಸರುವಡೆವವೆ ಹಗೆಯ ಹೆಚ್ಚುಗೆ 

ಲೊಮ್ಮೆ ಹರಿವನು ನೆನೆವೆನೊದವಿದ 

[ ೫೫ 
ಹಸನ ಕೊಡುವುದೆ ರಾಯ ಚಿತ್ತೆಸೆಂದನಾ ಶಕುನಿ ೪೮ ಡಮ್ಮ ಸುಕೃತೋದಯದ ಫಲವೆಂದನು ಸುಯೋಧನನು 
- ಜಾತಿ ಬಾವನ್ನ ದಲಿ ಸರ್ಪದ 

- ಎನೆ ಕಳಿಂದಾದಿಗಳು ತಂತ 
ಭೀತಿ ಸತ್ಪುರುಷರಿಗೆ ದುರ್ಜನ 

ಮೃ ನಮತವ ಹೇಳಿದರು ಕೌರವ 
ಭೀತಿ ದೇವಾದ್ಯರಿಗೆ ದನುಜಾದಿಗಳ ಬಲು ಭೀತಿ 

ಜನಪನವರಿಗೆ ಕೇಡ ನಿಶ್ಚಿಸಿದನು ಮನದೊಳಗೆ 
ಜಾತ ಮಾತ್ರಕೆ ಜನನ ಮರಣದ 

ಜನಕನಲ್ಲಿಗೆ ನಡುವಿರುಳು ಬಂ 
ಭೀತಿ ಬೆಂಬಿಡದಂತೆ ಗೋತ್ರಜ 

ದನುನಯದೊಳೀ ಮಾತ ತೆಗೆದೆಂ 
ಭೀತಿ ಭೂಪಾಲರಿಗೆ ಹಿರಿದಹುದೆಂದನಾ ಶಕುನಿ ೪೯ ದನು ವೃಕೋದರನೂಳಿಗವನರ್ಜುನನ ಸಾಹಸವ ೫೬ 
ಕರಣಿಕರು ಕರಣಿಕರೊಡನೆ ಸಹ 

- ಅರಿಗಳುದ್ಭವವಿನ್ನು ಗಂಟಲ 
ಚರರು ಸಹಚರರೊಡನೆ ಸಾವಂ 

ನರಿವುದೆಮ್ಮನು ನೂರು ಮಕ್ಕಳ 
ತರಲಿ ಸಾವಂತರುಗಳಾ ಮಂತ್ರಿಯಲಿ ಮಂತ್ರಿಗಳು | ನರಸ ಬರಿದೇ ಹಡೆದು ಕೆಡಿಸಿದೆ ತಾಯ ಜವ್ವನವ 
ತರುಣಿಯರು ತರುಣಿಯರೊಡನೆ ಪರಿ 

ಇರಲಿ ಭೀಮಾರ್ಜುನರು ಹಸ್ತಿನ 
ಕರರು ಪರಿಕರರೊಡನೆಯಿರಲೋರ 

[ ೫೦ 

ಪುರದೊಳೆಮ್ಮಿ ನಿಬರನು ದೇಶಾಂ 
ಸೊರಸು ಮಿಗೆ ಮಸೆವುದು ಕಣಾ ಭೂಭುಜನೆ ಕೇಳೆಂದ . ತರಕೆ ನೇಮಿಸು ಜೀಯ ನೂಕದು ಭೀಮನೊಡನೆಂದ ೫೭ 
ವ್ಯಾಕುಲಿತ ವಿಪ್ರರ ವಿಸತಿಯ ದಿ 

ಅಕಟ ಮಗನೇ ಧರ್ಮ ಸುತ ಬಾ 
ವಾಕರನ ಲೋಕಾಯತರ ರ 

ಧಕನೆ ಭೀಮಾರ್ಜುನರ ಮತಿ ಕಂ 
ತ್ಯಾ ಕರನ ಲಾವಕರ ಹಿಸುಳರ ದಾಯಭಾಗಿಗಳ 

ಟಕದೊಳೆರಗದು ಮಿಾರಿ ನಡೆಯರು ಧರ್ಮನಂದನನ 
ಶೋಕಿಗರ ಮಾಯಾವಿಗಳ ದ 

ಸಕಲ ರಾಜ್ಯಕೆ ಪಾಂಡುವೇ ಪಾ 
ರ್ವೀಕರನ ವಿನಿಯೋಗಿಗಳ ಸ 

ಲಕನು ತನ್ನೊಳು ತಪ್ಪಿದನೆ ಬಿಡು 
ರ್ವೈಕ ಮತ್ಸರದೊಳಗೆ ಬದುಕುವನಾವ ಪೇಳೆಂದ ೫೧ ವಿಕಳ ಮತಿಗಳ ಮಾತನೆಂದನು ಮಗರೆ ಧೃತರಾಷ್ಟ್ರ ೫೮ 
- ಮಂಜು ಮಹಿಯನು ಮುಸುಕುವಂತೆ ಧ 

- ಬೊಪ್ಪ ಬಿನ್ನಹವವರ ಜನಕನು 
ನಂಜಯನು ಕಾನನವ ಸುಡುವಂ 

ತಪ್ಪಿ ನಡೆಯನು ನಿಮಗೆ ನೀವಿ 
ತಂಜಿಕೆಗಳುವಾಹವನು ಹೊಯೊರಸುವಂದದಲಿ 

ನೊಪ್ಪಿಸುವುದಾ ಪಾಂಡುಸುತರಿಗೆ ರಾಜ್ಯ ವೈಭವವ .. 
ರಂಜಕರು ಪಾಂಡವರು ನಿನ್ನನು 

ಅಪ್ಪುದಿಳೆ ಧರ್ಮಜನ ತರುವಾ 
ಭಂಜಿಸುವರಾವಂಗದಲಿ ನವ 

ಯಪ್ಪುದಾ ವಿಧಿಯಲ್ಲಿ ಸಂತತಿ 

ತಪ್ಪದವರಿಗೆ ಸಲಹೆ ನೆಲವಿದು ಹೊಲ್ಹೇನೆಂದ ೫೯ 
ಕುಂಜರನ ಕಾಲಾಟ ಸಿಂಹಕೆ ಸೇರುವುದೆಯೆಂದ . ೫೨ 
- ದನಿಗೆ ನಡೆದೊಳಪೊಕ್ಕು ಮರ ಗೂ 

- ಜನಪ ಸುಖದಲಿ ನಿನ್ನ ತಮ್ಮನ 
ಡಿನಲಿ ಸಿಲುಕಿದ ಹುಲಿಯ ವೋಲ್ ಕಾ 

ತನುಜರೊಡನೆಯು ರಾಜ್ಯ ಮಾಡುವು 
ನನದಿ ಬೀಸಿದ ಬಲೆಯೊಳಗೆ ಗಾನಕ್ಕೆ ಮನಸೋಲು ದನುನಯವಲಾ ಬೀಳುಕೊಡುವುದು ನಮ್ಮ ನೂರ್ವರನು 
ಹನನವರಿಯದ ಮೃಗದವೋಲಿರು 

ಜನಪರುಂಟೋಲೈಸಿ ಕೊಂಬರೆ 
ಬಿನಲಿ ಕೆಡಹಿದ ಕರಿಯಮೋಲ್ ರಿಪು 

ತನಗಿರದೆ ಖಂಡೆಯದ ಸಿರಿ ಕರೆ 
ಜನಪರಭ್ಯುದಯದ ವಿನಾಶವನೆಸಗ ಬೇಕೆಂದ ೫೩ ಜನನಿಯನ್ನು ಬೀಳ್ಕೊಂಬೆವಿನ್ನೇನೆಂದು ನಿಂದಿರ್ದ ೬೦ 


೮] - 


ಆದಿ ಪರ್ವ - 

ನಿಗಮ ಸಂಸ್ಥಿತ ವಾಸ್ತು ರಚನಾ .. 
- ಎಲೆ ಮಗನೆ ಎನ್ನಾಣಿ ಬಾ ಕುರು 

ದಿಗಳನಾಯವ್ಯಯದ ತಾರಾ 
ಕುಲತಿಲಕ ನೀ ಹೋಗಲೆಡ 
ಲುಳಿವುದೇ ಮರಿಯಾನೆ ಬಾರೆ ಕಂದ ಬಾಯೆಂದು ದಿಗಳ ರಾಶಿಗ್ರಹ ಬಲದ ವಿಪರೀತ ಯೋಗದಲಿ 
ಸೆಳೆದು ಬಿಗಿಯಪ್ಪಿದನು ಕಂಬನಿ 

ಹಗಲು ತೀರಲು ತಳಿತ ಕೈ ದೀ 

ವಿಗೆಯ ಹಂತಿಯ ಬೆಡಗಿನಲಿ ಕೇ 
ದುಳುಕಿದನು ಹೇಳಿನ್ನು ಮೇಲಣ 
ಬಳಕೆಯನು ರಿಪುರಾಜ ಕಾರ್ಯಕೆ ಬುದ್ದಿಯೇನೆಂದ ೬೧ ಡಿಗನು ಕೃತ್ರಿಮ ರಚನೆಯಲ್ಲಿ ಮಾಡಿಸಿದನರಮನೆಯು ೬೮ 
ನೀರವಿಷವಿಕ್ಕಿದೆವು ಕಿಚ್ಚಿನ 

- ಅರಗಿನಲಿ ಭಿತ್ತಿಗಳ ನವ ಸ 
ಭಾರವಣಿಯೇನಹುದೋ ಪುಣ್ಯವ 

ಜ್ವರಸ ಗುಡ ಮಿಶ್ರದಲಿ ನೆಲೆಯು 
ಹೋರಿಸುವ ಒದಗಿದರೆ ಹೋಗಲಿ ನಮ್ಮ ಹಗೆ ಹರಿದು ಪ್ಪರಿಗೆಗಳನವರಲಿ ಕವಾಟ ಸ್ತಂಭ ವೇದಿಗಳ 
ಓರಣಿಸಿತ್ಸೆ ವೈರಿಗಳ ವಿ 

ವಿರಚಿಸಿದ ನವಸೌಧಭದ್ರಾ 
ಸ್ವಾರ ಮರೆಯಲಿ ಜೀಯ ಜೂಜಿನ 

ಸರಣ ನಂದ್ಯಾವರ್ತದಲಿ ಪರಿ 
ಬಾರುಗುತ್ತಿದು ನಿಮ್ಮ ಚಿತ್ರಕೆ ಬಹಡೆ ಮಾಡುವೆವು ೬೨ ಪರಿಯ ಬಿನ್ನಾಣದೊಳಗರಗಿನ ಮನೆಯ ಮಾಡಿಸಿದ ೬೯ 
ಆವ ತೆರದಲಿ ವೈರಿ ಭಟಕುಲ 

ಹಿರಿಯ ಭವನದ ಸುತ್ತುವಳಯದ 
ದಾವಿಗೆಯನಿಡಿಸುವಿರಿ ನಿಮ್ಮೊಳ 

ಮುರುಹಿನಲಿ ಮನೆ ಮನೆಗಳಾ ಮಂ 
ಗಾವು ಹೊರಗೇ ಮಗನೆ ಸೊಗಸೆನೆ ನಿಮ್ಮ ವೈಭವಕೆ ದಿರ ನಿಕಾಯಕೆ ಬಾಗಿಲೊಂದಾ ದ್ವಾರ ದೇಶದಲಿ 
ಸಾವರಾವಂದದಲಿ ಮಿಗೆ ಸಂ 

ಇರವು ತನ್ನದು ಬಾಗಿಲಿಕ್ಕಿದು 
ಭಾವಿಸುವುದಾ ತೆರನ ನೀ ಹೇ . 

ಹೊರಗೆ ಮುದ್ರಿಸಿ ಕಿಚ್ಚ ಚುಚ್ಚುವ 
ತಾವುಸೊಗಸುವೆವೆಂದು ನುಡಿದನು ಮಗ 

ಪರುಠವಣಿಯಲಿ ಖಳ ಪುರೋಚನನಂದು ನಿರ್ಮಿಸಿದ ೭೦ 
ಕರೆಸಿ ಪಾಂಡು ಕುಮಾರಕರ ನೀ 

- ಧರಣಿಪತಿ ಕೇಳಿ, ಹಸ್ತಿನ 
ಧರೆಯ ಹಸುಗೆಯ ಮಾಡಿ ಕೊಡು ಕರಿ 

ಪುರದೊಳಗೆ ಕುಂತೀ ಕುಮಾರರ| 
ತುರಗ ಭಂಡಾರವನ್ನು ಸಹ ದಾಯಾದ ವಿಷಯದಲಿ ಕರೆಸಿ ಕಟ್ಟೆಕಾಂತದಲಿ ಧೃತರಾಷ್ಟ್ರ ಭೂಪಾಲ 
ಇರವನವರಿಗೆ ವಾರಣಾವತಿ 

ಬೆರಗು ಬಿನ್ನಾಣದಲಿ ಮಕ್ಕಳ 
ಪುರದೊಳಗೆ ಪರುಠವಿಸಿ ಕೊಡು ತಾ 

ಮರುಳು ಮಾಡಿದನೇನ ಹೇಳುವೆ 
ನುರುಹಿ ಸುಡುವೆನು ಬಳಿಕ ಲಾಕ್ಷಾ ಭವನ ರಚನೆಯಲಿ ೬೪ ನುರಿವನೆಯ ಬೀಡಾರದಲಿ ಬಿಡಿಸಿ ಮನದಂದ ೭೧ 
ಅಹುದು ಮಗನೇ ಮಂತ್ರವಿದು ಮತ 

ದುರುಳರೀ ಕೌರವರು ನೀವತಿ 
ವಹುದು ನಮಗೀ ಭೀಷ್ಮ ವಿದುರರು 

ಗರುವರವದಿರು ಪಾಪ ಕರ್ಮರು 
ಕುಹಕಿಗಳು ಕೃತಭಿನ್ನವಾದರೆ ಭಾರವದು ಮೇಲೆ 

ಪರಮ ಪುಣ್ಯರುನೀವು ತನ್ನ ವದಿರು ಕುಮಂತ್ರಿಗಳು 
ಗಹನ ಗತಿಯಲಿ ಗೂಢತರ ಸ 

ಎರಳೆ ತೋಳನ ಸಾದು ಸುಣ್ಣದ 
ನ್ನಿಹಿತ ಕರ್ಮ ಕಲಾಪದಲಿ ರಿಪು 

ನೆರವಿಗದುವಾವಗೆಯ ಸೇರುವೆ 
ದಹನ ಸಿದ್ದಿಯ ನೆನೆವುದೆಂದನು ಮಗರೆ ಧೃತರಾಷ್ಟ್ರ ೬೫ ಯರಸ ನಿನ್ನೊಡನೆನ್ನ ಕುನ್ನಿಗಳೆನುತ ಬಿಸುಸುಯ್ಯ ೭. ೨ 
- ಜನಕನನು ಬೀಳ್ಕೊಂಡು ಕೌರವ 

- ತಂದೆಯಿಲ್ಲದ ನಿಮಗೆ ಹಿತರಾ 
ಜನಪ ತನ್ನರಮನೆಯ ಸಚಿವರೊ 

ರಂದು ಮರುಗುವೆನೆನ್ನ ಮಕ್ಕಳು 
ಳನುಪಮಿತ ವಿಶ್ವಾಸಸೂಚಕನನು ಪುರೋಚನನ 

ಕೊಂದು ಹಿಂಡೆಯ ಕೂಳನುಂಬರೆ ಹೇಸುವವರಲ್ಲ 
ನೆನೆದ ರೌರವ ರಾಜಕಾರ್ಯದ 

ಇಂದು ನಿಮಗವರಿಂದಲುಪಹತಿ 
ಘನವನರುಹಿ ಸಮಗ್ರ ಧನ ಸಾ 

ಬಂದುದಾದರೆ ತನ್ನ ತಲೆಯಲಿ 
ಧನವ ಜೋಡಿಸಿ ಕೊಟ್ಟು ಕಳುಹಿದನವನ ಗುಪ್ತದಲಿ ೬೬ ನಿಂದು ಹೊರೆವುದಕೀರ್ತಿಕಿಷ ಮಗನೆ ಕೇಳೆಂದ ೭೩ 
ಆ ಪುರೋಚನನೆಂಬವನು ಬಲು 

- ತಾತ ಕೆಡುವಿರಿ ನೀವು ತನಗ 
ಪಾಪಕರ್ಮನು ಕುರುಪತಿಗೆ ಬಳಿ 

ಖ್ಯಾತಿ ಕೌರವರೆಂಬುವರು ದು 
ಕಾ ಪುರಾಂತರದಿಂದ ಬಂದನು ವಾರಣಾವತಿಗೆ 

ರ್ನಿತಿಕಾರರು ಭೀಷ್ಮ ವಿದುರರು ಭೀತರವದಿರಿಗೆ 
ಆ ಪುರದ ಜನವರಿಯದಂತಿರೆ 

ನೀತಿ ಸಮ್ಮತವಾಗಿ ಚಿತ್ರದೊ 
ಕಾಪುರುಷನಳವಡಿಸಿದನು ನಸು 

ತಾತ ಮತವನು ಹೇಳಿ ನನ್ನೊಳು 
ದೀಪ ತಾಗಿದೊಡೇಕರೂಪಹ ರಾಜಭವನವನು ೬೭ ಭೀತಿ ಬೇಡೆಂದರಸ ಹಿಡಿದನು ಧರ್ಮಜನ ಕರವ ೭೪ 


ಮ ಹಾಧಾರ ತ 

[ ಸಂಧಿ 
- ಬೇರೆ ಮತವೆಮಗೇನು ಬೊಪ್ಪನ 

- ಅರಸ ಕೇಳೆ ಹಸ್ತಿನಾ ಪುರ 
ಚಾರಿ ನಿಮ್ಮದು ನೀವುಬೊಪ್ಪನ 

ವರವ ಹೊರವಡುವಾ ಮುಹೂರ್ತಕೆ 
ನೂರು ಮಡಿಯೆಮಗೊಳಿದರು ಬೇರಿನ್ನು ಹಿತರುಂಟೆ ವರುಷವಿಪ್ಪತೊಂಬತಾದುದು ಧರ್ಮನಂದನಗೆ 
ಬೇರಿರಿಸಿ ಕೊಡಿಸಿರಿ ನಿಮಗೆಯು 

ವರುಷ ಹದಿಮೂರರಲಿ ಹಸ್ತಿನ 
ತೋರಿದುದೆ ಮತ ನಿಮ್ಮ ನೇಮವ 

ಪುರದೊಳಿದ್ದರು ಹಿಂದೆ ಪೋಡಶ 
ಖಾರ ಬಲ್ಲೆನೆಯೆಂದು ಧರ್ಮಜ ನುಡಿದನರಸಂಗೆ ೭೫ ವರುಷ ವನದೊಳಗಿಂತು ಲೆಕ್ಕವ ನೋಡಿಕೊಯೆಂದ ೮೨ 
ಎರೆಯ ವಂಕಿಯೊ ಕಳಿತ ಮೆಕ್ಕೆಯೊ 

ಬಂದವರು ಕುಂತಿ ಸಹಿತಾ 
ಹುರಿಯ ಬಲೆಯೋ ರಾಗ ಸನ್ನೆ ಯೊ 

ನಂದದಲಿ ವರ ವಾರಣಾವತ 
ಸರಿಯ ಗೊರೆಯೋ ಠಕ್ಕಿನುಂಡೆಯೊ ಸವಿಯ ಚಿತ್ರಕವೊ ಕಂದು ಪುರಜನ ಕೂಡಿ ಕನ್ನಡಿ ಕಲಶ ವಿಭವದಲಿ 
ಅರಸನಂಕೆಯ ಮನದ ಬಯಕೆಯ 

ಬಂದು ತಾವಿದರಾಗಿ ಕುಂತೀ 
ಹೊರೆಯ ಬಳಕೆಯನೀ ಸಮಂಜಸ 

ನಂದನರ ಹೋಗಿಸಿದರು ಪಟ್ಟಣ 
ತರದ ಸಾತ್ವಿಕರೆತ್ತ ಬಲ್ಲರು ಭೂಪ ಕೇಳೆಂದ ೭೬ ವಂದು ಮೆರೆದುದು ಕೂಡೆ ಗುಡಿತೋರಣದ ರಚನೆಯಲಿ 
- ಕಂದ ಮನ ಮುನಿಸಿಲ್ಲಲೇ ನಾ 

ಬೀಡು ಕಾಣಿಕೆಯಿತ್ತು ಕಂಡುದು 
ವೆಂದ ನುಡಿಗೊಡಬಡುವಿರಾದೊಡೆ 

ನಾಡೆ ಕಾಣಿಸಿದನು ಪುರೋಚನ 
ಮುಂದೆ ಪುರವಿದೆ ವಾರಣಾವತವಿಲ್ಲಿಗರುವತ್ತು 

ಕೂಡೆ ಸಂದನು ಹಾಸು ಹೊಕ್ಕಾಗವರ ಮನವರಿದು 
ಸಂದ ನಾಡು ಸಮಸ್ತ ವಸ್ತುಗ 

ನೋಡಿದನು ಯಮನಂದನನು ಮನೆ 
ಳಿಂದ ಪೂರಿತ ಹಸ್ತಿನಾ ಪುರ 

ಮಾಡಿದಂದವನರಗಿನರಮನೆ 
ದಿಂದ ಮಿಗಿಲದು ರಾಜಧಾನಿ ಸ್ಥಾನ ನಿಮಗೆಂದ ೭೭ ಗೂಡುರಿವ ಬೇಳುವೆಯ ನೆನೆದರೆ ಬೊಪ್ಪನವರೆಂದ ೮೪ 
- ಹೈ ಹಸಾದ ಭವತ್ ಕೃಪಾ ಸ 

ಸಮಿಧೆಗಳು ನಾವ್ ನಾಲ್ವರಯ್ಯನ 
ನ್ಯಾಹವೇ ಸಾಮ್ರಾಜ್ಯವಾವುದ 

ರಮಣಿಯಾಹುತಿ ಭೀಮನೇ ಪಶು 
ನೂಹಿಸಿದೊಡಾ ಸ್ಥಿತಿಯೊಳಡಗಿಹೆವೆಂದು ವಿನಯದಲಿ ಕುಮತಿ ಕಟ್ಟಿಸಿದರಮನೆಯ ಕುಂಡವಿದು 
ಗಾಹುಗತಕವನರಿಯದಿವರು 

ಎಮಗೆ ಸಂಶಯವಿಲ್ಲ ರಾಜೋ 
ತ್ಸಾಹದಲಿ ಕೈಕೊಲಡು ಭೀಷ್ಮೆಗೆ 

ತಮನೊ ದುರ್ಯೊಧನನೊ ದೀಕ್ಷಾ 
ಬೇಹ ವಿದುರ ದ್ರೋಣಮುಖ್ಯರಿಗರುಹಿದರು ಹದನ ೭೮ - ಕ್ರಮವ ಧರಿಸಿದನಾವನೆಂದನು ನಗುತ ಯಮಸೂನು ೮೫ 
- ಧಾರುಣೀಪತಿ ರತ್ನಮಯ ಭಂ 

- ಜನಪ ಕೇಳೆ ವಿದುರನಟ್ಟಿದ 
ಡಾರ ಸಹಿತ ಗಜಾಶ್ಚ ರಥ ಪರಿ 

ಖನಕ ಬಂದನುಯಿವರ ಸಜ್ಜೆಯ 
ವಾರವನು ಮಾಡಿದನು ಹಸಿಗೆಯನೆರಡು ಭಾಗವನು ಮನೆಯಲತಿ ಗುಪ್ತದಲಿ ನೆಲದೊಳು ಸವೆಸಿದನು ಪಥವ 
ಕೌರವರಿಗೊಂದಿವರಿಗೊಂದೆನ 

ಅನುದಿನದೊಳಾ ಬಾಹಿರನು ಕಿ 
ಲೋರಣದಲಳವಡಿಸಿ ಬಹು ವಿ 

ಚ್ಚಿನಲಿ ಚುಚ್ಚುವ ಸಂದುಗಟ್ಟನು 

[ ೮೬ 
ಸ್ವಾರದಲಿ ಭೀಷ್ಮಾದರಹುದೆನಲಿವರ ಮನ್ನಿಸಿದ ೭೯ ನೆನೆವುತಿರ್ದನು ಖಳ ಪುರೋಚನನೊಡೆಯನಾಜ್ಞೆಯಲಿ 
- ಇವರು ಶುಭದಿನ ಶುಭ ಮುಹೂರ್ತ 

- ಒಂದು ದಿನ ಹಬ್ಬದಲಿ ಭೂಸುರ 
ಪ್ರವರದಲಿ ಹೊರವಂಟರಾ ಜನ 

ವೃಂದವುಂಡುದು ಪಂಚ ಪುತ್ರಿಕೆ 
ನಿವಹ ಮರುಗಿತರಣ್ಯವೇ ಗತಿಯರಸ ನಮಗೆಂದು 

ಯೆಂದು ಬೇಡತಿಯೊಬ್ಬಳಿದ್ದಳು ಸುತರು ಸಹಿತಲ್ಲಿ 
ಅವರ ಕಳುಹುತ ಬಂದರಾ ಕೌ 

ಅಂದಿನಿರಳು ಪುರೋಚನನು ತಾ 
ರವರು ನಿಂದರು ಭೀಷ್ಮ ಕಲಶೋ 

[ ೮೦ ನೋಂದ ನೆನೆ ತಿ ಬೇ . 

[ ೮೭ 
ದೃವರು ಸುತರಿಗೆ ಬುದ್ದಿ ಹೇಳಿದ ಮರಳಿದರು ಪುರಕೆ | ರೊಂದ ನೆನೆದುದು ಕೇಳು ಜನಮೇಜಯ ಮಹೀಪಾಲ 
- ವಿದುರನೊಡನೆ ತರುತ ಸಂಕೇ 

ಅವನು ನಿದ್ರೆಯೊಳರಿಯದಿರಲಾ 
ತದಲಿ ಸೂಚಿಸಿ ಮರಳಿದನು ನೃಪ 

ಭವನ ಮುಖದಲ್ಲಿ ಕಿಚ್ಚನೊಟ್ಟಿಸಿ 
ಸುದತಿ ವರ ಗಾಂಧಾರಿ ಮೊದಲಾದಖಿಳ ರಾಣಿಯರು ಪವನಸುತ ಸಹಿತವರು ಹಾಯ್ದರು ಬಿಲದ ಮಾರ್ಗದಲಿ 
ಮುದದ ಮುರುವಿನಲಿವರ ತೆಗೆದ 

ಅವರು ಬೆಂದರು ಮುನ್ನ ಬಳಿಕಾ 

[ ೮೮ 

ಭವನ ಪಂಕ್ತಿಗಳುರಿದು ಕರಗಿದ 
ಪ್ಪಿದರು ಭೂಪತಿ ಸಹಿತ ಕಡು ಶೋ 
ಕದಲಿ ಕಳುಹಿಸಿ ಕೊಂಡು ಬಂದರು ಹಸ್ತಿನಾಪುರಕೆ ೮೧ ವವನಿಯಲಿ ಹೊನಲಾಯ್ತು ಪುರಜನನ್ನೆದೆ ಬೆರಗಾಗೆ 


ಆದಿ ಪರ್ವ 


ಅಕಟ ಪಾಂಡವರಳಿದರೇ ಕೌ 
ಳಿಕದಿ ಕೌರವರಿರಿದರೇ ಮತಿ 
ವಿಕಲರವದಿರು ಬೆಂದುಹೋದರು ಧರ್ಮದಲ್ಲಿ ನಡೆದು 
ಪ್ರಕಟ ಪಾಪರಿಗಹುದು ಸಾಮಾ 
ಜ್ಯಕವು ಧರ್ಮಾತ್ಮರಿಗೆಯಿಾ ಪರಿ 
- ವಿಕಟತೆಯಸುರ ರಾಜ್ಯವೆಂದುದು ಪೌರಜನ ಮರುಗಿ ೮೯ 

ಮುನ್ನ ಬೆಂದನಲಾ ಪುರೋಚನ 
- ಕುನ್ನಿಯದು ಲೇಸಾಯ್ತು ಹದನಾ 
ಪನ್ನರಾದರೆ ಅವ್ವಯರು ಸಹಿತಕಟ ಪಾಂಡವರು 
ಇನ್ನು ಸುಡು ಸುಡು ಧರ್ಮ ಸಂಪ್ರತಿ 
ಪನ್ನ ಗುಣದಾಚಾರಗಳ ಸಂ 
ಪನ್ನತೆಯನೆಂದೂರಲಿ ಮರುಗಿತು ನಿಖಿಳ ಪರಿವಾರ ೯೦ 
- ಒಗೆದುದೀ ಬೇಳಂಬ ಹಸ್ತಿನ 
ನಗರಿಯಲಿ ತತ್ರ ಜನ ಮನ 
ವುಗಿದು ಬಿದ್ದುದುಶೋಕಮಯ ಸಾಗರದ ಮಧ್ಯದಲಿ 
ಹೊಗೆದುದಾನನ ವಿದುರ ಭೀಷ್ಮಾ 
ದಿಗಳಿಗಾ ಧೃತರಾಷ್ಟ್ರ ಸುತರಿಗೆ | 

[ ೯೧ 
ದುಗುಡ ದಡ್ಡಿಯ ಹರುಷ ಸಿರಿ ಹೊಕ್ಕಳು ಮುಖಾಂಬುಜವ 


ಬಂದುದಾ ಸುರನದಿಗೆ ಕೌರವ 
ವೃಂದ ಪರಿಜನನ್ನೆದೆಶೋಕಿಸಿ 
ಮಿಂದು ಗಂಗಾ ತೀರದಲಿ ಬಳಿಕೂರ್ಧದೇಹಿಕವ 
ಸಂದ ವಿಧಿಯಲಿ ಮಾಡಿ ಪರಮಾ 
ನಂದ ಮಿಗಲವರಿರ್ದರಿತ್ತಲು 
ಇಂದುಕುಲ ಸಂಭವರ ವಿಧಿಯನ್ನು ಮತ್ತೆ ಕೇಳೆಂದ ೯೨ 
- ಬಿಲಮುಖದೊಳುತ್ತರಿಸಿ ಬಲುಗ 
ತಲೆಯೊಳಡವಿಯ ಮಾರ್ಗದಲಿ ಕಲು 
ಮುಳುಗಳೊಳು ಕಾಪಥಕೆ ಕೋಮಲ ಚರಣಗಳ ಕೊಡುತ 
ತೋಳಲಿದರು ಬೆಳಗಾಗೆ ಹಳ್ಳಿಯ 
ಬಳಿಯ ಹೊದ್ದದೆ ಹಾಯು ಹೊಕ್ಕರು . [ ೯೩ 
ಹಳುವವನು ಬೆಳಗಡಗೆ ನಡೆದರು ಹಲವು ಯೋಜನವ 
- ದಾಟಿದರು ಗಂಗೆಯನು ರಾಯನ 
ಮಾಟದಲಿ ಹಲು ಮುರಿದುದೇ ನ 
ಮ್ಯಾಟರಿದು ಹಿರದಲ್ಲಿ ಲಾಯೆನುತೈವರಡಿಗಡಿಗೆ 
ಕೋಟಲೆಯ ಕೊಲ್ಲಣಿಗೆಯಲಿ ಮೈ 
ನೋಟಕಲಸದೆ ಬಿಸಿಲಲಿವರು ಮ 
ಹಾಟವಿಯ ಮಧ್ಯವನ್ನು ಹೊಕ್ಕರು ನೃಪತಿ ಕೇಳೆಂದ ೯೪ 


ಒಂಭತ್ತನೆಯ ಸಂಧಿ 


ಸೂ ಬೆಂಬಿಡದೆ ಕಲಿಭೀಮ ಹಿಡಿದು ಹಿ 

ಡಿಂಬಕನ ಮುರಿದವನ ತಂಗಿ ಹಿ 
ಡಿಂಬಿಯನು ಕಡಿದನು ಪಡೆದನು ಕಲಿ ಘಟೋತ್ಕಚನ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಯಮನಂದನನ ಪಾರ್ಥನ 
ಕಾಲೊಡೆದು ಬಸಿವರುಣ ಜಲದಲಿ ಬಟ್ಟೆ ಕೆಸರಾಯು 
ಮೇಲೆ ಯಮಳರ ಕುಂತಿಯರನೇ 
ವೇಳುವೆನು ಬೇಗದಲಿ ಕುರು ಭೂ 
ಪಾಲ ಹಿಡಿಯಲಿ ಕೊಲಲೆನುತ ಕುಳ್ಳಿರ್ದರಡವಿಯಲಿ ೧ 

ಉರಿಯ ಮನೆಯಲಿ ಸಾಯಲೀಯದೆ 
ಸೆರಗ ಹಿಡಿದೆಳತಂದು ಕೊಯ್ದ ನು 
ಕೊರಳನಕಟಾ ಭೀಮನೇ ಹಗೆಯೆಂದಳಾ ಕುಂತಿ 
ಅರಸ ಹಿಡಿಯಲಿ ದಾನವರು ನಿಂ 
ದಿರಿಕೆಯಲಿ ನುಂಗಲಿ ಕೃತಾರ್ಥರು 
ಧರೆಯೊಳಾವೆಂದೊದರಿದರು ಮಾದ್ರಿ ಕುಮಾರಕರು ೨ 

ಸಾಕು ಸಾಕಾನಿರಲು ಹೆಕ್ಕಳ 
ವೇಕೆ ಹೊ ಹೊಯೆನುತ ಹೊತ್ತನು 
ನೂಕಿ ಹೆಗಲೆರಡರಲಿ ಕುಂತಿಯ ಧರ್ಮನಂದನನ 
ಆ ಕಿರೀಟಿಯನೆಡದಲಾ ಮಾ 
ದೀ ಕುಮಾರರ ಬಲದ ಬದಿಯೊಳ 
ಗೌಕಿ ನಡೆದನು ಭೀಮನೊಡೆಹಾಲ್ಗೊದೆದು ಕಲು ಮರನ 


ಬಂದನೀ ಪರಿ ಹಲವುಯೋಜನ 
ದಿಂದ ಹೇರಡವಿಯಲಿ ಬಳಲಿದೆ 
ನೆಂದನೇ ನೀರಡಿಸಿದನೆ ಮೇಣಿ ನಿದ್ರೆಗೆಳಸಿದನೆ 
ತಂದು ಕಾನನ ಮಧ್ಯದಲಿ ತರು . 
ವೃಂದದಡಿಯೊಳಗಿಳುಹಿ ಬಳಿಕರ 
ವಿಂದದಲೆಯಲಿ ನೀರ ತಂದೆರೆದನು ಮಹೀಶರಿಗೆ ೪ 

ತಳಿರ ತರಿದೊಟ್ಟಿದನು ತರುವಿನ 
ನೆಳಲೊಳಗೆ ವಿಶ್ರಮಿಸಿದರು ತನು 
ಬಳಲಿಕೆಯ ಭಾರಣಿಯ ಕಡುಜೋಡಿಸಿದ ರೋಂಪಿನಲಿ 
ಝಳಕೆ ಕಂದಿದ ಮೈಯ ಬಾಡಿದ 
ಲಲಿತ ವದನದ ಮಾಸಿ ಕೆದರಿದ 
ತಲೆಯೊಳಿರೆ ತನ್ನೆ ವರನು ಕಂಡಳಲಿದನು ಭೀಮ ೫ 
- ತಾಯೆ ನೀ ದಿಟ ನಾಗನಗರಿಯ 
ರಾಯನರಸಿಯೆ ನಿನ್ನ ಮಕ್ಕಳು 
ರಾಯರೆದೆ ದಲ್ಲಣರೆ ಭಾರಿಯ ಬಾಹು ವಿಕ್ರಮರೆ 
ಈಯವಸ್ಥೆಗೆಸೋಮವಂಶದ 
ರಾಯತನವೆಂತಹುದು ಹೇಳಾ 
ತಾಯಿ ಹೇಳೆನ್ನಾಣಿ ಹೇಳೆಂದಳಲಿದನು ಭೀಮ … 


. 


ಮ ಹಾ ಭಾರತ 

[ ಸಂಧಿ 
ಜನನಿಯಂಫ್ರಿಯನೋ ಯಮನಂ 

ಹೊಳೆವ ಕಂಗಳ ಕಾಂತಿ ಮರಗ 
ದನನ ಚರಣವ ಮುರಿದು ಬಳಿಕ 

ತಲೆಯ ಮೊತ್ತವ ಬಿಗಿಯೆ ಮೈ ಪರಿ 
ರ್ಜುನನ ಯಮಳರ ಪದವನೆಚ್ಚರದಂತೆ ಹಿಡಿಕಿಸುತ ಮಳಕೆ ತೂಳುವ ತುಂಬಿಗಳ ತನುಲತೆಯ ಚೆಲುವಿಕೆಯ 
ಅನಿಬರಿರವನ್ನು ನೋಡಿಪೂರ್ವವ 

ಲಲನೆ ಸುಳಿದಳು ಕುಚದ ಭಾರಕೆ 
ನೆನೆದು ಬಿರಿದಳುತ ಘನಕಾ 

ಬಳುಕೆ ನಡು ಬಿಡದೋಲೆದು ಮೆಲುದು 
ನನದ ಮಧ್ಯದಲೀತನಿದ್ದನು ಹಿರಿದು ಚಿಂತಿಸುತ ೭ ತಳೆಯ ಸುಳಿಗುರುಳೊಲೆಯಲಾ ಕಲಿಭೀಮನಿದಿರಿನಲಿ ೧೪ 
ಔಕುವುದು ಬಲು ನಿದ್ರೆ ನಿದ್ರೆಯ 

ಭೀಮ ನೋಡನು ನುಡಿಸನೊಯ್ಯನೆ 
ನೂಕುವನು ಕಣಿವೆಗಳಲಿ ನಸು 

ತಾಮರಸಮುಖಿ ಹೊದ್ದಿದಳು ನಿ 
ತೂಕಡಿಕೆ ತೋರಿದೊಡೆ ಮೈಗೆದರುವನು ಕೈಯೊಡನೆ ಮನೆ ನೀನಾರು ಮಲಗಿದ ಮರ್ತ್ಯರಿವರಾರು 
ಸೋಕುವುದು ಮೈಮರವೆ ಮರವೆಯ 

ಈ ಮಹಾರಣ್ಯದಲಿ ಬರವಿದು . 
ನೋಕರಿಸುವುದು ಚಿತ್ತವೃತ್ತಿ ನಿ 

ಕಾಮಿತವೆಕೋಮಲರಿಗೆನೆ ನಿ 
ರಾಕುಲಾಂತಃಕರಣನಾದನು ಬಳಿಕ ಕಲಿಭೀವು ೮ . ಪ್ರಾಮ ಮನದಲಿ ಸತಿಯ ನುಡಿಸಿದನಾರು ನೀನೆಂದು ೧೫ 
ವ್ಯಾಳ ಗಜ ಭೂದಾರ ವೃಕ ಶಾ 

ವನ ಹಿಡಿಂಬನದಾ ಹಿಡಿಂಬಕ 
ರ್ದೂಲ ಸಿಂಹಾದಿಗಳ ಭಯವಾ 

ನನುಜೆ ತಾನು ಹಿಡಿಂಬಿಯಾ ಕಾ 
ಕೀಳ ದೈತ್ಯ ಪ್ರಕರ ಭಯವಹುದೆನ್ನ ಮರವೆಯಲಿ 

ನನವಿದಾಶ್ರಮವಗಮ್ಮವು ದಿವಿಜ ಮನುಜರಿಗೆ 
ಹೇಳಲೇನದನ್ನು ನಿದ್ರಾ 

ನಿನಗೆ ಕಾವಿಸಿ ಬಂದೆನಣ್ಣನು 
ವ್ಯಾಳ ವಿಷವನು ಮೊಗೆದು ಸೂಸಿ ವಿ 

ಮುನಿದೊಡವದಿರ ತಿನಲಿ ನೀನೇ 
ಶಾಲ ಮತಿಯವಧಾನದಲಿ ಕಾದಿರ್ದನೈವರನು 

ಳೆನಗೆ ವಲ್ಲಭನಾಗು ಕೊಂಡೊಯ್ಯನು ಹಿಮಾಚಲಕೆ ೧೬ 
- ಧರಣಿಪತಿ ಕೇಳೊಂದು ಮಾರಿಯ 

- ನಿನ್ನನೊಲ್ಲೆನು ಮುನಿದೆಯಾದಡೆ 
ಮುರಿವನಿವರಿಗೆ ತದ್ರನಾಂತರ | 

ನಿನ್ನ ದೈತ್ಯನ ಕೊಂಡು ಬಾ ಹೋ 
ದರಸು ದೈತ್ಯ ಹಿಡಿಂಬನೆಂಬವನತುಲ ಭುಜಬಲನು ಗೆನ್ನ ಬಲುಹನು ನೋಡುನೀನೆನಲಸುರೆ ವಿನಯದಲಿ 
ಮುರಿಮುರಿದು ಮೇಗಾಳಿಯಲಿ ಮೂ 

ಮುನ್ನಲೇ ಮನುಮಥನ ಶರದಲಿ 
ಗರಳಿ ಮಾನವ ಗಂಧವಿದು ಗೋ 

ಖಿನ್ನೆಯಾಗಿದೆ ಮರೆಯ ಹೊಕ್ಕೆನು 
ಚರಿಸಿತೆತ್ತಣದೋ ಮಹಾದೇವೆನುತ ಬೆರಗಾದ ೧೦ ತನ್ನ ನೀ ಪರಿ ಮುರಿದು ನುಡಿವರೆ ಎಂದಳಿಂದುಮುಖಿ ೧೭ 
ತಾಯೆ ಬಾರೌ ತಂಗಿ ಗಂಧದ 

ಅನುಜೆ ತಳುವಿದಳೆಂದು ರೋಷ 
ವಾಯುವಿಗೆ ಹೊಣೆಗಾರನಾಗಿ ನ 

ಸ್ವನಿತ ಗದ್ಗದ ಕಂಠನೊದೆದೆ 
ವಾಯ ಭೋಜನವಿಂದು ದೊರಕಿತು ಮನುಜ ಮಾಂಸ ದ್ಧನು ಮಹೀಮಂಡಲವನುಗಾಂಬಕನ ಡೊಂಬಿನಲಿ 
ಸಾಯಲವದಿರ ಬಡಿದು ತಾ ತಮ 

ಅನಿಲಸುತನಿದಿರೆದ್ದ ನೀತನೆ | 
ಗಾಯವಿದು ಕೃತಪುಣ್ಯಫಲವೆನೆ 

ದನುಜೆ ನಿನ್ನವನಾಯು, ತಪ್ಪೆ 
ಮಾಯಗಾತಿ ಹಸಾದವೆನುತ ಹಿಡಿಂಬಿ ಗಮಿಸಿದಳು ೧೧ ನೆನುತೆ ಹಳಚಿದೊಡಾ ಹಿಡಿಂಬಕ ಜಡಿದು ಬೊಬ್ಬಿರಿದ ೧೮ 
ಬಂದಳವಳತಿ ರೌದ್ರರೂಪಿನೊ 

ಒರಲ ಬೇಡವೊ ಕುನ್ನಿ ಮೆಲ್ಲನೆ 
ಇಂದು ಕಂಡಳು ದೂರದಲಿ ಹರಿ 

ತರುಬಿ ಕಾದುವುದೆಲಿ ಮೈಮರ 
ನಂದನನ ಸುಳಿದಲೆಯ ಕೆಮ್ಮಿಸೆಗಳ ಕರ್ಕಶದ 

ದೊರಗಿದವರೇಳರು ಕಣಾ ಸತ್ತಂತೆ ಸಾರೆನುತ 
ಕೆಂದಳದ ಕೇಸರಿಯ ಕಂಗಳ 

ತರುಬಿ ಹಿಡಿದಾ ಭೀಮ ಬೆನ್ನಿನೊ 
ಕುಂದ ರದನಚ್ಛವಿಯಲಿದೆ ಮನ 

ಲೆರಗಿದನು ಹೆಮ್ಮರಕೆ ಹಾಯಿದು 
ಸಂದಳಾ ಖಳನನುಜೆ ಸೋತಳು ಭೀಮಸೇನಂಗೆ ೧೨ ಮುರಿದು ಹೋಯ್ತು ಹಿಡಿಂಬ ಕೊಡಹಿದನನಿಲ ನಂದನನ 
- ಇವನ ರಮಣನ ಮಾಡಿಕೊಂಡೇ 

ಎದ್ದು ತಿವಿದನು ಖಳನ ಬದಿಯೊಳ 
ಡುವೆನು ವಿಪಿನಾಂತರಕೆ ಮುನಿದವ 

ಗದ್ದು ದೀತನ ಮುಪ್ಪಿ ಮುರಿದೊಡ 
ನಿವದಿರೈವರ ತಿನಲಿ ಮರದಡಿಯಲ್ಲಿ ಮಲಗಿದರ 

ನೆದ್ದು ನಿಮಿಷಕೆ ಸಂತವಿಸಿ ಹೆಮ್ಮರನ ಕೊಂಬಿನಲಿ 
ಇವನು ತನ್ನಯ ರೌದ್ರಮಯ ರೂ 

ಗೆದ್ದೆಯಿದ ಕೊಳೆನುತ ಖಳನು 
ಪವನು ಕಂಡರೆ ಹೆದರುವನಲಾ 

ಬೆದ್ದು ಹೊಯ್ದರೆ ಮರ ಸಹಿತ ಹಿಡಿ 
ಯುವತಿಯಹೆನೆಂದಸುರೆ ಸುಳಿದಳು ದಿವ್ಯರೂಪಿನಲಿ ೧೩ ಸುದ್ದಿ ನೆಲದೊಳಗೊರಸಿ ಕೊಂದನು ಕಲಿ ಹಿಡಿಂಬಕನ ೨೦ 


ಭೀಮ ಬೈ ಅತೈ೦ತೆ ಸಾಕು 


ರಗಿದನು 


೧೦ ] 

ಆದಿ ಪರ್ವ 
ಕಳಕಳದೊಳಿವರೆದ್ದು ಯಿವನತಿ 

ಸಾರ ನಯದಲಿ ತೋರಿ ತಿಳುಹಿ ಕು 
ಬಳ ಮಹಾದೇವೆಮ್ಮನೆಬ್ಬಿಸಿ 

ಮಾರ ಸಂಭವವವಧಿಯೆಂದಾ 
ಬಳಿಕ ಕಾದದೆ ತಮ್ಮ ಕೆಡಿಸಲು ಕಾಕ ಬಳಸಿದಲ 

ನಾರಿಯನು ಗಂಟಿಕ್ಕಿದನು ಮುನಿ ಭೀಮಸೇನಂಗೆ ೨೩ 
ಬಳಲಿದೆಮ್ಮನು ಹೊತ್ತು ತೋಳಲಿದ 

ಎಲ್ಲಿ ಉಪವನ ವರ ಸರೋವರ 
ಬಳಲಿಕೆಯಲೀ ಕೇಡು ಲೇಸಾ 

ವೆಲ್ಲಿ ಕೇಳೀ ಶೈಲ ಹಿಮಗೃಹ 
ಯುಳಿದೆ ಪುಣ್ಯವಿದೆಂದರಾ ಯಮನಂದನಾದಿಗಳು ೨೧ 

ವೆಲ್ಲಿ ರದ್ಯೋದ್ಯಾನವೆಲ್ಲಿ ವಿಹಾರ ವನಭೂಮಿ 
ಖಳ ಮಡಿಯಲವನನುಜೆ ಭೀಮನ 

ಅಲ್ಲಿಗಲ್ಲಿಗೆ ಹರಿದು ಮಾರುತಿ 
ನೋಲಿಸಲರಿಯದೆ ಕುಂತಿಗೆಲ್ಲವ 

ವಲ್ಲಭೆಯ ರಮಿಸಿದನು ಚೌಪಟ 
ತಿಳುಹಿ ನುಡಿದಳು ತನ್ನ ಪೂರ್ವಾಪರದ ಸಂಗತಿಯ ಮಲ್ಲಿ ಜನಿಸಿದ ಕಲಿ ಘಟೋತ್ಕಚನಾ ಹಿಡಿಂಬಿಯಲಿ ೨೪ 
ಹಲವು ಪರಿಯಲಿಯಿವರನವಳಂ 

- ನುಡಿದ ಸಮಯಕೆ ತನ್ನ ರಮಣಿಯ 
ಡಿದು ಭೀಮಗೆ ಹೇಳಿಸಿದಳಾ 

ನೋಡಬಡಿಸಿ ಹೈಡಿಂಬ ರಾಜ್ಯದ 
ಫಲುಗುಣನ ಕೈಯಿಂದ ಧರ್ಮಜನಿಂದ ನುಡಿಸಿದಳು ೨೨ ವೊಡೆತನವ ನೆರೆ ಮಾಡಿ ನಿಲಿಸಿದನಾ ಘಟೋತ್ಕಚನ 
- ಆರು ನುಡಿಯಲು ಸರ್ವಥಾ ಖಳ 

ನಡೆದು ಬಂದರು ಶಾಲಿಹೋತ್ರನ 
ನಾರಿಯನು ಕೈಕೊಳ್ಳೆನೆಂದೇ 

ನಡುವೆ ಕಂಡುಪಚರಿಸಿ ಕೊಂಡರು 
ವೀರ ಬಲಿದನು ಬಳಿಕ ವೇದವ್ಯಾಸಮುನಿ ಬಂದು ಪಡುವಲಭಿಮುಖರಾದರನಿಬರು ಪದಲಿ 


೨೫ . 


ಹತ್ತನೆಯ ಸಂಧಿ 


ಸ , ವಿಕಟ ಭುಜಬಲರೇಕಚಕ್ರದೊ 

ಇಕುಟಿಲರು ಭೂಸುರರ ರಕ್ಷಿಸಿ 
ಬಕನ ಮುರಿದರು ಮೆರೆದರಮಲ ಗುಣಾಗ್ರಹಾರದಲಿ 


- ಕೇಳು ಜನಮೇಜಯ ಮಹೀಪತಿ 
ಶಾಲಿಹೋತ್ರಾಶ್ರಮವನನಿಬರು 
ಬೀಳುಕೊಂಡರು ಮತ್ತೆ ಕಂಡರು ಬಾದರಾಯಣನ 
ಹೇಳಿದನು ನಿಮಗೇಕಚಕ್ರ ವಿ 
ಶಾಲಪುರದೊಳಗಾರು ತಿಂಗಳು 
ಕಾಲ ಸವೆಯಲಿ ಬಳಿಕ ಬಳಸುವಿರುತ್ತರೋತ್ತರವ ೧ 

ಎಂದು ಮುನಿ ತಿರುಗಿದನು ಕುಂತೀ 
ನಂದನರು ಸುಕ್ಷಾತ್ರ ತೇಜೋ 
ವೃಂದವನು ಮುಸುಕಿದರು ವಿಮಲ ಬ್ರಹ್ಮ ರಶ್ಮಿಯಲಿ| 
ಅಂದವೇರಿದ ಗಡ್ಡ ದರ್ಭೆಗ 
ಳಿಂದ ನೆರಿಯುಡಿಗೆಗಳ ನಾಟಕ 
ದಿಂದ ಮಟ್ಟಿಯ ಧಟ್ಟು ನೊಸಲಲಿ ದೇಶಿ ಪರಿ ಮೆರೆಯೆ ೨ 
- ಅವನಿಪತಿ ಕೇಳೋಕಚಕ್ರವ 
ನಿವರು ಹೊಕ್ಕರು ವಿಪ್ರನೊಬ್ಬನ 
ಭವನದಲಿ ಮಾಡಿದರು ಬೀಡಾರವನು ವಿನಯದಲಿ 
ಇವರು ಯಾಚಕ ವಿಷಯದಾತಿ 
ಥ್ಯವನು ಕೈಕೊಂಡಲ್ಲಿ ಕತಿಷಯ 
ದಿವಸವನು ನೂಕಿದರು ಭಿಕ್ಷಾ ವಿಹಿತ ವೃತ್ತಿಯಲಿ ೩ 

ತಂದ ಭಿಕ್ಷಾಶನವನ್ನವರು 
ನಂದನರು ತಾಯಿಗೆ ನಿವೇದಿಸ 
ಲಿಂದುಮುಖ ಭಾಗದಯವ ಸಾನಂದದಲಿ ಮಾಡಿ 

K . B . K , 


ಒಂದು ಭಾಗ ವೃಕೋದರಂಗುಳಿ 
ದೊಂದು ಭಾಗವ ತಾನು ನಾಲ್ವರು 
ನಂದನರು ವಿನಿಯೋಗಿಸುವರವನೀಶ ಕೇಳೆಂದ 
- ಸಿರಿಯ ಹೇಳ್ತರೆ ಹಸ್ತಿನಾಪುರ 
ದರಸುಗಳ ಸಂತಾನ ಶೌರ್ಯದ 
ಪರಿಯ ನೋಳರೆ ಶಕ್ರ ಸೂರ್ಯರ ತೇಜಕುರೆ ಮಿಗಿಲು 
ತಿರಿದ ಕೂಳನು ತಾಯಿ ಹಸುಗೆಯ 
ಲೆರಡು ಭಾಗವ ಮಾಡಿ ಮಕ್ಕಳ 
ಹೊರೆದಳಿನ್ನುಳಿದವರ ಪಾಡೇನರಸ ಕೇಳೆಂದ . 
- ಉದಯವಾಗದ ಮುನ್ನ ಸುಬ್ರಾ 
ಹೈ ದ ಮುಹೂರ್ತದಲೆದ್ದು ಜನನಿಯ 
ಪದಯುಗಕ್ಕೆ ಭಿನವಿಸಿ ಸಂಧ್ಯಾ ಮಠಕೆ ನಡೆತಂದು 
ವಿದಿತ ಸಂದ್ಯೋಪಾಸ್ಥೆ ಜಪ ನಿಯ 
ಮದ ಪುರಾಣಶ್ರವಣ ಮಧ್ಯಾ 
ಹ್ನದಲಿ ಭಿಕ್ಷಾಟನಗಳಿವರಿಗೆ ನಿತ್ಯ ವಿಧಿಯೆಂದ 

ಭೋಜನೋತ್ತರ ವೇಳೆಯಲಿ ನೃಪ 
ರಾಜವಾರ್ತಾ ಕಥನದಿಂದ ಮ 
ಹಾಜನಂಗಳೊಳಾಡುತಿರ್ದರು ನಿಜವಿನೋದದಲಿ 
ರಾಜತನವನು ಮರೆದರಾ ದ್ವಿಜ 
ರಾಜತೇಜದಿ ಮೆರೆದರಾ ನರ 
ರಾಜರಾಜರ ನೀತಿಯಿದು ಭೂಪಾಲ ಕೇಳೆಂದ 


ಮ ಹಾಭಾ ರ ತ 

[ಸಂಧಿ 
- ಇರಲಿರಲು ಮಾಸಾಂತರದಲಾ 

ತಿರುಗಿ ನಿಮ್ಮ ರೊಳಗೆ ಕೂಳನು 
ನೆರೆಮನೆಯ ಶೋಕಾರ್ತ ರವದ 

ತಿರಿದು ಸಲಹುವೆನೆನ್ನ ಮಕ್ಕಳು 
ಬೃರವ ಕೇಳಿದು ಕುಂತಿ ಸಾಯಂಕಾಲ ಸಮಯದಲಿ ಧರೆಯನಾಳುವ ಸತ್ಯ ಸಹಸಿಗಳಿದ್ದು ಫಲವೇನು 
ಭರದಿನೆ ತಂದಕಟ ಭೂಸುರ 

ಹೊರೆಯಲರಿಯೆನು ದುರುಳನೆರಡೆಂ 
ವರ ನಿರೋಧವಿದೇನು ದುಃಖೋ . 

ಟರಿಯನದರೊಳಗೊಬ್ಬ ನುದರಕೆ 
ತ್ಯರುಷವಾಕಸ್ಮಿಕವದೆಂದಳು ಕುಂತಿ ವಿನಯದಲಿ ೮ ನೆರಹಲಾರೆನು ಕೂಳನೆಂದಳು ಕುಂತಿ ನಸುನಗುತ ೧೫ 
- ನಾಳೆ ವೈವಾಹೋತ್ಸವದ ದೆ 

ಸಾಕಲಾರೆನು ಮಗನನಾತನ 
ಖ್ಯಾತವಿದು ಮೊದಲೀ ವಸಂತದ 

ನೂಕುವೆನು ನಿಮ್ಮ ಸುರನೋಟಕೆ 
ಬಾಲಿಕೆಯರೋಕುಳಿಯ ಮಳೆಯಲಿ ಸಿಡಿಲು ಸುಳಿದುದೆನೆ ಸಾಕು ತನಗುಳಿದವರೆನಲ್ ದ್ವಿಜನದಕೆ ಬೆರಗಾಗಿ 
ಹೇಳಿರೇ ನಿಮಗಾದವಸ್ಥೆಯ 

ಸಾಕಲಾರದೆ ಮಗನನುರಿಯಲಿ 
ಕೇಳಲಾಗದೆಯೆನಲು ದ್ವಿಜನಿದ 

ನೂಕಿದವರುಂಟೆ ಮಹಾಸತಿ 
ಕೇಳಿ ಫಲವೇನಯೆಂದನು ಸುಯ್ದು ದುಗುಡದಲಿ ೯ ಯಾಕೆವಾಳತನಕ್ಕೆ ನಮಿಸಿದೆನೆನುತ ಕೈಮುಗಿದ ೧೬ 
ಹೇಳ ಬೇಹುದು ತನ್ನ ನಿಷ್ಟವ 

ಮರುಳಲಾ ಬ್ರಾಹ್ಮಣ ವೃಥಾ ವಿ 
ನಾಳಿಗೊಳ್ಳದ ಸುಜನ ಕರಕೆ 

ಸ್ತರಣ ವಾಕ್ಯವೆ ತನ್ನ ನುಡಿ ಸಂ 
ಕೇಳ ಬೇಹುದು ದೀನರಹ ವಿಪೇಂದ್ರರುಪಹತಿಯು ವರಿಸು ಬಂಡಿಯನಡೆಸು ಭಕ್ಷವಸೂಪದಂಶಕವ 
ಹೇಳು ನೀನೆಲೆ ವಿಪ್ರ ತಾನಿದ 

ತರಿಸು ತುಪ್ಪದಕೊಡನನೊದವಿಸು 
ಕೇಳಿ ದುಃಖಿತೆಯಾಗಲಾಗದೆ 

ಹರವಿಗಳ ಪಾಲ್ಗೊಸರನೆನೆ ಭೂ 

[ ೧೭ 
ಹೇಲ್ ನ ದುಃಖಂ ಪಂಚಭಿಸ್ಸಹ ” ವೆನ್ನದೇ ವಚನ ೧೦ ಸುರನು ಕುಂತಿಗೆ ಕೈಯ್ಯ ಮುಗಿದನು ತಾಯೆ ಬೇಡೆನುತ 
- ತಾಯ ಕೇಳಿ ವಿಪ್ರಪುರದೊಳ 

- ಎರವು ಮುಯಿಮುಟ್ಟುಂಟು ವನ್ನೂ 
ಗಾಯವುಂಟೆನಗೆಂದು ರಕ್ಕಸ 

ರದೊಳಗೆ ಭಾವಿಸಲು ಮಕ್ಕಳ 
ನಾಯಿ ನೆಲಸಿಹನೂರಹೊರಗಣ ಶೈಲಶಿಖರದಲಿ 

ನೆರವ ಕೊಟ್ಟವರುಂಟೆ ಮಾರಿಯ ನಾಲಿಗೆಯ ಸವಿಗೆ 
ಆಯಿದೊಬ್ಬನ ಮನೆಮನೆಗೆ ಮೇ 

ನೆರವಿ ನಗದೇ ನಮ್ಮ ನಿಹಪರ 
ಲಾಯಿ ಮಹಿಷಯ ಸಹಿತ ನಿ 

ವೆರಡರಲಿ ಕೇಳಹುದು ಕಷ್ಟವು 
ರ್ದಾಯದಲಿ ಹನ್ನೆರಡು ಕಂಡುಗದಕ್ಕಿ ಯೋಗರವ ೧೧ ಗರುವೆಯಹುಡೌ ತಾಯಿ ನೀ ದಿಟ ಮನುಜೆಯಲ್ಲೆಂದ ೧೮ 
ಇನಿತುವನು ಮನೆಮನೆಗೆ ಬಾರಿಯ 

- ಏನನಿತ್ತು ದಧೀಚಿಲೋಗರ 
ದಿನಕೆ ತೆತಡೆ ತುಪ್ಪನಿಲ್ಲದ 

ಹಾನಿಯನು ಕಾಯಿದನು ಶಿಬಿ ತಾ 
ದಿನಕೆ ನುಂಗುವನೂರನೀ ಪರಿ ಹಲವು ಕಾಲದಲಿ 

ನೇನನಿತ್ತನು ಕೇಳಿದ್ರೆ ಜೀಮೂತವಾಹನನು 
ಎನಗೆ ಬಂದುದು ತಾಯೆ ನಾಳಿನ 

ಏನ ಮಾಡಿದನೆಂದು ನೀನಿದ 
ದಿನದ ಬಾರಿಯಿದಕ್ಕೆ ತನ್ನ ಯ 

ನೇನುವನು ಕೇಳರಿಯಲಾ ಮ 
ತನುಜ ತಾನುಳಿದಂತೆ ಮಾನಿಸರಿಲ್ಲ ತನಗೆಂದ 

ತೊನುವನು ನಿನ್ನವಸರಕೆ ಕೊಳ್ಳೆಂದಳಾ ಕುಂತಿ ೧೯ 
ಮಗನನೀವೆನೆ ಪಾರಲೌಕಿಕ 

ಅವನರ್ಥ ಪರಾರ್ಥದಲಿ ಸಂ 
ವಗಡಹುದಪಖ್ಯಾತಿ ತನ್ನನು 

ಜೀವನಿಯನೈದಿತು ಪರಾರ್ಥದೊ 
ತಗುಹುದೈಹಿಕದಲ್ಲಿ ಬಳಿಕೀ ಸಂತತಿಚ್ಛೇದ 

ಭಾವನಸು ನಿರ್ವಾಣವಾದುದು ಲೋಕಮೂರರಲಿ 
ಬಗೆಯದೆನೋಡಲಸುರ ಘಾತಿಗೆ| 

ಆ ವಿರಿಂಚಿ ಪುರಂದರಾದಿಯ 
ಮಿಗೆ ವಿಭಾಡಿಸಿ ಕೊಡುವೆನೆಂದೆನೆ 

ದೇವ ತತಿಗಿವರಿಬ್ಬರೇ ಸಂ 
ನಗುತೆ ಕುಂತೀದೇವಿ ನುಡಿದಳು ವಿಪ್ರ ಕೇಳೆಂದು ೧೩ ಭಾವನೀಯರು ಕೇಳು ಭೂಸುರಯೆಂದಳಾ ಕುಂತಿ ೨೦ 
- ಐಸಲೇ ನಿಮಗಾದ ಗಣಿಯೆ 

- ಬಲುಹಿನಲಿ ಭೂಸುರನ ಚಿತ್ತವ 
ದೇಸರಾಪುಂಜಬೇಡ ಮ 

ತಿಳುಹಿ ಬಂದಳು ಮನೆಗೆ ಭೀಮನ 

ಕೆಲಕೆ ಕರೆದಳು ಹೇಳಿದಳು ಹೇರಾಳದೌತಣವ 
ಹಾಸುರನ ಬಾಣಸದ ಬೀಯಕೆ ರಪಣವುಂಟೆವಗೆ 

ಉಲಿದು ಮುದದಲಿ ಭೀಮ ಬಾಹ 
ಏಸು ಕಂಡುಗದಕ್ಕೆ ಯೋಗರ 
ಮೈಸ ನೀನಳವಡಿಸು ಮೇಲುಂ 

ಪ್ಪಳಿಸಿದನು ಯಮನಂದನಾದಿಗ 
ಟೇಸು ಸಾಧನವನಿತುವನು ತೆಗೆಸೆಂದಳಾ ಕುಂತಿ ೧೪ ಛಳಲಿ ನುಡಿದರು ದೈತ್ಯಜಯ ಸಂಶಯದ ಭೇದದಲಿ ೨೧ 


ಅ ದಿ ಪ ರ್ವ 


೩೫ 


೧೦ ] 


ಮರುಳುಗಳು ನೀವೆಂದವರ ಚ 
ಪ್ರರಿಸಿದನು ಕಲಿಭೀಮನಾ ನಡು | 
ವಿರುಳು ತೊಡಗಿತು ವಿಪ ಭವನದ ಪಾಕಮಯ ರಭಸ 
ಹೊರೆದಳೆನ್ನನು ತಾಯಿ ಕುಂತಿಯ 
ಹರಸುವೆನು ಪಾರಣಿಯ ಹೊತ್ತಿನೊ 
ಳರಸು ನಾಳಿನೊಳಾನೆನುತ ಹಿಗ್ಗಿದನು ಕಲಿಭೀಮ ೨೨ 

ಪರಿಪರಿಯ ಬಹುಭಕ್ತ ಪಾಕದ 
ಪರಿಮಳದ ಶಾಕಾದಿಗಳ ವೊ 
ಗ್ಗರಣಿಗಳ ಸೌರಭ ತಿಳಿದುದು ನಿದ್ರೆ ಪವನಜನ 
ತರಣಿ ಸುಳಿದನು ಪೂರ್ವ ಶೈಲದ 
ಶಿರದ ಬಳಿಯಲಿ ಭೀಮ ಕುಂತಿಯ 
ಕರೆದು ಕಳುಹಿದನಾ ಮಹೀಸುರಗೃಹಕೆ ವಹಿಲದಲಿ ೨೩ 
- ಏನು ಬಂದಿರಿ ತಾಯೆ ಚಾಪಳ 
ವೇನೆನಲು ತೆಗೆ ಹೂಡು ಬಂಡಿಯ 
ನೇನು ಜಂಜಡ ಬೇಡ ಭಕ್ಷವಹಿಡಿಸು ಕುನಿಕಿಲಲಿ 
ಭಾನುವುದಿಸಿದನೆನಲು ಘನ ಸು 
ಮ್ಯಾನದಲಿ ಸಾಧನ ಸಮಗ್ರವ 
ಸೂನು ಸಹಿತಡಕಿದನು ಭಾರಿಯ ಬಂಡಿ ಜವ ಜಡಿಯೆ ೨೪ 

ನಳನಳಿಪ ಬಹುವಿಧದ ಭಕ್ತಾ 
ವಳಿಯ ಹೆಡೆಗೆಗಳೆರಣಿಸಿ ಮಂ 
ಡಳಿಸಿ ಕೂಡಿದ ಹಾಲು ತುಪ್ಪದ ಹಲವು ಹರವಿಗಳ 
ಬಳಸಿ ಮುಚ್ಚಿದ ವಿವಿಧ ಶಾಕಾ 
ವಳಿಯ ಬೋನದ ಬಿಗಿದ ಕುಕಿಲ 
ಕಳವೆಯಕ್ಕಿ ಯ ಕೂಳ ರಾಶಿಯ ಬಂಡಿಜೋಡಿಸಿತು ೨೫ 

ಮರಳಿ ಬಂದಳು ಕುಂತಿ ಭೀಮನ 
ಕರೆದಳೇಳೆ ಪಾರಣಿಗೆ ಕಾ 
ತರಿಸದಿರು ಖಳನೊಡನೆ ನಡೆವುದು ಸದನುವರಿದು , 
ಬರವ ಬರಿದೇ ಬೀಯ ಮಾಡದಿ 
ರುರುವಣಿಯನರಿದಾನುವುದು ಸಂ 
ಹರಿಸು ದೈತ್ಯನನೆಂದು ತಾಯ್ ಹರಸಿದಳು ನಂದನನ ೨೬ 

ಬೆರಳ ದರ್ಭೆಯ ಹರಿದು ರೌತಾಂ 
ಬರವನುಟನು ಬಿಗಿದು ಕುಂತಿಯ 
ಚರಣ ರಜವನು ಕೊಂಡು ಧರ್ಮಜನಂಫಿ ಗಭಿನಮಿಸಿ 
ಹರುಷ ಮಿಗೆ ಹರಿತಂದು ಬಂಡಿಯ 
ಶಿರದ ಹಲಗೆಯನಡರಿದನು ಬಲು 
ಹುರಿಯ ಹಗ್ಗವ ಹಿಡಿದು ಜಡಿದನು ಹೂಡಿದೆತ್ತುಗಳ ೨೭ 
- ಪುರದೊಳಗೆ ಭಿಕ್ಷಾನ್ನದಿಂದೆ 
ವರು ಮಹಾಪಂಡಿತರು ನಿರ್ಧನ 
ಪುರುಷರವರೊಳಗೊಬ್ಬನನು ನಮ್ಮೂರ ದಾನವನ 
ಪರಿವಿಡಿಯ ಭೋಜನಕೆ ತದ್ರೂ 
ಸುರನ ತಾಯೊಟ್ಟಳು ಗಡೇನ" 
ಚ್ಚರಿಯೆನುತ ಪವನಜನ ಮುತ್ತಿತುನೋಟಕರ ನೆರವಿ ೨೮ 


ಪೌರ ಜನವೈತರಲು ಬಂಡಿಯ 
ನೂರ ಹೊರವಂಡಿಸಿದನೆಲ್ಲರು 
ದೂರದಲ್ಲಿರಿ ಸಾವವನೆ ತಾ ಸಾಕು ದೈತ್ಯನಲಿ 
ಸಾರಿ ನೀವೆಂದೆನುತ ಹೂಡಿದ 
ಹೋರಿಗಳ ಹೊಯುಬ್ಬರಿಸಿ ರಣ 
ಧೀರ ಮಾರುತಿ ಮಿಕ್ಕು ಹರಿಸಿದನಸುರನಿದ್ದೆಡೆಗೆ ೨೯ 
- ಎಡೆಯಲೇ ಭಕ್ತಾದಿಗಳ ಬರಿ 
ಹೆಡೆಗೆಯುಳಿದವು ಕೂಳೊಳರ್ಧವ 
ಹೊಡೆದು ಸುರಿದನು ಹಾಲುತುಪ್ಪದ ಹರವಿಯೋಜೆಯಲಿ 
ಕುಡಿದು ಪಕ್ಕಲೆ ನೀರನೊಯ್ಯನೆ 
ನಡೆಸಿ ತಂದನು ಕಂಡು ದನುಜನ 
ನುಡಿದನೆಲವೋ ಕುನ್ನಿ ಕೂಳಿದೆ ತಿನ್ನು ಬಾರೆನುತ ೩೦ 

ಕಂಡು ಖಳ ಬೆರಗಾದನಿದನು 
ದಂಡತನವಚ್ಚರಿಯಲಾ ಹರಿ | 
ಖಂಡಪರಶುಗಳಳುಕುವರು ತನೊಡನೆ ತೊಡಕುವರೆ 
ಬಂಡಿ ತುಂಬಿದ ಕೂಳನಿವನಿಂ 
ದುಂಡು ಬದುಕಲಿ ಊರ ಪಾರ್ವರ 
ಹಿಂಡುವೆನುಯಿವ ಸಹಿತೆನುತ ಹಲು ಮೊರೆದನಮರಾರಿ | 
- ಮತ್ತೆ ಶೇಷಾನ್ನದಲಿ ತೋರುತ 
ತುತ್ತುಗಳ ತೂಗುತ್ತ ಮಾರುತಿ 
ಮೆತ್ತಿ ಕೊಂಡನು ಬಾಯೊಳವನನು ಬೆರಳಲೇಡಿಸುತ 
ಇತ್ತಲೆಯ ಹಸಿವು ಹೆಚ್ಚಿದೆ 
ತುತ್ತು ಹೊಗದೊಳಗಿವನ ತೊಡಗಲ 
ಬೆತ್ತಲಕಟಾ ವಿಧಿಯೆನುತ ಮುರಿದದ್ದನಮರಾರಿ ೩೨ 
- ಎರಡು ಕೈಯನು ಬಲಿದು ಮುಷ್ಟಿಯೊ 
ಲೆರಗಿದನು ಖಳ ಬೆನ್ನನೇನಂ 
ದರಿಯನಿತ್ತಲು ಭೀಮ ಬಲುದುತ್ತುಗಳ ತೋಟಿಯಲಿ 
ಮರನ ಮುರಿದೆರಗಿದರೆ ಪುನರಪಿ 
ಮುರಿದು ನೋಡಿದು ಬಹೆನು ನಿಲ್ಲೆನು 
ತರಗೆಲಸ ಪೂರೈಸಲೆಂದನು ನಗುತ ಕಲಿಭೀಮ - ೩೩ 
- ಅರಸ ಕೇಳೆ ನಿಮ್ಮ ಭೀಮನ 
ಪರಿಯನಾ ಪರಿ ಬಂಡಿ ತುಂಬಿದ 
ಸರಕನೆಲ್ಲವ ಸಂತವಿಟ್ಟನು ತನ್ನ ಜಠರದಲಿ 
ವರ ಸಮಾಧಾನದಲಿ ಕೈದೊಳೆ 
ದುರವಣಿಪ ತೇಗಿನ ತರಂಗದ 
ಪರಬಲಾಂತಕನೆದ್ದು ನಿಂದನು ಸಿಂಹ ನಾದದಲಿ ೩೪ 

ಉಂಡೆವೆ ಸಮಚಿತ್ತದಲಿ ನೀವ್ 
ಕೊಂಡಿರೈ ಫಾಯಗಳನೆಡೆಯಲಿ| 
ಹಿಂಡುವಿರಿ ನಾವು ಸಹಿತೀ ಊರ ಹಾರುವರ 
ಉಂಡೆ ಹಲ ಕಾಲಕಿಂದಿನ 
ಲುಂಡದೂಟಕಣಾ ನಿಧಾನವು 
ಖಂಡಪರಶುವಿನಾಣಿನ ತ ಮದವೇರಿದನು ಭೀಮ ೩೫ 


ತಿ * 


೩೬ ಮ ಹಾಭಾರ ತ 

[ ಸಂಧಿ 
ಖಾತಿಗೊಳ್ಳದ ಮುನ್ನ ಪವನಜ 

ಬಿಕ್ಕುಳಿಯ ತಾಳಿಗೆಯ ಮೂಗಿನೊ 
ನೋತುಕೊಟ್ಟನು ತನ್ನ ಹೊಯ್ಸಳ 

ಳೊಕ್ಕು ರುಧಿರದ ಧಾರೆ ಬಿಗಿದುರೆ . 
ನಾತನೀತನು ಮುಳಿದು ಬಳಿಕಿವನೇನ ಮಾಡುವನೋ ಡೋಕ್ಕರಿಸಲಸು ನೀಗಿತಸುರನ ತನುವ ನಿಮಿಷದಲಿ ೩೮ 
ಈತನೆದ್ದನು ಗಜರಿ ಬಳಿಕಿನೊ 

ಕೊಂದು ದನುಜನ ಫೆಣನ ಬಂಡಿಯ 
೪ಾತನಿದಿರಾದನು ಸುರಾರಿಯ 

[ ೩೬ 

ಹಿಂದೆ ಬಂಧಿಸಿ ಪುರದ ಬಾಹೆಗೆ 
ವಾತಜನ ಹೋರಟೆಗೆ ಕೊರಳಳುಕಿದುದು ವಾಸುಕಿಯು 

ತಂದು ಬಿಟ್ಟನು ತನತನಗೆ ಜನಜಾಲ ಜೋಡಿಯಲಿ 
ಹಿಡಿದರೊಬ್ಬರನೊಬ್ಬರುರದಲಿ 

ಬಂದು ಕಂಡುದು ಹೆಣನ ಭೂಸುರ 
ಹೊಡೆದು ಹಿಂಗಿದರುಲಿದು ಹೆಮ್ಮರ 

ರಿಂದು ಧನ್ಯರು ವಿಪ್ರಜಾತಿಗೆ 
ನುಡಿಯ ಹೊಯ್ಯಾಡಿದರು ತಿವಿದರು ತೋಳು ಬಲುಹಿನಲಿ ಸಂದುದಿನ್ನಗ್ಗಳಿಕೆಯೆಂದುದು ನೆರದ ಪೌರಜನ ೩೯ 
ಕೊಡಹಿದನು ಕಲಿ ಭೀಮನವನು 

- ಈ ಅಮಾನುಷ ಶಕ್ತಿಯವರರ 
ಗಡದ ಸದಿಯುಂಡ ಕೂಳಿನ 

ರಾಯಗಳವಲ್ಲೆಂದು ವಿಪ್ರ ನಿ 
ಕಡುಹ ತೋರೆಂದೂರಲಿ ತುಡಿಕಿದನನಿಲ ನಂದನನ ೩೭ 

ಕಾಯಕಿದು ಸಾಮಾನ್ಯವೇ ನಮ್ಮ ಗ್ರಹಾರದಲಿ 
ಸಿಕ್ಕಿದನು ಕಲಿಭೀಮನೆನೆ ಕೈ 

ಕಾಯಿದವರಿವರೆಂದು ವಿಪುಲ 
ಯಿಕ್ಕಿ ಕೊಟ್ಟನು ಮೈಯನಸುರನ 

ಶ್ರೇಯ ಪದ್ಮಜಸೋಮಧರ ನಾ 
ಹೊಕ್ಕು ತಿವಿದನು ತಿರುಗಿ ಬದಿಯೆಲು ನುಗ್ಗು ನುಸಿಯಾಗೆ ರಾಯಣರು ಕೊಡಲೆಂದು ಹರಸಿತು ಭೂಸುರ ವ್ರಾತ ೪೦ 


ಹನ್ನೊಂದನೆಯ ಸಂಧಿ 
ಸೂ , ವೀರ ಕುಂತೀ ತನುಜರಿರುಳಂ 

ಗಾರವರ್ಮನ ಗೆಲಿದು ಹೊಕ್ಕರು 
ಧಾರುಣಿಸುರ ವೇಷದಲಿ ಪಾಂಚಾಲ ಪಟ್ಟಣವ 


೧ 


ಅರಸ ಕೇಳೆ ಕಲಿ ಬಕಾಸುರ 
ಮರಣ ಸಮನಂತರದೊಳಾ ಪುರ 
ವರದೊಳಿರ್ದರು ವಿಮಲ ವಿಪ್ರಸೋಮದೊಡಗೂಡಿ 
ವರುಷ ತುಂಬಿತು ನಮ್ಮ ಹಸ್ಸಿನ 
ಪುರವ ಹೊರವಂಟಂದಿನಲಿಯೆಂ 
ದರಸ ಕುಂತೀದೇವಿಗೆಂದನು ಧರ್ಮಸುತ ನಗುತ 

ಆ ಸಮಯದಲಿ ಬಂದನೊಬ್ಬನು 
ಭೂಸುರನು ಸಕುತೂಹಲನು ಬಹು 
ದೇಶ ಪರಿಯಟಣ ಪ್ರವಾಸಾಭ್ಯಾಸ ಶಿಕ್ಷೆಯಲಿ 
ಗ್ರಾಸ ಯಾಚಕನಾಗಿ ತಮ್ಮ ನಿ 
ವಾಸದಲಿ ಸಲೆ ತುಷ್ಟನಾದ ಮ 
ಹೀಸುರನ ಮಾತಾಡಿಸಿದನಂದರಸ ವಿನಯದಲಿ 
- ಎತ್ತಣಿಂದಲಿ ಬರವು ಬಳಿಕಿ 
ನೈತ ಗಮನವು ಪೂರ್ವ ಸುಕೃತವ 
ಹೊತ್ತುದಿಂದಿನ ದಿವಸವಿದೆಲಾ ಸುಜನ ಸಂಸರ 
ಉತ್ತರೋತ್ತರ ಸಿದ್ದಿಯಿಲ್ಲಿಂ 
ದಿತ್ತಲೆಮಗೆನೆ ಹಸ್ತಿನಾಪುರ 
ದತ್ತಣಿಂದವೆ ಬಂದೆವಾವುದು ದೇಶ ನಿಮಗೆಂದ 
- ನಾವು ನಿಮ್ಮೊಪಾದಿಯಲಿ ತೀ . 
ರ್ಥಾವಲೋಕನಪರರು ಭಿಕ್ಷಾ 
ಜೀವಿಗಳು ನೀವೇಸು ದಿನ ಗಜಪುರವ ಹೊರವಂಟು 


ಅವನಲ್ಲಿಗೆ ಪತಿ ಯುಧಿಷ್ಠಿರ 
ದೇವನೊ ದುರ್ಯೋಧನನ ಬಳಿ 
ಕಾವುದುಂಟು ವಿಶೇಷ ಕೌರವ ಪಾಂಡುತನಯರಲಿ ೪ | 

ಮರುಳುಗಳೊ ನೀವ್ ಮೇಣು ನಮ್ಮ ನು 
ಮರುಳು ಮಾಡುವ ಪರಿಯೊ ಪಾಂಡವ 
ರರಗು ಮನೆಯಲಿ ಬೆಂದರಿದುಲೋಕಪ್ರಸಿದ್ಧ ವಲೆ 
ಅರಸು ಕರವರಾಯನಾತನ 
ಸಿರಿಯನಾತನ ಬಲುಹನಾತನ 
ಪರಿಯನಭಿವರ್ಣಿಸುವಡರಿಯೆನು ವಿಪ್ರ ಕೇಳೆಂದ ೫ . 

ಅಕಟ ಪಾಂಡವರಳಿದರೇ ಬಾ 
ಧಕರೆ ಪರರಿಗೆ ಲೇಸಿನಲಿ ಕಂ 
ಟಕವು ದುಶ್ಚ ವಿಷಂಗಳಲಿ ಹಾವಿಂಗೆ ಹಾನಿಯಲೆ 
ವಿಕಳ ಪುಣ್ಯರು ನಿಲಲಿ ಕುರು ರಾ 
ಜಕದೊಳಗೆ ಭೀಷ್ಮಾದಿ ವೃದ್ದ 
ಪ್ರಕರ ಗುರುಸುತ ಗುರುಕೃಪಾದ್ಯರು ಕುಶಲರೇಯೆಂದ 

ಗುರುಸುತಾದಿ ಸಮಸ್ತ ಪರಿಜನ 
ಪುರಜನಕೆ ಸುಳೇವು ದ್ರುಪದನ 
ವರ ಕುಮಾರಿಯ ಮದುವೆ ಗಡ ಪಾಂಚಾಲ ನಗರದಲಿ 
ನೆರವುತಿದೆ ನಾನಾ ದಿಗಂತದ 
ಧರಣಿಪತಿಗಳು ಭೂರಿಯಲಿ ಮಿಗೆ 
ಭರಿತ ದಕ್ಷಿಣಿ ಮೃಷ್ಟಭೋಜನವುಂಟು ನಮಗೆಂದ ೭ 


೩ 


6 


ಆದಿ ಪರ್ವ 
| ೧೧] 

ಬರೆದ ವೋಲೆಗಳಖಿಳ ಭೂಮಿ 
- ಸಾರವಿದು ನೃಪಕನ್ನಿಕೆಗೆ ವರ 

ಶರರಿಗುಡುಗೊರೆಸಹಿತ ದೂತರು 
1 ನಾರು ಲಗ್ನವದೆಂದು ಬಳಿಕಾ 
ರಾರು ಬಂದರು ಭೂಪತಿಗಳಿದನೆಂದು ಕೇಳಿದಿರಿ 

ಹರಿದರುತ್ತರ ಪೂರ್ವ ದಕ್ಷಿಣ ಪಶ್ಚಿಮಂಗಳಿಗೆ 
ಭೂರಿಯಲಿ ನಮಗುಂಟೆ ಮೃ ಪ್ರಾ 

ಧರೆಯ ಕನ್ಯಾಜನ ಶಿರೋಮಣಿ 
ಹಾರ ದಕ್ಲಿಣಿ ನಮ್ಮ ಭೀಷ್ಟ ವಿ 

ವರ ದ್ರುಪದ ತನುಜಾ ಸ್ವಯಂವರ 
ಹಾರ ವಾರ್ತೆಯಿದೆಂದು ಧರ್ಮಜ ನುಡಿದನಾ ದ್ವಿಜಗೆ ೮ ಕರಸುಗಳು ಬಹುದೆಂದು ವಾಚಿಸಿತಖಿಳ ಲೇಖಾರ್ಥ ೧೫ 
ಇವರು ಕಪಟೋಪಾಧ್ಯರೆಂಬುದ 

ಮಾಡಿದರೆ ಶತ ಯಾಗವನು ಕೈ 
ನವನು ಬಲ್ಲನೆ ಭೂಮಿದೇವ 

ಗೂಡುವಳು ಶಚಿ ಮಖ ಸಹಸ್ರವ 
ಪ್ರವರನ್ನೆಲೆಯೆಂದು ಬಗೆದನು ಧರ್ಮನಂದನನ 

ಮಾಡಿ ಮೇಣ6 ಜನಿಸಿದೊಡೆ ಬಹಳ ದೌಪದಾದೇವಿ 
ಅವನಿಯಲಿ ಪಾತಾಳದಲಿ ಸುರ 

ನೋಡುವೆವು ನಡೆ ಜನ್ಮ ಶತದಲಿ 
ಭವನದಲ್ಲಿ ಪಾಂಚಾಲ ತನುಜೆಗೆ 

ಕೂಡಿಕೊಬ್ಬಿದ ಪುಣ್ಯಫಲ ಕೈ 
ಯುವತಿಯರು ಸರಿಯಲ್ಲವೆಂಬುದ ಕೇಳೆ ವಾವೆಂದ ೯ ಗೂಡುವುದೊ ತಪ್ಪೇನೆನುತ ನೆರೆದುದು ನೃಪಣೋವು ೧೬ 
- ಈಕೆಗೆಣಿ ಯಹ ವರನನೀ ನರ | 

ಆ ನೌರೋಹಿತ ವಚನದಲಿ ನಿ 
ಲೋಕದಲಿ ತಾ ಕಾಣಿನರ್ಜುನ 

ರ್ವ್ಯಾಪಿತಾಂತರ್ವ್ಯಥಯಲವನಿಪ 
ನೀ ಕುಮಾರಿಯ ರಮಣನೆಂದೇ ಮನದ ಸಂ 

ನಾ ಪುರಪ್ರಾಂತ್ಯದಲ್ಲಿ ಸುತ್ತಲು ಮೂರುಯೋಜನದ 
ಈಕೆಯಪದೆಸೆಯುದಯದಲಿ ಕುಂ 

ತೋಪಿನಲಿ ಕಟ್ಟಿಸಿದನಗ್ಗದ 
ತೀಕುಮಾರಕದನಲ ಮುಖದಲಿ 

ಭೂಪರಿಗೆ ಭವನವನು ಕೇಳೆ 
ನಾಕದಲಿ ನೆಲೆಗೊಂಡರೆಂದುಮ್ಮಳಿಸುವನು ದ್ರುಪದ ೧೦ ದೌಪದಿಯ ವೈವಾಹ ರಚನಾ ರಾವಾಣಿ ಯಕವ ೧೭ 
* ಜೈಲನ ನೆರೆ ನುಂಗಿದನೊ ಮೇಣಿಂ 

ನೆರವುತಿದೆ ನಾನಾ ದಿಂಗತದ 
ಜಲಿಸಿ ಬಿಟ್ಟನೋ ಬಲ್ಲನಾವನು 

ಧರಣಿಪರು ಕನ್ಯಾರ್ಥಿಗಳು ಭೂ 
ಕಲು ಹೃದಯ ಕಮಲಭವನೀ ಪಾಂಡುನಂದನರ ಸುರ ಸಮೂಹದ ಸಾಲು ನೆರದುದು ದಕ್ಷಿಣಾರ್ಥದಲಿ 
ಸುಳಿವ ಸೈರಿಸನಕಟ ಹೂಹಗ 

ಎರಡರೊಳು ನಿಮಗೇನು ಕನ್ಯಾ 
ಇಳಿವ ಹರೆಯವೆ ಶಿವಶಿವಾಯಂ [ ಯೆಂದ ೧೧ ವರಣವೋ ಮೇಣ6 ದಕ್ಷಿಣಾರ್ಥವೊ 
ದಳಲುದೊರೆಯಲಿ ಮುಳುಗಿಮೂಡುವ ದ್ರುಪದ ಪತಿ ಬರವು ನಿಮಗುಂಟೇಯೆನುತ ದ್ವಿಜನಿವರ ಬೆಸಗೊಂಡ ೧೮ 
- ಅರಸ ಕೇಳ್ವನು ಸಕಲ ದೈವ 

- ಈಸು ಪರಿಯಲಿ ನಮ್ಮ ನೀವಪ 
ಜ್ಞರಲುಪಶ್ರುತಿಗಳಲಿ ಋಷಿಗಳ 

ಹಾಸ ಮಾಡುವಿರಾವು ಭಿಕ್ಷಕ 
ಪರಮಸಿದ್ಧಾಂತದಲ್ಲಿ ಮಂತ್ರಾವೇಶ ವಚನದಲಿ 

ರೈಸಲೇ ಕನ್ಯಾರ್ಥದಲಿ ನಾವೆ ನೃಪರೆ 
ಧರೆಯೊಳೀಗಳು ಪಾಂಡುಸುತ ಸಂ 

ಐಸೆ ನಿಮ್ಮೊಡೆ ನಾವು ಬಹೆವೀ 
ಚರಣಿಯುಂಟದು ಸತ್ಯವೆಂದು 

ಭೂಸುರರ ನೆರವುಂಟಲಾ ಶುಭ 
ಚರಿಸಿ ನುಡಿದು ಪುರೋಹಿತನು ಸಂತವಿಸುವ 

ವಾಸರವ ಬೆಸಗೊಂಬೆನೆಂದನು ಧರ್ಮಸುತ ನಗುತ ೧೯ 
- ಸರಸಿಜಾನನೆ ನೋಡಿನೃಪರಲಿ 

- ಇವನು ಬಳಿಕ ನಿಜ ಪ್ರಯೋಜನ 
ವರಿಸುವಳು ವಲ್ಲಭನನೆಂದುಪ 

ಭವನಕೈದಿದನಖಿಳ ವಾರ್ತಾ 
ಚರಿಸುವನು ಸವಿವಾತುಗಳ ಸಾರಾಯು ಸೇನೆಯಲಿ ವಿವರಣ ವ್ಯಾಖ್ಯಾನ ಸಮನಂತರದ ಸಮಯದಲಿ 
ಬರಿಸುವುದು ಬಹುದೇಶ ಭೂಮಿಾ 

ಇವರು ತಮ್ಮೊಳಗೆ೦ದರವನೀ 
ಶೃರರನವರೋಳು ಪುಣ್ಯದಲಿ ಗೋ 

ದಿವಿಜಪುರದಲಿ ದೈನ್ಯವೃತ್ತಿಯ 
ಚರಿಸರೇ ಗರುವೆಯರ ದೇವಿಗೆ ಪಾಂಡುಸುತರೆಂದ ೧೩ ನಿವಹ ನಿಲಲಿ ನಿರೀಕ್ಷಿಸುವೆವಾ ದ್ರುಪದ ಪಟ್ಟಣವ ೨೦ 
- ಆದೊಡೀ ಮಗುವಿನ ಮಹಾ ಪು 

- ಆ ಲತಾಂಗಿಯ ಮದುವೆಗವನೀ 
- ಜ್ಯೋದಯದ ಫಲವೈಸಲೇ ಬರೆ | 

ಪಾಲ ವರ್ಗದ ಬರವು ಗಡ ಹರ 
ಮೇದಿನೀಶ್ವರರೆಲ್ಲರಿಗೆ ಲೇಖಾರ್ಥ ಸಂಗತಿಯ 

ನೂಳಿಗದ ಹೆಚ್ಚಾಳು ಮಕರಧ್ವಜನ ಮೌಳಿ ಗಡ 
ಸೋದರರು ಸಹಿತಾ ಸುಯೋಧನ 
ನಾದಿಯಾದ ಸಮಸ್ತ ನೃಪರು ವಿ 

ಮೇಳವಹ ಕಿವಿಗಳಿಗೆ ಹಂಗಹ 
| ವಾದವಿಲ್ಲದೆ ಬರಲಿ ಕಟ್ಟಿ ಸು ಪಾವುಡವನೆಂದ 

ವಾಲಿಗಳು ಪರಿವಿಡಿಯ ವೇಧೆಗೆ 
೧೪ ಸೋಲುವವೆಯೆಂದೈವರಾಲೋಚಿಸಿದರೊಳಗೊಳಗೆ ೨೧ 


೩೮ ಮಹಾಭಾರತ 

[ ಸಂಧಿ 
- ಅರಸ ಚಿ ಸವಳ ಲಾಂ 

ಅವರ ಮುಖಕಾಂತಿಗಳಲಂಗ. 
ತರದಲಿವರುದಯದಲಿ ಹೊರ ವಂ 

ಚ್ಛವಿಗಳಲಿ ಕಂಕಣದ ಹಾರದ 
ಟರು ಸುವಿದ್ಯಾ ಪರಿಣತರ ಪಂಡಿತರ ಗಡಣದಲಿ 

ವಿವಿಧ ರತ್ನಾಭರಣ ಕಿರಣದ ಲಲಿತ ಲಹರಿಯಲಿ 
ಬರುತ ಕಂಡರು ಕಳಶ ಕನ್ನಡಿ 

ಸವೆದುದಗ್ಗದ ತಿಮಿರವವದಿರ 
ವರ ಯುವತಿ ಖಗಮೃಗದ ಬಲು ಸು 

ನಿವರು ಕಂಡರು ಜಲವಿಹಾರದ 
ಸ್ಪರ ಸುಗಂಧಾನಿಲ ಸುಸಂಗತ ಶಕುನಸೂಚಕವ ೨೨ ದಿವಿಜಸತಿಯರಲಾಯೆನುತ ಬರುತಿರ್ದರಡವಿಯಲಿ ೨೯ 
- ಚಾರು ಶಕುನವಿದುತ್ತರೋತ್ತರ 

ನಾರಿಯರು ಕಂಡರು ಸುಲಜ್ಞಾ 
ವಾರಿಗಿದು ಫಲಿಸುವುದೊ ನಮ್ಮೊಳು 

ಭಾರದಲಿ ತಡಿಗಡೆಗೆ ಹಾಯಿದು 
ಹಾರುವರ ಹುಲು ಮೊತ್ತ ಕನ್ಯಾಲಾಭ ಫಲವಿದಕೆ 

ಸೀರೆಗಳ ತೆರೆವಿಡಿದರಂಗೋಪಾಂಗ ಲತೆಗಳಿಗೆ 
ಭೂರಿ ಭಾಗ್ಯನು ನಮ್ಮ ವಿಪ್ರರೊ 

ಅರಿವರು ನಡುವಿರಳು ದರ್ಪ ವಿ 
ಲಾರೆನುತ ತತ್ ಶಕುನಫಲ ವಿ 

ಕಾರದಲಿ ಕೈಕೊಳಿರೆನುತಂ 

[ ೩೦ 
ಸ್ವಾರವನು ನೆರೆ ವಿವರಿಸುತ ನಡೆದುದು ಬುಧಸೋಮ ೨೩ ಗಾರವರ್ಮನು ಧನುವ ಕೊಂಡನು ನುಡಿಸಿದನು ನರನ 
- ಧರಣಿಯಮರರ ಗಡಣದಲಿ ನಾ 

ಈಸು ಭರದಲಿ ಗಮನವೆಲ್ಲಿಗೆ 
ಲೈ ರಡು ಪಯಣಾಂತರದಲವನೀ 

ದೇಶಕಾಲವ ನೋಡದೀ ಸ 
ಸುರರನುಳಿದಾಶ್ರಮದೊಳಗೆ ಪಾರಾಶರ ಪ್ರೀತಿಯ 

ರ್ವಾಸುರದ ಸೌರಂಭವೇನೆನೆ ಪಾರ್ಥ ನಸುನಗುತ 
ದರುಶನವ ಮಾಡಿದರು ಬಕ ಸಂ 

ದೇಶವಿದು ವನ ಕಾಲ ನಡುವಿರು 
ಹರಣ ವೃತ್ತಾಂತವನು ನೆರೆ ವಿ . 

ಲೈಸಲೇ ನಿಜಕಾರ್ಯ ಸಂಗತಿ 
ಸ್ತರಿಸಿದರು ವಿನಯದಲಿ ಬೀಳೊಂಡರು ಮುನೀಶ್ವರನ ಗೋಸುಗವೆ ಗತಿಯೆಂದನಾ ಗಂಧರ್ವ ರಾಜಂಗೆ ೩೧ 
ಗಮನ ಭರದಲಿ ಭಾರಿಯುದ್ಧ 

ನರರು ಸುಳಿವುದು ಪೂರ್ವಭಾಗದ 
ಶ್ರಮವ ನೋಡದೆ ಭೂಮಿ ನಭದಲಿ 

ಲಿರುಳಿನುತ್ತರ ಭಾಗದಲಿ ಶೇ . 
ತಮದ ಚಾವಡಿಯಿಕ್ಕಿದರೆ ಗತಿ ಚಾಪಳವ ಬಿಡದೆ 

ಚರರು ಸುಳಿವುದು ಸೀಮೆ ಚತುರಾನನನ ಸೃಷ್ಟಿಯಲಿ 
ದ್ಯುಮಣಿ ಕೈಸೆರೆಯಾಗಲಟವೀ . 

ಇರುಳಿನುತ್ತರ ಭಾಗವಿದು ನೀವ್ 
ಭ್ರಮಣದಲ್ಲಿ ಬೆಳಗಡಗೆ ಭೂಪೋ 

ನರರು ಬಹುದುದ್ದಂಡ ದರ್ಪ 
ತಮರು ಬಂದರು ಬಹಳ ಗಮನದೊಳರ್ಧರಾತ್ರಿಯಲಿ ಜರಿತವಿದರೌಪಧಿಯನೆರೆವೆನೆನುತ್ತ ತೆಗೆದೆಚ್ಚ ೩೨ | 
ಮುಂದೆ ಪಾರ್ಥನ ಬೀಸುಗೊಳಿಗ 

- ಕನಲಿ ಫಲುಗುಣನಾದಡಿದ ಕೊ 
ಳಿಂದ ತಮದಾವಳಿ ಮುರಿಯ ಬಳಿ 

ಲೈನುತ ಕೊಳಿಯೊಳಿಟ್ಟನಗ್ನಿಯ 

ನಲಿ 
ಸಂದು ಕುಂತೀದೇವಿ ಧರ್ಮಜನಕುಲ ಸಹದೇವ 

ನೆನೆದು ಮಂತ್ರಿಸಲುರಿ ಮುಖದ ಕಾರ್ಬೊಗೆಯ ಮೊಬ್ಬಿ 
ಹಿಂದೆ ಭೀಮನ ಕೈಯ ಕೊಳ್ಳಿಯ 

ಹೊನಲುಗಿಡಿಗಳ ತಗಡುರಿಯ ಕೊ೦ 
ಬಿಂದು ಬೆಳಗಿನಲನಿಬರಟವೀ 

ಡಿನಲಿ ಮುತ್ತಿತು ರಥವನಾತನ 
ವೃಂದದಲಿ ಬರುತಿರ್ದರಿರುಳವನೀಶ ಕೇಳೆಂದ ೨೬ ಧನುವನಾತನ ತನುವನಾತನ ಸರಳ ಸಾರಥಿಯ ೩೩ 
ಬರುತ ಕಂಡರು ಮುಂದೆ ಗಂಧ 

ಉರಿದುದಾ ರಥವವನ ಮೈಯಲಿ 
ರ್ವರ ವಧೂ ನಿಕುರುಂಬವನು ನೇ 

ಕರಿಕುವರಿತರಿಡಿ 
ವುರದ ಝಣಝಣರವದ ಕಂಕಣ ಝೇಂಕೃತಿ ಧ್ವನಿಯ ಸರಸಿಯನು ಶಿಖಿಯೊಡನೆ ಹೊಕ್ಕು ದು ನೀರನುರೆ ಸುರಿದು 
ಅರಳುಗಂಗಳ ಬೆಳಗಿನಲಿ ತವು 

ತರುಣಿ ಹಾಹಾ ಕೊಟ್ಟನೆಂದ | 
ವಿರುಳು ಬೀತುದು ಬೆಸುವುದಾಗಲೆ 

ಬೃರಿಸಲಾ ಗಂಧರ್ವನಂಗನೆ 
ಕುರುಳ ಕಾಳಿಕೆಯಿಂದ ತತ್ಕಾಂತಾ ಕದಂಬದಲಿ ೨೭ ಹರಿದಳೆಡೆಗೈಯಿಂದ ಸಂವರಿಸುತ್ತ ಬಿಡುಮುಡಿಯ ೩೪ 
ಲಲಿತ ತನುಕಾಂತಿಗಳ ಮೊಗೆದರು 

ಬಂದು ಯಮನಂದನನ ಚರಣ 
ತಿಳಿಗೊಳನ ಜಲವೆಂದು ಕಂಗಳು 

ದೃಂದದಲಿ ಚಾಚಿದಳು ನೊಸಲನು 
ಹೊಳೆಯ ಮರಿಖಾನೆಂದು ಹೆಕ್ಕಳಿಸಿದರು ಹಿಡುಕಿನಲಿ ತಂದೆ ಕರುಣಿಸು ಕಾಂತಭಿಕ್ಷವ ಕರುಣಿಸೆನಗೆನಲು 
ಅಲರಿದಂಬುಜವೆಂದು ವದನಕೆ 

ಮುಂದುವರಿಯದಿರೆಲೆ ಧನಂಜಯ 
ನಿಲುಕಿ ತುಂಬಿಗಳೆಂದು ಕುರುಳಿಂ 

[ ೨೮ ಕೊಂದರೆuಾಣಿಕೆಯರಸನ 
ಗಳುಕಿ ಕೈಗಳ ತೆರೆದರತಿ ಮುಗುದೆಯರು ಖಚರಿಯರು ತಂದುಕೊಡು ಬೇಗದಲಿ ಉಪಸಂಹರಿಸು ಶಿಖಿಶರವ ೩೫ 


[ ೨೫ 


ಆದಿ ಪರ್ವ .. 


೧೧ ] 


- ಎನೆ ಹಸಾದವೆನುತ ನಿಮಿಷದೊ 
ಳನಲನನು ನಂದಿಸಿದನಿತ್ತಲು 
ಮನದ ದುಮ್ಮಾನದಲಿ ಲಜ್ಞಾವನತ ಮುಖನಾಗಿ 
ಮನುಜರಲ್ಲವರಾರೊ ನೋಡುವೆ 
ನೆನುತ ಹತ್ತಿರ ಬಂದು ನೀವಾ 
ರಿನಿತು ಸಾಹಸ ಮಲ್ಲರೆಂದರ್ಜುನನ ಬೆಸಗೊಂಡ ೩೬ 
- ನರರು ವೈದೇಶಿಗರು ಕಾರ್ಯಾ 
ತುರರು ನಾವೆನಲರ್ಜುನನನುಪ 
ಚರಿಸಿ ವಿವಿಧ ಗುಣಾನುಮುಖದಲ್ಲಿವರನಂಡಲೆಯೆ 
ಧರೆಯೊಳುಂಟೇ ಪಾಂಡುಸುತರಂ 
ಬರಸುಗಳು ನೀ ಕೇಳಿ ಬಲ್ಲೆ : 
ನಿರುತವಾದವರೆಂದು ನುಡಿದನು ನಗುತ ಕಲಿಪಾರ್ಥ ೩೭ 

ಶಿವ ಶಿವಾದೊಡೆ ಯಮ ಪುರಂದರ 
ಪವನನಶ್ಚಿನಿಯರಿಗೆ ನೀವ್ ಸಂ 
ಭವಿಸಿದವರೇ ನೀವೆಮಗೆ ಸಂಭಾವನೀಯರಲ 
ಇವೆ ಸಹಸ್ರ ತುರಂಗ ದಿವ್ಯೂ 
ದೈವವನರ್ಫ್ಯಾಭರಣರತ್ನ 
ಪ್ರವರವಿವೆ ಕಾರುಣ್ಯದಲಿ ಕೈಕೊಂಬುದಿವನೆಂದ ೩೮ | 

ಬಂದವೆಮಗಿವು ನಿನ್ನ ನಾವ್ ಬೇ . 
ರೆಂದು ಕಾಣಿವು ಪರಮ ಬಾಂಧವ 
ರಿಂದು ಮೊದಲಾಗೆಮಗೆ ನೀನೇ ಮಲ್ಯಧನವೆಂದ 
ಇಂದು ನಿಜರೂಪಡಗಿ ರಾಯರ 
ವೃಂದವನು ನೋಡುವೆವು ದ್ರುಪದನ | 
ನಂದನೆಯ ವೈವಾಹ ರಚನೆಯೊಳೆಂದನಾ ಪಾರ್ಥ ೩೯ 
- ಇವು ಮದೀಯ ಸುವನ್ನು ನಿನ್ನಯ 
ಭವನದೊಳಗಿರಲೊಂದು ಸಮಯದೊ 
ಇವನು ತರಿಸುವೆವೆಂದು ಬಳಿಕಂಗಾರವರ್ಮಂಗೆ 
ಇವರು ವಿನಯವ ಮಾಡಿ ಗಮನೂ 
ತೃವದಲಿರೆ ಗಂಧರ್ವ ನಸು ನಗು 
ಅವರಿಗೆಂದನು ಧರ್ಮಶಾಸ್ತ್ರದ ಸಾರ ಸಂಗತಿಯ ೪೦ 

ಮುನಿಯದಿರು ಕಲಿಪಾರ್ಥ ನಿನ್ನಯ 
ಘನತರದ ವಿಕ್ರಮಕೆ ದಿವಿಜರು 
ದನುಜ ಭುಜಗರು ನೆರೆಯರುಳಿದೀ ನರರ ಪಾಡೇನು 


ಅನುಪಮಾನ ಕ್ಷೇತ್ರವನ್ನಿಗೆ 
ವಿನುತ ವಿಮಲಬ್ರಹ್ಮತೇಜೋ 
ಘನ ಸಮಿಾರ ಸಹಾಯವಾಗಲಸಾಧ್ಯವೇನೆಂದ ೪೧ 
- ಅರಸ ನಿನ್ನೊಳುಪೂರ್ವದಲಿ ಸಂ 
ವರಣನೆಂಬನು ಸೂರ್ಯತನುಜೆಗೆ 
ಮರುಳುಗೊಂಡನು ಮರೆದು ಕಳೆದನು ರಾಜ್ಯವೈಭವವ 
ಬರಿಯ ಪಾರ್ಥಿವತೇಜದಲಿ ಗೋ 
ಚರಿಸದಿರೆ ತತ್ಸತಿ ವಿವಾಹ 
ಇರುಷವಾಯ್ತು ವಸಿಷ್ಠನವಲಬ್ರಹ್ಮತೇಜದಲಿ ೪೨ 

ಆ ವಸಿಷ್ಠನ ಕೌಶಿಕನ ಯು 
ದ್ವಾವಲಂಬನವೇನನೆಂಬೆನು 
ದೇವಕುಲವಂಜುವುದು ವಿಶ್ವಾಮಿತ್ರನುಬ್ಬ ಟೆಗೆ 
ಆ ವಿವಿಧ ಮಂತ್ರಾಸ್ತ್ರವನು ಶತ 
ಸಾವಿರವನಾ ಬ್ರಹ್ಮದಂಡದ | 
ಢಾವರದಲೇ ಗೆಲಿದನೊಬ್ಬ ವಸಿಷ್ಮಮುನಿಯೆಂದ ೪೩ 

ಒದಗಲಾರದೆ ತನ್ನ ಸುಕ್ಷ 
ತ್ರದ ಮಹತ್ವವ ಬಿಸುಟು ಸುಬ್ರಾ 
ಹ್ಮದಲಿ ಹೊಕ್ಕನು ವಿಗಡ ವಿಶ್ವಾಮಿತ್ರಮುನಿಯಂದು 
ಅದರಿನಿಂದೀ ಕ್ಷತ್ರತೇಜದೊ 
ತುದಿತ ವಿಮಲಬ್ರಹ್ಮವನು ಕೂ 
ಡಿದೊಡೆ ಕೌತುಕವೆಂದನಾ ಗಂಧರ್ವನರ್ಜುನಗೆ ೪೪ 

ಇಲ್ಲಿಗಿದೆ ನಾಲೆ ದು ಯೋಜನ 
ದಲ್ಲಿ ಭೌಮ್ಯಾಶ್ರಮ ವಸಿಷ್ಟಂ 
ಗಲ್ಲಿ ಸನ್ನಿಧಿಯಾ ವಸಿಷ್ಯಂಗಾತನನುಜಾತ 
ಅಲ್ಲಿ ಪೌರೋಹಿತ್ಯವನು ನಿಮ್ಮ 
ಗೊಲ್ಲೆನೆನ್ನದೆ ಮುನಿಪ ಮಾಡಿದ 
ಡೆಲ್ಲ ಲೇಸಹುದೆಂದು ಕಳುಹಿದನಿವರನಾ ಖಚರ ೪೫ 

ಗಮಿಸಿದರು ಬಳಿಕವರು ಭೌಮಾ 
ಶ್ರಮಕೆ ಬಂದರು ಮುನಿಪನರ್ಘಾ 
" ಮಲ ಸತ್ಕಾರೋಚಿತವ ಕೈಕೊಂಡು ವಿನಯದಲಿ 
ಎಮಗೆ ಪೌರೋಹಿತ್ಯದಲಿ ಸಂ 
ಕ್ರಮಿಸ ಬೇಕೆಂದೊಡಬಡಿಸಿ ಭೂ 
ರಮಣರಲ್ಲಿಂದೈದಿದರು ಪಾಂಚಾಲ ಪಟ್ಟಣವ ೪೬ 


ಮ ಹಾ ಭಾರತ 


( ಸಂಧಿ 


ಹನ್ನೆರಡನೆಯ ಸಂಧಿ 


ಸೂ ಧರಣಿಪತಿ ನಿಜಸುತೆಯ ರೂಪೋ 

ತರದ ಸೌಭಾಗ್ಯದ ನಿರಂತರ 

ಪರಮ ಶೋಭಾರಚನೆಯಲ್ಲಿ ರಚಿಸಿದರು ಪಟ್ಟಣವ 
ಭೂಮಿಪತಿ ಕೇಳ್ ನಿಮ್ಮ ಪಿತನ ಪಿ 

ಕೂಡೆ ಹೊಸ ಭಾಂಡದಲಿ ಭಿಕ್ಷವ 
ತಾಮಹರು ಭೌಮ್ಯಾಶ್ರಮಕೆ ಬಂ 

ಬೇಡಿತೊಳಲಿದರಿವರು ರಾಯರ 
ದಾ ಮುನೀಂದ್ರನ ಕೂಡಿಕೊಂಡರು ಖಚರ ವಚನದಲಿ ಬೀಡು ಬಿಡುತಿರ್ದುದು ಬಹಳ ನಿಸ್ಸಾಳ ರಭಸದಲಿ 
ರಾಮಣಿಯಕವಹ ಸುಶಕುನ 

ಬೀಡಿವರಿಗಿದು ನೆಲನಿವರಿಗಿದು 
ಸೋಮವನು ವಿವರಿಸುತ ಹೊಕ್ಕರು 

ಮಾಡಿದರಮನೆಯಿತರಿಗಿದು ಕರು 
ಭೂಮಿಲಂಬದ ನೃಪರ ನೆರವಿಯ ದ್ರುಪದ ಪಟ್ಟಣವ ೧ . ಮಾಡಏವರಿಗಿದೆಂದು ಪರುಠವಿಸಿದನು ಪಾಂಚಾಲ ೭ 
- ಭರದಿನೈ ತಂದಖಿಳ ಭೂಮಾ 

- ಕೇರಿ ಕೇರಿಯ ಬೀದಿಗಳ ಪ | 
ಶೃರರ ಚತುರಂಗ ಪದಹತ 

೩ರ ಚಳೆಯದ ಕಳಸ ಕನ್ನಡಿ 
ಧರಣಿ ನಿರ್ಗತರೇಣು ಪಟಲ ಪರಾಗ ಸಂಗದಲಿ 

ತೋರಣದ ಸೂಪಕದ ಮುತ್ತಿನ ಮಕರತೋರಣದ 
ಅರುಣಮಯವಾಯ್ತಖಿಳ ಜಗದಲಿ 

ಓರಣದ ಹೊಂಗೆಲಸದಖಿಳಾ 
ಸರಸಿಜಾಕ್ತಿಯ ನೆನೆದು ಸಚರಾ 

ಗಾರ ಪಂಕ್ತಿಯುಸೋಮವೀಧಿಯ 
ಚರದ ಮುಖದಲಿ ರಾಗರಸವುಬ್ಬರಿಸಿದಂದದಲಿ 

ಸೂರವೀಧಿಯ ರಚನೆಯಲ್ಲಿ ರಚಿಸಿದರು ಪಟ್ಟಣವ ೮ || 
ತರಣಿಗುಂಟೇ ಸಮಯವನಿಗೆ 

- ತೀವಿದವು ಹೊಂಗೆಲಸ ಗತಿಯಲಿ 
ತೆರಹುಗೊಡುವವರಾರು ಗಗನೇ . 

ಲೋವೆಗಳು ಚೈತನ್ಯಮಯ ಚಿ 
ಚರರ ಗಮನಸ್ತಂಭವೆತ್ತಣ ಮಾತು ಖಗಕುಲಕೆ 

ತ್ಯಾವಳಿಯ ಬೆಸುಗೆಗಳಲೆಸೆದವು ಭವನಭಿತ್ತಿಗಳು 
ನೆರದ ಪಲ್ಲವ ಸತ್ತಿಗೆಯ ಝ 

ಹೂವಿನರಳಿನ ಹರಹಿನಲಿ ರ 
ಲ್ಲರಿಯ ಸಿಂಧದ ಸೆಳೆಯ ಘನ ಸೀ 

ತ್ಯಾವಳಿಗಳೆಪ್ಪಿದವಗರು ಧೂ 
ಗುರಿಯ ಸಬಳದ ಸಾಲ ಚಮರಂಗಳ ವಿಡಾಯಿಯಲಿ ೩ ಮಾವಳಿಯ ಗುಂಪಿನಲಿ ಮಘಮಘಿಸಿದವು ಮೇಘಚಯ 
ಚತುರ ಉದಧೀ ವಲಯದವನೀ . 

ಕಾರಣಿಯ ಕುಂಕುಮದ ಸಾದಿನ 
ಪತಿಗಳೇ ಕಾಮಿಸಿ ವಿರೋಧ| 

ಸಾರಣಿಯ ನೆಲೆಕಟ್ಟುಗಳ ಕ 
ಸ್ಥಿತಿಯು ನೋಡದೆ ನೂಕಿ ನಡೆದರು ದ್ರುಪದ ಪುರಿಗಾಗಿ ರ್ಪೂರಧೂಳಿಯ ಹೊಳಹುಗಳಪರ ಪಕ್ಕಲೆಯ 
ಅತಿಬಲರು ಬಹು ರಾಜಬಲ ಪ 

ಚಾರು ಚಳೆಯದ ಕೆಸರಿಡುವ ಕ 
ದ್ಧತಿಗಳನ್ನು ನೋಡುತ್ತ ಬಂದರು 

ಸೂರಿಗಳ ಪೂರಾಯ ಪರಿಮಳ 
ಕೃತಕ ವಿಪ್ರೋತ್ತಮರು ಭಿಕ್ಷಾವಿಹಿತ ವೃತ್ತಿಯಲಿ ೪ ಭಾರದಲಿ ಬಿರುಗಾಳಿ ಕುಸಿದುದು ಹೇಳಲೇನೆಂದ ೧೦ 
- ತಿರುಗಿತಿದು ಪಾಂಚಾಲ ನಗರಿಯ 

- ಮೇಲುಕಟ್ಟಿನ ದಿವ್ಯಚಿತ್ರದು 
ಹೊರವಲಯದಲ್ಲಿ ಜಲಧಿ ಮಧ್ಯದ 

ಕೂಲನಿಚಯದ ಲಾಮಚದ ಬ | 
ಕುರುವವೋ ಪಟ್ಟಣವೊ ಮೇಣದು ದೈವಗತಿಗಳಲಿ ಲ್ಲಾಳ ದಡ್ಡಿ ಗಳೆಡೆಗೆಡೆಗೆ ರಂಜಿಸುವ ಪಟ್ಟೆಗಳ 
ಉರುಬಿದೊಡೆ ಪಾಂಚಾಲಭೂಪತಿ 

ಮೇಲುವೊದಕೆಯ ಕರ್ಪುರದ ಹೊಂ 
ತರುಬಲಾಪನೆ ಮಾತನವಿದು | 

ಬಾಳೆಗಳ ಮಲಯಜದ ಕಂಬದ | 
ಬರಿದೆ ಹೋಗದೆನುತ್ತ ಬಂದನು ಧರ್ಮಸುತ ನಗುತ ೫ ಸಾಲುಗಳಲೊಪ್ಪಿದುದು ಚಪ್ಪರವೆರಡು ಯೋಜನದ ೧೧ 
ಪುರದೊಳಗೆ ಹೇರಾಳ ಹಬ್ಬದ 

ಬಿಗಿದವೆಡೆ ಮಂಟಪದ ಬಿಂಗಾ 
ಹರಹಿನಲಿ ಬೀಡಾರ ಭಿಕ್ಷಾ 

ರಿಗಳ ಬಿಡೆಯದ ಚಮರ ಹೊಂಗೆ. 
ಚರಿತರಿಗೆ ದೊರಕುವುದೆ ಗುಡಿಗೂಡಾರ ಸಂತತಿಗೆ 

ಜೈ ಗಳ ಮುಕುರದ ಘಂಟೆಗಳ ಬಂಧುರದ ಬಾಸಿಗದ 
ಅರಸುಗಳು ನಾವಲ್ಲ ಭವನಾಂ 

ಸುಗಮ ಬಂಧದ ಬಣ್ಣ ಸರದೊ 
ತರವದೇಕೆಮಗೆಂದು ಘಟ ಬಂ 

ಳಿಗಳ ಕಂಬದ 
ಧುರದ ಶಾಲೆಯ ಹೊಕ್ಕರಿವರು ಕುಲಾಲ ಭವನದಲಿ ೬ ರೆಗಳಲೆಸೆದುದು ಭದ್ರಮಂಟಪವಮಲ ಮಣಿಮಯದ ೧೨ 


ಆ ದಿ ಪರ್ವ 
೧೨] 

ಸಾಳಗದ ಸಮ್ಮೋಹನದ ಮಳೆ 
- ಕೀಲಿಸಿದ ಪಟ್ಟೆಗಳ ದಿವ್ಯ ದು 
ಕೂಲದಲಿ ಹೊಂಬರಹದೆಲೆಗಳ 

- ಗಾಲವೋ ಗೀತವೊ ರಸಾಳಿಯ 
ಚೂಳಿಕೆಯ ಕನ್ನಡಿಯ ತೋರಣವೆರಡು ಪಕ್ಕದಲಿ ಕಾಲುವೆಯೊ ನವಕಾವ್ಯಬಂಧದ ಸಾರಸಂಗತಿಯೋ 

ಅಲಿಗಳಿಗಾಯುಷ್ಯ ಫಲ ಜೀ 
ಮೇಲು ಮುತ್ತಿನ ಸೂತಕದ ನೇ 
- ಪಾಳ ಚಮರಿಯ ದಾಳಿಗಳ ಸಂ 

ವಾಳವೋ ನರ್ತನವೊ ಸೊಗಸಿನ 
ಮೇಳದಲಿ ಸಮ ತಳಿಸಿದರು ವೈವಾಹ ಮಂಟಪವ ೧೩ ಮೇಳವಣಿಗಳ ಪಾಟಿಯಾದುದು ಜನದ ಕಣ್ಮನಕೆ ೨೦ 
' ಹೊಳೆವ ಭಿತ್ತಿಯ ಸಾಲಭಂಜಿಕೆ 

- ತೀವಿದರು ಹೊರ ವಳಯದಲಿ ನಾ 
ಗಳಲಿ ವಕ್ತಿಕ ವಜ್ರಮಣಿ ಮಂ 

ನಾ ವಿಧದ ನಾಟಕದ ನರ್ತನ 
ಗಳ ಮಹಾರಶ್ಮಿಯಲಿ ರಚನೆಯ ಚಿತ್ರಪತ್ರದಲಿ 

ಭಾವಕ ದ್ರಾವಕ ಸುಗಾಯಕ ಮಲ್ಲ ಚಿತ್ರಕರು 
, ಇಳೆಗಿಳಿದ ಪುಷ್ಟಕವೊ ನೂತನ 

ಕೋವಿದರು ಕರುಪಕರು ಪಣಾ 
ನಳಿನಮಿತ್ರನ ರಥವೊ ಮೇಣಿದು 

ಜೀವಿ ವಾಮನ ಮೂಕಬಧಿರಾಂ 
ಜಲಧಿಶಯನನ ಸೆಜ್ಜೆಯೋ ನಾವರಿಯೆವಿದನೆಂದಾ ೧೪ ಧಾವಳಿಗಳೊಪ್ಪಿದರು ಸಕಲ ದಿಶಾ ಸಮಾಗತರು ೨೧ 
- ಝಳವ ಝಂಪಿಸಿ ಬೀಸಿದವು ತಂ 

ಕವಿಗಮಕಿ ವಾದಿಗಳು ವಾಗಿ 
ಬೆಲರ ಬೀಸಣಿಗೆಗಳು ಪರಿಮಳ 

ಪ್ರವರ ಯಾಜಿಕ ಮಾಂತ್ರಿಕರು ವೈ 
ಕಲಿತ ಮಕರಂದದ ತುತಾರದ ತುಹಿನ ರೇಣುಗಳ ಪೈವಮಹೇಶ್ವರಜೈನಭೈರವ ಬುದ್ಧ ಲಿಂಗಿಗಳು 
ಸುಳಿವ ಸುತ್ತಣ ಸಾಲಭಂಜಿಕೆ 

ವಿವಿಧ ವರ್ಣಾಶ್ರಮ ಸುಧರ್ಮ 
ಗಳಲಿ ಸೂತ್ರಿಸಿ ರಚಿಸಿದರು ಮಂ 

ವ್ಯವಹರಣ ನಿಷ್ಠರು ವಿವಾಹ 
ಗಳದ ರಿಂಗಣ ಝಾಡಿಸಿತು ವೈವಾಹ ಮಂಟಪವ ೧೫ ತೃವ ವಿಲೋಕನ ಕೌತುಕಿಗಳೊದಗಿದರಸಂಖ್ಯಾತ ೨೨ 
ವರ ಜವಾಜಿಯ ಶೃಂಗಗಳ ಕ 

- ಗಣಿತವಂತರ ನೆರವಿ ಸುಬ್ರಾ 
ರ್ಪುರದ ತವಲಾಯಿಗಳ ಸಾದಿನ 

ಹ್ಮಣರು ಸುಶೋತ್ರಿಯರು ವೈದಿಕ 
ಭರಣಿಗಳ ಮಗನಾಭಿಗಳನಡಕಿದರು ಬಂಡಿಯಲಿ ಗುಣದ ವಾಚಾಲಕರು ವಿಮಲಬ್ರಹ್ಮ ಋಷಿ ಸಮರು 
ಸುರಿಸುರಿದು ಹಂತಿಗಳ ಹೋಂಗೊ 

ಪ್ರಣತ ಋಷಿಗಳು ಮುನಿವರರು ಸಂ 
ಪ್ಪರಿಗೆಗಳ ತುಂಬಿದರು ಗಂಧದ 

ದಣಿಸಿತಖಿಳ ದಿಗಂತರದ ಧಾ 
- ಹಿರಿಯ ರಂಜಣಿಗೆಗಳ ಹಿಡಿದರು ಸುತ್ತು ವಳಯದಲಿ ೧೬ ರುಣಿಯ ದೇವವ್ರಾತ ನೆರೆದುದು ದ್ರುಪದನಗರಿಯಲಿ ೨೩ 
ಬಳಿಕ ಸೋದೆಗಳ ಭಾವಿಗಳ ಪ | 

ಅರಸ ಕೇಳೆ ಮೇಲೆ ವಿದ್ಯಾ 
ಕಲೆಯ ಪನ್ನೀರುಗಳು ಹಿಡಿದವು 

ಧರ ಮಹೋರಗ ಯಕ್ಷ ರಾಕ್ಷಸ 
ಣದ ಕಾಂಚನಮಯದದೋಣಿಗಳ ಗರುಡಕಿನ್ನರಸಿದ್ಧ ವಸು ಗಂಧರ್ವ ಭೂತಗಣ 
ತುಳುಕಿ ಬಿಗಿದರು ಕೊಪ್ಪರಿಗೆಗಳ 

ವರ ಮರುದ್ದಣ ರುದ್ರ ಮನು ಭಾ 
ವಳಯದಲಿ ನವ ಯಂತ್ರಮಯ ಫು 

ಸ್ಕರ ಸುಧಾಕರ ತಾರಕಾ ಗ್ರಹ 
ತಳಿಗಳೇ ನೀಡುವವು ಬೇಡಿದರಿಗೆ ಸುವಸ್ತುಗಳ ೧೭ ಸುರಮುನಿಪ ದಿಕ್ಕಾಲತತಿ ನೆರೆದುದು ವಿಮಾನದಲಿ ೨೪ 
- ಏಕ ವಿಧದ ನವಾಯಿಯೇ ಮ 

- ಚಾರಣರ ಕೈವಾರ ತುಂಬುರ 
- ಲೋಕದತಿಶಯ ವಸ್ತು ರಚನಾ 

ನಾರದರ ಸಂಗೀತ ರಂಭೆಯ 
ಸೌಕುಮಾರಿಯ ಸೇವೆಗಿದು ಸಾಕಾರವಾದುದಲ 

ಚಾರು ನರ್ತನ ಚಿತ್ರರಥನ ಮೃದಂಗ ಮೃದು ಶಬ್ದ 
- ಏಕಮಯಮತ ವಿಶ್ವಕರ್ಮ 

ಆರುಭಟೆ ಮಿಗಿಲಿರಿವ ಜಂ 
ವ್ಯಾಕರಣ ಲಕ್ಷಣದ ಲಕ್ಷಾ 

ಭಾರಿಯೋಲಗದಲಿ ತದೀಯ ಮ 
ನೀ ಕವಿದರೊಂದೊರೆಗೆ ಬಹುದೇ ಭದ್ರಮಂಟಪದ ೧೮ ಹಾ ರಭಸವಿತರೇತರ ಪ್ರತಿಬಿಂಬವಾಯ್ತಂದ | 
ವಿವಿಧ ವೀಣಾ ವಾದ್ಯ ಕೋಮಲ 

- ೨೫ 
ರವದ ಮಧುರ ಮೃದಂಗ ತತಿಗಳ 

ರಚಿಸಿದರು ಮಂಟಪವನವರವ 
ರವಣಿಗಳ ನಟ್ಟವಿಗರುದ್ಧ ಡಣಿಯ ಗಡಾವಣಿಯ 

ರುಚಿತ ವೃತ್ತಿಯೊಳವನಿಪಾಲ 
ನವ ವಿಧದ ವೈತಾಳಿಕರ ವರ 

ಪ್ರಚಯವನ್ನು ಮನ್ನಿಸಿದನಿವರನು ವಿಷ ಸಭೆಯೊಳಗೆ 
ಯುವತಿಯರ ಭಾರಣಿಯ ಭೂಷಣ 

ಪ್ರಚುರ ಮಣಿಯಿದೆ ಪದ್ಮರಾಗದ 
ರವದ ಮೇಳವು ಮುತ್ತಿ ಮುಸುಕಿತು ಚಾರು ಚಪ್ಪರವ ೧೯ 

ರುಚಿರ ರತ್ನವು ಜಾತರೂಪದಿ 
ಖಚಿತವಾದೊಡೆ ಪುಣ್ಯವೆನುತಾ ದ್ರುಪದ ಚಿಂತಿಸಿದ ೨೬ 


ಮ ಹಾ ಧಾ ಗ ತ 


[ ಸಂಧಿ 


ಹದಿಮೂರನೆಯ ಸಂಧಿ 


ಸೂ . ಕಮಲಮುಖಿ ನಡೆತಂದಳಂದಿನ 

ಕಮಲೆಯೆನೆ ಪಾಂಚಾಲಸುತೆ ನಿಜ 
ರಮಣರನು ನೋಡಿದಳು ಪೃಥ್ವಿಪಾಲ ಪಂಕ್ತಿಯಲಿ 


ಅರಸ ಕೇಳ್ ನಾಂದೀಮುಖದ ವಿ 
ಸರಣವಾದುದು ಪೂರ್ವವೇದಿಯು 
ವರ ನಿಗಮ ನಿರ್ಘೋತ ಘಾತಿಸಿತಖಿಳ ಕಲ್ಕ ಪವ 
ಮರುದಿವಸ ಮಹಿಳಾಶಿರೋಮಣಿ | 
ಪರಮಸೌಭಾಗ್ಯದ ಸಮುದ್ರದ 
ಸಿರಿಯ ಪರಿಣಯವೆಂದು ಸಾರಿತು ಪಾಳಯಂಗಳಲಿ ೧ 
- ತಿಗುರ ಗೆಲುವುದು ವಶ್ಯ ತಿಲಕಾ 
ದಿಗಳನಿಡುವುದು ಮೋಹನದ ಮ 

[ ಗಳ 
ದ್ದುಗಳ ಮಾಯೆಯ ಬೀಸುವುದು ಸೂಸುವುದು ಸೊಗಸು 
ಹಗಲು ಕಾಹಿನ ರೂಹುಗಳ ಗಾ 
ಹುಗಳ ಮೆರೆವುದು ಮನ್ಮಥನ ಕಾ 
ಳಗದ ಖಾಡಾಖಾಡಿಯೆಂದರು ಹೊತ್ತು ಡಂಗುರವ ೨ 

ಹರಸಿಕೊಂಡರು ನಿಖಿಳ ಪೃಥ್ವಿ 
ಶರರು ಮಾಯಾಪುರದ ಕಾಂಚೀ . 
ಪುರದ ಜಾಳಾಂಧರದ ವಿವಿಧ ಸ್ಥಾನ ದೇವರಿಗೆ 
ಕರಿಮುಖನ ಕಜ್ಜಾಯದಲಿ ಸ 
ತರಿಸಿ ಸಂಶಯ ಭೇದವರ್ಗದ 
ಹರುಷದಲಿ ಹೊರವಂಟರೊಬ್ಬರನೊಬ್ಬರುರವಣಿಸಿ ೩ 

ಉಬ್ಬು ಮುರಿದುದು ರಾಯರೊಬ್ಬರ 
ನೊಬ್ಬರೀಕ್ಷಿಸಿ ಚೆಲುವಿನಲಿ ಸಿರಿ 
ಗೊಬ್ಬಿನಲಿ ಸಾಹಸಿಕೆಯಲಿ ಸೇನಾ ಸಮುದ್ರದಲ್ಲಿ 
ಒಬ್ಬರೊಬ್ಬ ರಸೂಯೆಯೊಬ್ಬರ 
ನೋಬ್ಬರಳುಕಿಸುವದಟುಗಂಗಳ 
ಹಬ್ಬದಲಿ ಮನ ಸಂಚು ತಪ್ಪಿತಸಾಧ್ಯ ಚಿಂತೆಯಲಿ ೪ 
- ಹೊರೆಗರ ಹೊಳಿರಿತಜೋಯಿಸ 
ರಾರುಭಟೆಗಳ ಬಿಂಕ ಮಾಂತ್ರಿಕ 
ರೋರೆಮುಸುಕಿನ ಜಾಳು ಜಪವೀ ನೃಪರ ಚಾಲೈಸೆ 
ಪೂರವಿಪ ಪುಳಕಂಗಳಲಿ ಸಿಂ 
ಗಾರಿಗಳು ನೇವರಿಸತಂ 
ದೊರಣಿಸಿದರು ಸಾಲಶೋಭಿತ ಸಿಂಹಪೀಠದಲಿ ೫ 
ಕೌರವರು ಯಾದವರು ಸಹಿತೀ 
ಧಾರುಣಿ ಕ್ಷತ್ರಿಯರ ವಂಶದ 
ವೀರ ಪಾರ್ಥಿವ ವಿತತಿ ಕುಳಿರ್ದುದು ಸರಾಗದಲಿ 
ಸಾರೆ ಸೋದರ ಸಚಿವ ಮಂತ್ರಿ ಕು 
ಮಾರ ಚಾಮರ ಹಡಪದೊಳಪರಿ 
ವಾರ ಬಳಸಿತುವೊಬ್ಬರೊಬ್ಬರ ಸುತ್ತುವಳಯದಲಿ ೬ 


ಅಂಕೆಯಿದು ಪಾರ್ಥಿವರ ವಿಭವಾ 
ಲಂಕೃತಿಯನದನೇನ ಹೇಳುವೆ 
ನಂಕವಿದು ಕಳನೇರಿತಾಹವವೆನಗೆ ತನಗೆನುತ 
ಶಂಕರಾರಿಯ ಮಸೆದಲಗು ಮಾ 
ರಂಕದುಬ್ಬಿನ ಜಂಕೆಯಂಕೆಯ 
ಬಿಂಕವನು ವಿಸ್ತರಿಸುವೆನು ನರನಾಥ ಕೇಳೆಂದ 
- ತರಿಸು ಧನುವನು ಯಂತ್ರಮವ 
ನಿರಿಸು ತಳುವದೆ ತಂಗಿಯನಲಂ 
ಕರಿಸು ದಂಡಿಗೆಯಿಂದ ತಾ ತೋರಿಸು ಮಹೇಶ್ವರರ 
ವರನ ವರಿಸಲಿ ಲಗ್ನವಿದೆ ಹ 
ತಿರೆಯೆನುತ ಪಾಂಚಾಲಭೂಪತಿ 
ಕರೆದು ಧೃಷ್ಟದ್ಯುಮ್ನನು ಬೆಸಸಿದನು ಬೇಗದಲಿ ೮ 
- ಅರಸನಾಜ್ಞೆಯ ಮೇಲೆ ಶತ ಸಾ 
ವಿರ ನಿತಂಬಿನಿಯರು ಕುಮಾರಿಯ 
ಹೊರೆಗೆ ಬಂದರು ತಿಗುರಿದರು ಕುಂಕುಮದಲವಯವವ 
ಅರಸಿ ಮಜ್ಜನ ಮಾಡಿ ನೂತನ 
ವರದುಕೂಲವನುಟ್ಟು ಸಖಿಯರ 
ತರದ ನೆಲನುಗ್ಗ ಡಣಿಯಲಿ ಬಂದಳು ನಿಜಾಲಯಕೆ ೯ 

ಹೊರೆಯ ಸಖಿಯರನೋಟಮೈಯಲಿ 
ಹರಿದು ಬಳಲದು ಚಿತ್ರ ವೀಕೆಯ 
ಧರಿಸಿ ಕುಸಿಯದು ಕಿವಿಗಳಿಗೆ ಮೆಲ್ನುಡಿಯ ಸವಿಸವಿದು 
ಅರುಚಿಯಾಗದು ನಾಸಿಕವು ಮೈ 
ಪರಿಮಳದ ಪೂರದಲಿ ಗಂಧಾಂ 
ತರಕೆ ನೆರೆಯದು ರೂಪವೇನೆಂಬೆನು ನಿತಂಬಿನಿಯ ೧೦ 

ಮೊಲೆಗಳಲ್ಲಿ ಸಿಲುಕಿದೊಡೆನೋಟಕೆ 
ಬಳಿಕ ಪುನರಾವರ್ತಿಯೇ ಕಂ 
ಗಳಿಗೆ ಕಾಮಿಸಿದರೆಯು ನಿಮಿಷಕೆ ಸಮಯವೆಲ್ಲಿಹುದು 
ಲಲಿತ ಮೆಕಾಂತಿಗಳೊಳದ್ಧರೆ 
ಮುಳುಗಿ ತೆಗೆವವರಾರು ಜಘನ 
ಸ್ಥಳಕೆ ಮುರಿದರೆ ಮರಳದಲೆ ಕಂಗಳಿಗೆ ಹುಸಿಯೆಂದ ೧೧ 

ಹೊಲಬುಗೆಡವೇ ಹೊಳೆವ ವಕ್ತ 
ಸ್ಥಳದೊಳಗೆ ಜನದೃಷ್ಟಿ ನಳಿತೋ 
qಳಲಿ ಸೆಳುಗುಳಿಯಲಿ ಕೆಂದಳದಶೋಭೆಯಲಿ 
ಸುಳಿದಡಲ್ಲಿಯೆ ನಿಲುವು ದಶನಾ 
ವಳಿಯ ಬಿಂಬಾಧಗದ ಕದಪಿನ 
ಚೆಲುವಿಕೆಗೆ ನರರಾಲಿ ನೆರೆಯವುನೃಪತಿ ಕೇಳೆಂದ ೧೨ 


ಆದಿಪರ್ವ 
೧೩] 

ಜನಪ ಕೇಳುಪಲಾಲಿತಾಂಜನ 
ಅಸಿಯ ನಡುವಿನ ನಿಮ್ಮ ನಾಭಿಯ 

ವೆನೆ ಜಿತಾಕ್ಷ ವಿಪಕ್ಷವಾದವು 
ಮಸುಳ ಬಾಸೆಯ ತೋರ ಮೊಲೆಗಳ 
ಮಿಸುಪ ತೊಡೆಗಳ ಚಾರು ಜಂಘಯ ಚರಣಪಲ್ಲವದ ವಿನುತ ಕರ್ಣಪ್ರಣಯಗಳು ವೃಷಸೇನ ವೈರದಲಿ 

ಜನ ವಿಡಂಬನ ತಾರಕಾ ಮಂ 
ಎಸಳುಗಂಗಳ ತೊಳಗಿ ಬೆಳಗುವ 

ಡನಕದರ್ಥಿತ ಕುಮುದವೆನೆ ಲೋ 
ಮುಸುಡ ಕಾಂತಿಯ ಮುರಿದ ಕುರುಳಿನ 
ಬಿಸಜಗಂಧಿಯ ರೂಪನಭಿವರ್ಣಿಸುವಡರಿದೆಂದ ೧೩ ಚನ ಯುಗಳವೊಪ್ಪಿದವು ವರ ಪಾಂಚಾಲನಂದನೆಯ ೨೦ 
ಪೂಸುವರೆ ಕತ್ತುರಿ ಜವಾಜಿಗ 

ಏನನೆಂಬೆನು ಮನಸಿಜನ ಮದ 
ಲೈಸಲೇ ಪರಿಮಳವು ಪೂಸದೆ 

ದಾನೆಯನು ಮನ್ಮಥನ ರತ್ನ ನಿ . 
ಸೂಸಿ ದೆಸೆ ಕಂಪಿಡುತ ಮಘಮಘಿಸುವಳು ಯೋಜನವ , ಧಾನವನು ಟಿಪ್ಪಣವನಂಗಜ ಮಂತ್ರ ಸೂತ್ರಕದ 
ಈ ಸಮಸ್ತ ಮನುಷ್ಯಧರ್ಮದ 

ಮಾನಿನಿಯರಧಿದೈವವನು ಸು 
ದೋಷಗರ್ವಿತ ಧಾತುಗಳ ವಿ 

ಜ್ಞಾನಕನ್ಯಾ ಮಾತೃಭವನ 
ನ್ಯಾಸವೇ ದೌಪದಿಯ ಭಾವದ ಭಂಗಿ ಬೇರೆಂದ ೧೪ ಸ್ಥಾನವನು ಮಲೋಕಮೋಹನ ವಶ್ಯ ಚಿತ್ರಕವ ೨೧ 
ಬೆರಳ ಚಿಕೆಯಿಂದ ಮುದ್ರಿಕೆ 

ನಾರಿಯನು ಸಂಸಾರಸುಖ ಸಾ 
ಮೆರೆಯೆ ಪಾಡಗ ನೇವುರಂಗಳು | 

ಕಾರಿಯನು ಜನ ನಯನ ಕಾರಾ 
ಕರ ಚರಣ ಸೌಂದರ್ಯದಲಿ ಬಲಮೊಲೆಯ ಢಾಳದಲಿ ಗಾರಿಯನು ಮುನಿಧೈರ್ಯ ಸರ್ವಸ್ವಾಪಹಾರಿಯನು 
ಕೊರಳ ಮುತ್ತಿನ ಹಾರ ಸುಮನೋ 

ಧೀರರಿಗೆ ಮಾರಕವನು ವರ 
ಹರದ ಕದಪುಗಳಿಂದ ಕರ್ಣಾ 

ಪಾರಿಕಾಂಕ್ಷಿಯ ಚಿತ್ರ ಚೌರ್ಯ ವಿ 
ಭರಣವೊಪ್ಪಿದವೇನನೆಂಬೆನು ರೂಪನಂಗನೆಯ ೧೫ ಹಾರಿಯನು ಬ್ರೌಪದಿಯನಭಿವರ್ಣಿಸುವಡಾರೆಂದ ೨೨ 
- ಎಸೆವಧರ ರಾಗದಲಿ ಮಿಗೆ ರಂ 

ನಳಿನಮುಖಿಯರ ಸಕಲಸ್ಸಪ್ಪಿಗೆ. 
ಜಿಸುವವೋಲ್ ಮಾಣಿಕ್ಯ ಮೆರೆದವು 

ಕಳಸವಿದು ಸೌಂದರ್ಯ ವಸನದ 
ದಶನದೀಧಿತಿಯಿಂದ ಥಳಥಳಿಸಿದವು ಮುತ್ತುಗಳು ವಿಲಸವಿದು ರತಿರಮಣ ವೈಭವ ರತ್ನ ಕೋಶವಿದು 
ಮಿಸುಪ ದೇಹಚ್ಛವಿಗಳಲಿ ಢಾ 

ಲಲನೆಯರ ಸೀಮಂತ ಮಣಿ ಜಗ . 
ಳಿಸುವವೋಲ್ ಭೂಷಣದ ಹೇಮ 

ದೊಳಗೆ ಚೆಲುವಿನ ಕಣಿ ತಪೋಧನ 

[ ೨೩ 
ಪ್ರಸರ ಮೆರೆದವು ಹೊಗಳೆ ಕವಿ ಯಾರಬುಜಲೋಚನೆಯ ಕಳಭರಿಗೆ ಸೃಣಿಯೆನಲು ಮೆರೆದುದು ರೂಪವಂಗನೆಯ 
- ಪರಿಮಳದ ಪರಮಾಣುಗಳ ಸಂ 

ಹೊಳೆಹೊಳೆದುದಾಭರಣ ರತ್ನಾ 
ವರಿಸಿ ಮುಕ್ತಾಫಲದ ಕೆಂದಾ 

ವಳಿಯ ರುಚಿ ತನ್ಮಣಿ ರುಚಿಯ ಮು 
ವರೆಯ ಮರಿ ದುಂಬಿಗಳ ವರ್ಣಾಂತರವನಳವಡಿಸಿ ಕುಳಿಸಿತಂಗಚ್ಛವಿ ತದಂಗ ಪ್ರಭೆಯನಡಹಾಯು 
ಸರಸ ವೀಣಾ ಧ್ವನಿಯ ಹಂಸೆಯ 

ಥಳಥಳಿಸಿದುದು ವದನ ಮುಖ ಮಂ 
ಗರುವ ಗತಿಗಳನಾಯ್ತು ಮನ್ಮಥ 

ಡಲದ ಕಾಂತಿಯನೊದೆದು ಕಂಗಳ 
ವರ ವಿರಿಂಚಿಯೆ ಸೃಜಿಸಿದನು ಪಾಂಚಾಲ ನಂದನೆಯ ೧೭ ಬೆಳಗು ವಿಸಟಂಬರಿದುದೇನೆಂಬೆನು ನಿತಂಬಿನಿಯ ೨೪ 
- ಸರಸ ಲಾವಣ್ಯಾಂಬುಮಯ ತನು 

- ಕಂಗಳಲಿ ಕುಡಿಮೇಳ ಹುಬ್ಬಿನ 
ಸರಸಿಯಲಿ ಮುಳುಗಿರ್ದ ಯವನ | 

ಹೊಂಗಿನಲಿ ಭಂಜವಳೆ ಭಾವದ 
ಕರಿಯ ಕುಂಭಸ್ಥಳವೊ ವಿಪುಳ ಪಯೋಧರ ದೃಯವೊ ಭಂಗಿಯಲಿ ಪತಿಕರಣಿ ಸಕಲ ಸಖಿ ಕದಂಬದಲ್ಲಿ 
ತರಳ ನಯನವೊ ಶಫರಿಗಳೊ ತಾ 

ಇಂಗಿತದ ಬಿರಿಮುಗುಳ ಪರಿಮಳ 
ವರೆಯೋ ಮುಖವೋ ತುಂಬಿಗಳೆ ನಿರಿ 

ವಂಗಹಾರ ವಿಲಾಸ ವಿಭ್ರಮ 
ಗುರುಳುಗಳೊ ಮಣಿಗಣವೊ ರದನವೊ ಚಿತ್ರವಾಯ್ತಿಂದ ಭಂಗಿಗಳು ಬಿಬ್ಬಿಕಲಲಿತಾದಿಗಳು ದೌಪದಿಯ ೨೫ 
- ರಾಜಸೂಯದ ಕರ್ತೃವೋಲ್ ಜಿತ 

ವರ ವಸಂತನ ಬರವು ಜಾಜಿಯ 
ರಾಜ ಮಂಡಲವಾಯ್ತು ಮುಖವಿದು 

ಬಿರಿ ಮುಗುಳು ಮರಿ ದುಂಬಿಗಳ ನಯ 
ರಾಜರಾಜನ ಪೋಲ್ಲು ದಳಕಾವೇಷ್ಟಿ ತತ್ವದಲ್ಲಿ 

ಸರದ ದನಿ ಕರಿ ಕಳಭಲೀಲೆ ನವೇಲ್ಲು ರಸಧಾರೆ 
ರಾಜನುದ್ಯಾನದವೊಲಾಸ್ಯ ಸ . 
ರೋಜವಾಯು ತಮಾಲಪತ್ರ ವಿ 

ಮೆರೆವವೋಲ್ ಹೊಸಹೊಗರ ಜವನ 
ರಾಜಿತವು ಜನಮೇಜಯ ತಿಪಾಲ ಕೇಳೆಂದ 

ಸಿರಿಯ ಜೋಡಣಿ ಜನಮನವನಾ 
೧೯ ವರಿಸಿದುದು ನಿಪ್ಪಸರದಲಿ ಪಾಂಚಾಲ ನಂದನೆಯ ೨೬ 


ಮ ಹಾ ಭಾರ ತ 

[ ಸಂಧಿ 
ಆರತಿಗಳೆತ್ತಿದರು ಬಳಿಕು 

ಭೂಲತೆಯ ಬಿಲುಗಳ ಕಟಾಕದ 
ಪ್ಯಾರತಿಯ ಹಾದರು ಮುತ್ತಿನ 

ಕೋಲಹೊದೆಗಳ ಬಾಸೆಗಳ ಕರ 
ಸಾರ ಸೇಸೆಯ ಸೂಸಿ ಹರಸಿ ಸುವಾಸಿನೀ ನಿಕರ 

ವಾಳಿಗಳ ಕತ್ತುರಿಯ ತಿಲಕದ ಹರಿಗೆ ಹಲಗೆಗಳ 
ಚಾರು ಮುಕುರವ ನೋಡಿನಿಂದಳು 

ತೋಳುಗಳ ಲೌಡಿಗಳ ಸೆಳುಗು 
ಭಾರಣಿಯ ಗರುವಾಯಿಯಲಿ ಜಂ 

ರೋಳಿಗಳ ಸುರಗಿಗಳ ಮನ್ಮಥ 
ಬೀರಫಲವನು ಕೊಂಡಳಂಗನೆ ವಿಪ್ರ ಮಂತ್ರದಲಿ ೨೭ ನಾಳು ನಡೆದುದು ದೌಪದಿಯ ದಂಡಿಗೆಯ ಬಳಸಿನಲಿ ೩೪ 
ಮುಂದೆ ಪಾಯವಧಾರು ಸತಿಯರ 

ತೋರಮೊಲೆಗಳ ದಂತಿ ಘಟೆಗಳ 
ಸಂದಣಿಯ ಸಾಲಿನಲಿ ದಂಡಿಗೆ 

ಚಾರು ಜಘನದ ಜೋಡಿಸಿದ ಹೋಂ 
ಗಿಂದುಮುಖಿ ಬಂದಳು ಸಿತಾಬ್ಬಕೆ ಲಕ್ಸಿಯಂದದಲಿ ದೇರುಗಳ ಸುಳಿಗುರುಳುಗಳ ಝಲ್ಲರಿಯ ಝಾಡಿಗಳ 
ಹಿಂದೆ ಮುಂದಿಕ್ಕೆಲದ ನಾರೀ 

ಚಾರುನಯನದ ಚಪಲಗತಿಗಳ 
ವೃಂದ ನೆರೆದುದು ವೀರಪಟಹದ | 

ವಾರುವಂಗಳ ಮೇಲು ವಸನದ 
ದುಂದುಭಿಯ ಡಂಬರದ ರವವಳ್ಳಿರಿದುದಂಬರವ ೨೮ ಸಾರ ಸಿಂಧದ ಸೇನೆ ನಡೆದುದು ಸತಿಯ ಬಳಸಿನಲಿ ೩೫ 
- ಸಾಲಝಲ್ಲರಿ ಮುಸುಕಿದವು ಸವ 

ಯತಿಗಳಿಗೆ ಮೋನೆದೊರಿತಣಿಸದು 
ಪಾಳಿಯಲಿ ಸೀಗುರಿಗಳಾಡಿದ 

ವ್ರತಿಗಳಿಗೆ ಬೀರುತ ಸಮಾಧಿ 
ವಾಲಿಯವಗಾಹಿಸದು ನೆಲನೆನಿತನಿತು ವಳಯದಲಿ ಸ್ಥಿತರ ಮೂಗಿನ ಮೇಲಡಾಯುಧ ಧಾರೆಗಳನೆಳೆದು 
ಬಾಲೆಯರ ಮುಗ್ಗೆಯರನತಿ ಘಾ 

ಶ್ರುತಿವಿಹಿತ ಸತ್ಕರ್ಮಿಗಳ ದೀ 
ತಾಳೆಯರ ಕಡೆಗಣ್ಣ ಢಾಳದ 

ಕೈತರ ಮತಿಯಲಿ ತಮ್ಮ ಮುದ್ರಾಂ 
ಚಾಳೆಯರ ಚದುರೆಯರನಲ್ಲದೆ ಕಾಣಿ ನಾನೆಂದ ೨೯ ಕಿತವನೆತ್ತುತ ಮಾರಿ ನಡೆದುದು ಯುವತಿಜನ ಕಟಕ ೩೬ 
- ನಿರಿದಲೆಯ ಜೊಲ್ಲೆ ಯದ ತುಂಬಿಯ 

- ಆರು ನಿಲುವರು ಸಮ್ಮುಖಕೆ ಮದ 
ಮರಿಗುರುಳ ಬೈತಲೆಯ ಮುತ್ತಿನ 

ನಾರಿಯರ್ಧದ ನಾರಿ ಹರಿ 
ಹೆರೆನೊಸಲ ನಿಡು ಹುಬ್ಬುಗಳ ಢಾಳಿಸುವ ಕದಪುಗಳ ಹೇರುರದ ಹೆಂಗುಸುರೆ ಬೊಮ್ಮನು ಮಗಳ ಮೊರೆಗೇಡಿ 
ತುರುಗವೆಯ ನಿಟ್ಟೆಸಳುಗಂಗಳ 

ಘೋರವದು ಸುರಪತಿಯ ಕಥೆ ಮೈ 
ಮೆರೆವ ಸುಲಿಪಲ್ಲುಗಳೆಸೆವ ನು 

ಯಾರೆ ಹೊತ್ತನು ಮದನ ಮುದ್ರಾ 

[ ೩೭ 
ಗೊರಳ ನಳಿತೋಳುಗಳ ನೀರೆಯರೆದಿತೊಗ್ಗಿನಲಿ ೩೦ ಧಾರಿಯೆಂಬವೊಲೆದರಿದವು ಮುಂಗುಡಿಯ ಕಹಳೆಗಳು 
ತೋರಮೊಲೆಗಳ ನಲಿವ ನಡು ಪೊರ 

- ಪಸರಿಸಿತು ತಂಬೆಲರು ಬೀತುದು 
ವಾರಗಳ ನುಣೋಡೆಯ ಕಿರುದೊಡೆ 

ಬಿಸಿಲ ಬಿಂಕ ಸರೋಜಸಂತತಿ 
ಯೋರಣದ ಹಾವುಗೆಯ ಹೆಜ್ಜೆಯ ಹಂಸೆಗಳ ಗತಿಯ ಮಸುಳಿದವು ಮದವೇರಿ ಮೆರೆದವು ತಾರಕಾ ನಿವಹ 
ನೀರೆಯರ ಮೈಗಂಪುಗಳ ತನಿ 

ಒಸರಿದವು ಶಶಿಕಾಂತ ನೈದಿಲ 
ಸೂರೆಗೆಳಸುವ ತುಂಬಿಗಳ ಕೈ 

ಹಸರ ಹರಿದುದು 
ವಾರಗಳ ಕಡು ಗರುವೆಯರ ನೆರೆದುದು ಸಖೀನಿವಹ ೩೧ ಬೆಸುಗೆ ಸಡಲಿತು ಚಾರು ಚಂದ್ರಾನನೆಯ ಬರವಿನಲಿ ೩೮ 
- ಕೀಲ ಕಡಗದ ವಜ್ರಲಹರಿಯ 

ಹೊಳೆವ ಕಂಗಳ ಬೆಳಗಿನಲಿ ಕ . 
ಜೊಲೆಯದ ಕಂಕಣದ ರವೆಯದ 

ಇಲಿಸಿದವು ಕಾಮುಕರ ಮುಖ ತನು . 
ತೋಳಬಂದಿಯ ಕೊರಳ ತ್ರಿಸರದ ಬೆರಳ ಮುದ್ರಿಕೆಯ ವಳಯ ಕಾಂತಿಯ ತಂಪಿನಲಿ ಬಾಡಿದವು ಬುದ್ದಿಗಳು 
ನೀಲ ರತುನದ ಪದಕ ಮಾಣಿಕ 

ಲಲಿತ ವಿಭ್ರಮದಿಂದಹಂಕೃತಿ 
ದೊಲೆಗಳ ಮೂಗುತಿಯ ಮುತ್ತಿನ 

ಶಿಲೆಗಳೊಡೆದವು ಮೊಹನದ ಹೊ 
ಮೇಲುಶೃಂಗಾರದ ಸಖೀಜನ ಸಂದಣ ಸಿತಲ್ಲಿ ೩೨ ಯೊಳಗೆ ಹೊಳೆದಡಗಿದವು ಚಿತ್ರ ಮಹಾಮಹೇಶ್ವರರ ೩೯ 
ವಿಲಸದೇಕಾವಳಿಯ ಮುತ್ತಿನ 

ತರುಣಿಯರ ನವ ನೀಲ ಮಣಿಗಳ 
ತಿಲಕ ಸೂಡಗ ಪಾಯವಟ್ಟದ 

ಕುರುಳ ಕಬರಿಯ ಭರದ ವರ ಕ 
ಲಲಿತ ಬಂಧದ ವಜ್ರಲಹರಿಯ ತಾರಕಾವಳಿಯ 

ತುರಿಯ ತಿಲಕದ ಕಾಳಿಕೆಯ ಘನ ಕಾಂತಿಗಳ ಲಹರಿಗಳ 
ಹೊಳೆವ ಕಾಂಚಿಯ ಕಿಂಕಿಣಿಯ ಸಂ 

ಕೊರಳ ಹಾರದ ಕರ್ಣಪೂರದ 
ಕುಲದ ನೇವುರ ವೀರಮುದ್ರಾ 

ಸರದ ಮೌಕ್ತಿಕ ರುಚಿಯ ಯಮುನಾ 
ವಳಿಯ ಚರಣಾಭರಣದಬ 

ಸುರನದಿಯ ಸಂಗದಲಿ ಮುಳುಗಿತು ಸಕಲನೃಪ ನಿಕರ ೧ 


೧೩] 

ಈಕೆಯಂದುದಿಸಿದರೆ ಮದನಂ 
ಪರಿಮಳಕೆ ಮಿಗೆ ಕವಿವ ತುಂಬಿಗೆ 
ಕೆರಳುವರು ಹುಬ್ಬಿನಲಿ ಪದ ನೇ 

ಗೇಕೆ ದೇಹತ್ಯಾಗವಹುದು ಪಿ 
ವುರದ ನುಣ್ಣನಿಗೆಳಸಿ ಮುತ್ತುವ ರಾಜಹಂಸೆಗಳ 

ನಾಕಿ ತಾ ವೈರಾಗ್ಯದಲಿ ಹೊಗುವನೆ ತಪೋವನವ 
ಹೊರೆಯ ಕೆಳದಿಗೆ ದೂರುವರು ಕೈ 

ಸಾಕು ಗೌತಮಮುನಿಯ ಮುಳಿಸಿನ 

ಕಾಕು ನುಡಿ ಫಲಿಸುವುದೆಯೆನುತಾ 
ಯರಗಿಳಿಗೆ ತಮ್ಮ ಧರ ಬಿಂಬದ 
ಮುರಿವರಿದು ಮುಖದಿರುಹುವರು ಮುಗ್ತಾಂಗನಾನಿವಹ ನಕಪತಿ ರಂಭಾದಿ ಸತಿಯರನೋಡಿದನು ನಗುತ ೪೮ 
ಕಂಗಳೊರೆಯ ಢಾಳಿಸುವ ಹಾ 

ತಂದರಾ ಪಾಂಚಾಲೆಯನು ಹೊ 
ಸಂಗಿಗಳ ಬಿರುಸಿನ ದುಹಾರದ 

ನೃಂದಣದಲಸ್ಥಾನ ಸೀಮೆಗೆ| 
ಭಂಗಿಗಳ ಬಲು ವಿಟರ ಕರಣದ ಸಾರಿಗಳ ಸೆರೆಯ 

ಮುಂದೆ ಸಿಂಹಾಸನದ ಸಾಲ ಮಹಾವ ಹೀಶ್ವರರ 
ಮುಂಗುಡಿಯ ನಿಜನಾರಿಯರ ಕವಿ 

ಸಂದಣಿಯಲವರವರನಿವರಿವ 
ವಂಗವಣಿಗಳ ಜೂಜುಗಾತಿಯ 

ರೆಂದು ವಿವರಿಸಬೇಕೆನುತ ದೃಪ 
ರಂಗನೆಯ ದಂಡಿಗೆಯ ಬಳಿವಿಡಿದರು ವಿದಗ್ಗೆ ಯರು ೪೨ ನಂದನನು ಹೊದ್ದಿ ದನು ಕಮಲಾನನೆಯ ದಂಡಿಗೆಯ ೪೯ 
ಹಾವುಗೆಯ ಸೀಗುರಿಯ ವರ ಚಮ 

- ತಂಗಿ ನೋಡೌ ತಾಯೆ ನಿನ್ನಯ 
ರಾವಳಿಯ ಕರ್ಪೂರಗಂಧದ 

ಕಂಗಳೊಲಿವರೆ ಚಿತ್ತ ವಾರ್ಧಿತ 
ಹೂವುಗಳ ಕತ್ತುರಿಯ ಸಾದು ಜವಾಜಿ ಕುಂಕುಮದ ರಂಗದಲಿ ತೂಗುವರೆತೋರುವೆನವನಿಪಾಲಕರ 
ತೀವಿದನುಪಮ ಭಾಜನ ವ್ಯಜ 

ಇಂಗಿತದಲವರಂತರಂಗವ 
ನಾವಳಿಯ ಕನ್ನಡಿಯ ವಿವಿಧ ಸ 

ನಂಗವಟ್ಟದ ಬಳಕೆಯನ್ನು ಬಹಿ 
ಖೀ ವಿಳಾಸಿನಿಯರ ಕದಂಬಕವೈದಿತೊಗ್ಗಿನಲಿ 

- ೪೩ . 

ರಂಗದಲಿ ನೀನರಿಯೆನುತ ನುಡಿದನು ನಿಜಾನುಜೆಗೆ ೫೦ 
- ಧರಣಿಪತಿ ಕೇಳಖಿಳ ಪೃಥ್ವಿ 

* ಈತ ದುರ್ಯೋಧನ ಮಹೀಶರ 
ಶೃರರ ಬಹಳಾಸ್ಥಾನದಲಿ ಮೋ 

ನೀತ ದುಶ್ಯಾಸನನು ದುರ್ಜಯ 
ಹರಿಸಿದರು ಮೋಹನದ ಮೊಡಾವೊಡಿಯಬಲೆಯರು ನೀತ ದುಶ್ಯಳನೀತ ದುಸ್ಸಹನೀತ ಚಿತ್ರರಥ 
ಅರಸುಗಳ ನಿಡುನೋಟವಲ್ಲಿಯ 

ಈತ ದುರ್ಮುದನೀತ ಚಿತ್ರಕ 
ಗರುವೆಯರ ನಸುನೋಟ ತಮ್ಮೊಳು 

ನೀತಗಳು ಕುರುವಂಶದಲಿ ವಿ 
ಬೆರಸಿ ಹೋಯ್ತಡಿದವು ಖಾಡಾಖಾಡಿಯಂದದಲಿ ೪೪ ಖ್ಯಾತರಬಲೆ ನಿರೀಕ್ಷಿಸಾ ಧೃತರಾಷ್ಟ್ರ ನಂದನರ ೫೧ 
- ದಾಯ ತಪ್ಪಿತು ಗರುವರಾಟ ವಿ 

- ನೋಡಳವರನು ನುಡಿಸತನ 
ಡಾಯಗೆಟ್ಟಿತು ವಿಟರನೋಟ ನ 

ಕೂಡೆ ಭಾವದೊಳಿವರ ಕೊಡಹೀ 
ವಾಯಿಕಾರರ ಕೂಟ ಕುಸಿದುದು ಮಾರ ಶರಹತಿಗೆ ಡಾಡಿದಳಲಾಯೆನುತ ಧೃಷ್ಟದ್ಯುಮ್ಮ ನಸುನಗುತ 
ಘಾಯವಡೆದುದು ದೃತಿಯಘಾಟ ನ 

ನೋಡು ತಂಗಿ ವಿರಾಟನುತ್ತರ 
ವಾಯಿ ಹೆಚ್ಚಿತು ಮತ್ತೆ ಬೇಟ ವ 

ಗೂಡಿಕೀಚಕರನು ಶ್ರುತಾಯುಧ 
ರಾಯತಾಕ್ತಿಯ ಕೂಟಕೆಳಸುವ ಚದುರ ಭೂಮಿಪರ ೪೫ ಮಡಣರಸುಗಳನು ರವಿಧಜ ರೋಚ ಮಾನಕರ ೫೨ 
- ಕೆಲಕಡೆಯ ಕೆಳದಿಯರ ಕಂಗಳ 

ನೀಲಚಿತ್ರಾಯುಧನು ದಕ್ಷಿಣ 
ಹೊಳಹು ದುವ್ಯಾಳಿಯಲಿ ಸುಮತಿ 

ಚೋಳಕೇರಳ ಪಾಂಡ್ಯ ಧರಣಿ 
ಸ್ವಲಿತ ಕೆಂಧೂಳಿಯಲಿ ಮಾಸಿತು ಮನದ ಮಡಿವರ್ಗ ಪಾಲಕರೋಳಿ ಚಂದ್ರಸೇನ ಸಮುದ್ರಸೇವಕರು 
ಒಳಗೆಯೊತ್ತುವ ಧಗೆಯ ಹೊರಗಣ 

ಲೋಲನಯನೆ ಕಳಿಂಗಧರಣಿ 
ತಳಿತ ಬಿಮ್ಮಿನ ನಗೆಯ ನೃಪ ಮಂ 

ಪಾಲನೀತನು ಚೇಕಿತಾನನ್ನ 
ಡಲದ ಮೌಳಿಯನೇನನೆಂಬೆನು ರಾಯ ಕೇಳೆಂದ, ೪೬ ಪಾಲನೀತನು ಭಾನುದತ್ತಮಹೀಶನೋಡೆಂದ - ೫೩ 
- ಚೆಲುವಿಕೆಯ ಚೈತನ್ಯವೋ ಪರಿ 

ಇತ್ತಲೀಕಿಸು ಪೌಂಡ್ರಕನ ಭಗ 
ಮಳದ ಪುತ್ಥಳಿಯೋ ಲತಾಂಗಿಯ 

ದತ್ತನನು ಕಾಂಭೋಜನನು ಹರ 
ಸುಳಿವೊ ಲಾವಣಿಕರಸ ಸಾಕಾರ ವಿಭ್ರಮವೊ 

ದತ್ತನನು ವರಹಂಸ ಡಿಬಿಕರ ಮಾದ್ರಭೂಪತಿಯ 
ಲಲಿತ ಶೃಂಗಾರಾದ್ದಿ ಮಥನೊ 

ಇತ್ತಲು ಜರಾಸಂಧ ಮಣಿಮಾ 
ಚಲಿತ ಸುಧೆಯೋ ಸಾಧಕರಿಗಿದು 

ನಿತ್ಯ ಸಹದೇವನು ಬೃಹದ್ರಥ 
ಫಲಿಸಿದರೆ ಕೃತಕೃತ್ಯರವರೆಂದುದು ಸುರಸೋಮ ೪೭ ನಿಕ್ಕಲೀತನು ದಂಡಧಾರಕನೃಪನು ನೋಡೆಂದ ೫೪ 


- ೬೩ 


೪೬ ಮ ಹ ಭಾರ ತ 

[ ಸಂಧಿ 
- ಭೂರಿಭೂರಿಶ್ರವನು ದಕ್ಷಿಣ 

ಹಿರಿಯನೀ ಕೃಷ್ಣಂಗೆ ನೀಲಾಂ 
ವೀರಬಾಪ್ಲಿಕ ವಿಂಧ್ಯ ಚಿತ್ರ ಭ 

ಬರನು ನೋಡಾದೊಡೆ ಮುರಾರಿಯ 
ಗೀರಥನು ನೃಪವರ ಜಯದ್ರಥ ಶಿಬಿ ಶ್ರುತಾಯುಧರು ಹಿರಿಯ ಮಗನನು ಲೋಕಮೂರರ ಬಂಧಿಕರನನು 
ವೀರವೃದ್ದ ಕ್ಷತ್ರ ಸೃಂಜಯ 

ಹರನ ಕಣ್ಣಿಗೆ ಬಗೆಯನೆಂಬೀ 
ಚಾರು ಭುಜಬಲ ಸೋಮದತ್ತ ಮ 

ಬಿರುದು ಮನ್ಮಥನೀತನೀತನ 
ಹೀರಮಣರಿವರಿತ್ತಲಿದೆ ತರಳಾಕ್ಷಿ ನೋಡೆಂದ ೫೫ ವರ ತನುಜನನಿರುದ್ಧನಿದು ಯದುರಾಜಕುಲವೆಂದ ೬೨ 
ಈತ ರುಕ್ರಾಂಗದ ಜಯದ್ದಲ 

- ಸಾರಣನು ಕಲಿ ಸಾಂಬನೀತನು 
ನೀತ ಶ್ರುತಸೇನಾಚ್ಯುತಾಯುಧ 

ಚಾರು ದೀಪಕನೀತನಮಲಾ 
ರೀತಗಳು ನಿಯತಾಯು ದೀರ್ಘದರ ಮಹೋದರರು ಕೂರ ಸತ್ಯಕನೀತ ಸಾತ್ಯಕಿ ಈತ ಕೃತವರ್ಮ 
ಈತ ದಮಘೋಪಾತ್ಮಜನು ವಿ 

ಸಾರಮೌಂಜಪನೀತನೀತ ವಿ 
ಖ್ಯಾತ ಶಿಶುಪಾಲನು ಮಹಾಬಲ 

ದೂರಣಾದಿ ಸಮಸ್ತ ಯಾದವ 
ನೀತನಶ್ವತ್ಥಾಮ ಸೌಬಲನೀತ ನೋಡೆಂದ ೫೬ ವೀರರಿದಸಂಖ್ಯಾತ ಕೃಷ್ಣ ಕುಮಾರರಿವರೆಂದ 
- ಭೂತಳದ ರವಿಯಂತೆ ಹೊಳೆಹೊಳೆ 

ಜಗವನಿಂದ್ರಿಯ ಕರಣ ವಿಷಯಾ 
ವಾತ ಕರ್ಣನು ತನುಜರೀತಂ 

ದಿಗಳನೆಲ್ಲ ವನೆತ್ತಿ ಮುಖದಲ್ಲಿ 
ಗೀತಗಳು ವೃಷಸೇನನಗ್ಗದ ಚಿತ್ರಸೇನಕರು 

ತೆಗೆದು ಶ್ರುತಿಶಿರದಮಲ ತತ್ವವನರಸುವಂದದಲಿ 
ಈತನಾಹನೆ ನೋಡೆನಲು ಭಾ 

ಬಗೆಯ ಬಯಕೆಯ ಸೊಗಸುಗಳ ದಾ 
ವಾತಿಶಯ ಸಂಬಂಧ ಭಾವದೊ 

ಯಿಗನನರಸುತ ಕುಡಿಗಣ್ಣಲಿ 
ಈತನನು ನೋಡಿದಳು ತಿರುಹಿದಳಬಲೆ ಲೋಚನವ ೫೭ ಮೊಗೆದು ಸೂಸಿದಳಂಬುಜಾನನೆಯಖಿಳ ನೃಪಜನವ ೬೪ 
ಉಕ್ಕಿದಾ ಕಿವಿವೇಟ ಕಣ ಬೇ 

ಕೆಲರು ಮಧುರಾಪಾಂಗದಲಿ ಕಂ 
ಟಕ್ಕೆ ತಂದುದು ಕಂಗಳಿಕೆಯ 

ಗಳ ಮರೀಚಿಯ ಬೆಳಗಿನಲಿ ಕೆಲ 
ಮುಕ್ಕುಳಿಸಿ ಮೈ ಸೋಂಕಿನಲಿ ಲಟಕಟಸಿದುದು ಹೃದಯ ರಳೆನಗೆಯ ಮಿಂಚಿನಲಿ ಸಖಿಯರ ಮೇಳವಾತಿನಲಿ 
ಸಿಕ್ಕಿತಳಲಿಗೆ ಸೋತುಸೊಕ್ಕಿನ 

ಲಲನೆನೋಡಿದಳೆಂದು ಸೊಗಸಿನ 
ಚುಕ್ಕಿಯೋ ಚಾಪಳವೊ ಸಿದ್ದಿಯೊ 

ಲೋಲಿವ ಸಖಿಯರಿಗೆಂದಳೆಂದೋಳ 
ಅಕ್ಕ ಜವೊ ತಾನೆನುತ ಚಿಂತಿಸಿತಾ ನೃಪವಾತ ೫೮ ಗೊಳಗೆ ಬೆರೆತರು ಬಯಲು ಮಧುವಿನ ಬಾಯ ಸವಿಗಳಲಿ 
- ಇತ್ಯ ನೋಡೌ ತಂಗಿ ಯದು ಭೂ 

ಗರುವೆಯಿಂಗಿತವರಿದು ದಂಡಿಗೆ 
ಪೋತ್ತಮನನಮರಾರಿ ಕದಳೀ | 

ಮುರಿದೊಡನೆಯೇ ತಂದುದೀಕೆಯ 
ಮತ್ತದಂತಿಯ ನಿಖಿಳ ನಿಗಮಾವಳಿ ಶಿರೋಮಣಿಯ ನೆರವಿ ಕಳುಹುತ ಕಂಗಳಲಿ ಕರಣೇಂದ್ರಿಯಂಗಳಲಿ 
ಉತ್ತರೋತ್ತರ ರಮ್ಮಮೂರ್ತಿಯ 

ಬರಿಯ ಡಿಂಬದ ಡೊಂಬಿನಲಿ ಕೇ . 
ನುತ್ತಮಾಮಲ ಕೀರ್ತಿಯನು ಮನ 

ಸರಿಯ ಪೀಠವನಿಳಿಯದಿರ್ದರು 
ಹತ್ತುವಡೆ ಹಳಿವಿಲ್ಲ ಕೃಷ್ಣನ ವರಿಸು ನೀನೆಂದ ೫೯ ಧರಣಿಪರು ಮುರವೈರಿ ಗಂಗಾಸೂನು ಹೊರತಾಗಿ ೬೬ 
- ಮದನನಯ್ಯನು ಮೂಜಗವ ಮಾ 

- ಮಡಿಸಿದೆಲೆ ಬೆರಳೊಳಗೆ ಬಾಯೊಳ 
ಡಿದನ ತಾತನು ರೂಪವಿಭವವ 

ಗಡಸಿದೆಲೆ ಬಾಯೊಳಗೆ ಸಚಿವರ 
ನಿದರೊಳಗೆ ನೀ ನೋಡಿಕೊ ಯಾದವ ಶಿರೋಮಣಿಯ ನುಡಿಯ ಕೇಳರು ಸುಳಿಯ ಕಾಣರು ಲೋಚನಾಗ್ರದಲಿ 
ಸುದತಿಯರ ಸೇರುವೆಗಳ ನೋ | 

ಕಡುಮುಳಿದ ಕಂದರ್ಪ ಶರವವ | 
ಡಿದರೆ ಧಾರುಣಿ ಲಕ್ಷ್ಮಿ ಕೃಷ್ಣನ 

ಘಡಿಸಿ ಕೈಗಳ ನೋಡಿನೃಪರೆವೆ 

[ ೬೭ 
ಪದಯುಗವನೋಲೈಸುತಿಹರಬುಜಾಕ್ಷಿ ಕೇಳೆಂದ ೬೦ ಮಿಡುಕದಿರ್ದರು ಬೆರಳ ಮೂಗಿನ ಹೊತ್ತ ದುಗುಡದಲಿ 
- ಎನಲು ಭಕುತಿಯ ಭಾವರಸದಲಿ 

- ರಾಯನೆಂದನು ಸಕಲಧರಣಿ 
ನೆನೆದು ಹೊಂಪುಳಿವೋಗಿರೋಮಾಂ 

ರಾಯರನು ಮನ್ನಿಸದೆ ಮರಳಿದ 
ಚನದ ಮೈಯುಬ್ಬಿನಲಿ ತನು ಪುಳಕಾಂಬು ಪೂರದಲಿ 

ಳಾಯತಾಕ್ಷಿ ಮಹಾಸ್ವಯಂವರದಲಿ ಮಹಾದೇವ 
ಮನದೊಳಗೆ ವಂದಿಸಿದಳೆನಗೀ 

ಜೋಯಿಸರ ಹೊರಗರ ಹೇಳಿಕೆ 
ತನಲಿ ಗುರುಭಾವನೆಯ ಮತಿ ಸಂ 

ಹೋಯಿತೇ ಹೊಳ್ಳಾಗಿ ಪಾಂಡವ 
ಜನಿಸಿತೇನೆಂದರಿಯೆನೆಂದಳು ಕಮಲಮುಖಿ ಸಗುತ ೬೧ ರಾಯರನು ತೋರಿಸನೆ ಗದುಗಿನ ವೀರ ನಾರಯಣ ೬೮ 


[ ೬೫ 


ಆದಿ ಪರ್ವ 


ಹದಿನಾಲ್ಕನೆಯ ಸಂಧಿ 


ನೂ , ತಮತಮಗೆ ತವಕದಲಿ ಭೂಪೋ 

ತಮರು ಹೊರಿದು ಬಳಲಿ ಜಾತ 
ಶ್ರಮರು ಹಿಮ್ಮೆಟ್ಟಿದರು ಗೆಲಿದುದು ಧನು ಮಹಾರಥರ 


ಕೇಳು ಜನಮೇಜಯನೃಪತಿ ಪಾಂ 

ಮಿಡುಕದೀ ಧನು ನಮ್ಮ ಝಾಡಿಸಿ 
- ಚಾಲೆ ಪೊಕ್ಕಳು ಭದ್ರಮಂಟಪ | 

ಕೆಡಹಿತದನಿನ್ಯಾರುಕೊರಳಲಿ 
ಶಾಲೆಯನು ಮರಳಿದುದು ಮನ್ಮಥನೊಡು ಸತಿಯೊಡನೆ ತೊಡಿಸಿ ತಿರುವನು ಸೆಳೆದು ಬಿಡುವ ಯಂತ್ರದಲ್ಲಿ ಶರವ 
ಬಾಲೆಯನು ನಿಜರೂಪ ದರ್ಪದೊ 

ಕಡುಹಿನಣ್ಣನ ಕಾಂಬೆವೈಸಲೆ | 
ತಾಳಲರಿದಿರ ಬಾಹುಬಲದಲಿ | 

ನುಡಿದು ಮಾಡುವುದೇನೆನುತ ಸಿರಿ 
ಸೋಲಿಸುವತನುವಾಗಿಯೆಂದರು ಹೊಯ್ತು ಡಂಗುರವ ೧ ಮುಡಿಯ ಮುಸುಕಿನ ರಾಯರಿದ್ದರು ಬಯಲ ಬಿಂಕದಲಿ ೬ 
ಇದೆ ಮಹಾಧನು ಬಾಣಪಂಚಕ 

- ಐಸಲೇ ಸೌಭಾಗ್ಯವೆಮಗೆ ಶ . 
ವಿದೆ ನಭೋಗ್ರದ ಯಂತ್ರ ಹೊಳವು 

ರಾಸನಾಕರುಷಣದೊಳತಿ ಡೊ 
ತಿದೆ ವಿಭಾಡಿಸಿ ಮೆರೆವನಾವನು ಬಾಹು ವಿಕ್ರಮವ ೪ಾಸದಲಿ ಡಾವರಿಸಿ ಗೆಲಿದಳು ದ್ರುಪದಸುತೆ ನೃಪರ 
ಇದುವೆ ಕಬ್ಬಿನಬಿಲು ಶರಾವಳಿ 

ಲೇಸು ತಪ್ಪೇನಿದಕೆನುತ ಭ . 
ಯಿದು ಕುಸುಮಮಯ ಯಂತ್ರವಬಲೆಯ 

ದ್ರಾಸನವನಿಳಿದುಲಿವ ತೊಡರಿನ 
ಹೃದಯವಾತನೆ ರಮಣನಾತನೆ ಕುಸುಮ ಶರಣೆಂದ ೨ ಘೋಷಣಿಯ ಘಳಿಲುಗಳ ಮಗಧನೃಪಾಲನೆ ತಂದ ೮ 
- ಎಂದು ಸಾರಿದು ಭಾರಿ ಧನುವನು 

ಬಿಲ್ಲ ಹೊರೆಗೈದಿದನು ಚೌಪಟ 
ತಂದು ಧರೆಗಿಳುಹಿದರು ಯಂತ್ರವ 

ಮಲ್ಲ ನೋಡಿದನೈಸಲೇ ತ 
ನಂದವಿಟ್ಟರು ಗಗನದಲಿ ಗವಸಣಿಗೆಗಳನುಗಿದು 

ಪ್ರಿನುತ ಮೇಲಿರುಹಿದನು ಮುಂಗೈಯ ಸರಪಣಿಯ 
ಮುಂದೆ ಕೂರಂಬುಗಳ ಥರಥರ 

ಬಿಲ್ಲನೆದರಿವನನಂಗನೆ 
ದಿಂದ ನಿಲಿಸಿ ಸುಗಂಧದಕ್ಷತೆ 

ಯೊಲ್ಲಳೆ ಮೇಳೊಲಿವಳೊ ಮಿಗೆ 
ಯಿಂದ ಪೂಜೆಯ ರಚಿಸಿದರು ವೈದಿಕ ವಿಧಾನದಲಿ ೩ ಬಲ್ಲಿದನು ತಾನೀತನೆನುತಿದ್ದುದು ಸಖೀನಿವಹ ೯ . 
ಮಸಗಿದುದು ಬಹು ವಾದ್ಯರವ ನಿ 

ಈತ ಕುಸಿದೆತ್ತಿದಡೆ ಧನು ಮಾ 
ಪ್ಪಸರದಲಿ ನಿನ್ನಾಳ ತತಿ ಗ . 

ರಾತುದಿವನ್‌ಕಿದಡೆ ಕಾರ್ಮುಕ 
ರ್ಜಿಸಿದವಾವರ್ಜಿಸುವವೋಲ್ ಘನ ಯಂತ್ರಭೇದಿಗಳ ವೀತನಾರೆಂದರಿಯದಿವನೌಡೋ ಮೈ ಬಲಿದ 
ಒಸಗೆಯಾಟವೊ ಬಿಲ್ಲ ಹೋಯ್ತಿ ನ 

ಘಾತಿಯಲಿ ಘಲ್ಲಿಸಿದಡಾ ಧನು 
ಹಸುಗೆಯಾಟವೊ ಗರ 

ಸೇತುವೆಯಂತರಕೆ ತೊಲಗದು 
ಗಸೆಯ ಮಾಡಿತು ಚಾಪವಿತ್ತಲು ಭೂಪಕೇಳೆಂದ ೪ ಧಾತುಗುಂದಿದನಳ್ಳಿರಿದವಳೆಗಳು ಮಾಗಧನ 
ನೆರವಿಯಲಿ ನಾನಾ ದಿಗಂತದ 

- ಬೆಮರನಾರಿಸಿಕೊಂಡು ವಿಗತ 
ಧರಣಿಪತಿಗಳ ಹಮಿಕೆಯಲು 

ಶ್ರಮನು ಮೊಳಕಾಲಿಕ್ಕಿ ದಂಡೆಯೋ 
ಬೃರಿಸಿ ಹೊಕ್ಕರು ಬೇರೆ ಬೇರೊಬ್ಬೊಬ್ಬರುರವಣಿಸಿ ಲಮರಿ ದೇಹವ ಬಲಿದು ವಕ್ತದೊಳೆಂಕಿ ಗಾಢದಲಿ 
ಹರಗಿರಿಗೆ ಹುಲು ರಕ್ಕಸರು ಮ 

ಕುಮತಿಯಲ್ಲಾಡಿದರೆ ಬಿಟ್ಟುದು 
ತೋರಿಸುವಂತಾಯ್ತನನೆಂಬೆನು 

ಅಮಮ ಜವೆ ಮಾತ್ರಕ್ಕೆ ಘನ ವಿ 
ಧರೆಯ ಬಿಡದೀ ಧನು ವಿಭಾಡಿಸಿ ಕೆಡಹಿತವನಿಪರ ೫ ಕ್ರಮವನೊಡೆದುದು ಸದೆದುದಾತನ ಗರ್ವವಿಭ್ರಮವ ೧೧ 
ಹಾರ ಹರಿದುದು ಕರ್ಣಪೂರದ 

ಕೇಳಿದನು ಕಾಂತಾ ಕದಂಬದ 
ಚಾರು ಮಣಿಗಳು ಸಡಲಿದುವು ಪದ 

ಘೋಳುಗಳ ಘೋಳೆಂಬ ನಗೆಗಳ 
ವೀರನೇವುರ ನೆಕ್ಕಿದವು ಕುಗ್ಗಿದವು ನೆನಹುಗಳು 

ಕಾಳು ಮಾಡಿದನೇಕೆ ಧನು ತಾನೇಕೆ ಸುಡುಯೆನುತ 
ನಾರಿಯರ ಕೈ ಹೊಯ್ದ ನಗೆಯ ನಿ 

ಬೇಳುವೆಯಲುಡಿದಂಕದವೊಲು 
ಹಾರ ಜಡಿದುದು ಮುಸುಕದಲೆಯ ಮ 

ಬಾಳುತನ ಪೈ ಸರಿಸೆ ಮುಸುಕಿನ 
ಹೀ ರಮಣರೋಸರಿಸಿ ಸಿಂಹಾಸನವ ಸಾರಿದರು & ಮೌಳಿ ಹಿಮ್ಮೆಟ್ಟಿದನು ಕಡೆಯವ ತಿರುಗಿ ಕಿರುದೊಡೆಗೆ ೧೨ 


[ ಸಂಧಿ 


೪೮ 

ಮಹಾ ಭಾರತ 
ಕೆರಳಿದನು ದಮಘೋಷನಂದನ 

ಬಂದನೀತನು ಧನುವ ಸಾರಿದು 
ನರರ ದಿಟ್ಟನ ಧನು ವಿಭಾಡಿಸಿ 

ನಿಂದು ಸಂವರಿಸಿದನು ಕಾಂತಾ 
ತೆರಳಿಚಿತಲಾ ವಿಗಡ ಚಕ್ರಾಯುಧನ ಮಾಗಧನ 

ವೃಂದವನು ನೋಡಿದನು ಮನದಲಿ ಧಿಕ್ಕು ಧಿಗಿಲೆನುತ 
ಹರಿಬವೆನ್ನದು ಹೋಳುಗಳೆವೆನು 

ಸಂದಣಿಯ ನಭಕೆ ಫಣಿಯಲಿ 
ದುರುಳ ಧನುವನು ನಗುವ ಕನ್ನೆಯ 

ಮಂದರವ ಬಿಗಿವಂತೆ ಭುಜದಲಿ 
ತುರುಬ ಕೊಯ್ಯುವೆನೆನುತ ಕಲಿ ಶಿಶುಪಾಲನ್ನೆ ತಂದ ೧೩ ಮುಂದುವರಿದವುಚಿದನು ದಂಡೆಯನಿಕ್ಕಿ ಕೋಪದಲಿ ೨೦ 
ಇವನಲೇ ರಾವಣನು ಮುನ್ನಿನ 

* ಕೊಳ್ಳದೀ ಧನುಮೀತನುಬ್ಬಿನೊ 
ಭವದೊಳಗೆ ತಪ್ಪಿಲ್ಲೆನುತ ಜನ 

ಇಳೆಗೊಬ್ಬಿನೊಳಕಿ ತೊಡರಿನ 
ನಿವಹ ನಡುಗಿತು ಕೋಮಲಾಂಗಿಯ ಪುಣ್ಯವೆಂತೆನುತ ಘಲ್ಲಣಿಯ ಘನಕುಲಿಯೆ ಪಂಟಿಸಿ ನಿಮಿಷ ಮಾತ್ರದಲಿ 
ಅವನಿಪತಿ ಕೇಳಣಿದನಿವ ಚಾ 

ಬಿಲ್ಲು ಬಿಡದವನಿಯಲಿ ಬಿದ್ದನು . 
ಪವನು ಬೆಳೆಸಿದನು ಬಲುಹೋ 

ಡೊಳ್ಳು ಮೇಲಾಗಿತ್ತ ಸತಿಯರು 
ಶಿವಯೆನುತ ಸೀವರಿಸಿದನು ಡಾವರಿಸಿದನು ಧನುವ ೧೪ ಘೋಳ್ಳೆನಲು ಸುಡು ಘೋರಧನುವನೆನು ಹೊರದೆಗೆದ 
ಏನನೆಂಬೆನು ಧನು ಸಘಾಡದ 

- ಹಿಂಗಿದನು ಮಾದೇಶನೀ ಧನು 
ಮಾನಭಂಗದ ಮೊದಲ ಮನೆಯೆನೆ 

ಭಂಗಿಸಿತು ಮಾನ್ಯರನು ಜಡವಿದು 
ಮಾನಿನಿಯರಪಹಾಸ್ಯವೀ ಜನರೀ ನೃಪಾಲಕರ 

ಜಂಗಮಕ್ಷದಲೇನಹುದೊ ರೋಂಪಿಸಿತಲೆ ಜಗವ 
ಹೀನ ನುಡಿಗಳ ಕಂಡು ದೈತ್ಯ ಸ . 

ಅಂಗನಾ ಪಾಣಿಗ್ರಹಣ ರಾ 
ಮಾನ ಮನದಲಿ ನೊಂದು ತಿರುಗಿದ 

ಯಂಗೆ ತಾನೀ ದುಷ್ಟ ಧನುವನು 
ನೇನನೆಂಬೆನು ಸದೆದುದಾತನ ಗರ್ವವಿಭ್ರಮವ ೧೫ ಭಂಗಬಡಿಸದೆ ಬಿಡೆನೆನುತ ಕಲಿ ಕರ್ಣನೈ ತಂದ ೨೨ 
ಕಂಡು ವಾಗಧ ಕರೆದನೀ ಧನು 

ಈತನಜು ! 
ಚಂಡಿಯಿದು ನಮಗಲ ನಾವ್ ಮುಂ 

ಪಾತಿಶಯವುಳ್ಳಾತ ಯಂತ್ರವ 
ಕೊಂಡು ತಪ್ಪಿತು ನೊಪ್ಪಿ ತಾದುದು ಭಾರಿಯಗ್ಗಳಿಕೆ ನೀತ ಗೆಲಿದರೆ ಪುಣ್ಯವೈಸಲೆ ತಂಗಿಗನುಸಾರಿ 
ಭಂಡರೀ ಭೂಮಿಪರು ದ್ರುಪದನ 

ಈತ ವರನಹುದೆನುತ ಲಲನಾ 
ಗುಂಡುತ್ತಿರು ನಗೆಯನಾನಲಿ 

ಜಾತವಾತನನೀಕಿಸುತ ಸಂ 
ಮಂಡೆಗಳಲಿವರೆನುತ ಹಾಯ್ ರು ತಮ್ಮ ಪಟ್ಟಣಕೆ ೧೬ ಪ್ರೀತಿಯಲಿ ಕೊಂಡಾಡುತಿರ್ದುದು ರಾಯ ಕೇಳೆಂದ ೨೩ 
- ಗರುವರಲ್ಲಾ ಚೈದ್ಯ ಮಾಗಧ 

ತುಡುಕಿದನು ಚಾಪವನು ಮಹಿಯಿಂ 
ರಿರದೆ ತಮ್ಮ ಯ ಪುರಕೆ ಗಮಿಸಿದ 

ಮಿಡುಕದಿರೆ ಮಂಡಳಿಸಿ ಝಾಡಿಸಿ 
ರರಸುಗಳೆ ಮಿಕ್ಕವರ ವಿಧಿಯನು ಕೇಳು ನರನಾಥ ಜಡಿದು ಜರೆದಂಕಿದನು ದಂಡೆಯನಿಕ್ಕಿ ಕೋಪದಲಿ 
ಧರಧುರದೊಳಭಿಮಾನಹಾನಿಯ 

ಹೊಡಕರಿಸಿ ಸತ್ಯಾತಿಶಯವಿ 
ಹುರುಳಹುದು ಬಿಲುಹೋರಟೆಗೆ ನಿಲ 

ಮೃ ಡಿಸೆ ಸರ್ಪಪ ಮಾತ್ರ ತಿರುವನು 
ಲರಿಡೆನುಂಗವಣಿಗುಂದಿತು ನೆರೆದ ನೃಪನಿಕರ ೧೭ ತೊಡಿಸಲರಿಯದೆ ಹಿಂಗಿ ಮನದೊಳಿರ್ದನಾ ಕರ್ಣ ೨೪ 
ಮರುಳೆ ಪಾಂಚಾಲನ ಕುಮಾರಿಯ 

- ಇವರು ನಾಲ್ವರಿಗೊಂದೆ ಪಥ ಹಲ 
ವರ ಕಟಾಕ್ಷದ ಬೀಸುವಲೆಯಲಿ 

ರವಗಡಿಸಿ ಮುನ್ನಳುಕಿದರು ಬಹು 
ಶರ ಮಹಾಧನುವೆಂಬ ಬಲುದಡಿವಲೆಯನಳವಡಿಸಿ 

ಭುವನಪತಿಗಳು ಭಾರಿ ಧನುವಿದೆ ಭಾಮಿನಿಯ ಮುಂದೆ 
ಧರಣಿಪಾಲ ಮೃಗಂಗಳನು ಸಲೆ 

ಎವಗೆ ತವಗಿದು ವಶವೆ ಬಾವ 
ಬರಿಸಿ ಸದೆದನು ಹೊಲ್ಲೆ ಹೇನಂ 

ಇವನು ವೇಷ್ಟಿಸಿ ಭುಜಗವಿದೆಯೆಂ 

[ ೨೫ 
ತಿರಲಿ ನೋಡುವೆನೆನುತ ಶಲ್ಯನೃಪಾಲನೈತಂದ ೧೮ ದವನಿಪರು ಹೊರಗುಂದಿದರು ಭಯಮುಖದ ದುಗಡದಲಿ 
- ಅಗ್ಗಳೆಯನಾ ಮಗಧ ಮಾತಿನ 

* ಕ್ಲಿತಿಪ ಕೇಳೆ ವಿಗಡ ಚಾಪ 
ಲಗಿ ಗನು ಶಿಶುಪಾಲ ಸೋಲದ 

ವ್ಯತಿಕರಕೆ ದುರೊಧನಾದಿ 
ಸುಗ್ಗಿಯಿಬ್ಬರಿಗಾಯು ಹಲಬರಿಗಾಯು ರಣಧೂಳಿ ಕೀತಿಪತಿಗಳಂಜಿದುದ ಕಂಡನು ನಗುತ ಬಲರಾಮ 
ತಗ್ಗು ವುದೊ ಧನು ಧನುವಿಘಾತಿಗೆ 

ಕೃತಕ ಧನುವನು ಮುರಿದು ದ್ರುಪದನ 
ಮುಗು ವನೊ ಮಾದೇಶನಿವರೊಳ 

ಸುತೆಯ ಮುಂದಲೆವಿಡಿದು ತಹೆನು 
ಗಗ್ಗಳೆಯನಹನೆಂದು ನೋಡಿದರಂದು ನಾರಿಯರು ೧೯" Qತನಲಾ ಪಾಂಚಾಲನೆನುತಿಳಿದನು ವರಾಸನವ ೨೬ 


೪೯ 


ಆ ದಿ ಪರ್ವ 
೧೪ ] 
ಹಲಧರನ ಮಸಕವನು ಕಂಡನು 

ಇದು ವಿಚಿತ್ರವಲಾ ಗತಾಸುಗ 
ನಳಿನನಾಭನಿದೇನು ಪೀಠವ 

ಕುದಿಸಿದರೆ ಲೇಪೈ ಸಲೇ ದೌ 
ನಿಳಿದಿರಲ್ಲಿಗೆ ಗಮನವಾವುದು ಕಾರ್ಯಗತಿ ನಿಮಗೆ 

ಪದಿಯನವರನುರಾಗಿಸಲಿ ಭೋಗಿಸಲಿ ಭೂತಳವ 
ತಿಳುಹಿಯೆನೆ ಬೇರೇನು ಯಂತ್ರವ 

ಇದುವೆ ನಿಶ್ಚಯವಾದರವರ 
ಕಳಚಿ ಬಿಸುಟು ಲತಾಂಗಿಯನು ಹಿಡಿ 

ಭ್ಯುದಯವೆಮ್ಮಭ್ಯುದಯವೆಂದಾ 
ದೆಳೆದು ತಹೆನೆನಿಸಲೇ ಕೇಳೆಂದನಸುರಾರಿ ೨೭ ಪದುಮನಾಭನ ಹೊಗಳಿ ಕುಳ್ಳಿರ್ದನು ಸರಾಗದಲಿ ೩೧ 
| ಏನಹರು ನಿಮಗಿಂದು ಕುಂತೀ 

- ಈಕೆಯನ್ನು ಮೆಚ್ಚಿಸದು ರಾಜಾ 
ಮಾನಿನಿಯರತ್ತೆಯರಲೇ ತ 

ನೀಕ ಸೌಂದರ್ಯದಲಿ ಚಾಪ 
ತೂನುಗಳು ಮೈದುನರು ತತ್ಪತ್ನಿಯರು ತಂಗಿಯರು ವ್ಯಾಕರಣ ಪಾಂಡಿತ್ಯವೆಂಬಡೆ ಕಾಗೆ ನಾನೀಗ 
- ಸಾನುರಾಗವೆ ಮನಕೆ ಸಂಶಯ 

ಈಕೆಗಿನ್ಯಾರೊಡೆಯರೋ ಕುಂ 
ವೇನಿದಕೆ ತಪ್ಪಿಲ್ಲ ಕುಂತೀ | 

ಶ್ರೀ ಕುಮಾರಕರಿಲ್ಲಲೇ ಸುಡ 
ಸೂನುಗಳು ದೌಪದಿಗೆ ರಮಣರು ನೋಡಿ ನೀವೆಂದ ೨೮ ಲೇಕೆ ನೆರಹಿದೆನಿವರನೆನುತಾ ದ್ರುಪದ ಚಿಂತಿಸಿದ ೩೨ 
- ಮೂಗಿನಲ್ಲಿ ಬೆರಳಿಟ್ಟು ಮಕುಟವ 

- ಹರ ಹರಾ ಇನ್ಯಾರೋ ತಂಗಿಗೆ. 
ತೂಗಿದನು ಬಲರಾಮನವನಿಯ 

ವರನು ವಾರಿಧಿ ವಲಯದವನೀ . 
ನೀಗಿಹೋದರ ಮಾತು ಪಾಂಡವರೆಲಿವಳೆ , 

ಶರರು ನೆರೆದಿದೆ ರೂಪುವಿಕ್ರಮವೆರಡು ಹೊರತಾಗಿ 
ಬೇಗುದಿಯೊಳುರಿಯರಮನೆಯೊಳೆಂ 

ನರಪತಿಗಳಿವರೆಸಲೇಯಿ 
ದಾಗಿ ಬೆಂದರು ಲೋಕವರಿಯ ಶ 

ರಸಿಗಾವುದು ಹರಸೆನುತ ವಿ 

[೩೩ 
ಠಾಗಮಿಕ ನಿನಗಂಜುವೆನು ತಾನೆನುತ ಕೈಮುಗಿದ ೨೯ ಸರದ ಗುಜುಗುಜು ಮಸಗಿದುದು ಕಾಂತಾ ಕದಂಬದಲ್ಲಿ 
- ಕೃತಿಯೊಳವರಿಲ್ಲೆಂದು ದ್ರುಪದನ 

- ಅವನಿಪತಿಗಳು ಹೋಳುವಾರಿದ 
ಸುತೆಗೆ ಪತಿ ಪರರೆಂದು ಯಂತ್ರ 

ರಿವರೊಳಿಲ್ಲಲೆ ದಕ್ಷಿಣಿಯು ಹಾ 
ಚ್ಯುತಿಗೆ ನೀವುಂಟೆಂದು ತೋರಿತೆ ನಿಮ್ಮ ಚಿತ್ರದಲಿ ರುವ ಮಹಾಜನವಿದೆ ಸಮುದ್ರಕೆ ಪಡಿ ಸಮುದ್ರವೆನೆ 
ಕ್ಲಿತಿಗೆ ಪಾಂಡವರಲ್ಲದಿಲ್ಲಿ 

ಇವರೊಳಗೆ ಮುಂಗೈಯ ಬಲುಹು 
ಸತಿಗೆ ಪತಿ ಪೆರರಿಲ್ಲ ಕುಂತೀ 

ಇವರು ನೆಗಹಲಿ ಧನುವನೀ ಯಂ 
ಸುತರನೀಗಳೆ ತೋರುವೆನು ವಸುದೇವನಾಣಿಂದ ೩೦ ಇವನು ಜಯಿಸಲಿಯೆಂದು ಧೃಷ್ಟದ್ಯುಮ್ಮ ಸಾರಿಸಿದ ೩೪ 


ಹದಿನೈದನೆಯ ಸಂಧಿ 


ಸ ರಾಯಸಭೆ ನಗದಿ ಯಂತ್ರದ 

ದಾಯವನ್ನು ನೆರೆ ಗೆಲಿದು ನಿರ್ಜರ 
ರಾಯನಂದನ ಕಾದಿ ಗೆಲಿದನು ಸಕಲ ರಿಪುನೃಪರ 


ಕೇಳು ಜನಮೇಜಯ ಧರಿತ್ರೀ 

ಎಂದು ಸಾರಿದ ದನಿಯನಾ ದ್ವಿಜ 
ಪಾಲ ಪಾಂಚಾಲಿಯ ಮನೋರಥ 

ವೃಂದವಾಲಿಸಿ ನಮಗಿದೇಕರ 
ಶಾಲೆಯಲ್ಲಿ ಸಾರಿದರಿ ಸಭೆಯಲಿ ಮಹೀಸುರರ 

ವಿಂದವದನೆಯ ತೊಡಕು ತೆಗೆ ನಾವಾರು ಧನುವಾರು 
ಏಳಿ ಭುಜಬಲವುಳ್ಳವರು ವಿ 

ಬಂದ ದಕ್ಲಿಣಿ ಮೃಷ್ಟಭೋಜನ 
ಪ್ರಾಳಿಯಲಿ ಬಿಲುವಿಡಿದು ಯಂತ್ರದ 

ದಿಂದ ತುಷ್ಟರು ನಾವು ನಮಗಿದ 
ಕೋಲುಗಳ ಕೇವಣಿಪುದೆಂದರು ಹೊಯ್ತು ಡಂಗುರವ ೧ . ರಿಂದ ಬಹದುರ್ತಿ ಬರಲೆಂದುದು ಬುಧವಾತ ೩ 
ಬೆರಸುವರು ಪಾರ್ಥಿವರು ಪಾರ್ಥಿವ 

- ವಚನ ಶೂರರು ನಾವು ಪಾರ್ಥಿವ 
ವರರೊಡನೆ ತದಲಾಭ ಪಕ್ಷಾಂ 

ನಿಚಯವೇ ಭುಜಶೂರರನಿಬರ 
ತರಕೆ ಪಾರ್ಥಿವ ಸುತೆಯನೀವುದು ವಿಪ್ರಜಾತಿಯಲಿ ನಚಲ ಧನು ಭಂಗಿಸಿತು ನಮಗೀ ವಿದ್ಯೆ ವೈದಿಕವೆ 
ಪುರುಷರನುಲೋಮದಲಿ ಕನ್ಯಾ 

ಉಚಿತವಲ್ಲಿದು ನಮ್ಮ ಸಾಹಸ 
ವರಣವಹುದು ವಿಲೋಮದಲಿ ವಿ 

ರಚನೆಯನ್ನುನೋಡುವರೆ ಪಂಡಿತ 
ಸ್ತರಿಸಲೇಕಿದ ನೀವು ಬಲ್ಲಿರಿ ಶಾಸ್ತ್ರನಿರ್ಣಯವ ೨ ನಿಚಯವಿದಿರಲಿ ನಿಲಲಿತೋರುವೆವಲ್ಲಿ ವಿಸ್ಮಯವ ೪ 

K . B . K . 


೫೦ 


ವ ಹಾ ಭಾರ ತ 


{ ಸಂಧಿ 


- ಸಾಂಗ ವೇದ ಪದಕ್ರಮದ ನ 
ರ್ವಾಂಗ ವಿಷಯದಲಖಿಳ ಪೌರಾ 
ಣಂಗಳಲಿ ವಿಾಮಾಂಸೆಯೊಳ್ ಸ್ಮತಿ ತರ್ಕ ಶಾಸ್ತ್ರದಲ್ಲಿ 
ಭಂಗಿಸುವೆವೀ ದೌಪದಿಯನಾ . 
ವಂಗದಲಿ ವಾತ್ಸಾಯನಾದಿಯು 
ಪಾಂಗ ವಿದ್ಯದಲೆಮ್ಮ ನೋಡೆಂದುದು ಬುಧಸ್ತೋಮ ೫ 
- ಭರತದಲಿ ವೈದ್ಯದಲ್ಲಿ ಕಾವ್ಯ ಸು 
ವಿರಚಿತಾಲಂಕಾರದಲಿ ಗಜ 
ತುರಗ ಲಕ್ಷಣದಲಿ ಸಮಾಹಿತ ಮಂತ್ರ ತಂತ್ರದಲಿ 
ಸರಸ ಕವಿತಾರಚನೆಯಲ್ಲಿ ವಿ 
ಸ್ತರದುಪನ್ಯಾಸದಲಿ ಭೂಪತಿ 
ಕರೆಸಿ ನೋಡಲಿ ನಮ್ಮ ನೆಂದರು ದ್ವಿಜರು ತಮತಮಗೆ ೬ 
- ಅಲ್ಲದಿರ್ದರೆ ಶೋಧಿಸಿದ ತನಿ 
ಬೆಲ್ಲಸಿಕ್ಕಿದ ಹರಿಗೆಯ ಮೆದೆ 
ಯಲ್ಲಿ ಪರಡಿಯ ಶಾವಿಗೆಯು ಪರಿಪರಿಯ ಪಾಯಸದ 
ಪುಲ್ಲಿಗೆಯ ತತ್ಸವಿಯ ಮಂಡಿಗೆ 
ಯಲ್ಲಿ ನವ ಮೃತ ಸೂಪದಂಶಕ 
ದಲ್ಲಿ ನೋಡಲಿ ನಮ್ಮ ನೆಂದುದು ಧೂರ್ತ ವಟುನಿಕರ ೭ 
- ರಸದ ಹೊರಲೇಪದಲಿ ಹುದುಗಿದ 
ಮಿನುನಿಯಂತಿರೆ ಜೀವಭಾವ 
ಪ್ರಸರದೊಳಗವಲಂಬಿಸಿದ ಪರಮಾತ್ಮನಂದದಲಿ 
ಎಸೆವ ವಿಪ್ರಾಕಾರದಲಿ ರಂ 
ಜಿಸುವ ಭೂಪತಿ ತತ್ಸಭಾಸ 
ದ್ವಿಸರ ಮಧ್ಯದೊಳಿರ್ದು ಕೇಳಿದನೀ ಮಹಾಧ್ರನಿಯ ೮ 
- ನೋಡಿದನು ತಮ್ಮನನು ಸನ್ನೆಯ 
ಮಾಡಿದಡೆ ಕೈಕೊಂಡನವನಿಪ 
ಗೂಡಿಕುಂತಿಗೆ ಭೀಮಸೇನಂಗೆರಗಿ ಮನದೊಳಗೆ 
ಕೂಡೆ ಕುಳ್ಳಿರ್ದಖಿಳ ವಿಪ್ರರ 
ನೋಡಿಮೆಲ್ಲನೆ ಧೋತ್ರದರ್ಭೆಯ 
ಗೂಡಸಂವರಿಸುತ್ತ ಸಭೆಯಿಂದೆದ್ದ ನಾ ಪಾರ್ಥ ೯ 
- ಏನು ಸಿದ್ದಿ ಯುಪಾಧ್ಯರೆದ್ದಿರಿ 
ದೇನು ಧನುವಿಂಗಲ್ಲಲೇ ತಾ 
ನೇನು ಮನದಂಘವಣಿ ಬಯಸಿದಿರೇ ನಿತಂಬಿನಿಯ 
ವೈನತೇಯನ ವಿಗಡಿಸಿದ ವಿಷ 
ವೇನು ಸದರಿ ಹಾವಡಿಗರಿಗಿ 
ದೇನು ನಿಮ್ಮ ತ್ವಾಹವೆಂದುದು ಧೂರ್ತ ವಟುವಿಕರ ೧೦ 
- ಮದುವೆ ಬೇಕೇ ಶೈತ್ರಿಯ 
ಮದಲಿ ಕನ್ಯಾರ್ಥಿಗಳು ನಾವೆಂ 
ಬುದು ನಿಜಾನ್ನಯ ವಿದ್ಯೆಯಲ್ಲಿ ಕೊಡುವುದು ಪರೀಕ್ಷೆಗಳ 
ಮದುವೆಯಹುದಿದು ಸೌಖ್ಯ ಪುಣ್ಯ 
ಪ್ರದವು ಭೂದೇವರಿಗೆ ನೀ ನೆನೆ 
ದುದು ಭಗೀರಥಯತ್ನವೆಂದುದು ಭೂಸುರವಾತ ೧೧ 


ನೀವು ಸೈರಿಸಿ ನಿಮ್ಮ ಕಾರು 
ಇಾವಲೋಕನವುಂಟಲೇ ಸ 
ದ್ಯಾವದಲಿ ನೀವ್ ರಚಿಸಿದಾಶೀರ್ವಾದ ಶಕ್ತಿಯಲಿ 
ನಾವು ವಿಜಯರು ಚಾಪ ಯಂತ್ರವಿ 
ದಾವ ಘನವೆಂದರ್ಜುನನ ಸಂ . 
ಭಾವನೋಕ್ತಿಗೆ ನಿಲ್ಲದವರೊದರಿದರು ತಮತಮಗೆ ೧೨ 

ಕ್ರಮಿತರವಧರಿಸಿದಿರೆ ಶುದ್ದ 
ಭ್ರಮಿತ ಮಲನ ಹಿರಿಯ ವಿಷ್ಣು 
ಕ್ರಮಿತರೇ ದೀಕ್ಷಿತರೆ ಧನುವಿಗೆ ಯತ್ನ ಮಾಡಿದರೆ 
ಕ್ರಮವೆ ತಾನಿದು ಕ್ಷತ್ರಿಯರನಾ 
ಕ್ರಮಿಸುವುದು ಸದ್ಧರ್ಮವೇ ಉ 

[ ೧೩ 
ದೃಮಿತನಿವ ನೆರೆ ಹಳಿವ ತಹಸೀ ಶೈತ್ರಿಯರ ಸಭೆಗೆ | 
- ಕೆಲರು ಹೋಗದಿರೆಂದು ಜರೆದರು 
ಕೆಲರು ತಾನೇ ಬಲ್ಲನೆಂದರು 
ಕೆಲರು ನುಡಿದರು ವಿಪ್ರಸಭೆಗಪಹಾಸ್ಯವಹುದೆಂದು 
ಕೆಲರು ತಪ್ಪೆನೆಂದು ಕಳೆದರು 
ಕೆಲರು ಭದ್ರಾಕಾರನೀತಂ . 

[ ಮ ೧೪ 
ಗಳುಕುವುದು ಧನು ಭಾಗ್ಯಮುಖನೆಂದುದು ಬುಧ 

ತೊಟ್ಟ ಹೊಸ ಯಜ್ಯೋಪವೀತದ | 
ಮಟ್ಟಿ ನೊಸಲಲಿ ಕುಶೆಯ ಕರಡಿಗೆ | 
ಕಟ್ಟಿಯಿರುಕಿದ ಕಲ್ಲೆ ಬೆರಳಲಿ ಮುರಿದ ದರ್ಭೆಗಳ 
ಉಟ್ಟ ಬಾಸರ ಬಳಲುಗಚ್ಚೆಯ 
ನಟ್ಟಹಾಸದ ಜನದ ನಗೆಗಳ 
ನಟ್ಟ ವಿಗಸರಿಸಿ ಸಭೆಯಲ್ಲಿ ಮೆಲ್ಲನೆ ತಂದ - ೧೫ 
- ತಿರುಗಿ ಕಂಡರು ಸಕಲ ಪೃಥ್ವಿ 
ಶೃರರು ಗಹಗಹಿಸಿದರಿದೇನರೆ | 
ಮರುಳೊ ಜಡನೋ ವಿಪ್ರವೇಷಚ್ಚನ್ನ ಸುರಪತಿಯೊ 
ಮರುಳುಗಳು ತಾವಕಟ ಮದನನ 
ಸರಳ ಮರು ಮೊನೆಗಾವನಂತಃ 
ಕರಣ ನೆರೆ ಕಳವಳಿಸದೆಂದರು ನೆರೆದ ಸಭೆಯೊಳಗೆ ೧೬ 

ಧನು ತನಗೆ ನೆಗಹಿ ಕೃಷ್ಣಾ 
ಜಿನವೊ ಸಾಲಗ 

ಹೊರೆಯೊ 
ವಿನುತ ತುಳಸಿಯೊ ಕುಶವೊ ದರ್ಭೆಯೊ ಸಮಿಧೆಗಳ 
ನೆನೆದ ತಿಲವೋ ಮೇಣದೌಪಾ 
ಸನದ ಕೊಳವಿಯೋ ಬಣಗು ವಿಪ್ರನ 
ನೆನಹ ನೋಡಿರೆ ಘನವಲಾ ದೌಪದಿಯ ಸೌಭಾಗ್ಯ ೧೭ 

ಅಂಗವಿದು ಗಜ ತುರಗ ಶಸ್ತ್ರಾ 
ಸಂಗಳರಿತವು ನಮಗೆ ವಿಪ್ರಂ 
ಗಂಗವೇದಪುರಾಣ ತರ್ಕ ಸ್ಮತಿ ಸುವಿದ್ಯೆಗಳು 
ಅಂಗವಂಗಿಗಸಾಧ್ಯವಾದುದ 
ನಂಗಿಗೊಡಬಡುವುದೆ ದ್ವಿಜಾತಿಗೆ 
ಸಂಗತಾನುಷ್ಟಾನಪರವೆಂದುದು ನೃಪಸ್ತೋಮ ೧೮ 


ಅ ದಿ ಫ ರ್ವ 
೧೫] 
ಲಹರಿ ಮಸಗಿದುದತ್ತ ಕಾಂತಾ 

ಬರುತ ಭೀಷ್ಮದ್ರೋಣಕೃಪರಿಂ 

ಗೆರಗಿದನು ಮನದೊಳಗೆ ಯಾದವ 
ಬಹಳ ಪಾರಾವಾರ ಹುಬ್ಬಿನ 
ವಿಹೃತಿಗಳ ತೆರೆ ಮಾಲೆಗಳ ಬೆಳುನಗೆಯ ಬುಡುಬುದದ ರರಸ ಹಂತಿಯ ಹರಿಯನಭಿವಂದಿಸಿದನಕ್ತಿಯಲಿ 
ಗಹಗಹಿಕೆ ಮಿಗೆ ಅಟ್ಟಹಾಸದ 

ಸುರಪತಿಗೆ ಗುಹ ಗಣಪ ದಿಕ್ಕಾ 
ರಹಣಿಗಳ ರಭಸದ ವಿಡಂಬದ 

ಲರಿಗೆ ರುದ್ರಾದಿತ್ಯ ವಸು ಮು 
ವಿಹರಣದಚಲ ದೃಪ್ಪಿಗಳ ಮರಿಮಾನ ಹೊಳಹುಗಳ ೧೯ . ಖ್ಯರಿಗೆ ಮಣಿದನು ಬಂದನಗ್ಗ ದ ಚಾಪವಿದ್ದೆಡೆಗೆ ೨೬ 
ಇತ್ತ ನೋಡ ತಾಯೆ ಹಾರುವ 

- ಮೊದಲಲಂಬುಜಭವನನಾ ಮ 
ರತ ಗಡ್ಡದುಪಾಧ್ಯರನು ತಾ 

ಧ್ಯದಲಿ ಮಧುಸೂದನನನಾ ಬಿಲು 
ಗಡ ಧನುವನೆಸುವರು ಗಡ ತಿಮಿಂಗಿಲನ ದುದಿಯಲಾಹ್ವಾನಿಸಿದನಗ್ಗ ದ ನೀಲಲೋಹಿತನ 
ಹೊತ್ತುಗಳೆವರೆ ಲೇಸು ಬಳಿಕ 

ಇದು ಮಹಾಭೂಮಿ ಪರ ಬಿಂಕವ 
ನ್ನು ತಮರಲಾ ವಿಪ್ರರೆನೆ ತಲೆ 

ನೋದದ ಧನುವೇ ಪೂತುರೆನುತೆ 

[ ೨೭ 
ಗುತ್ತಿ ನಾಚಿದಳುಂಗುಟದೊಳೊಕುತ ಮಹೀ ತಳವ ೨೦ ತಿದನು ಬಾಗೊತ್ತಿದನು ಕೊರಳಿಗೆ ತೊಡಿಸಿದನು ತಿರುವ 
ಎಲವೊ ಮಟ್ಟಿಯ ಮದನ ದರ್ಭೆಯ 

- ಹೊಯ್ಯ ತಿರುವನು ಸೆಳೆದು ಕಿವಿವರ 
ತಿಲದ ಮನ್ಮಥ ವಿಮಲಧೋತ್ರದ 

ಗೊಯ್ದ ನಿದು ಹದವಿಲ್ಲಲಾ ಬಿಲು 
ತಳಿರುಗಾಸೆಯ ಕಾಮ ಕೃಪಾ ಜಿನದ ಕಂದರ್ಪ 

ಹೊಯುದಕಟಾ ಬರಿದೆ ಹೆದರಿತು ಮಾಗಧಾದಿಗಳು 
ನಳಿನಮುಖಿಯನು ವರಿಸು ಬಾ ನಿನ 

ಕೈದೆಗೆದರಿದರೊಳಗೆ ಹೆಸರೆನ 
ಗಳವಡುವನೆಲೆಯಕ್ಕ ಕೇಳ 

ಗೆದಬೇಕೆಂದೈಸಲೇನು 
ತಲೆವಿಡಿವೆವಾಳ್ಕೊಡುಯೆಂದರು ನಗುತ ಚಪಲೆಯರು ೨೧ ತೈದು ಬಾಣವ ಕೊಂಡು ಯಂತ್ರದಹೊಳಹನೀಕ್ಷಿಸಿದ ೨೮ 
ಅದೆ ಹಲಾಯುಧನೋಡುವಿಪ್ಪಾ 

ತೂಗಿಕಿವರೆಗುಗಿದು ಯಂತ್ರವ | 
ಘದಲಿ ಪಾರ್ಥನ ಬರವು ಮೇಘದ 

ತಾಗಿಸಿದನಂಬಿನಲಿ ಪಾರ್ಥನ 
ಹೊದರುಗಳ ಹರಿದಶ್ರನಂತಿರೆ ವಿಪ್ರವೇಷದಲ 

ಲಾಗು ವೇಗವನಾರು ಬಲ್ಲರು ಯಂತ್ರಭೇದದಲಿ 
ವಿದಿತವೇ ವಸುದೇವನಾಣಿಂ 

ಜಾಗು ಧಣು ಧಣು ಪೂತು ಕಾರ್ಮುಕ 
ದುದಕೆ ತಪ್ಪದಲೈ ಸಭಾ ಮ 

ಯೋಗಸಿದ್ಧನ ಮರುರೆಕೋದಂ 
ಧ್ಯದಲ್ಲಿ ಬರುತಿರ್ಪಾತನರ್ಜುನನೆಂದನಸ ರಾರಿ | 

ಡಾಗಮ ತ್ರಿಪುರಾರಿಯೆಂದುದು ವಂದಿ ಸಂದೋಹ ೨೯ 
- ಜನಪನೋ ಭೀಮಾದಿಗಳೆ ತ 

- ಆಯೆನುತ ಬೊಬ್ಬಿರಿದು ವಿಪ್ಪ ನಿ 
ಜನನಿಯೋ ತಾವೆಲ್ಲ ಭೂಸುರ 

ಕಾಯ ಕುಣಿದುದು ಕಮಲಮುಖಿ ನಿ 
ಜನದ ಸಾವಿಾಪ್ಯದಲಿ ಸಭೆಯೊಳಗಿರ್ದರೆನೆ ಕೇಳು 

ರ್ದಾಯದಲಿ ಸೇರಿದಳು ಹಾರುವಗೆನುತ ಹರುಷದಲಿ 
ನಿನಗಿದೆಂತವರರಿತವರಗಿನ 

ಆ ಯುವತಿಜನ ಜಲಧಿ ಮಸಗಿತು 
ಮನೆಗೆ ತಪ್ಪಿದರೆಂತು ಶಿವ ನೀ 

ಬಾಯ ಮನದ ಬೆರಳ ಮೂಗಿನ 
ನೆನಿತು ಮಾಯಾಸಿದ್ದನೆಂದನು ನಗುತ ಬಲರಾಮ ೨೩ ರಾಯರಿದ್ದರು ಬಿಗಿದ ಬೆರಗಿನ ಹೊತ್ತ ದುಗುಡದಲಿ ೩೦ 
- ಅವನಿಪತಿ ಕೇಳಿತ್ತಲೀ ಪಾ 

- ಮೊಳಗಿದವು ನಿನ್ನಾಳ ತತಿ ಹೆ 
ರ್ಥಿವರ ಪರಿಹಾಸವನ್ನು ಕಾಂತಾ 

ಕ್ಕಳದ ಪೆರ್ಚಿನೋಳಲ್ಲಿ ದಿವಿಜಾ 
ನಿವಹದಲಿ ನಿಬ್ಬರದ ನುಡಿಗಳನಾ ಮಹೀಸುರಠ 

ವಳಿಯು ದುಂದುಭಿ ರವದಲುಬ್ಬಿದ ಸಾಧುವಾದಗಳ 
ವಿವಿಧ ಕಟು ಮಧುರೋಕ್ತಿ ವಿನ್ಯಾ 

ಕಳಕಳದ ಕೊಲ್ಲಣಿಗೆಯಲಿ ಪೂ 
ಸವನು ಕೇಳುತ ಮುಗುಳು ನಗೆಯಲಿ 

ವಳೆಯ ಪೂರದ ಹರಹಿನಲಿ ಜನ 
ನವ ಮದ ದ್ವೀಪ ಗತಿಯ ಗರುವಾಯಿಯಲಿ ನಡೆತಂದ ೨೪ 

ಮುಳುಗಿತದ್ಭುತ ರಭಸವಳ್ಳಿರಿದುದು ಜಗತ್ರಯವ ೩೧ 
ಇವನ ಗತಿ ಮುಖಚೇಷ್ಟೆ ಭಾವೋ . 

- ಕಿತ್ತ ಸುರಗಿಯ ವೀರ ಭಟರರು 
ತೃವ ವಿಲಾಸವುಪೇಕ್ಷೆ ಭರವಂ 
ಘವಣಿ ಗರುವಿಕೆ ಗಮಕ ಭಾವವಭೀತಿ ಭುಲ್ಲವಣಗೆ 

ವತ್ತು ಸಾವಿರದಿ ಪಾರ್ಥನ 

ಸುತ್ತು ಮುತ್ತಿದರಂಗ ರಕ್ಷಣಿಗರಸನಾಜ್ಞೆಯಲಿ 
ಇವನ ವಿಮಲ ಕತ್ರವಿಕ್ರಮ 
ವಿವನ ಕೊಂಡಯತನವಿವೇ ಸಾ 

ಇತ್ತ ಮಹಿಳಾಜನದ ಮೌಳಿಯ 
ಕಿವನು ಘಾಟದ ವೀರನೆಂದರು ವೀರರರ್ಜುನನ 

ಮುತ್ತು ಕುಸುಮಾಯುಧನ ಥಟ್ಟಿನ 
೨೫ ಮತ್ತ ಗಜವೈತಂದಳಲ್ಲಿಗೆ ದೌಪದಾದೇವಿ 


ಮ ಹಾ ಭಾರತ 


[ ಸಂಧಿ 


ತೋಲತೊಲಗು ಮನ್ಮಥನ ಹೊಗರಿ 
ಲಗು ಬರುತಿದೆ ಸಾರು ಸಾರೆಂ 
ದುಲಿದು ಕಂಚುಕಿ ನಿಕರ ಹೊಯ್ದು ದು ಮುಂದೆ ಸಂದಣಿಯ 
ನಳಿನಮುಖಿ ದಂಡಿಗೆ 
ದಿಳಿದಳೀತನ ಹೊರೆಯೊಳಾಗಳೆ 
ಕಳಕಳದಿಳತೋಟಿಮಸಗಿತು ಹರುಷ ಲಜ್ಜೆಯಲಿ ೩೩ 

ಲಲಿತ ಮಧುರಾಪಾಂಗದಲಿ ಮು 
ಕುಳಿಸಿ ತಣಿಯವು ಕಂಗಳುಬ್ಬಿದ | 
ಪುಳಕ ಜಲದಲಿ ಮುಳುಗಿ ಮೂಡಿತು ಮೈ ನಿತಂಬಿನಿಯ 
ತಳಿತ ಲಜ್ಞಾ ಭರಕೆ ಕುಸಿದ 
ವೃಳಿಸಿತಂತಃಕರಣವಾಂಗಿಕ 
ಲುಳಿತ ಸಾತ್ವಿಕ ಭಾವವವಗಡಿಸಿತ್ತು ಮಾನಿನಿಯ ೩೪ 
- ಧರಣಿಪತಿ ಕೇಳ ಬಹಳ ಲಜ್ಞಾ 
ಭರದ ಭಯದಲಿ ಬೆಮರಿಡುತ ಕುಚ 
ಭರದಿ ಮೇಲುದು ಜಾರೆ ಜೋಡಿಸಿ ನಿಮಿರಿ ನಡನಡುಗಿ 
ತರುಣಿ ನಿಜತನು ಪರಿಮಳದಲರೆ 
ಹೊರೆದ ಹೂವಿನ ದಂಡೆಯನು ನಿಜ 

[ ೩೫ 
ವರನ ಕೊರಳಲಿ ಹಾಯ್ದಿದಳು ಜಯವೆನೆ ಸುರಸೋಮ 
- ಕೊರಳ ಹೂವಿನ ದಂಡೆಯಲಿ ನಿಜ 
ಕರದ ಭಾರಿಯ ಧನುವಿನಲಿ ತನು 
ಪರಿಮಳದ ನಿಟ್ಟೆ ಸಳುಗಂಗಳ ಕೆಲದ ಯುವತಿಯಲಿ 
ವರನ ಪರಿ ಹೊಸತಾಯು ಹೊತ್ತನು 
ಹರನ ಹಗೆ ಹಾರುವಿಕೆಯನ್ನು 

| ೩೬ 
– ರಸಿ ನೆರೆ ಹಾರುವತಿಯೆಂದರು ನಗುತ ಚಪಲೆಯರು . 

ಜನಪ ಕೇಳೆ ಯುವತಿಯೊಡನ 
ರ್ಜುನನ ತಂದರು ರಾಜಮಂದಿರ 
ಕನಿಮಿಷಾವಳಿ ಹರಿದುದಭ್ರದೊಳಮರಪತಿ ಸಹಿತ 
ಮನದಸೂಯದ ಮುಖದ ದುಗುಡದ 
ವಿನತ ಮಕುಟದ ಕೈಯ ಗಲ್ಲದ | 
ಕನಲಿಕೆಯು ಕೊನರುಗಳ ಕೌರವರಾಯ ಖತಿಗೊಂಡ ೩೭ 
- ಏನು ಹದ ಪಾಂಚಾಲ ಮಾಡಿದ 
ಮಾನಭಂಗವ ಕಂಡಿರೇ ಕಾ 
ನೀನ ಶಕುನಿ ಜಯದ್ರಥಾಶ್ವತ್ಥಾಮ ಮೊದಲಾದ 
ಮಾನನಿಧಿಗಳು ಕಂಡಿರೇ ಮದ 
ದಾನೆಗಳು ನೀವ್ಯಂಗಿರೇ ಹದ 
ನೇನೆನುತ ಕುರುರಾಯ ಮೂದಲಿಸಿದನು ತನ್ನ ವರ ೩೮ 
- ಹಳೆಯ ಹುಲು ಧನುವಿದನು ಹಾರುವ 
ಸೆಳೆದ ಗಡ ಕೌಳಿಕದ ಯಂತ್ರವ 
ಗೆಲಿದ ಗಡ ಗರುವಾಯಿಗೆಡಿಸಿದ ಗಡ ಮಹೀಶ್ವರರ 
ನಳಿನಮುಖಿ ಹಾಯ್ದಿದಳು ಗಡ ತಿರು . 
ಕುಳಿಯ ಕೊರಳಲಿ ದಂಡೆಯನು ನೀ 

[ ೩೯ 
ವೊಲಿದು ಮದುವೆಯ ಮಾಡಿಯೆಂದನು ಬೈದುಭೂಮಿಪರ 


ಭಂಡರೋ ನೀವ್ ನೆರೆದ ಧರಣಿ 
ಮಂಡಲೇಶ್ವರರಕಟ ನಿಮ್ಮ ಯ 
ಹೆಂಡಿರನು ಬಳುವಳಿಯ ಕೊಡಿ ಹಾರುವನ ಹೆಂಡತಿಗೆ 
ಗಂಡುಗಲಿಗಳ ನಿಮ್ಮ ನನಿಬರ 
ಕಂಡುಪೇಕಿಸಿ ಯಾಚಕನ ಕೈ 
ಕೊಂಡಳಿದಕೇನುಂಟು ಮನದಲಿ ವಾಸಿ ನಿಮಗೆಂದ ೪೦ 

ವಾಸಿಗಳನರಸುವಡೆ ದ್ರುಪದನ 
ಮಾಸಲಡಗನು ಹದ್ದು ಕಾಗೆಗೆ . 
ಸೂಸಿ ವಿಪ್ರನ ಬಡಿದು ಬಿಡುವುದು ಮತ್ತೆ ತಿರಿದುಣಲಿ 
ಆ ಸರೋಜಾನನೆಯ ನಮ್ಮ ವಿ 
ಲಾಸಿನಿಯ ವೀಧಿಯಲಿ ಕೂಡುವ 
ದೈಸಲೇಯೆನುತೊಡನೊಡನೆ ಗರ್ಜಿಸಿತು ನೃಪನಿಕರ ೪೧ 
- ಏಳಿ ಹುಲಿ ಲಗ್ಗೆ ಪದಹತ 
ಧೂಳಿಯಲಿ ಹಿರಿಯಗಳಿನಗಲವ 
ಹೂಳಿ ಕಳೆಯಲಿ ಹರಿದು ಹತಲಿ ತೆನೆಯ ಸರಿಸದಲಿ 
ಕೋಲು ಗುಂಡಿನ ಹತಿಗೆ ಹುರಿಯೊಡೆ 
ದಾಳ ಹೊಯ್ಹೊಯ್ಕೆನುತ ಸಕಲ ' 
ಪಾಳಿ ಗರ್ಜಿಸಿ ಮುತ್ತಿದುದು ಪಾಂಚಾಲ ಪಟ್ಟಣವ ೪೨ 

ಕೂಡೆ ಗಜಬಜವಾಯು ಹರಿದುದು 
ನಾಡಿಗಾವಳಿ ವಿಪ್ರಸಭೆ ತೆಗೆ 
ದೋಡಿತೀ ಪಾಂಡವರು ಬಂದು ಕುಲಾಲ ಭವನದಲಿ 
ನೋಡುತಿರ್ದರು ಲಗ್ಗೆಯಬ್ಬರ 
ವೀಡಿರಿದುದು ದಿಗಂತವನು ಕೈ 
ಮಾಡಿ ಕೋಟೆಯನಿಳಿದು ಬೆರಸಿದರಾಳುವೇರಿಯಲಿ ೪೩ 

ಹಲ್ಲಣಸಿದರು ಹೋಗುವ ಚೂಣಿಯ 
ಚೆಲ್ಲ ಬಡಿದರು ಸರಿಸಕಡರುವ 
ಬಿಲ್ಲ ಬಿರುದರ ಮೆಟ್ಟಿ ತಿವಿದರು ಸಾಲ ಸಬಳಿಗರು 
ರುಲ್ಲರಿಯ ರೂಡಿಗಳ ವಾದ್ಯದ 
ಘಲ್ಲಣಿಯ ದಳ ನೆರೆದುದಲ್ಲಿಯ 
ದಲ್ಲಿ ಮುತ್ತಿಗೆ ತೆಗೆಸಿದರು ಪಾಂಚಾಲ ನಾಯಕರು ೪೪ 

ಚೂಣಿ ಮುರಿದೈತರಲು ಬಹಳ 
ಕೋಣಿಯಲಿ ಕುರುಪತಿಯ ಥಟ್ಟಿನ 
ಹೂಣಿಗರು ಹುರಿಗೊಂಡು ಕವಿದರು ಕರ್ಣ ಮೊದಲಾಗಿ 
ಸಾಯಲಗಿನ ಸರಿಗೆ ಪರಬಲ 
ವಾಣಿಯಿಟ್ಟ ವೊಲಡಿ ಮಿಡುಕದ 
ಕ್ಷೀಣ ಬಲವೋಸರಿಸಿ ತೆಗೆದುದು ದ್ರುಪದ ಪರಿವಾರ ೪೫ 

ಮೊದಲ ಲಗ್ಗೆ ಯ ಧೂಳಿಯೇ ದೌ 
ಪದಿಯ ಬೈತಲೆಗವಲ ಸಿಂಧೂ 
ರದ ಸುವಿಸರವಾಗದಿರ್ದಡೆ ರಾಯನಾಳೆನುತ 
ಮದಮುಖರು ಮುಂಕೊಂಡು ದುರ್ಗವ 
ಬೆದರಿಸಿತು ಬೇರೇನು ದ್ರುಪದನ | 
ಸದನ ಸೀಮೆಯ ಬೆರಸಿ ಹೊಯ್ದ ರು ರಾಜಬೀದಿಯಲಿ 


೧೫] 

ಆದಿ ಪರ್ವ 
- ಏಳು ಮನ್ನೆಯ ಗಂಡನಾಗು 

ತುರಗ ರಥ ಸಾರಥಿಗಳನು ಹೊ 
ಪಾಲ ಮದುವೆಯ ಮನೆಗೆ ರಾಯರ 

ರಸಿದನು ಪವಮಾನಸುತನು 
ಧಾಳಿ ಬಿದ್ದಿನವಾಯ್ತು ನಡೆ ಸಂತೈಸು ಬೀಯಗರ ಬೃರದ ಭಯದಲಿ ಶಲ್ಯ ಹಿಮ್ಮೆಟ್ಟಿದನು ಹಿನ್ನೆಲೆಗೆ 
ಏಳೆನಲು ಕಳಕಳವನರ್ಜುನ 

ನರನ ಶರಹತಿಗಳುಕಿ ಮೊರೆಯ 
ಕೇಳಿದನು ಹೊದೆಯಂಬುಗಳ ತರ 

ಮುರುಹಿದನು ಕಲಿ ಕರ್ಣನವದಿರು 
ಹೇಳೆನುತ ಕವಿದೆಚ್ಚು ಮುರಿದನು ಭಟರ ಮುಂಗುಡಿಯ ಸರಿಯೆ ವಿಪ್ರರು ನಮ್ಮ ವಿಗ್ರಹಕೆಂದು ಖಾತಿಯಲಿ ೫೦ 
. ಅದು ಬಳಿಕ ಕಾಂತ ಮೇಘದ 

ಅರಸ ನಡೆ ದ್ರುಪದನ ಕಪಾಲದ 
ಮೊದಲ ಮಳೆಯೆನೆ ಕವಿದುದಂಬಿನ 

ಇರಲಿ ಮಾನಚ್ಯುತಿ ಮಹೀಸುರ 
ಹೊದರು ಹುದುಗಿತು ರಾಯದಳಲೌಕುಳದ ರಕ್ತದಲಿ ವರರೊಡನೆ ಖತಿಯೇಕೆ ತೆಗೆದು ಹಸ್ತಿನಾಪುರಕೆ 
ಕೆದರಿದರು ಕರ್ಣಾದಿಗಳು ನೆರೆ 

ನೆರಹುವುದು ನೃಪವರ್ಗವನು ಬಂ 
ಬೆದರಿದರು ಮತ್ತೊಂದು ದೆಸೆಯಲಿ 

ದೊರಸುವುದು ದ್ರುಪದನ ಲಲಾಟದ 
ಸದೆದು ಹೊಕ್ಕನು ಭೀಮ ಭಾರಿಯ ಮರನ ಕೊಂಬಿನಲಿ ಬರಹವನು ಕೇಳೆಂದು ನುಡಿದನು ಕರ್ಣ ಕುರುಪತಿಗೆ ೫೧ 
ತರುಬಿದನು ಮಾದೇಶ ಪವನಜ 

- ಅಹುದು ಕರ್ಣನ ಮಾತು ತೆಗೆಯಲಿ 
ನುರುಬೆಯನು ಫಲುಗುಣನ ಬಾಣವ 

ಬಹಳ ಬಲವೀ ಹೊತ್ತಿನಲಿ ರಣ 
ಮುರಿಯೆನುತ ರಾಧೇಯನಿರಿದನು ಸಿಂಹ ನಾದದಲಿ 

ವಿಹಿತವಲ್‌ಕಿದಡೆ ತಪ್ಪದು ವಿಪ್ರವಧೆ ತಮಗೆ 
ಕರುಬರೋ ಘನ ಯಂತ್ರಭೇದಿಯ 

ಮಹಿಮೆ ಮೀಸಲು ಹೋಗದೀ ಸರ 
ನರಿದು ಕಾಡುವ ಕುರುಡರೋ ನೀ 

ಲಹಿತ ದರ್ಪವ ಮುಂದೆ ನೋಡಲು 
ವಿರಿತಕಂಪ್ಲಿಸಿದಿರೆನುತ ಕೈಕೊಂಡನಾ ಭೀವು ೪೯ ಬಹುದೆನುತ ತಿರುಗಿದನು ಕುರುಪತಿ ಹಸ್ತಿನಾಪುರಿಗೆ ೫೨ 


ಹದಿನಾರನೆಯ ಸಂಧಿ 


ಸೂ ವಿಮಲಮುನಿ ಪಾಂಚಾಲ ಚಿತ್ರ 
ಭ್ರಮೆಯನಪಹರಿಸಿದನು ದೌಪದಿ 
ರಮಣಿಯಾದಳು ಹರನ ವರದಲಿ ಪಾಂಡು ತನಯರಿಗೆ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಕೌರವನೃಪತಿ ಪಯಣದ 
ಮೇಲೆ ಪಯಣದಲೈದಿ ಹೊಕ್ಕನು ಹಸ್ತಿನಾಪುರವ 
ಹೇಳಲೇನುಳಿದಖಿಳ ಧರಣಿ 
ಪಾಲಕರ ದುಮ್ಮಾನವನು ಪಾಂ 
ಚಾಲ ದೇಶವ ಕಳೆದು ಹೊಕ್ಕರು ತಮ್ಮ ನಗರಿಗಳ ೧ 

ಭೀತಿ ಹರಿದುದು ರಾಯದಳ ಸಂ 
ಘಾತ ಸರಿದುದು ಮತ್ತೆ ಸುಜನ 
ವ್ಯಾತ ನೆರೆದುದು ಮೆರೆದುದವನೀದೇವರಗಳಿಕೆ 

ವಾತಜನು ಮರಗೊಂಬಿನಲಿ ಮಾ 
| ರಾತನನು ಮನ್ನಿಸಿ ಕುಲಾಲ ನಿ 
ಕೇತನಕೆ ಬಂದೆರಗಿದನು ಧರ್ಮಜನ ಚರಣದಲಿ ೨ 

ಇತ್ತ ಲರ್ಜುನನಿವಸುತನ ಬೆಂ 
ಬತ್ತಿ ಮರಳಿದನವನಿ ಪಾಲರ 
ಮುತ್ತಿಗೆಯ ತೆಗೆಸಿದನು ಜಯಲಕ್ಷ್ಮಿಯ ಕಟಾಕ್ಷದಲಿ 
ಮತ್ತ ರಾಯರ ಬೆನ್ನ ಕಪ್ಪವ 
ನೆತ್ತಿದುತ್ಸಹ ವದನದಲಿ ಹೊಗ 
ರೆತಿದಕ್ತಿಯ ಹೊಳಹಿನಲಿ ಹೊಕ್ಕನು ನೃಪಾಲಯವ ೩ 


ಈತನುದಯದೊಳಿಂದು ಭೂಸುರ | 
ಜಾತಿಗಾಯಗ್ಗಳಿಕೆ ಪಾರ್ಥಿವ 
ರಾತರಿಂದುಬ್ಬಟೆಯ ಧನುವಿಂದಿವನ ವಶವಾಯ್ತು 
ಸೋತುತೆಗೆದ ಮಹೀಶ್ವರರ ಮಾ 
ತೇತಕದು ಮರು ಪೂತೆನುತ ಜನ 
ವೀತನನು ಕೊಂಡಾಡುತಿರ್ದದು ನೆರವಿ ನೆರವಿಯಲಿ ೪ 

ಬಂದನೀತನು ಗತಿಯು ಗರುವಿಕೆ 
ಯಿಂದ ತರುಣಿಯ ಹೊರೆಗೆ ಬಾ ನೀ 
ನೆಂದು ಕರೆದನು ಸತಿಸಹಿತ ತಿರುಗಿದನು ವಹಿಲದಲಿ 
ಇಂದುಮುಖಿಯನು ಕುಂಭಕಾರನ 
ಮಂದಿರದ ಹೊರಗಿರಿಸಿ ಫಲುಗುಣ 
ಬಂದು ಮೈಯಿಕ್ಕಿದನು ಕುಂತಿಯ ಚರಣಕಮಲದಲಿ 
- ತಾಯೆ ಬಿನ್ನಹವಿಂದು ಧರಣಿ . 
ರಾಯರೆಲ್ಲರ ಗೆಲಿದು ತಂದೆನು 
ನಾಯಕವನನುಪಮಿತ ಮೌಲ್ಯವನವುಲ ಮಕ್ಕಿಕವ 
ತಾಯೆ ಚಿತ್ತೆಸಿದಿರೆಯೆನೆ ಕಡೆ 
ವಾಯಿದಳು ತನಿ ಹರುಷದಲಿ ಲೇ 
ಸಾಯಿತ್ತೆವರು ಕೂಡಿಭೋಗಿಪುದೆಂದಳಾ ಕುಂತಿ - ೬ 


[ ಸಂಧಿ 


೫೪ 

ಮ ಹಾಭಾರತ 
ಎನೆ ಹಸಾದವೆನು ಕಮಲಾ 
ನನೆಯ ಹೊಡವಡಿಸಿದನಪ್ಪಿಗೆ 

- ಇಳಿದನಸ್ತಾಚಲಕೆ ರವಿ ನೃಪ 

ತಿಲಕರೆವರು ವಿಹಿತಕೃತ್ಯಾ 
ತನುಜ ನೀ ತಂದವಲವಕಿಕವಿದೆಯೋ ಶಿವಯೆನುತ ವಳಿಗಳನ್ನು ವಿಸ್ತರಿಸಿ ಕುಂತಿಯ ಚರಣಕಭಿನಮಿಸಿ 
ತನಗೆ ನುಡಿ ತೊದಲಿಸಿತಲಾ ನೀ 

ಜಲರುಹಾಕ್ತನ ನಾಮಕೀರ್ತನ 
ವಿನಿಬರುಪಭೋಗಿಸುವುದೆಂದೆನು 

ಲುಳಿತ ಪರಮಾನಂದರಸದಲಿ 
ವನಿತೆಯೆವರಿಗರಸಿಯೇ ಲೇಸೆಂದಳಾ ಕುಂತಿ 

ಮುಳುಗಿ ಮೂಡುತ್ತಿರ್ದರಂದು ಕುಲಾಲ ಭವನದಲಿ ೧೪ 
- ಜನನಿ ತಪ್ಪದು ನಿನ್ನ ನುಡಿಯಾ 

ಸಿಲುಕಿದುದು ಜನದೃಷ್ಟಿ ಬಲುಗ 
ವನಜಮುಖಿಯೆಮ್ಮೆವರಿಗೆ ಸತಿ 

ತಲೆಯ ಬಂಧದೊಳಂಧಕಾರದ 
ವಿನುತ ಗುರುವಚನಾಂಬುಧಿ ಮಕ್ಕಳಿಗಲಂಫ್ಯವಲೆ 

ಜಲಧಿಯಲಿ ಜಗವದ್ದುದೇನೆಂಬೆನು ಮಹಾದ್ಭುತವ 
ಎನೆ ಯುಧಿಷ್ಠಿರನೃಪತಿ ಪಾರ್ಥನ 

ನಳಿನಮಿತ್ರನ ಬೇಹುಕಾರರ | 
ಕನಲಿದನು ಕಲಿಭೀಮನಲ್ಲೆಂ 

ಸುಳಿವೊ ತಿಮಿರದ ಪಾಳೆಯದೊಳೆನೆ 
ದನು ನಕುಲ ಸಹದೇವರನುಚಿತವೆಂದರರ್ಜುನಗೆ ೮ ನಿಳಯದಸೊಡರು ತಳಿತುದು ಕೂಡೆ ನಗರಿಯಲಿ ೧೫ 
- ಎಲ್ಲ ಧರ್ಮದ ಸಾರವನು ನೀವ್ 

- ಇವರಿಗುಂಟೇ ದೀಪ ತೈಲ 
ಬಲ್ಲಿರೈ ಸಲೆ ಹೇಳುದಾವುದು 

ದ್ರವಿಣವಿಲ್ಲ ಕುಲಾಲ ಭವನಕೆ 
ನಿಲ್ಲಿ ನೀವ್ ಸಹದೇವ ನಕುಲರು ನಿಮಗೆ ಮಾತೇಕೆ ಕವಿವ ಕಗ್ಗತ್ತಲೆಯ ನುಗೊತ್ತಿದುದು ಬೇರೊಂದು 
ಬಲ್ಲಿರಖಿಳಾವಾಯ ಭಾಷಿತ 

ನವ ಯುವತಿಯಾಭರಣ ಮಣಿರುಚಿ 
ದಲ್ಲಿ ನೋಡಲು ಧರ್ಮಶಾಸ್ತ್ರದೊ 

ನಿವಹವಾಕೆಯ ನಯನಕಾಂತಿಗ 
ಳೆಲ್ಲ ತಾಯಿಂದಧಿಕ ಗುರುವಿಲ್ಲೆಂದನಾ ಪಾರ್ಥ 

ಇವನಿಪತಿ ಕೇಳೆ ನಿನ್ನ ಪಿತನ ಪಿತಾಮಹರ ಪರಿಯ ೧೬ 
- ಮಾತೃವಚನವಲಂಫ್ಯವಿದು ವಿ 

- ಜನಪ ನಂದನೆಗೊಂದು ಕೃಷ್ಣಾ 
ಖ್ಯಾತ ಪದ್ಧತಿ ಲೋಕಯಾತ್ರಾ 

ಜಿನವನಿತ್ತರು ಶಯನ ಭಾಗಕೆ 
ಭೀತಿಯಲಿ ಭಯವೇಕೆ ಧರ ರಹಸ್ಯನಿಷ್ಠರಿಗೆ 

ಜನನಿಯಂತ್ರಿಯ ಬಳಿಯಲೊರಗಿದವರೊಂದಾಗಿ 
ಏತಕೀ ಲೋಕಾನುಸರಣಿ ವಿ 

ವನಿತೆಯವರಂಘಿಗಳ ತಲೆಗಿಂ 
"ಧೂತಕಿಷವಾವುದದು ಧ 

ಬಿನಲಿ ಮಲಗಿದಳಂದಿನಾಹವ 
ರ್ಮಾತಿಶಯವಿಹಪರಕೆ ಕಡುಹಿತವೆಂದನಾ ಪಾರ್ಥ ೧೦ ಜನಿತ ಕೃತಿಯನು ನುಡಿವುತಿರ್ದನು ಪಾರ್ಥನರಸಂಗೆ ೧೭ 
- ರಾಗ ಲೋಭವ್ಯಾಪ್ತಿಯಲಿ ನೀ 

ಗೆಲಿದ ಪರಿಯನು ಕೌರವೇಂದ್ರನ 
ವೀ ಗುರುವಿಗಳುಪುವರೆ ಸಲೆ ಧ . 

ದಳವ ಮುರಿದಂದವನು ಕರ್ಣನ 
ರಾಗಮವನಾಚರಿಸುವದಲೇ ನಮ್ಮ ನುಷ್ಠಾನ 

ನಳುಕದೆಚ್ಚ ಶರಪ್ರಯೋಗದ ಚಾಪ ಕೌಶಲವ 
ಈಗ ಗುರುವಚನ ಧರ್ಮ 

ಬಲಜಲಧಿ ಮುಕ್ಕುರಿಕಿದರೆ ಮಂ 
ತ್ಯಾಗವೇನಿದು ಧರ್ಮವೇ ಉಪ 

ಡಲಿಸಿ ಮೊಗದಂದವನು ಶಸ್ತ್ರಾ 
ಭೋಗವೈವರಿಗೆಂದು ತಿಳುಹಿದನವರನಾ ಪಾರ್ಥ ೧೧ ವಳಿಯ ಸಂಹರಣವನು ವಿವರಿಸಿದನು ಮಹೀಪತಿಗೆ ೧೮ 
ಮಾಡದಿರಿ ಸಂದೇಹಗಳ ಖಯ 

ಕುದುರೆಯೇರಾಟವನು ಮಾತಂ 
ಖೋಡಿಯಿದರೊಳಗಿಲ್ಲ ಧರ್ಮದ 

ಗದ ಸುಶಿಕ್ಷಾಭೇದವನು ರಥ 
ಮಡಿಗೆಯೊಳಂಬಿರಲಿ ಬಹಿರಂಗದಲಿ ಬಳಸದಿರಿ 

ವಿದಿತ ಕೌಶಲವನು ಶರಾಸನವೇದ ಸಂಗತಿಯ 
ಗೂಡು ಹಲವಿಹ ಪಕ್ತಿಯೊಂದಿದ 

ಮದವದರಿ ಭಂಜನವ ದಿವ್ಯಾ 
ನಾಡಬಾರದು ಸಾಕು ಚಿಂತಿಸ 

ಸದಲಿ ಮುಕಾಮುಕಸವರಂ 
ಬೇಡಿ ನೀವೆಂದನಿಬರನು ತಿಳುಹಿದನು ಕಲಿಪಾರ್ಥ ೧೨ ಗದ ಸುಸಂಗತಿಯಿಂದ ನೂಕಿದರಿವರು ಯಾಮಿನಿಯ ೧೯ 
ಆದುದನುಮತ ತಮ್ಮೊಳಗೆ ತ 

- ಆಯುಧದ ಲಕ್ಷಣವನಾ ದಿ 
ತೆದರರು ಸೌಹಾರ್ದದಿಂದ ತ 

ವ್ಯಾಯುಧದ ಮಂತ್ರಪ್ರಭಾವವ 
ಳೋದರಿಯನೊಲಿದೈವರಂಗೀಕರಿಸಿದರು ಬಳಿಕ 

ನಾಯುಧದ ವಿವಿಧ ಪ್ರಯೋಗವನದರ ಪರಿವಿಡಿಯು 
ಆದರಣಿಯಲಿ ಕುಂತಿ ಸೊಸೆಗೆ ವೃ 

ರಾಯರಂಗದ ಶಕ್ತಿವರ್ಗದು 
ಕೋದರನ ಭಿಕ್ಷಾನ್ನ ಭಾಗದ 

ಪಾಯಗುಣ ವಿಕ್ರಮ ಪರಾಕ್ರಮ 
ಭೇದವನು ತಿಳುಹಿದಳು ತೊಡೆಯಲ್ಲಿ ತೆಗೆದು ಕುಳ್ಳಿರಿಸಿ ೧೩ ನಾಯಕರ ಗುಣಕಥನದಲಿ ನೂಕಿದರು ಯಾಮಿನಿಯ ೨೦ 


೫೫ 
ಆದಿ ಪರ್ವ 
೧೬] 
- ಮುನಿವಳೀ ಸತಿಯೆಂದು ನಿದ್ರಾಂ 

ಮುದದಿ ಮಂಗಳ ಮಜ್ಜನವ ಮಾ 

ಡಿದರು ದಿವ್ಯಾಂಬರವನುಟ್ಟರು 
ಗನೆಯ ನೂಕಿದರವನಿಪರು ಭಾ 

ಸುದತಿಯರ ಹರಿವಾಣದಾರತಿಗಳನ್ನು ಕೈಗೊಳುತ 
ಮಿನಿ ಸಹಿತಲಿರಲಿಲೀ ಪಾಂಚಾಲ ಭೂಪತಿಯು 
ತನುಜನಿವರ ಪರೀಕ್ಷೆಗೋಸುಗ 

ಪದಕ ಕರ್ಣಾಭರಣ ಹಾರಾಂ 

ಗದದಿನೋಪ್ಪಂಬಡೆದಿವರು ಪೂ 
ಮುನಿಪ ಕಾಶ್ಯಪಗೂಡಿಕೇಳಿದ 
ನನಿತು ಮಾತೆಲ್ಲವನು ಮರೆಯಲಿ ನಿಂದು ರಜನಿಯಲಿ ೨೧ ಸಿದರು ಸಾದು ಜವಾಜಿ ಕತ್ತುರಿ ಯಕ್ಷಕರ್ದಮವ ೨೮ 
ಬಂದು ಧೃಷ್ಟದ್ಯುಮ್ಮನಯ್ಯಂ 

ಬಾಸಿಗದನೊಸಲಿನಲಿ ಮೆರೆವ ಮ 
ಗೆಂದನಿನನಸ್ತಮಯ ಸಂಧ್ಯಾ 

ಹೀಶರೈವರು ಮಂಟಪದ ನೆಲ 
ವಂದನೆಯ ತರುವಾಯ ಶಸ್ತ್ರಾಸ್ತ್ರ ಪ್ರಸಂಗದಲಿ 

ವಾಸಿನಲ್ಲಿ ಕುಳ್ಳಿರ್ದರನುಪಮ ರಾಜತೇಜದಲಿ 
ಸಂದ ಗಜ ಹಯ ರಥದ ಪರಿವಿಡಿ 

ಆ ಸೊಸೆಯ ಸಂಗಾತ ಕುಂತಿ ವಿ 
_ ಯಿಂದವರು ನೃಪನೀತಿ ಸಂಗತಿ 

ಲಾಸದಲಿ ಕುಳಿರ್ದಳಾ ವಿ 
ಯಿಂದ ರಾತ್ರಿಯ ಕಳೆದರಾರೆಂದರಿಯೆ ನಾನೆಂದ ೨೨ ನ್ಯಾಸವನು ಜನನೋಡುತಿರ್ದುದು ಬಿಗಿದ ಬೆರಗಿನಲಿ ೨೯ 
- ಧರಣಿಪತಿ ಕೇಳ್ ವಿಪ್ರರಾದರೆ 

- ಜಲವನಂಜುಳಿಯಿಂದ ದ್ರುಪದನು 
ಸರಸ ನವಭೋಜನದ ಕಥೆ ಮೇಣ 

ಸೆಳೆದು ಮೆರೆದವ ಬರಲಿ ಯಂತ್ರವ 
ನಿರತಿಶಯವೇದಾಂಗ ವೇದ ತದರ್ಥ ತರ್ಕಗಳು 

ಗೆಲಿದ ಗರುವನು ನಿಮ್ಮ ಪಂಚಕರೊಳಗೆಯೆನೆ ನಗುತ 
ಅರಸುಗಳಿಗಾಯುಧದ ಗಜ ರಥ 

ಇಳಿದನವನಿಪ ಭೀಮನೊಯ್ಯನೆ 
ತುರಗದೇರಾಟದ ಮಹಾಸ್ಯದ 

ಸುಳಿದನರ್ಜುನ ಹಿಂದೆ ಯಮಳರು 
ವಿರಚನೆಗಳಿವು ಜಾತಿವಿದ್ಯಗಳೆಂದನಾ ಮುನಿಪ - ೨೩ ನಳಿನವದನೆಯ ಹೊರಗೆ ಬಂದರು ಭೂಪಕೇಳೆಂದ ೩೦ 
- ಭೂರಿ ಧನ ವರ್ಧನ ಸದಾವ್ಯವ 

ಬಿಸುಟನಂಜುಳಿಯುದಕವನು ನಿ | 
ಹಾರ ಲಾಭಾಲಾಭ ಚಿಂತೆಗ 

ಪ್ಪಸರದಲಿ ಬೆರಗಾಗಿ ಭೂಪರ 
ಳೂರುಜನಿತರಿಗಂತ್ಯವರ್ಣಕೆ ಕೃಷಿಯ ಮಾತುಗಳು ಮುಸುಡನೆವೆಯಿಕ್ಕದೆನಿರೀಕ್ಷಿಸುತೆಂದನಾ ದ್ರುಪದ 
ಆರನಾದರು ಜಾತಿಧರ್ಮದ 

ಅಸುರರೋ ಸುರರೋ ಭುಜಂಗ 
ಸೇರುವೆಗಳೇ ಹೇಳುವುವು ನ 

ವಸುಮತೀಶರೊ ನೀವುದಿಟ ಮಾ 
ಮಾರಯಿಕೆಗಿವರಿಂದು ಕ್ಷತ್ರಿಯರೆಂದು ಮುನಿ ನುಡಿದ ೨೪ ನಿಸರ ಪರುಠವವಲ್ಲ ನೀವಾರೆಂದು ಬೆಸಗೊಂಡ - ೩೧ 
- ಇವರು ಪಾರ್ಥಿವರೊಳಗೆ ಕೇಳ್ ಪಾಂ 

ಈತನಗ್ಗ ದ ಭೀಮನರ್ಜುನ 
ಡವರು ನಿಸ್ಸಂದೇಹವೆಂದೇ 

ನೀತನಿವರೆ ಯಮಳರೆಂಬವ 
ನಿನಗೆ ನಾವೆ ವೆ ವಿವಾಹದ ಪೂರ್ವಕಾಲದಲಿ 

ರೀತಗಳು ನಮ್ಮಿಂದ ಕಿರಿಯರು ನಾವು ಪಾಂಡವರು 
ಅವರನುಪಚರಿಸೇಳು ರಚಿಸು| 

ಮಾತೆಯೆಮ್ಮೆ ತವರಿಗೆ ಜಗ ವಿ . 
ತೃವವನಾಯಿದೆ ಪೂರ್ವಗಿರಿಯಲಿ 

ಖ್ಯಾತೆ ಕುಂತೀದೇವಿ ತಾನಿಂ 
ರವಿಯುದಯವೆಂದಾ ಪುರೋಹಿತ ತಿಳುಹಿದನು ನೃಪನ ೨೫ ದೀ ತಳೋದರಿಯಾದಳೆಮ್ಮೆ ತವರಿಗೆ ವಧುವೆಂದ 
ಒಸಗೆಯಾಯಿತು ಮತ್ತೆ ಗುಡಿಯ 

ಕೊಂಡು ಹರಿದುದು ಹರುಷವಾ ಬ್ರ 
ತಿಸಿತು ನಗರಿಯೊಳಧಿಕ ಹರುಷ 

ಹ್ಯಾಂಡದಗ್ರಕೆ ಮಗಳಿಗೆವರು 
ಪ್ರಸರದಲಿ ರೋಮಾಳಿ ಪಲ್ಲವಿಸಿದುದು ನರಪತಿಯು 

ಗಂಡರೆನೆ ಮಗುಳದ್ದು ದಾತನ ಮನ ರಸಾತಳಕೆ 
ಬಿಸಜಬಂಧುವಿನುದಯದಲಿ ನಪ 

ಕಂಡು ಬಲ್ಲರೆ ಕಂಗಳಲಿ ಕಿವಿ 
ವಿಸರಸಹಿತ ಕುಲಾಲಭವನದ 

ಕೊಂಡು ಕೇಳಿರೆ ಮುನ್ನ ನಮಗೀ 
ವಸುಮತೀ ವಲ್ಲಭರ ಕಂಡನು ಬಂದು ಪಾಂಚಾಲ ೨೬ ಭಂಡತನವನು ಮಾಡುವರೆನೀವೆಂದನಾದ್ರುಪದ ೩೩ 
ಏಳಿ ಬಿಜಯಂಗೈವುದೆಂದು ನ್ಯ 

- ಲೋಕಸಂವತವಲ್ಲ ಶಾಸ್ವಾ 
ಪಾಲಕರನುಚಿತದಲಿ ನಿಜ ರಾ 

ನೀಕದಭಿಮತವಲ್ಲ ಕಾಪಥ 
ಜಾಲಯಕೆ ತಂದನು ನಿರೀಕ್ಷಿಸುತನಿಬರಿಂಗಿತವ 

ವೇಕೆ ನಿಮಗಿದು ಪಾಂಡುಪುತ್ರರುನೀವುಧಾರ್ಮಿಕರು 
ಮೇಲುಮೊಗದ ಗಭೀರಗತಿಯ ಛ 

ಪ್ರಾಕೃತರೆ ನೀವಕಟ ನಿಮ್ಮ ವಿ 
ಡಾಳವನು ಕಂಡಿವರು ರಾಯರ 
ಪೀಳಿಗೆಗಳಹುದೆಂದು ನಿಶ್ಚಿಸಿದನು ಮನದೊಳಗೆ ೨೭ ಲೋಕಕಿದು ಸಾಧನವೆಯೆಂದನು ದುಪದಭೂಪಾಲ ೩೪ 

ವೇಕವೇನಾಯ್ತಿ ಇಹ ಪರ 


[ ಸಂಧಿ 


೫೬ 

ಮಹಾ ಭಾರ ತ 
- ಕಾಮ ಮೋಹಿತರಲ್ಲ ವಿಷಯ 

ಧರಣಿಪತಿ ಕೇಳಿವರ ತಾಯ್ತುಂ 
ಸೋಮ ಭಂಗಿತರಲ್ಲ ಧರ್ಮದ 

ದರಿಯದಾಡಿದಳಾನುಡಿಯನು | 
ಸೀಮೆಯೊಳಗೆಳೆತನವಮಾನಿಸುವರಾವಲ್ಲ. 

ತರಿಸಬಾರದು ಧರ್ಮವಿದು ವರ ಮಾತೃಭಕ್ತರಿಗೆ 
ಈ ಮಹಾಸತಿಯೆಮಗೆ ಜನನಿಯ 

ಗುರುವಚನದ ನಿಮಿತ್ತವರ ಪತಿ 
ನೇಮದಲಿ ವಧುವಾದಳೆಂದು ವಿ 

ಕರಿಸಿ ಚರಿಸಿದ ಪೂರ್ವಜನ್ಮದ 
ರಾಮವೇಕೆ ವಿವೇಕಕೆಂದನು ಧರ್ಮಸುತ ನಗುತ ೩೫ 

ಸರಸಿಜಾಕ್ಷಿಯ ಕಥೆಯನರುಫುವನಿನ್ನು ಕೇಳೆಂದ ೪೨ 
ಏಕಪತಿ ಬಹುಸತಿಯರೆಂಬುದು 

ಮುನ್ನ ನಾರಾಯಣಿಯೆನಿಪುದೀ 
ಲೋಕಪದ್ಧತಿ ಕಂಡೆವಾವಿಂ 

ಕನ್ನಿಕೆಯ ಪೆಸರೊಬ್ಬ ಗುಣ ಸಂ 
ದೇಕ ಪತ್ನಿಗೆ ಪುರುಷಪಂಚಕವನು ಮಹಾದೇವ 

ಪನ್ನ ಮುನಿಪನವಧು ಪತಿವ್ರತೆಯರಿಗೆ ಗುರುವೆನಿಸಿ 
ಲೋಕಶಾಸ್ತ್ರ ವಿರುದ್ಧವನು ಕಿವಿ 

ಉನ್ನತೋನ್ನತ ಭಕ್ತಿಭಯದಲಿ 
ಯೋಕರಿಸುತಿವೆ ಕಣ್ಮನಕೆ ಸು 

ತನ್ನ ಪತಿ ಪರದೈವವೆಂದು ವಿ 
ವ್ಯಾಕುಲತೆ ಹಿರಿದಾದುದೆಂದನು ದ್ರುಪದಭೂಪಾಲ ೩೬ ಪನ್ನನನು ಕೊಂಡಾಡುತಿರ್ದಳು ರಾಯ ಕೇಳೆಂದ ೪೩ 
- ಆ ಸಮಯದಲ್ಲಿ ದೇವವೇದ 

ಆ ತಪೋನಿಧಿ ಕುಷ್ಠರೋಗಪ 
ವ್ಯಾಸಮುನಿಯೆತಂದನಲ್ಲಿ ಮ 

ರೀತಬೀಭತ್ಸೆಯಲಿ ಹುದಗಿರ 
ಹೀಶಸಭೆಯಿದಿರೆದ್ದು ಕಂಡುದು ಕಾಣಿಕೆಯ ನೀಡಿ 

ಲೀ ತಳೋದರಿ ಭಜಿಸುತಿರ್ದಳು ಭಾವಶುದ್ದಿಯಲಿ 
ದೋಪಗರ್ಭಿತ ಧರ್ಮವನ್ನು ನಿ 

ಆತನೀಕೆಯ ಕೃತ್ಯದಲಿ ಭಾ 
ರ್ಥೈಸಲರಿಯದಮೂಢಮತಿಗೆ ಮು 

ವಾತಿಶಯದಲಿಖೋಡಿಯನು ಹಿಡಿ 
ನೀಶಕೃಪೆ ಮಾಡೆಂದುಮೈಯಿಕ್ಕಿದನು ಪಾಂಚಾಲ ೩೭ ವಾತನಾಗಿರಲೊಂದು ದಿನವಿಂತಾಯ್ತು ಕೇಳೆಂದ 
. ನೆಗಹಿದನು ದ್ರುಪದನನು ಯಮಜಾ 

- ಕೊಳೆತ ಬೆರಳನು ಭುಕ್ತ ಶೇಷದೊ 
ದಿಗಳನೆತ್ತಿದನೊಬ್ಬರೊಬ್ಬರ 

ಅಳುಹಿದರೆ ಕಂಡೀಕೆ ಚಿತ್ತದೊ 
ತೆಗೆದು ತಕ್ಕೆಸಿದನು ಮುದದಲಿ ಪಾಂಡುನಂದನರ 

ಛಳುಕದುಪಭೋಗಿಸೆ ಮುನೀಶ್ವರನದಕೆ ಹರುಷದಲಿ 
ದುಗುಡವೇಕೈ ದ್ರುಪದ ನಿನ್ನಯ 

ಎಲೆಗೆ ಮೆಚ್ಚಿದನಿನ್ನು ನೀ ಮನ 
ಮಗಳ ಸೌಭಾಗ್ಯದಲರುಂಧತಿ 

ವೊಲಿದುದನು ಬೇಡೆನಲು ಬಳಿಕಾ 
ಸೊಗಸಿ ರಂಜಿಸಲರಿಯಳೆಂದನು ಕೃಷ್ಣ ಮುನಿ ನಗುತ ೩೮ | ಲಲನೆ ನುಡಿದಳು ದಿವ್ಯರೂಪಿನೊಳೆನ್ನ ನೆರೆಯೆಂದು ೪೫ 
ಅಹುದಲೇ ಬಳಿಕೇನು ತಂಗಿಯ 

- ದ್ರುಪದ ಕೇಳಾ ಕುಷ್ಟ ದೇಹವ 
ಬಹಳ ಸುಕೃತೋದಯದಲರಗಿನ 

ನಪಹರಿಸಿ ಕಂದರ್ಪರೂಪಿನೊ 
ಗೃಹದ ಗಂಟಲನೊದೆದು ಸುಳಿದರು ಪಾಂಡುನಂದನರು ಳುಪಚರಿಸಿ ಕಾಮಿನಿಯನವನತಿ ಕಾಮಕೇಳಿಯಲಿ 
ಗಹನ ಯಂತ್ರವನೆಚ್ಚ ಪಾರ್ಥನ - 

ತಪಸಿ ದಣಿದನು ತನ್ನ ಮುನ್ನಿನ 
ಮಹಿಳೆಗೆನ್ನ ಕುಮಾರಿಗೀಗಲು 

ತಪವ ನೆನೆದನು ದಣಿಯದಿರೆಯಾ 
ಬಹುಪತಿಗಳಾಯ್ತಿದನು ನೀವ್ ನಿರ್ಣಿಸಬೇಕೆಂದ ೩೯ ಚಪಲಲೋಚನೆ ಸೆರಗ ಹಿಡಿದಳುಹೋಗದಿರಿಯೆನುತ ೪೬ 
- ದ್ರುಪದ ಧೃಷ್ಟದ್ಯುಮ್ಮ ಪಾಂಡವ 

- ದಿಟ್ಟ ಹೆಂಗುಸೆ ನೃಪರ ಬಸುರಲಿ 
ನೃಪರು ಕಾಶ್ಯಪಗಡಿಹೊಕ್ಕರು 

ಹುಟ್ಟು ನೀ ಹೋಗೆಂದು ಶಾಪವ 
ವಿಪುಳತರ ಕಾರುಣ್ಯದಿಂದೇಕಾಂತ ಮಂದಿರವ 

ಕೊಟ್ಟನೀಕೆಗೆ ಹಾಯ್ದ ನಾ ಮುನಿಪತಿ ತಪೋವನಕೆ 
ನೃಪತಿ ಸಂಶಯವೇಕೆ ನಾವಿದ 

ನಟ್ಟಡವಿಯಲಿ ನಳಿನಮುಖಿ ಕಂ 
ನಪಹರಿಸುವೆವು ಪಾಂಡುಪುತ್ರರ 

ಗೆಟ್ಟು ಭಜಿಸಿದಳಖಿಳ ದುರಿತು 
ನುಪಚರಿಸು ವೈವಾಹವನು ವಿಸ್ತರಿಸು ಸಾಕೆಂದ ೪೦ ರಟ್ಟನನು ದಿವಿಜೇಂದ್ರವಂದ್ಯನನಿಂದುಶೇಖರನ ೪೭ 
ವಿಧಿವಿಹಿತಲೋಕಾಪವಾದವ 

- ಹಲವುಕಾಲದಿ ತಪದೊಳಕಟಾ 
ನಧಿಕರಿಸಿ ವರ್ಣಾಶ್ರಮಕೆ ಸು 

ಬಳಲಿದಳಲಾ ಮುನಿಯ ವಧುವೆಂ 
ವ್ಯಧಿಕರಣ ಹುಗದಂತೆ ಸದೃವಹಾರ ಮಾರ್ಗದಲಿ ದಿಳಿದನೀಶ್ವರನಾ ತಪೋವನಕಾಕೆಯೆದುರಿನಲಿ 

ಸುಳಿಯೆ ಕಂದೆರೆದಬಲೆ ಕಂಡಳು 
ವಿಧಿಸಿದರೆ ನಿಮ್ಮ೦ತ್ರಿಗಳ ಸಂ 

ಸುಲಭನನು ಭಕ್ತರಿಗೆ ತರ್ಕಾ 

( ೪೮ 
ನಿಧಿಯಲೇ ಪಾಣಿಗ್ರಹಣವನು 
ವಿಧುಮುಖಿಗೆ ಮುದದಿಂದ ಮಾಡುವೆನೆಂದನಾ ದ್ರುಪದ ವಳಿಗೆ ದುರ್ಲಭನನು ದುರಾಸದ ಮಹಿಮ ಧೂರ್ಜಟಿಯ 


೫೭ 


ಆದಿ ಪರ್ವ 


೧೬ ] 


ಜನಿಸುವುದು ನೀವೈವರಿಂದ್ರರು 
- ತರುಣಿ ಮೈಯಿಕ್ಕಿದಳು ಕರದಲಿ 
ಶಿರವ ನೆಗಹಿದಳಬುಜಲೋಚನೆ 

ಮನುಜಲೋಕದೊಳರಸು ಕುಲದಲಿ 
ವರವಕೊಟ್ಟೆನು ಬೇಡಿಕೊಳ್ತನೆ ತರುಣಿ ತಲೆವಾಗಿ 

ವನಿತೆ ನಿಮ್ಮ ಸ್ವವರಿಗೆಯಹಳೊಬ್ಬಳೆ ನಿಧಾನವಿದು 
ಹರ ಪತಿಂ ದೇಹಿಪ್ರಭೋ ಶಂ 

ಎನಲುನಡುಗಿದರಕಟ ಮೊದಲಲಿ 
ಕರ ಪತಿಂ ದೇಹಿ ಪ್ರಭೋಯೆಂ 

ಮನುಜ ಜನ್ಮವೆಕಷ್ಟವದರೊಳು 
ದರಸಿ ಬೇಡಿದಳೆದು ಬಾರಿ ಮಹೇಶನಲಿ ವರವ ೪೯ ವನಿತೆಯೊಡಹುಟ್ಟಿದರಿಗೊಬ್ಬಳೆ ಶಿವಶಿವಾಯಂದ ೫೬ 
- ಆದವರು ಪತಿಗಳಹರು ತ 

ಹರಹರ ತಾಯಪ್ಪ ಕರುಣಾ 
ಳೋದರಿಯೆ ನಿನಗೆನಲು ಬೆಚ್ಚಿದ 

ಕರ ಮಹಾದೇವೀ ದುರಂತದ 
ಲೀ ದುರಿತ ತನಗೇಕೆನುತ ಸತಿ ಮುಚ್ಚಿದಳು ಕಿವಿಯ 

ನರಕ ಭಾಜನಮುಚಿತವೇ ನಿಮ್ಮ ಫ್ರಿದರ್ಶನಕೆ 
ಆದಡಂಜದಿರಂಜದಿರು ವರ 

ಕರುಣಿಸೆ ಮತ್ತೊಂದು ಪರಿಯಲಿ 
ವೇದಬಾಹಿರವಲ್ಲ ಸತಿಯರೊ 

ವರವನೆನೆ ನಸುನಗುತ ಗೌರೀ 
ಳಾದಿ ಪಾತಿವ್ರತ್ಯ ನಿನಗೆಂದನು ಮಖಧ್ವಂಸಿ 

ವರನು ತಿಳುಹಿದವರಿಂದ್ರರಿಗರಸ ಕೇಳೆಂದ - ೫೭ 
- ಶ್ರುತಿಗಳೆಂಬುದೆಯಮ್ಮ ನುಡಿ ಸಂ 

- ಬೇಡತನವೇಕೆಳ್ಳನಿತು ಖಯ 
- ಸೃತಿಗಳೆಮ್ಮಯ ಚೇಷ್ಮೆ ಧರ್ಮದ 

ಖೋಡಿಯಿದರೊಳಗಿಲ್ಲ ಮುನಿವಧು 
ಗತಿ ವಿಚಾರಿಸಲೆಮ್ಮ ನೇಮವು ವಿಹಿತ ವಿಧಿಯೆಂದು 

ಬೇಡಿದಳು ಪೂರ್ವದಲಿ ವರವನು ಪಂಚವಾಕ್ಯದಲಿ 
ಕ್ರತುಗಳೀ ಮನ್ನಾದಿಗಳು ಸುರ 

ಜೋಡೆನಿಸಿದಳುನಾರಿ ಧರ್ಮಕೆ 
ತತಿಗಳಬುಜಭವಾದಿ ದೇವ | 

ಕೇಡು ಬಾರದು ನಿಮ್ಮ ನೆರೆ ಕೆ 
ಪ್ರತತಿಯೆನ್ನಾಜೆಯೊಳಗೆಂದಾ ಸತಿಗೆ ಶಿವ ನುಡಿದ ೫೧ ಟ್ರಾಡಿದರ ಬಾಯ ಹುಳುವುದೆಂದನು ಬಾಲಶಶಿಮಲ್ಲಿ ೫೮ 
- ನಿನ್ನ ಕಥನವೆ ಪುಣ್ಯಕಥನವು 

ಎನೆ ಹಸಾದದಲಿಂದುಶೇಖರ 
ನಿನ್ನ ಚರಿತವೆ ಪುಣ್ಯಚರಿತವು 

ನನು ಸುರೇಂದ್ರರುಬೀಳುಕೊಂಡರು 
ನಿನ್ನ ನೆನೆದಂಗನೆಗೆ ಬಹುದು ಪತಿವ್ರತಾಭಾವ 

ಜನಿಸಿದರು. ಬಳಿಕಿವರು ಮಹಿಯಲಿ ಮರ್ತ್ಯರೂಪಾಗಿ 
ಎನ್ನ ನುಜ್ಞೆಗೆ ಧರ್ಮಚಿಂತಾ 

ನಿನಗೆ ಮಗಳೀ ವನಿತೆ ಕುಂತಿಯ 
ಪನ್ನೆಯಾಗದಿರೆಂದು ಕೃಪೆಯಲಿ 

ತನುಜರಿವರಳಿಯಂದಿರೇ ನೀ 
ತನ್ನ ಸಿರಿ ಕರತಳವನಿರಿಸಿದನುತ್ತಮಾಂಗದಲಿ 

ನೆನಿತು ಧನ್ಯನೋ ಶಿವಯೆನುತ ತಲೆದೂಗಿದನು ಮುನಿಪ ೫೯ 
- ಹರನನುಡಿಯೇ ವೇದ ಹರನಾ 

- ಎಲೆ ಮರುಳೆ ಪೂರ್ವದಲಿ ತಾವ್ ತ 
ಚರಣಿಯೇ ಸನ್ಮಾರ್ಗ ಹರ ಪತಿ 

ಮೊಳಗೆಯೆವರು ಜನಿಸೆ ನಿನ್ನಿ 
ಕರಿಸಿ ನುಡಿದುದೆ ಪರಮ ಪಾವನ ಧರ್ಮತತ್ವವದು ನಳಿನಮುಖಿಗಿವರೆಲ್ಲ ವರಗಳು ಪಾಂಡುನಂದನರು 
ಬರಹ ಸಹಿತಾ ವಿಧಿಯನೊರಸಲು 

ತಿಳಿಯದಿರೆ ನೋಡಾದೊಡೆನುತ 
ಹರ ಸಮರ್ಥನು ಹರನ ಬರಹವ 

ಗೃಳೆಯ ಮುನಿಪತಿ ದಿವ್ಯದೃಷ್ಟಿಯ 

| ೬೦ 
ನೊರಸಲಾಪರ ತೋರಿಸಾ ಬ್ರಹ್ಮಾದಿದೇವರಲಿ ೫೩ ಸಲಿಸಿದಡೆ ನೋಡಿದನು ದ್ರುಪದನು ಪಾಂಡುನಂದನರ 
- ಅದರಿನೆವರಿಗೀಕೆ ವಧುವೆಂ 

ಮೆರೆವ ದೇಹಪ್ರಭೆಗಳಲಿ ವಿರು 
ಬುದು ಮಹೇಶ್ವರನಾಜ್ಞೆ ನೀನಿಂ 

ಮಿರುಪ ದಿವ್ಯಾಭರಣ ಕಿರಣದ 
ದಿದಕೆ ಚಿಂತಿಸಬೇಡಬಳಿಕಾ ಪಾಂಡುನಂದನರ 

ತುರುಗಿನಲಿ ತನಿ ಹೊಳೆವ ದಿವ್ಯಾಂಬರದ ಕಾಂತಿಯಲಿ 
ಹದವನರುಹುವೆ ಕೇಳುನೃಪ ಪೂ 

ಅರಿವಡಾಯೆಲ್ಲವಯವದ ಕಂ 
ರ್ವದಲಿ ಸುರಪತಿ ಶಂಕರನ ಶಾ 

ದರೆವ ತೇಜಃಪುಂಜ ರಸಮಯ 
ಪದಲಿ ನವೆದನು ಹಲವು ಯುಗ ಕೈಲಾಸಕುಹರದಲಿ - ೫೪ ದರಕವೆನಲಿವರೆವರೊಪಿ ದರಿಂದ ತೇಜದಲಿ 

- ೬೧ 
ಆ ಬಳಿಕಲಿಂದ್ರನುಮರವೆಯಲಿ ಕಳ 

ಮನದ ಝಾಮ್ಮಿನ ಝಡಿವ ರೋಮಾಂ 
ವಳಿಸಲಾತಂಗೀತನಂದದಿ 

ಚನದ ಹುದುಗುವ ಹೊದರುಗಂಗಳ 
ಹಲವು ಯುಗ ಸೆರೆಯಾಯು ರಜತಾಚಲದ ಕುಹರದಲಿ ಜಿನುಗುವಾತಿನ ಹೂತ ಹರುಷದ ಹೊಂಗಿದುತ್ಸವದ 
ಬಿಲದಲೀ ಪರಿವರಿಂದ್ರರು 

ಕೊನರೋ ಬೆವರಿನ ಕಳಿದ ಚಿಂತೆಯ 
ಸಿಲುಕಿದರು ಶಂಕರನ ಖತಿಯಲಿ 

ಮನದ ಭಾವದ ರಾಗರಸದು 
ಬಳಿಕ ಬಿಡುಗಡೆಯಾಯ್ತು ಕಾತ್ಯಾಯನಿಯ ದೆಸೆಯಿಂದ ೫೫ ಬ್ಬಿನಲಿ ಹೊಂಪುಳಿಹೋದನವರನು ಕಂಡು ಪಾಂಚಾಲ ೬೨ 


೫೨ 


೫೮ 


ಮ ಹಾ ಭಾರ ತ 


[ ಸಂಧಿ 


ಅರಸ ಕಂಡೆ ನರಪತಿಗಳೊ 
ಸುರಪತಿಗಳೊ ಮನದ ಸಂಶಯ 
ಹರಿದುದೇ ಹಳಿವಿಲ್ಲಲೇ ಲೇಸಾಗಿ ನೋಡೆನಲು 
ಪರಮಋಷಿ ನೀ ಪುಣ್ಯದಲಿ ಗೋ 
ಚರಿಸಿದ್ರೆ ನಿಮ್ಮಡಿಯ ನೇಮವ 
ಶಿರದೊಳಾಂತನ ಧನ್ಯ ತಾನೆಂದರಸ ಕೈಮುಗಿದ ೬೩ 

ನಂಬಿದ್ದೆ ಲೇಸಾಗಿ ಲಗ್ನ ವಿ 
ಲಂಬವಾಗದೆ ಧಾರೆಯೆರೆ ಕಲ 
ಶಾಂಬುವಿದೆ ನೀ ಹೋಗು ಕಾಶ್ಯಪಹೋಮ ಸಾಧನವ 
ತುಂಬು ವಹಿಲದಲವನಿಯವರ ಕ 
ದಂಬ ನೆರೆಯಲಿಯೆನಲು ದುಪದನ 
ಹೊಂಬೆಳೆಯ ತನಿ ಹರುಷ ಹೊಡೆದೊರಿದುದು ಪುಳಕದಲಿ 
- ಸಾರಿದರು ಮೆಟ್ಟಕ್ಕಿಗಳ ಗುಡ 
ಜೀರಿಗೆಗಳೊದಗಿದವು ಲಗ್ನ ವಿ 
ಹಾರದಾಶೀರ್ವಾದದಾಯತ ರವದ ರಭಸದಲಿ 


ಧಾರೆಯೆರೆದನು ದ್ರುಪದ ಪಾಂಡು ಕು 
ಮಾರರಿಗೆ ನಿಜಸುತೆಯನತಿ ವಿ 
ಸ್ವಾರಿಸಿತು ವೈವಾಹರಚನೆ ವಿಶಾಲವಿಭವದಲಿ ೬೫ || 
- ಹೋಮ ಸಮನಂತರದಲಖಿಳ ಧ 
ರಾಮರರ ಪೂಜೆಯಲಿ ಭೂತ 
ಸೋಮತುಮ್ಮಿಯ ಮಾಡಿದುದು ಸನ್ಮಾನ ದಾನದಲಿ 
ಆ ಮುನೀಂದ್ರಂಗೆರಗಿದರು ನೃಪ 
ರೀ ಮಹಾಸತಿಸಹಿತ ವಿಮಲ 
ಪ್ರೇಮದಲಿ ಮೈ ಮುಳುಗಿ ತೆಗೆದಪ್ಪಿದನು ಪಾಂಡವರ 
- ಪರಮ ವೈಭವದಲಿ ಚತುರ್ಥಿಯ 
ಮರುದಿವಸದೋಕುಳಿಯ ಪುರಜನ 
ಪರಿಜನದ ಸುಮ್ಮಾನ ಶರಧಿಯ ಸಾರ ಸಂಪದವ 
ವರ ಮುನಿಪನೀಕಿಸಿದನನಿಬರ 
ಹರಸಿ ನಯನೀತಿಗಳ ಹೇಳಿದು 
ಮರಳಿ ಬಿಜಯಂಗೈದು ಹೊಕ್ಕನು ಬದರಿಕಾಶ್ರಮವ ೬೭ 


ಹದಿನೇಳನೆಯ ಸಂಧಿ 


ಸೂ . ಧಾಳಿಯಲಿ ಬಂದರಿಬಲದ ಹೆ 

ಚಾಳುತನವನು ಮುರಿದು ಸಂಧಿಯ 
ಮೇಲೆ ಧರ್ಮಜ ಬಂದು ಹೊಕ್ಕನು ಹಸ್ತಿನಾಪುರವ 


ಕೇಳು ಜನಮೇಜಯ ನೃಪತಿ ಪಾಂ 
ಚಾಲಸುತೆಯ ವಿವಾಹ ವಾರ್ತೆಯ 
ಕೇಳಿದರಿ ಕೌರವರು ಮರುಗಿದರು ಮರುಕಳಿಸಿ 
ಆಳ ನೆರಹಿದನಖಿಳ ದಳ ದೆ | 
ಖ್ಯಾಳವನು ನೋಡಿದರು ಭೂಮಾ 
ಪಾಲ ಸಂಕುಲ ಸಹಿತ ಬಂದರು ದ್ರುಪದ ಪುರಿಗಾಗಿ ೧ 

ಏನ ಹೇಳುವೆ ನಿನ್ನವರ ಜಯ 
ಮಾನವನು ಮತ್ತೊಂದು ಪೈಕದ 
ಮಾನಭಂಗಸ್ಥಿತಿಯನೆಲೆ ಜನಮೇಜಯಕೀತಿಪ 
ಭಾನುವಿನ ಮಂಜಿನ ಶಿಲೋಚ್ಚಯ 
ಸಾನುವಿನ ವಜ್ರದ ತರಕುವ 
ಧೇನುವಿನ ಹೋರಟೆಯ ಹವಣದು ಭೂಪಕೇಳೆಂದ ೨ 
- ಮುರಿದುದಾ ಹೆಬ್ಬಲ ವಿಘಾತಿಯ 
ಲೊರಗಿದರು ಪಟುಭಟರು ಗಜ ಹಯ 
ದೊರತೆ ಬತ್ತಿತು ಭೀಮ ಪಾರ್ಥರ ಶರ ನಿದಾಘದಲಿ 
ಉರುಕುಗೊಂಡರು ನಿಚ್ಚಟರು ಕೈ 
ಮರೆದುದಾಚೆಯ ದೊರೆಗಳಿವದಿರು 
ನೆರೆ ವಿಭಾಗಿಸೆ ತೆಗೆದು ಹಾಯ್ದರು ಹಸ್ತಿನಾಪುರಕೆ ೩ 

ಬಳಿಕ ಪಾಂಚಾಲಕನ ಭೀತಿಯ 
ಮೊಳಕೆಯುರಿದುದು ಹರಿದುದುತ್ಸವ | 
ಜಲಧಿ ವಳಯದ ಭೂತಳಾಗ್ರದ ಭೂತಳೇಂದ್ರರ 


ಹೊಳೆಹೊಳೆವ ರವಿ ರಶ್ಮಿಗಳ 
ಜ್ವಲಿಸುವಂತಿರೆ ಪಾಂಡುನಂದನ 
ರಳವಿನುಬ್ಬಳೆ ಬಿಸಿಲು ನೆರೆ ಪಸರಿಸಿತು ದೆಸೆದೆಸೆಗೆ ೪ 

ಬಂದನಲ್ಲಿಗೆ ಸಕಲ ಯಾದವ 
ವೃಂದ ಸಹಿತ ಮುರಾರಿ ಕುಂತೀ 
ನಂದಸರು ಬರಲಿದಿರುಗಾಣಿಸಿಕೊಂಡನುಚಿತದಲಿ 
ತಂದ ಬಹುವಿಧ ವಸ್ತು ಕಾರವ 
ನಂದು ಕೊಟ್ಟನು ಗಜ ರಥಾತ್ಸವ 
ನಿಂದುವದನೆಯರಿಗೆ ವಿಚಿತ್ರಾಂಬರ ವಿಭೂಷಣವ ೫ 

ಮಗನೆ ಧರ್ಮಜ ಕೇಳು ಭೀಮಾ 
ದಿಗಳೆ ಹರಿಯಮ್ಮಣ್ಣ ದೇವನ 
ಮಗನು ಸೋದರ ಮಾವನೀತನು ನಿಮಗೆ ವಸುದೇವ 
ವಿಗಡರೀ ಯಾದವ ನೃಪರು ಬಂ 
ಧುಗಳು ನಿಮಗೆಂದೈವರನು ಕೈ 
ನೆಗಹಿ ಕಮಲೋದರನ ಕೈಯಲ್ಲಿ ಕೊಟ್ಟಳಾ ಕುಂತಿ ೬ 
- ವನದೊಳಪಗತನಾದನಿವರ 
ಯ್ಯನು ಕುಮಾರರ ಬಾಲ್ಯಕಾಲದೊ 
ಳೆನಗೆ ರಕ್ತಾಭಾರ ಬಿದ್ದು ದು ಪತಿ ಪರೋಕದಲಿ 
ಇನಿಬರನು ಗಜಪುರಿಗೆ ಕೊಂಡೊ 
ಹೈನು ಸುಯೋಧನನಿಂದ ವೈರವು 
ಜನಿತವಾಯಿತು. ಬಳಿಕ ಲಾಕ್ಷಾಭವನ ದಹನದಲಿ ೬ 


೫೯ 


ಆದಿ ಪರ್ವ 
೧೭] 
ಉರಿಯೊಳುಳಿದೆವು ನಿಮ್ಮ ಚರಣ 

ಕೇಳಿರೆ ಹೇಳುವೆನು ಯಾದವ 
1 ಸ್ಮರಣ ಬಲದಲಿ ಬಹಳ ವಿಪಿನಾಂ 

ರಾಳು ಬಂದುದು ಗಡ ಜನಾರ್ದನ 
ತರದೊಳಗೆ ತೋಳಲಿದೆವು ಹೊರೆದೆವು ಸಾಯದೊಡಲುಗಳ ಕೊಳುವೂದನು ಗಡ ಯುಧಿಷ್ಠಿರಭೀಮ ಪಾರ್ಥರಿಗೆ 
1 ಬರಬರಲು ತತ್ಸರ್ವ ದುಃಖ 

ಗಾಳಿ ಬೆಂಬಲವಾಗಲುರಿಯ ಛ 
ತರ ನಿವಾರಣ ದ್ರುಪದಕನ್ಯಾ 

ಡಾಳವನು ನಿರ್ಣಿಸಬಹುದೆ ವಿ 
1 ವರಣನಿಯಂಫ್ರಿ ದರುಶನವೆಂದಳಾ ಕುಂತಿ ೮ ತಾಳಿಸಿತಲೆ ನಿಮ್ಮ ಗಾರುಡವೆಂದನಾ ನೃಪತಿ ೧೫ 
| ದೇವಿ ಚಿತ್ರವಿಸೋಪಚಾರಕ 

- ಎನಲು ಘರ್ಜಿಸುತರಸ ಮುರರಿಪು 
| ಭಾವವೇ ಧರ್ಮಜನು ಭೀಮನು 

ಜಿನುಗಿದರೆ ಗಿರಿ ಜರಿವುದೇ ಯಮ 
| ಭಾವನವರು ಧನಂಜಯಾದಿಗಳೆಮಗೆ ಮೈದುನರು 

ತನುಜ ಭೀಮಾರ್ಜುನರು ಹಿಡಿದರೆ ಗಗನವಡಗುವುದ 
- ಈವಪಾದಿಸ್ಥಳದೊಳಂತ 

ದನುಜರಿಪುವಿನೊಳೇನಹುದು ಬರ 
| ಜಿವನ ಪ್ರಾಣಾದಿ ವಾಯುಗ 

ಲನಿಮಿಷರು ನೇರವಾಗಿ ರಣದಲಿ | 
೪ಾವು ನಿಮ್ಮವರಿಗೆ ಕಾರಣವೆಂದನಸುರಾರಿ ೯ ಜನಪ ನೋಡೆಂದರು ಜಯದ್ರಥ ಸೌಬಲಾದಿಗಳು ೧೬ 
. ದ್ರುಪದ ಗುಡಿಗಟ್ಟಿದನು ಕುಂತಿಯ 

ಕೊರತೆಯಲ್ಲಿದು ನಿನ್ನೆ ನಾವ೦ 
| ವಿಪುಳ ಹರುಷವನೇನನೆಂಬೆನು 

ಡರಿದೆವಿವರತಿಬಲರು ಕೃಷ್ಣನ 
ದ್ರುಪದ ಯದು ಪರಿವಾರವುಲಿದುದು ಜಲಧಿ ಘೋಷದಲಿ ಬರಿ ಸಹಾಯದಲೇನುಭೀಮಾರ್ಜುನರ ಬಲುಹೇನು 
ಅಪದೆಸೆಯ ಮುಗಿಲೊಡೆದು ಹೊಳೆಹೊಳೆ 

ನೆರವಣಿಗೆಯುಳ್ಳವರಿ ಹೊ 
ದುಪರಿಚರ ರವಿಯಂತೆ ತತ್‌ಕ್ಷಣ 

ಕ್ಕಿರಿದ ರಣ ಹಸಿಯಾಗಿತೇ ನೀ 
ವಿಪುಳ ತೇಜಃಪುಂಜರೆಸೆದರು ಪಾಂಡುನಂದನರು 

ವರಿಯಿರೇ ಭೂಪಾಲಯಂದನು ನಗುತ ಗಾಂಗೇಯ ೧೭ 
ಇದಿರೊಳವನಿಪ ಭೀಮನೆಡವಂ 

ಇವರ ಬಲುಹಂತಿರಲಿ ಸಾಕಿ 
ಕದಲಿ ಮಾಡ್ತೀಸುತರು ಬಲವಂ 

ಇವರ ಕರೆಸು ವಿರೋಧಬಂಧ 
ಕದಲಿ ದೇವಕಿ ಕುಂತಿ ವಸುದೇವಾದಿ ಯದುನಿಕರ 

ವ್ಯವಹೃತಿಗೆ ಫಲವಿಲ್ಲ ಮಲಚೇದಕರ್ಮವಿದು 
ಮುದದಿಯ್ಯ ವರ ರಮಣಿ ಬಲವಂ 

ಅವರು ಮುನ್ನತಿಬಲರು ಕೃಷ್ಣನ 
ಕದಲಿ ಕರುಣಾಳುವಿನ ವಾಮಾಂ 

ಹವಣ ನೀನೇ ಬಲ್ಲೆಯಿನ್ನಿ 
ಕದಲಿ ಫಲುಗುಣನೊಪ್ಪೆ ಮೆರೆದನು ದಾನವಧ್ವಂಸಿ ೧೧ ಸವಡಿ ಮಾರಿಯ ಸೋಕು ಲೇಸಲ್ಲೆಂದನಾ ಭೀಷ್ಮ ೧೮ 
ಅವುದೂ ಧರ್ಮಜನ ಭೀಮನ 

ಕರೆಸು ವಿದುರನ ಕಳುಹಿ ವಾರಣ 
ಭಾವಶುದ್ದಿ ಧನಂಜಯನ ಸುಳ್ಳ 

ಪುರದ ರಾಜ್ಯ ವಿಭಾಗವನ್ನು ವಿ 
ತಾವಲಂಬನ ಸಾರವೆಂತುಟೊ ಶಿವ ಮಹಾದೇವ 

ಸರಿಸಿ ಕೊಡು ಭಂಡಾರವನ್ನು ದಾಯಾದ ಮಾರ್ಗದಲಿ 
ಠಾವುಗಾಣವು ವೇದವುಪನಿಷ 

ನರ ಯುಧಿಷ್ಠಿರಭೀಮರನು ನೀ 
ದಾವಳಿಗಳೊಲೈಸಿ ಕೃಷ್ಣ ಕೃ 

ಬರಿಸು ನಿಮ್ಮ ವಗುಣವ ನೋಡದೆ 
ಪಾ ವಿಲಾಸವ ನೋಡಿಯೆಂದುದು ಸಕಲ ಸುರನಿಕರ ೧೨ ಬೆರಸಿ ಕೊಡುವೆವುಕೂಡಿಬದುಕುವುದೆಂದನಾ ಭೀಷ್ಮ ೧೯ 
- ಅರಸ ಚಿಕ್ಕೆ ಸಂದಿನೊಲಗ 

- ಕರೆಸಿಕೊಡಿರೆ ನಿಮ್ಮ ಚಿತ್ರಕೆ 
| ಹರಿದುದಾ ಹರಿಸೇನೆ ಬಿಟ್ಟುದು 

ಬರಿಸಿ ನಡಸುವೆನೆನ್ನ ಮಕ್ಕಳ 
ಪುರದ ಬಹಿರುದ್ಯಾನ ವೀಧಿಗಳೊಳಗೆ ಹರಹಿನಲಿ 

ದುರುಳತನದಿಂದಾದ ಹಿಂದಣ ಮಕ್ಕಳಾಟಿಕೆಯ 
ಕುರುಕೃಪಾಲನ ಗುಪ್ತಚಾರರು 

ಮರೆದು ಕಳೆಯಲಿ ಪಾಂಡುನಂದನ 
ಅರಿದರೀ ವಾರ್ತೆಯನ್ನು ಪುರದಲಿ 

ರರವಿಗರೆ ಬಾ ವಿದುರ ಭೀಷ್ಮನ| 
ಹರಹಿದರು ನೆರೆ ಕೇಳಿದನು ಧೃತರಾಷ್ಟ್ರನೀ ಹದನ ೧೩ ಪರಮ ಮತವೇ ನನ್ನ ಮತಹೋಗೆಂದ ಧೃತರಾಷ್ಟ್ರ ೨೦ 

ಕರೆಸಿದನು ಗಾಂಗೇಯ ಗೌತಮ 
ಗುರು ಸುಯೋಧನ ಶಲ್ಯ ಸೈಂಧವ 

ಕಳುಹಿದರು ವಿದುರನನು ಬುದ್ಧಿಯ 
ಗುರುತನುಜ ರಾಧೇಯ ವಿದುರ ಕಳಿಂಗ ಸೌಬಲರ 

ಗಲಿಸಿ ಭೀಷ್ಮಾದಿಗಳು ಪಯಣದ 
ಚರಮುಖ ಪ್ರತಿಪನ್ನ ಬಂಧುರ 

ಲಲಿತ ಸನ್ನಾಹದೊಳು ಪರುಠವಿಸಿದನು ಪಾವುಡವ 
ತರ ವಚೋವಿನ್ಯಾಸ ಕರ್ಣ 

ಬಳಿಕ ಸುಮುಹೂರ್ತದಲ್ಲಿ ವಿಪಾ 
| ಜ್ವರವೊ ಕರ್ಣಾಮೃತವೂ ಕೇಳಿರೆಯೆಂದನಂಧನೃಪ ೧೪ 

ವಳಿಗಳಾಶೀರ್ವಾದದಲಿ ಮಂ 
ಗಳತೆ ಮಿಗಿಲೋಲವಿಂದ ಹಸಿನಪುರವ ಹೊರವಂಟ ೨೧ 


೬೦ 


ಮ ಹಾ ಭಾರ ತ 

[ಸಂಧಿ 
ಕೇಳು ಭೂಪತಿ ಹಲವು ಪಯಣದ 

ಮುರಹರನನಹುದೆನಿಸಿ ಭೂಮಿಾ 
ಮೇಲೆ ಪಯಣದಲೈದಿದನು ಪಾಂ 

ಶರನ ಮೆಚ್ಚಿಸಿ ಭೀಮನನು ಮನ 
ಚಾಲಪುರವನು ಬಂದನರಮನೆಗಧಿಕ ಹರ್ಷದಲಿ 

ಬರಿಸಿ ಪಾರ್ಥನನೊಲಿಸಿ ಮಾಡ್ತೀಸುತರನೊಡಬಡಿಸಿ 
ಕೇಳಿದರು ಕೌಂತೇಯರೀತನ 

ಅರಸಿಗಭಿಮತವೆನಿಸಿ ಪಾಂಚಾ 
ಲಾಲಿಸಿದರಿದಿರೈದಿ ತನು ಪುಳ 

ಲರಿಗೆ ಕಾರ್ಯವಿದೆನಿಸಿ ಕುಂತಿಗೆ 

| ೨೮ 
ಕಾಳಿಯಲಿ ಮೈ ಮುಳುಗೆ ತೆಗೆದಪ್ಪಿದರು ತಮತಮಗೆ ೨೨ ಪರಮ ಹರುಷವ ರಚಿಸಿ ನುಡಿದನು ಸಂಧಿಯನು ಎದುರ 
ಕ್ಷೇಮವನು ಕುಶಲವನು ಬಂಧು 

- ಕದಡು ತಿಳಿದುದು ಕಾರ್ಯಗತಿಗಾ 
ಸ್ತೋಮದಲಿ ಕೇಳಿದರು ತಮ್ಮ 

ಸ್ಪದವ ಕೊಟ್ಟರು ಬಳಿಕ ಸುಮುಹೂ 
ಕ್ಷೇಮ ಕುಶಲವ ಹೇಳಿದರು ಪೂರ್ವಾಪರಸ್ಥಿತಿಯ 

ರ್ತದಲಿ ಪಯಣವ ಮಾಡಿದರು ಪಾಂಚಾಲ ದಳ ಸಹಿತ 
ಭೂಮಿಪತಿ ಚಿಕ್ಕೆಸು ಬಳಿಕಿನ 

ಯದುಶಿರೋಮಣಿವೆರಸಿ ಬಹು ಪಯ 
ರಾಮಣೀಯಕ ಯಾದವೇಂದ್ರ ಶಿ 

ಣದಲಿ ಬಂದರು ಮೇಲೆಕೌರವ 
ರೋಮಣಿಯಸಂಳವನು ಹೇಳಿದನು ವಿದುರಂಗೆ ೨೩ ರಿದಿರುಗೊಂಡರು ಕೂಡೆ ಹೊಕ್ಕರು ಹಸ್ತಿನಾಪುರವ ೨೯ 
- ತಂದ ಪಾವುಡವನಿರುವನು ಯಮ 

- ಬಂದು ಕಾಣಿಕೆಗೊಟ್ಟು ಗಂಗಾ 
ನಂದನಂಗೊಪ್ಪಿಸಿದ ದ್ರುಪದ ಮು 

ನಂದನ ಧೃತರಾಷ್ಟ್ರನನು ಸಾ 
ಕುಂದ ಧೃಷ್ಟದ್ಯುಮ್ಮ ಕಂದರ್ಪಾನಿರುದ್ಧರಿಗೆ 

ನಂದದಲಿ ಗಾಂಧಾರಿಯನು ಗುರು ಗೌತವಾದಿಗಳ 
ತಂದ ವಸ್ತು ವನಿತ್ತವನು ಸಾ 

ವಂದಿಸಿದರಿವರೆ ವರವರಾ 
ನಂದದಲಿ ನೀಡಿದನು ನಗುತರ 

ನಂದಜಲ ಪರಿಲುಳಿತ ನಯನಾ 
ವಿಂದನಾಭನ ಪದಕೆ ಮೈಯಿಕ್ಕಿದನು ಭಕ್ತಿಯಲಿ ೨೪ ಸ್ಪಂದ ಪರಿತೋಪದಲಿ ತೆಗೆದಪ್ಪಿದರು ಪಾಂಡವರ ೩೦ 
ತೆಗೆದು ತಕ್ಕೆಸಿದನು ಭೀಷ್ಮಾ 

ಕರೆಸಿ ತನ್ನ ಕುಮಾರಕರ ನೂ 
ದಿಗಳ ಕುಶಲವ ಕೇಳಿದನು ನಸು 

ರ್ವರನು ಕಾಣಿಸಿದನು ಪರಸ್ಪರ 
ನಗುತ ಮೈದಡವಿದನು ವಿದುರನನಾ ಕೃಪಾಜಲಧಿ ಪರಮ ಸಂಪ್ರೀತಿಗಳ ನಿಬಿಡಾಲಿಂಗನೋತ್ಸವದ 
ವಿಗಡನಾ ಧೃತರಾಷ್ಟ್ರನೀ ಬಂ 

ದರುಶನೋಚಿತ ಮಾನ್ಯಮಾನ 
ಧುಗಳ ನೆನೆವನೆ ಪಾಂಡುಸುತರಿಗೆ 

ಸ್ಟು ರಣದಲಿ ವಿಸ್ತರಿಸಿ ಸೈಂಧವ 
ಸೊಗಸುವನೆ ನೀ ಬಂದೆ ಲೇಸಾಯ್ತಂದನಸುರಾರಿ ೨೫ ಗುರುತನುಜ ರಾಧೆಯ ಸೌಬಲರಪ್ಪಿದರು ನೃಪನ ೩೧ 
ಕಳುಹಿದನು ಬೀಡಾರಕಾಶನ 

- ಯಾದವರು ಪಾಂಚಾಲರಲಿ ಸಂ 
ಬಳಿಯ ಪರಿವಾರವನ್ನು ಮನ್ನಿಸಿ | 

ಪಾದಿಸಿದುದನ್ಯಘನ ಸಂ 
ಬಳಿಕ ಮರುದಿನ ಮೇಳವಿಸಿದರು ಮಂತ್ರಶಾಲೆಯಲಿ ವಾದ ಸುಖ ಸಂಪ್ರೀತಿ ಮೆರೆಯಲ್ಲಿ ಸ್ನ ಸತ್ಕಾರ 
ತಿಳಿಸಿದನು ಧೃತರಾಪ್ಪ ಭೀಷ್ಕರ 

ಆದುದುತ್ಸವ ಜನಜನಿತ ಹರು 
ಲಲಿತ ಮತವನು ಬಂಧುವರ್ಗ 

ಪೋದಧಿಯ ಹೊನಲಿನಲಿ ಹಿಂದಣ 
ಸ್ಥಲಿತವನು ಸೈರಿಸುವುದೆಂದನು ವಿನಯದಲಿ ವಿದುರ ೨೬ ಭೇದಕರ್ದಮವಡಗಿಹೋಯ ವನೀಶ ಕೇಳೆಂದ ೩೨ 
- ಕರೆಸಿದನು ಧೃತರಾಷ್ಟ್ರನಾತನ 

ವೀತ ಭಯರನ್ಯಪರಮ 
ಚರಣವನು ಕಾಂಬುದು ನದೀಸುತ 

ಪ್ರೀತಿಗಳ ಬೆಳವಿಗೆಯಲಿದ್ದರು 
ಗುರು ಕೃಪರು ನಿಮಗೊಳ್ಳಿದರು ನೀವಖಿಳ ರಾಜ್ಯದಲಿ ಭೂತಳಾಧಿಪರೆದು ಸಂವತ್ಸರಗಳೊಂದಾಗಿ 
ಸರಿಯಕೊಂಬುದು ಸೇರುವಡೆ ಗಜ 

ಖ್ಯಾತವಿದು ಪಾಂಚಾಲಪುರದೊಳ 
ಪುರದೊಳಿಹುದಲ್ಲದೊಡೆ ನಿಮ್ಮ ಯ 

ತೀತವಾಯಿತ್ತೊಂದು ವರುಷವ 
ಪುರದಲಿರಿ ನೀವಾತ್ಯ ನಿರ್ಮಿತ ರಾಜಧಾನಿಯಲಿ ೨೭ ಭೀತ ಧರ್ಮಸುತಂಗೆ ಮುವ್ವತ್ತಾರು ಸಮವಾಯು ೩೩ 


ಆದಿ ಪರ್ವ 


| ೧೮ ] 


ಹದಿನೆಂಟನೆಯ ಸಂಧಿ 


ಸೂ . ದಾಯ ಭಾಗದೊಳಖಿಳ ರಾಜ್ಯ 
ಶ್ರೀಯ ಹಸುಗೆಯ ಕೊಂಡು ಪಾಂಡವ 
ರಾಯರೊಪ್ಪಿದರಿಂದ್ರ ನಿರ್ಮಿತ ರಾಜಧಾನಿಯಲಿ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ನಿಮ್ಮಯ ಪೂರ್ವಜರು ಸಮ 
ಪಾಳಿಗಳ ಸೇರುವೆಯೊಳಿದ್ದ ರು ಸಾನುರಾಗದಲಿ 
ಬೇಳಮೇಳದ ಬೇಟೆಗಳ ವೈ . 
ಹಾಳಿಗಳ ಜೂಜಿನ ಸಮಂಜಸ 
ಲೀಲೆಗಳ ಕೇಳಿಯಲಿ ಕಳೆದರು ವರುಷ ಪಂಚಕವ ೧ 

ಕರೆಸಿದನು ಧೃತರಾಷಭೂಪತಿ 
ಮುರಹರನ ದ್ರುಪದನ ಯುಧಿಷ್ಠಿರ | 
ನರ ವೃಕೋದರ ಭೀಷ್ಮ ಗುರು ಕೃಪ ಕರ್ಣ ಶಕುನಿಗಳ 
ಎರಡು ಭಾಗವ ಮಾಡಿ ವಿಶ್ವಂ 
ಭರೆಯ ರಾಜ್ಯವನುಭಯ ರಾಯರು 
ಹೊರೆ ಹೊಗದೆ ಪಾಲಿಸಲಿ ಪಂಥದೊಳೆಂದನಂಧ ನೃಪ ೨ 

ಅಹುದು ಹೊಟ್ಟೆಹವಲ್ಲ ಖುಲ್ಲರ 
ಕುಹಕಕೊಳ್ಳದು ಬೇರೆ ರಾಜ್ಯದೊ 
ಳಿಹರೆ ಸೇರುವೆ ದೃಢವಹುದು ದಾಯಾದ ಮಾರ್ಗದಲಿ 
ಗಹನವೇಕಾಮಿಪ ಸಮುದ್ಭವ 
ದಹಿತತನದು ರಣವತಿ ದು . 
ಸೃಹವಲೇ ನೀ ನೆನೆದ ಹದ ಲೇಸೆಂದನಾ ಭೀಷ್ಮ ೩ 
- ಅರಸ ಕೇಳೆ ಸಕಲ ರಾಜ್ಯವ 
ನೆರಡು ಭಾಗವ ಮಾಡಿ ಪೂರ್ವೊ . 
ತರದ ದಕ್ಷಿಣ ಪಶ್ಚಿಮಂಗಳ ಹೆಚ್ಚು ಕುಂದುಗಳ 
ಪುರ ನಗರ ಖರಟ ಮಡಂಬ 
ಸ್ಟುರಿತ ಬೇಟಗ್ರಾಮವೆಂಬವ 
ನೆರಡು ಭಾಗ ಮಾಡಿದರು ಕೂಡಿದರು ಸಮವಾಗಿ ೪ 
- ಪುರ ಸುರೇಂದ್ರ ಪ್ರಸ್ಥ ವರಸಂ 
- ಗಿರವು ಧರ್ಮಸುತಂಗೆ ಹಸ್ತಿನ 
ಪುರ ಸುಯೋಧನಗುಭಯರಾಯರ ರಾಜಧಾನಿಗಳು 
ಚರಮ ದಕ್ಷಿಣವಾಗಿ ಪೂರ್ವೋ 
ತರ ವಿಲಂಬಿತವಾಗಿ ಹಿಮ ಸಾ 
ಗರದ ಮಧ್ಯದ ಭೂಮಿಯನ್ನು ಸೇರಿಸಿದರೆರಡಾಗಿ ೫ 

ವಾರಣ ಪ್ರತತಿಯನಘಾಟದ 
ವಾರುವಂಗಳ ಮಣಿಮಯದ ಹೋಂ 
ದೇರುಗಳನಾಭರಣವನ್ನು ತೆಗೆಸಿದರು ಸಮವಾಗಿ 
ಕೌರವರು ಪಾಂಡವರುಗಳ ಮನ 
ದೊರೆಪೊರೆಯ ತಿಳುಹಿ ವೈರವಿ 
ಕಾರವನು ಬಿಡಿಸಿದರು ಭೀಷ್ಮಾದಿಗಳು ಹರುಷದಲಿ ೬ 


ಬಳಿಕ ಸುಮುಹೂರ್ತದಲ್ಲಿ ಹೊರ ಗುಡಿ 
ಬಳಸಿ ಹೋಯಿದವು ರಾಣಿವಾಸದ 
ನಿಳಯನಿಳಯದ ತಳಿಗೆ ದಂಬುಲ ಮಂಗಳಾರ್ತಿಗಳ 
ಫಲಸಮೂಹದ ಕಾಣಿಕೆಯ ಕೈ 
ಗೊಳುತ ಗಾಂಧಾರಿಗೆ ಮಹೀಶನ 
ಲಲನೆಯರಿಗಭಿನಮಿಸಿ ಕಳುಹಿಸಿಕೊಂಡರುಚಿತದಲಿ ೭ 

ಕಳುಹಿ ತಂದಂಧ ನೃಪತಿಯ 
ನಿಲಿಸಿದರು ನಿಳಯದಲಿ ಕೌರವ 
ಕುಲದ ನೂರ್ವರ ಕರ್ಣ ಶಕುನಿ ಜಯದ್ರಥಾದಿಗಳ 
ನಿಲಿಸಿದರು ಗಜಪುರದ ಯೋಜನ 
ದಳತೆಯಲಿ ಗುರು ಭೀಷ್ಮ ವಿದುರರು 
ಕೆಲವು ಪಯಣವ ಬಂದು ಕಳುಹಿಸಿಕೊಂಡರುಚಿತದಲಿ ೮ 

ಭೂಮಿ ಲಂಬದ ನೃಪರ ಬಲದು 
ದ್ದಾಮ ವಿಭವದೊಳಸುರರಿಪುಸಹಿ 
ತೀ ಮಹೀಪಾಲಕರು ಬಂದರು ಹಲವು ಪಯಣದಲಿ 
ರಾಮಣೀಯಕ ರಚನೆಯಲಿ ಸು 
ತಾಮ ನಗರಿಯ ಸೂತ್ರಧಾರೆಯ 
ಲಾ ಮನೋಹರ ವಿಶ್ವಕರ್ಮ ವಿನಿರ್ಮಿತದ ಪುರಕೆ ೯ 

ಧರಣಿಪತಿ ಚಿತ್ತೆ ಸಿಳಾವೃತ 
ವರುಷ ಮಧ್ಯದ ಹೇಮಗಿರಿಯವೊ 
ಲರಮನೆಯ ಸಿರಿ ಸೋಲಿಸಿತು ಸುರರಾಜ ವೈಭವವ 
ಹರಿಯ ವೀಧಿಯ ಸೋಮ ವೀಧಿಯ 
ಮುರಿವುಗಳ ಕೇರಿಗಳ ನೆಲೆಯು 
ಪ್ಪರಿಗೆಗಳ ಹೊಂಗೆಲಸದಲಿ ಹೊಳೆಹೊಳೆದುದಾ ನಗರ 
- ಹೇಮ ನಿರ್ಮಿತ ದೇವಸದನ 
ಸೋಮದಲಿ ಮಣಿಮಯದ ಫಣಿಪನ 
ಹೇಮ ವಿಧಿಯಲ್ಲಿ ವಿವಿಧ ರತ್ನಾವಳಿಯ ಹಸರದಲಿ 
- ಕಾಮರಿಪುವಿಂಗೊರೆಯ ಕಟ್ಟುವ 
ವಾವಲೋಚನೆಯರ ವಿಲಾಸದ 
ಲಾ ಮಹಾಪುರವೆಸೆದುದಿಂದ್ರಪ್ರಸ್ಥ ನಾಮದಲಿ ೧೧ 

ವಿತತ ವಿಭವದಲಿಂದ್ರನಮರಾ 
ವತಿಯ ಹೊಗುವಂದದಲಿ ದುಪದಾ 
ಚ್ಯುತರು ಸಹಿತವನೀಶ ಹೊಕ್ಕನು ರಾಜಮಂದಿರವ 
ಕೃತಯುಗದೊಳಾತೇತೆಯಲಿ ಭೂ 
ಪತಿಗಳಾದರನಂತ ಕುಂತೀ 
ಸುತರ ಸಿರಿಗೆಣಿಯಾದುದಿಲ್ಲ ವನೀಶ ಕೇಳೆಂದ ೧೨ 


قط 


ಮಹಾ ಭಾರತ 

సంధి 
ಬಂದು ಕಂಡುದು ಸಕಲ ಪುರಜನ 

ಆದಿ ಯುಗದೊಳು ಧರ್ಮವಿದ್ದುದು 
ವಂದು ಕಾಣಿಕೆಯಿತು ಸುಭಟರ 

ಪಾದ ನಾಲ್ಕರ ಗಾಢಗತಿಯಲಿ 
ಸಂದಣಿಯ ಗಜ ಹಯ ರಥದ ಪದಧೂತ ಧೂಳಿಯಲಿ ಪಾದಪೂಣಿಯವಾದುದಾ ತೋತಾ ಪ್ರಭಾವದಲಿ 
ಮಂದಿರದ ಬಾಗಿಲ ಗತಾಗತ 

ಪಾದವೆರಡಡಗಿದವು ದ್ವಾಪರ 
ವೃಂದದೊತೆಯಲಿ ಪುರಜನ 

ದಾದಿಯಲ್ಲಿ ಯುಧಿಷ್ಠಿರನ ರಾ 

[ ೨೦ 
ನಿಂದುದಲ್ಲಿಯದಲ್ಲಿ ಪಡೆಯದೆ ರಾಜದರ್ಶನವ ೧೩ ಜ್ಯೋದಯದಲಂಕುರಿಸಿ ಸುಳಿದುದು ನಾಲ್ಕು ಪಾದದಲಿ 
- ಅತಿಶಯವನೇನೆಂಬೆನವರಾ 

- ಅರಸ ಚಿಕ್ಕೆ ಸಾ ಯುಧಿಷ್ಠಿರ 
ವತಿಯ ಭೋಗಾವತಿಯ ವ ಧ್ಯ 

ನರಪತಿಯ ರಾಜ್ಯ ಪ್ರಭಾವೋ 
ಸ್ಥಿ ತದ ನಾಯಕ ರತುನದಂತಿರೆ ಮೆರೆದುದಾ ನಗರ ಇರುಷ ವಿಸ್ತರವೇನನೆಂಬೆನು ಸಾಕದಂತಿರಲಿ 
ಸತತವೀ ಪರಿ ವಿಭವವೀ ಜನ 

ಪರಮ ವಿಭವದೊಳೊಂದು ದಿನ 
ವಿತತಿಗಳ ಸನ್ಮಾರ್ಗದಲಿ ಸಲ 

ವರು ನಿಜಾಸ್ಥಾನದಲಿ ಹರಿ ವಿ | 
ಗತಿಗಳೀ ವಿಸ್ತಾರವೀ ಪರಿ ಭೂಪಕೇಳೆಂದ 

ಷ್ಟರದೊಳಿರ್ದರು ಕಂಡರತಿ ದೂರದಲಿ ನಾರದನ ೨೧ 
- ದುಪದ ಧೃಷ್ಟದ್ಯುಮ್ಮು ಮೊದಲಾ 

ಬಂದನಿವರೋಲಗಕೆ ಗಗನದಿ 
ದಪರಿಮಿತ ಬಾಂಧವ ನಿಕಾಯವ | 

ನಿಂದು ಮಂಡಲವಿಳಿವಿಲ್ ನೃಪ 
ನುಪಚರಿಸಿ ಕಳುಹಿದನು ಭೂಪತಿ ಪಂಚ ಕೈಕೆಯರ ವೃಂದವೆದ್ದ ಭಿನಮಿಸಿದುದು ಪದಯುಗಕೆ ಮುನಿಪತಿಯ 
ವಿಪುಳ ಕಾರುಣ್ಯದಲ್ಲಿ ಪಾಂಡವ 

ಇಂದು ಧನ್ಯರು ನಾವಲಾ ಮುನಿ 
ನೃಪ ಜನವ ಸಂತೈಸಿ ದಾನವ 

ವಂದ್ಯ ದರ್ಶನವಾಯ ಪೂರ್ವವಿ 
ರಿಪು ನಿಜಾವಾಸಕ್ಕೆ ಬಿಜಯಂಗೈಯಲನುವಾದ ೧೫ ದೆಂದು ಕುಂತೀ ತನುಜರಿದಿರೆಂಘಿಗೆರಗಿದರು ೨೨ 
ಕರೆಸಿ ಕುಂತಿಯ ದೌಪದಿಯರನು 

- ಹರಸಿದನು ಮುನಿಯರ್ಪ್ಪಪಾದ್ರೂ 
ಕರಣ ವಚನಾಮೃತದ ರಸದಲಿ 

ರವ ಮಧುಪರ್ಕಾಸನಾದಿಯ 
ಹೊರೆದು ಕೃತ ದಾಯಾದ ವಿಷಮ ವಿರೋಧವರ್ತನವ ನರಸ ಮಾಡಿದನಮರಮುನಿ ಕೈಕೊಂಡು ಹರುಷದಲಿ 
ಅರುಹಿ ಸುಯಾನದ ಸವಾಹಿತ 

ಪರಿಮಿತದ ಸಮಯದ ವಯೋ ವಿ 
ತರದ ಬುದ್ವಿಯಗಲಿಸಿ ಯಾದವ 

ಪರಣವುಂಟೆನೆ ರಾಯನೊಲಗ 
ರರಸ ಬಿಜಯಂಗೈದನಾ ದ್ವಾರಕಿಗೆ ಹರುಷದಲಿ ೧೬ ಹರಿದುದವನೀಪಾಲ ಬಿನ್ನಹ ಮಾಡಿದನು ಮುನಿಗೆ ೨೩ 
- ಕಳುಹಿದನು ಪಾಂಚಾಲರನು ಯದು 

ಏನು ಬಿಜಯಂಗೈದ ಹದನೆನ 
ತಿಲಕ ಮೊದಲಾದಖಿಳ ಬಾಂಧವ 

ಗೇನನುಗ್ರಹ ವಚನ ನಿಮ್ಮಡಿ 
ಕುಲವನುತ್ಸಾಹದಲಿ ಹೊರೆದನು ನಾಡುಬೀಡುಗಳ ಗೇನನಾ ಬೆಸಗೈವುದೆನಗಾಜ್ಞಾಪಿಸುವುದೆನಲು 
ಬೆಳುಗವತೆಯನ್ಯಾಯವಾರಡಿ 

ನೀನಘಾಟದ ರಾಜಖುಷಿ ನೀ 
ಕಳವು ದಳವುಳ ಬಂದಿ ಡಾವರ 

ಮಾನವನೆ ಧರ್ಮಸ್ವರೂಪನು 
ಕೊಲೆ ಹುಸಿಗಳಿಲ್ಲಿವರ ರಾಜ್ಯದೊಳರಸ ಕೇಳೆಂದ ೧೭ ನೀನು ಭವದಾಲೋಕನಾರ್ಥವುನಮ್ಮ ಬರವೆಂದ ೨೪ 
- ಯಾಗವ ಯ ಧೂಮದಲಿ ದಿಗು 

ಅನುಜರನು ಹೇಳುವರೆ ಭೀಮಾ 
ಭಾಗ ವಿವರಣವಡಗಿತು ಹವಿ 

ರ್ಜುನರು ವಧುವಾರೆಂಬರಮರಾಂ 
ರ್ಭಾಗಭೋಜನದಿಂದಲಾದುದಜೀರ್ಣವಮರರಿಗೆ ಗನೆಯರಿಗೆ ನೂರೆಂಟು ಮಡಿಯಿಾ ದೌಪದಾದೇವಿ 
ಯಾದ ದಕ್ಲಿಣಿಗಳಲಿ ಬಹಳ 

ಘನ ಸಹಾಯನು ಹವಣಿನವನೆಂ 
ತ್ಯಾಗ ದಾನಕೆ ಲಟಕಟಿಸಿ ತಾ 

ಬೆನೆ ಚತುರ್ದಶ ಭುವನಪತಿ ನೃಪ 
ವಾಗಿ ಕೈಯಾನರು ಯುಧಿಷ್ಠಿರನೃಪನ ರಾಜ್ಯದಲ್ಲಿ ೧೮ ನಿನಗೆ ಪಾಡೇ ಪನ್ನಗೇಂದ್ರ ಸುರೇಂದ್ರರಿಂದಿನಲಿ ೨೫ 

ಆದದೊಂದಿಹುದೈವರಿಗೆ ವಧು 
- ಬಲಿಯ ನಹುಷನ ದುಂದುಮಾರನ 
ನಳನ ಸಗರನ ನೃಗನ ಶಾಕುಂ 

ವಾದ ದೌಪದಿ ಮಹೇಶ್ವರ 
ತಳನ ಪುರುಕುತ್ಸನ ಹರಿಶ್ಚಂದ್ರನ ಪುರೂರವನ 

ನಾದಿಯಲಿ ಕರುಣಿಸಿದ ವರದಲಿ ಪುಣ್ಯ ಕಥನವಿದು 

ಮೇದಿನಿಯೊಳೇಕಾ 
ಇಳೆಯ ವಲ್ಲಭರೆನಿಪ ರಾಜಾ 

ಯಾದಿಯಿದು ವಿಗ್ರಹಕೆ ತಮೋಳು 
ವಳಿಯ ಮನ ಮೆಚ್ಚುಗಳನುರ್ಪೀ 
ಲಲನೆ ಮರೆದಳು ಮೆರೆದಳಾ ಧರ್ಮಜನ ರಾಜ್ಯದಲಿ ೧೯ ಕಾಡಿದರು ಸುಂದೋಪಸುಂದರು ಭೂಪ ಕೇಳೆಂದ ೨೬ 


೨ , 


೨ 


- 


G 


_ 


. ತಿ . 


ಆದಿ ಪರ್ವ 


೧೯ ) 


- ಅರಸುಗಳು ತಾವಿಬ್ಬರೇಕೊ 
ದರರು ಬಲುಗೈಗಳು ಸುರಾಸುರ 
ನರರೊಳಡುಪಾಯೆಯಲಿ ಎಂಠಣಿಸಿದರು ಭೂತಳವ 
ನೆರೆದು ಸುರರು ಸರೋಜಪೀಠಂ 
ಗರುಹಿದರು ಬಳಿಕಾತನಿವರನು 
ಪರಿಹರಿಸುವುದಕೇನುಪಾಯವೆನು ಚಿಂತಿಸಿದ ೨೭ 
- ಬಳಿಕಸಂಖ್ಯಾತದ ಸುರೋರಗ 
ಲಲನೆಯರಲಿ ತಿಲಾಂಶ ಮಾತ್ರದ 
ಚೆಲುವಿಕೆಯನೇ ತೆಗೆದು ನಿಕ್ಕಿಸಿದನು ವರಾಂಗನೆಯ 
ಬೆಳಗಿತಾಕೆಯ ಹೆಸರು ದಿವಿಜಾ 
ವಳಿಯೊಳೆದ ತಿಲೋತ್ತಮಾಯ 
ದಳಿಕುಲಾಳಕಿಗಬುಜಭವ ನೇಮಿಸಿದನೀ ಹದನ ೨೮ 
- ಅವರ ಕೆಡಿಸುವ ಹದನ ಕೈಕೊಂ 
- ಡವನಿಗೈತಂದಳು ವಿನೋದದೊ 
ಆವದಿರಿದ್ದರು ಬನದೊಳಗೆ ಮದಿರಾ ಮದೋದ್ದತರು 
ಯುವತಿಯನು ಕಂಡರು ಕಟಾಕ್ಷದ 
ಸವಡಿಗೊಲಿಂದೊಡೆದುದದೆ ಹರಿ 
ದವರು ಹಿಡಿದರು ನಾವು ದಕ್ಷಿಣ ಕರಗಳಂಗನೆಯ ೨೯ 

ಎನಗೆ ವಧು ತಾ ಮುನ್ನ ಕಂಡೆನು 
ತನಗೆ ಸತಿ ತಾ ಮುನ್ನ ಹಿಡಿದೆನು 
ತನಗೆನಗೆ ನೀ ನಿಲ್ಲು ನೀ ನಿಲ್ಲೆನುತ ಹೊಯಾಡಿ 
ಜನವರಿಬ್ಬರು ಮಡಿಯಲಮರಾಂ 
ಗನೆ ಮುಗುಳಗೆ ನಗುತಲಬುಜಾ 
ಸನನ ಹೊರೆಗೈದಿದಳು ಕುಂತೀತನುಜ ಕೇಳೆಂದ ೩೦ 


ಅದರಿನೀ ಜೀವರಿಗೆ ದುಸ್ಥಿತಿ 
ಸುದತಿಯರ ದೆಸೆಯಿಂದ ರಾಜ್ಯದ 
ಹುದುವಿನಲಿ ಮೇಣರ್ಥಗತಿಯಲನರ್ಥ ತಪ್ಪದಲೆ 
ಸುದತಿ ನಿಮ್ಮೆ ತವರಿಗೆಲಾ 
ಪದಿ ಮಹಾಸತಿ ರಾಗ ಲೋಭದ | 
ಕದನದಲಿ ಕಾಳಾಗದಿದ್ದರೆ ತುದಿಗೆ ಲೇಸೆಂದ | 
- ಅರಸ ಚಿತ್ತೆ ಸೊಂದು ವತ್ಸರ 
ವಿರಲಿ ನಿಮ್ಮೊಬ್ಬರಲಿ ಸತಿ ಮರು 
ವರುಷಕೊಬ್ಬನೊಳಿಂತು ಪಂಚಕಕೈದು ವರುಷದಲಿ 
ಅರಸಿಯನು ಪತಿಸಹಿತ ಮಂಚದೊ 
ಇರಲು ಕಾಬುದು ಸಲ್ಲದದು ಗೋ 
ಚರಿಸಿದಡೆ ಬಳಿಕದಕೆ ಪ್ರಾಯಶ್ಚಿತ್ತ ವಿಧಿಯುಂಟು ೩೨ 
- ಆರು ಕಂಡರು ಆತನೊಬ್ಬನೆ 
ಧಾರುಣಿಯಲಿ ಸುತೀರ್ಥ ಯಾತ್ರಾ 
ಭಾರದಲಿ ತಿರುಗುವುದು ಸುತ್ತಲು ವರುಷವೊಂದರಲ್ಲಿ 
ಚಾರು ನಿಷ್ಮತಿಯೆನಲು ಮುದದಲಿ 
ನಾರದನ ದಿಮ್ಮೋಪದೇಶಕೆ 
ಸಾರಹೃದಯ ಹಸಾದವೆಂದನು ತಮ್ಮದಿರು ಸಹಿತ ೩೩ 
* ಮಂಗಳವು ನಿಮಗೆಂದು ಹಂಸೆಯ 
ಬೆಂಗೆ ಹಾಯ್ದ ನು ಬಳಿಕ ನಭದೋಳ 
ಭಂಗ ಮುನಿಯಡಗಿದನು ತಮ್ಮೊಳಗೆಂದರೀ ನೃಪರು 
ಅಂಗನಾ ವಿಷಯದಲ್ಲಿ ಸೀಮಾ 
ಸಂಗತಿಯು ಸೇರಿಸಿ 
ಪುಂಗವನ ಕರುಣದಲಿ ಗದುಗಿನ ವೀರ ನಾರಯಣ ೩೪ 


ಹತ್ತೊಂಬತ್ತನೆಯ ಸಂಧಿ 
ಸೂ ಆ ಸುರಾರಿ ವಿರೋಧಿ ಪುರದಲಿ 

- ವಾಸವಾತ್ಮಜ ಮದುವೆಯಾಗಿ ವಿ 
- ಲಾಸದಲಿ ಹೊಕ್ಕನು ಸುಭದ್ರಾ ಸಹಿತ ನಿಜ ಪುರವ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ನಾರದಮುನಿ ನರೇಂದ್ರನ 
ಬೀಳುಕೊಂಡನು ಚಪಲಗತಿಯಲಿ ಚಿಗಿದನಂಬರಕೆ 
ಮೇಲೆ ಬಳಿಕೊಂದವಗಡವನೇ 
ವೇಳುವೆನು ಪಾರ್ಥಂಗೆ ಬಂದುದ 
ಕಾಲಗತಿಯೋಸಲೆ ವಿದೇಶ ಭ್ರಮಣವಾಯ್ತಿಂದ 

ನರನ ವಳಿತದೊಳೊಂದು ಸಮಯದೊ 
ಇರುಳು ತಸ್ಕರ ಬಾಧೆಯಲಿ ಭೂ 
ಸುರರು ಬಾಯೀ ಡುತೈದೆಯಿಂದ್ರಪ್ರಸ್ಥ ಪುರವರವ 
ಮೊರೆಯಬಾಯ್ ಳ ಹುಲ್ಲು ಕೈಗಳ 
ಹರಿದ ಮೈಗಳ ಸೆಕೆಯ ಸುಯ ಳ 
ತರದ ಬೈಗಳ ಕಳಕಳವ ಕೇಳಿದನು ಕಲಿ ಪಾರ್ಥ 


೧ 


ಕರೆಸಿ ವಿಪ್ರರ ಬಾಧೆಗಳನಾ 
ದರಿಸಿ ಕೇಳಿದು ಸಂತವಿಸಿ ಪರಿ 
ಹರಿಸಿ ಕೊಡುವೆನು ದುಪ್ಪ ಪಾಟಚ್ಚರಪರಿಷ್ಣ ವವ 
ಮರಳಿ ನೀವೆಂದವರ ಬೀಳ್ಕೊ೦ 
ಡರಿ ನಿವಾರಣ ಬಂದ 
ಶರಧನುವ ಕೊಳಲೆಂದು ರಾಯನ ಸೆಜ್ಜೆಯರಮನೆಗೆ ೩ 

ಸಮಯವೇನೆನೆ ಜೀಯ ರಾಯನು 
ರಮಣಿಯೊಡನೇಕಾಂತವೆನಲ 
ಸಮಿತ ಹರುಷನು ನಿಂದು ನೆನೆದನು ತನ್ನ ಮನದೊಳಗೆ 
ಅಮರಮುನಿ ಮತವೊಂದು ಮಂಚದ 
ರಮಣಿ ರಮಣರ ದರುಶನವಿದ 
ಕ್ರಮವೆನಿಪುದೀ ವಚನ ಸಂಘಟಿಸಿತ್ತು ತನಗೆಂದ ೪ 


೨ 


೬೪ ಮ ಹಾ ಭಾರಿ ತ 

[ ಸಂಧಿ 
- ಈಗಲೇ ವಿಪ್ರರಲಿ ಖಳರಭಿ 

ಸುತನಿರಾವಾನೆನಿಸಿ ತೊಳಗಿದ 
ಯೋಗವಾರ್ತಾಶ್ರವಣ ಬಹು ದುರಿ 
ತಾಗಮವು ತನಗಾವುದೋ ಕರ್ತವ್ಯವೆಂದೆನುತ 

ನತಿ ಬಹಳ ಬಲನಾತನನು ನಿಜ 

ಸತಿಯನಲ್ಲಿಯೆ ನಿಲಿಸಿ ಕಳುಹಿಸಿಕೊಂಡನುಚಿತದಲಿ 
ಈಗಲೀ ಸಂದಿಗ್ಧ ಸಮಯ 

ಸ್ಥಿತಿಗೆ ಬಂದನು ಜಾಹ್ನವೀ ಸಂ 
ತ್ಯಾಗ ಧರ್ಮ ವಿರೋಧಕೃತ್ಯ ವಿ 

ಗತ ಸಮುದ್ರದ ತೀರದಲಿ ಸೇ 
ಭಾಗವಾವುದೊ ಶಾಸ್ತ್ರದೃಷ್ಟಿಯೊಳೆಂದು ಚಿಂತಿಸಿದ ೫ ವಿತ ಸಕಲ ತೀರ್ಥೈಘವೈದಿದನಿಂದ್ರ ದಿಬ್ಬು ಖನ ೧೨ 
- ಎರಡು ಪಾತಕವಿವೆ ಬಲಾಬಲ 

ಅರಸ ಕೇಳುತ್ತರದ ಪೂರ್ವದ 
ವೆರಡರೊಳು ಸಾಮಾನ್ಯ ಪಕ್ಷಾಂ 

ಪರಮ ತೀರ್ಥವಾತವನು ವಿ 
ತರ ವಿಶೇಷವದಾವುದದರೊಳಗೆಂದು ಚಿತ್ರದಲ್ಲಿ 

ಸರಿಸಿ ಸಾಗರ ತೀರದಲಿ ದಕ್ಷಿಣ ದಿಶಾವರಕೆ 
ಒರೆದೊರೆದು ನೋಡಿದನು ತೂಕವ 

ತಿರುಗಿದನು ತತ್ರಂಚ ಗೋದಾ 
ಬರೆಸಿ ಕಾಡಿನ ಕಂದುಕುಂದನು 

ವರಿಯ ತೀರಕೆ ತುಂಗಭದ್ರಾ 
ಪರಿಕಿಸುತ ನಿಶ್ಚಸಿ ತಿಳಿದನು ತನ್ನ ಮನದೊಳಗೆ ೬ ವರ ನದಿಯನುತ್ತರಿಸಿ ಕಾಂಚೀನಗರಕ್ಕೆ ತಂದ - ೧೩ 
- ಅರಸನರಸಿಯರೊಂದು ಮಂಚದೊ 

- ಆ ನಗರದಧಿದೈವ ನಿಕರಕೆ 
ಳಿರಲು ಕಂಡರೆ ಭೂಪ್ರದಕ್ಷಿಣ 

ತಾ ನಮಿಸಿ ತತ್ಸಕಲ ತೀರ್ಥ 
ವರುಷವೊಂದರೊಳಿದಕೆ ಪ್ರಾಯಶ್ಚಿತ್ತ ವಿಧಿಯುಂಟು ಸ್ನಾನ ಕರ್ಮವ ರಚಿಸಿ ಬಂದನು ಜಲಧಿ ತೀರದಲಿ 
ಧರಣಿಯಮರರುಪಷ್ಣ ವವ ಪರಿ 

ವಾನರರ ಭುಜಬಲಸಮಾಖ್ಯಾ 
ಹರಿಸದಿರಲಾ ಪಾತಕಕೆ ಸಂ 

ನನಶಾಸನವನು ಸುರಾರಿ ವಿ 
ಹರಣವುಂಟೇ ಶಾಸ್ತ್ರದೃಷ್ಟಿಯೊಳೆಂದು ಚಿಂತಿಸಿದ ೭ ತಾನ ರವಿ ರಾಹುವನು ಕಂಡನು ಸೇತುಬಂಧನವ ೧೪ 
- ಎನುತ ನರನೊಳಹೊಕ್ಕು ತನ್ನಯ 

ವರ ಧನುಷೋಟಿಯಲಿ ಮಿಂದೀ 
ಧನು ಶರಂಗಳ ಕೊಂಡು ನುಡಿದನು 

ಶೃರಪದಾಂಬುಜಕೆರಗಿ ತತ್ವರಿ 
ಮುನಿವಚನ ಸಂಘಟಿತ ನೃಪದಂಪತಿ ವಿಲೋಕನದ ನರದ ಪಂಚ ತಟಾಕದಲಿ ಘನ ಮಕರರೂಪದಲ್ಲಿ 
ಘನ ದುರಿತ ನಿಷ್ಮತಿಗೆ ವರುಷದೊ 

ಸುರವಧುಗಳಿರಲವರ ಶಾಪವ 
ಳೆನಗೆ ದೇಶಭ್ರಮಣವಾಯ್ತಲೆ 

ಪರಿಹರಿಸಿ ತತೀರ್ಥಸೇವಾ 
ಜನಪ ಚಿಂತಿಸಬೇಡೆನುತ ಹೊರವಂಟನಾ ಪಾರ್ಥ ೮ || ಪರಮ ಪಾವನ ಕರಣನಾದನು ಭೂಪಕೇಳೆಂದ ೧೫ 
- ಇರಿದು ಕಳ್ಳರವಳ್ಳಿಗಳ ಕುರಿ 

ಈತನನು ಕಂಡರಿದು ಪಾಂಡ್ಯ ಮ 
ದರಿದು ಭೂಸುರರೂರುಗಳ ಸೆರೆ 

ಕೀತಳಾಧಿಪ ನಿಜ ಕುಮಾರಿಯ 
ತುರುಗಳನ್ನು ತಂದಿತ್ತನರ್ಜುನನಾ ಮಹೀಸುರರ 

ನೀತಗಿತ್ತನು ಬಭ್ರುವಾಹನನಾದನಾಕೆಯಲಿ 
ತುರುಗಿದಾಶೀರ್ವಾದ ಮಳೆಗಳು 

ಈತ ಕಳುಹಿಸಿಕೊಂಡು ದೈತ್ಯಾ 
ಕರೆಯೆ ಹೆಚ್ಚಿದ ವೀರಕೀರ್ತಿಯ 

ರಾತಿಗೆರಗಿದನಂತಶಯನ 
ತೊರೆಗಳೊಳುತೇಕಾಡುತಿರ್ದುದು ಸಕಲ ಜನನಿಕರ ೯ ಖ್ಯಾತಿ ವಿಭವವನೀಕ್ಷಿಸುತ ಹರುಷದಲಿ ನಡೆತಂದ ೧೬ 
- ಧಾರುಣೀಪತಿ ಕೇಳು ಗಂಗಾ 

ನದಿನದವನುತ್ತರಿಸಿ ಹರಿ ಹರ 
ತೀರಕೈದಿದನರ್ಜುನನು ಭಾ 

ಪದಯುಗಳಕಭಿನಮಿಸಿ ತ . 
ಗೀರಥಿ ಸ್ನಾನಾವಗಾಹ ವಿಶುದ್ಧ ವಿಗ್ರಹನ 

ಶದ ಸುತೀರ್ಥಕ್ಷೇತ್ರವೆನಿತುಳ್ಳನಿತನಾದರಿಸಿ 
ದೂರದಲಿ ಕಂಡುರಗ ರಾಜಕು 

ಮುದದ ಮುರವಿನ ಹಂಸಗಳ ತನಿ 
ಮಾರಿ ವರಿಸಿದಳೊಲವಿನಲಿ ಜಂ 

ಮದದ ಚಾತಕವಕ್ಕಿಗಳ ಮೇ 
ಭಾರಿತನಯನಳುಹಿದಳು ಪಾತಾಳಮಂದಿರಕೆ 

ಘದ ಸಘಡದ ಮೇಳವವ ನೋಡುತ್ತ ನಡೆತಂದ ೧೭ 
ವಿಭವದಲಿ ವಾಸುಕಿಯ ತಂಗಿಯ 

- ಒಡ್ಡು ಮೆರೆದುದು ಮೇಘಘಟೆ ಬಿಸಿ 
ನುಭಯ ವಂಶ ವಿಶುದ್ದೆಯನು ಹರಿ 

ಲೋಡ್ಲು ಮುರಿದುದು ಚಂದ್ರಸೂರ್ಯರ 
ನಿಭನು ಪಾಣಿಗ್ರಹಣವನು ಮಾಡಿದನು ವೊಲವಿನಲಿ ನಡ್ನವಿಸಿ ಹಿಡಿಯಾಳ ಹಿಡಿದವು ಮುಗಿಲ ಚೂಣಿಗಳು 
ಅಭಿಮತಕ್ರೀಡಾವಿನೋದದ 

ಖಡ್ತಿ ತಡೆವುದೆ ಕಡಲನುಡುಗಣ 
ರಭಸದಲಿ ದಿನ ಸವೆಯೆ ಗರ್ಭ 

[ ೧೧ ದೊಡ್ಡ ಕಾಣಿನು ಮುಗಿಲ ಬೆನಕಗೆ 
ಪ್ರಭವವಾಯು ಕುಮಾರ ಜನಿಸಿದನುರಗ ನಾರಿಯಲಿ ಲಡ್ಡುಗೆಗಳಾದವು ಸಮಸ್ತಗ್ರಹ ಸುತಾರೆಗಳು ೧೮ 


ಅ ದಿ ಪ ವ F . 
೧೯ ] 

ಅರಸಿ ಕೇಳಿ ಬಂದ ಪಾರ್ಥನ 
ಆಳ ಕರೆ ಕಟಕವನು ಸೂರ್ಯ ನ 

ಕರೆದುಪಾಯಾಂತರದೊಳಿವೆನು 
ಮೇಲೆ ಬರ ಹೇಳೆಂಬ ಮೇಘ ನೃ 

ಸರಸಿಜಾನನೆಯನು ಸುಭದ್ರೆಯನಿಂದು ತಪ್ಪಿದರೆ 
ಪಾಲಕನ ಡಂಗುರವೊ ಮೊಳಗುವ ಸಿಡಿಲಿನಬ್ಬರವೊ 
ಆಲಿಕಲ್ಲಿ ಮುಗಿಲ ಮುಂಗುಡಿ 

ಕರೆಸಿ ದುರ್ಯೋಧನಗೆ ಕೊಡಿಸುವ 

ಭರವು ಬಲಭದ್ರನದು ಪಾರ್ಥನ 
ಯಾಳ ಹೊಯ್ದ ಲಿ ಬೀಳ್ಯ ತಾರಾ 

[ ೨೬ 
ಮಾಲೆಗಳೊ ಜೀಮೂತಲತೆ ಲಂಬಿಸಿದುದಂಬರವ ೧೯ ಬರವು ಲೇಸಾಯೆನುತ ಹೊರವಂಟನು ನಿಜಾಲಯವ 
ಮಿಂಚಿದವು ದೆಸೆಗಳಲಿ ಗಮನಕೆ 

ಬಂದನಲ್ಲಿಗೆ ಫಲುಗುಣನ ಕಂ 
ಮುಂಚಿದವು ಹಂಸೆಗಳು ನಭದಲಿ 

ಡೆಂದನೀ ಶೈಲದ ಸವಿಾಪದೊ 
ಹೊಂಚಿದುದು ಜೀವನಕೆ ಜೀವನ ವಿರಹಿ ನಿಕುರುಂಬ ಇಂದು ನಿಲು ಬಲಭದ್ರನೈತಹನುಚಿತ ವಚನದಲಿ 
ಪಂಚಪತಿಯರೊ ಮೇಣಿವರು ಪತಿ 

ಮಂದಿರಕೆ ಬರ ಹೇಳಿದರೆ ಬಾ 
ವಂಚಕಿಯರೋ ಗ್ರೀಷ್ಮಕಾಲದ 

ಮುಂದೆ ನಿನ್ನಿ ಪ್ರಾರ್ಥ ಸಿದ್ದಿಪು 
ಪಂಚತೆಯೊಳಾಲಿಂಗಿಸಿತು ದಿಗೃಧುಗಳಂಬುದವ ೨೦ - ದೆಂದು ಪಾರ್ಥನ ಸಂತವಿಸಿ ಮರಳಿದನು ಮುರವೈರಿ ೨೭ 
ಜನಪ ಕೇಳೆ ಕಾರ್ಮುಗಿಲ ಮುಂ 

- ಪರಮಹಂಸನ ಸುಳಿವು ಸಾಕ್ಷಾ 
ಬನಿಗಳು ವಹಿಲದಲಿ ಕೇರಳ 

ತೃರಸಿಜಾಕ್ತನ ಲೀಲೆ ಗಡ ನ 
ಜನಪದದ ತೌಳವದ ಕೊಂಕಣ ವಿಷಮವೀಧಿಯಲಿ ಮ್ಮರಸನಭ್ಯುದಯ ಪ್ರಪಂಚವಿದೆಂದು ನಗರದಲ್ಲಿ 
ಜಿನುಗಿನಲಿ ಬಹು ಮಳೆಗಳಲಿ ನೆನೆ 

ಹರಹಿದನು ಹರಿ ವಾರ್ತೆಯನು ತಾ 
ನೆನೆದು ಸಾಗರತೀರದಲಿ ಬಂ 

ನರಿಯದಂತಿರೆ ಬಳಿಕ ನೀಲಾಂ 
ದನು ಕಿರೀಟಿ ವಿಚಾರಿಸುತ ಮುರಹರನ ಪಟ್ಟಣವ ೨೧ ಬರನು ಬಹಳೋತ್ಸವದೊಳ್ಳೆದಿದನಾತನಿದ್ದೆಡೆಗೆ ೨೮ 
ಪುರವ ಹೊರವಂಟೆಂಟು ತಿಂಗಳು 

ವಂದಿಸಿದನಾ ಮುನಿಪತಿಯನಭಿ 
ಪರಿಹರಿಸಿ ಕೃಷ್ಣರಾಯನ 

ವಂದಿತಾಶೀರ್ವಾದ ಸಂಗತಿ 
ಪುರದೊಳಗೆ ನೂಕುವೆನು ವರ್ಷಾಕಾಲ ವಿಭ್ರಮವ 

ಯಿಂದ ವಿವರಿಸಿದನು ಚತುರ್ದಶವಿದ್ಯೆಗಳ ಗತಿಯ 
ವರುಷವೊಂದು ಸಮಾಪಿ ಬಳಿಕಿನೊ 

ನಿಂದು ಮಗಿನ ಬೆರಳಿನಲ್ಲಿ ಸಾ 
ಳರಸನಂಘ್ರ ವಿಲೋಕನಾ ವಿ . 

ನಂದ ಮಿಗೆ ಬೆರಗಾಗಿ ನಮ್ಮಯ 
ಸರಣವಹುದೆಂದಾತ ನಿಶೆ ಸಿದನು ಮನದೊಳಗೆ ೨೨ ಮಂದಿರಕೆ ನೀವ್ ಬಿಜಯ ಮಾಡುವುದೆನುತ ಕೈಮುಗಿದ 
ಅರಸ ಕೇಳ್ ಸಂನ್ಯಾಸಿ ವೇಷದ 

ನಾವು ಭಿಕ್ಷುಕರೆಮಗೆ ರಾಜ 
ಪರಿಕರವನಳವಡಿಸಿ ಶೌರಿಯ 

ಹಾವಲಂಬನವೇಕೆ ಶೈಲ ವ 
ಪುರದ ಹೊರ ಬಾಹೆಯಲಿ ಹೆಚ್ಚಿದ ಬನದ ಮಧ್ಯದಲಿ ನಾವಳಿಗಳಲಿ ವರ ನದೀತೀರದಲಿ ವಾಸಿಪೆವು 
ಇರುಳು ಕಗ್ಗತ್ತಲೆಯೊಳಕುವ 

ಭಾವಿತ ಪ್ರಾರಬ್ಧ ಕರ್ಮ ಫ | 
ಸರಿವಳೆಗೆ ಸಲೆ ಸೇಡುಗೊಳುತು 

ಲಾವಳಿಯನುಪಭೋಗಿಸುತ ದೇ .. 
ಬೃರಿಸಿ ಕೃಷ್ಣನ ನೆನೆವುತಿದ್ದನು ಮರನ ಹೋಳಿನಲಿ ೨೩ ಹಾವಸಾನವನೀಕ್ಷಿಸುತ್ತಿಹೆವೆಂದನಾ ಪಾರ್ಥ ೩೦ 
- ದೇವನತ್ತಲು ಸತ್ಯಭಾಮಾ 

ಅಹುದು ನೀವೇಕಾಂತ ಭವನ 
ದೇವಿಯರ ಮೇಳದಲಿಯಿರುತಿ 

ಆಹುದು ಚಾತುರ್ಮಾಸವಿದು ಸಂ 
ರ್ದಿ ವಿಲಾಸವ ನೆನೆದು ನಕ್ಕನು ಶಕ್ರನಂದನನ 

ನಿಹಿತವಾದನೂಕಿ ಬಿಜಯಂಗೈವುದಿಚ್ಚೆಯಲಿ 
ಅವಳೊ ನೆನಹಿನಲಿ ಸುಳಿದಳು 

ವಿಹಿತ ಚರಿತರು ನೀವಲಾ ನಿ . 
ಭಾವದಲಿ ಸುಮ್ಯಾನವೇನೆನೆ 

ರ್ವಹಿಸುವೆನು ಶುಶ್ಪೆಯನು ಕಿಂ 
ದೇವಿ ಬೇರೊಂದಿಲ್ಲ ಮನ ನಿನ್ನಾಣೆಕೇಳೆಂದ ೨೪ ಗಹನ ಮಾಡದಿರೆಂದು ತಂದನು ಯತಿಯನರಮನೆಗೆ ೩೧ 
ನರನ ನೀ ಕೇಳರಿಯಲಾ ಸೋ 

- ಇವರನರಮನೆಯೊಳಗೆ ಕನ್ಯಾ 
ದರದ ಮೈದುನನೆನಗೆ ಕುಂತಿಯ 
ವರ ಕುಮಾರಕನಾತನೀ ದ್ವಾರಾವತಿಯ ಹೊರಗೆ 

ಭವನ ಮಧ್ಯದೊಳಿರಿಸಿ ಬಳಿಕಿನೊ 
ಮರದ ಹೊಳೋಳು ಹೊಕ್ಕು ಸಿಕ್ಕಿದ 

ಇವರ ಶುಶೂಪ್ರೆಗೆ ಸುಭದ್ರಾದೇವಿಯನು ಕರೆಸಿ 

ಇವರಪೂರ್ವ ಮಹಾತ್ಮ ಕರು ನೀ 
ನರಿಯವೊಲೈದಾನೆ ನಾನು 
ಚರಿಸಿ ಬಹೆನೆಂದೆನುತ ಮಂಚವನಿಳಿದನಸುರಾರಿ 

ನಿವರ ದೇವಾರ್ಚನೆ ಸಮಾಧಿ 

೨೫ ಪ್ರವರದಲಿ ಬೆಸಸಿದನು ಮಾಡುವುದೆಂದು ನೇಮಿಸಿದ ೩೨ 
K .B . . 


೬೬ 
ಮ ಹಾ ಭಾರ ತ 

[ ಸಂಧಿ 
ಹೊರಗೆ ಕೃಷ್ಣನ ಕರೆದಿವೆಲ್ಲವ 

ಪುರವ ಹೊರವಂಟವರು ಬರಲ 
ನರುಹಿದಡೆ ಮರುಳಾಡಿದನು ಮೈ 

ಬೃರಣಿಯಾಯರಮನೆಯೊಳಗೆ ಸಂ 
ಮರೆದು ತಂಗಿಯನೋಯು ಬಿಸುತಿರೆ ಬಣಗು ತಿರುಕನಲಿ ಕರುಷಣಂಗರುಹಿದರು ಸಂನ್ಯಾಸಿಯ ಸಮಾಧಿಗಳ 
ಅರಸು ಮಗಳನು ತೊತ್ತುಗೆಲಸಕೆ 

ಅರಸು ಮಗಳನು ಕೊಂಡು ಹಾಯ್ದ ನೆ 
ಪರುಠವಿಸಿದಿರೆ ಶಿವಶಿವಾ ನಾ 

ತಿರುಕ ಮುನಿ ಮತ್ತು ಭಾಪು ಸುಭಟರ | 
ವರಿಯೆವಲ್ಲಿಯ ಲೇಸು ಹೊಳೆಹವೆಮ್ಮ ದಲ್ಲೆಂದ ೩೩ ಕರೆ ಮುರಾರಿಯ ಮಾತು ತಾಗಿತೆನುತ ಗರ್ಜಿಸಿದ ೪೦ 
- ಮರುಳೆ ನೀ ಹೋಗಾರನೇನೆಂ 

- ಹೇಳೆವೇ ನಾವ ಮುನ್ನ ನೀವ್ ನೀ 
ದರಿಯ ಯತಿ ಸರ್ವಜ್ಞನೀತನು 

ಲಾಳಕಿಯ ಕೆಡಿಸಿದಿರಲಾ ನೀ 
ತಿರುಕನೇ ಸಾಕ್ಷಾತು ಲಕ್ಷ್ಮೀಕಾಂತ ಸನ್ನಿಭನು 

ವಾಳ ನೆರಹಿದಡಿನ್ನು ಮಾಡುವುದೇನು ಕಡು ಮುಳಿದು 
ಬರಲಿ ಮಾಣಲಿ ಹಾನಿ ವೃದ್ಧಿಯ 

ಚಾಳಿಸಿದುದಪಕೀರ್ತಿಯಕಟ ವಿ 
ಹರಿಬವೆನ್ನದು ಯತಿ ಮಹಾತ್ಮರ 

ಕಾಳಿಸಿತು ಯದುವಂಶವೆನೆ ಕರ 
ನರಿಯದವರೇ ನಾವೆನುತ ಗಜರಿದನು ಬಲರಾವ ೩೪ ವಾಳ ಜಡಿದೈದಿದನು ಹಲಧರನರ್ಜುನನ ರಥವ ೪೧ 
- ಆದರೊಳಿತು ತಂಗಿ ಬೆಸಗೆ 

- ಮುಸುಕಿದನು ನಾರಾಚದಲಿ ನಿ 
ದಾದರಿಸಲೀ ಯತಿಪತಿಯ ನಿವು 

ಪ್ರನರದಲಿ ಹಲಧರನ ಸೇನೆಯ 
ಗೀ ದುರಾಗ್ರಹವೇಕೆ ಕಾಂಬಿರಿ ಫಲವನದಲಿ 

ಕುಸುರಿದರಿದನು ಕೊಂದನಗಣಿತ ಬಲವನಾ ಪಾರ್ಥ 
ಹೋದೆವಿದೆ ಮನದೊಳೆನುತ ಬು 

ಎಸೆವನೇ ಸಂನ್ಯಾಸಿ ಮಾಡಿದ | 
ಜೋದರನು ಹಿಂಗಿದನು ಹರಿಯ ವಿ 

ಹುಸಿಯುಪನ್ಯಾಸಕ್ಕೆ ಕೊಯ್ಯನು 
ನೋದರಚನೆಯನೇನನೆಂಬೆನು ಭೂಪ ಕೇಳೆಂದ ೩೫ ರಸನೆಯನು ದೇವಕಿಯ ಮೇಲಾಣಿನುತ ಗರ್ಜಿಸಿದ ೪೨ 
- ಬಾಲಕಿಗೆ ಸಂನ್ಯಾಸಿ ದೇವರ 

. ಬಳಿಕ ಹರಿದನು ಕೃಷ್ಣ ನೀತನ 
ಮೇಲೆ ಮನವಾಯ್ತವರಿಗೀಕೆಯ 

ಕೆಲಕೆ ಕರೆದನು ಬಹಳ ರೋಷವ 
ಮೇಲೆ ನೆಲಸಿತು ಚಿತ್ರ ಕಾಣಿನು ಜಪ ಸಮಾಧಿಗಳ ನಿಲಿಸಿರೇ ಸಾಕಿನ್ನು ವಸುದೇವಂಗೆ ದೇವಕಿಗೆ 
ಮೇಳವಿಸಿತನ್ನೊನ್ಯ ರಾಗ ಛ 

ಮುಳಿವುದೀತನ ದೋಷವಲ್ಲಿದ 
ಡಾಳಿಸಿದುದಭಿಲಾಷೆ ಕಾಮನ 

ತಿಳಿದೆವಾವರ್ಜುನನು ಗಡ ನಾ 
ಬೇಳುವೆಗೆ ಬೆಂಡಾದುದಿಬ್ಬರ ಧೈರ್ಯ ವಡಿಗಡಿಗೆ ೩೬ ವಳುಕಲಿನ್ನೇಕೆನುತ ಬೋಧಿಸಿದನು ಹಲಾಯುಧನ ೪೩ 
- ಮಿಡುಕುವುದು ಬಾಯ ಚಿತ್ತವವಳಲಿ 

ಅಕಟ ದುರ್ಯೋಧನಗೆ ತಪ್ಪಿಸಿ 
ತೊಡಕಿಹುದು ಜಪಮಾಲೆ ಬೆರಳಲಿ 

ಸಕಲ ಯಾರ 
ನಡೆವುತಿಹುದಕ್ಷಿಗಳು ಮುಕ್ಕುಳಿಸಿಹವು ಮಾನಿನಿಯ ವಿಕಳಮತಿ ನಾನಲೇ ಕೃಷ್ಣನ ಕುಮಂತ್ರವಿದು 
ಮೃಡನ ಪೂಜೆಗೆ ಕೈ ಸುಭದ್ರೆಯ 

ಅಕುಟಿಲಾಂತಃಕರಣತನ ಬಾ 
ಹಿಡಿಹಿನಲಿ ಮನ ವರ ಸಮಾಧಿಯ 

[ ೩೭ ಧಕವಲೇ ಗರುವರಿಗೆನುತ ಸ 
ತೊಡಹು ಹೊರಗೋಳಗಿಂದುಮುಖಿ ನರನಾಥ ಕೇಳೆಂದ | ಭುಕುಟ ರೌದ್ರಾನನನು ಮುರಿದನು ಪುರಕೆ ಬಲರಾಮ 
ಜಾರಿದುದು ಮಳೆಗಾಲವತಿ ಬೆಳು 

ಹರಿಸಹಿತ ಬಲರಾಮನತ್ತಲು 
ಪೇರಿದವು ಮುಗಿಲುಗಳು ಕತ್ತಲೆ 

ತಿರುಗಿದನು ಪವಮಾನ ಜವದಲಿ 
ಸೂರೆವೋದುದು ಹಗಲಿರುಳು ರವಿ ಶಶಿಗಳುಪಟಲಕೆ 

ಪುರಕೆ ಬಂದನು ಪಾರ್ಥ ಪಯಣದ ಮೇಲೆ ಪಯಣದಲಿ 
ತಾರಿದವು ನದಿ ನದಗಳಭ್ರಕೆ 

ಪುರದ ಬಹಿರೋದ್ಯಾನದಲಿ ಸಂ 
ಹಾರಿದವು ಕಳಹಂಸೆಗಳು ತಲೆ 

ವರಿಸಿ ರಥವನು ನಿಲಿಸಿ ನೆಳಲಲಿ 
ದೋರಿದವು ತಾವರೆಗಳೆನೆ ಬಂದುದು ಶರತ್ಸಮಯ ೩೮ ಪರಿಗತ ಶ್ರಮನಾಗಿ ನಗುತ ಸುಭದ್ರೆಗಿಂತೆಂದ ೪೫ 
- ಸುದತಿಯನು ಶುಭದಿವಸ ಸುಮುಹೂ 

ಅರಮನೆಗೆ ನಡೆ ದ್ರುಪದ ನಂದನೆ 
ರ್ತದೊಳಿರುಳು ವೈವಾಹವನು ಮಾ 

ಕರೆಸಿದರೆ ನೀ ಹೋಗು ನಿರುತವ 
ಡಿದರು ಹರಿ ವಸುದೇವ ದೇವಕಿಯುಗ್ರಸೇನ ನೃಪ 

ನರುಹದಿರು ತುರುಗಾಹಿಗಳ ಮಗಳೆಂದು ನುಡಿ ಸಾಕು 
ಮದುವೆಯಾಯಿತು ಬಲನರಿಯದಂ 

ಅರಸಿ ಮಿಗೆ ಮನ್ನಿಸುವಳಲ್ಲಿರು 
ದದಲಿ ಮೂಡಿದ ರಥವನೇರಿಸಿ 

ಕರೆಸಿ ಕೊಂಬೆನು ಬಳಿಕಲೆಂದೇ 
ಮದವಳಿಗೆ ಸಹಿತರ್ಜುನನ ಕಳುಹಿದನು ಮುರವೈರಿ ೩೯ ನರಸಿಜಾಕ್ಷಿಯ ಕಳುಹಿದನು ನಿಜ ರಾಜಮಂದಿರಕೆ ೪೬ 


೨೦] 

ಆದಿ ಪರ್ವ 
ಬಂದಳಬಲೆ ಸಮಸ್ತ ಪುರಜನ 

ಶಶಿಮುಖಿಯರುಪ್ಪಾರತಿಯ ವಿಗಿ 
- ವಿಂದುವದನೆಯ ನೋಡುತಿದ್ದುದು 

ಲೆಸೆವ ರತುನಾವಳಿಯ ಕಾಂತಾ 
ಮಂದಿ ಕವಿದುದು ಮನುಜೆಯೇ ಸುರಲೋಕ ವಧುವೆನುತ ವಿಸರ ನೂಕಿತು ಪಾರ್ಥ ಹೊಕ್ಕನು ರಾಜಮಂದಿರವ ೪೯ 
ಮಂದಿರಕೆ ಬರೆ ಬಾಗಿಲವದಿರು 

- ಅರಸ ಭೀಮರಿಗೆರಗಿ ನಕುಲಾ 
ನಿಂದರಲ್ಲಿಯದಲ್ಲಿ ಬಳಿಕರ 

ದ್ಯರನು ಕಾಣಿಸಿಕೊಂಡು ದೇಶಾಂ 
1 ವಿಂದಮುಖಿಯರು ಕಂಡು ದೌಪದಿಗರುತಿ ದರು ಹದನ 

ತರದ ತೀರ್ಥೋನ್ನತಿಯನಾ ವೃತ್ತಾಂತ ಸಂಗತಿಯ 
ಕರೆಸಿ ಕಾಣಿಸಿಕೊಂಡು ಪಾಂಡವ 

ಮುರಹರನ ಸೌಹೃದವನಾತನ 
ರರಸಿ ಬೆಸಗೊಳಲೇಕೆ ಪಾರ್ಥನ 

ಕರುಣ ಕನ್ಯಾಲಾಭವನು ವಿ 
ಪರುಠವದ ಮಾತುಗಳನೆಂದಳು ನಗೆಯ ಮೊಳೆ ಮಿನುಗೆ ಸರಿಸಿ ಹರುಪಾಂಬುಧಿಯೊಳದ್ದಿ ದನಗ್ರಜಾನುಜರ ೫೦ 
| ಸುರ ಭುಜಂಗಮ ವಧುವೊ ನೀ ಮೇ 

- ಅರಸ ಕೇಳೆ ದೌಪದಿಯ ಮನ 
ಣರಸು ಮಗಳೊ ತಂಗಿ ನೀ ಗೋ 

ಬರಿಸಿ ಬೇರರಮನೆಯೋಳೀಕೆಯು 
ಲ್ಲರ ಮಗಳ ಪುಸಿಯೆನುತ ತಲೆದೂಗಿದಳು ಪಾಂಚಾಲಿ ೪೮ 

ನಿರಿಸಿದನು ಹರುಷದಲಿ ಕಳೆದರು ಕಾಲ ವಿಭ್ರಮವ 
| ಮಸಗಿದವು ನಿಸಾಳ ತತಿ ಗ . 

ಇರಲಿರಲು ಪಾರ್ಥಗೆ ಸುಭದ್ರೆಗೆ 
ರ್ಜಿಸಿದವರ್ಜುನ ಬಂದನಿದೆಯೆಂ 

ವರ ಕುಮಾರಕನುದಿಸಿದನು ವಿ 

[ ೫೧ 
ದೊಸಗೆವಾತಿನೊಳೂರ ಸುಳಿದರು ದೂತರ 

ಸ್ತರಣವಾಯ್ತಭಿಮನ್ಯುವಿನ ಜನನೋತ್ಸವಾಭ್ಯುದಯ 


) 


B 


ಇಪ್ಪತ್ತನೆಯ ಸಂಧಿ 


ಸೂ ಖಾಂಡವದ ವನ ದಹನ ದಾವೋ 

ಚಂಡ ಗಂಡರ ಗಂಡ ದಿವಿಜರ 
ಹಿಂಡು ಗೋಳಿಡೆ ಧಾಳಿಯಿಟ್ಟನು ಚಂಡ ಗಾಂಡೀವಿ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಪಾರ್ಥ ಸುಭದ್ರೆಯಲಿ ಭೂ 
ಪಾಲತಿಲಕನು ಜನಿಸಿದನಲೆ ಜಾತ ಮಾತ್ರದಲಿ 
ಮೇಲು ಮೊಳಗಿನ ದುಂದುಭಿಯ ದಿವಿ 
ಜಾಳಿಗಳ ಹೂವಳೆಯ ಹರುಷದ 
ಮೇಳವದ ಮೈಸಿರಿಯನೇನೆಂಬೆನು ಧನಂಜಯನ 

ಕಲಿತನಕೆ ನೆಲೆಯಾಯ್ತು ಭುಜದ 
ಗಳಿಕೆಗಾಸ್ಪದವಾಯು ನಿಜ ಚಾ 
ಪಳವ ಬಿಸುಟಳು ವೀರಸಿರಿ ವಿಕ್ರಮದ ಸಿರಿಸಹಿತ 
ಹಳಿವು ಕಳವಳ ಭೀತಿ ಭಂಗ 
ಸ್ಟಲನ ಕಂಪನವೆಂಬನಾತನ 
ನೆಳಲ ಸೀಮೆಯ ಸೋಂಕಲಮ್ಮ ವು ಭೂಪ ಕೇಳೆಂದ ೨ 

ಜಾತಕರ್ಮದನಂತರದ ವಿ 
ಖ್ಯಾತನಾಮ ವಿಧಾನವನ್ನು ಸಂ 
ಪ್ರೀತಿಯಲ್ಲಿ ಮಾಡಿದನು ಋಷಿ ಭೂಪತಿಯನುಜ್ಞೆಯಲಿ 
ವೀತ ಭಯನಭಿಮನ್ಯುವೆನೆ ರಿಪು 
ಜಾತ ನಡುಗಿತು ಲೋಕಮರರೋ 
ಇತನುದಯದಕೀರ್ತಿ ಪಸರಿಸಿತರಸ ಕೇಳೆಂದ 
| ಯಮಸುತಗೆ ಭೀಮಗೆ ಕಿರೀಟಿಗೆ 
ಯವುಳರಿಗೆ ಸುಕುಮಾರಕರು ನಿಜ 
ರಮಣಿಯಲಿ ಜನಿಸಿದರು ಶ್ರುತಸೋಮಕನು ಪ್ರತಿವಿಂಧ್ಯ 


ವಿಮಲ ಶ್ರುತಕೀರ್ತಿ ಪ್ರತಾಪೋ . 
ತಮನುಶ್ರುತಸೇನಾಖ್ಯನುರು ವಿ 
ಕ್ರಮ ಶತಾನೀಕಾಭಿಧಾನರು ದ್ರುಪದ ತನುಜೆಯಲಿ ೪ 

ಇವರು ಕಳುಹಿದ ಹರುಷ ವಾರಾ 
ಶ್ರವಣ ರಸದಲಿ ಮನ ಮುಳುಗಿ ಯಾ 
ದವ ಶಿರೋಮಣಿ ರಾಮ ವಸುದೇವಾದಿಗಳು ಸಹಿತ 
ಇವರ ಪುರಕ್ಕೆ ತಂದರಿವರು 
ತೃವದಿದಿರ್ಗೊಂಡೊಸಗೆಯಲಿ ಬಾಂ 
ಧವರ ಸಂಭಾವಿಸಿದರೆ ಯಮನಂದನಾದಿಗಳು 
- ಅರಸಿ ಕಾಣವು ವೇದತತಿ ತಾ 
ನರಸಿ ಬಂದನು ಭಕ್ತರನು ತನ 
ಗೆರಗಿ ಮೆಚ್ಚಿಸಲರಿಯರಜ ರುದ್ರಾಮರೇಶ್ವರರು 
ಎರಗುವನು ಯಮಜಂಗೆ ತನ್ನನು 
ಕುರುಹುಗಾಣವು ವೇದಶಿರವಿದು 
ಮರವೆಯೋ ಹರಿ ಬಂದು ಕಂಡನು ಧರ್ಮನಂದನನ ೬ 

ಲೀಲೆಯೋಯಿದು ಮೇಣು ಕೃಷ್ಣನ 
ಬಾಲಕೇಳಿಯ ನೆನಹೊ ಬೊಮ್ಮದ 
ಕೌಳಿಕದ ಕಣುಮಾಯೆಯೊ ಶಿವಶಿವ ಮಹಾದೇವ 
ಕಾಲಿಗೆರಗಿದ ಕೃಷ್ಣನನು ಭೂ 
ಪಾಲ ತೆಗೆದಪ್ಪಿ ದನು ನಿಗಮದ 
ಮೌಳಿ ತಲೆವಾಗಿದವು ಲಜ್ಞಾ ಭೂರಿಭಾವದಲಿ ೬ 


ಮ ಹಾಭಾರ ತ 


[ ಸಂಧಿ | 


ಅರಸ ಸಹಿತ ಸಮಸ್ತ ಯಾದವ 

ಪಾರ್ಥ ಕೇಳತಿ ಗಹನವೇನ್ ಗಾ . . .. . 
ಪರಿಕರದ ಮೇಳದಲಿ ಯಾದವ 

ಸಾರ್ಥಿಗಳು ನಾವಾದವೆನ್ನಿ 
ರರಸು ಬಿಜಯಂಗೈದು ಕುಂತಿಯ ಸುತರ ಭವನದಲಿ ಪ್ರಾರ್ಥಸಿದ್ದಿಯ ಘಟಿಸು ಸಾಕು ಸಮಗ್ರಫಲವಹುದು 
ಅರಸಿಯರ ಸುಕುಮಾರ ವರ್ಗವ 

ತೀರ್ಥವೇಕಿನ್ನ ತಿಥಿಯಿರಲು ಪ . 
ಕರೆಸಿ ಕಾಣಿಸಿಕೊಂಡು ದಿವ್ಯಾ 

ರಾರ್ಥಸಾಧನತನವೆ ಪರಮ 
ಭರಣ ವಸನಾದಿಯಲಿ ಮನ್ನಿಸಿದನು ಮಹೀಶ್ವರರ ೮ ಸ್ವಾರ್ಥವೆಂಬರು ಸುಜನರೆಂದನು ಕಪಟ ದ್ವಿಜ ನಗುತ ೧೫ || 
- ಜಲಧಿ ಮಧ್ಯದೊಳಿರವೊ ಗಗನ 

ಕೊಟ್ಟೆನೆಂದನು ಪಾರ್ಥನಿವರೊಡ 
ಸ್ಥಳವೊ ಮೇಣು ಮಹಾಂಧಕಾರದ 

ಬಟ್ಟರೀ ನುಡಿಗೇಳಿ ದನುಜ ಘ 
ಕಳಿವುಗಳ ವೈಕುಂಠವೋ ಮುನಿಜನದ ಹೃದು ಹೆಯೊ ರಟ್ಟ ಬಂದನು ಹದನನರಿದನು ಹವ್ಯವಾಹನನ 
ತಿಳಿಯೆ ಸಚರಾಚರದ ಚೇತನ 

ಕೊಟ್ಟುದೇನು ಕಿರೀಟಿಯಿವರೇ 
ದೊಳಗೆಯೋ ನೆಲೆಯಾವುದೆಂಬ 

ಮುಟ್ಟಿದರೆ ಮುನಿವವರಲೆ ನೀ 
ಗ್ಗಳೆಯ ದೈವದ ನಿಲವ ಕಂಡೆನು ಪಾರ್ಥಭವನದಲಿ ೯ 

ಕೊಟ್ಟು ದುಣ ಬಡಿಸುವುದು ಭಾರವಿದೆಂದನಸುರಾರಿ ೧೬ 
ಈತನರ್ಜುನನರಮನೆಯೊಳಭಿ 

ಮುಖರನಾದೆ ಪಾರ್ಥ ಬರ್ಹಿ 
ಜಾತನೆನಿಪಭಿಮನ್ಯುವನು ಸಂ 

ರ್ಮುಖರ ಬಾಣಸದಾತನೀತನು 
ಪ್ರೀತಿಯಿಂದಪ್ಪಿದನು ಕೊಟ್ಟನು ಬಾಲದೊಡಿಗೆಗಳ 

ಸುಖವೆ ಹೇಳೆ ತಂದೆ ಖಾಂಡವ ವನದ ನಿರ್ದಹನ 
ಖ್ಯಾತ ಪಂಚ ದೌಪದಿಯ ಸಂ 

ನಿಖಿಳನಿರ್ಜರ ಬಲಸಹಿತ ಶತ 
ಜಾತರನು ಮನ್ನಿಸಿ ಮಹಾವಿಭ 

ಮಖನೊಡನೆ ವಿಗ್ರಹವಲಾ ಸಂ 
ವಾತಿಶಯದಲಿ ಪತಿಕರಿಸಿದನು ಪಾಂಡುನಂದನರ ೧೦ ಮುಖಕೆ ಬಂದುದು ಭಂಗವೆಂದನು ನಗುತ ಮುರವೈರಿ ೧೭ 
- ಅರಸ ಕೇಳೆ ಹಲವು ದಿನ ಸಂ 

- ಭಂಗವೇ ಕೃಷ್ಣ ನಿರ್ಜರ 
ಚರಿಸಿ ಸೌಖ್ಯದೊಳಿರ್ದು ತಮ್ಮಯ 

ಪುಂಗವನ ಗೆಲಿದವನ ಬಾಣಸಿ 
ಪುರಿಗೆ ಬಲಭದ್ರನನು ಯಾದವರಾಯ ದಳಸಹಿತ 

ಗಂಗೆ ಬಾಣಸ ಮಾಡುವೆನು ಖಾಂಡವ ಮಹಾವನವ 
ಹರಿ ಸಮಾಧಾನದಲಿ ಕಳುಹಿಸಿ 

ಅಂಘವಣಿಯನುನೋಡುನೀನೇ 
ನರನೊಡನೆ ವೈಹಾಳಿಮೃಗಯಾ 

ಕಾಂಗದಲಿ ನಿರ್ವಹಿಸುವೆನು ಭಯ 
ವರ ವಿಹಾರದೊಳಿದ್ದನಿಂದ್ರಪ್ರಸ್ಥ ನಗರಿಯಲಿ ೧೧ ಭಂಗವುಂಟೇ ನಿನ್ನ ಕೃಪೆಯಿರಲೆಂದನಾ ಪಾರ್ಥ 
- ಹರಿ ಧನಂಜಯರೊಂದು ದಿನ ಮೃಗ 

- ಮೆಚ್ಚಿದನು ಮೃತಯೋನಿಪೂತುರೆ 
ಹರಣ ಕೇಳಿಕಳಾವದಲಿ ಸಂ 

ನಿಚ್ಚವನು ನೀನೆನುತ ಕಿಡಿಗಳ 
ಚರಿಸಿ ಬನದಲಿ ಬಹಳ ಮಾರ್ಗಶ್ರಮದ ಭಾರದಲಿ 

ಬಿಚ್ಚಲುದುರಿತು ಚಾಪ ಮಾರ್ಗಣ ರಥ ತುರಂಗಚಯ 
ಬರುತನೀರಡಸಿದರು ಕಂಡರು 

ಅಚ್ಚರಿಯನೇನೆಂಬೆನೆ ಸ 
ಸರಸಿಯನು ರಥವಿಳಿದು ನೆಳಲಲಿ 

ಪ್ರಾರ್ಚಿಯಿತ್ತನು ವನವನಿಂದ್ರನ 
ಪರಿಹೃತ ಶ್ರಮರಾಗೆ ಹರಿ ಹೊಕ್ಕನು ಸರೋವರವ ೧೨ ಮುಚ್ಚು ಮರೆಯೇಕಿನ್ನು ನಮಗುಣ ಬಡಿಸು ಸಾಕೆಂದ ೧೯ 
ಆ ಸಮಯದಲ್ಲಿ ಬಂದನೊಬ್ಬನು 

- ಧರಣಿಪತಿ ಕೇಳಗ್ನಿಯಿತ್ತನು 
ಭೂಸುರನು ಕಿಡಿಗಳ ತುಪಾರದ 

ಹರಿ ಧನಂಜಯರಿಗೆ ರಥಂಗಳ 
ಮಾಸೆ ಗಡ್ಡದ ಸುಳಿದಲೆಯ ಕಬೋಗೆಯ ಜುಂಜುಗಳ ನುರು ಶರಾವಳಿ ದಿವ್ಯಧನು ಕೌಮೋದಕಿ ಗದೆಯ 
ಬಾಸರದ ಬಳಲುಡಿಗೆ ಮಟ್ಟಿಯ 

ವರ ತನುತ್ರ ಸಿತಾತ್ಸವಕ್ಷಯ 
ಧೂಸರದ ಮೈದೊಡಿಗೆ ಮೆರೆಯೆ ವಿ 

ಶರ ನಿಷಂಗಾದಿಗಳವರು 
ಲಾಸದಲ್ಲಿ ನಡೆತಂದನರ್ಜುನ ದೇವನಿದ್ದೆಡೆಗೆ 

ಬೃರಿಸಿದರು ಹರುಷದಲಿ ನೆನೆದರು ನಯನ ವಾರಿಯಲ ೨೦ | 
ಹರಸಿ ವೇದಾರ್ಥವನು ಮಿಗೆ ವಿ 

- ಹೂಡಿದರು ರಥವೆರಡನವರು ನ 
ಸರಿಸಿ ಕೊಂಡಾಡಿದನು ವಿಪ್ರನ 

ಘಾಡದಲಿ ಕಪಿ ಗರುಡ ಸಿಂಧವ 
ಪರಮ ಯೋಗ್ಯತೆಗಾರು ಸರಿ ಪರಮೇಷ್ಠಿ ಹೊರತಾಗಿ ಜೋಡಿಸಿದರೇರಿದರು ನಗುತ ಧನಂಜಯಾಚ್ಯುತರು 
ಬರವಿದೇನನಗೇನನುಗ್ರಹ 

ಮೂಡಿಗೆಯ ಮೊನೆಗಣಿಗಳಿಗೆ ಕೈ 
ವರಿಸಿದರೆ ನಿಮ್ಮಿಷ್ಟವನು ಗೋ 

[ ೧೪ ನೀಡಿಬೊಬ್ಬಿರಿದರು ದಿಗಂತವ 
ಚರಿಸುವೆನು ತಾನೆನುತ ನುಡಿದನು ಪಾರ್ಥ ಭೂಸುರಗೆ ನೀಡಿರಿದುದಬ್ಬರಣಿ ಬಿರಿದುದು ಧರಣಿ ಧಾಳಿಯಲಿ ೨೧ 


೨ ] 

ಹೊಗೆಯ ಬಳಿಯಲಿ ತಳಿತ ಹುಯ್ಯಲ 
- ಬೊಬ್ಬಿರಿದು ಹರಿ ಪಾಂಚಜನ್ಯವ 

ಬಿಗಡಿದೇನೋ ಕೇಳೆನುತ ಸಿರಿ 
ನುಬ್ಬಿ ಧ್ವನಿ ಮಾಡಿದನು ಪಾರ್ಥನ 

ಮೊಗದ ದುಗುಡದ ಸಾವಿರಾಲಿಯೊಳೊಗುವ ಕಿಡಿಗಳಲಿ 
ತೆಬ್ಬಿನಬ್ಬರ ತೀವಿತಾ ಬ್ರಹ್ಮಾಂಡ ಮಂಡಲವ 

ಹಗೆಗಳಾರು ನಿವಾತ ಕವಚಾ 
ಗಬ್ಬರಿಸಿದುದು ಗಗನವನು ಶರ 

ದಿಗಳೊ ತಾನಾರೆಂಬ ಶಕ್ರನ 
ದುಬ್ಬರದ ಬಲುಗಿಡಿಯ ಗಡಣವು 

- ೨೨ 
ಹಬ್ಬ ಹರಿದವು ದೆಸೆದೆಸೆಗೆ ನರನಾಥಕೇಳೆಂದ 

ದುಗುಡವನು ದೇವಾಳಿ ಕಂಡುದು ದೂರಿದರು ನರನ ೨೯ 

- ನಿನಗೆ ಮಗನೇ ಪಾರ್ಥ ನಿನ್ನರ 
- ಧಾಳಿಯಿಟ್ಟರು ಸುರವನಕೆ ಸುರ 
ಜಾಲ ಸರಿಯಿತು ಬೊಬೈಯಲಿ ದೆ 

ಮನೆಯ ಬಾಣಸದಾತನೇ ಶಿಖಿ 
ಖ್ಯಾಳಿಸಿದುದುತ್ಪಾತ ಶತ ಖಾಂಡವದ ಮಧ್ಯದಲಿ 

ಯನುಜನೇ ಮುರವೈರಿ ನಿನಗನುಕೂಲರಾದರೆಲೆ 
ಕೂಳಿಗಳ ಕುಡಿ ಮೀನವೋಲ್ಪಿಹ | 

ಬನದ ಬೇಗೆಯೊ ಪರಿಭವಾಲಂ 
ಗಾಳಿ ಹುದುಗಿತು ನಡುಗಿದರು ವನ 

ಬನದ ವೊಸಗೆಯೋ ಬಂದುದಿದೆ ಬಿಡು 

[ ೩೦ 
ಪಾಲಕರು ನಿಂದೊಣಗಿದವು ಹರಿ ಚಂದನಾದಿಗಳು ೨೩ ಮನೆಯ ಮನ್ನೆಯ ಗಂಡನಾಗೆಂದುದು ಸುರಸೋಮ 
ತೂಗಿ ಬಾಣವ ಹೂಡಿ ಕಿವಿವರೆ 

ಐಸಲೇ ನಮ್ಮವರಲಾ ಹೊ . 
ಗಾಗಿ ಬರಸೆಳೆದಾರಿ ಬೊಬ್ಬಿರಿ . 

ಹೊ ಸುರರು ಕಳವಳಿಸದಿರಿಯಾ 
ದಾಗಲಿಂತೆಂದನು ಧನಂಜಯನಾ ಧನಂಜಯಗೆ 

ಪೈ ಸನಾಹುತಿಗೊಳಲಿ ಪಾವಕನಿಮ್ಮ ಖಾಂಡವವ 
ಈಗಲೀ ವನದೊಳಗೆ ಖಗ ಮೃಗ 

ಈ ಸುರರಿಗಾ ನರರಿಗಂತರ 
ನಾಗ ಸುರ ದನುಜಾದಿ ಜೀವರ 

ವೇಸು ಪೂತುರೆ ಕಾಲಗತಿಯೆನು 
ಹೋಗಲೀಯದೆ ತರುಬಿ ಶರದಲಿ ಕಾಯಬೇಕೆಂದ ೨೪ ತಾ ಸುರೇಶ್ವರ ಖಾತಿಗೊಂಡನು ಕೃಷ್ಣ ಪಾರ್ಥರಿಗೆ ೩೧ 
ಹೈ ಸಮಗ್ರಾತಿಥ್ಯದಲ್ಲಿ ನಿಮ್ಮ 

ಕಾಹು ತೆಗೆಯಲಿ ಕಲ್ಪ ಮೇಘ 
ಗೀ ಸಮಸ್ತ ಪ್ರಾಣಿಸಹಿತ ಸು 

ವ್ಯೂಹಗಳ ಬರಹೇಳು ಕಾಂಬೆನು 
ರೇಶನುದ್ಯಾನವನುಕೊಟ್ಟೆನು ಬಾಣ ಧಾರೆಯಲಿ 

ಸಾಹಸವನಿದರೊಳಗೆ ಕೃಷ್ಣ ಧನಂಜಯ ದ್ವಯದ 
ನೀ ಸಮಾಧಾನದಲಿ ಸುಪುರೋ 

ಈ ಹದಕೆ ಪಡಿ ಪಚ್ಚವಿಲ್ಲವ 
ಡಾಶವಿದೆ ಸಮಿದಾಜ್ಯ ಸಹಿತ ಮ 

ಗಾಹಿಸಲಿ ಖಾಂಡವವ ಹುಲ್ಲೆಯ 
ಹಾ ಸುವಿಸ್ತಾರದಲಿ ಕೊಂಬುದುಭೀತಿ ಬೇಡೆಂದ ೨೫ ಹೂಹೆಗಳು ಹೆಬ್ಬುಲಿಗೆ ಹಾಯ್ವೆನುತ್ತ ಗರ್ಜಿಸಿದ ೩೨ 
- ಎನುತ ಬಿಡೆ ತಿರುವಾಯನೊಡೆದು 

- ಅರಸ ಕೇಳಲ್ಲಾಂತ ಮೇಘೋ 
ಬ್ಬಿನಲಿ ಬೊಬ್ಬಿರಿದಂಬು ಸುರಪನ 

ತರದ ಪಾಳಯವೆತ್ತಿ ಬಿಟ್ಟುದು 
ವನವ ಮುತಿತು ಕೂಡೆಹೊತ್ತಿತು ಹೊಗೆಯುಹೊರಳಿಯಲಿ ಧರಣಿಯಗಲಕೆ ಧಾಳಿಯಿಟ್ಟವು ಸಿಡಿಲ ಮಿಂಚುಗಳು 
ತನಿಗಿಡಿಯ ದಳ್ಳುರಿಯ ನಾಲಿಗೆ 

ಕರಿಯ ಬರಿಕೈಗೆಣಿಯೆನಿಪ ನಿ 
ಕೊನೆಗಳಲಾಡಿದವು ಕಡು ಲಾ 

ಷ್ಟು ರದ ಧಾರಾಸಾರ ತೆರಳಿಚಿ 
ಗಿನಲಿ ಲಂಬಿಸಿ ಚುಂಬಿಸಿದುದುರಿ ಲಲಿತ ನಂದನವ ೨೬ ಸುರಿದುದಾ ಖಾಂಡವದ ಸೀಮಾ ಸನ್ನಿವೇಶದಲಿ ೩೩ 
ಹೊದರಿನಲಿ ಭುಗುಭುಗಿಲು ಭುಗಿಲೆಂ 

ಆ ಸಕಲ ಸಾಗರವನೊಂದೇ 
ದೊದದುದುರಿಯಂಬರವನೊಣಗಿದ 

ಶ್ವಾಸದಲಿ ತೆಗೆದೆ ಮೊಗುಚಿದ 
ಬಿದಿರ ಮೆಳೆಯಲಿ ಧಗಧಗಿಸಿ ಛಟಛಟನೆ ಛಟಛತಿಸಿ 

ವೀ . ಸಮಸ್ತ ಬಲಾಹಕಾವಳಿ ಬನದ ಮಧ್ಯದಲಿ 
ಕದಲಿ ಖರ್ಜೂರಾದಿ ತರು ಜಾ 

ಏಸು ಸಾಹಸ ಸತೃ ತನಗುಂ 
ಲದಲಿ ಸಿಮಿ ಸಿಮಿ ಸಿಮಿ ಸಿಮಾಯತ 

ಟೈಸರಲಿ ತಲೆಯೆತ್ತಿ ಜಲದಲಿ 
ವೊದಗೆ ಗಹನೋದರದೊಳಗೆ ಘಾಡಿಸಿತು ಘನ ವಸ್ತಿ ೨೭ ಘಾಸಿಯಾದನು ವ ನುಡಿದನು ಕೃಷ್ಣ ಪಾರ್ಥರಿಗೆ ೩೪ 
ಏನನೆಂಬೆನು ದಿವಿಜ ರಾಜೇ 

ಕಲಹವಿಂದ್ರನ ಕೂಡೆ ಕಲ್ಪದ 
ದ್ಯಾನ ಹಾನಿಯನಾತನಾಳು ಕೃ 

ಮಳೆಗಳಿವು ಮಾಣಿಸಿದವೂಟವ | 
ಶಾನುವಿನ ತನಿಗೊಬ್ಬನೀ ಕೃಷ್ಣಾರ್ಜುನರ ಬಲುಹ | ನೆಳೆದವಣಲಿನ ತುತ್ತನರ್ಜುನ ಕಾಯ್ದು ಕೊಳೆನಲು 
ಆ ನಿಖಿಳ ನಿರ್ಜರರು ತಾಗಿ ವಿ 

ಮಳೆಗೆ ಶರ ಪಂಜರವ ವಿರಚಿಸಿ 
ಮಾನ ಗತಿಯಲಿ ಹಾಯ್ಕರಂದವ 

ಬಳಿಕ ವಾಯವ್ಯಾಸ್ಕದಲಿ ನಿ 
ಮಾನಗತಿಯಲಿ ಗಗನದಲಿ ಗೀರ್ವಾಣಪತಿ ಪುರಕೆ ೨೮ ಸೃಲಿತ ಮೇಘವಜವನೆಚ್ಚನು ಪಾರ್ಥ ವಹಿಲದಲಿ ೩೫ 


( ಸಂಧಿ 


೭೦ 

ಮ ಹಾ ಭಾರತ 
ಏನ ಹೇಳುವೆನರಸ ಪಾರ್ಥನ 

ಮುರಿದ ನಿರ್ಜರ ಸೇನೆಗಭಯದ 
ನ್ನ ಶಕ್ತಿಯನುರುಬಿದನು ಪವ 

ಕರವ ನೆಗಡಿ ಕರೀಂದ್ರನನು ಶಿರ 
ಮಾನ ಶರದಲ್ಲಿ ಪುಷ್ಕಳಾವರ್ತಾದಿ ಘನ ಘಟೆಯು 

ಬಿರಿಯಲಂಕುಶ ಮೊನೆಯೊಳೊ ಮಹೋಗ್ರ ಕೋಪದಲಿ 
ಭಾನು ತಿಮಿರಂಗಳಿಗೆ ಮೇಘ ಮ 

ನರ ಮುರಾಂತಕರಿದಿರಿನಲಿ ಮದ 
ಹಾನಿಲಂಗಳಿಗಾವುದಂತರ 

[ ೩೬ 

ಕರಿಯ ಬಿಟ್ಟನು ಶಕ್ರನಾತನ 
ಸೋನೆತೆಗೆದುದು ಹೊಗೆದುದಾ ಖಾಂಡವ ಮಹೋದ್ಯಾನ ಬಿರುದ ಸಂಭಾವಿಸಿದರಭ್ರದ ಸೂತ ಮಾಗಧರು ೪೩ 
ಹಾರಲೂದಿತು ಮೇಘವನು ಕಿಡಿ 

ನಮುಚಿ ಮಸ್ತಕಶೂಲ ಬಲ ಸಂ . 
ತೂರಲುಬ್ಬರಿಸಿದುದು ವಕ್ಕಿಯ 

ತಮಸ ಭಾಸ್ಕರ ಜಂಭ ಭುಜ ವಿ 
ನೇರಿಸಿತು ಖಾಂಡವದೊಳಗೆ ಬಿರುಗಾಳಿ ಸುಳಿಸುಳಿದು ಕ್ರಮ ಮಹಾಂಬುಧಿ ಕುಂಭಸಂಭವ ವೃತ್ರ ಗಿರಿವಜ್ರ 
ಮೊರೆಯೊಣಗಿದುದವರರಿಗೆ ಮೈ 

ಕಮಲಭವ ಹರ ವಿಷ್ಣು ಹೊರೆಗಾ 
ಮಾರಿಗಳ ನುಡು ಮಲೆಯುವದಿರು 

ದಮಿತ ಸುರಗಣ ಮಳಿಮಣಿ ಸಂ 
ಮಾರಿದರಲಾಯೆನುತ ಸುರಪತಿ ತರಿಸಿದನು ಗಜವ ೩೭ ಕ್ರಮಣ ಚತುರ ಪದಾಬ್ಬನೆಂದುದು ವಂದಿ ಸಂದೋಹ ೪೪ 
ನೆರೆದುದಮರರು ಸಿದ್ದ ವಿದ್ಯಾ 

- ನೂಕಿದನು ಸುರಪತಿ ಗಜವನ 
ಧರ ಮಹೋರಗ ಯಕ್ಷ ರಾಕ್ಷಸ 

ವ್ಯಾಕುಲರಲೇ ಕೃಷ್ಣ ಪಾರ್ಥರಿ 
ಗರುಡ ಕಿನ್ನರ ಸಾಧ್ಯ ಗುಹ್ಯಕ ಭೂತ ಗಂಧರ್ವ 

ದೇಕೆ ನಿಮಗೀ ವಾಸಿ ವಾಸವ ಲೇಸು ಮರಳುವದು 
ತರಣಿ ವಸು ರುದ್ರಾದಿಗಳು ಮೊ . 

ನಾಕ ನಿಳಯರು ತಂದ ಗೆಲವೇ 
ಹರಿಸಿದರು ಮುಂಗುಡಿಯಲಿಂದ್ರನ 

ಸಾಕು ಸೋಲುವರಲ್ಲ ನಿಮಗೆ ವಿ 
ಸಿರಿಯು ರಭಸವನೇನನೆಂಬೆನು ಭೂಪ ಕೇಳೆಂದ ೩೮ ವೇಕವುಳರೆ ತಿರುಗಿಯೆಂದನು ಹರಿಗೆ ಕಲಿಪಾರ್ಥ ೪೫ . 
- ಮಸಗಿತಮರವಾತವಭ್ರವ 

- ಜನಪ ಕೇಳಾ ಸಮಯದೊಳು ವಾ 
ಮುಸುಕಿದವು ರುಲ್ಲರಿಗಳಿಂದ್ರನ 

ಗೃನಿತೆಯರಸನು ಗಗನಮಾರ್ಗದೊ 
ವಿಕಸನಕೆ ಮೆಚ್ಚಿಸುವ ವಸ್ತುಗಳನೆನುತ ತಮತಮಗೆ ಇನಿಮಿಷಾಧಿಪನಲ್ಲಿಗೈತರೆ ಕಂಡು ಸುರನಿಕರ 
ಮುಸುಕಿದರು ಮೃಗರಾಜ ಸಿಂಹದ 

ತನತನಗೆ ಭಾಳದಲಿ ನಿಜ ಕರ 
ಮುಸುಕನುಗಿವಂದದಲಿ ಬಾಣ 

| ೩೯ ವನರುಹವ ಮುಗಿಯಿಸಿದರಿಂದ್ರಂ 
ಪ್ರಸರವನು ಹರಹಿದರು ಮುಂದೆ ಧನಂಜಯಾಚ್ಯುತರ ಗನುವರವ ಮಾಣಿಸಲು ಬೇಕೆಂದಿಳಿದನಬ್ಬ ಭವ 
ಹೂಣಿ ವಿಗೆ ಹೊಕ್ಕೆ ಚ್ಚರೋ ಬಹು 

- ಮರುಳನೆ ನೀನಿವರನಾರೆಂ 
ಬಾಣವನು ದೃಢ ಬಾಣರೋ ಗೀ 

ದರಿಯಲಾ ನಾರಾಯಣನು ಮುರ 
ರ್ವಾಣರೋ ನೀವಾರು ನುಡಿಯಿರಿ ಮಹಾದೇವ ಹರನು ನರನಲ್ಲಾ ಧನಂಜಯನಿವರು ಕಿರುಕುಳರೆ 
ಸಾಣಿಯಲಗಿಗೆ ಸಾಲುವಿರಿ ತನಿ 

ಮುರುಳು ನೀನೆಂದಿಂದ್ರನಾನೆಯ 
ಶೋಣಿತವ ನೀವೊಡದೆ ಸುರಪತಿ 

ತಿರುಹಿದನು ಪರಮೇಷ್ಠಿಯಿತ್ತಲು 
ಯಾಣಿ ಹಿಮ್ಮೆಟ್ಟಿದರೆನುತ ಬೊಬ್ಬಿರಿದು ನರನೆಚ್ಚ ೪೦ ಧರಣಿಪತಿ ಕೇಳನಲ ಕೇಳಿಯನಾ ವನಾಂತದಲಿ ೪೭ 
ತುರುಗಿ ಕೂರಂಬುಗಳು ಮೈಯಲಿ 

- ಜಂಬು ಚೂತ ಪಲಾಶ ವಟ ದಾ 
ಮುರಿದರ್ಜುನನೆಸುಗೆಯಲಿ ಕೈ 

ಳಿಂಬ ಬಿಲ್ಪ ತಮಾಲ ಚಂಪಕ 
ಮರೆದುದವರ ನಿಕಾಯ ಕೆದರಿತು ದೊರೆಯ ಮನ್ನಿಸದೆ ನಿಂಬ ಬಕುಳ ಕಪಿತ್ಥ ಕುಟಜವಶೋಕ ಪುನ್ನಾಗ 
ಮುರಿದುದೀ ಕೃಷ್ಣಾರ್ಜುನರ ಬೊ 

ತುಂಬುರರಳಿ ಲವಂಗ ಪೂಗ ಕ 
ಬೀರಿತಕವರೆದೆಯೊಡೆಯಲಿಂದ್ರನ 

ದಂಬ ಗುಗ್ಗುಲ ಸಾಲ ತಿಲಕೌ 
ಮರೆಯ ಹೊಕ್ಕುದು ದೇವಸಂತತಿ ಭೂಪಕೇಳೆಂದ ೪೧ ದುಂಬರಾದಿ ದ್ರುವ ಕುಲವನಾಲಿಂಗಿಸಿತು ವ ೪೮ 
- ನರರು ರಚಿಸಿದ ಹವ್ಯ ಕಮ್ಮೊ 

- ಸುಳಿಸುಳಿದು ಶಶಿಕಾಂತಮಯದ 
ತರ ಹವಿರ್ಭಾಗವನು ತಿಂದು 

ಸ್ಥಳದ ವೇದಿಕೆಗಳಲಿ ನೀಲದ 
ಬೃರಿಸಿ ದೇವಸೀ ಕದಂಬದ ಖೇಳಮೇಳದಲಿ 

ನೆಲೆಯ ಚೌಕಿಗೆಗಳಲಿ ಮಂಟಪದಲಿ ಲತಾವಳಿಯ 
ಇರವು ನಿಮಗೀ ರೌದ್ರಬಾಣ 

ಲಲಿತಸೌಧದ ಚಾರುಚಿತ್ರಾ 
ಸ್ಸು ರಿತ ಕರ್ಕಶ ವಿಸ್ಸು ಲಿಂಗೊ 

[ ೪೨ ವಳಿಯ ಮೇಲ್ಕಟ್ಟುಗಳ ಭವನಂ 
ತ್ರದ ಝಳ ನಿಮಗೇಕೆಯೆಂದನು ಪಾರ್ಥ ನಸುನಗುತ ಗಳಲ್ಲಿ ಬಿಟ್ಟುದು ಕೂಡೆ ಪಾಳಯ ವಭೂಪತಿಯ ೪೯ 


[ ೫೦ 


ಆದಿ ಪರ್ವ 
] 

- ಛಳಿ ಛಳಿಲು ಛಳಿ ರವದ ಘಳು ಘುಳು 
ಕುರುಳ ತುಂಬಿಯ ತನಿಗೆದರಿ ಮುಖ 

ಘಳು ಘುಳ ಧ್ವನಿಮಯದಿ ಕಪಿಗಳ 
ಸರಸಿಜವ ಚುಂಬಿಸಿ ತಮಾಲದ 
ತುರುಬ ಹಿಡಿದಧರ ಪ್ರವಾಳದ ರಸವನೆರೆಸವಿದು 

ಕಿಳಿಕಿಳಾಯತ ರವದಿ ಮೃಗ ಸಂಕುಳದ ಕಳ ಕಳದಿ 

ಹಳಿದುರಿವ ಹೆಬ್ಬಿದಿರ ಗಂಟಿನ 
ಉರು ಪಯೋಧರ ಬಿಲ್ಪವನು ಹೋ 
ರಸಿ ಕದಳಿಯನುಡೆಯನಿ 

ಠಳಠಳತ್ಯಾರದಿ ದಿಶಾ ಮಂ 
ಟೈರಸಿ ರಮಿಸಿತು ವನಸಿರಿಯ ಪಿಪ್ಪಲ ದಳಾಂಗಲಿ ಡಳದಮೂಲೆಗಳೊಡೆದುದನ್ನು ತವಾಯು ವನದಹನ ೫೭ 
- ಧರಣಿಪತಿ ಕೇಳ್ ಶರಭ ಮೃಗಪತಿ 

ಅರಸ ಕೇಳೆ ಮುನ್ನ ವಿತಳಕೆ 
ಕರಿ ಕಳಭಶಾರ್ದೂಲಸೂಕರ 

ಗರುಡ ಭಯವಾಯ್ಕೆಂದು ತಕ್ಷಕ 
ಕರಡಿ ಕಾಸರಶಲಮೃಗಾವನ ಖಡ್ಡ ಗೋಮಾಯು ನಿರಿಸಿದನು ನಿಜಸುತನನಮರೇಶ್ವರನನುಜ್ಞೆಯಲಿ 
ಎರಳೆ ಮೊಲ ಸಾರಂಗ ವಾನರ 

ಇರಲಿರಲು ಸುತರಾದರಾತಂ 
ನುರು ಕುರಂಗ ಪ್ರಮುಖ ಮೃಗಕುಲ 

ಗುರಗ ವಂಶದೊಳಶ್ವಸೇನಗೆ 
ವುರುಬಿ ಬಿದ್ದುದು ಧಳುರಿಯ ಬೆಳ್ಳಾರವಲೆಗಳಲಿ ೫೧ ಹಿರಿದು ಹೆಚ್ಚಿತು ತಕ್ಷಕನ ಸಂತತಿ ವನಾಂತದಲಿ ೫೮ 
- ಶುಕ ಮರಾಳ ಮಯೂರ ಟಿಟ್ಟಿಭ 

- ಆ ಮಹಾ ವನವ ಭೂತ 
ಏಕ ಚಕೋರಕಪೋತ ವಾಯಸ 

ಸೋಮ ಸಂಹತಿ ಕರ್ಮ ರ್ಯೋ 
ಬಕ ಪದಾಯುಧ ಚಕ್ರವಾಕ ಕಳಿಂಗ ಕಲವಿಂಕ 

ದ್ಯಾಮವವಗಾಹಿಸುತ ಬರುತಿರೆ ಮುಂದೆ ಚೂಣಿಯಲಿ 
ಕುಕಿಲ ಸಾರಸ ಕಾಕರಿಪು ಚಾ 

ಧೂಮವಿಳಿದುದು ಹುತ್ತಿನಲಿ ನಿ 
ತಕ ಭರದ್ವಾಜಾದಿ ಪಕ್ಷಿ 

ಸ್ಪೀನ ಜನಿತ ಜ್ವಾಲೆಗಳ ಝಳ 
ಪ್ರಕರ ಬಿದ್ದು ದು ಬಿಗಿದ ಕೇಸುರಿ ಕಣ್ವಲೆಗಳಲಿ ೫೨ ವಾ ಮಹೋರಗಚಯವ ಚುಂಬಿಸಿತರಸ ಕೇಳೆಂದ ೫೯ 
- ಹರಡೆ ಗೀಜಗ ಮರಡೆಲೆ ಕಾ 

* ಹಸಿ ಹುತ್ತಿನ ಮಣ್ಣ ರಂಧಿಸಿ 
ಬುರುಲೆ ಲಾವುಗೆ ಗೌಜು ಪಾರಿವ 

ಕಾಸಿದವು ಫಣಿಕುಲವ ಮೇ 
ನಿರಿಲೆ ಸಾಳುವ ಚಿಲಿಪಿಲಿಗ ಚೆಂಬೂತಮೀನ್ಸುಲಿಗ ೪ಾಸದಲಿ ಡಾವರಿಸಿದವು ಕಿಡಿ ಧೂತಧೂಮದಲಿ 
ಮರಕುಟಿಗ ಕಬ್ಬಕ್ಕಿ ಕೊಟ್ಟುಗ 

ಆಸುರದ ಕಬ್ಬಿಗೆಯ ಕವಚದ 
ವರಲೆ ಕೊಂಚ ಕಪಿಂಜಗಿಂಚಲು 

ಕೇಸುರಿಗಳೊಳಬಿದ್ದುದುರಿ ಹೊರ 
ಗರಿಗ ಮೊದಲಾದಖಿಳ ಖಗಕುಲ ಬಿದ್ದು ದುರಿಯೊಳಗೆ ೫೩ ಸೂಸಿ ಹಿಡಿದವು ಹಾವುಗಳ ಬಲು ಹೋದರಹೊಠಳಿಗಳ ೬೦ 
ಝಳಕೆ ತಿಳಿಗೊಳದುದಕ ಕಾದು 

ಹೆಡೆಯ ಮಣಿಗಳ ಕಂಡು ಸೂಸಿದ 
“ ಳಿಸಿದವು ತನಿಗುರಿದು ಮತ್ಸಾ 

ಕಿಡಿಗಳಹ ಹಾಯೆನುತ ಶಿರಗಳ 
ವಳಿಗಳಂಬುಜದೆಸಳು ಸೀದವು ತುಂಬಿಗಳು ಸಹಿತ ಕೊಡಹಿ ಮರುಗಿದರುರಗಿಯರು ಮರಿಗಳಿಗೆ ಮೈ ಚಾಚಿ 
ಹಿಳಿದು ಸಿಡಿದವು ಚಾರುಚಂದೋ 

ಕಡುಹೊಗೆಯ ಕೇಸುರಿಯ ಕಿಡಿಗಳ 
ತಳ ರಚಿತ ಸೋಪಾನ ರತುನಾ 

ಗಡಣದಲಿ ಕೌರೆದ್ದು ಮೈಗಳ 
ವಳಿಯ ರಾಶಿಗಳಿದ್ದಲಾದವು ಬಿದ್ದ ಕಿಡಿಗಳಲಿ ೫೪ ಕೊಡಹಿ ಬಿಸುಸುಯುತ್ತ ಮುಗ್ಗಿ ದವಹಿಗಳುರಿಯೊಳಗೆ ೬೧ 
ಇಟ್ಟಣಿಸಿ ಛಿಟಿಛಿಟಿಸಿ ಶಿಖ ಪುಟ 

ಹುದಿದುರಿವ ಹುನಲಿ ಕೂಳು ದಿ 
ವಿಟ್ಟು ದೊಣಗಿಲು ಹೊದರಿನಲಿ ಮಿಗೆ 

ಗುದಿದು ಸರ್ಪಸೊಮ ಮಧ್ಯದೊ 
ತೊಟ್ಟ ಕಬ್ಬಿಗೆರುಗೆಯು ಹೊರಳಿಯ ಕಿಡಿಯ ಗಡಣದಲಿ ಳೊದೆದು ಹಾಯಿದನಶ್ವಸೇನನು ಗಗನ ಮಂಡಲಕೆ 
ಹುಟ್ಟಿದುರಿ ಹೆಮ್ಮರನ ಸುತ್ತಲು 

ಕೆದರಿದವು ಕೆಂಗಿಡಿಗಳುರಿಯು 
ಕಟ್ಟಿತಲ್ಲಿಯ ತೊಡಕಿನಲಿ ಭುಗಿ 

ಬಿದುದು ಘಳುಘಳು ರಭಸ ವಿಗೆ ಹೆ 
ಲಿಟ್ಟು ಕವಿದುದು ತುದಿಗೆ ಬಹು ಶಾಖೋಪಶಾಖೆಗಳ ೫೫ 

ಚ್ಚಿದುದು ತಬ್ಬಿ ದುಡೀತನನು ತಡವರಿಸಿ ಗಗನದಲಿ ೬೨ 
ಹೊಗೆಯ ಹಬ್ಬುಗೆ ಸತ್ಯಲೋಕವ 

* ಉರಿಯು ಗಂಟಲನೊದೆದು ಫಣಿ ವಿ 
ನುಗಿದುದುರಿನಾಲಗೆಯ ಗರಿ 
ಗೆಯ ತೊಳಲಿಕೆ ತೆರಳಿಚಿತು ತೆತ್ತೀಸುಕೋಟಿಗಳ 

ಕುರವಣಿಸೆ ಹಾಹಾ ಧನಂಜಯ 

ಹರಿವುತಿದೆ ಹಾವೊಂದುಹೋದುದು ಬಾಯು ತತ್ತೆನಗೆ . 
ಹಗಲಗಡಿತಕೆ ಹೊಕ್ಕುದೋ ಕಡೆ 

ತರಿಸಿಕೊಡು ಶರವೇಢಿಯನು ವಿ 
ಮುಗಿಲ ಕಾಣೆನು ದಿನವನೆತ್ತಣ 
ಗಗನಮಣಿ ನಕ್ಷತ್ರ ಚಂದ್ರಮರರಸ ಕೇಳೆಂದ 

ಸರಿಸು ವಹಿಲದೊಳೆನಲು ವೈಶ್ಯಾ 
೫೬ ನರನ ಮಾತಿಗೆ ನಗುತ ಕೊಂಡನು ವಿಜಯ ಗಾಂಡಿಮವ 


ಮ ಹಾಭಾರತ 


- ಆವ ಶರಸಂಧಾನವೋ ಗರ ' 
ನಾವಲಂಬಿಯ ಕೊರಳನೆಚ್ಚನು 
ಪಾವಕನ ಮಧ್ಯದಲ್ಲಿ ಬಿದ್ದು ದು ಮುಂಡವಹಿಪತಿಯ 
ಜೀವವುಳಿದುದು ಶಿರದೊಳಾತಂ 
ಗಾ ವಿಗಡ ಫಣಿ ನುಡಿದುದೆಲೆ ಗಾಂ 
ಡೀವಿ ಮರೆಯದಿರೆನ್ನ ಹಗೆಯಲಿ ಮರಣ ನಿನಗೆನುತ ೬೪ 

ಎಂದು ಗಗನದೊಳುಲಿದು ಫಣಿ ಶಿರ 
ವಂದು ಪಾಲುದು ಧರೆಗೆ ರಾಧಾ 
ನಂದನನ ಬತ್ತಳಿಕೆಯಲಿ ಶರವಾಗಿ ಜಗವರಿಯೆ 
ಸಂದುದದ ಬಳಿಕಿತ್ಲಿಂದ್ರನ 
ನಂದನದ ಬೇಗೆಯಲಿ ಬದುಕಿತು 
ಮಂದಪಾಲನ ಸುತ ಚತುಷ್ಟಯವರಸ ಕೇಳೆಂದ ೬೫ 
- ಮೆಚ್ಚಿಸಿದವವುವಸೂಕ್ತವ 
ನುಚ್ಚರಿಸಿ ತಬ್ಬಲನ ಮುಖವನು 
ಬಿಚ್ಚಿ ಬದುಕಿದವಾ ಮುನಿಯ ಸಂತಾನ ಪಕ್ಷಿಗಳು 
ಹೆಚ್ಚಿದುರಿ ಹಬ್ಬುಗೆಯ ಹೊಯ್ದಲಿ| 
ಬೆಚ್ಚಿ ಮಯನರ್ಜುನನ ಹೊಗಳಿದ) 
ಕಿಚ್ಚಿನಲಿ ಬದುಕಿದನು ಧರಣಿಪಾಲ ಕೇಳೆಂದ 


ಖಗ ಚತುಷ್ಟಯ ಮಯ ಸಹಿತವುರಿ 
ಯುಗುಳಿತುಳಿದ ಸಮಸ್ತ ಭೂತಾ 
ಳಿಗಳನಾಹುತಿಗೊಂಡನಗಿ ಧನಂಜಯಾಜ್ಞೆಯಲಿ 
ಗಗನದಿಂದಿಳಿತಂದು ಸುರಪತಿ 
ಮಗನ ಮನ್ನಿಸಿ ಕೊಟ್ಟನಗ್ಗದ 

( ೬೭ 
ಗಗನಮಣಿಗೆಣಿಯೆನಿಪ ಮಕುಟವನೊಲಿದು ಪಾರ್ಥಂಗೆ. 

ಹರಿಗೆ ವಂದಿಸಿ ಮಗನನೊಲಿದಾ 
ದರಿಸಿ ಮರಳಿದನಿಂದ್ರನಿತ್ತಲು 
ಭರದಿನಿವರೆತಂದರಿಂದ್ರಪ್ರಸ್ಥ ಪುರವರಕೆ 
ಧರಣಿಪತಿಗಾ ಖಾಂಡವದ ದ 
ಒುರಿಯ ಹೋಮದ ಹೊಸ ಕಥೆಯ ವಿ 
ಸ್ವರಸಿ ಹೇಳಿದನಸುರರಿಪು ಭೀಮಾದಿಗಳು ನಲಿಯೆ ೬೮ 
- ಧಾರುಣೀಶ್ವರರೈವರನು ಸುಕು 
ಮಾರ ವರ್ಗವನಾ ಸುಭದಾ 
ನಾಗಿಯನು ಪಾಂಚಾಲೆಯನು ತತ್ಸಕಲ ಬಾಂಧವರ 
ಸೂರಿಗಳ ಸಚಿವಾದಿ ನೃಪ ಪರಿ 
ವಾರವನು ಪತಿಕರಿಸಿ ಬಂದನು 
ದೊರಕಿಗೆ ಹರುಷದಲಿ ಗದುಗಿನ ವೀರನಾರಯಣ ೬೯ 


ಇತಿ ಶ್ರೀಮದಚಿಂತ್ಯಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ 

ಮಕರಂದ ಮಧುಪಾನ ಪುಷ್ಪವತಃ ಪಟ್ಟದೀ ನಿಕಾಯ 
ಶ್ರೀಮತ್ತು ಮಾರವ್ಯಾಸಯೋಗೀಂದ್ರ ವಿರಚಿತಮಪ್ಪ 
ಕರ್ಣಾಟ ಭಾರತ ಕಥಾಮಂಜರಿಯೊಳ್ 

ಆದಿಪರ್ವ ಸಮಾಪ್ತ ಮಾದುದು . 


ಸ ಭಾ ಪ ರ್ವ 


ಮೊದಲನೆಯ ಸಂಧಿ 


ಸೂ ಸಭೆಯೊಳೋಲಗದೊಳು ವಿರಿಂಚಿ 

ಪ್ರಭವನನುಮತದಿಂದ ಧರಣಿ 
ವಿಭು ಮಹಾಕ್ರತು ರಾಜಸೂಯವನೊಲಿದು ಕೈಕೊಂಡ 


ಕೇಳು ಜನಮೇಜಯ ಧರಿತ್ರೀ 

ಅರಸ ಕೇಳೆ ಬಳಿಕ ಹರಿ ನಿಜ 
ಪಾಲ ಖಾಂಡವ ವನದ ವಕ್ಸಿ 

( ಮೆಳೆಯ ಪುರಕೆ ಬಿಜಯಂಗೆಯ್ಯ ವಾರ್ತೆಯ 
ಜ್ವಾಲೆ ತೆಗೆದುದು ಕೂಡೆ ಹೊಗೆದುದು ಹೊದರ ಹೊಸ ನೊರೆದನವನೀಪತಿಗೆ ಭೀಮ ಧನಂಜಯಾದ್ಯರಿಗೆ 
ಮೇಲುಗಾಳಗದುಬ್ಬಿನಲಿ ಸಿರಿ 

ಅರಸಿಯರಿಗಭಿಮನ್ನು ಧರ್ಮಜ 
ಲೋಲಸಹಿತರ್ಜುನನು ವಿಕ್ರಮ 

ನರ ವೃಕೋದರಸೂನು ಮೊದಲಾ 
ದೇಳಿಗೆಯ ಪರಿತೋಷದಲಿ ತಿರುಗಿದನು ಪಟ್ಟಣಕೆ ೧ ಗಿರೆ ಸಮಸ್ತಜನಂಗಳನು ಮನ್ನಿಸಿದನುಚಿತದಲಿ 
- ದೂತರೈದಿದರಿವರ ಸೂರೆಯ 

ವರ ಮುಹೂರ್ತದೊಳಮೃತಯೋಗೋ 
ಕೈತವಕಿಗರು ಕೃತಕ ವಾರ್ತಾ 

ತರ ಶುಭಗ್ರಹ ದೃಷ್ಟಿಯಲಿ ಹಿಮ 
- ಭೀತ ಪುರಜನ ಮುಖದ ದುಗುಡದ ದಡ್ಡಿಗಳನುಗಿದು ಕರ ಶುಭಾವಸ್ಥೆಯಲ್ಲಿ ಕೇಂದ್ರಸ್ಥಾನ ಗುರುವಿನಲಿ 
ಬೀತುದಿಂದ್ರನ ಬಲುಹು ವಿಗಡನ 

ಧರಣಿಸುರರಾಶೀರ್ವಚನ ವಿ . 
ವೀತಿಹೋತ್ರನ ವಿಲಗ ತಿದ್ದಿ ವಿ 

ಸರಣ ದಧಿ ದೂರ್ವಾಗ್ಧತೆಗಳು 
ಧೂತರಿಪುಬಲ ಬಂದನಿದೆಯೆಂದರು ಮಹೀಪತಿಗೆ ೨ ಬೃರದ ವಾದ್ಯ ಗಡಾವಣಿಯಲಸುರಾರಿ ಹೊರವಂಟ ೬ 
ಹೂತುದರಸನ ಹರುಷಲತೆ ಪುರು 

- ಕರಯುಗದ ಚಮ್ಮಟಿಕೆ ವಾಷೆಯು 
ಹೂತ ವಿಜಯದ ವಿಜಯ ವಾರ್ತಾ 

ಲರಸ ರಥವೇರಿದನು ಮುಕ್ತಾ 
ಪ್ರೋತ್ರ ಸುಖಸಂಪ್ರೀತಿನಯನ ಜಲಾಭಿಷೇಕದಲಿ 

ಭರದ ಭಾರದ ಸತ್ತಿಗೆಯ ಪಲ್ಲವಿಸಿದನು ಭೀಮ 
ಮಾತು ಹಿಂಚಿತು ಮುಂಚಿದುದು ನಯ 

ಹರಿಯುಭಯ ಪಾರ್ಶ್ವದಲಿ ಸಿತ ಚಾ 
ನಾತಿಥಿವ್ರಜ ಮುಸುಕಿತಸುರ ವಿ 

ಮರವ ಚಿಮ್ಮಿದನರ್ಜುನನು ಬಂ 
ಘಾತಿ ಪಾರ್ಥನನನಿಲಸುತ ನಕುಲಾದಿ ಬಾಂಧವರ ೩ ಧುರದ ಹಡಪದ ಹೆಗಲಲೈದಿದರರ್ಜುನಾನುಜರು ೮ 
ತಳಿತ ಗುಡಿಗಳು ಸಾಲ ಕಲಶದ 

- ಪೌರಜನ ಪುರಜನ ನೃಪಾಲಕು 
ನಿಳಯ ನಿಳಯದ ಬೀದಿಬೀದಿಯ 

ಮಾರ ಸಚಿವ ಪಸಾಯುಭಟ ಪರಿ 
ತಳಿರದೋರಣದೋರಣದ ನವ ಮಕರತೋರಣದ 

ವಾರ ಭೌಮ್ಯಪ್ರಮುಖ ಸೂರಿಸಮಾಜರೊಗಿನಲಿ 
ತಳಿಗೆ ತಂಬುಲದಾರತಿಯಮಂ 

ತೇರ ಬಳಿವಿಡಿದೈದಿದರು ಮುರ 
ಗಳಿತ ರಭಸದೊಳಖಿಳ ರಾಜಾ 

ವೈರಿ ವಿರಹ ವಿಧೂತ ವದನಾಂ 
ವಳಿಗಳೊಸಗೆಯೊಳಿವರು ಹೊಕ್ಕರು ರಾಜಮಂದಿರವ ೪ ಭೋರುಹರ ಸಂತೈಸಿ ಬೀಳ್ಕೊಟ್ಟನು ಕೃಪಾಜಲಧಿ ೯ 
ಹಿರಿಯರಂಘ್ರದ್ವಯಕೆ ಮಣಿದರು 

- ಅರಿನ್ನ ಪರು ಕುಹಕಿಗಳು ನೀವೇ 
ಕಿರಿಯರುಚಿತ ಕ್ಷೇಮ ಕುಶಲದಿ 

ಸರಸಹೃದಯರಧರ್ಮಶೀಲರು 
ಪರಿ ರಚಿತ ಪರಿರಂಭ ಮಧುರ ವಚೋವಿಳಾಸದಲಿ 

ಪರರು ನೀವತಿ ಧರ್ಮನಿಷ್ಠರು ಹಾನಿಯುಂಟದಕೆ 
ಅರಸನಿವರನು ಮನ್ನಿಸಿದನಾ 

ಅರಸನಾರೋಗಣಿ ವಿಹಾರದೊ 
ದರಿಸಿತನ್ನೊನ್ಯಾನುರಾಗ 

ಳಿರುಳು ಹಗಲು ಮೃಗವ್ಯಸನದೆ 
#ುರಿತ ತೇಜೋಭಾವ ವಿಭ್ರಮ ಭೂಪತಿವ್ರಾತ - ೫ ಚ್ಚರಿಗೊಳಿಹುದೆಂದನಿಬರನು ಬೀಳ್ಕೊಟ್ಟನಸುರಾರಿ ೧೦ 

೭೩ 


ಮ ಹಾಭಾರ ತ 

[ ಸಂಧಿ 
ನಾಲಗೆಗಳಸುರಾರಿಗುಣ ನಾ 

ದಿವಸ ದಿವಸದೊಳುಂಡುದವನೀ . 
ಮಾಳಿಯಲಿ ತುರುಗಿದವು ಕಂಗಳು 

ದಿವಿಜ ಸಂತತಿ ಹತ್ತು ಸಾವಿರ 
ನೀಲಮೇಘಶ್ಯಾಮನಲಿ ಬೆಚ್ಚವು ವಿಹಾರದಲಿ 

ವವರನೇನೆಂದೆಣಿಸುವೆನು ಮಾರ್ಗಣ ಮಹೋದಧಿಯ 
ಬಾಲಕೇಳೀ ಕಥನ ಸುಧೆಯೊಳ 

ವಿವಿಧ ರತ್ನಾಭರಣ ಕಾಂಚನ 
ಗಾಳಿ ಮುಳುಗುತ ಕಳುಹುತನಿಬರು 

ನವ ದುಕೂಲದ ದಿಂಡಿನಲಿ ಬುಧ 
ಸಾಲಭಂಜಿಕೆಯಂದವಾದರು ಕೃಷ್ಣ ವಿರಹದಲಿ 

ನಿವಹ ದಣಿದುದನಂತ ಕೃಪಣಾನಾಥ ಜನಸಹಿತ ೧೮ || 
- ಕಳುಹಿ ಕಂಗಳು ಮರಳಿದವು ಮನ 

- ಆ ಮಹೋತ್ಸವವಳು ದಿನವಭಿ 
ಕಳುಹದಾ ದ್ವಾರಾವತಿಗೆ ಮಂ 

ರಾಮರಂಜಿತವಾಯ್ತು ಶುಭದಿನ 
ಗಳ ಮಹೋತ್ಸವದೊಸಗೆ ನುಡಿಯಲಿ ಹೊಕ್ಕ ನಸುರಾರಿ ರಾಮಣೀಯಕ ಲಗ್ನದಲಿ ಹೊಕ್ಕನು ಮಹಾಸಭೆಯ 
ಬಳಿಕಿವರು ನಿಜ ರಾಜಭವನ 

ಭೂಮಿಪಾಲರನಂತ ಸುಜನ 
ಸ್ಥಳಕೆ ಬಂದರು ಸೌಮನಸ್ಯದ 

ಸೋಮವನುಜರಮರರೆನಿಪ ಸ 
ಲಿಳೆಯ ಪಾಲಿಸುತಿರ್ದರವನೀಪಾಲ ಕೇಳೆಂದ 

ನಾಮರಿದ್ದರು ರಾಯನೆಡ ಬಲವಂಕದಿದಿರಿನಲಿ 
- ಮುರಹರನ ನೇಮದಲಿ ಮಯ ವಿ 

ಹೊಳೆಹೊಳೆದುದಾಸ್ತಾನ ಕಾಂತಾ 
ಸರಿಸಿದನು ಪದಿನಾಲ್ಕು ತಿಂಗಳು 

ವಳಿಯ ಕಂಗಳ ಬೆಳಕಿನಲಿ ತನಿ 
ವರ ಸಭಾಮಂಟಪವನನಿಬರಿಗಿವ ಕೃತಜ್ಞನಲೆ 

ಮುಳುಗಿತೋಲಗ ಲಲಿತರಸ ಲಾವಣ್ಯಲಹರಿಯಲಿ 
ಕಿರಣ ಲಹರಿಯ ವಿವಿಧ ರತ್ತೋ . 

ವಿಲಸದಖಿಳಾಭರಣ ರತ್ನಾ 
ತ್ರದ ರಚನಾಶಿಲ್ಪವಿದು ದೇ . 

ವಳಿಯ ರಶ್ಮಿಯಲಡಿಗಡಿಗೆ ಪ್ರ 
ವರಿಗಸಾಧ್ಯವು ಶಿವಶಿವಾಯೆನೆ ಮೆರೆದುದಾಸ್ಥಾನ ೧೩ ಜೈಲಸಿತಾ ಸಭೆ ದೀಪ್ತಿಮಯ ವಿವಿಧಾನುಭಾವದಲಿ ೨೦ 
- ಹತ್ತು ಸಾವಿರ ಕೈ ಪ್ರಮಾಣದ 

ಮೇಳದಲಿ ಗಂಧರ್ವರಿಪ್ಪ 
ಸುತ್ತುವಳಯದ ವಣಿಯ ಶಿಲೆಗಳ 

ತೇಳು ತುಂಬುರ ಸಹಿತ ಶುದ್ಧದ 
ತತ್ವವಣಿಗಳ ತೆಕ್ಕೆ ಬೆಳಗಿನ ಲಳಿಯ ಲಹರಿಗಳ 

ಸಾಳಗದ ಸಂಕೀರ್ಣ ದೇಶಿಯ ವಿವಿಧ ರಚನೆಗಳ 
ಸುತ್ತುವಳಯದ ಪದ್ಯ ರಾಗದ 

ಬಾಳೆಯರ ಸುರ ಗಣಿಕೆಯರ ಮುಖ 
ಭಿತ್ತಿಗಳ ವೈಡೂರ್ಯ ಶಿಲೆಗಳ 

ಚಾಳೆಯರ ಸಂಗೀತ ತಾಳದ 
ಮತ್ತ ವಾರಣ ವರವಿಧಾನದಲೆಸೆದುದಾಸ್ಥಾನ 

ತೂಳುವರೆ ತುಂಬಿದುದು ಕುಸುಮಾಯುಧನ ಕಳಕಳವ ೨೧ 
ಕರೆಸಿದನು ಮಯನೆಂಟು ಸಾವಿರ 

ಆ ಮಹಾಸಭೆಯಲಿ ಯುಧಿಷ್ಠಿರ 
ಸರಿಗ ರಕ್ಕಸ ಕಿಂಕರರ ನಿಜ 

ಭೂಮಿಪತಿ ದೂರದಲಿ ಕಂಡನು . 
ಶಿರದೊಳಾಂತರು ತಂದರಿಂದ್ರಪ್ರಸ್ಥಪುರವರಕೆ 

ತಾಮರಸದಳ ನಯನ ಸಂನಿಭ ಭಾವ ಭಾವಿತನ 
ಅರಸ ಕಾಣಿಸಿಕೊಂಡನದನಾ 

ಹಾ ಮಹಾದೇವೆತ್ತಣದುಭುತ 
ದರಿಸಿದನು ಭೀಮಂಗೆ ಭಾರಿಯ 

ಧಾಮವಿದು ದಿನಮಣಿಯ ತೇಜ 
ವರಗದಾದಂಡವನು ಕಾಣಿಕೆಯಿತ್ತು ಪೊಡವಂಟು ೧೫ ಸೋಮವೆರಡರ ಧಾತುಯೆನುತೀಕ್ಷಿಸಿದರಾ ದೆಸೆಯು ೨೨ 
- ಇದು ಪುರಾತನ ಸಗರ ವಂಶಾ 

ಲಿಲಿತತೇಜಃಪುಂಜ ಮಿಗೆ ಥಳ 
ಭ್ಯುದಯ ದುರ್ಜಯ ಯವನಾಶ್ವನ 

ಥಳಿಸಿತತಿ ದೂರದಲ್ಲಿ ಬೆಳಗಿನ 
ಗದೆ ಕೃತಾಂತನ ಕರದ ದಂಡವನಂಡಲೆವ ಬಲದ 

ಗೊಳಸನುಡಿದಂತಾದುದಾಗಳೆ ತೋರಿತಾಕಾರ 
ಮದದಲೊಪ್ಪುವುದೆನುತ ಮಯನತಿ 

ತಳಿತುದವಯವ ಶುದ್ದ ವರ್ಣ 
ಮುದದಿ ಬಳಿಕಾ ದೇವದತ್ತಾ 

ಸ್ಥಳವು ನಿಮಿಷಕೆ ಮುನಿವರಾಕೃತಿ 

ಹೊಳೆದುದಾಕ್ಷಣವೀತ ನಾರದನೆಂದುದಖಿಳಜನ - ೨೩ 
ಖ್ಯದ ಮಹಾಶಂಖವನು ಪಾರ್ಥಗೆ ಕೊಟ್ಟುಕೈಮುಗಿದ ೧೬ 
- ಒಸಗೆ ಮೆರೆದುದು ಮಯನ ಮಿಗೆ ಮ 

- ದಣಿಯದಾತನ ಬೆರಳು ನಾರಾ 
ಸಿದನವನಿಪನಂಗಚಿತ್ತದೋ 

ಯಣ ರವದವೀಣೆಯಲಿ ಹೃದಯಾಂ 
ಇಸುರ ಕಿಂಕರರನಿಬರನು ಸನ್ಮಾನ ದಾನದಲಿ 

ಗಣದ ಸೀಮೆಗೆ ಬಿಡಯವಾಗದು ಕೃಷ್ಣ ಪದ ಕೇಳಿ 
ಒಸೆದು ಕಳುಹಿದನಾತನನು ದೆಸೆ 

ಪ್ರಣವರೂಪದ ಭಾವಶುದ್ಧಿಯ 

ಕಣಿ ಮುರಾರಿಯು ತನ್ನಯದ ನಿ 
ದೆಸೆಯ ಯಾಚಕ ನಿಕರ ನೂಕಿತು 
ಮುಸುಕಿತ್ಸೆ ಧರಜನ ಕೀರ್ತಿಯ ಝಾಡಿಮೂಜಗವ ೧೭ ರ್ಗುಣ ಮುನೀಶ್ವರನಿಳಿದನಿಂದ್ರಪ್ರಸ್ಥ ಪುರವರ 


೭8 


ಸಧಾಪ ರ್ವ . 
೧] - 

ಗಸಣಿಯಿಲ್ಲೆಲೆ ನಿನಗೆ ಸಪ್ಪ 
ಬಂದನರಮನೆಗಾ ಮುನಿಯನಭಿ 
ವಂದಿಸಿದುದಾಸ್ತಾನವಿರಲಿ 

ವ್ಯಸನದಲಿ ನಿನ್ನನುಜ ತನುಜರ 
ನಿಂದು ಬಿಜಯಂಗೈಸಿ ತಂದರು ಸಿಂಹವಿಷ್ಕರಕೆ 

ಮುಸುಡಧರ್ಮದಲಿರದಲೇ ವೈದಿಕ ವಿಧಾನದ 
ಸಂದ ಮಧುಪರ್ಕಾಧಿ ಸಮ್ಮತಿ 

ಸಸಿನವೇ ನಿನ್ನರಿತ ಖಳರಿಗೆ 
ಯಿಂದ ಪೂಜಿಸಿ ವಿನಯ ಮಿಗೆ ನಗು 

ಹುಸಿಕರಿಗೆ ಡಂಬಕರಿಗಜ್ಜರಿ 
ತೆಂದನವನೀಪಾಲನುಚಿತೋಕ್ತಿಯಲಿ ನಾರದನ ೨೫ ಗುಸುರುವಾ ನಿನ್ನಂತರಂಗವನೆಂದನಾ ಮುನಿಪ ೩೨ 
- ಕುಶಲವೇ ನಿಮ್ಮಂಘಿಗಳಿಗಿಂ 

ಹುರುಡಿಗರನೇಕಾಂತದೊಳಗಾ 
ದೊಸಗೆಯಾಯಿತು ನಮಗೆ ದರುಶನ 

ದರಿಸುವರು ಭೇದಕರ ಬುದ್ದಿಗೆ 
ವಸಮ ಸಂಸ್ಕೃತಿವದಗ್ನರಿಗಮ್ಮತ ವರ್ಷವಲೆ 

ತೆರಹುಗೊಡುವರು ಕುಟಿಲರಿಗೆ ವಿಶ್ವಾಸಹೀನರಿಗೆ 
ಪಶುಪತಿಯ ಪರಮೇಷ್ಠಿ ಯಾ ಮುರ 

ಮರುಳುಗೊಂಬರು ಖಳರಿಗೆ ಭಂ 
- ದೀಪ್ತನ ಸಾಮರ್ಥ್ಯದ ಸಗಾಢದ 

ಡರಿಗೆ ತರುವರು ಧನವನೀ ಧರೆ 
ದೆಸಕ ನಿಮಗುಂಟೆಂದು ಕೊಂಡಾಡಿದನು ನಾರದನ ೨೬ ಯರಸುಗಳಿಗಿದು ಸಹಜ ನಿನ್ನಂತಸ್ಥವೇನೆಂದ ೩೩ 
- ಕುಶಲವೆಮಗಿಂದೈದೆ ನೀನೀ 

- ಒಳಗೆ ಕುಜನರು ಹೊರಗೆ ಧರಣಿ 
ವಸುಮತೀ ವಧುಗೊಳಿದನೆ ಶೋ 

ವಳೆಯ ಮಾನ್ಯರು ಛತ್ರ ಚಮ್ರದ 
ಭಿಸುವುದೇ ಭವದಾಜ್ಞೆಯಲಿ ವರ್ಣಾಶ್ರಮಾಚಾರ 

ನೆಳಲು ಖಳರಿಗಾತಪದ ಬಲುಬೇಗೆ ಬುಧಜನಕೆ 
ದೆಸೆದೆಸೆಗಳನಳಾಗ್ನಿ ಹೋತ್ರ 

ಒಳಗೆ ರಾಜದ್ರೋಹಿಗಳು ಹೊರ 
ಪ್ರಸರ ಧೂಮಧ್ವಜಗಳೇ ನಿಂ 

ವಳಯದಲಿ ಪತಿಕಾರ್ಯನಿಷ್ಠರು 
ದಿನರಲೇ ದುರ್ಜನರು ಸುಜನರನೆಂದನಾ ಮುನಿಪ ೨೭ ಬಳಸಿಹುದು ನೃಪಚರಿತ ನಿನ್ನಂತಸ್ಥ ವೇನೆಂದ ೩೪ 
- ಅರ್ಥದಿಂ ಧರ್ಮವನು ಧರ್ಮದಿ 

- ಖಳರೊಡನೆ ವಿನೋದ ಭಂಡರೊ 
ನರ್ಥವನು ಧರ್ಮಾರ್ಥವೆರಡನು 

ಳಾಳಿ ಸಾವಿಹರೊಡನೆ ಸ 
ವ್ಯರ್ಥಕಾಮದಲಳಿಯಲೇ ರಾಜ್ಯಾಭಿಲಾಷೆಯಲಿ 

ಮೇಳ ನಂಬುಗೆ ಡಂಭರೊಡನೆ ವಿಕಾರಿಯೊಡನಾಟ 
ಅರ್ಥಸಾಧನ ಧರ್ಮ ಸಾಧನ 

ಸೂಳೆಯರು ಸಮಜೀವಿಗಳು ಕುಲ 
ವರ್ಥ ಧರ್ಮದಲಭರುಲೋಕಕ 

ಬಾಲಕಿಯರೋಗಡಿಕೆಯವರು – 
ನರ್ಥ ಸಾಧನ ಕಾಮವೆಂದನು ಮುನಿ ನೃಪಾಲಂಗೆ ೨೮ ಪಾಲಜನಕಿದು ಸಹಜ ನಿನ್ನಂತಸ್ಥವೇನೆಂದ ೩೫ 
- ಮಾನ್ಯರನು ಧಿಕ್ಕರಿಸೆಯೆಲೆಯವ 

- ಆರು ಗುಣದೊಳುಪಾಯ ನಾಲ್ಕ ರೊ 
ಮಾನ್ಯರನು ಮನ್ನಿಸೆಯಲೇ ಸಂ 

ಛೇರಿಹುದೆ ಮನ ರಾಜಧರ್ಮದ 
ಮಾನ್ಯರನು ಸತ್ಕರಿಸುವಾ ಹಳಿವಾ ವಿಕಾರಿಗಳ 

ಮೂರುವರ್ಗದೊಳೆಚ್ಚರುಂಟೇ ನಯವಿಧಾನದಲಿ 
ಅನ್ಯರನು ನಿನ್ನವರ ಮಾಡಿಯ 

ಮೂರು ಶಕ್ತಿಗಳೊಳಗೆ ಮನ ಬೇ 
ನನ್ಯರನು ಬಾಹಿರರ ಮಾಡಿವ 

ರೂರಿಹುದೆ ಸಪ್ತಾಂಗದಲಿ ವೆ 
ದಾನ್ಯರನು ನಿಗ್ರಹಿಸೆಯೆಲೆ ಭೂಪಾಲ ಕೇಳೆಂದ ೨೯ ದೋರಿಹೈ ಬೇಸರೆಯಲೇ ಭೂಪಾಲ ನೀನೆಂದ ೩೬ 
- ಖಳರ ಖಂಡಿಸುವಾ ಮದ ವ್ಯಾ 

- ಪ್ರಜೆಗಳನುರಾಗಿಗಳೆ ಸುಭಟ 
ಕುಲರ ದಂಡಿಸುವಾ ದರಿದ್ರರ 

ಜಕೆ ಜೀವಿತ ಸಂದಿಹುದೆ ವರ 
ನೊಲಿದು ರಕ್ಷಿಸುವಾ ಸುಮಾಯಾವಿಗಳ ಶಿಕ್ಷಿಸುವ 

ಸುಜನರಿಗೆ ಸಂತೋಷವೇ ಮಧುರೊಕ್ಕಿರಚನೆಯಲಿ 
ಕುಲಯುತರ ಕೊಂಡಾಡುವಾ ರಿಪು 

ವಿಜಯ ಭೀಮರು ಯಮಳರಿವರ 
- ಬಲದ ತಲೆ ಚೆಂಡಾಡುವಾ ದು . 

ಗ್ರಜರೊಳನುಜರಭಿನ್ನ ರೇ ಗಜ 
ರ್ಬಲರನತಿ ಬಾಧಿಸೆಯಲೇ ಭೂಪಾಲ ಕೇಳೆಂದ ೩೦ ಬಜಿಕೆಯಂತಃಪುರದೊಳಿಲ್ಲಲೆ ರಾಯ ಕೇಳೆಂದ 
- ಜಾತಿ ಸಂಕರವಿಲ್ಲಲೇ ಜನ 

೩೭ 

ವಿಹಿತ ಕಾಲದ ಮೇಲೆ ಸಂಧಿಯ 
ಜಾತದಲಿ ಹೀಮೋತ್ತಮರು ನಿ 

ನಹಿತರೊಳು ವಿರಚಿಸುವ ಮೇಣ್ 
ರ್ಣಿತರೇ ನಿಜಮಾರ್ಗದಲ್ಲಿ ಕುಲವಿಹಿತ ಧರ್ಮದಲಿ ಗ್ರಹದ ಕಾಲಕೆ ವಿಗಡಿಸುವುದೆಂಬರಸು ನೀತಿಯಲಿ 
ಖ್ಯಾತರೇ ಸತ್ಪುರುಷರಧಿಕ 

ವಿಹಿತವೇ ಮತಿ ವೈರಿ ರಾಯರ 
ದೂತಕೇಳಿಗಳಿಲ್ಲಲೇ ಮೃಗ 
ಯಾತಿರೇಕವ್ಯಸನ ಕಿರಿದೇ ರಾಯ ನಿನಗೆಂದ 

ವಿಹರಣವನವರಾಳು ಕುದುರೆಯ 
೩೧ ಬಹಳತೆಯನಲ್ಪತೆಯನರಿವೈ ರಾಮ ನೀನೆಂದ ೩೮ 


೭೬ 


ಮ ಹಾಧಾ ರ ತ 


[ ಸಂಧಿ 


- ಒಂದರಾಯಕೆಬೀಯ ಸರಿ ಮ 

ರಣಮುಖದೊಳಂಗನೆಯಲಾರೋ 
ತೊಂದು ಕಡೆಯಲಿ ಹೀನ ಫಲವಿ 

ಗಣಿಯಲರಿಗಳ ಕೂಟದಲಿ ವಾ 
ನ್ನೊಂದು ಕಾರ್ಯದುಪೇಕ್ಷತೆಗೆ ಮೊದಲಿಲ್ಲ ಕಡೆಯಿಲ್ಲ ರಣ ತುರಗದೇರಾಟದಲಿ ವಿವಿಧಾಯುಧಂಗಳಲಿ 
ಒಂದು ದುರ್ಘಟ ದೈವ ಸಾಧಿತ 

ಎಣಿ ನೃಪರ ಸೋಂಕಿನಲಿ ಸೆಜ್ಜೆಯ 
ವೊಂದು ಶಂಕಿತ ಫಲವೆನಿಪ್ಪವ 

ಲಣಿಯ ಮನದಲಿ ಮಹಾಮೃಗ. 
ಹಿಂದುಗಳೆವೈ ಮಂತ್ರದಲ್ಲಿ ಭೂಪಾಲ ಕೇಳೆಂದ ೩೯ ಗಣನೆಯೊಳಗೆಚ್ಚರಿಕೆಯುಂಟೇ ರಾಯ ನಿನಗೆಂದ ೪೬ 
ನೆನೆದ ಮಂತ್ರವ ನಿನ್ನೊಳಾಲೋ 

ನುಡಿದೆರಡನಾಡದಿರು ಕಾರ್ಯವ 
ಚನೆಯ ನಿಶ್ಚಯವಿಲ್ಲದಿರಿ 

ಬಿಡದಿರಾವಳಾದರೆಯು ನಗೆ. 
ಬೃ ನಲಿ ಮೇಣ ಹಲಬರಲಿ ಜಡರಲಿ ಮತಿ ವಿಹೀನರಲ್ಲಿ ನುಡಿಯ ಕುಂದದಿರೊಡೆಯದಿರು ಹೃದಯವನು ಕಪಟದಲಿ 
ಮನ ಬರಡರಲಿ ಸಲೆ ವಿಧಾವಂ 

ಬಡ ಮನವ ಮಾಡದಿರು ಮಾರ್ಗದೊ 
ತನಲಿ ಮಂತ್ರಾಲೋಚನೆಯ ಸಂ 

ಳಡಿಯಿಡದಿರನುಜಾತ್ಮಜರೊಳೊ 
ಜನಿಸಿ ಹರಹಿನೊಳಳಿಯಲೇ ಭೂಪಾಲ ಕೇಳೆಂದ ೪೦ ಗೊಡೆಯದಿರು ನೃಪನೀತಿಯಿದು ಭೂಪಾಲ ಕೇಳೆಂದ ೪೬ 
- ಕಿರಿದುಪೇಕ್ಷೆಯ ಬಹಳ ಫಲವನು 

- ನೀತಿವಿಡಿದರಸಂಗೆ ಬಹಳ 
ಹೊರೆವುದಿದು ಮೇಣಲ್ಪ ಭೇದಕೆ 

ಖ್ಯಾತವದು ಜನರಾಗ ರಾಗ 
ಮುರಿವುದಿದು ವಿಕ್ರಮಕೆ ವಶವಿದು ನೀತಿಸಾಧ್ಯವಿದು ವಾತದಿಂ ಧನ ಧನದಿ ಪರಿಕರ ಪರಿಕರದಿ ಜಯವು 
ಹರಿವುದಿದು ನಯ ಶಕ್ತಿಗೆಂಬುದ 

ಆತ ಜಯದಿಂ ಧರ್ಮ ಧರ್ಮ ಸ 
ನರಿದು ನಡೆವೆ ರಾಜಧರ್ಮದ 

ಮೇತದಿಂ ಸುರತುಪ್ಪಿ ತಪ್ಪಿಯ 
ಹೊರಿಗೆಯನು ಮರೆದಿರೆಯಲೇ ಭೂಪಾಲ ಕೇಳೆಂದ ೪೧ ನೀತಿಯಿಂದಿಹಪರವ ಗೆಲುವೆ ರಾಯ ನೀನೆಂದ ೪೮ 
- ಪರರು ಮಾಡಿದ ಸದ್ಗುಣಂಗಳ 

- ಮಂತ್ರವುಳವನವನೆ ಹಿರಿಯನು 
ಮರೆಯೆಯಲೆ ಪರರವಗುಣಂಗಳ 

ಮಂತ್ರವುಳ್ಳವನವನೆ ರಾಯನು 
ಮರೆದು ಕಳೆವಾ ಮಾನ್ಯರಿಗೆ ನೀ ಮಾಡಿದವಗುಣವ ಮಂತ್ರವುಳ್ಳವನವನೆ ಸಚಿವ ನಿಯೋಗಿಯೆನಿಸುವನು 
ಮೆರೆಯೆಯಲೆ ನೀ ಮಾಡಿದುಚಿತವ 

ಮಂತ್ರವಿಲ್ಲದ ಬರಿಯ ಬಲು ತಳ 
ಮರೆದು ಕಳೆವಾಚಾರವಿದು ಸ 

ತಂತ್ರದಲಿ ಫಲವಿಲ್ಲ ವೈ ಸ್ವಾ 
ತುರುಷರಭಿಮತವಿದು ಕಣಾ ಭೂಪಾಲ ಕೇಳೆಂದ ೪೨ ತಂತ್ರವೆನಿಸ ರಿವುದೇ ಭೂಪಾಲ ಕೇಳೆಂದ ೪೯ 
- ಭಜಿಸುವಾ ಭಕ್ತಿಯಲಿ ದೈವ 

- ಸತ್ಯವುಳರೆ ಧರಣಿ ಸಾರುಗು 
ದ್ವಿಜ ಗುರುಸ್ಥಾನವನು ದೇಶ 

ಸತ್ಯವುಳರೆ ಪದವಿ ಸಾರುಗು 
ಪ್ರಜೆಯನರ್ಥಾಗಮದ ಗಡಣಿಗೆ ಘಾಸಿ ಮಾಡೆಯೆಲೆ ಸತ್ಯವುಳರೆ ಸಕಲರಾಜ್ಯದ ವೀರಸಿರಿ ಸಾರ್ಗು 
ಕುಜನರಭಿಮತದುಗ್ರ ದಂಡ 

ಸತ್ಯವೇ ಬೇಹುದು ನೃಪರಿಗಾ 
ವ್ಯಜನದಲಿ ಜನ ಜಠರ ವತ್ನಿಯ 

ಸತ್ಯ ಭುಜಬಲಗೂಡಿ ಮಂತ್ರದ 
ಸೃಜಿಸೆಯೆಲೆ ಭವದೀಯ ರಾಜ್ಯ ಸ್ಥಿತಿಯ ಹೇಳೆಂದ ೪೩ ಸತ್ಯವೇ ಸತ್ಕಾಧಿಕವು ಭೂಪಾಲ ಕೇಳೆಂದ - ೫೦ 
- ಆಣಿಗಪಜಯವಿಲ್ಲಲೇ ಕೀ . 

- ಮೇಲನರಿಯದ ನೃಪನ ಬಾಳಿಕೆ 
ಇಾಣಿ ಟಂಕದೊಳಿಲ್ಲಲೇ ನಿ 

ಗಾಳಿಗೊಡ್ಡಿದಸೊಡರು ನೀರದ 
ತಾಣದಲಿ ಸಂಗರವ ಹೊಗೆಯೆಲೆ ಶೌರ್ಯ ಗರ್ವದಲಿ ಜಾಲದೊಡ್ಡಣಿ ಸುರಧನುವಿನಾಕಾರ ಶವದುಡಿಗೆ 
ವಾಣಿಯವನುಚಿತದಲಿ ಧರ್ಮದ 

ಬಾಳಿಗ್‌ಕಿದ ಕೊರಳು ಭುಜಗನ 
ಲೂಣಿಯವನಹಿತರಲುಪೇಕ್ಷೆಯ 

ಹೇಳಿಗೆಯಲಿಕ್ಕಿದ ಕರವು ಬೆ 
ಕೇಣವನು ದಾನದಲಿ ಮಾಡೆಲೆ ರಾಯ ಕೇಳೆಂದ ೪೪ ೪ಾರ ಹಬ್ಬುಗೆಯವನ ಸಿರಿ ಭೂಪಾಲ ಕೇಳೆಂದ ೫೧ 
ಕಳವು ಪುಸಿ ಹಾದರ ವಿರೋಧ 

- ಆಯವಿಲ್ಲದ ಬೀಯವನು ಪೂ 

ರಾಯವಿಲ್ಲದ ಗಾಯವನು ನಿ 
ಸ್ಥಲಿತವಾರಡಿಬಂದಿ ದಳವುಳ 
ಬೆಳುಗವಿತೆಯನ್ಯಾಯ ಪರಿಭವ ಠಕ್ಕು ಡೊಳ್ಳಾಸ 

ರ್ದಾಯವಿಲ್ಲದ ಮಂತ್ರವನು ಲೇಸಾಗಿ ಮಿಗೆ ರಚಿಸಿ 
ಪಳಿವು ವಂಚನೆ ಜಾತಿ ಸಂಕರ 

ನ್ಯಾಯವಿಲ್ಲದ ನಡವಳಿಯನ 
ಕೊಲೆ ವಿರೋಧವು ವಿಕೃತ ಮಾಯಾ 

ನ್ಯಾಯ ಹೊದುವ ಪಾತಕವ ನಿಜ 
ವಳಿಗಳೆಂಬಿವು ನಿನ್ನೊಳಿಲ್ಲಲೆ ರಾಯ ಕೇಳೆಂದ ೪೫ ಕಾಯದಲಿ ನೀ ಧರಿಸೆಯೆಲೆ ಭೂಪಾಲ ಕೇಳೆಂದ ೫೨ 


ಸಭಾ ಪರ್ವ 


೭೬ 


ಢಾಳರನು ಢವಳರನು ಠಕ್ಕಿನ| 
ಫಲವಹುದ ಕೆಡಲೀಯದಲ್ಲಿ ಪರಿ 

ರೌಳಿಕಾರರ ಕೃತಕ ಮಾಯಾ 
ಮಳವ ಕೋತಿಬಂದದಲೆ ವಿನಾ 

ಜಾಲರನು ಕಾಹುರರನಂತರ್ದಾಹಕರ ಶಠರ 
ಇಳೆಯ ಕರದರ್ಧವನು ತೆಗೆವೈ ಪ್ರಜೆಯ ನೋಯಿಸದೆ 

ಖಳರನು ಖಳರನು ವಿಕಾರಿಯ 
ಹಲವು ಸನ್ಮಾನದಲಿ ನಯದಲಿ 

ಜಾಳು ನುಡಿಗಳ ಜಡಮತಿಯನೀ 
ಚಲಿಸದಿಪ್ಪಂದದಲಿ ರಾಜ್ಯವ 
ನಿಲಿಸುವಭಿಮತ ಮಂತ್ರಿಯುಂಟೇ ರಾಯ ನಿನಗೆಂದ ೫೩ ನಾಳಿಗೊಂಬೆಯೋ ಲಾಲಿಸುವೆಯೋ ರಾಯ ಹೇಳೆಂದ ೬೦ 
- ಸೂಕರನ ತುಂಬಿಯ ಮರಾಳನ 

ಆವ ಕಾಲದೊಳಾವ ಕಾರ್ಯವ 
ಭೇಕವೈರಿಯ ಕಾರುರಗ ಕಪಿ 

ದಾವನಿಂದಹುದವನ ಮ ಪ 
ಕೋಕಿಲನ ಬರ್ಹಿಯ ಸುಧಾಕಿರಣನ ದಿನಾಧಿಪನ 

ಠಾವಿದೆಂಬುದನರಿದಿಹೈ ಮೃಗಜೀವಿಯಂದದಲಿ 
ಆಕಸದ ದರ್ಪಣದ ಬಕ ರ 

ಲಾವಕರ ನುಡಿ ಕೇಳಿ ನಡೆದರೆ 
ತ್ಯಾ ಕರನಿಂದೊಂದು ಗುಣವಿರ 

ಭೂವಲಯದೇಕಾ 
ಬೇಕು ನೃಪರಿಗೆ ನಿನ್ನೊಳುಂಟೇ ರಾಯ ಹೇಳೆಂದ ೫೪ ಠಾವು ಕೆಡವುದನರಿದಿಹ ಭೂಪಾಲ ಕೇಳೆಂದ ೬೧ 
- ನೆಚ್ಚದಿರು ಸಿರಿಯನು ವೃಥಾ ಮದ 

- ಅರಸು ರಾಕ್ಷಸ ಮಂತ್ರಿಯೆಂಬುವ 
- ಗಿಚ್ಚಿನುರಿಯಲಿ ಬೇಯದಿರು ಮಿಗೆ 

ಮೊರೆವ ಹುಲಿ ಪರಿವಾರ ಹದ್ದಿನ 
- ಬೆಚ್ಚಿ ಬೆದರದಿರೆಡರಿನಲಿ ಸತ್ಯವನು ಚಲಿಸದಿರು 

ನೆರವಿ ಬಡವರ ಬಿನ್ನ ಪವನಿನ್ನಾರು ಕೇಳುವರು 
ಮೆಚ್ಚದಿರಸತ್ಯವನು ಗುಣವನು 

ಉರಿವುರಿವುತಿದೆ ದೇಶ ನಾವಿ 
ಮುಚ್ಚದಿರು ಅಪಕೀರ್ತಿನಾರಿಯ 

೩ರಲು ಬಾರದೆನುತ್ತ ಜನ ಬೇ 
ಮೆಚ್ಚದಿರು ಮರುಳಾಗದಿರು ಭೂಪಾಲ ಕೇಳೆಂದ ೫೫ ಸರಿನ ಬೇಗೆಯಲಿರದಲೇ ಭೂಪಾಲ ಕೇಳೆಂದ 
ಹಲವು ವಿನಿಯೋಗದಲಿ ಸುದತಿಯ 

ಧನದಲುರು ಧಾನ್ಯದಲ್ಲಿ ನೆರೆದಿಂ 
ರೋಲುಮೆಯಲಿ ಸಕಲಾಂಗದಲಿ ನಿ 

ಧನದಲುದಕದ ಹೆಚ್ಚುಗೆಯಲ೦ 
ಸೃಲಿತ ನಿಜವನೆ ಧರಿಸುವಾಶ್ರಮ ವರ್ಣಭೇದದಲಿ 

ಬಿನಲಿ ಶಸ್ತಫದಲಿ ಶಿಲಿ ಗಳಲ್ಲಿ ಶಿಲಾಳಿಯಲಿ 
ಹಳಿವು ನಿನಗಾವಂಗದಲಿ ಬಳಿ 

ವನವಳಯ ಕೋಟಾವಳಯ ಜೀ 
ಸಲಿಸದಲೆ ಪರತತ್ಪದಲಿ ವೆ 

ವನವಳಯ ಗಿರಿವಳಯ ದುರ್ಗಮ 
ಸ್ಥಳಿಸದಲೆ ವೈರಾಗ್ಯಮತ ಭೂಪಾಲ ನಿನಗೆಂದ ೫೬ ವೆನಿಪ ದುರ್ಗಾವಳಿ ಸಮಗ್ರವೆ ಭೂಪಕೇಳೆಂದ ೬೩ 
ಪರಿಜನಕೆ ದಯೆಯನು ಪರ ಸ್ತ್ರೀ 

ಕೃಷಿ ಮೊದಲು ಸರ್ವಕ್ಕೆ ಕೃಷಿಯಿಂ 
ಯರಲಿ ಭೀತಿಯ ಹಗೆಗಳಲಿ ನಿ 

ಪಸರಿಸುವುದಾ ಕೃಷಿಯನುದೊ 
– ರುಣತೆಯ ಬಡವರಲಿ ದಾನವ ದೈವ ಗುರುದ್ವಿಜರ ಗಿಸುವ ಜನವನು ಪಾಲಿಸುವುದಾ ಜನಪದದ ಜನದಿ 
ಚರಣ ಸೇವೆಯಲಾರ್ತತೆಯ ಪಿಸು | 

ವಸು ತೆರಳುವುದು ವಸ್ತುವಿನಿಂ ಸಾ 
ಣರ ನುಡಿಗಳಲಿ ಮರ್ಖತೆಯ ತೀ . 

ಧಿಸುವಡಾವುದಸಾಧ್ಯವದರಿಂ 
ವಿರಚಿತೆಯೊ ಬೇಸರುವೆಯೋ ಭೂಪಾಲ ಕೇಳೆಂದ ೫೭ ಕೃಷಿವಿಹೀನನ ದೇಶವದು ದುರ್ದೆಶ ಕೇಳೆಂದ ೬೪ 
- ಮೋಹದವಳಲಿ ವೈದ್ಯರಲ್ಲಿ ಮೈ 

ಸತಿಯರೊಲುಮೆಯ ವಿಟರುಗಳನಾ 
ಗಾಹಿನವರಲಿ ಬಾಣಸಿಗರಲ 

ಸತಿಯರ ಸ್ಥಿತಿಗತಿಗೆ ತಾನೆಂ 
ಬೇಹ ಮಂತ್ರಿಗಳಲಿ ವಿಧಾವಂತರಲಿ ಹಿರಿಯರಲ್ಲಿ 

ದತಿಶಯೋಕ್ತಿಯ ನುಡಿವವರನರಮನೆಯ ಕಾಹಿಂಗೆ 
ದೇಹರಕ್ಷಕರಲಿ ಸದೋದಕ 

ಪತಿಕರಿಸಿದರೆ ಜಗವರಿಯಲಾ 
ವಾಹಿಯಲಿ ಹಡಪಾಳಿಯಲಿ ಪ್ರ . 

ಕ್ಲಿತಿಪರಭಿಮಾನವು ಮುಹೂರ್ತಕೆ 
ತೂಹವನು ವಿರಚಿಸೆಯಲೇ ಭೂಪಾಲ ಕೇಳೆಂದ ೫೮ ಗತವಹುದು ನೀನರಿದಿಹ್ನೆ ಭೂಪಾಲ ಕೇಳೆಂದ ೬೫ 
ತರುಣಿಯಲಿ ಹಗೆಗಳಲಿ ಬಹಳ 

- ಖಡುಗ ಧಾರೆಯ ಮಧು ಮಹಾಹಿಯ 
ಶರಿಯದಲಿ ಶಸ್ಕಾಂಗಿಯಲಿ ಸಂ 

ಹೆಡೆಯ ಮಾಣಿಕ ವಜ್ರದಿಂ ಬಿಗಿ 
ಸರಣದಲಿ ಮದ್ಯಪನಲಬಲಾರ್ಥಿಯಲಿ ಶೃಂಗಿಯಲಿ ದೊಡಲಿಗೊಡ್ಡಿದ ಸುರಗಿ ಕಡುಗೆರಳಿದ ವಗಾಧಿಪನ 
ಉರಗನಲಿ ನದಿಯಲಿ ಸಖಿಯರಾ 

ನಡು ಗುಹೆಯೊಳಿಹ ಸುಧೆಯ ಘಟವೀ 
ತುರಿಯದಲಿ ದುರ್ಮ೦ತ್ರಿಯಲಿ ದು 

ಪೊಡವಿಯೊಡೆತನ ಸದರವೇ ಕಡು 
ಉರಿತನಲಿ ವಿಶ್ವಾಸಿಸೆಯಲೇ ಭೂಪಕೇಳೆಂದ ೫೯ ಬಡವರಿಗೆ ದೊರೆಕೊಂಬುದೇ ಭೂಪಾಲ ಕೇಳೆಂದ ೬೬ 


ಮ ಹಾಭಾರತ 

[ ಸಂಧಿ 
- ಮಗಗೆ ಮುನಿವನು ತಂದೆ ತಂದೆಗೆ 

ಗುಳಿ ತೆವರನೀಕ್ಷಿಸುತ ಬಟ್ಟೆಯ 
ಮಗ ಮುನಿವನೊಡಹುಟ್ಟಿದರು ಬಲು 

ಮೆಳೆ ಮರಂಗಳ ಹೊಯ್ದ ತಪ್ಪಿಸಿ 
ಪಗೆ ಕಣಾ ತಮ್ಮೊಳಗೆ ಭೂಪರ ಕುಲದ ವಿದ್ಯವಿದು ನೆಳಲನರಸುತ ವೇಗಗತಿ ಸಾಮಾನ್ಯಗತಿಗಳಲಿ 
ಬಗೆಯೆ ನಿನ್ನೊಡಹುಟ್ಟಿದರು ಮಲ 

ಬಳಿವಿಡಿದು ಭೂಭುಜರ ಯಾನಂ 
ತ್ರಿಗಳೊಳಾಪ್ಪರಖಿನ್ನರೇ ದಾ 

ಗಳೊಳಗಳುಕದೆ ಢಗೆಯ ಸೈರಿಸಿ 
ಯಿಗರೊಳಂತರ್ಬದವುಂಟೇ ರಾಯ ನಿನಗೆಂದ ೬೭ ಬಳಸುವವನೇ ಛತ್ರ ಧಾರಕನರಸ ಕೇಳೆಂದ 
- ಮಲೆವ ರಾಯರ ಬೆನ್ನ ಕಪ್ಪವ 

ಬೇಸರದ ಕಾಳೊರಗನನ 
ವಲಗಿನಲಿ ಕೊಂಡಾಂತ ಮನ್ನೆಯ 

ಡೈಸಿ ಕಟ್ಟಿರುವೆಗಳು ಮಿಗೆ ವೇ 
ಕುಲದ ತಲೆ ಚೆಂಡಾಡಿ ಗಡಿಗಳ ದುರ್ಗದಲಿ ತನ್ನ 

ಡೈಸಿ ಕಡಿದರೆಯಟ್ಟುವಂದದಲಹಿತ ಬಲದೊಳಗೆ 
ಬಲು ಸಚಿವರನು ನಿಲಿಸಿ ತಾ ಪುರ 

ಓಸರಿಸದೊಳಹೊಕ್ಕು ಸಮರ ವಿ 
ದಲಿ ವಿನೋದದಲಿರುತ ಹರುಷದ 

ಳಾಸವನು ನೆರೆ ಮೆರೆದು ಕೇಶಾ 
ಲಿಳೆಯ ಪಾಲಿಸುವವನರಸು ಭೂಪಾಲ ಕೇಳೆಂದ ೬೮ ಕೇಶಿಯಲಿ ಹಿಡಿದಿರಿವವನೆ ಕಾಲಾಳು ಕೇಳೆಂದ ೭೫ 
ಮನ್ನಣಿಯೊಳಲ್ಪತೆಯ ನುಡಿಯೊಳ 

ಬಿಟ್ಟ ಸೂಠಿಯಲರಿನೃಪರ ನೆರೆ 
ಗುನ್ನತಿಯನೆಸಗುವುದು ಪರರಿಗೆ 

ಯತ್ನಿ ಮೂದಲಿಸುತ್ತ ಮುಂದಣ 
ತನ್ನ ವರಿಗುಗ್ಗಡದ ಪರಿಕರಣಿಯನು ಮಾತಿನಲಿ 

ಥಟ್ಟನೊಡೆ ಹಾಯ್ದ ಹಿತ ಬಲದೊಳಗಾನೆವರಿವರಿದು 
ಭಿನ್ನವನು ತೋರುವುದು ರಾಯರ 

ಹಿಟ್ಟುಗುಟ್ಟುತ ಹೆಣನ ಸಾಲುಗ 
ಗನ್ನಗಶಕ ಕಣಿಣಾ ವಿಪುಳ ಸಂ 

ಳೊಟ್ಟು ಮೆರೆಯಲು ಕಳನ ಚೌಕದ 
ಪನ್ನಮತಿ ನಿನಗುಂಟೆ ಭೂಮಾಪಾಲ ಕೇಳೆಂದ ೬೯ ಲಟ್ಟಿ ಯಾಡಿಸ ಬಲ್ಲವನೆ ರಾವುತನು ಕೇಳೆಂದ - ೭೬ 
- ಧನದಿ ಪಂಡಿತರ ತತಿಯಾ 

- ಹೆಬ್ಬಲವನೊಡತುಳಿದು ಧರಣಿಯ 
ಧನದಿ ಧಾರುಣಿ ಮಾನ ಮೇಣಾ 

ನಿಬ್ಬಗಿಯ ಮಾಡಿಸುತ ಪಾಯ್ಸಳ 
ಧನದಿ ಕಾಂತೆಯರಖಿಳ ವಸ್ತುಗಳೆದೆ ಸೇರುವುದು ದೊಬ್ಬುಳಿಯ ಹರೆಗಡಿದು ಕಾದಿಸುತಾನೆಗಳ ಮೇಲೆ 
ನೆನಹು ತೃಪ್ತಿಯೊಳೆದದದರಿಂ 

ಬೊಬ್ಬಿರಿದು ಶರ ಮಳೆಯ ಕರೆವುತ 
ಧನವೆ ಸಾಧನವರಸಿಗಾ ಧನ 

ಲಬ್ಬರಿಸಿ ಬವರದಲಿ ರಿಪುಗಳಿ 
ವನಿತು ದೊರಕೊಳಲಿದಿರದಾರೆ ಧಾತ್ರಿಪತಿಗಳಲಿ ೭೦ ಗುಬ್ಬಸವನೆಸಗುವನೆ ಜೋಧನು ರಾಯ ಕೇಳೆಂದ ೭೭ 
- ಶೂರ ಧೀರನುದಾರ ಧ . 

ಒಂದು ಕಡೆಯಲಿ ದಳ ಮುರಿದು ಮ 
ದ್ವಾರ ವಿವಿಧ ವಿಚಾರ ಸುಜನಾ 

ತ್ತೊಂದು ದಿಕ್ಕಲಿ ಮನ್ನೆಯರು ಕವಿ | 
ಧಾರ ರಿಪುಸಂಹಾರ ಚತುರೋಪಾಯ ಸಾಕಾರ 

ದೊಂದು ದೆಸೆಯಲಿ ಬಲದೊಳೊಂದನೆಯಧಿಕಬಲವೆನಿಸಿ 
ಸಾರಮಂತ್ರ ವಿಚಾರ ಭುವನಾ 

ಬಂದು ಸಂತಾಪದಲಿ ಕಾಳಗ 
ಧಾರ ಸುಜನಸ್ವಾಮಿ ಕಾರಾ 

ದಿಂದ ಪುರದಲಿ ನಿಂದು ಕರಿಕರಿ 
ಗಾರನೆನಿಸುವ ಮಂತ್ರಿಯುಂಟೇ ರಾಯ ನಿನಗೆಂದ ೭೧ ಗುಂದುವ ಕ್ಷಿತಿಪಾಲನೇ ಭೂಪಾಲ ಕೇಳೆಂದ 
ತಿಳಿದವನ ಮತಿವಿದನ ಭಾಷಾ 

ಕುದುರೆಗಳನಾರೈದು ರಥವನು 
ವಳಿ ಲಿಪಿಜ್ಜನ ಸಾಕ್ಷರಿಕ ಮಂ 

ಹದುಳಿಸುತ ಸಾರಥಿಯನೋವುತ 
ಡಲಿಕ ಸಾವಂತರನಶೇಷರನಿಂಗಿತವನರಿತು 

ಲಿದಿರ ಮುರಿವುತ ತನ್ನ ಕಾಯಿದುಕೊಳುತ ಕೆಲಬಲನ 
ಸಲೆ ಕರೆವ ಕಳುಹಿಸುವ ನಿಲಿಸುವ 

ಸದೆದು ಮರಳುವ ಲಾಗು ವೇಗದ 
ಬಲುಹನುಳನ ಸುಕೃತ ದುಷ್ಕೃತ 

ಕದನ ಕಾಲಾನಲನವನು ತಾ 
ಫಲಿತ ಕಾರಕೆ ಮಂತ್ರಿಯುಂಟೇ ರಾಯ ನಿನಗೆಂದ ೭೨ ಮೊದಲಿಗನ ರಥಿಕರಿಗೆ ಭೂಪಾಲ ಕೇಳೆಂದ ೬೯ 
- ಜರೆ ನರೆಯ ಮೈ ಸಿರಿಯ ಕುಲ ವ್ಯ 

ದೊರೆಯ ಕಾಣುತ ವಂದಿಸುತ್ತ೦ 
ದರನು ಹೀನಾಂಗರನು ಹಿಂಸಾ 

ಕರಿಸುತಂತರಿಸುತ್ತ ಮಿಗೆ ಹ 
ಚರಿತರನು ಜಾತ್ಯಂಧರನು ಧನದಾಸೆಯಳಿದವರ 

ತಿರನೆನಿಸದತಿ ದೂರನೆನಿಸದೆ ಮಧ್ಯಗತನೆನಿಸಿ 
ಅರಮನೆಯ ಸಂರಕ್ಷಣಾರ್ಥದೊ 

ಪರಿವಿಡಿಯಲೋಲೈಸುತರಸನ 
ಆರಿಸಿದರೆ ಮಾನೋನ್ನತಿಕೆ ವಿ 

ಸಿರಿ ಮೊಗವನೀಕಿಸುತ ಬೆಸಸಲು 
ಸರಣವಹುದಿದನರಿದಿಹೈ ಭೂಪಾಲ ಕೇಳೆಂದ ೭೩ ಕರ ಯಶಗವನಾನುವನೆ ಸೇವಕನರಸ ಕೇಳೆಂದ ೮೦ 


ಸಭಾಪ ರ್ವ 


ನರಕ ಕರ್ಮವ ಮಾಡಿಯಿಹದೊಳು 
ದುರಿತ ಭಾಜನರಾಗಿ ಕಡೆಯಲಿ | 
ಪರಕೆ ಬಾಹಿರರಾಗಿ ನಾನಾ ಯೋನಿಯಲಿ ಸುಳಿದು 
ಹೊರಳುವರು ಕೆಲಕೆಲರು ಭೂಪರು 
ಧರಿಸುವರಿ ರಾಜ ಧರ್ಮದ 
ಹೊರಿಗೆಯನು ಮರೆದಿರೆಯಲಾ ಭೂಪಾಲ ಕೇಳೆಂದ ೮೧ 
- ನೃಗನ ಭರತನ ದುಂದುಮಾರನ 
ಸಗರನ ಪುರೂರನ ಯಯಾತಿಯ 
ಮಗನ ನಹುಷನ ಕಾರ್ತವೀರ್ಯನ ನಳನ ದಶರಥನ 
ಹಗಲಿರುಳು ವಲ್ಲಭರ ವಂಶದ 
ವಿಗಡರಲಿ ಯಮಸೂನು ಸರಿಯೋ 
ಮಿಗಿಲೋ ಎನಿಸುವ ನೀತಿಯುಂಟೇ ರಾಯ ನಿನಗೆಂದ೮೨ 
- ಆ ಮುನೀಂದ್ರನ ವಚನ ರಚನಾ 
ತಾಮರಸ ಮಕರಂದ ಕೇಳಿಯ 
ಲೀ ಮಹೀಶಮನೋ ಮಧುವ್ರತವುಬ್ಬಿತೊಲವಿನಲಿ 
ರೋಮ ಪುಳಕದ ರುಚಿರ ಭಾವ 
ಪ್ರೇಮಪೂರಿತ ಹರುಷ ರಸದು 
ಪ್ಲಾಮ ನದಿಯಲಿ ಮುಳುಗಿ ಮೂಡಿದನರಸ ಕೇಳೆಂದ೮೨ 

ಎಲೆ ಮುನಿಯೆ ನೀವ್ ರಚಿಸಿದೀ ನಿ 
- ರ್ಮಳನೃಪಾಲ ನಯ ಪ್ರಪಂಚವ 
ಬಳಸಿದೆನು ಕೆಲ ಕೆಲವನ್ನು ಬಳಸುವೆನು ಕೆಲವ 
ಇಳಿದು ಧರಣಿಗೆ ಸುಳಿದು ನೀತಿ 
ಸ್ಥಲಿತ ಜಡರನು ತಿದ್ದಿ ತಿಳುಹುವ 
ಸುಲಭತನದಲಿ ದೇವಮುನಿ ನಿನಗಾರು ಸರಿಯೆಂದ ೮೪ 

ಮುನಿಯೆ ಬಿನ್ನಹವಿಂದು ನೀವಿಂ 
ದ್ರನ ವಿರಿಂಚಿಯ ಯಮನ ವರುಣನ 
ಧನಪತಿಯ ಶೇಪನ ಸಭಾಮಧ್ಯದಲಿ ಸುಳಿವಿರಲೆ 
ಇನಿತು ರಚನೆಗೆ ಸರಿಯೋ ಮಿಗಿಲೋ 
ಮನುಜ ಯೋಗ್ಯಸ್ಥಾನವೋ ಮೇ 
ನಲು ನಗುತೆಂದನು ಮುನೀಶ್ವರನಾ ಯುಧಿಷ್ಠಿರಗೆ ೮೫ 

ಜನಪ ಕೇಳುತ್ತೇದ ಶತ ಯೋ 
ಜನ ತದರ್ಧದೊಳಗಲದಳತೆಯಿ 
ದೆನಿಪುದಿಂದ್ರ ಸ್ಥಾನವಲ್ಲಿಹುದಖಿಳ ಸುರನಿಕರ 
ಜನಪರಲ್ಲಿ ಯಯಾತಿಯಾತನ 
ಜನಕ ನಗ ನಳ ಭರತ ಪೌರವ 
ರೆನಿಪರಖಿಳ ಕ್ರತುಗಳಲಿ ಸಾಧಿಸಿದರಾ ಸಭೆಯ .- ೮೬ 
- ವೈದಿಕೊಕ್ಕಿಗಳಲಿ ಹರಿಶ್ಚ೦ 
ದಾದಿರಾಯರು ರಾಜಸೂಯದೊ 
ಳಾದರನಿಬರೊಳಗ್ಗಳೆಯರಿಂದ್ರಂಗೆ ಸರಿ ಮಿಗಿಲು 
ಆದೊಡಾ ಪುರುಹೂತ ಸಭೆಯೊ . 
ಪಾದಿ ಯಮನಾಸ್ಥಾನವಲ್ಲಿ ವಿ 
ಪಾದದಲಿ ನಿಮ್ಮಯ್ಯನಿಹನಾತನ ಸಮಿಪದಲಿ ೮೭ 


ವರುಣ ಸಭೆಯೊಳಗಿಹವು ಭುಜಗೇ 
ಶೃರ ಸಮುದ್ರ ನದೀನದಾವಳಿ 
ಗಿರಿ ತರು ಧ್ವಜವೆನಿಪ ಸಂಖ್ಯಾರಹಿತ ವಸ್ತುಗಳು 
ಅರಸ ಕೇಳು ಕುಬೇರ ಸಭೆಯಾ 
ಪರಿಯಗಲವೆಂಭತ್ತು ಯೋಜನ 
ಹರಸಖನ ಸಿರಿ ಸದರವೇ ಭೂಪಾಲ ಕೇಳೆಂದ | 

ಬಗೆಯೊಳಗೆ ಮೊಳೆವುದು ಚತುರ್ದಶ 
ಜಗವೆನಲು ಜಾವಳವೆ ತನ್ನೋ 
ಲಗದ ಸಿರಿ ಪರಮೇಷ್ಠಿಗೇನರಿದ್ದೆ ಮಹೀಪತಿಯೆ 
ಸುಗಮಗಾನಿಯರುಪನಿಷದ ವಿ 
ದೈಗಳು ವೇದಕ್ರತು ಪುರಾಣಾ 
ದಿಗಳು ಬಿರುದಾವಳಿಯ ಪಾಠಕರಾತನಿದಿರಿನಲಿ ೮೯ 

ಮುನಿಗಳೇ ಮಾಣಿಯರು ಮಂತ್ರಾಂ 
ಗನೆಯರೊಲೆಯಕಾತಿಯರು ಸುರ | 
ಜನವೆ ಕಿಂಕರಜನವು ಸೂರ್ಯಾದಿಗಳ ಸಹಚರರು 
ಘನ ಚತುರ್ದಶ ವಿದ್ಯೆ ಪಾಠಕ 
ಜನವಿ ಪಾಡೇನು ಪದುಮಾ 
ಸನನ ಪರುಠವನಾ ಸಭೆಗೆ ಸರಿ ಯಾವುದೆ ನೃಪತಿ ೯೦ 
- ಇನಿಬರಾಸ್ಥಾನದಲಿ ಸುಕೃತಿಗೆ 
ಳೆನಿಪ ತೇಜಸ್ಸಿಗಳು ಗಡ ಸುರ 
ಮುನಿ ಹರಿಶ್ಚಂದ್ರಂಗೆ ಸೇರಿದ ಸುಕೃತ ಫಲವೇನು 
ಜನಪನಪದೆಸೆಗೇನು ದುಷ್ಕೃತ 
ವೆನಲು ನಕ್ಕನು ರಾಜಸೂಯದ 
ಘನವನರಿಯಾ ಧರ್ಮನಂದನಂದನಾ ಮುನಿಪ ೯೧ 
- ಈ ಮಹಾಕ್ರತುವರವ ನೀ ಮಾ 
ಡಾ ಮಹೀಶರ ಪಂಕ್ತಿಯಲ್ಲಿ ನಿ 
ರಾಮಯನು ನಿಮ್ಮ ಯೂನಿಹನು ಸತೇಜದಲಿ ಬಳಿಕ 
ಸೋಮವಂಶದ ರಾಯರೊಳಗು 
ದ್ಯಾಮರಹ ಬಲುಗೆ ಕುಮಾರ 
ಸ್ತೋಮ ನೀವಿರಲಯ್ಯಗೇನರಿದೆಂದನಾ ಮುನಿಪ೯೨ 

ಮುನಿಯ ಮಾತಿನ ಬಲೆಗೆ ಸಿಲುಕಿತು 
ಜನಪತಿಯ ಚೈತನ್ಯಮೃಗವೀ 
ತನ ವಚೊ ವರುಷದಲಿ ನೆನೆದವು ಕರಣವೃತ್ತಿಗಳು 
ಮನದಲಂಕುರವಾಯು ನಾಲಿಗೆ 
ಗೊನೆಯಲೆರಡೆಲೆಯಾಯು ಯಜ್ಞದ 
ನೆನವು ಭಾರವಣಿಯಲಿ ಬಿದ್ದುದು ಧನಂದನನ ೯೩ 

ಕಳುಹಿದನು ಸುರಮುನಿಯನುದರದೊ 
ಆಳಿದುದಂತಸ್ತಾಪ 
ಬಲುಹ ನೆನೆದಡಿಗಡಿಗೆ ಕಂಪಿಸಿ ಕೈಯ ಗಲ್ಲದಲಿ 
ಒಲೆದೋಲೆದು ಭಾವದಲಿ ಮಿಗೆ ಕಳ 
ವಳಿಸಿ ಪದುಳಿಸಿಕೊಳುತ ಭೂಪತಿ 
ತಿಲಕ ಚಿಂತಿಸಿ ನೆನೆವುತಿದ್ಧನ ವೀರ ನರಯಣನ ೯೪ 


ಮ ಹಾಭಾರತ 


[ ಸಂಥಿ 


ಎರಡನೆಯ ಸಂಧಿ 


ಸೂ . ಬಲಿಮಥನ ಫಲುಗುಣರು ಸಹಿತ 

ಗೃಳೆಯನೇಕಾಂಗದಲಿ ರಣದಲಿ 
* ಕಲಿ ಜರಾಸಂಧನನ ಸೀಳಿದು ಬಿಸುಟನಾ ಭೀಮ 


ಕೇಳು ಜನಮೇಜಯ ಧರಿತ್ರೀ 

ತಿಳಿದನಲ್ಲಿಯ ರಾಜಕಾರ್ಯದ 
ಪಾಲ ಮಂತ್ರಾಲೋಚನೆಗೆ ಭೂ 

ನೆಲೆಯನಕೂರಾದಿ ಸಚಿವರ 
ಪಾಲ ಕರೆಸಿದನನುಜರನು ಭೌಮ್ಯಾದಿ ಮಂತ್ರಿಗಳ ತಿಳುಹಿದನು ಶಿಶುಪಾಲ ಕಂಸನ ಮಾವನಿಂತಿವರ 
ಮೇಳವದ ತನಿ ವೆಳಗುಗಳ ಮಣಿ 

ಕೋಲುವಡಿದು ಹದ ನಮ್ಮ ಭಾವನ 
ಮೌಳಿ ಮಂಡಿತರುಪ್ಪರದ ಪಡಿ | 

ನಿಳಯದುತ್ಸಹ ಸೌಮನಸ್ಯವ 
ಸೂಳು ಪಾಯವಧಾರಿನಲಿ ಹೊಕ್ಕರು ಸಭಾ ಸ್ಥಳವ ೧ ಬಳಸುವರೆ ಹೊತ್ತಿದು ಮನೋರಥ ಸಿದ್ದಿ ನಮಗೆಂದ ೭ 
- ದ್ರುಪದ ಧೃಷ್ಟದ್ಯುಮ್ಮ ಮತ್ಯಾ 

- ಎಂದು ವಸುದೇವಾದಿ ಯಾದವ 
ಧಿಪತಿ ಕೇಕಯ ಪಾಂಡವಾಜ 

ವೃಂದವನು ಬಲಭದ್ರರಾಮನ 
ರು ಪತಿಕಾರ ವಿಚಾರನಿಷ್ಟರು ಬಂದರೋಲಗಕೆ 

ಹಿಂದಿರಿಸಿ ಬಳಿಕಿಂದ್ರಸೇನನ ಕೂಡೆ ವೊಲವಿನಲಿ 
ನೃಪತಿ ಹದನೇನಮರ ಮುನಿವರ | 

ಬಂದನಿಂದ್ರಪ್ರಸ್ಥ ಪಟ್ಟಣ 
ನುಪಚರಿತ ಮಂತ್ರಾರ್ಥ ಸಿದ್ದಿಗೆ 

ಕಂದು ವೊಸಗೆಯ ಗುಡಿಯ ತೋರಣ 
ರಪಣ ನಮಗುಂಟೀಗ ಬೆಸಸೆಂದರು ಯುಧಿಷ್ಠಿರಗೆ ೨ ದಿಂದ ಕನ್ನಡಿ ಕಳಶದಲಿ ಕೊಂಡಾಡಿದರು ಹರಿಯ ೮ 
- ಧರೆ ನಮಗೆ ವಶವರ್ತಿ ಖಂಡೆಯ 

ಪುರಕೆ ಬಿಜಯಂಗೈಸಿ ತಂದರು 
ಸಿರಿ ನಮಗೆ ಮೈವಳಿ ಯುಧಿಷ್ಠಿರ 

ಹರಿಯನರಮನೆಗನಿಬರಂತಃ 
ನರಸುತನ ನಳ ನಹುಷ ನೃಗ ಭರತಾದಿ ಭೂಮಿಪರ ಪುರದ ಕಾಣಿಕೆಗೊಂಡು ಬಾಂಧವ ಜನವನುಚಿತದಲಿ 
ಮರೆಸಿತೆಂಬುದು ಲೋಕವೀ ನಿ . 

ಹರಸಿ ಮಧುರಪ್ರೀತಿಯಿಂದಾ 
ಬೃರದ ಹೆಸರೆಮಗಿಂದು ಬೊಪ್ಪನ 

ದರಿಸಿ ಮಂತ್ರಾಲೋಚನೆಯ ಮಂ 
ಸಿರಿಯನೇವಣ್ ಸುವೆನೆಂದನು ಸುಯು ಯಮಸೂನು ೩ ದಿರದೊಳೇಕಾಂತದಲಿ ಭೂಪತಿಗೆಂದನಸುರಾರಿ ೯ 
- ಅಲ್ಲಿ ಸುರರಲಿ ಸುಪ್ರತಿಷ್ಠಿತ 

ಏನು ಕರೆಸಿದರೆ ಪ್ರಯೋಜನ 
ನಲ್ಲ ಗಡ ಪಾಂಡು ಕ್ಷಿತೀಶ್ವರ 

ವೇನು ನಿಮ್ಮುತ್ಸಾಹ ಶಕ್ತಿಯೊ 
ನಿಲ್ಲಿ ವೈಭವಕೇನು ಫಲ ನಾವವರ ಸದ್ಧ ತಿಗೆ 

ಲೇನು ದುರ್ಘಟವೇನು ಶಂಕಿತವೇನು ಸಂಸ್ಕಲಿತ 
ಇಲ್ಲಿ ರಚಿಸಿದ ರಾಜಸೂಯದಿ 

ದಾನವರ ಕೌರವರ ವೈರದೊ 
ನೆಲ್ಲವಹುದಯ್ಯಂಗೆ ಮಖವಿದು 

ಲೇನು ವಿಗ್ರಹವಿಲ್ಲಲೇ ಹದ 
ದುರ್ಲಭವು ಕೈಕೊಂಡೆವಾವುದು ಮಂತ್ರವಿದಕೆಂದ ೪ ನೇನೆನಲು ಕೃಷ್ಣಂಗೆ ಬಿನ್ನಹ ಮಾಡಿದನು ನೃಪತಿ ೧೦ 
ಆಗಲಿದಕೇನರಸ ದೀಕ್ಷಿತ 

- ದನುಜರಲಿ ಕುರುಸೇನೆಯಲಿ ಭಯ 
ನಾಗು ನಿರುಪಮ ರಾಜಸೂಯಕೆ 

ವೆನಗೆ ಭಾರಿಯೆ ನಿಮ್ಮ ಘನ ಪದ 
ಭಾಗ ಧನವನು ಭೂಮಿಪರ ಸದೆದೆಳೆದು ತಹೆವೆಂದು ವನಜವಿದು ಸೀಸಕವಲೇ ತನ್ನುತ ಮಾಂಗದಲಿ 
ಆ ಗರುವರುಬ್ಬಳೆ ತಪ್ಪೇ . 

ಮುನಿಯ ಹೇಳಿಕೆ ಬೊಪ್ಪಗಮರೇಂ 
ನಾಗಲೀ ಗೋವಿಂದ ಮತದಲಿ 

ದ್ರನಲಿ ಸಮರಸವಿಲ್ಲ ಗಡ ನ 
ತೂಗಿ ನೋಡುವೆವಿದರ ತೂಕವನೆಂದನಾ ಭೂಪ ೫ ಮಿನಿಬರಲಿ ಸಾಮರ್ಥ್ಯವಿದ್ದು ದಕೇನು ಫಲವೆಂದ ೧೧ 
- ಕಳುಹಿದನು ಸಾರಥಿಯನಾ ರಥ 

- ಪಿತನ ಪರಮಪ್ರೀತಿಗುನ್ನತ 
ಕೆಲವು ದಿವಸಕೆ ಕೃಷ್ಣ ಭವನ 

ಗತಿಗೆ ನಿರ್ಮಳ ರಾಜಸೂಯ 
ಸ್ಥಳದ ಹೊರ ಬಾಹೆಯಲಿ ಚಾಚಿತು ಚಪಳ ಗಮನದಲಿ ! ಕ್ರತುವೆ ಸಾಧನವೆಂದು ಮುನಿಯುಪದೇಶಿಸಿದ ತನಗೆ 
ಒಳಗೆ ಬಂದನು ಪಾವುಡವ ಮುಂ 

ಕ್ರತು ಮಹಾಕ್ರತು ಸಕಲಧರಣಿ 
ದಿಳುಹಿದನು ಕೃಷ್ಣಂಗೆ ಪಾಂಡವ 

ಪತಿಗಳರ್ಥವ ಗುಣದಲೀಯರು 
ತಿಲಕನಟ್ಟಿದ ಹದನ ಬಿನ್ನಹ ಮಾಡಿದನು ಬಳಿಕ ೬ . ವ್ರತವೆನಗೆ ಸಂಕಲ್ಪವಾಯ್ತಿದಕೇನು ಹದನೆಂದ ೧೨ 


ಸ ಭ ಪರ್ವ 


ಅರಸ ಕೇಳೂರೊಂದು ವಂಶದ 
ತಿರುಗಿದರೆ ಸಂಕಲ್ಪ ಹಾನಿಯ 

ಧರಣಿಪರು ಮಾಗಧನ ಮನೆಯಲಿ 
ಪರಮ ಪಾತಕವಿದು ಮಹಾನಿ 
ಷ್ಟುರದ ಮಖವಿನ ಮರ ಮುನಿಪತಿ ದೇವಲೋಕದಲಿ ಸೆರೆಯಿದರೆ ಬಿಡಿಸಬೇಕು ನಿರಂತರಾಯದಲಿ 

ದುರುಳನವ ಭಗದತ್ತ ಬಾಕ್ಸಿಕ 
ಹರಹುವನು ಪರಿಹಾಸ್ಯಮಯ ಸಾ 
ಗರವ ದಾಟಿಸು ಜೀಯ ಭವ ಸಾ 

ನರಕ ವೃದಕ್ಷತ್ರ ಮೊದಲಾ 
ಗರದಿನಿದು ಮಿಗಿಲೇ ಮುರಾಂತಕಂದನಾ ಭೂಪ ೧೩ . ದರಸುಗಳು ಬಲಗರ್ವಿತರಸಂಖ್ಯಾತರಹರೆಂದ ೨೦ 
- ನಕ್ಕ ನಸುರವಿರೋಧಿ ಮುನಿ ಹಾ 

ಅವರಿರಲಿ ಮತಿ ತಲುತ್ತರ 
- ಯಿಕ್ಕಿದನಲಾ ಬಲೆಯನಕಟಾ 

ದವನಿಪರು ಧಕ್ಕೆ ತರು ಧರಣಿ 
ಸಿಕ್ಕಿದಿರಲಾ ಸ್ವಾಮಿದೊಹರು ಸದರವೇ ನೃಪರು ಧವರೊಳಧಿಕ ದೊಠಾರರಗ್ಗದ ಚೀನಬೋಟಕರು 
- ಅಕ್ಕಜದ ಮುಖವಿದರ ಚೂಣಿಗೆ . 

ರವಿಯುದಯಗಿರಿ ಶಿಖರದಲಿ ಪಾ 
ಚುಕ್ಕಿಯಾಯಿತು ಮನ ಮಹೀಶನ 

ರ್ಥಿವರು ದಕ್ಷಿಣ ಚೋಳ ಪಾಂಡ್ಯ 
ಮಕ್ಕಳಾಟಿಕೆಯಾಯ್ಕೆನುತ ತೂಗಿದನು ಸಿರಿಮುಡಿಯ ೧೪ ಪ್ರವರದೆ ವಿಕ್ರಮ ಹಿರಣ್ಯ ಮದಾಂಧರವರೆಂದ ೨೧ 
* ಕೆದರಿ ಸಪ್ತದ್ವೀಪಪತಿಗಳ 

ಔಕಿ ಚತುರಂಗದ ನೃಪಾಲರ 
- ಸದೆದು ರಚಿಸುವ ರಾಜಸೂಯದ 

ನೂಕಬಹುದಿದಕೇನು ಯಾಗ | 
ಹದನನಂಗೈಸುವನದಾರೀ ವರ್ತಮಾನದಲ್ಲಿ 

ವ್ಯಾಕರಣಕಿವರಿಬ್ಬರೇ ದೂಪಕರು ಧರಣಿಯಲಿ 
- ಸುದತಿಯರ ಸೂಳೆಯರ ಮುಂದು 

ಈ ಕುಠಾರರು ಕದನ ಮುಖದವಿ 
ಬಿದೆಯಲ್ಲಾ ನಾರದನ ಘಲ್ಲಣಿ 

ವೇಕಿಗಳು ಶಿಶುಪಾಲ ಮಾಗಧ 
ಗಿದು ಸುದುರ್ಘಟವಿಂದು ಬಿದ್ದ ವಿಘಾತಿ ಬಲುಹೆಂದ ೧೫ ರಾಕೆವಾಳರು ವೈರಿರಾಯರೊಳರಸ ಕೇಳೆಂದ - ೨೨ 
ಮೊದಲಲೇ ನಿಮ್ಮವರು ನಿಮ್ಮ 

ಅಧಿಕರಿವರಿಬ್ಬರೊಳಗಾ ಮಾ 
ಭ್ಯುದಯವನು ಸೇರುವರೆ ಕೌರವ 

ಗಧನೆ ಬಲುಗೈ ರಾಜಸೂಯಕೆ 
ರದರೊಳಗ್ಗದ ಕರ್ಣ ಶಕುನಿ ಜಯದ್ರಥಾದಿಗಳು ಸದರವನು ನಾ ಕಾಣಿನಾತನ ಖಂಡೆಯದ ಮೊನೆಗೆ 
ಕುದುಕುಳಿಗಳಿಚೆಯಲಿ ಕಂಸನ 

ನಿಧನವಲ್ಲದೆ ಧನವ ನೆರಹುವ 
ಮದಮುಖನ ಪರಿವಾರವಿದೆ ದೂ 

ಹದನ ನೀನೇ ಕಾಂಬೆಯಾತನ 

[ ೨೩ 
ರದಲಿ ಮಗಧನ ಹೊರೆಯಲದನೇ ಬಣ್ಣಿಸುವೆನೆಂದ ೧೬ ವಧೆಯು ಹರಿಯದು ನಮ್ಮ ಕೈಯಲಿ ರಾಯ ಕೇಳೆಂದ 
ಕಾಲ ಯವನಾ ದಂತವಕ್ರ ನೃ 

- ಕಂಸನನು ಕೆಡಹಿದೆವು ಮುರಿದೆವು 
ಪಾಲರಲಿ ದುರುದುಂಬಿಯೆ ಶಿಶು 

ಹಂಸ ಡಿಬಿಕರ ಪೌಂಡ್ರಕರ ನಿ 
ಪಾಲ ಪೌಂಡ್ರಕರೆಂಬರಿಗೆ ಸಮ ದಂಡಿಯೆನ್ನೊಡನೆ ರ್ವಂಶವೆನೆ ಸವರಿದೆವು ಮುರ ನರಕಾದಿ ದಾನವರ 
ಖಳರೀರ್ವರು ಹಂಸ ಡಿಬಿಕರು 

ಹಿಂಸೆಯಿವನಲಿ ಹರಿಯದಿವ ನಿ 
ಸಾಲುವನ ಮುರ ನರಕರಾಳನ 

ಸ್ವ೦ಶಯನು ವಿಜಯದಲಿ ಯಾಗ 
ಮೇಳವವನೇನೆಂಬೆನೈ ಭೂಪಾಲ ಕೇಳೆಂದ - ೧೭ ಧ್ವಂಸಕನ ನೆರೆ ಮುರಿವುಪಾಯವ ಕಾಣೆ ನಾನೆಂದ ೨೪ 
- ಕೆಲವರಿದರೊಳು ನಮ್ಮ ಕೈಯಲ್ಲಿ 

ಈಸು ಘನವೇ ಕೃಷ್ಣ ಯಾಗ 
ಕೊಲೆಗೆ ಭಂಗಕೆ ಬಂದು ಬಿಟ್ಟರು 

ದೈಪಿಗಳು ಪಿರಿದಾಗಲೆವಗಿ 
ಕೆಲಕೆ ಸರಿವವನಲ್ಲ ಮಲೆವರ ಮಾರಿ ಮಾಗಧನು 

ನೈಸಲೇ ವರ ರಾಜಸೂಯಾಧ್ರರಕೆ ಸಂನ್ಯಾಸ 
ಬಳಿಕೆಗೆ ಬಲವದ್ದಿರೋಧದ 

ಈಸು ದೈತ್ಯರು ನಿನ್ನ ಕೈಯಲ್ಲಿ 
ತೊಳಸು ಬಿದ್ದುದುತೋಟಗಾರದೆ 

ಘಾಸಿಯಾದರು ಮಗಧನೊಬ್ಬನು 
ಜಲಧಿ ಮಧ್ಯದಲೂರ ಕಟ್ಟಿದೆವರಸ ಕೇಳೆಂದ - ೧೮ ಮಾಸಲಳಿಯನು ಗಡ ಮಹಾದೇವೆಂದನಾ ಭೂಪ ೨೫ 
- ಮಾವದೇವನ ಮುರಿದಡಾತನ 

ಅಹಹ ಯಾಗವೃತಕೆ ಭಂಗವ 
ದೇವಿಯರು ಬಳಿಕೆಮ್ಮು ದೂರಿದ 
ರಾ ವಿಗಡ ವಗಧಂಗೆ ಮಧುರೆಯ ಮೇಲೆ ದಂಡಾಯು 

ತಹುದೆ ಜೀಯ ಮುರಾರಿ ಕೃಪೆ ಸ 

ನ್ನಿಹಿತವಾಗಲಿ ಸಾಕು ನೋಡಾ ತನ್ನ ಕೈ ಗುಣವ 
ನಾವು ನಾನಾ ದುರ್ಗದಲಿ ಸಂ 
ಭಾವಿಸಿದೆವಾತನನು ನಿಮ್ಮೊಡ 

ಬಹಳ ಬಲನೇ ಮಾಗಧನು ನಿನ 
ನಾವುಕೂಡಿದಡಾತ ಮುನಿಯನೆ ಭೂಪಕೇಳೆಂದ ೧೯ ಮಹಿಳೆಯರ ತೋಳಿನಲ್ಲಿ ತೋರುವೆನೆಂದನಾ ಭೀಮ ೨೬ 

ಗಹಿತನೇ ತಾ ವೀಳೆಯವ ಸುರ 
K . B . K , 

- 6 


ಮ ಹಾಭಾರತ 

[ ಸಂಧಿ 
- ಮುರುಕಿಸುವ ಮನ್ನೆಯರ ನಾಳವ 

ವಿಗಡ ಯಾಗಕೆ ಸಕಲ ರಾಯರು 
ಮುರಿವೆನಖಿಳ ದ್ವೀಪ ಪತಿಗಳ 

ಹಗೆ ಮರುತನು ಕಾರ್ತವೀರಾ 
ತೆರಿಸುವೆನು ಹೊರಿಸುವೆನು ನೆತ್ತಿಯಲವರ ವಸ್ತುಗಳ ದಿಗಳು ಕೆಲವರಶಕರಾದರು ರಾಜಸೂಯದಲಿ 
ಕರುಬನೇ ಮಾಗಧನು ರಣದಲಿ 

ಬಗೆಯಲಿದು ದುಸ್ಮಾಲವಸುರರೊ 
ತರಿವೆನಾತನ ನಿಮ್ಮ ಯಾಗದ 

ತಗಡು ಮಾಗಧನವನ ಮುರಿದರೆ 
ಹೊರಿಗೆ ತನ್ನದು ಕರೆಸು ಋಷಿಗಳನೆಂದನಾ ಭೀಮ ೨೭ ಸುಗಮ ನಿಮ್ಮಯ್ಯಂಗೆ ಸುರಪದವೆಂದನಸುರಾರಿ ೩೪ 
- ಅಹುದಲೇ ಬಳಿಕೇನು ಯಾಗೋ 

ಆರವನು ಹಿರಿದಾಗಿ ನೀ ಕೈ 
ಪಹರಣಕೆ ಸಂನ್ಯಾಸ ಗಡ ವಿ 

ವಾರಿಸುವೆ ಕಮಲಾಕ್ಷ ಮಾಗಧ 
ಗ್ರಹದಲಧಿಕರು ಗಡ ಜರಾಸಂಧಾದಿ ನಾಯಕರು ನಾರುಭಟೆ ತಾನೇನು ವರವೋ ಸಹಜ ವಿಕ್ರಮವೊ 
ಮಹಿಯ ಮನ್ನೆಯರದ್ಭರವ ನಿ 

ವೀರರಿದೆ ಸಿಡಿಲಂತೆ ಸಕಲ ಮ 
ರ್ವಹಿಸಲೀಯರು ಗಡ ಶಿವಾ ಶಿವ 

ಹೀ ರಮಣರಿದರೊಳಗೆ ನೃಪ ಮಖ 
ರಹವ ಮಾಡಿದನರಸನೆಂದನು ನಗುತ ಕಲಿಪಾರ್ಥ ೨೮ ವೈರಿ ಗಡ ಬೆಸಸೆಂದಡೆಂದನು ನಗುತ ಮುರವೈರಿ ೩೫ | 
- ಏಕೆ ಗಾಂಡೀವವಿದು ಶರಾವಳಿ 

- ಧರಣಿಪತಿ ಕೇಳೆ ಬೃಹದ್ರಥ 
ಯೇಕೆ ಇಂದ್ರಾಗ್ನೆಯ ವಾರುಣ 

ನರಸು ಮಾಗಧ ಮಂಡಲಕೆ ತ 
ವೇಕೆ ರಥವಿದು ರಾಮನೃತ್ಯ ಧ್ವಜ ವಿಳಾಸವಿದು 

ತುರಿ ಗಿರಿವ್ರಜವೆಂಬುದಲ್ಲಿ ಸಮಸ್ತ ವಿಭವದಲಿ 
ಲೋಕರಕ್ಷಾಶಿಕ್ಷೆಗಿಂತಿವು | 

ಧರೆಯ ಪಾಲಿಸುತ್ತಿದ್ದ ನಾತಂ 
ಸಾಕು ಹುಲು ಮಂಡಳಿಕರಿವದಿರ 

ಗರಸಿಯರು ಸೇರಿದರು ಕಾಶೀ | 

[ ೩೬ 
ನೂಕಲರಿಯದೆ ಜೀಯ ಜಂಜಡವೇಕೆ ಬೆಸಸೆಂದ ೨೯ ಶೂರನ ತನುಜೆಯರಿಬ್ಬರದುಭುತ ರೂಪುಗುಣಯುತರು 
ನೆರಹು ಹಾರುವರನು ದಿಗಂತಕೆ 

ಅವರೊಡನೆ ಸುಖಸತ್ಕಥಾ ಸಂ 
ಹರಹು ನಮ್ಮನು ಬಂಧುವರ್ಗವ 

ಭವ ವಿನೋದದಲಿದ್ದ ನೀ ಮೈ 
ಕರೆಸು ರಚಿಸಲಿ ಕಾಣಬೇಹುದು ಕದನ ಕಾಮುಕರ 

ಭವ ಫಲವಪುತ್ರರಿಗೆ ಬಹು ದುಃಖೋಪಚಯವೆಂದು 
ಸೋರಹಲರಿಯೆನು ಸಾಧುಗಳನಾ 

ಅವನಿಪತಿ ವೈರಾಗ್ಯದಲಿ ರಾ 
ದರಿಸುವೆನು ಚಾವಣಿಯರನು ಚಿ | 

ಜ್ಯವನು ಬಿಸುಟು ತಪಃಪ್ರಭಾವ 
ಮುರಿಯ ಬಿಗಿಸುವೆನಮರಿಯರ ಕಡೆಗಣ್ಣ ಕಳ್ಳಿಯಲಿ ವ್ಯವಹರಣಿಯಲಿ ತನುವ ನೂಕುವೆನೆನುತ ಹೊರವಂಟ ೩೭ 
- ಅಹುದು ಭೀಮಾರ್ಜುನರ ನುಡಿ ನಿ 

- ಊರ ಹೊರವಡುವುತ್ತ ಕಂಡನು 
ರ್ವಹಿಸದೇ ಬಳಿಕೇನು ನಿಜಕುಲ 

ಪಾರಿಕಾಂಕ್ಷಿಯನೊಬ್ಬನನು ಮುನಿ 
ವಿಹಿತವಲ್ಲಾ ವಿನಯ ವಿಕ್ರಮ ವಿದ್ಯೆ ನೃಪನೀತಿ 

ವೀರಕಾಂಕ್ಷಿಯನಾಂಗಿರಾಜಚಂಡ ಕೌಶಿಕನ 
ಗಹನವೇ ಗಂಡುಗರಿಗಿದಿರಾ 

ನಾರಿಯರು ಸಹಿತವನ ಚರಣಾಂ 
ರಹಿತ ಬಲವಿನ್ನರಸ ಚಿಂತಾ 

ಭೋರುಹಕ್ಕಭಿನಯಿಸಲತಿ ವಿ 
ಮಹಿಳೆಗವಸರವಲ್ಲ ಮನ ಮಾಡೆಂದನಸುರಾರಿ ೩೧ ಸ್ವಾರಿಸಿದನಾಶೀರ್ವಚನವನು ಮುನಿ ನೃಪಾಲಂಗೆ ೩೮ || 
- ಎಮಗೆ ಭೀಮಾರ್ಜುನರಕೊಡು ರಿಪು 

- ಏನಿದರಸನೆ ವದನದಲಿ ದು 
ರಮಣಿಯರ ಸೀಮಂತ ಮಣಿಗಳ 

ಮ್ಯಾನವೆನಲನಪತ್ಯತಾ ಚಿಂ 
ನಿಮಿಷದಲಿ ತರಿಸುವೆನು ಹರಿಸುವೆನಹಿತ ಭೂವಿಪರ ತಾನುರೂಪದ ದುಗುಡವಿದು ನಿಮ್ಮಂಫಿ ಸೇವೆಯಲ್ಲಿ 
ಸಮರಜಯವಿನ್ನಾಯು ಯಜ್ಯೋ 

ಹಾನಿ ದುಷ್ಕೃತಕಹುದಲೇ ಸುತ 
ದ್ಯಮಕೆ ನಿಪ್ಪತ್ತೂಹವಿನ್ನು 

ಹೀನ ರಾಜ್ಯವ ಬಿಸುಟೆನೆನಗೀ . 
ಭ್ರಮೆಯ ಮಾಡದಿರೆಂದು ನೃಪತಿಗೆ ನುಡಿದನಸುರಾರಿ ೩೨ ಕಾನನದ ಸಿರಿ ಸಾಕೆನುತ ಬಿಸುಸುಯ್ದ ನಾ ಭೂಪ ೩೯ 
ಕಂಗಳನುಜರು ಚಿತ್ರ ನೀವೆ 

ಐಸಲೇ ಸುತಹೀನ ರಾಜ್ಯ ವಿ 
ಇಂಗವಣಿಗಿನ್ನೇನು ಭಯವಾ 

ಛಾಸ ನಿಪ್ಪಲವಹುದಲೇ ಸಂ 
ವಂಗದಲಿ ನಂಬಿಹೆವಲೇ ನಿಮ್ಮಂಫಿ ಪಂಕಜವ 

ತೋಷವೇ ಸುತಲಾಭವಾದರೆ ಹೊಲ್ಲೆಯೇನಿದಕೆ 
ಸಂಗರದ ಜಯ ನಿನ್ನದಲ್ಲಿಯ 

ಆ ಸಮರ್ಥ ಮುನೀಂದ್ರನಂತ 
ಭಂಗ ನಿನ್ನದು ಭಕ್ತ ಜನದನು 

ರ್ಭಾಸಿತಾತ್ಮ ಧ್ಯಾನ ಸುಖವಿ 
ಸಂಗಿ ನೀನಿರಲೇನು ನಮಗರಿದೆಂದನಾ ಭೂಪ ೩೩ ನ್ಯಾಸದಿರಲಂಕದಲಿ ಬಿದ್ದುದು ಮಧುರ ಚತಫಲ ೪೦ 


ಸಭಾ ಪರ್ವ 


- ಕಂದೆರೆದು ಮುನಿ ಬಳಿಕ ಭೂಪತಿ 
ಗೆಂದನಿದ ಕೊ ಪುತ್ರಸಂತತಿ 
ಗೆಂದು ಸಾಧನವಿದನು ಕೊಡು ನೀನೊಲಿದು ವಧುಗೆನಲು 
ಕಂದಿದಾನನ ಉಜ್ವಲ ಪ್ರಭೆ 
ಯಿಂದ ಬೆಳಗಿತು ರಾಣಿಯರು ಸಹಿ 
ತಂದು ಮುನಿ ಪದಕೆರಗಿ ಪರಿತೋಷದಲಿ ನಿಂದಿರ್ದ ೪೧ 

ವರವನೊಂದು ಹೆಸರುಗೊಂಡೀ 
ಧರಣಿಪತಿಗಾ ಮುನಿಪ ಕೊಟ್ಟನು 
ಪುರಕೆ ಮರಳಿದನರಸನಾ ಮುನಿ ತೀರ್ಥಯಾತ್ರೆಯಲ್ಲಿ 
ಸರಿದನತ್ತಲು ಚೂತಫಲವಿದ 
ನೆರಡು ಮಾಡಿ ಬೃಹದ್ರಥನು ತ 
ನೈರಸಿಯರಿಗಿತ್ತನು ಯುಧಿಷ್ಠಿರಕೇಳು ಕೌತುಕವ ೪೨ 
- ಬಲಿದುದವರಿಗೆ ಗರ್ಭ ಜನನದ 
ನೆಲೆಯ ಕಾಲಕೆ ಸತಿಯುದರದೊ 
ಇಳಿದುದೊಂದೊಂದವಯವದ ಸಿಳೆರಡು ಸಮವಾಗಿ 
ಬಳಿಕ ಕಂಡವರಕಟ ದುಷ್ಕೃತ 
ಫಲವೆ ಸುಡಲಿವನೆನುತ ಬಿಸುಟರು 
ಹೊಳಲ ಹೊರಬಾಹೆಯಲಿ ನಡುವಿರುಳರಸ ಕೇಳೆಂದ ೪೩ 

ನಡುವಿರುಳು ಜರೆಯೆಂಬ ರಕ್ಕಸಿ 
ಯಡಗನರಸುತ ಬಂದು ಕಂಡಳು 
ಮಿಡುಕುವೀ ಸೀಳೆರಡವನು ಹೊರ ಹೊಳಲ ಬಾಹೆಯಲಿ 
| ತುಡುಕಿದಳು ಸೀಳೆ ಕೆ ತಿನ ದೆ 
ಮಡಗಿದರೆ ಕೌತುಕವದೇನೀ 
ಯೆಡ ಬಲವಿದೆಂದಸುರೆ ದಿಟ್ಟಿಸಿ ನೋಡಿದಳು ಶಿಶುವ ೪೪ 
- ಶಿಶುವನಾರೋ ಸೀಳು ತಿನ್ನದೆ 
ಬಿಸುಟು ಹೋದರೆನುತ್ತ ಜರೆ ಸಂ 
ಧಿಸಿದಳಾಕಸ್ಮಿಕದ ಸೀಳೆರಡನು ವಿನೋದದಲಿ 
ಪಸರಿಸಿದುದಸು ಮೇಘರವ ಘ 
ರ್ಮಿಸುವವೊಲ್ ಚೀರಿದನು ಗಿರಿಗಳ 
ಬೆಸುಗೆ ಬಿಡೆ ನಡುವಿರುಳುಕೋಳಾಹಳಸಿತಾ ರಭಸ ೪೫ 

ಊರಹೊರ ವಲಯದಲಿದೇನು ಮ 
ಹಾ ರಭಸವಿರುಳೆನುತ ಹರಿದುದು 
ಪೌರಜನ ಝಂಪಿಸುವ ಕೈದೀವಿಗೆಯ ಬೆಳಗಿನಲಿ 
| ಆರಿವಳು ತಾನೆನುತ ಕಂಡುದು 
| ದೂರದಲಿ ದಾನವಿಯನವಳ ಘ 
ನೋರುಗಳ ಸೋಗಿಲಲಿ ಕೈದೊಟ್ಟಿಲ ಕುಮಾರಕನ ೪೬ 
1 ನಿಂದುದಲ್ಲಿಯದಲ್ಲಿ ರಕ್ಕಸಿ 
ಯೆಂದು ಭಯದಲಿ ಬಳಿಕ ಕರುಣದ 
ಲೆಂದಳವಳಂಜದಿರಿ ಹೋಹೋಯೆನುತ ಕೈ ನೆಗಹಿ 
ಇಂದಿವನು ಮಗನೆನಗೆ ಭೂಪತಿ 
ಬಂದನಾದರೆ ಕೊಡುವೆನೇತನ 
ನೆಂದಡಾಕ್ಷಣ ಕೇಳಿ ಹರಿತಂದನು ಮಹೀಪಾಲ .. ೪೭ 


ಅರಸ ಕೊ ನಿನ್ನವನನೀ ಮುನಿ 
ವರಕುಮಾರನನೆನ್ನ ಹೆಸರಲಿ 
ಕರೆವುದೀತನ ಸೀಳ ಬೆಚ್ಚವಳಾನು ಬೆದರದಿರು 
ಜರೆಯೆನಿಪುದಭಿಧಾನವೆನ್ನದು 
ವರ ಜರಾಸಂಧಕನಿವನು ಸುರ 
ನರರೊಳಗೆ ಬಲುಗೈಯನಹನೆಂದಿತ್ತಳರ್ಭಕನ ೪೮ 
- ಅಸುರೆಯನು ಮನ್ನಿಸಿದನಾಕೆಯ 
ಪೆಸರ ಮಗನಿವನೆಂದುಲೋಕ 
ಪ್ರಸರವರಿಯಲು ನಲವಿನಲಿ ಸಾಕಿದನು ಮಾಗಧನ 
ಅಸುರರಲಿ ಮರ್ತ್ಯರಲಿ ಸುರರಲಿ 
ಯೆಸಕವುಳವನೆನಿಸಿದನು ಸಾ 
ಹಸದ ಜೋಡಣಿ ಜಡಿದುದವನಲಿ ರಾಯ ಕೇಳೆಂದ ೪೯ 

ಅದರಿನಾ ಮಾಗಧನ ಮುರಿದ 
ಲ್ಲದೆ ನೃಪಾಲಕರಂಜಿ ಕಪ್ಪದೊ 
ಳೊದಗಲರಿಯರು ಮೆರೆಯಲೀಯರು ಯಾಗ ಮಂಟಪವ 
ಇದು ನಿಧಾನವು ಭೀಮ ಪಾರ್ಥರಿ 
ಗಿದು ಮುಹೂರ್ತವು ವೀಳೆಯವ ತಾ 
ಕದನ ವಿಜಯದ ವೀರಸೇನೆಯನಿಕ್ಕಿ ಕಳುಹೆಂದ ೫೦ 
- ಮರೆಯದೇತಕೆ ರಾಜಸೂಯದ 
ಹೆರಿಗೆ ನಿನ್ನದು ರಾಣಿಕವ ನಾ 
ನರಿಯೆನೆಮ್ಮ ರ್ಥಾಭಿಮಾನ ಪ್ರಾಣದೊಡೆಯನಲೆ 
ಕಿರಿಯರಿವದಿರು ರಾಜಸೂಯದ 
ಕರುಬರ ಬಲ್ಲಿದರು ಕೃಪೆಯನು 
ಮೆರೆವುದೆಂದಸುರಾರಿಯಂಫ್ರಿಗೆ ಚಾಚಿದನು ಶಿರವ ೫೧ 
- ಎತ್ತಿದನು ಮುರವೈರಿ ರಾಯನ 
ಮಸ್ತಕವ ನಸುನಗುತ ಕರೆ ಸುಮು 
ಹೂರ್ತಿಕರನಕೊಹಿಣಿಯ ಬರಹೇಳು ದಳಪತಿಯು 
ಸುತ್ತಣರಸರಿಗೊಲೆಯುಡುಗೊರೆ 
ಯಿತ್ತು ದೂತರ ಕಳುಹು ಬಳಿಕಿನೊ 
ಳುತ್ತರೋತ್ತರಸಿದ್ದಿ ನಿನಗಹುದೆಂದನಸುರಾರಿ ೫೨ 
- ರೂಢಿಸಿದ ಸುಮುಹೂರ್ತದಲ್ಲಿ ಹೊರ 
ಬೀಡು ಬಿಟ್ಟು ದು ದಧಿಯ ದೂರ್ವೆಯ 
ಕೂಡಿದಕತೆಗಳ ಸುಲಾಜಾವಳಿಯ ಮಂಗಳದ 
ಜೋಡಿಗಳ ಜಯರವದ ದೈತ್ಯ ವಿ | 
ಭಾಡ ಸೂಕದ ವಿಗಡ ಬಿರುದು ಪ 
ವಾಡಗಳ ಪಾಠಕರ ಗಡಬಡೆ ಗಾಡಿಸಿತು ನಭವ ೫೩ 
- ಆಳು ನಡೆಯಲಿ ಮಗಧರಾಯನ 
ಮೇಲೆ ದಂಡು ಮುಕುಂದ ದಳಪತಿ 
ಹೇಳಿಕೆಗೆ ಭೀಮಾರ್ಜುನರ ಬರಹೇಳು ಹೇಳೆನುತ 
ಆಳು ಸಾರಿದರವನಿಪತಿಗಳು | 
ಮೇಳದಲಿ ಹೊರವಂಟ) ಬರೆ ದೆ | 
ಖ್ಯಾಳವನು ನೋಡಿದರು ನಡೆದರು ಪಯಣಗತಿಗಳಲ್ಲಿ ೫೪ 


6 * 


ಮ ಹಾ ಭಾರತ 

[ ಸಂಧಿ 
ಜನಪ ಕೇಳೆ ಕೃಷ್ಣ ಭೀಮಾ 

ಉರವಣಿಸಿದರು ಮೂರುಕೋಟೆಯ 
ರ್ಜುನರು ವಿಮಳ ಸ್ನಾತಕ ವ್ರತ 

ಮುರಿದರಾ ದ್ವಾರದಲ್ಲಿ ರಾಯನ 
ಮುನಿಗಳಾದರು ನಡೆದು ಪಯಣದ ಮೇಲೆ ಪಯಣದಲಿ ಹೊರೆಗೆ ಬಂದರು ಕಂಡರಿದಿರೆದ್ಧನು ಜರಾಸಂಧ 
ಜನದ ಕಾಣಿಕೆಗೊಳುತ ನಾನಾ 

ಧರಣಿಯಮರರಪೂರ್ವಿಗರು ಭಾ 
ಜನಪದಂಗಳ ಕಳೆದು ಗಂಗಾ 

[ ೫೫ ಸುರರು ಭದಾಕಾರರೆಂದಾ 
ವಿನುತ ನದಿಯನು ಹಾಯು ಬಂದರು ಪೂರ್ವ ಮುಖವಾಗಿ ದರಿಸಿ ಮಧುಪರ್ಕಾದಿಗಳ ಮಾಡಿದನು ಭಕ್ತಿಯಲಿ ೬೨ 
- ಬರುತ ಕಂಡರು ಕೂಡೆಕೊಬ್ಬಿದ 

ಕೇಳಿದನು ಕುಶಲವನು ಕುಶಲವ 
ಸಿರಿಯನೂರೂರುಗಳ ಸೊಂಪಿನ 

ಹೇಳಿದರು ಕುಳ್ಳಿರಿಯೆನಲು ಭೂ 
ಭರಿತವನು ಗೋಧನ ಸಮೃದ್ಧಿಯ ಧಾನ್ಯರಾಶಿಗಳ ಪಾಲಕರು ಕುಳ್ಳಿರ್ದರೆವೆಯಿಕ್ಕದೆ ನಿರೀಕ್ಷಿಸುತ 
ವರ ನದಿಯ ಕಾಲುವೆಯ ತೋಟದ 

ಹೇಳಿರೆ ನಿಮಗಾವ ದೇಶ ವಿ | 
ತೆರಳಿಕೆಯ ಪನಸಾಮ ಪೂಗೋ 

ಶಾಲಗೋತ್ರವದಾವುದೆನುತ ವಿ. 
ತರದ ರಮ್ಯಾರಾಮ ಮಂಡಿತ ಮಗಧ ಮಂಡಲವ ೫೬ ಲೋಲಮತಿ ಚಿಂತಿಸಿದನೆವದಿರು ವಿಪ್ರರಲ್ಲೆಂದು ೬೩ 
- ಮೆಳೆಗಳೇ ದ್ರಾಕ್ಷೆಗಳು ವೃಕ್ಷಾ 

- ಸ್ನಾತಕ ವ್ರತವೇಷದಲಿ ಬಂ 
ವಳಿಗಳೇ ಸಹಕಾರ ದಾಡಿವ 

ದಾತಗಳು ತಾವಿವರು ಶಸ್ತ್ರ 
ಫಲಿತ ಪನಸ ಕ್ರಮುಕ ಜಂಬ ಮಾತುಳಂಗಮಯ ವಾತದಲಿ ಶಿಕ್ಷಿತರು ಕರ್ಕಶ ಬಾಹುಪಾಣಿಗಳು 
ಕಳವೆ ಶಾಲೀಮಯವು ಹೊನಲ 

ಕೈತವದಿನೈ ತಂದರರ್ಥವ 
ಸ್ಥಳಿತ ಲಕ್ಷ್ಮಿಮಯವು ನಗರಾ 

ನೀತಗಳು ಬಯಸರು ವಿರೋಧ 
ವಳಿಗಳನೆ ಶೋಭಿಸಿತು ಜನಪದವಿವರ ಕಣುಮನಕೆ ೫೭ ಪ್ರೀತಿಮುಖರಿವರಾರೊ ಶಿವಶಿವಯೆನುತ ಚಿಂತಿಸಿದ ೬೪ 
- ದೇಶ ಹಗೆವನದೆಂದು ಕಡ್ಡಿಯ 

ಆರಿವರು ದೇವತ್ರಯವೊ ಜಂ 
ಘಾಸಿ ಮಾಡದೆ ಮಿಗೆ ವಿನೋದದ 

ಭಾರಿ ಯವ ಮಾರುತ ರವಿ ರಜ 
ಲೈಸು ಪಡೆ ನಡೆತಂದು ಬಿಟ್ಟು ದು ಗಿರಿಯ ತಪ್ಪಲಲಿ ನೀ ರಮಣ ಪಾವಕರೊ ಕಪಟ ಸ್ನಾತಕವ್ರತದ 
ಆ ಸರೋರುಹ ಬಂಧು ಚರಮಾ 

ಧಾರುಣಿಶ್ವರರೊಳಗೆ ಧಿಟ್ಟರ 
ಶಾ ಸತಿಯ ಚುಂಬಿಸೆ ಗಿರಿವ್ರಜ 

ದಾರು ತನ್ನೊಳುತೊಡಕಿ ನಿಲುವ ವಿ 
ದಾ ಶಿಖರವನು ಹತ್ತಿದರು ಹರಿ ಭೀಮ ಫಲುಗುಣರು ೫೮ ಕಾರಿಗಳ ನಾ ಕಾಣೆನೆಂದನು ತನ್ನ ಮನದೊಳಗೆ . ೬೫ 
ವೃಷಭ ಚರ್ಮ ನಿಬದ್ದ ಭೇರಿಗ 

ಈಗ ಮಿಡುಕುಳವರು ಮಹಿಯಲಿ 
ಲೆಸೆದವಕ್ತತೆ ಗಂಧಮಾಲ್ಯ 

ನಾಗಪುರದರಸುಗಳು ನಮ್ಮವ 
ಪ್ರಸರದಲಿ ಶೈಲಾಗ್ರದಲ್ಲಿ ಸಂಪನ್ನ ಪೂಜೆಯಲಿ 

ರಾಗಿಹರು ಪಾಂಡುವಿನ ಮಕ್ಕಳು ಮಾರಿ ಖಳರಲ್ಲ. 
ಅಸುರರಿಪು ಭೀಮಾರ್ಜುನರು ತ . 

ಸಾಗರೋಪಾಂತ್ಯದ ನರೇಂದ್ರರು 
ದ್ವೀಪವಛೇರೀತ್ರಯವ ಹೊಯ್ಯ 

೯೫೯ 

ಭೋಗಿಸಿದ ಮುತ್ತುಗಳು ಭಾವಿಸ 
ಬ್ಬಿಸಿದರದುಭುತ ರವ ಮಿಗಿಲು ಕೆಡೆದುದು ಧರಿತ್ರಿಯಲಿ ಲೀ ಗಯಾಳರ ಗರ್ವವೇನು ನಿಮಿತ್ತವಾಯ್ತಂದ ೬೬ 
- ಏನಿದದುಭುತವೆಂದು ನಡುವಿರು 

- ಯಾದವರು ಹಿಂದೆಮ್ಮೊಡನೆ ಹಗೆ 
ಳಾ ನರೇಶ್ವರನಮಳವೇದವಿ 

ಯಾದವರು ಬಳಿಕವರೋಳಗೆ ತುರು 
ಧಾನದಲಿ ತಚ್ಚಾಂತಿಗೋಸುಗ ಕರೆಸಿ ಭೂಸುರರ | 

ಗಾದವನ ಕರುಗಾದವನ ಮಾಧವನ ಮಾತೇನು 
ದಾನದಲ್ಲಿ ವಿವಿಧಾಗ್ನಿಕಾರ್ಯವಿ | 

ಮೇದಿನಿಯ ಮಂಡಳಿಕ ಮನ್ನೆಯ 
ಧಾನದಲಿ ವಿಪ್ರೌಘವಚನಸ 

ರಾದವರು ನಮ್ಮೊಡನೆ ಸೆಣಸುವ 
ಘಾನದಲಿ ಮಗಧೇಶನಿದ್ದನು ರಾಯ ಕೇಳೆಂದ ೬೦ ರಾದಡಿದು ದುಷ್ಮಾಲ ವಶವಿದು ಚಿತ್ರವಾಯ್ತಿಂದ ೬೭ 
ಇವರು ಗಿರಿಯಿಂದಿಳಿದು ರಾತ್ರಿಯೊ 

- ಬವರಿಗರು ನೀವ್ ವಿಪ್ರವೇಷದ 
ಇವನ ನಗರಿಯು ರಾಜ ಬೀದಿಯ . 

ಜವನಿಕೆಯ ಜಾಣಾಯ್ತನದಿಂ 
ವಿವಿಧ ವಸುವ ಸೂರೆಗೊಂಡರು ಹಾಯು ದಳದುಳವ ದವಗಡಿಸಿ ಹೊಕ್ಕಿ ರಿಯಪಾದದಲಿ ನೃಪನಭೆಯ 

ನಿನಗಿದೇ ವಸನ ಕಪಟ 
ತಿವಿದರ ಸಿದರನುಬ್ಬಿದ| 
ತವಕಿಗರು ಮಗಧೇಂದ್ರರಾಯನ 

ವ್ಯವಹರಣಿ ಕೃತ್ರಿಮವೊ ಸಹಜವೊ 
ಭವನವನ್ನು ಹೊಕ್ಕರು ವಿಡಂಬದ ವಿಪ್ರವೇಷದಲಿ ೬೧ ರವಣ ಮತ್ತೇನುಂಟು ಹೇಳಿನ್ನಂಜ ಬೇಡೆಂದ ೬೮ 


೮೭8 


ಸ ಭಾ ಪ ರ್ವ 
೨] 

ಕೇಳಿ ಕೆದರಿದ ಕಡು ನಗೆಯಲಡ 
- ಸ್ನಾತಕವ್ರತವೇನು ಪಾರ್ಥಿವ 

ಬೀಳುತೇಳುತ ಬಿರುವನಿಯ ಕ 
'ಜಾತಿಗಿಲ್ಲಲೆ ವೈಶ್ಯ ಕುಲಕಿದು 

ಣಾಲಿಗಳ ರೋಮ್ಮೆದ್ದ ರೋಮದ ಜಡಿವ ಬಿಡುದಲೆಯ 
ಪಾತಕವು ನಾವಿಂದು ಪಾರ್ಥಿವ ಜಾತಿ ಸಂಭವರು 

ಸೂಳು ನಗೆ ಬಿಳಿನಗೆಯಲಡಿಗಡಿ 
ಸ್ವಾತಕರು ನಾವ್ ವೈರಿಗೃಹದಲ 

ಗಾಳಿ ಮುಸುಗುಬ್ಬಸದಲಿದ್ದು ಕ 
ಭೀತರದ್ವಾರಪ್ರವೇಶವ | 

ರಾಳಮತಿ ಸಂತೈಸಿ ನೆಗೆ ತನ್ನವರಿಗಿಂತೆಂದ - 
ನೀತಿಯಲ್ಲಿ ಪುರಾಣಸಿದ್ಧವಿದೆಂದನಸುರಾರಿ 

೭೬ 
- ವೈರಿ ಭವನವೆ ನಮ್ಮ ದಿದು ನಾವ್ 

- ಈತನಾರೆಂದರಿವಿರೆ ನ . 
ವೈರಿಗಳೆ ನಿಮಗೆಮಗೆ ಜನಿಸಿದ 

ಮ್ಯಾ ತನೀತನು ನಮ್ಮ ಕಂಸಂ 
ವೈರಬಂಧ ನಿಮಿತ್ತವಾವುದು ನಿಮ್ಮ ಪಕ್ಷದಲಿ 

ಗೀತನಳಿಯನು ನಮಗೆ ಮೊಮ್ಮನು ಮಗನು ದೇವರಿಗೆ 
ಆರು ನೀವೀ ಬ್ರಾಹ್ಮಣರು ನಿಮ 

ಈತ ಕಾಣಿರೆ ಹಿಂದೆ ಚೌರಾ 
ಗಾರುಪಾಧ್ಯರು ಹೇಳಿ ನಿಮ್ಮ ವಿ 

ಶೀತಿ ದುರ್ಗದೊಳೋಡಿ ಬದುಕಿದ 
ಕಾರ ಬರಿದೇ ಹೋಗದೆಂದನು ಮಗಧಪತಿ ನಗುತ ೭೦ ನೀತ ಬಲುಗೈ ಬಂಟನೆಂದನು ಮಗಧಪತಿ ನಗುತ ೭೭ 
- ಮುರಿದು ಹಲಬರಿಳಾಧಿನಾಥರ 

ಕೊಳಲ ರಾಗದ ರಹಿಯೊ ಕಲ್ಲಿಯ 
ಸೆರೆಯಲಿಕ್ಕಿದೆ ರಾಜ್ಯ ಮದದಲಿ 

ಕಲಸುಗೂಳೆ ಹಳ್ಳಿಕಾತಿಯ 
ಮರೆದು ಮಾನ್ಯರನಿರಿದು ಹೆಚ್ಚಿಸಿಕೊಂಡೆ ಭುಜಬಲವ ರೋಳಗುಡಿಯ ಹಾದರವೊ ತುರಗಾಹಿಗಳ ತೋಹುಗಳೊ 
ಅರಿಯದಳುಪಿದ ಪಾತಕಕೆ ಬಿಡು 

ಬಲು ಸರಳ ಸರಿವಳೆಯು ಮಿದುಳೊಡೆ 
ಸೆರೆಯ ಪ್ರಾಯಶ್ಚಿತ್ತವಿದು ನಾ 

ಗಲಸುಗಳಡಾಯುಧದ ತಳುಕಿನ 
ವುರುವ ವೇಷದುಪಾಧ್ಯರೆಂದನು ನಗುತ ಮುರಹರನು ೭೧ ಕೊಳುಗುಳದ ಜಯಸಿರಿಯ ಕಾಹಿನೊಳಾರು ನೀನೆಂದ ೭೮ 
- ಆ ನೃಪಾಲರ ಮಗನೊ ಮೊಮ್ಮನೆ 

- ಹೋರಿಹೆಂಗುಸು ಬಂಡಿ ಪಕ್ತಿ ಸ 
ನೀನವರ ಬಾಂಧವನೋ ನೃತ್ಯನೂ 

ಮೀಗಣಾಶಾಜಗರ ಗಾರ್ದಭ 
ನವಕನೋ ಬೆರಳ ಬದೆಗನೂ ಕುರುಳಕೋಮಳನೋ | ವೀರರೀತನ ಫಾತಿಗಳುಕಿತು ಕಂಸ ಪರಿವಾರ 
ಏನು ನಿನ್ನಂಘವಣಿ ನೀನಾ 

ಆರುಭಟೆಯುಳ್ಳವನು ಕಂಸನ 
ರಾ ನರೇಂದ್ರರ ಸೆರೆಯ ಬಿಡುಗಡೆ 

ತೋರಹತ್ತನ ತೊಡಕಿದನು ಗಡ 
ಗೇನನೆಂಬೆನು ರಹವನೆಂದನು ತೂಗಿ ಮಣಿಶಿರವ ೭೨ ಭಾರಿಯಾಳಹನುಂಟು ಶಿವಶಿವಯೆಂದನಾ ಮಗಧ ೭೯ 
ಎಲವೊ ಧರೆಯಲಧರ್ಮಶೀಲರ 

- ಎಲವೊ ಗೊವಳ ನಿನ್ನ ಕಂಸನ | 
ತಲೆಯ ಚೆಂಡಾಡುವೆವು ಧರ್ಮವ | 

ನಿಳಯವೋ ಪೌಂಡ್ರಕನ ಕದನದ 
ನೊಲಿದು ಕೊಂಡಾಡುವೆವು ಶಿಕ್ಷಾ ರಕ್ಷಣ ವ್ಯಸನ 

ಕಳನೋ ಹಂಸನಹೋರಟೆಯೊ ಮೇಣ ಡಿಬಿಕನಸುಪಾಯೊ 
ನೆಲೆ ನಮಗೆ ನೀನರಿಯೆ ರಾಜಾ 

ಹುಲಿಗೆ ಮೊಲನಭ್ಯಾಗತನೆ ಕರಿ | 
ವಳಿಯ ಬಿಡು ಫಡ ಭಂಡ ವಿದ್ಯೆಯ 

ಕಳಭ ಸಿಂಹಕೆ ಸರಿಯೆ ನೀ ನಿ 
ಬಳಸುವಾ ನಮ್ಮೊಡನೆಯೆಂದನು ದಾನವಧ್ವಂಸಿ ೭೩ « ಳವನರಿಯದೆ ಹೊಕ್ಕು ಕೆಣಕಿದೆ ಕೆಟ್ಟೆ ಹೊಗೆಂದ ೮೦ 
- ಇವರು ಗಡ ಗಜದವನ ಶಿಕ್ಷಾ 

- ಇದುವೆ ಪಿತ್ತದ ವಿಕಳವೋ ಮ 
ಸವನದಲಿ ದೀಕ್ಷಿತರು ಗಡ ಕೈ 

ದ್ಯದ ವಿಕಾರವೊ ಭಂಗಿ ತಲೆಗೇ . 
ತವದ ಭಂಡರು ನೀವೋ ನಾವೂ ಸಾಕದಂತಿರಲಿ 

ರಿದುದೊ ಭಟನಾದರೆ ವಿಘಾತದಲೇಳು ಕಾಳಗಕೆ 
ಕವಡುತನದಲಿ ದಿಟ್ಟ ರಹಿರಂ 

ಸದನ ನಿನ್ನದು ಸೂಳೆಯರ ಮುಂ 
ಘವಣಿಯೊಳಿತು ನಿಮ್ಮ ನಿಜವನು 

ದೋದರಿ ಫಲವೇನೆದು ಬಾ ಭಾ 
ವಿವರಿಸಿರೆ ನೀವಾರು ಹೇಳೆಂದನು ಜರಾಸಂಧ ೭೪ ಳದಲಿ ಬರೆದುದ ತೊಡೆವೆನೆಂದನು ದಾನವಧ್ವಂಸಿ ೮೧ 
- ಕೇಳಿ ಮಾಡುವುದೇನು ತಾನಸು 

" ಎಲವೊ ಗೋಪಕುಮಾರ ಕಂಸನ 
ರಾಳಿ ಧೂಳೀಪಟಲ ವೈರಿ 

ಲಲನೆಯರ ವೈಧವ್ಯ ದುಃಖಾ 
ಪಾಲಚೌಪಟ ಮಲ್ಲನೀತನು ಭೀಮಸೇನ ಕಣ 

ನಲನ ನಂದಿಸಲಾಯ್ತು ನಿನ್ನಯ ರುಧಿರ ಜಲಧಾರೆ 
ಭಾಳನೇತ್ರನ ಭುಜಬಲದ ಸಮ 

ಅಳಿದ ಕಂಸನ ಕಾಲಯವನನ 
ಪಾಳಿಯರ್ಜುನನೀತನೇಳಾ 

ಕಳನ ಹರಿಬವ ಗೆಲಿಶ 
ಕಾಳಗವಕೊಡು ನಮ್ಮೊಳೊಬ್ಬರಿಗೆಂದನಸುರಾರಿ ೭೫ ವಳಿಯ ಬಂಧುತ್ವವನು ಬಳಸುವೆನೆಂದನಾ ಮಗಧ ೮೨ 


೮೬ 


ಮ ಹಾ ಭಾರತ 

( ಸಂಧಿ 
- ಗೋವಳರು ನಿರ್ಲಜ್ಜರದರೊಳು 

ತರಿಸಿದನು ಚಂದನದ ಸಾದಿನ 
ನೀವು ಗರುವರು ರಾಜಪುತ್ರರು 

ಭರಣಿಗಳ ಕರ್ಪೂರ ವರಕ . 
ಸಾವ ಬಯಸುವನೊಡನೆ ಬಂದಿರಿ ತಪ್ಪ ಮಾಡಿದಿರಿ ತುರಿ ಜವಾಜಿಪ್ರಮುಖ ಬಹುವಿಧ ಯಕ್ಷಕರ್ದಮವ 
ನೀವು ಮಕ್ಕಳು ನಿಮ್ಮ ಹಿರಿಯರ 

ಹರಿ ವೃಕೋದರ ಪಾರ್ಥರಿದಿರಲಿ 
ಠಾವಿನಲಿ ಬುಧರಿಲ್ಲಲಾ ನಿಮ 

ಭರಣಿಗಳ ನೂಕಿದನು ಮಾಲ್ಯಾಂ 
ಗಾವ ಹದನಹುದೆನುತ ನುಡಿದನು ಭೀಮ ಫಲುಗುಣರ ಬರ ವಿಲೇಪನದಿಂದಲಂಕರಿಸಿದರು ನಿಜತನುವ ೯೦ 
- ಸಾಕಿದೇತಕೆ ಹೊತ್ತು ನುಡಿಗೆ ವಿ . 

- ಅಂಕಕಿಬ್ಬರು ಭಟರು ತಿಲಕಾ 
ವೇಕಿಗಳು ಮೆಚ್ಚುವರೆ ಯುದ್ಧ 

ಲಂಕರಣಶೋಭೆಯಲಿ ರಣ ನಿ 
ವ್ಯಾಕರಣ ಪಾಂಡಿತ್ಯವುಳ್ಳರೆ ತೋರಿಸುವುದೆಮಗೆ 

ಶಂಕರನುವಾದರು ಸುಕರ್ಪುರ ವೀಳೆಯಂಗೊಂಡು 
ಈ ಕಮಲನೇತ್ರಂಗೆ ಫಡ ನೀ 

ಬಿಂಕದುಬ್ಬಿನ ರೋಮ ಪುಳಕದ 
ನಾಕೆವಾಳನೆ ಶಿವಶಿವಾ ಜಗ 

ಮುಂಕುಡಿಯ ಸುಮಾನದಂಕೆಯ 
ದೇಕದೈವದಕೂಡೆ ದಂಡಿಯೆಯೆಂದನಾ ಭೀಮ ೮೪ ಝಂಕೆಗಳ ಭರ ಭುಲ್ಲವಿಸಿದುದು ಭೀವು ಮಾಗಧರ ೯೧ 
- ದಿಟ್ಟ ರಹಿರೋ ಸಾವನರಿಯದೆ 

ರಣದೊಳಾವುದು ಕೈದು ಹಿರಿಯು 
ಕೆಟ್ಟಿರಕಟಾ ಕಾಳುಗೋಪನ 

ಬೃಣವೊ ಪರಿಘವೊ ಸುರಗಿಯೊ ಡೋಂ 
ಗೊಟ್ಟಿಯಾಟಕೆ ಗುರಿಗಳಾದಿರಿ ನಿಮ್ಮ ಗುರುಸಹಿತ ಕಣಿಯೊ ಗದೆಯೋ ಭಿಂಡಿವಾಳವೊ ಪರಶು ತೋಮರವೊ 
ಚಟ್ಟಳೆಯ ಚತುರಾಸ್ಯನಿವರೊಡ 

ಕಣಿ ಧನುವೊ ಕಕ್ಕಡೆಯೋ ಮುಷ್ಟಿಯೊ 
ಹುಟ್ಟಿದರ ಸಮಜೋಳಿ ಗಡ ಜಗ 

ಹಣಿದಕಾವುದು ಸದರವದರಲಿ 
ಜಟ್ಟಿಗಳು ತಾವಿವರೆನುತ ತಲೆದೂಗಿದನು ಮಗಧ ೮೫ ಕೆಣಕಿ ನೋಡಾ ತನ್ನನೆಂದನು ಭೀಮ ಮಾಗಧನ ೯೨ 
- ಬೈದು ಫಲವೇನಮಗೆ ಮೇಳದ 

- ಆಯುಧಂಗಳಲೇನು ನೀ ನಾ 
ಮೈದುನರು ನೀವಲ್ಲಲೇ ದಳ 

ಗಾಯುತದ ಬಲನೆಂಬರಾ ನುಡಿ 
ವೈದೆ ನೂಕಲಿ ನಿಮ್ಮ ಮೂವರು ಸಹಿತ ನಮ್ಮೊಡನೆ ವಾಯವೋ ಕಲಿಭೀಮ ದಿಟವೋ ನೋಡ ಬೇಹುದಲೆ 
ಕೈದುವುಂಟೇ ತರಿಸಿಕೊಡಿಸುವೆ 

ಆಯಿತೇ ಸಮಜೋಳಿ ನಿನಗದು 
ನೈದಿ ನೀವಾಳಾಗಿ ನಿಮ್ಮೊಡ 

ಪಾಯವೊ ಚೊಕ್ಕೆ ಯವೊ ನುಡಿ ಮನ 
ನೈದುವೆನು ಬಲರಾಮನುಳಿದಾನಂದನಾ ಮಗಧ ೮೬ ದಾಯತವನೆನಗೆನುತ ಹತ್ತಾ ಹತ್ತಿಗನುವಾದ - ೯೩ 
ಎಲವೊ ಬಾಹಿರ ಮಗಧ ಹಲಧರ 

- ಧರಣಿಪತಿ ಕೇಳ್ಳಾಗಧನ ಮಂ 
ನುಳಿಯೆ ಪಾಂಡವ ನೃಪರು ಪರಿಯಂ 

ದಿರದ ರಾಜಾಂಗಣದೊಳವನೀ 
ತಳವು ನಿನಗೊಬ್ಬ೦ಗೆ ಸೇರುವುದೇ ಮಹಾದೇವ 

ಸುರರು ನೋಟಕರಾದರಿಲ್ಲಿ ಮುರಾರಿ ಫಲುಗುಣರು 
ಅಳಿವು ತಪ್ಪದು ನುಡಿಯೊಳಲ್ಪವ 

ಎರಡು ಬಲ ಮೊಹರಿಸಿ ನಿಂದುದು 
ಬಳಸಲೇತಕೆ ವೀರನಹೆ ನ 

ಪುರದ ಹೊರ ಬಾಹೆಯಲಿ ಕೃತ ಸಂ 
ಮ್ಮೊಳಗೆ ಮೂವರೊಳೊಬ್ಬನನು ವರಿಸೆಂದನಸುರಾರಿ ೮೭ ಚರಣ ಕಾರ್ತಿಕ ಶುದ್ಧ ಪಾಡ್ಯದೊಳಾಹವಾರಂಭ ೯೪ 
- ಅಕಟ ನಿಮಗೀ ಸಮರವಾವ 

ಸಿಡಿಲು ಬೊಬ್ಬಿಡುವಂತೆ ಹೊಯ್ದರು 
ಶ್ಯಕವೆ ನಮಗಖ್ಯಾತಿಯಲ್ಲಿದು 

ಮುಡುಹುಗಳ ಮರು ಪೂತು ಮಲ್ಲೆನು 
ಸಕಲ ಜನವರಿದಿರೆಯೆನುತ ನೋಡಿದನು ತನ್ನವರ 

ತಡಿಗಡಿಗೆ ನೂಕಿದರು ಲವಣಿಯ ನೀಡಿ ಸಾರದಲಿ 
ಪ್ರಕಟವೆ ನಿನ್ನಾಳುತನ ಯದು 

ತುಡುಕಲೀಯದೆ ತಿರುಗಿದರು ಗಡ 
ವಿಕರಕಾವಂಜುವೆವು ರಣ ನಾ 

ಬಡಿಸಿ ದಂಡೆಯೊಳೊತ್ತಿದರು ಸಮ 
ಟಕ ಪಲಾಯನ ಪಂಡಿತರು ನೀವೆಂದನಾ ಮಗಧ ೮೮ ಚಡಿಸಿ ನಿಂದರು ನೀಲ ನಿಷಧಾಚಲಕೆ ಮಲೆವಂತೆ ೯೫ 
- ಪಾರ್ಥ ನೀ ಮಗುವೆಮ್ಮೊಡನೆ ರಣ 

ಸಿಕ್ಕರೊಬ್ಬರಿಗೊಬ್ಬರುರೆ ಕೈ 
ದರ್ಥಿಯಾದರೆ ಭೀಮಸೇನ ಸ 

ಮಿಕ್ಕು ಹರಿಯರು ಕೊಂಡ ಹೆಜ್ಜೆಯ 
ಮರ್ಥನಹನಾತಂಗೆ ಕೊಟ್ಟೆನು ಕಳನ ಕಾಳಗವ 

ಠಕ್ಕಿನಲಿ ಮೈಗೊಡರು ತಿರಿಮುರಿವುಗಳ ಮಂಡಿಗಳ ' 
ವ್ಯರ್ಥವಿದು ತಾ ಹೊಗಲನ್ನು ಪ 

ಇಕ್ಕಿದರು ಗಳಹತ ದಲಿ ಸಲೆ 
ರಾರ್ಥ ಕಂಟಕವಾಗಲೇತಕೆ 

ಮಿಕ್ಕು ಸತ್ರಾಣದಲಿ ಮಿಗೆ ಸರಿ 
ತೀರ್ಥವೈಸಿ ಶಸ್ತ್ರಧಾರೆಯಿದೆಂದನಾ ಮಗಧ ೮೯ ವೊಕ್ಕು ಹಿಡಿದರು ಬಿನ್ನಣದ ಚೊಕ್ಕೆಯದಜೋಡಿಯಲಿ 


[ ೯೯ 


ಸ ಭಾ ಪರ್ವ 

ಬಾಳಹೊಯ್ಯೋ ಸಿಡಿಲ ತೊಡರಿನ 
ಬಿಡಿಸಿ ಗಳಹತವನು ಡೊಕ್ಕರ 

ಸೂಳುಗಳೆ ಸಿಡಿದಲೆಯ ಗಿರಿಗಳ - [ ಗಳೊ 
ಕೊಡೆಮುರಿವ ಸಕುಟುಂಬ ಡೋಕ್ಕರ 
ಕಡಸಿ ಕತ್ತರಿ ಘಟ್ಟಿಸುವ ಗಳಹತ್ತ ಡೊಕ್ಕ ರವ 

ಬೀಳುಗಳೊ ಬಿರುಹೊಯ್ದ ಧಾರೆಯ ಕಿಡಿಯ ತುಂಡು 
ತಡೆವ ಚೌವಂಗುಲ ದುವಂಗುಲ 

ತೋಳ ನೆಗಡಿನ ಮುಪ್ಪಿ ಘಾತದ | 
- ಕೊಡೆಮುರಿವ ಪುಟ್ಟ ಸಕೆ ಚಾಚುವ | 

ಮೇಲು ಘಾಯದ ಲುಳಿಯ ಘೋಳಾ 
ಝಡಿತಗೊದಗುವ ಭಟರು ಹೆಣಗಿದರರಸ ಕೇಳೆಂದ ೯೭ ಘೋಳಿಗಳನಾರೆಣಿಸುವರು ಕಲಿಭೀಮ ಮಾಗಧರ ೧೦೪ 
ಎಳೆದು ದಣುವಟ್ಟೆಯಲಿ ಬೊಪ್ಪರ 

- ಕುಸಿದು ಘಾಯವ ಕಳೆದು ವಕ್ತದ 
ದೊಳಗೆ ಜಾಳಿಸಿ ಚಿಮ್ಮಿ ಝಡಿತೆಯ 

ಬೆಸುಗೆ ಬಿಡೆ ಸಿಡಿದೆದ್ದು ಹೋಯ್ತಿ ಗೆ 
ಸೆಳೆದು ಮುಡುಪಿನಲೌಕಿ ಬಿಗಿದರು ಪುಟ್ಟ ಮುಡುಪಿನಲಿ ಮುಸುಡ ತಿರುಹುವ ಮೈಯನೊಡ್ಡಿದಡೌಕಿ ಧಟ್ಟಿಸುವ 
ಸುಳಿದು ಮರ್ಕಟ ಬಂಧದಲಿ ಕರ 

ಅಸವಸೆಗೆ ಮೈಯಳುಕದೆರಗುವ 
ವಳಯದಲಿ ಕೈದುಡುಕಿ ಶಿರವ 

ಹುಸಿವ ಜಾರುವ ಹೊಳೆವ ಹಣುಗುವ [ ೧೦೫ 
ಟ್ಟಳೆಯ ಚಲ್ಲಣ ಪಟ್ಟಿ ಯವರೊದಗಿದರು ಪಟು ಭಟರು ೯೮ ಬೆಸುವ ಬಿಡಿಸುವ ದಿವಾಳರು ಹೊಕ್ಕು ಹೆಣಗಿದರು 
- ಅಗಡಿಯಲಿ ಲೋಟಿಸಿ ನಿರಂತರ 

- ಪವನಜನ ರಾವಣನ ರಾಡಿಯ 
ಲಗಡಿಯಲಿ ಲಾಗಿಸಿ ನಿಬಂಧದ 

ತಿವಿತಗಳು ಚಾಣೂರಕೃಷ್ಣರ | 
ಬಿಗುಹುಗಳ ಕುಮ್ಮರಿಯ ಕುಹರದ ನಾಗಬಂಧಗಳ ಜವಳಿ ಹೊಯ್ಲಿ ವರೊಳಗೆಜೋಡಿಸವೇನ ಹೇಳುವೆನು 
ತೆಗಹುಗಳ ತೊಡಕುಗಳ ತುಳುಕಿನ 

ಶಿವನ ಡಮರುಗದಾಟವೋ ಭೈ 
ಜಗಳುಗಳ ಜೋಡಣಿಯ ನಿಡು ಸ) 

ರವನ ಫಣಿಗಣ್ಣಾಟವೋ ಬಿರು 
ಯುಗಳ ಸೌರಂಭದ ಸಗಾಢರು ಹೊ ಣಗಿದರು. ದಿವಿಗುಳಿನ ದೆಖ್ಯಾಳ ಮಸಗಿತು ಭೀಮ ಮಾಗಧರ ೧೦೬ 
- ಧೂಳಿ ಕುಡಿದುದು ಬೆಮರನಾ ಕೆಂ . 

ಕುಣಿದವಿಬ್ಬರ ಮುಷ್ಟಿಯಿಬ್ಬರ 
ಧೂಳಿ ನೆನೆದುದು ಬೆವರಿನಲಿ ತಳ 

ಹಣಿಯಲೆದೆಯಲಿ ಮೊರೆಯಲಿ ಭುಜ 
ಮೇಲು ನಿಮಿಷಕೆ ಮೇಲು ತಳ ಬಿಡುಹುಗಳ ಬಿಗುಹುಗಳ ದಣಸಿನಲಿ ಕಂದದಲಿ ಶಿರದಲಿ ಬದಿಯಲುದಯದಲಿ. 
ಸೂಳು ನಾಸಾ ಪುಟದ ಪವನನ 

ಝಣು ವಿರೋಧಿವಿಭಾಡ ಝಣು ಝಣು 
ತಾಳಿಗೆಯ ಕರ್ಪುರದ ಕವಳದ 

ಝಣು ಜಗತ್ರಯ ಜಟ್ಟಿ ಝಣು ಝಣು [ ೧c೭ 
ತೋಳ ತೆಕ್ಕೆಯ ತವಕಿಗರು ಹೆಣಗಿದರು ಪಟುಭಟರು ಝಣ ಝಣಿಂಬಬ್ಬರಣಿ ಮಸಗಿದುದೆರಡು ಬಾಹೆಯಲಿ 
- ತೀರದಿಬ್ಬರ ಸತ್ಸವವನಿಯ 

- ಹೊಯ್ಯ ಹೊದರೆದ್ದ ವು ವಿಘಾತದ 
ಸಾರದಿಬ್ಬರ ಬಲುಹುಗಾಣದು 

ಕಯುಳಿಯ ಕಡುಘಾಯ ಘಾಯಕೆ 
ಪಾರುಖಾಣಿಯವದರಿಬ್ಬರ ಭುಜ ಬಲಾಟೋಪ ಮೆಲ್ಲ ವಣಿ ಲಂಬಿಸಿತು ಕಡುಹಿನ ಖತಿಯ ಕೈಮಸಕ 
ಸಾರವಳಿಯದು ಮುಳಿಸು ದರ್ಪದ | 

ಹೊಯ್ಯ ಹೊಗೆಗಳ ಹೋರಟೆಯ ವೇ 
ಧಾರೆ ಮುರಿಯದು ಜಯದ ತೃಷ್ಠೆಯ 

ಗಾಯ ಮುಪ್ಪಾಮುಪ್ಪಿ ಗತಿಯ ದೃ 
ತೋರಹತ್ತರು ಹೆಣಗಿದರು ಕಲಿಭೀಮ ಮಾಗಧರು ೧೦೧ ಢಾಯ್ ರಪ್ಪಳಿಸಿದರು ಪದ ಘಟ್ಟಣಿಗೆ ನೆಲ ಕುಸಿಯೆ ೧೦೮ 
ಪೂತು ಮರು ಜಗಜಟ್ಟಿ ಧಣು ಧಣು 

- ಅವ ಸಾಧನೆಯೋ ವಿಘಾತಿಯು 
ವಾತಸುತ ಪರಬಲ ಭಯಂಕರ 

ಲಾವಣಿಗೆಗದ್ರಿಗಳು ಬಿರಿದವು 
ಸೋತನೋ ಪ್ರತಿಮಲ್ಲನೆಂದರು ಕೃಷ್ಣ ಫಲುಗುಣರು ಮೈವಳಿಯಲುಕ್ಕಿದುದು ಕಡುಹಿನ ಖತಿಯ ಕೈಮಸಕ 
ಭೀತನಾದನು ಭೀಮನಹಿತ ವಿ 

ತಾವರೆಯ ತೆತ್ತಿಗನ ಕುಮುದದ 
ಘಾತಿ ಮಾಗಧರಾಯ ಮಲ್ಲ 

ಜೀವಿಗನ ಮಿಗೆ ಮೇಲುನೋಟದೊ 
ವಾತ ಕುಲಗಿರಿ ವಜ್ರನೆಂದುದು ಮಗಧ ಪರಿವಾರ ೧೦೨ ಳಾ ವಿಗಡರುಗಳಡಸಿ ತಿವಿದಾಡಿದರು ಬೇಸರದೆ ೧೦೯ 
ಅಲಸಿದರು ಬಿನ್ನಣಕೆ ಬಿಗುಕಿನ 

ತೆಗೆಯುರರ್ಜುನಕೃಷ್ಟ ರೀತನ 
ಕಳಿವುಗಳ ಬೇಸರಿಕೆಯಲಿ ಕಡು 

ನುಗಿಯರವನವರವನನಿರುಳಿನ 
ಲುಳಿ ಮಸಗಿ ಡಾವರಿಸಿ ಮನವನುಪಾಲ ಡಾವರಕೆ ಹಗಲ ವಿವರಣಿಯಿಲ್ಲ ಮಜ್ಜನಭೋಜನಾದಿಗಳ 
ತೊಲಗಿ ನಿಂದರು ಕರ್ಪುರದ ತನಿ 

ಬಗೆಗೆ ತಾರರು ಬಾಹು ಸತ್ಯದ 
ಹಳುಕನಣಲೊಳಗಡಸಿ ದಂಡೆಯ 
ಬಲಿದು ಬರಸಿಡಿಲೆರಕವೆನೆ ತಾಗಿದರು ಬಳಸಿನಲಿ ೧೦೩ 

ಹೊಗರು ಹೋಗದು ಮನದ ಖಾತಿಯ 
ತೆಗಹು ತಗ್ಗದು ಹೊಕ್ಕು ತಿವಿದಾಡಿದರು ಬೇಸರದೆ ೧೧೦ 


೮೮ 


ಮ ಹಾ ಭಾರ ತ 

[ ಸಂಧಿ 
- ಸತ್ವ ಸವೆಯದು ಮನದ ಮುಳಿಸಿನ 

ಬರಸೆಳೆದು ಕರದಿಂದ ಮಾಗಧ 
ಬಿತ್ತು ಬೀಯದು ಜಯದ ಬಯಕೆಯ 

ನೆರಡು ಕಾಲನು ಹಿಡಿದು ಸೀಳಿದು 
ಸುತ್ತು ಸಡಿಲದು ಬಿಂಕ ಬೀಯದು ನೋಯದಾಟೋಪ ಧರೆಗೆ ಬಿಸುಟನು ಸಂಧಿಸಿದವಾ ಸೀಳ್ ತತಕ್ಷಣಕ್ಕೆ 
ತೆತ್ತ ಕೈ ಕಂಪಿಸದು ಮುಪ್ರಿಯ 

ಮರಳಿ ಪವನಜ ಹಿಡಿದು ಸೀಳುವ 
ಹತ್ತುಗೆಗೆ ಮನ ಝಂಪಿಸದು ಮದ 

ನಿರದೆ ಮುಗುಳವು ಸಂಧಿಸುವ 
ವೆ ಮೆಟ್ಟಿ ದರೊಬ್ಬರೊಬ್ಬರ ಮರ್ಮಘಾತದಲ ೧೧೧ ಪರಿ ಹಲವು ಸೂಳಿನಲಿ ಭೀಮನೊಳೊದಗಿದನು ಮಗಧ 
- ಅರಸ ಕೇಳೊದನೆಯ ದಿವಸದೊ 

- ಮುರಮಥನನದನರಿತು ನಿಜಕರ 
ಳುರು ಭಯಂಕರವಾಯು ಕದನದ 

ವೆರಡ ಪಲ್ಲಟವಾಗಿ ಸಂಧಿಸ 
ಭರದೊಳೆಡೆದೆರಹಿಲ್ಲ ವಿಶ್ರಮವಿಲ್ಲ ನಿಮಿಷದಲಿ 

ಲರಿ ವಿದಾರಣಭೀಮ ನೋಡುತ ಮರಳಿ ಮಾಗಧನ 
ಎರಡು ದೆಸೆಯಲಿ ವೀಳೆಯದ ಕ 

ಎರಡು ಸೀಳನು ಮಾಡಿ ಹೊಯ್ದ 
ರ್ಪುರದ ಕವಳದ ಕೈ ಚಳಕದಲಿ | 

ಬೃರಿಸಿ ಪಲ್ಲಟವಾಗಿ ಸೇರಿಸಿ | 
ತರಹನಲ್ಲದೆ ಮತ್ತೆ ಕಾಣಿನು ಯುದ್ಧರಂಗದಲಿ ೧೧೨ ತಿರುಗಿಸಿದನೇನೆಂಬೆನುನ್ಸತ ಬಾಹುಸದಲಿ ೧೧೯ 
- ಭರದ ಭಾರಣಿಯಲಿ ಚತುರ್ದಶಿ 

- ತಿರುಹಿದನು ನೂರೆಂಟು ಸೂಳನು 
ಯಿರುಳು ಮಗಧನ ಬಾಹುಸದ [ ಬಿಗುಕಿನಲಿ ಧರೆಯೊಳಪ್ಪಳಿಸಿದನು ಬಳಿಕಾ 
ಮುರಿವು ಮೊಳೆತುದು ಶೌರ್ಯ ಸೆಡೆದುದು ಭಯದ| ಪುರ ಜನದ ಪರಿಜನದ ಹಾಹಾ ರವದ ರಹಿ ಮಸಗೆ 
ಉರು ಪರಾಕ್ರಮ ತೇಜ ಪಡುವಣ 

ತೆರಳಿತಲ್ಲಿಯದಲ್ಲಿ ಮಾಗಧ 
ತರಣಿಯಾದುದು ಧಟ್ಟಣಿಯ ಧರ 

( ೧೧೩ ನರಸಿಯರು ಬಿಡುಮುಡಿಯ ಜಠರದ [ ೧೨೦ 
ಧುರಕೆ ನಿದ್ರ್ರವ ಜಿಹ್ನೆಯಾದುದು ನಿಮಿಷನಿಮಿಷದಲಿ ಕರದ ಬಿರುಹೊಯ್ಲಿ ನಲಿ ಹೊರವಂಟರು ನಿಜಾಲಯವ 
ಬೇಸರಿಕೆ ಬೇರೂರಿದುದು ಜಯ 

- ಮನೆ ಮನೆಯ ಕದವಿಕ್ಕಿದವು ನೃಪ 
ದಾಸೆ ಜಾರಿತು ದಿಟ್ಟತನದ ವಿ 

ವನಿತೆಯರು ಹೊರವಂಟರಲ್ಲಿಯ 
ಳಾಸ ಹಾರಿತು ಸುಪ್ರತಾಪದ ಕೆಂಪು ಕರಿದಾಯ 

ಮನುಜರಡಗಿದರದ್ರಿ ಗುಹೆಯಲಿ ಬೇಹ ಬೇಹವರು 
ಮಾಸಲಳಿದುದು ಮುಳಿಸು ಶೌರ್ಯದ 

ಜನದಕೋಲಾಹಲವನಾತನ 
ವಾಸಿ ಪೈಸರವಾಯು ರಣದಾ 

ತನುಜರೊಟವನವನ ಸತಿಯರ 
ವೇಶವಿಳಿದುದು ಮಗಧಪತಿಗಿದನರಿದನಸುರಾರಿ ೧೧೪ ನಿನದವನು ಕಂಡಸುರಹರ ಸಾರಿದನು ಕೈ ನೆಗಡಿ ೧೨೧ 
ಹೊರಗೆ ಬಲಿದೊಳಡಿಳವನು ಪರ 

ಅಂಜದಿರಿ ಪುರದವರು ವನಿತೆಯ 
ರರಿಯದಂತಿರೆ ತಿವಿವ ಮಗಧನ 

ರಂಜದಿರಿ ಮಾಗಧನ ಪರಿಜನ 
ಪರಿಯನರಿದನು ದನುಜರಿಪು ಪರರಿಂಗಿ 

ವಂಜದಿರಿ ಮಂತ್ರಿ ಪ್ರಧಾನ ಪಸಾಯರಾದವರು 
ಅರಿವುದರಿದೆ ಚರಾಚರಂಗಳ 

ಅಂಜದಿರಿ ಕರೆಯಿವನ ಮಗನನು 
ಹೊರಗೋಳಗು ತಾನಲ್ಲದಿಲ್ಲದ 

ಭಂಜಿಸುವುದಿಲ್ಲಕಟ ಭೀಮ ಧ . 

( ೧೨೨ 
ನರಿಯನೇ ಶಿವಯೆಂದನಾ ಜನಮೇಜಯನು ನಗುತ ೧೧೫ ನಂಜದುರು ಕೊಟ್ಟ ಭಯವೆಂದನು ನಗುತ ಮುರವೈರಿ 
- ಎಲೆಲೆ ಪವನಜ ಮಾಗಧೇಶ್ವರ 

- ಮುರಿದು ಕೆಡಹಿದರರಿಯನಲ್ಲಿಯು 
ನಳವನರಿದಾ ನಿನ್ನ ತಂದೆಯ 

ಸೆರೆಯು ಮನೆಗಳ ಹೊಕ್ಕುರಾಯರ 
ಬಲುಹು ಕೊಂಡೀ ರಿಪುವ ಮುರಿ ನೆನೆ ನೆನೆ ಸಮಾರಣನ ಸೆರೆಗಳನು ಬಿಡಿಸಿದನು ನಾನಾ ದ್ವೀಪ ಪಾಲಕರ 
ಬಲು ಮುಗಿಲು ಬಿರುಗಾಳಿಯೊಡಿ ನೋ 

ಮೆರೆವ ಮಣಿಮಯ ರವಳಯದ 
ವಿರುಪ ರಥವನು ಕೊಂಡು ನಗರದ 

೧೨೩ 
ಛಳುಕದೇ ಫಡ ಬೇಗ ಮಾಡೆನೆ 

೧೧೬ 
ಕಲಿ ವೃಕೋದರನನಿಲರೂಪ ಧ್ಯಾನಪರನಾದ 

ಹೊರವಳಯದಲಿ ಬಂದು ಹೊಕ್ಕರು ತಮ್ಮ ಪಾಳೆಯವ 
- ಧ್ಯಾನದಲಿ ತನ್ಮಯತೆಯಾಗಲ 

ಪೌರಜನ ಕಾಣಿಕೆಗಳಲಿ ಕಂ 
ನೂನ ಸಾಹಸನಾಗಿ ಮಗಧ ವು 

ಸಾರಿ ಭೀಮಾರ್ಜುನರ ಕಂಡುದು 
ಹಾ ನರೇಂದ್ರನ ತುಡುಕಿ ಹಿಡಿದನು ಮಲ್ಲಗಂಟಿನಲಿ ಧಾರುಣಿಪಾಲಕರು ಬಂದರು ಬೆನ್ನಲಿವರುಗಳ 
ಆ ನಗೆಯನೇವಣ್ ಸುವೆನನು 

ಘೋರವಡಗಿದುದೆಮ್ಮ ಕಾರಾ 
ಮಾನಿಸದೆ ಬೀಸಿದನು ಬವಣಿಯ 

ಗಾರ ಬಂಧ ವಿಮುಕವಾಯುಪ| 
ಭಾನುಮಂಡಲದಂತೆ ತಿರುಗಿದನಾ ಜರಾಸಂಧ ೧೧೭ ಕಾರವೆಮ್ಮಿಂದಾವುದೆಂದರು ನೃಪರು ಕೈಮುಗಿದು ೧೨೪ 


16 


ಸ ಭಾ ಪರ್ವ 


- ನವೆದಿರತಿ ದುಃಖದಲಿ ಬಿಡುಗಡೆ 
ಪವನಸುತನಿಂದಾಯ ನಿಜ ರಾ 
ಜ್ಯವನು ಹೋಗುವುದು ಪೌರಜನ ಪರಿಜನವ ಸಲಹುವುದು 
- ಎವಗೆ ಮಾಳ್ಳುಪಕಾರ ಬೇರಿ 
ಅವನಿಪನ ವರ ರಾಜಸೂಯಕೆ 

[ ೧೨೫ 
ನಿವನಿವಗೆ ಮಂಕೊಂಡು ಬಹುದೆಂದನು ಮುರಾಂತಕನು 
[ ನಗರ ಜನ ಮಂತ್ರಿ ಪ್ರಧಾನಾ 
ದಿಗಳು ಸಹಿತ ಕುಮಾರವ್ವತಂ | 
ದಗಧರನ ಪದಕೆರಗಿದನು ಭೀಮಾರ್ಜುನಾಂಟ್ರಿಯಲಿ 
- ಮಗಗೆ ತಂದೆಯ ಮಾರ್ಗದಲಿ ನಂ 
ಬುಗೆಯೋ ಕರುಣಾ ರಕ್ಷಣದ ನಂ 
ಬುಗೆಯೊ ಚಿತ್ರವಿಸೆಂದರಾ ಮಂತ್ರಿಗಳು ಕೈಮುಗಿದು ೧೨೬ 
1 ಶವವ ಸಂಸ್ಕರಿಸುವುದು ಮಾಗಧ 
- ನವನಿಯಲಿ ಸಹದೇವಗಭಿಷೇ . 
- ಕವನು ಮಾಡಿಸಿದಲ್ಲದೆತ್ತಲು ಮುರಿವುದಿಲ್ಲೆಂದು 


ಅವರಿಗಭಯವನಿತ್ತು ಪರಿವಾ 
ರವನು ಕಳುಹಿದರಿತ್ತಲಾತನ 

[ ೧೨೭ 
ಯುವತಿಯರು ಬೇಡಿದರು ವತ್ನಿಯ ಪಡೆದು ಮರಳಿದರು 
- ಅವನ ಸಂಸ್ಕಾರದಲಿ ನಾರೀ 
ನಿವಹ ಸಹಗತವಾಯು ವೈದಿಕ 
ವಿವಿಧ ವಿಧಿಯಲ್ಲಿ ಮಾಡಿದರು ಶೇಷಕ್ರಿಯಾದಿಗಳ 
ಅವನ ಮಗ ಸಹದೇವನಾತಂ 
ಗವನಿಯಲಿ ಪಟ್ಟಾಭಿಷೇಕೊ 
ತವವ ಮಾಡಿಸಿ ಕೊಟ್ಟನಭಯವನಾ ಪರಿಗ್ರಹಕೆ ೧೨೮ 
- ತೇರುಗಳ ತೇಜಿಗಳನಾ ಭಂ 
ಡಾರವನು ಗಜಘಟೆ ಸಹಿತ ವಿ 
ಸ್ವಾರ ವಿಭವವನೊಪ್ಪುಗೊಂಡರು ಮಗಧನಂದನನ 
ಧಾರುಣಿಯನವಗಿತ್ತು ಸಕಳ ಮ 
ಹೀರಮಣರನು ಕಳುಹಿ ಬಂದನು 
ವೀರನಾರಾಯಣನು ಶಕ್ರಪ್ರಸ್ಥಪುರವರಕೆ ೧೨೯ 


ಮೂರನೆಯ ಸಂಧಿ 


ಸೂ . ಭೂಪತಿಯ ನೇಮದಲಿ ಜಂಬೂ 

ದ್ವೀಪ ನವ ಖಂಡದಲಿ ಸಕಳ ಮ 
ಹೀಪತಿಗಳನು ಗೆಲಿದು ಕಪ್ಪವ ತಂದನಾ ಪಾರ್ಥ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಪಾಂಡವ ಪುರಿಗೆ ಲಕ್ಷ್ಮಿ 
ಲೋಲಬಿಜಯ ರೀಮಾರ್ಜುನರ ಗಡಣದಲಿ 
ಬಾಲೆಯರ ಕಡೆಗಣ್ಣ ಮಿಂಚಿನ 
ಮಾಲೆಗಳ ಲಾಜಾಭಿವರುಷದ 
ಲಾಲನೆಯ ರಚನೆಯಲ್ಲಿ ಹೊಕ್ಕನು ರಾಜಮಂದಿರವ ೧ 

ಕಂಡು ಕೃಷ್ಣನನಿವರ ಕಾಣಿಸಿ 
ಕೊಂಡನರಸು ಕ್ಷೇಮ ಕುಶಲವ 
ಕಂಡು ಬೆಸಗೊಳಲೇಕೆ ಬಹು ಮಾತಿನಲಿ ಫಲವೇನು 
ಕಂಡೆವೆ ನಿನ್ನ ಮನ ಕರುಣಾ 
- ಖಂಡ ಜಲಧಿಯ ಭಕ್ತಜನಕಾ 
ಖಂಡಲ ದುಮವೆಂದು ತಕ್ಕೆ ಸಿದನು ಹರಿಪದವ ೨ 

ನಡೆದ ಪರಿಯನು ರಿಪು ಪುರವನವ 
ಗಡಿಸಿ ಹೊಕ್ಕಂದವನು ಮಗಧನ 
ತೊಡಕಿ ತೋಟಿಯ ಮಾಡಿ ಭೀಮನ ಕಾದಿಸಿದ ಪರಿಯ 
ಬಿಡದೆ ಹಗಲಿರುಳೊದಗಿ ವೈರಿಯ 
ಕಡೆಯ ಕಾಣಿಸಿ ನೃಪರ ಸೆರೆಗಳ 
ಬಿಡಿಸಿ ಬಂದಂದವನು ವಿಸ್ತರಿಸಿದನು ಮುರವೈರಿ ೩ 
ಈ ಎಲೆ ಮಹೀಪತಿ ನಿನ್ನ ಯಜ್ಞ 
( ಸ್ಥಲಕೆ ಬಾಧಕರಿಲ್ಲ ವನದಲಿ 
( ಪುಲಿರಲು ಗೋಧನ ಕುಲಕೆ ಯವಸಾಂಬು ಗೋಚರವೆ 


ನೆಲನ ಗರುವರ ಗೋಂದಣವನಂ 
ಡಿವನಖಿಳ ದೀಪಪತಿಗಳ 
ನೆಳಲ ಸೈರಿಸನಳಿದನವನಿನ್ನೇನು ನಿನಗೆಂದ 
- ರಚಿಸು ಯಜ್ಞಾರಂಭವನು ನೃಪ 
ನಿಚಯವನು ದಾಯಾದ್ಯರನು ಬರಿ 
ಸುಚಿತ ವಚನದಲೆನ್ನ ಕರೆಸಿದರಾ ಕಣಕೆ ಬಹೆವು 
ಸಚಿವರಾವೆಡೆ ಕಳುಹು ಬದರಿಯ 
ರುಚಿರ ಋಷಿಗಳ ಕರೆಸು ನಿನ್ನ ಭಿ 
ರುಚಿಗೆ ನಿಪ್ಪತ್ತೂಹವೆಂದನು ದಾನವಧ್ವಂಸಿ | - ೫ 
- ಎಂದು ಕಳುಹಿಸಿಕೊಂಡುದೊರಕಿ 
ಗಿಂದಿರಾಪತಿ ಮಾಗಧನ ರಥ 
ದಿಂದ ಬಿಜಯಂಗೈದನಿನಿಬರು ಕಳುಹಿ ಮರಳಿದರು 
ಬಂದ ವೇದವ್ಯಾಸ ಭೌಮ್ಯರ 
ನಂದು ಕರೆಸಿ ಯುಧಿಷ್ಠಿರನು ನಿಜ 
ಮಂದಿರದೊಳೊಪ್ಪಿದನು ಪರಿಮಿತ ಜನ ಸಮೂಹದಲಿ ೬ 
- ಅಕಟ ನಾರದನೇಕೆ ಯಜ್ಞ 
ಪ್ರಕಟವನು ಮಾಡಿದನು ನಮಗೀ . 
ಸಕಲ ಧರಣಿ ಕತ್ರವರ್ಗದ ವಿಜಯ ಕಿರುಕುಳವೆ 
ವಿಕಟ ಜಂಬೂದ್ವೀಪ ಪರಿಪಾ 
ಲಕರು ನಮ್ಮ ನಿಬರಿಗೆ ಸದರವೆ 
ಸುಕರವೇ ವರರಾಜಸೂಯವೆನು ಚಿಂತಿಸಿದ 


ಮ ಹಾಭಾರತ 

[ ಸಂಧಿ 
ಮಣಿವರಲ್ಲರಸುಗಳು ಮಾಡದೆ 

ಅರಸ ವೇದವ್ಯಾಸ ಭೌಮಾ 
ಮಣಿದೆವಾದರೆ ಕೀರ್ತಿ ಕಾಮಿನಿ 

ದ್ಯರಿಗೆ ಬಲವಂದೆರಗಿ ಕುಂತಿಯ 
ಕುಣಿವಳೆ ಜಗದ ಜಿಹ್ವಾ ರಂಗ ಮಧ್ಯದಲಿ 

ಚರಣ ಧೂಳಿಯ ಕೊಂಡು ವಿಪ್ರವ್ರಜಕೆ ಕೈಮುಗಿದು 
ಬಣಗುಗಳು ನಾವೆಂದು ನಾಕದ 

ಅರಸಿಯರು ದೂರಾಕ್ಷತೆಯ ದಧಿ 
ಗಣಿಕೆಯರು ನಗುವರು ಸುಯೋಧನ 

ವಿರಚಿತದ ವ 

[ ೧೫ 
ನಣಕವಾಡುವಡಾಯು ತೆರನೆಂದರಸ ಬಿಸುಸುಯ್ದ ೮ ಸರಿಸೆ ಬಹುವಿಧ ವಾದ್ಯದಲಿ ಹೊರವಂಟರರಮನೆಯ 
ಎನಲು ಧಿಮ್ಮನೆ ನಿಂದು ಭುಗಿಲೆಂ 

- ಅರಸ ಕೇಳೆ ಮೊದಲಲರ್ಜುನ 
ದನು ಕಿರೀಟಿ ವೃಥಾಭಿಯೋಗದ 

ಚರಿತವನು ವಿಸ್ತರದಲರುಪುವೆ 
ಮನಕತಕೆ ಮಾರಾಂಕವಾಯ್ಕೆ ಹರ ಮಹಾದೇವ ನುರುಪರಾಕ್ರಮಿ ನಡೆದು ಬಿಟ್ಟನು ಸಾಲ್ಮ ದೇಶದಲ್ಲಿ 
ನಿನಗಕೀರ್ತಿ ವಧೂಟಿ ಕುಣಿವಳೆ 

ಪುರಕೆ ದೂತರ ಕಳುಹಲವನಿವ 
ಜನದ ಜಿಹ್ವಾ ರಂಗದಲಿ ಹಾ 

ರುರವಣಿಗೆ ಮನವಳುಕಿ ಕೊಟ್ಟನು 
ಯೆನುತ ತಲೆದೂಗಿದನು ಘನಶೌರ್ಯಾನುಭಾವದಲಿ ೯ ತುರಗಗಜ ರಥ ಧನ ವಿಲಾಸಿನಿ ಜನವನುಚಿತದಲಿ ೧೬ 
ಮಣಿಯರೇ ಮನ್ನೆಯರು ನಾಕದ 

- ಅವನ ಕಾಣಿಸಿಕೊಂಡು ರಾಜ್ಯದೊ 
ಗಣಿಕೆಯರು ನಗುವರೆ ಸುಯೋಧನ 

ಇವನ ನಿಲಿಸಿ ತದೀಯ ಸೇನಾ 
ನಣಕವಾಡುವನೇ ಶಿವಾ ತಪ್ಪೇನು ತಪ್ಪೇನು 

ನಿವಹ ಸಹಿತಲ್ಲಿಂದ ನಡೆದನು ಮುಂದೆ ವಹಿಲದಲಿ 
ಕಣಿಗಳಿವು ನಾಳಿನಲಿ ಕಬ್ಬಿನ 

ಅವನಿಪತಿ ಕಟದೇವನೆಂಬವ 
ಕಣಿಗಳೊ ಗಾಂಡೀವವಿದು ನಿ | 

ನವಗಡಿಸಿ ಸರ್ವಸ್ವವನು ಕೊಂ 
ರ್ಗುಣವೊ ತಾನರ್ಜುನ ಮಹೀರುಹವೆಂದನಾ ಪಾರ್ಥ ಡವನ ಬಲಸಹಿತಾ ದ್ಯುಮತ್ತೇನಕನ ಝಂಪಿಸಿದ ೧೭ 
ಸಕಲ ಜಂಬೂದ್ವೀಪ ಪರಿಪಾ 

ಆತನನು ಗೆಲಿದನು ಸುನಾಭನ 
ಲಕರ ಭಂಡಾರಾರ್ಥಕಿದೆ ಸು 

ನೀತಿಗೆಡಿಸಿ ತದೀಯ ಸೇನಾ 
ಪ್ರಕಟವೆಂದುಂಗುರವನಿತ್ತನು ನೃಪನ ಹಸ್ತದಲಿ 

ವಾತ ಸಹಿತಲ್ಲಿಂದ ಪ್ರತಿವಿಂಧ್ಯಕನನಪ್ಪಳಿಸಿ 
ಸುಕರ ದುಷ್ಕರವೆಂಬ ಚಿಂತಾ 

ಆತನರ್ಥವಕೊಂಡು ತತ್ಸಾ 
ವಿಕಳತೆಗೆ ನೀ ಪಾತ್ರನೇ ಸಾ | 

ಗೊತಿಪಕೆ ಧಾಳಿಟ್ಟನಲ್ಲಿ ಮ 
ಧಕರನೇ ಸಂಹರಿಪೆ ತಾ ವೀಳೆಯವನೆನಗೆಂದ ೧೧ ಹಾತಿಬಲನವನೊಡನೆ ಬಲುಹಾಝರ್ಜುನನ ಸಮರ ೧೮ 
ಪೂತು ಫಲುಗುಣ ನಿನ್ನ ಕುಲಕಭಿ 

ಜೀನಕರ ಬೋಟಕ ಕಿರಾತರ 
ಜಾತಶೌರ್ಯಕೆ ಗರುವಿಕೆಗೆ ಸರಿ 

ನೂನಬಲ ಸಹಿತೀ ಮಹೀಪತಿ 
ಮಾತನಾಡಿದ ಸಲುವುದೆ ನಿನಗೆನುತ ಕೊಂಡಾಡಿ ಸೂನು ಕಾದಿದನೀತನಲಿ ಭಗದತ್ತನೆಂಬವನು 
ಈತನುತ್ತರ ದೆಸೆಗೆ ಭೀಮನು 

ಈ ನರನ ಶರ ಜಾಲವದು ಕ . 
ಶಾತವನ್ನುವ ದೆಸೆಗೆ ಯಮಳರ 

ಲ್ಯಾನಲನ ಕಾಲಾಟವಿದರೊಡ 
ಭೀತರಿದ್ದೆಸೆಗೆಂದು ವೇದವ್ಯಾಸ ನೇಮಿಸಿದ ೧೨ ನಾನಲಿಂದ್ರಾದ್ಯರಿಗೆ ಸದರವೆ ರಾಯ ಕೇಳೆಂದ ೧೯ 
ನೆರಹಿ ಬಲವನು ನಾಲ್ಕು ದಿಕ್ಕಿಗೆ 

- ಮುರಿಯದಾ ಬಲವೀತನುರುಬೆಗೆ 
ಪರುಠವಿಸಿದರು ಫಲುಗುಣನನು 

ಹರಿಯದೀ ಬಲವುಭಯ ಬಲದಲಿ 
ತರಕೆ ಮೂಡಲು ಪವನಸುತ ದಕ್ಷಿಣಕೆ ಸಹದೇವ 

ಕುರಿದರಿಯ ಕುಮ್ಮರಿಯ ಕಡಿತಕೆ ಕಾಣಿನವಧಿಗಳ 
ವರುಣ ದಿಕ್ಕಿಗೆ ನಕುಲನೀ ನಾ 

ಅರಿಯದೀತನ ದುರ್ಗವೀ ಬಲ 
ಊರಿಗೆ ಕೊಟ್ಟನು ವೀಳೆಯವ ಹಿರಿ 

ದಿರಿವುಗಳ ಬೇಳಂಬವನು ಬೇ . 
ಯರಸಿ ತಂದಳು ತಳಿಗೆ ತಂಬುಲ ಮಂಗಳಾರತಿಯ ೧೩ ಸರದೆ ಕಾದಿದನೆಂಟು ದಿನ ಭಗದತ್ತನೀತನಲಿ ೨೦ | 
- ಪರಮ ಲಗ್ನದೋಳಿಂದುಕೇಂದ್ರದೊ 

- ಅವನ್ನೆ ನೀನಧಿಕತರ ಸಂ | 
ಳಿರಲು ಗುರು ಭಾರ್ಗವರು ಲಗ್ನದೊ 

ಭಾವಿತನು ಹೇಳೆನೆ ಯುಧಿಷ್ಠಿರ 
ಳಿರೆ ಶುಭ ಗ್ರಹ ದೃಪ್ಪಿ ಸಕಳೇಕಾದಶ ಸ್ಥಿತಿಯ 

ದೇವನನುಜ ಕಣಾ ಧನಂಜಯನೆನಲು ಮಿಗೆ ಮೆಚ್ಚಿ 
ಕರಣ ತಿಥಿ ನಕ್ಷತ್ರ ವಾರೋ 

ನಾವು ನಿಮ್ಮ ಯ್ಯಂಗೆ ಸಖರಿಂ 
ತ್ರದಲಭಿಮತ ಸಿದ್ಧಿಯೋಗದೊ 

ದಾವು ನಿನ್ನ ವರೇನು ಬೇಹುದು 
ಳರಸನನುಜರು ದಿಗ್ವಿಜಯಕನುವಾದರೊಗ್ಗಿನಲಿ ೧೪ ನೀವೆಮಗೆ ಕಡು ಮಾನ್ಯರೆಂದನು ಕಂಡನರ್ಜುನನ ೨೧ 


೯೧ 


ಸಭಾ ಪರ್ವ 


ಬೆದರಿಸಿದನಾ ಹಿಮಗಿರಿಯ ಪಾ 
ಆದರೆನಗೆಯು ದಿವಿಜಪತಿಯೋ 
ಪಾದಿ ನೀವೆಮ್ಮಣ್ಣ ದೇವನ 

ರ್ಶದ ಕಿರಾತರ ಮುಂದೆ ವಾಯ 
ಮೇದಿನಿಯ ಸಾಮ್ರಾಜ್ಯ ಪದವಿಯು ರಾಜಸೂಯವನು - ವ್ಯದಲಿಶೋಧಿಸಿ ಮರಳಿದನು ಹಿಮಗಿರಿಯ ಕುಕ್ತಿಯಲಿ 
ಆದರಿಸಿ ಸಾಕೆನಲು ಗಜ ಹಯ 

ಪುದಿದ ನಾನಾದೋಣಿಗಳ ಮ 
ವಾದಿಯಾದ ಸಮಸ್ತ ವಸ್ತುವ 

ಧ್ಯದ ಕಿರಾತ ಪುಳಿಂದ ನಿಚಯವ 

ಸದೆದು ಹತ್ತಿದನಗ್ರಶಿಖರಕೆ ಪಾರ್ವತಿ ಪಿತನ - 
ನೈದೆಕೊಟ್ಟನು ಫಲಂಗುಣಂಗೆ ಸುಮಿತ್ರಭಾವದಲಿ ೨೨ 

೨೯ 
ಒಂದು ತಿಂಗಳು ಪಲವು ಮನ್ನಣಿ 

ಎರಡು ಸಾವಿರ ಯೋಜನವು ಹಿಮ 
ಯಿಂದ ಮನ್ನಿಸಿ ತನ್ನ ಸೇನಾ 

ಗಿರಿಯ ಬಹಳೊಕ್ಷೇಧ ಶಿಖರಕೆ 
ವೃಂದವನು ಹೇಳಿದನು ಬಳಿಯಲಿ ಕಳುಹಿದನು ನರನ ? ಸರಿಸದಲಿ ಹತ್ತಿದುದು ಪಾಳಯವೇನ ಹೇಳುವೆನು 
ಮುಂದೆ ನಡೆದನು ರಾಮಗಿರಿಯಲಿ 

ಕರಿ ತುರಗ ವರ ರಥ ಪದಾತಿಗೆ | 
ನಿಂದು ಕಪ್ಪವ ಕೊಂಡು ನಡೆದನು 

ಪರಿಗಣನೆಯೆಲ್ಲಿಯದು ಹಿಮಗಿರಿ 
ಮುಂದಣಿ ಶಾನ್ಯದಲ್ಲಿ ಹೊಕ್ಕನು ಭುವನಪರ್ವತವ ೨೩ ಯೆರಡು ಸಾವಿರದಗಲ ತಿರುಗಿತು ರಾಯ ಕೇಳೆಂದ ೩೦ 
- ಆ ಗಿರೀಂದ್ರ ನಿವಾಸಿಗಳ ಸರಿ 

ಗಿರಿಯುಕೋಣಿಯ ಕುಹರ ಗುಹೆಗಳ 
ಭಾಗ ಧನವನು ಕೊಂಡು ಬಳಿಕ ಮ 

ಗರುವರುಂಟೆಂದಾ ಪುಳಿಂದರ 
ಹಾಗಜಾಕ್ಸನ ಸೂರೆಗೊಂಡನು ಮುಂದೆ ದಂಡೆತ್ತಿ ನೊರಸಿ ಕಾಣಿಸಿಕೊಂಡು ಕೊಂಡನು ಸಕಲ ವಸ್ತುಗಳ 
ಆ ಗಯಾಳರ ಗಾವಿಲರ ನಿ 

ಗಿರಿಯನಿಳಿದುದು ನಡೆದು ಬಲ ಕಿಂ 
ರ್ಭಾಗಧೇಯರ ಮಾಡಿರುತ್ತರ 

ಪುರುಷ ಖಂಡದ ಬಹಳ ನದಿಗಳ 
ಭಾಗದಲ್ಲಿ ತಿರುಗಿತ್ತು ಪಾಳೆಯವರನ ಕೇಳೆಂದ ೨೪ ಲೆರಡು ತಡಿಯಲಿ ತಳಿತು ಬಿಟ್ಟು ದು ವನ ವನಂಗಳಲಿ ೩೧ 
- ಗಿರಿಯ ತಪ್ಪಲ ವನಚರರ ಸಂ 

- ಅದು ಗಣನೆಗೊಂಬತ್ತು ಸಾವಿರ 
ಹರಿಸಿ ಮುಂದೆ ಬೃಹಂತಕನ ಕಾ 

ವದರೊಳಿದ್ದುದು ಯಕ್ಷಕಿನ್ನರ 
ತರಿಸಿ ಕಾಣಿಸಿಕೊಂಡು ಸೇನಾಬಿಂದು ನಗರಿಯಲಿ ಸುದತಿಯರು ಕಿಂಪುರುಷರತಿರಾಗಿಗಳು ಸುಖವಯರು 
ಇರವ ಮಾಡಿ ಸುದಾವು ದೈತ್ಯರ 

ಇದರ ಘಲ್ಲಣಿಗಾನಲೇನ 
ಮುರೆ ವಿಭಾಡಿಸಿ ಪಾರ್ವತೇಯರ 

ಪ್ಪುದು ತದೀಯ ಜನಂಗಳಿತ್ತುದು 
ಪುರವ ಕೊಂಡುವುಕರನು ಪೌರವರ ಭಂಗಿಸಿದ ೨೫ ಸುದತಿಯರನಾ ಮಂಡಲಕೆ ಮಿಾಟಾದ ವಸು ಗಳ ೩೨ 
ಮುಂದೆ ದಸ್ಯುಗಳೇಳುವನು ಕ್ಷಣ 

ಅಲ್ಲಿ ಕೆಲಕಡೆಯಲ್ಲಿ ಗಿರಿ ಗುಹೆ 
ದಿಂದ ಕಾಶ್ಮೀರಕರ ಸಾಧಿಸಿ 

ಯಲ್ಲಿ ನೆರೆದ ಕಿರಾತ ವರ್ಗವ 
ಬಂದು ದಶಮಂಡಲದಲೋಹಿತರನು ವಿಭಾಡಿಸಿದ 

ಚೆಲ್ಲ ಬಡಿದಪಹರಿಸಿದನು ಬಹುವಿಧ ಮಹಾಧನವ 
ತಂದ ಕಪ್ಪದಲಾ ತ್ರಿಗರ್ತರ 

ಮೆಲ್ಲ ಮೆಲ್ಲನೆ ಹೇಮ ಕೂಟದ 
ನಂದು ಹದುಳಿಸಿ ಗರುವಿತರನಾ 

ಕಲ್ಲನಚರಿದನಾ ಮಹಾದ್ರಿಗ | 
ಎಂದು ತೆಂಕಣದಾಭಿಚಾರಕ ರೂಷಕರ ಗೆಲಿದ ೨೬ 

ಳೆಲ್ಲ ಹಿಮಶೈಲದ ಮಹೋನ್ನತಿ ಬಹಳವಿಸ್ತಾರ ೩೩ 
- ಧಾಳಿಯಿಟ್ಟನು ರೋಚಮಾನನ 

- ಅಡರಿತೀ ಬಲವಿದರ ಬೊಬ್ಬೆಯ 
ಮೇಲೆ ಕಪ್ಪವಕೊಂಡು ಬಿಟ್ಟುದು 

ಗಡಬಡೆಗೆ ಪದಘಟ್ಟಣಿಗೆ ಹುಡಿ 
ಪಾಳೆಯವು ಚಿತ್ರಾಯುಧನ ನರಸಿಂಹನಗರಿಯಲಿ ಹುಡಿಯಲಾ ಗಿರಿಕೋಟೆಕೋಳಾಹಳದ ಕೊಬ್ಬಿನಲಿ 
ಮೇಲೆ ವಂಗರ ಮುರಿದು ವರನೇ 

ನಡೆದು ಬಿಟ್ಟುದು ಗಿರಿಯ ತುದಿಯಲಿ 
ಪಾಳಕರಹೂಣಿಯರನು ವಿ 

ತುಡುಕಿದುದು ನಾನಾ ದಿಗಂತವ 
ಶಾಲ ಕಾಂಬೋಜಾದಿಗಳನಪ್ಪಳಿಸಿದನು ತಿರುಗಿ 

[ ೩೪ 
೨೬ ತಡೆಯದದುಭುತ ವಾದ್ಯ ಗಜ ಹಯ ರಥದ ನಿರ್ಘೋಷ . 
ಪಾರಶೀಕ ಕಿರಾತ ಬರರ 

- ಹೇಮಕೂಟದ ಗಿರಿಯ ಗಂಧ 
ಪಾರಿಯಾತ್ರರ ಮುರಿದು ಸರ ವಿ 
ಹಾರವನು ಮಾಡಿದನು ಮೈಚ್ಛ ಸಹಸ್ರಕೋಟಿಗಳ 

ರ್ವಾಮರರ ಝಂಪಿಸಿದನವರು 

ದ್ಯಾವ ವಸ್ತುವ ಕೊಂಡನಿಳಿದನು ಬಳಿಕ ಪರ್ವತವ 
ಕಾರಕರ ಹೂಣಕರ ಡೊಕ್ಕರ 

ಆ ಮಹಾ ಹರಿವರುಷದಲ್ಲಿಯ 
ಪಾರಕರ ಬುರಸಹಣ ಭೂಪರೂ 
ಲಾರ. ಭಟೆಯಲಿ ಕಾದಿ ಕೊಂಡನು ಸಕಲ ವಸ್ತುಗಳ ೨೮ 

ಸೀಮೆ ಜನ ನವ ಸಹಸ್ರ ವಿ 
ರಾಮವದರೊಳಗೆಲ್ಲ ವಿವರಿಸಲರಿಯೆ) ನಾನೆಂದ ೩೫ 


[ ಸಂಧಿ 


ಮ ಹಾ ಭಾರ ತ 
ಉತ್ತರೋತ್ತರದೇವಭೂಮಿಗೆ 

ಆ ರಸೋದಕ ಪಾನವೇ ಸಂ 
ಛತ್ತಣವರೀ ದಳನಿಚಯ ತಾ 

ಸಾರ ಸೌಖ್ಯದ ಸಿದ್ದಿಯಿತರಾ 
ನೆತ್ತ ಭೂರಿಧ್ವನಿಯನೀ ಗಜಬಜವನೀ ಜನವ 

ಹಾರವಿಂಧನ ತಂಡುಲಾಗಿ ಕ್ರಮ ವಿಧಾನವದು 
ಎತ್ತಲೆಂದರಿಯರು ವಿನೋದಕೆ 

ನಾರಿಯರು ಸಹಿತಲ್ಲಿ ಸಿದ್ದರು . 
ತೆರಲ್ಲಿಯು ಪಕ್ಷಿಮ್ಮಗ ಹಯ 

ಚಾರಣರು ರಮಣಿಯ ತೀರ ವಿ 
ವುತ್ತಮಾಂಗನೆಯರನು ಮನ್ನಿಸಿ ಕಂಡು ಫಲುಗುಣಗೆ ೩೬ ಹಾರಿಗಳು ಬಹುರತ್ನದಿಂ ಮನ್ನಿಸಿದರರ್ಜುನನ ೪೩ 
- ಎರಡು ಕಡೆಯಂಬುಧಿಯ ಪಾರ್ಶ್ವದ 

ಕೇಳಿ ಸೊಗಸಿದ ವಸ್ತುವಿಗೆ ಕ 
ದುರುಳರನು ಧಟ್ಟಿಸಿ ತದೀಯರು 

ಣಾಲಿ ಬಿದ್ದಣವಾಯಲಾ ಸುರ 
ವೆರಸಿ ಬಡಗಲು ನಡೆದುದಲ್ಲಿಯ ನಿಷಧ ಪರ್ವತಕೆ ಪಾಲ ಪದವಿದರೊರೆಗೆ ಬಹುದೇ ತೀರವಾಸಿಗಳ 
ಎರಡು ಸಾವಿರ ಯೋಜನದ ತುದಿ 

ಧಾಳಿ ಧಟ್ಟಳೆಗಳನು ಮಾಣಿಸಿ 
ವರೆಗೆ ಹತ್ತಿತು ಬಿಟ್ಟಿತಾ ಗಿರಿ 

ಪಾಳೆಯವನು ಪವನ ಸರೋವರ 
ಬಿರಿಯೆ ಬಿರು ಸೂಳೆಸಿದವು ನಿಸ್ಸಾಳಕೋಟಿಗಳು ೩೭ ವೇಲೆಯಲಿ ಬಿಡಿಸಿದನು ಜಂಬೂನದಿಯ ತೀರದಲಿ ೪೪ 
ಮೇಲೆ ನಿಷಧಾಚಲದ ಸುತ್ತಲು 

- ಲಲಿತ ದಿವ್ಯಾಭರಣ ರತ್ನಾ 
ಧಾಳಿ ಹರಿದುದು ದೆಸೆದೆಸೆಯು ದೈ 

ವಳಿಯನನುಕರಿಸಿದನು ಪಾಳೆಯ 
ತ್ಯಾಳಿ ಹೆಚ್ಚಿದ ದುಷ್ಟ ದಾನವ ಮಂಡಲೇಶ್ವರರ 

ಸುಳಿದುದವರಾಚಲದ ಕೇಸರ ಶಿಖರಿಗಳ ಕಳೆದು 
ಶೈಲಶಿಖರದೊಳುಳ್ಳ ದೊರೆಗಳ 

ಹೊಳೆಹೊಳೆವ ಮೇರುವಿನ ಸುತ್ತಣ 
ತಾಳು ಬಾಗಿಲ ಕುತ್ತರಲಿ ಕಾ 

[ ೩೮ ವಳಯದರ್ಧವನಾಕರಿಸಿ ಕೈ 
ಲಾಳು ಹೊಕ್ಕು ದು ಹೊಯು ಕಟ್ಟಿತು ಕೂಡೆ ಸೂರೆಗಳ ವಳಿಸಿ ಬಿಟ್ಟನು ಹೊಕ್ಕಿಳಾವೃತವರುಷ ಸೀಮೆಯಲಿ ೪೫ 
- ಗಿರಿಯ ಶಿಖರದ ಮೇಲ್ಮಡೆಯನಾ 

- ಸೇನೆ ಪಡುವಲು ತಿರುಗಿ ಸುತ್ತಣ 
ಚರಿಸಿ ನಿಷಧಾಚಲವನಿಳಿದುದು 

ವಾನುಪೂರ್ವಿಯ ಗಂಧಮಾದನ 
ನರನ ಪಾಳೆಯ ಬಿಟ್ಟುದಾಗಲಿಳಾ ವ್ರತದ ಮೇಲೆ ಸಾನುವನು ವೆಂಠಣಿಸಿಯಡರಿತು ಚೂಣಿಶೃಂಗದಲಿ 
ಅರಸ ಕೇಳೊಂಬತ್ತು ಸಾವಿರ 

ಆ ನರೇಂದ್ರನನಿಳಿದು ಪಡುವಣ 
ಪರಿಗಣಿತ ಯೋಜನದ ನೆಲ ಸುರ 

ಕಾನನಂಗಳ ಕೇತುಮಾಲದ 
ಗಿರಿಯು ಸುತ್ತಣ ದೇಶವತಿ ರಮಣೀಯತರವೆಂದ ೩೯ ಕಾನನಂಗಳ ಕಳೆದು ಬಿಟ್ಟು ದು ಸೇನೆ ಬಳಸಿನಲಿ ೪೬ 
ಚೂಣಿಗಾನುವರಿಲ್ಲ ಪಾರ್ಥನ 

- ಅಲ್ಲಿ ಸಾಗರ ತೀರ ಪರಿಯಂ 
ಬಾಣಕಿದಿರಾರುಂಟು ವಾದ್ಯ 

ತೆಲ್ಲಿ ಗಜಹಯವೆಲ್ಲಿ ಸುದತಿಯ 
ಶ್ರೇಣಿ ಚಾತುರ್ಬಲದ ಘಲ್ಲಣಿಗಿಲ್ಲ ಗರ್ವಿತರು 

ರಲ್ಲಿ ಮಣಿಗಣವೆಲ್ಲಿ ಬಹುಧನವೆಲ್ಲಿ ರಮಣಿಯ 
ಹೂಣಿಹೊಕ್ಕನು ಕನಕಶೈಲ 

ಅಲ್ಲಿಗಲ್ಲಿಗೆ ನಡೆದು ಸಾಧಿಸಿ 
ದೊಣಿಗಳ ದುರ್ಬಲ ಸು‌ಘವ 

ಕೆಲ್ಲೆ ಕುಹರದಕೋಣಿಬಾಗುಗ. 
ನಾಣಿಗಂಜಿಸಿ ಕಳೆದುಕೊಂಡನು ಸಕಲ ವಸ್ತುಗಳ ೪೦ ಳೆಲ್ಲವನ್ನು ಹೊಕ್ಕರಿಸಿ ತೆರಳಿಚಿದನು ಮಹಾಧನವ ೪೭ 
ಹರಿದು ಹತ್ತಿತು ಗಂಧಮಾದನ 

- ಎಡಕಡೆಯಲೋಂಬತ್ತು ಸಾವಿರ 
ಗಿರಿಯ ಸುತ್ತಣ ಯಕ್ಷ ವಿದ್ಯಾ 

ನಡು ನೆಲನನಾಕರಿಸಿ ಮೂಡಣ 
ಧರರನಂಜಿಸಿ ಕೊಂಡನಲ್ಲಿಯ ಸಾರ ವಸ್ತುಗಳ 

ಕಡೆಗೆ ತಿರುಗಿತು ಗಂಧಮಾದನಗಿರಿಯನೇರಿಳಿದು 
ಗಿರಿಯನಿಳಿದರು ಜಂಬು ನೇರಿಲ 

ನಡೆದಿಳಾವೃತದೊಳಗೆ ಬಿಟ್ಟುದು | 

ಪಡೆ ಸುರಾದ್ರಿಯನುಳುಹಿ ಬಲದಲಿ 
ಮರನ ಕಂಡರು ಗಗನಚುಂಬಿತ 
ವೆರಡು ಸಾವಿರ ಯೋಜನಾಂತದೋಳತಿ ವಿಳಾಸದಲಿ ೪೧ ನಡೆಯಲತಿ ದೂರದಲಿ ಕಂಡರು ಮಂದರಾಚಲವ ೪೮ 

ಇದುವೆ ಕಡೆಗೋಲಾಯು ಕಡೆವಂ 
ಅದರ ಫಲ ಹೇರಾನೆಗಳ ತೋ 

ದುದಧಿಯನು ತಾನಿದು ಮಹಾಗಿರಿ 
ರದಲಿಹವು ಗಿರಿಸಾರ ಶಿಲೆಗಳ 

ಯಿದರ ಬಿಂಕವ ನೋಡಬೇಕೆಂದರ್ಜುನನ ಸೇನೆ 
ಹೊದರಿನಲಿ ಬಿದ್ದೊಡೆದು ಹೊಳೆಯಾದುದು ಮಹಾರಸದ 

ಒದರಿ ಹತ್ತಿತು ನಡುವಣರೆ ದು 
ಅದು ಸುಧಾಮಯವಾಯ್ತು ಜಂಬೂ 

ರ್ಗದಲಿ ಬೆಟ್ಟಂಗಳಲಿ ನೃಪರಿ [ರೊಡನೆ ೪೯ 
ನದಿ ಜಲಸ್ಪರ್ಶದಲಿ ಜಾಂಬೂ 

ದ್ದು ದು ಮಹಾಹವವಾಯು ಪಾರ್ಥನ ಚೂಣಿಯವ 
ನದ ಸುವರ್ಣನೆಯಾದುದಾನದಿಯೆರಡು ತಡಿವಿಡಿದು ೪೨ 


ಸಭಾ ಪರ್ವ 


ಅರಸ ಕೇಳಲ್ಲಿಂದ ಬಡಗಲು 
ಇಳುಹಿದರು ಚೂಣಿಯನು ಮುಂದರೆ 

ಹರಿದು ಬಿಟ್ಟರು ಹತ್ತಿದರು ಬೇ 
ನೆಲೆಯ ಭಟಕಿದರು ಭಾರಿಯ 

ಸರದ ಕಲುದರಿಗಳಲಿ ಬಹಳಶ್ವೇತಪರ್ವತವ 
ತಲೆವರಿಗೆಗಳಿತ್ತಿದರು ಹೊಗಿಸಿದರು ದುರ್ಗವನು 
ಕಲುವಳೆಯ ಕೋಲಾಹಲಕ್ಕಿವ 

ಗಿರಿಯ ತುದಿಗಳ ತೋಟದಲಿ ಗ 
ರಳುಕದಿರಿದರು ಸುರಗಿಯಲಿ ತೆನೆ | 

ಹೃರದ ಕೊಳ್ಳದ ಕೊಹಿನಲಿ ಹೋ 
ವಳಿಯ ಹಿಡಿದರು ಹೊಯ್ತು ಕೇಶಾಕೇಶಿ ಯುದ್ಧದಲಿ ೫೦ ಕ್ಕಿರಿದುಶೋಧಿಸಿಕೊಂಡರಲ್ಲಿಯ ಸಾರವಸ್ತುಗಳ ೫೭ 
- ಶಕರು ಖದ್ಯೋತಪ್ರತಾಪರು 

- ಇಳಿದನಾ ಗಿರಿಯನು ಹಿರಣ್ಮಯ 

ದೊಳಗೆ ಬಿಟ್ಟನು ಪಾಳೆಯವ ತ 
- ವಿಕಳ ಚಿಂಘರು ದೀರ್ಘಮಯ ವೇ 
ಣಿಕರು ಪಶುಪಾಲಕ ಪುಳಿಂದರು ಕಂಕಣಾಕೃಯರು ದೃಲಯ ಮಿಗಿಲೋಂಬತ್ತು ಸಾವಿರ ಯೋಜನಾಂತರವ 
ಸಕಲ ದಸ್ತುಗಳ್ಳದೆಸೋತುದು | 

ಬಳಸಿ ಬಂದನು ವಿಮಲ ಸೌಧಾ 

ವಳಿಯ ನೆಲೆಯುಪ್ಪರಿಗೆಗಳ ವರ 
ವಿಕಳ ಬಲವೊಪ್ಪಿಸಿತು ಸರ್ವ 

[ ೫೮ 
ಸೃಕವ ಸಂಧಾನದಲ್ಲಿ ನೆಲೆಯಾಯ್ತಲ್ಲಿಯರ್ಜುನಗೆ ೫೧ ಲಲನೆಯರು ಕಂಡೀತನನು ಹೊಗಳಿದರು ತಮ್ಮ ತಮಗೆ 
ಶೋಧಿಸಿದನಾ ಗಿರಿಯನಾಚೆಯ 

ಈತ ಭಾರತ ವರುಷ ಪತಿಯನು 
ಹಾದಿಯಲಿ ಹೊರವಂಟು ಬರೆ ಮರಿ 

ಜಾತ ಗಡ ತತ್ಕರ್ಮ ಭೂಮಿಯ 
ಯಾದಗಿಕ್ಕಿದ ಬೆಟ್ಟವಿದ್ದುದು ಮಾಲ್ಯವಂತ ಗಿರಿ 

ಲೀತನಧಿಪತಿ ಗೆಲಿದನಿತ್ತಲು ದೇವಭೂಮಿಪರ 
ಭೇದಿಸಿದನದರೊಳಗು ಹೊರಗಿನ 

ಈತ ಗೌರೀಸುತನವೋಲ್ ಪುರು 
ಲಾದ ವಸ್ತುವ ಕೊಂಡು ತಜ್ಞೆ 

ಹೂತತನಯನವೊಲು ಭುವನ 
ಲೋದರವನೇರಿಳಿದು ಭದ್ರಾಶ್ರಕ್ಕೆ ನಡೆತಂದ ೫೨ ಖ್ಯಾತನೆಂದಾ ಕಟಕ ಕೊಂಡಾಡಿತರ್ಜುನನ ೫೯ 
- ಅದು ಮಹಾ ರಮಣೀಯತರವಂ 

ತನ ತನಗೆ ತರುಣಿಯರು ಹೂವಿನ 
ತದರೊಳಿದ್ದುದು ಶುದ್ಧಭೋಗಾ 

ತನಿವಳೆಯ ಕರೆದರು ಕನತ್ಕಾ೦ . 
ಸ್ಪದರು ಯಕ್ಷರಕ್ತಗಂಧರ್ವಾಪ್ಟರೋ ನಿಕರ 

ಚನ ವಿಭೂಷಣ ರತ್ನಚಯ ಪೂರಿತದ ಪೆಟ್ಟಿಗೆಯ 
ಕುದುರೆರಥ ಗಜ ಪತಿ ನಿಘF 

ವನಿತೆಯರನಾ ದೇಶದಲಿ ಮೀ 
ಪದಲಿ ಬೆಬ್ಬಳೆಯಾಯ್ತು ಬೇಳಂ 

ಟೆನಿಪರನು ಮೃಗ ಪಕ್ತಿ ಕೃಷ್ಣಾ 
ಬದ ವಿಘಾತಿಗೆ ಸಿಲುಕಿ ತೆತ್ತುದು ಸಕಲ ವಸ್ತುಗಳ ೫೩ ಜಿನವನಂತವನಿತ್ತು ಸತ್ಯ ರಿಸಿದರು ಫಲುಗುಣನ ೬೦ 
ದೊರಕಿತಲ್ಲಿ ಯಪೂರ್ವ ವನ್ನೂ 

ಧಾರುಣೀಪತಿ ಕೇಳು ದಳ ನಡು 
ರ ಸಮುದ್ರದೀಪ ಪರಿಯಂ 

ದಾರಿ ಬಡಗಣ ಶೃಂಗ ಪರ್ವತ 
ತರ ನಡೆದನೋಂಬತ್ತು ಸಾವಿರ ಯೋಜನಾಂತರವ ದೊರೆಯಲಿ ದೊರೆಗಳನು ಧಟ್ಟಿಸಿ ಸೆಳೆದು ಬಹು ಧನವ 
ತಿರುಗಿದನು ಭದ್ರಾಶಕವನಾ 

ಭಾರಣಿಯ ಮುಂಗುಡಿಯ ಕೊಳೆಗ 
ಕರಿಸಿ ಬಡಗಲು ನಡೆದರಲ್ಲಿಯ 

ಜೋರಣಿಸಿ ತುದಿಗೇರಿ ಸಿದ್ದರ 
ಗಿರಿಯ ಕಂಡರು ಹತ್ತಿದರು ಹರುಷದಲಿ ಬೊಬ್ಬಿಡುತ ೫೪ ಚಾರಣರ ವಿದ್ಯಾಧರರ ಮುತ್ತಿದರು ಮನ್ನಿಸದೆ ೬೧ 
- ನೀಲ ಗಿರಿಯಗ್ರದಲ್ಲಿ ಬಿಟ್ಟು ದು 

ಅರಸು ಮೋಹರ ಹತ್ತಿ ತಾಗಿರಿ 
ಪಾಳೆಯವುಬೊಬೈಯಲಿ ದಿಕ್ಕಿನ 

ಎರಡು ಸಾವಿರದಗಲವದರಲಿ 
ಮಲೆ ಬಿರಿದುದು ಜರಿದವಗ್ರಿಗಳೇನನುಸುರುವೆನು ತುರುಗಿ ಬಿಟ್ಟಿತು ಸೇನೆ ಸೂಳೆಸಿದವು ನಿಸ್ವಾಳ 
ಮೇಲು ದುರ್ಗದ ಸಂಧಿಗೊಂದಿಯೋ 

ಬಿರಿದುದಾ ಗಿರಿ ಕೆಳಗಣುತ್ತರ 
ಳಾಳು ಹರಿದುದು ಸೂರೆಗೊಂಡು ವಿ 

ಕುರುಗಳೆದೆ ಜರ್ಝರಿತವಾಯ 
ಶಾಲ ವಸ್ತುವ ತಂದರಲ್ಲಿದ್ದ ರಸುಗಳ ಗೆಲಿದು ೫೫ ಬೃರಕೆ ಬಡಗಣ ಕಡಲು ಕದಡಿತು ತಳದ ತಾಯಳಲ ೬೨ 
- ಎರಡು ಸಾವಿರದುದ್ದವದು ಮ 

- ನೆರೆದರಲ್ಲಿಯ ನೃಪರು ದೂತರ 
ತೆರಡು ಸಾವಿರದಗಲವದನಾ 

ಹರಿಯ ಬಿಟ್ಟರು ಪಾರ್ಥನಿದ್ದೆಡೆ 
ಕರಿಸಿ ರಮ್ಯಕಭೂಮಿಗಿಳಿದರು ಹೊಕ್ಕ ರಾ ನೆಲನ 

ಗರಸ ಕೇಳವರುಗಳು ಬಂದರು ಕಂಡರರ್ಜುನನ 
ಅರಸ ಕೇಳಲ್ಲಲ್ಲಿ ಸುವನೋ 

ಗಿರಿಯನಿಳಿದರಿತ್ತಲುತ್ತರ 
ಹರದ ವಸುವ ಕೊಂಡು ನವ ಸಾ 

ಕುರುಗಳಿಹ ಸಂಸ್ಥಾನವಿದು ಗೋ 
ವಿರವನಗಲಕೆ ಸುತ್ತಿ ಬಂದರು ಗೆಲಿದು ಗರ್ವಿತರ ೫೬ ಚರಿಸಲರಿಯದು ನರರ ಕಾಲ್ಗುಳಿಗೆಂದರವರಂದು ೬೩ 


ಮ ಹಾ ಭಾರತ 


ಅಲ್ಲದಾಕ್ರಮಿಸಿದರೆ ನಿನಗವ 

ತಿರುಗಿತಲ್ಲಿಂದಿತ್ತ ಪಾಳೆಯ 
ರಲ್ಲಿ ಕಾಣಿಕೆ ದೊರಕಲರಿಯದು 

ಮುರಿದು ಬಿಟ್ಟು ಹಿರಣ್ಮಯವನಾ 
ಬಲ್ಲಿದವರುತ್ತರದ ಕುರುಗಳು ನಿನಗೆ ಬಾಂಧವರು 

ಕರಿಸಿ ರಮ್ಯಕದಿಂದಿಳಾವೃತದಿಂದ ದಕ್ಷಿಣಕೆ 
ಗೆಲ್ಲದಲಿ ಫಲವಿಲ್ಲ ಸಾಹಸ 

ಭರದಿನೈದುತ ಹರಿವರುಷ ಕಿಂ 
ವಲ್ಲಿ ಮೆರೆಯದು ಮರ್ತ್ಯ ದೇಹದೊ 

ಪುರುಷವನು ದಾಟುತ ಹಿಮಾನ್ವಿತ 
ಳಲ್ಲಿ ಸುಳಿವುದು ಭಾರವೆಂದರು ಚರರು ಫಲುಗುಣಗೆ ೬೪ ಗಿರಿಯನೇರಿದುದಿಳಿದು ಬಂದುದು ತೆಂಕ ಮುಖವಾಗಿ ೬೬ 
- ಮಾಣಲದು ನಮಗವರು ಬಂಧು 

ಕಳುಹಿ ಕಳೆದನು ಹಿಂದೆ ಕೂಡಿದ 
ಶ್ರೇಣಿಗಳು ಗಡ ಹೋಗಲದು ಕ 

ಬಲವನವರವರೆಲ್ಲ ಯಾಗ 
ಟ್ಯಾಣಿಯಾವುದು ನಿಮ್ಮ ದೇಶದೊಳುಳ್ಳ ವಸ್ತುಗಳ ಸ್ಥಳಕೆ ಬಹ ನೇಮದಲಿ ಹರಿದುದು ನಿಜ ಪುರಂಗಳಿಗೆ 
ವಾಣಿಯವ ಮಾಡದೆ ಸುಯಜ್ಞದ 

ನೆಲನನಗಲದ ವಸು ವಿದನೆಂ 
ಕಾಣಿಕೆಯನೀವುದು ಯುಧಿಷ್ಠಿರ 

ತಳವಡಿಸಿದನೋ ಶಿವಯೆನುತ ಸುರ 
ನಾಣಿ ನಿಮಗೆನೆ ತಂದು ಕೊಟ್ಟರು ಸಕಲ ವಸ್ತುಗಳ ೬೫ ರುಲಿಯೆ ಹೊಕ್ಕನು ಪಾರ್ಥನಿಂದ್ರಪ್ರಸ್ಥ ಪುರವರವ ೬೭ 


ನಾಲ್ಕನೆಯ ಸಂಧಿ 
ಸೂ , ಯಾಗಸಿದ್ದಿಗೆ ನಡೆದು ಪೂರ್ವ ವಿ 

ಭಾಗದಲ್ಲಿ ಭೂಮಿಪರ ಕೈಯಲ 

ಸಾಗರೋಪಮ ಧನವ ಮೇಳೆಸಿದನು ಕಲಿ ನೀವು 
ಕೇಳು ಜನಮೇಜಯ ಧರಿತ್ರೀ 

ಆಳು ನಡೆದುದು ಚೂಣಿಯಲಿ ಗೋ 
ಪಾಲ ಯಮ ನಂದನನ ಭಾಗ್ಯದ 

ಪಾಲನೆಂಬನ ಮುರಿಯೆ ತೆತ್ತುದ 
ಹೋಲಿಕೆಗೆ ಬಹರುಂಟೆ ನಳ ನಹುಷಾದಿ ರಾಯರ ಹೇಳಲರಿಯೆನು ಸಂಖ್ಯೆಯನ್ನು ಮುಂದತ್ತ ಪಾಲಕನ 
ಅಳು ನಡೆದುದು ಭೀಮಸೇನನ 

ಜಾಳಿಸಿದನಾ ಕಾಶಿ ರಾಜನ 
ಧಾಳಿಯಿದೆಯೆನೆ ತೆತ್ತುದವನೀ 

ಧಾಳಿಯಲಿ ಕೊಂದನು ಸುಪಾರ್ಶ್ವನ 
ಪಾಲಕರು ತಂತಮ್ಮ ನಿಜ ವಿತ್ತಾನುರೂಪದಲಿ 

ಮೇಲೆ ನಡೆದನು ಗಯನಮನಗೆಲಿದನಾ ಭೀಮ ೫ 
ನಡೆದುಶೋಧಿಸಿ ರೋಚಮಾನನ 

ನಡೆದು ಮುಂದೆ ವಿದೇಹನನು ಸದೆ 
ಹಿಡಿದು ಬಿಟ್ಟನು ಸರ್ವ ವಿತ್ತವ | 

ಬಡಿದು ಮತ್ತೆ ಕಿರಾತ ಬಲವವ 
ನಡಕಿತನಿಲಜನಾಳು ಮುಂದಣ ಚೇದಿ ದೇಶದಲಿ 

ಗಡಿಸಿ ಕಾದಿತನಂತವದರೊಳಗೇಳು ಮಾನಿಸರು 
ಮುಡಿ ಘುಡಿಸಿ ನಿಸ್ಸಾಳವೀ ಗಡ 

ಒಡೆಯರವದಿರವಂಗಡವ ಹುಡಿ 
ಬಡೆಯಿದೇನೆನೆ ಭೀಮಸೇನನ | 

ಹುಡಿಯ ಮಾಡಿ ನಿಷಾದ ವರ್ಗವ 
ಪಡೆಯೆನಲು ಶಿಶುಪಾಲ ಬಂದನು ಕಂಡನುಚಿತದಲಿ ೨ ಕೆಡಹಿ ನಿಷಧನ ಹೊಯು ಸೆಳೆದನು ಸಕಲ ವಸ್ತುಗಳ ೬ 
ಏನು ಬಂದೆಯಪೂರ್ವವೆನೆ ಯಾ 

- ಮಲೆತು ಕಾದಿದ ದಂಡ ಧಾರನ 
ಗಾನುರಾಗವನರುಪಲತಿ ಸು 

ಗೆಲಿದು ಮಗಧೇಶ ಗಿರಿವ್ರಜ 
ಮ್ಯಾನದಲ್ಲಿ ಶಿಶುಪಾಲ ಹೇರಿಸಿದನು ಮಹಾಧನವ ದೊಳಗೆ ಪಾಳೆಯ ಬಿಟ್ಟು ದವನಿದಿರಾಗಿ ನಡೆತಂದು 
ಮಾನಿಸರ ಕಳುಹಿದರೆ ಸಾಲದೆ 

ದಳವ ಹೇಳಿದನಾತನಲ್ಲಿಂ 
ನೀನಿದೇಕೆಂದುಚಿತದಲಿ ಸ 

ದಿಳಿದು ಕರ್ಣನ ಗೆಲಿದು ಕಪ್ಪವ 
ನ್ಯಾನಿಸುತ ನಿಲಿಸಿದನು ತಿಂಗಳು ಪವನನಂದನನ ೩ ಸೆಳೆದು ಕೊಂಡದ್ರಿಯಲಿ ಸದೆದನು ಬಹಳ ವನಚರರ ೭ 
ನಡೆದು ಮುಂದೆ ಕಳಿಂಗ ದೇಶದೊ 

- ಸೂರೆಗೊಂಡಲ್ಲಿಂದ ನಡೆದನು 
ಳಡಸಿ ಬಿಟ್ಟನುಶೋಣಿವಂತನ 

ಮಾರಿ ಗಂಗಾಸಂಗಮವ ಕೈ 
ಹಿಡಿದು ಕಪ್ಪವ ಕೊಂಡು ಸದೆದನು ಕೋಸಲೇಶ್ವರನ ಮಾರಲರಿಯದೆ ಸಂಧಿಗವವೀಶ್ವರರು ವಶವಾಯ್ತು 
ಅಡಕಿತಲ್ಲಿಯ ಧನ ಪಯೋಧಿಯ 

ಹೇರಿಸಿದನನುಪಮದ ವಸ್ತುವ 
ಕಡೆಯ ಕೋಟೆಯ ಮುರಿಯಲವನೆದೆ 

ನಾರು ಸಾವಿರ ಭಂಡಿಯಲಿ ನಡೆ 
ಯೊಡೆದು ದೀರ್ಘಪ್ರಜ್ಞನಿತ್ತನು ಬೇಹ ವಸ್ತುಗಳ ೪ ದೇರಿ ಹೊಯ್ದನು ವಾಸುದೇವನ ಪೌಂಡ್ರಕಾಹ್ನಯನ ೮ 


ಸಭಾ ಪರ್ವ 


1 ಪುರವರವನಲ್ಲಿಂದ ಮೌಲ್ಯದ 
ತೆರಳಿಕೆಯ ಮಾಡಿದನು ಮಡಲು 
ಹರಿದು ಮುರಿದು ಸಮುದ್ರಸೇನನ ಸರ್ವಗವತೆಯಲಿ 
ತೆರಳಿಯಲ್ಲಿಂದಿಂದ್ರ ಸೇನನ 
ನೊರೆಸಿ ಭಂಡಾರವನ್ನು ಸೇರಿಸಿ 
ಮರಳಿ ಮಂಗನನಪ್ಪಳಿಸಿದನು ಲುಬ್ದ ಕರು ಸಹಿತ ೯ 

ಸಾರಲೋಹಿತನೆಂಬ ಸಾಗರ 
ತೀರ ವಾಸಿಗಳೊಳಕುರುವದ ವಿ 
ಕಾರ ಚೊನೆಗೆ ಚೀನಬೋಟಕರನು ನಿವಾಸಿಗಳ 
ಓರೆ ಬಾಗಿನ ಕುರುವ ಕೊಳ್ಳದ 
ಗೌರಿಕರನಪ್ಪಳಿಸಿ ಮಲೆಯ ವಿ 
ಹಾರಿಗಳ ಬರಿಗೈದು ತುಂಬಿಸಿದನು ಸುವಸ್ತುಗಳ ೧೦ 
| ಧಾಳಿ ಹರಿದುದು ಪಂಚ ಗೌರವ 
ರಾಳವೊಡ್ಡಿಯರಾಂದ್ರ ಜಾಳಾಂ 
ದ್ರಾಳಿಗಳನಪ್ಪಳಿಸಿ ಹೂಡಿಸಿದನು ಮಹಾಧನವ 
ಮೇಲು ದುರ್ಗದ ಪಾರ್ವತೇಯರಿ 
ಗಾಳು ಹರಿದುದು ಸಂದುಗೊಂದಿಯ 
ಶೈಲ ಗುಹೆಗಳೊಳರಸಿ ಹಿಡಿದನು ಬಹಳ ಧನಯುತರ ೧೧ 


* ಅರಸಿದನು ನಾವೆಗಳಲಬ್ಬಿಯ 
ಕುರುವದಲಿ ಕೊಬ್ಬಿದ ಧನಾಡ್ಯರ 
ಮುರಿದು ಮರಳಿದು ಕೆಲಬಲದಲಾ ದ್ವೀಪ ಪಾಲಕರ 
ಸೆರೆವಿಡಿದು ತನಿ ಸೂರೆಯಲಿ ಪಡೆ 

ನೆರೆ ದಣಿಯಲಾ ಮೈಚ್ಛ ವರ್ಗವ 
. ತರಿದುಶೋಧಿಸಿ ತೆಗೆದನಲ್ಲಿಯ ಸಾರ ವಸ್ತುಗಳ ೧೨ 

ಆ ಮಹಾ ಭೋಟಕ ಮಹಾಕ್ಷಯ 
ಧಾಮದಲಿ ದಸ್ಯುಗಳನತಿ ನಿ 
ಸೋಮ ಯುವನಕ ರೂಪರನು ತಾಗಿದನು ವಹಿಲದಲಿ 
ಹೇಮ ಮುಕ್ಕಾ ರಜತ ಚಂದನ 
ರಾಮಣೀಯಕ ವಸ್ತುನಿಚಯದ 
ಸೀಮೆಗಳ ನಾನರಿಯೆನಳವಡಿಸಿದನು ಕಲಿಭೀಮ ೧೩ 

ಮರಳೆಯನಿಲಜನಾ ಮಹಾದ್ಭುತ 
ತರದ ವಸ್ತುವನಾನಲಾಪುದೆ 
ಧರಣಿಯನೆ ಸಂದಣಿಸಿದವಸಂಖ್ಯಾತ ರಥಯೂಥ 
ಅರಸುಗಳ ಸಹಿತೀ ಮಹಾಬಲ 
ವೆರೆಸಿ ಬಂದನು ಭೀಮನಣ್ಣನ 
ಚರಣಕೆರಗಿದನರ್ಜುನನ ತಕ್ಕೆ ಸಿದನು ನಗುತ ೧೪ 


ಐದನೆಯ ಸಂಧಿ 


ಸೂ ನಡೆದು ವಿವಿಧ ದ್ವೀಪ ಪತಿಗಳ 

ಜಡಿದು ಕಪ್ಪವ ಕೊಂಡು ತೆಂಕಣ 
ಕಡಲ ವಳಯದ ನೃಪರ ಗೆಲಿದನು ವೀರ ಸಹದೇವ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಸಹದೇವನ ಸಗಾಢಿಕೆ 
ಯಾಳುತನವಿವರಾರ ಹವಣಲ್ಲೆಂಬ ತೆರನಾಯು 
ಆಳು ನಡೆದುದು ತೆಂಕಣವನೀ 
ಪಾಲರೀತನ ಬಿರಿಸಿಗೀತನ 
ದಾಳಿಗೀತನ ದೆಸೆಗೆ ದೆಸೆಗೆಟ್ಟು ದು ದಿಗಂತದಲಿ ೧ 

ಶೂರ ಸೇನನ ಸದದು ನೆರೆ ಭಂ 
ಡಾರವೆಲ್ಲವ ಕೊಂಡು ತೆಂಕಣ 
ವೀರಮನಗೆಲಿದು ಸರ್ವಸ್ಯಾಪಹಾರದಲಿ 
ಭೂರಿ ಬಲನಹ ದಂತವಕ್ಕನ 
- ವಾರಣಾಶ್ ರಥಂಗಳನು ಕೊಂ 

ಡಾರುಭಟೆಯಲಿ ಮುಂದೆ ನಡೆದನು ತೆಂಕ ಮುಖವಾಗಿ ೨ 
1 ಖಳ ನಿಶಾಚರ ಕೋಟಿಗಳನರೆ 
ಗಳಿಗೆಯೊಳಗಾಕ್ರಮಿಸಿದನು ಮಂ 
ಡಳಿಕ ಮನ್ನೆಯರಾಂಪರೇ ಚತುರಂಗ ಪದಹತಿಗೆ 
(ಹೊಳೆತಡಿಯ ಗಿರಿ ದುರ್ಗ ವಿಪಿನ 
ಸ್ಥಳದ ಧರಣಿಪರಿದಿರುವಂದ 
ಗ್ಗಳೆಯು ಗಜ ರಥ ಹರಸಹಿತ ತೆತ್ತರು ಸುವಸ್ತುಗಳ ೩ 


ಬಂದು ಕುಂತೀಭೋಜಮೊಮ್ಮನ 
ಮಂದಿರದ ಸುಕ್ಷೇಮ ಕುಶಲವ 
ನಂದು ಕೇಳಿದು ಕೊಟ್ಟನತಿಶಯ ಸಾರ ವಸ್ತುಗಳ 
ಮುಂದೆ ಚರ್ಮತಿಯ ಜಂಭಕ 
ನಂದನನನಪ್ಪಳಿಸಿ ಗಜ ಹಯ . 
ವೃಂದವನು ಕೊಂಡೆತ್ತಿ ಬಿಟ್ಟನವಂತಿ ದೇಶದಲಿ 

ತರುಬಿದರೆ ವಿಂದಾನುವಿಂದರ 
ಮುರಿದು ಕಪ್ಪವ ಕೊಂಡು ಭೀಷ್ಮ ಕ 
ನರಪತಿಯ ಗೆಲಿದಲ್ಲಿ ಮನ್ನಿಸಿ ಕೊಂಡನುಚಿತದಲಿ 
ಬರಬರಲು ಕುಂತಲ ನೃಪನನಾ 
ಕರಿಸಿ ಕಪ್ಪವ ಕೊಂಡು ಖಳ ತಿ 
ತಿರಿ ಕಿಳೀಂದ್ರ ಕರೆಂಬ ಬೇಡರ ಧುರದೊಳೊಡಿಸಿದ ೫ 

ಉರವಣಿಸಿ ದಳ ತುಂಗಭದ್ರಾ 
ವರ ನದಿಯನುತ್ತರಿಸಿ ಪಂಪಾ 
ಸರದ ತಡಿಯಲಿ ಬಿಟ್ಟನಾ ವಿರುಪಾಕ್ಷಸೀಮೆಯಲಿ 
ಗಿರಿಚರರ ವನಚರರ ಬಿಂಕವ 
ನೊರಸಿ ಕಿಂಧಾದ್ರಿಯಲಿ ಸಂ 
ಚರಿಸಿ ಬಿಟ್ಟುದು ಕಟಕ ಬಹುವಿಧ ವಾದ್ಯ ರಭಸದಲಿ ೬ 


ಮಹಾ ಭಾರ ತ 

( ಪಂಧಿ 
ಕೇಳಿದನು ಕಿತ್ನಿ ೦ಧ ಗಿರಿಯ ವಿ 

ಪಾವಕ ದ್ವಿಜ ವೇಷದಲಿ ಬಂ 
ಶಾಲ ಶೃಂಗವನು ನೆರೆ ಘನ ನಿ 

ದಾ ವಧುಗಳೊಡನಿರಲು ನಗರವ 
ಸ್ಮಾಳ ಮೊಳಗಿದರೊಡನೆ ಮೊಳಗಿತು ಗಿರಿ ಗುಹಾನಿಕರ ಕಾವವರು ಹಾದರವ ಹಿಡಿದರು ಹವ್ಯವಾಹನನ 
ಆಳಿದೆತ್ತಣ ದೆನುತ ಕಪಿ ಬಲ 

ಕೋವಿದರ ಮುಂದಿಕ್ಕಿದರೆ ಧ 
ಜಾಲ ನೆರೆದುದು ಮುರಿದು ತರುಶಾ 

ರ್ಮಾವಲಂಬನ ಶಾಸ್ತ್ರಗಳನು 
ಖಾಳಿಗಳ ಕೈದುಗಳ ಕೈಯಲಿ ತರುಬಿದರು ಬಲವ ೭ ದ್ಯಾವಿಸಲು ಭುಗಿಲೆಂದು ತೋರಿದನಶ್ಚಿ ನಿಜ ತನುವ ೧೪ | 
ಕವಿದುದೀ ಚತುರಂಗ ಬಲ ಸಂ 

- ಧರಣಿಸುರರಲಿ ಸುಪ್ರಧಾನರು 
ತವಿಸಿ ಲಗ್ಗೆಯ ಮಾಡಿ ವಾನರ 

ವೆರೆಸಿ ಬಂದಗ್ನಿಯ ಪದ ತ್ರಯ 
ನಿವಹದಲಿ ಕರೆದುದು ಶರಾಳಿಯ ಸುಭಟ ಮೇಘಚಯ ಕೆರಗಿ ಕೋಪಸ್ತಂಭವನು ಮಾಡಿದರು ದೈನ್ಯದಲಿ 
ತಿವಿದರಂಬಿನ ಸೋನೆಗಳುಕದೆ 

ಪುರದಲದು ಮೊದಲಾಗಿ ಕಾಮಿನಿ 
ಸವಡಿ ಮರನಲಿ ಸದೆದು ಹೊಕ್ಕ ದು 

ಯರಿಗೆ ಹಾದರ ಸಲವುದಿದು ವಿ 
ರವಿಸುತನ ಸಂತತಿ ಸುಷೇಣನು ವೀರ ವೃಷಸೇನ ೮ ಸ್ತರಣವೆಂದು ಕೃಶಾನು ವರವನು ಕೊಟ್ಟನಾ ನೃಪಗೆ ೧೫ | 
- ದೊರೆಗೆ ದೊರೆಯಿದಿರಾಗಿ ಕಾದಿತು 

ಅದುವೆ ಮೊದಲಾಗಿಗಳಲ್ಲಿಯ 
ತೆರಳದಿದು ದಿನವಳು ಪರಿಯಂ 

ಸುದತಿಯರು ಸ್ವಚ್ಛಂದ ಚಾರಿಯು 
ತರ ವಿಘಾತಿಯೊಳೆದಗೆ ಮೆಚ್ಚಿದರುಭಯ ವಾನರರು ರಿದರಿನಾ ನೃಪತಿಗೆ ಸಹಾಯವನ ಮಾಡುವನು 
ಅರಸ ನೀನಾರೆನೆ ಯುಧಿಷ್ಠಿರ 

ಇದನರಿತು ಸಹದೇವನುಪವಾ 
ನರಪತಿಯ ಕಥೆವೇಳೆ ಕೊಟ್ಟರು 

ಸದಲಿ ಮಿಂದು ಕುಶಾಗ್ರ ಸಂಸ್ಕರ 
ಪರಮ ವಸ್ತುಪ್ರಚಯವನು ಮಾದ್ರೀಕುಮಾರಂಗೆ ೯ ಣದಲಿ ಪವಡಿಸಿ ಬೇಡಿಕೊಂಡನು ವತ್ನಿ ಸೂಕ್ತದಲಿ ೧೬ 
- ತೆರಳುತಲ್ಲಿಂ ಬಳಿಕ ತೆಂಕಣ 

- ಯಾಗವಿದು ನಿನಗೋಸುಗವೆ ನೃಪ 
ನರಪತಿಗಳಾನುವರೆ ಸೇನೆಯ 

ಯಾಗ ಸಿದ್ದಿಗೆ ಬಂದೆವಲ್ಲದೆ 
ಖುರಪುಟಕೆ ನುಗಾಗಿ ತೆತ್ತರು ಸಕಲ ವಸ್ತುಗಳ 

ಮೇಗೆ ತಾನರಿಯದೆ ಧನಾಶೆಯಲಿವನ ಮುರಿಯವಲೆ 
ಉರವಣಿಸಿ ಬಲ ನಡೆದು ನದಿಗಳ 

ಈಗ ನೀನಡೆಸಲೆಮ್ಮಯ 
ನರಸಿ ಕಾವೇರಿಯಲ್ಲಿ ಬಿಟ್ಟುದು 

ಯಾಗವುಳಿಯಲಿ ನಿನಗೆ ಮಾಣಲಿ 
ಹರಿದುದಲ್ಲಿಂ ಧಾಳಿ ಘನ ಮಾಹಿಷ್ಮ ತೀಪುರಕೆ 

ಯಾಗಪೌರೋಹಿತ್ಯವೆಂದನು ನಗುತ ಸಹದೇವ ೧೭ 
- ಧಾಳಿಯೆನಲಿದಿರಾಗಿ ಹೊರವಂ 

- ಎಂದು ನಾನಾ ವಿಧ ವರ ಸ್ತುತಿ 
ಟಾಳು ತಾಗಿದುದಲ್ಲಿಗಧಿಪತಿ 

ಯಿಂದ ಹೊಗಳಿದರಗಿ ಮೆಚ್ಚಿದ 
ನೀಲನೆಂಬಾತನು ಮಹಾಹವವಾಯು ಚೂಣಿಯಲಿ ರಿಂದು ಬಿಡಿಯೆನೆ ಬಿಟ್ಟೆ ನೀತನ ಮಾರಿದೆನು ನಿನಗೆ 
ಹೇಳಲದ್ದು ತವುರಿದುದಧಿಕ 

ಎಂದು ಶಿಖಿ ಹಿಮ್ಮೆಟ್ಟಲಾ ದಳ 
ಜ್ವಾಲೆಯಲಿ ಚತುರಂಗ ಬಲ ಹರ 

ಮುಂದೆ ನಡೆದುದು ನೀಲ ಪುರದಲಿ 
ಭಾಳನಯನ ಕವಾಟ ತೆರೆದಂತಾಯ್ತು ನಿಮಿಷದಲಿ ೧೧ ಸಂದಣಿಸಿ ಬಳಿಕಾತನೀತನ ಕಂಡು ಪೊಡವಂಟ ೧೮ || 
ಉರಿ ಸಮುದ್ರದೊಳದ್ದು ದೋ ಮೋ . 

ತೆನವ ಸರ್ವಸ್ವವನು ತಾ 
ಹರವು ತೆಗೆ ತೆಗೆ ಕುನಿಗಳ ಕಾ 

ನೆತ್ತಿ ಬಂದನು ಕೂಡೆ ಬಳಿಕಿನೊ 
ತರಿಸಲೀಯದಿರಾನೆ ಮುರಿಯಲಿ ಹೊಕ್ಕ ಕುದುರೆಗಳು ಳುತ್ತರೋತ್ತರವಾಯ್ತು ಸಹದೇವನಿಗೆ ದಿಗ್ವಿಜಯ 
ಮರಳಿಚಲಿ ತೇರುಗಳ ಸೂತರ 

ಮತ್ತೆ ಸಹ್ಯಾಚಲದ ಕೊಳ್ಳದ 
ಕರೆದು ವಾಷೆಯ ಸೆಳೆ ಪದಾತಿಯ [ ದೇವ ೧೨ ಗುತ್ತರಿನ ಭೂಪರ ವಿಭಾಡಿಸಿ 
ತಿರುಗ ಹೋಯ ಹೊಯ್ಕೆನುತ ಮಿಗೆ ಗಜರಿದನು ಸಹ ಸುತ್ತಿ ಬಂದಾದರಿಸಿದನು ತದ್ದಿರಿ ನಿವಾಸಿಗಳ ೧೯ 
ರಾಯ ದಳವೇ ಕುರಿದುದೇನಿದ 

- ಇಳಿದು ಕೊಂಕಣ ಗೌಳವರ ಕೆ . 
ರಾಯಸವು ಹೊಸತಾಯು, ವೈಶಂ 

ರಳರ ಸದೆದು ಮಹಾರ್ಘ ರತ್ನಾ 
ಪಾಯ ಮುನಿ ಹೇಳೆನಲು ನಗುತಿಂತೆಂದನಾ ಮುನಿಪ ವಳಿಯ ಹೇರಿಸಿದನು ಸುಚಿತ್ರಾಂಬರ ವಿಲೇಪನವ 
ರಾಯ ಕೇಳ್ಯ ಪೂರ್ವದಲಿ ಕಮ 

ಜಲಧಿಯಂತರ್ದೃಪ ಪತಿಗಳ 
ಲಾಯತಾಕ್ತಿಯರುಂಟು ಹಲಬರು 

ಕುಲವಶೋಧಿಸಿ ಚೋಳ ಪಾಂಡ್ಯರ 
ವಾಯುಸಖ ಪರದಾರ ಗಮನವ ಮೆಚ್ಚಿದನು ಬಳಿಕ ೧೩ ದಳವ ಧಟ್ಟಿಸಿ ಕೊಂಡನನುಪಮ ಸಾರ ವಸ್ತುಗಳ ೨೦ 


ಸಭಾ ಪರ್ವ 


ಕಳುಹಿದನು ಮಿಗೆಯಾ ಪತ್ರಾ 
ವಳಿಯ ತನುಜನ ಬಳಿಗೆ ತತ್ ಕ್ಷಣ 
ದೊಳಗೆ ಹೇಳಿಕೆಯಾಯು ಪರಿವಾರಕೆ ಘಟೋತ್ಕಚನ 
ತಿಳಿದ ಕಾರಿರುಳೆರಕವೋ ಮೇಣ 
ಖಳ ಜನದ ಹೃದಯಾಂಧಕಾರದ 
ಹೊಳಕೆಯೋ ತಾನೆನುತಿರಲು ನಡೆತಂದನಾ ದನುಜ ೨೧ 

ಪಾಳೆಯವಹೊಕ್ಕನು ಘಟೋತ್ಕಚ 
ನಾಳು ಸಹಿತಯ್ಯಂಗೆ ನಮಿಸಿದ 
ನೂಳಿಗವ ಹೇಳೆನಗೆ ಬೆಸಸಾ ರಾಜಕಾರಿಯವ 
ವೀಳೆಯವ ತಾಯೆನಲು ನಗುತ ವಿ 
ಶಾಲ ವಿನಯಕೆ ಮೆಚ್ಚಿದನು ಬಲು 
ದೋಳಿನಲಿ ಸೆಳೆದಪ್ಪಿ ಮುಂಡಾಡಿದನು ನಂದನನ ೨೨ 

ಮಗನೆ ಲಂಕೆಗೆ ಪೋಗು ಮಾನವ 
_ ರಿಗೆ ಮಹೋದಧಿ ಗಮ್ಯವಲ್ಲ 
ವಿಗಡತನ ಬೇಡಲ್ಲಿ ವಿನಯದಲೆನ್ನು ಕಾರಿಯವ 
ಸೊಗಸಿತೇ ಸಾಮದಲಿ ಕಪ್ಪವ 
ತೆಗೆವುದವಗಡಿಸಿದರೆ ಬಳಿಕ 
ಲ್ಲಿಗೆ ಶರಾಳಿಗಳಿವೆ ವಿಘಾತಿಗೆ ದೋಷವಿಲ್ಲೆಂದ ೨೩ 
- ಎನೆ ಹಸಾದವ ಹಾಯಿ ಭೀಮನ 
ತನಯ ಕಳುಹಿಸಿಕೊಂಡು ತೆಂಕಲು 
ಮನದಿ ಮುನ್ನವೆ ಬಂದ ರಾಮೇಶ್ವರದ ಶಿವಗೃಹಕೆ 
ವಿನಯ ಮಿಗೆ ಪೊಡವಂಟು ರಘು ನಂ 
ದನನ ಕೀರ್ತಿಸ್ತಂಭ ಡಂಬರ 
ವೆನಿಪ ಸೇತುವ ಕಂಡು ನಡೆದನು ತೆಂಕ ಮುಖವಾಗಿ ೨೪ 
- ತೋರಿತತಿ ದೂರದಲಿ ಲಂಕೆಯ 
ಮರು ಶಿಖರದ ದುರ್ಗವುದಧಿಗೆ 
ಮಾರುದಧಿಯೆನೆ ತೆರೆದುದಂದು ಮಣಿಪ್ರಭಾವದಲಿ 
ನೂರು ಯೋಜನ ಸೇತು ಮೂಲವ 
ಪಾರಿ ನಡೆದನು ಬಡಗವಾಗಿಲ 
ಕೀರಿದಗಳಿನ ಪಡಿ ಮೊಗವ ದಾಟಿದನು ವಹಿಲದಲಿ ೨೫ 

ಕೇರಿ ಕೇರಿಗಳೊಳಗೆ ನಿಜ ಪರಿ 
ವಾರ ಸಹಿತ ವೃಕೋದರಾಜ 
ನಾರಿವನು ತಾನಾರೆನಲು ನಡೆತಂದನೊಲವಿನಲಿ 
ವೀರ ದಾನವ ವರ್ಗದಲಿ ಬಹ | 
ತೋರಹತ್ತನ ಕಂಡಪೂರ್ವ ವಿ 
ಕಾರಿ ಮಾನಿಸನಲ್ಲೆನುತ ಮುತ್ತಿದುದು ಪೌರಜನ ೨೬ 

ಬಂದನರಮನೆಗಾಗಿ ಬಾಗಿಲ 
ಮುಂದಣಿಡ ಬಲ ಹೇಮ ವೇದಿಯ 
ಸಂದಣಿಯು ಜನ ನೋಡಲೆಂದನು ದೋರಪಾಲರಿಗೆ 
ಇಂದು ನಾವುರದ ಭೂಮಿಪ 
ರಿಂದ ಬಂದೆವು ಪೇಳು ನಿಜ ಪತಿ 
ಗೆಂದಡವ ಬಂದನು ವಿಭೀಷಣ ದೇವನೋಲಗಕೆ ೨೭ 

K . B . K , 


ಜೀಯ ಬಿನ್ನಹ ಬಂದನುತ್ತರ 
ರಾಯನಟ್ಟಿದ ದೂತನೆನೆ ತ 
ಪ್ಲಾಯಿತೇ ಹೊಗಿಸೆನಲು ಕರೆದನು ಕಲಿ ಘಟೋತ್ಕಚನ 
ವಾಯು ತನುಜನ ಸುತನು ತನ್ನ ಪ 

[ ೨೮ 
ಸಾಯತರು ಸಹಿತೋಳಗೆ ಹೆ. 
ವಾಯೆಯಲಿ ನಡೆತಂದು ಕಾಣಿಕೆ ಕೊಟ್ಟು ಪೊಡವಂಟ 

ಬಿಗಿದ ಮರಕತ ಮಣಿಯ ನೆಲಗ 
ಟ್ಟುಗಳ ಹವಳದ ಹಲಗೆಗಳ ಮಾ 
ಳಿಗೆಯ ವೈಡೂಲ್ಯದ ಕವಾಟದ ವಜ್ರಭಿತ್ತಿಗಳ 
ಹೊಗರಿಡುವ ಹರಿ ನೀಲಮಣ ವೇ 
ದಿಗಳ ಮುತ್ತಿನ ಲಂಬಳದ ಲೋ 
ವೆಗಳ ಕಾಂತಿಯ ಲಳಿಯ ಲಹರಿಯೊಳೆದ್ದ ನಮರಾರಿ ೨೯ 

ಇತ್ತ ಬಾರೆ ಕುಳ್ಳಿರೆತ್ತಣ 
ದೆತ್ತ ಬರವಾರಟ್ಟಿದರು ನೀ 
ವೆಣವರೇನೆಂದು ನಿಮ್ಮಭಿಧಾನವೇನಹುದು 
ಬಿತ್ತರಿಸಿ ಹೇಳೆನಲು ಕೈ ಮುಗಿ 
ವುತ್ತ ನುಡಿದನು ರಾವಣಾನುಜ 
ಚಿತ್ರವಿಪುದೆಮ್ಮ ಖಿಳ ಪೂರ್ವೋತ್ಸರದ ಸಂಗತಿಯ ೩೦ 
- ಸೋಮ ವಂಶದಲರಸುಗಳು ನಿ 
ಸ್ಪೀವರಿದ್ದರು ಪಲಬರದರೊಳು 
ಭೂಮಿಗಧಿಪತಿ ಪಾಂಡುವಾತಂಗೈವರಾಜರು 
ಆ ಮಹೀಪತಿ ಧರ್ಮನಂದನ 
ಭೀಮ ಫಲುಗುಣ ನಕುಲನಲ್ಲಿ ಸ 
ನಾಮ ಸಹದೇವಾಖ್ಯನಿನಿಬರು ಚಿತ್ತವಿಸಿಯಿಂದ ೩೧ 

ಅರಸನೆಂದರೆ ಸಕಲ ಧರ್ಮಕೆ 
ಕರ ಚರಣವಾದಂತೆಯಾತನ 
ಕಿರಿಯರಿಹರು ಚತುರ್ವಿಧೋಪಾಯ ಸ್ವರೂಪದಲ್ಲಿ 
ಸುರಮುನಿಯ ಮತದಿಂದ ಯಾರೋ 
ತೃರುಷಕಾದುದು ಬುದ್ದಿ ಜನಪಾ 
ಧ್ವರದ ದಿಗ್ವಿಜಯಾಭಿಸಂಧಿಗೆ ಮಾಡಿದನು ಮನವ ೩೨ 

ಬಡಗಲರ್ಜುನನ 
ತಡಿಯ ನೆಲ ಪರಿಯಂತ ವಸ್ತುವ 
ಜಡಿದು ತಂದನು ಮೂಡಲಾವರಿಸಿದನು ಕಲಿ ಭೀಮ 
ಪಡುವಲರ್ಜುನನನುಜ ತೆಂಕಣ 
ಕಡೆಗೆ ಸಹದೇವಾಖ್ಯನೀ ಪರಿ 
ನಡೆವುತಿದ್ದುದು ತಾ ಘಟೋತ್ಕಚ ಭೀಮಸುತನೆಂದ ೩೩ 
- ಅರಸನೊಂದು ನಿಮಿತ್ತ ದೇಶಾಂ 
ತರ ಪರಿಭ್ರಮಣದಲಿ ವಿಪಿನಾಂ 
ತರದೊಳಿರೆ ಬಂದನು ಹಿಡಿಂಬಕನೆಂಬನಸುರಪತಿ 
ಕೆರಳಿಚಿದೊಡಾ ಭೀಮನಾತನ 
ನೊರಸಿದನು ಖಳನನುಜೆಯಾತಂ 
ಗರಸಿಯಾದಳು ಸತಿ ಹಿಡಿಂಬಿಕೆ ಮಾತೆ ತನಗೆಂದ ೩೪ 


మేహభారత 

( సంధి 
ಇನಿಬರಿಗೆ ಪತಿ ದೇವಕೀ ನಂ . 

ಅದರಿನೀ ದ್ವಾಪರದಲೀ ಹರಿ 
ದನನಘಾಸುರ ಮಥನ ಮಧು ಸೂ 

ಯುದಯಿಸಿದನಾ ಕಾಲದಲಿ ಸಲ 
ದನ ಮುರಾಂತಕ ದೈತ್ಯ ಮರ್ದನ ಭಕ್ತಸುರಧೇನು ಹಿದನು ನಮ್ಮ ನು ಹಿಡಿದನಿವರನು ವರ್ತಮಾನದಲ್ಲಿ 
ಮುನಿಹೃದಯ ಪರ್ಯಂಕ ಕರುಣಾ 

ಪದದ ದರ್ಪದಲಂಬುಜಾಕನ 
ವನಧಿ ರಾವಣ ಕಂಠ ಕಾನನ 

ಪದವ ಮರೆದರೆ ಪಾತಕದ ದು 
ಘನ ಪರಶುವೀ ಕೃಷ್ಣ ನೈವರ ಜೀವಸಖನೆಂದ ೩೫ ರ್ಗದಲಿ ಕೆಡಹನೆ ನಮ್ಮನೆಂದು ವಿಭೀಷಣನು ನುಡಿದ 
- ಕೃತುವಿದಸುರಾರಾತಿಗೀ ಕ್ರತು 

- ತರಿಸಿದನು ಭಂಡಾರದಲಿ ಪರಿ 
ಪತಿ ಯುಧಿಷ್ಠಿರ ದೂತ ನಾವಿದ 

ಪರಿಯ ಪೆಟ್ಟಿಗೆಗಳನ್ನು ಕಂಠಾ 
ರತಿಶಯವ ನೀ ಬಲ್ಲೆಯೆನೆ ನೋಡಿದನು ತನ್ನವರ 

ಭರಣ ಕಂಕಣ ವಜ್ರ ಮಾಣಿಕ ಮರಕತಾವಳಿಯ 
ಇತರ ವಿಧದಿಂದಧಿಕ ಪುಣ್ಯ 

ಚರಣ ನೂಪುರ ಝಳವಣಿಗೆಯುಂ 
ಪ್ರತತಿಯುಂಟೇ ರಾಮಚಂದ್ರನ 

ಗುರ ಕಿರೀಟಾಂಗದ ಸುಕಣಿರ್ಣಾ 
ವಿತತ ಕೀರ್ತಿ ಪ್ರೇತೆಯಾ ದ್ವಾಪರದಲಾಯ್ಕೆಂದ ೩೬ ಭರಣವನ್ನು ತೆಗೆಸಿದನು ಭೀಮಕುಮಾರ ನೋಡೆನುತ ೪೩ 
- ತಾವು ಮರ್ತ್ಯರು ಪೂರ್ವಯುಗದವ 

ನೀಲಮಣಿ ಕಾಂತಿಗಳ ಹೊಯ್ಲಿ 
ರಾವು ತಮ್ಮಂತರವ ನೋಡದೆ 

ಕಾಳ ರಜನಿಯೋಲಾಯು ಮುತಿ ನ . 
ದೇವರೆದೆ ದಲ್ಲಣದ ಲಂಕೆಯ ತಾವನೀಕ್ಷಿಸದೆ 

ಢಾಳ ಢವಳಿಸಲಾಯ್ತು ಚಂದ್ರಿಕೆ ತನುವ ಡೊಕ್ಕರಿಸಿ 
ಆವುದುಚಿತಾನುಚಿತವೆಂಬುದ 

ಮೇಲೆ ಹೊಂಬಿಸಿಲಾಯು ಮಾಣಿಕ 
ಭಾವಿಸದ ಗರ್ವಿತರ ನೋಡಿ 

ದೇಳಿಗೆಯ ಲಹರಿಯಲಿ ವರರ| 
ನ್ಯಾವ ಸದರಿ ನಾವೆನುತ ಗರ್ಜಿಸಿತು ಖಳನಿಕರ ೩೭ ತಾಳಿ ರುಚಿಯಲಿ ಚಂಡಿಯಾಯಿತು ದಿವಸವಂದಿನಲಿ ೪೪ 
- ನೊಸಲಿನಲಿ ಕಣ್ಣುಳ್ಳ ದೇವನು 

* ತೆಗೆಸಿದನು ಗಜದಂತಮಯ ಪೆ 
ವೊಸೆದು ಲಂಕಾದ್ವೀಪಸೀಮೆಗೆ 

ಟ್ಟಿಗೆಗಳನು ಕರ್ಪುರದ ತವಲಾ 
ಮಿಸುಕಲಮ್ಮನು ಬಂದು ಕಂಡವರಿಲ್ಲ ಪಟ್ಟಣವ 

ಯಿಗಳ ಹವಳದ ಮಂಚವನು ಮಣಿಖಚಿತ ರಚನೆಗಳ 
ಬಿಸಜಸಂಭವನಾದಿ ದೇವ 

ಬಿಗಿದ ವಜ್ರಪ್ರಭೆಯ ಹೊನ್ನಾ 
ಪ್ರಸರ ಮಿಗೆ ನಡುಗುತ್ತಲಿಪ್ಪುದು 

ಯುಗದ ಖಡ್ಡ ಕಠಾರಿಗಳ ಝಗ 
ನುಸಿಗಳಹ ಮಾನವರ ಪಾಡೇನೆನುತ ಗರ್ಜಿಸಿತು ೩೮ ಝಗಿಪ ಹೊಂಗೆಲಸದ ವಿಚಿತ್ರದಜೋಡುಸೀಸಕವ ೪೫ 
ಕಾಳಗದೊಳಿಂದೆಮಗೆ ದಿವಿಜೇಂ 

ಗುಳವ ಂಚೆಯ ಹಕ್ಕರಿಕೆ ಹ 
ದಾಳಿಯಲಿ ಸಮಭಟರ ಕಾಣಿವು 

ಳವ ಮಣಿ ಕಾಂಚನಮಯಂಗಳ 
ಮೇಳವೇ ಮರು ಪೂತು ಮರ್ತ್ಯರ ಸಹಸವೆನ್ನೊಡನೆ ಕೆಲಸ ಗತಿಗಳ ಹೇಮರೇಖೆಯ ವಿವಿಧ ಚಿತ್ರಗಳ 
ತೋಳನಳವಿಗೆ ಮಲೆತ ಕುರಿಗಳ 

ಬಿಳಿಯ ಚೌರಿಯ ಹೊರೆಗಳುರು ಹ 
ಜಾಲದಂತಿಹುದೆಂದು ಮುಂದಕ 

ತಳದ ಕಟ್ಟಿಗೆ ಬೇಂಟೆಗಳ ಹದ | 
ರಾಳ ಮತಿಗಳು ನಗಲು ಕಂಡನು ಕಲಿ ಘಟೋತ್ಕಚನು ೩೯ ವಿಲು ತದೀಯ ಶರಾಳಿಗಳ ತಂದಿಳುಹಿದರು ಚರರು ೪೬ 
ನಾಲಗೆಯ ನೆಣಗೊಬ್ಬುಗಳಲಿ ಛ 

ಬಲಮುರಿ ಶಂಖಗಳ ಗಂಧದ 
ಡಾಲಿಸಿದರೇನಹುದು ಸಭೆಯಲ್ಲಿ 

ಬಲು ಹೊರೆಯ ಕೃಷ್ಣಾಗರುವಿನೊ 
ಕಾಳಗದೊಳಿದಿರಾರು ಭೀಮಾರ್ಜುನರ ಭಾರಣಿಗೆ ಟೈಲ ಸುರಂಗಿನ ಪಟ್ಟಿ ಪಟ್ನಾವಳಿಯ ದಿಂಡುಗಳ 
ಆಳುತನವಂತಿರಲಿ ವೈಷ್ಣವ 

ಪುಲಿದೊಗಲ ಕೃಷ್ಣಾಜಿನಂಗಳ 
ಬೆಸಗಲಿ ಕೇಳೆನೆನೆ ಕ 

ಹೊಳೆವ ಹೊಂಗೊಪ್ಪರಿಗೆ ಚಿತ್ರಾ 
ಟ್ಯಾಳುಗಳ ದೇವನು ವಿಭೀಷಣ ನಗುತಲಿಂತೆಂದ ೪೦ ವಳಿಯ ಸತ್ತಿಗೆ ಹೇಮಘಟ ಸಂತತಿಯನೊಟ್ಟಿದರು ೪೭ 
- ಕಾಲವಾವುದು ತನ್ನ ಶಕ್ತಿಯ 

ಕೀಳಿಸಿದನರಮನೆಯ ಹೇಮದ 
ಕೀಳು ಮೇಲಾವುದು ಸಹಾಯದ 

ತಾಳ ಮರ ಹದಿನಾಲ್ಕನದ್ಧರ 
ಮೇಲು ಸೆರಗನೆಂದು ನೋಡದೆ ಬಯಲ ಗರ್ವದಲಿ ಶಾಲೆಯಿದಿರಲಿ ತೋರಣ ಸಂಭಂಗಳಹವೆಂದು 

ಮೇಲೆ ರಾಕ್ಷಸ ಟಂಕದಚ್ಚಿನ 
ಸೋಲುವುದು ಜಗವಿಹಪರದ ಗತಿ 

ಜಾಳಿಗೆಗಳನ್ನು ತರಿಸಿ ಕಟ್ಟಿಸಿ 
ಕಾಳಹುದು ಖಳರರಿಯರದನು 
ಬೀಳುವರು ಬರಿದೆಂದು ಜರೆದನು ತನ್ನ ಮಂತ್ರಿಗಳ ೪೧ ಮೇಲು ಮುದ್ರೆಗಳಿಕ್ಕಿದವು ಕರೆಸಿದನು ಹೊರೆಯವರ ೪೮ 


ಸಭಾ ಪರ್ವ 


- ಕುಲಗಿರಿಯನೊಡೆ ಮೀಟಿ ತಮ್ಮ ಯ 
ತಲೆಯೊಳಾನುವ ಕರ್ಕಶಾಂಗದ | 
ಕಲುದಲೆಯ ಹೇರೊಡಲ ಮಿಡುಕಿನ ಕಾಳ ರಕ್ಕಸರು 
ಸೆಳೆದು ಹೊತ್ತರು ಹೊರೆಯನಿವರಿ 
qಳಿಸಿ ಹೊರವಂಟರು ವಿಭೀಷಣ 
ಕಳುಹಿದನು ಪವಮಾನ ಸುತ ನಂದನನ ಸತ್ಕರಿಸಿ ೪೯ 
- ದನುಜನಬ್ಬಿಯ ದಾಟಿ ಸಹದೇ 
ವನ ಸವಿಾಪಕೆ ಬಂದು ರಾವಣ 
ನನುಜ ಮಾಡಿದ ಬಹಳ ಸತ್ಕಾರವನು ಬಿನ್ನವಿಸಿ 


ಅನಿಬರನು ಕಾಣಿಸಿದನಾ ಕಾಂ 
ಚನಮಯದ ಹೊರೆ ಲಕ್ಕ ಸಂಖ್ಯೆಗೆ 
ಳನುಪಮಿತ ರಕ್ಕಸರ ಕಂಡಂಜಿದುದು ನೃಪಕಟಕ ೫೦ 
- ಲಾಲಿಸಿದನಾ ಖಳರನೆತ್ತಿತು 
ಪಾಳೆಯವು ನಡೆತಂದು ಪಯಣದ 
ಮೇಲೆ ಪಯಣವನೈದಿ ಬಂದನು ತಮ್ಮ ಪಟ್ಟಣಕೆ 
ಮೇಲೋಗುವ ಸುಮಾನ ಸಿರಿಯ ಚ 
ಢಾಳದಲಿ ತಂದಖಿಳ ವಸ್ತುವ 
ನಾಲಯದೊಳೊಪ್ಪಿಸಿದನವನೀಪತಿಗೆ ಸಹದೇವ ೫೧ 


ಆರನೆಯ ಸಂಧಿ 


ಸೂ . ನಕುಲ ಪಶ್ಚಿಮ ದೆಸೆಯ ಭೂಪಾ 

ಲಕರ ಗೆಲಿದನು ನೆರೆದ ರತ್ನ 
ಪ್ರಕರದಿಂದಳಕಾಪುರಿಗೆ ಮಿಗಿಲಾಯು ನೃಪನಗರ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಪಶ್ಚಿಮ ದೆಸೆಯು ಭೂಮಿ 
ಪಾಲಕರ ಮೇಲೆ ನಡೆದನು ನಕುಲನೊಲವಿನಲಿ 
ಧಾಳಿ ಹರಿದುದು ಮರು ಯವನ ನೇ 
ಪಾಳ ರೋಹಿತರೆಂದೆನಿಪ ಭೂ 
ಪಾಲಕರ ಮುರಿದವರ ಸಪ್ತಾಂಗವ ವಿಭಾಡಿಸಿದ ೧ 
- ಹೇಮಕನ ಸೈರಿಭಕನೆಂಬ ಸ 
ನಾಮರನು ಮುರಿದನು ಕಳಿಂಗದ 
ಭೂಮಿಪರ ಸದೆದನು ತ್ರಿಗರ್ತರ ಶಿಬಿಯ ಸಂತತಿಯ 
ಹೇಮ ಮಾತ್ರವನುಳುಹದವದಿರ 
ಭೂಮಿಗಳನವರ್ಗಿತ್ತು ವಸ್ತು 
ಸೋಮವನು ನೆರಹಿದನು ನಡೆದನು ಮುಂದೆ ಪಶ್ಚಿಮಕೆ ೨ 

ಮುರಿದನಗ್ಗದ ಚೇಕಿತಾನರ 
ನೆರಗಿದನು ಬರ್ಬರ ತುರುಪ್ಪರ 
ನೊರಗಿಸಿದನಾಹವದೊಳಾಭೀಕರ ಬಾಸ್ತಿಕರ 
ಸೆರೆ ಹಿಡಿದನು ಪಾರ್ವತೇಯರ 
ನುರುಕುಗೊಳಿಸಿದ ಜೀನರಂಬ 
ಪ್ಲರನು ಸಿಂಧು ಸರಸ್ವತೀ ತೀರದ ಮಹೀಶ್ವರರ ೩ 

ರಣದ ಸಂಕೇತಗಳೊಳುತ್ಸವ 
ರಣಸಮರ್ಥರ ಹಿಂಡಿದನು ಚಾ 
ರಣರ ಖುರಾಣರನು ಪುಷ್ಕರ ವರ ನಿವಾಸಿಗಳ 
ಹಣಿದನಲ್ಲಿಂದಿತ್ತ ಮಿಗೆ ಪಡು 
ವಣ ದಿಗಂತದಲದಟರಸ ಪ 
ಟ್ಟಣದವರ ಪಂಚನದ ಭೂಮಿಯ ಭೂಮಿಪರ ಗೆಲಿದ ೪ 
ಜೋತಿಕರ ವಣ್ಣ ಕಟಕರ ಕೃತ 
ಯಾತಿಕರ ಯೌಧೇಯ ಸಂವೀ 
ರಾತಿಶಯ ಬಡಹಾರರಮಳ ದಾರಪಾಲಕರ 


ಘಾತಿಸಿದನವರುಗಳ ವಿತ್ತ 
ವಾತವನು ಹೇರಿಸಿದನೆಡ ಬಲ 
ದಾತಗಳನಪ್ಪಳಿಸಿ ತೆಗೆದನು ಸಕಲ ವಸ್ತುಗಳ 
- ಮಾವನಲ್ಲಿಗೆ ಬಂದಡಾ ಮಾ 
ದಾವನೀಪತಿ ಶಲ್ಯ ಮಿಗೆ ಸಂ | 
ಭಾವಿಸಿದನೊಲಿದಿತ್ಯನೀತಂಗಖಿಳ ವಸ್ತುಗಳ 
ತೀವಿದರು ಭಂಡಿಯಲಿ ಮುಂದಣ 
ಜಾವಟೆಯ ಚಪಳರಿಗೆ ಹರಿಯೆ ನೃ 
ಪಾವಳಿಗಳಲ್ಲಲ್ಲಿ ತೆತ್ತರು ಕಂಡ ವಸ್ತುಗಳ 
* ತಳಿತು ಬಿಟ್ಟುದು ಸೇನೆ ಪಡುವಣ 
ಜಲಧಿಯ ಕರಾವಳಿಗಳಲಿ ಕೇ 
ವಳಿಸಿದರು ಕೊಲ್ಲಣಿಗೆಯಲಿ ಕೊಂಡರು ಸುವಸ್ತುಗಳ 
ಕಳಿವರಿದು ಹಿಮಗಿರಿಯ ಮೂಲೆಗೆ 
ನಿಲುಕಿ ಸಕಲ ಮೈಚ್ಛ ಭೂಪಾ 
ವಳಿಯ ಭಂಗಿಸಿ ಹೇರಿಸಿದನೋಂಟೆಗಳಲಾ ಧನವ 

ಹೇರಿದವು ಬಹು ಧನವನೊಂಟೆಗೆ 
ತಾರು ಸಾವಿರ ಮಿಕ್ಕ ವಸ್ತುವ 
ಹೇರಿದವುಯೆತು ಗಳ ಹೂಡಿದ ಭಂಡಿ ಸಾವಿರವು 
ಆರು ಲಕ್ಷ ತುರಂಗ ಉಮ್ಮಗ 
ಲಾರು ಕೋಟಿಗಳಾನೆ ಗಣನೆಯ 
ಮಾರಿದವು ಮೃಗ ಪಕ್ತಿ ಕೋಣನ ಕುಗಿಯ ಹಿಂಡುಗಳ ೮ 

ಮರಳಿತೀತನ ಸೇನೆ ಬಂದನು 
ಪುರಕೆ ಕಂಡನು ಧರ್ಮಪುತ್ರನ 
ಚರಣಕೆರಗಿದನಖಿಳ ವಸು ವ ಬೇರೆತೋರಿಸಿದ 
ಅರಸನುತ್ವವವನು ವೃಕೋದರ 
ನರ ನಕುಲ ಸಹದೇವನಂತಃ 
ಪುರದ ಹರುಷದ ಸಿರಿಯನದನೇವಣ್ ಸುವೆನೆಂದ ೯ 


ಮ ಹಾಭಾರ ತ 


[ ಸಂಧಿ | 


ಕಳವು ಹುಸಿ ಹಾದರ ವಿರೋಧ 

ನೆರೆದುದರ್ಥವನಂತವವನೀ . 
ಸ್ಟಲಿತವಾರಡಿ ಬಂದಿ ದಳದುಳ 

ಶರರು ವಶವಾದರು ಚತುಸ್ಸಾ 
ಬೆಳುಗವತೆಯನ್ಯಾಯ ಪರಿಭವ ಠಕ್ಕು ಡೊಳ್ಳಾಸ 

ಗರದ ಮಧ್ಯದಲಾಣಿ ಸಂದುದು ಧರ್ಮನಂದನನ 
ಹಳಿವು ವಂಚನೆ ಜಾತಿ ಸಂಕರ 

ಕರೆಸು ಬೇಹವರನ ಮಹೀಶಾ | 
ಕೊಲೆಯು ಡಾವರ ವಿಕೃತಿ ಮಾಯಾ 

ಧ್ವರಕೆ ಸಮಯವಿದೆಂದು ಪಾರಾ 
ವಳಿಗಳಡಗಿದವೀ ಯುಧಿಷ್ಠಿರ ನೃಪನ ರಾಜ್ಯದಲ್ಲಿ ೧೦ ಶರಿಯ ಭೌಮ್ಯರು ಮಂತ್ರ ಶಾಲೆಯೊಳೆಂದರವನಿಪಗೆ ೧೭ 
ನೃಗನ ಭರತನ ದುಂದುಮಾರನ 

ಹೋಗು ಫಲುಗುಣ ಕಂಸ ಮಥನನ 
ಸಗರ ಪೂರೂರವ ಸನಾತನ 

ಬೇಗ ಬಿಜಯಂಗೈಸಿ ತಾ ನೃಪ 
ಮಗನ ನಹುಷನ ಕಾರ್ತವೀರ್ಯನ ನಳನ ದಶರಥನ ಯಾಗವಾತನ ಹೊರೆ ಮದೀಯ ಜಯಾಭಿವೃದ್ದಿಗಳು | 
ಹಗಲಿರುಳ ವಲ್ಲಭರ ವಂಶದ 

ಆಗಹೋಗಾತನದು ತಟ್ಟಯ 
ವಿಗಡರಲಿ ಯಮಸೂನು ಸರಿಯೋ 

ವಾಗದೀ ಕಣವೆನಲು ಮನದನು 
ಮಿಗಿಲೋ ಬಲ್ಲವನಾರೆನಲು ಸಲಹಿದನು ಭೂತಳವ ೧೧ ರಾಗದಲಿ ಕಲಿಪಾರ್ಥ ಬಂದನು ಕಂಡನಚ್ಯುತನ ೧೮ 
ದ್ವಾಪರದ ಮರೆ ಜವನಿಕೆಯಲಿ 

- ಬಿನ್ನವಿಸಿದನು ದಿಗ್ವಿಜಯ ಸಂ 
ದ್ವಾಪರವೊ ಕೃತಯುಗವೊ ಧರ್ಮದ 

ಪನ್ನ ವಸ್ತು ವಿಧಾನವನು ಮೆ . 
ರೂಪು ನಾನಾ ಮುಖದಲವತರಿಸಿತೊ ದಿಗಂತದಲಿ 

ಅನ್ನು ದೇವರು ಬಲ್ಲಿ ರುತ್ತರ ಕಾರ್ಯ ಸಂಗತಿಯ 
ಸ್ಥಾಪಿಸಿತು ವರ್ಣಾಶ್ರಮದ ಧ 

ನಿನ್ನ ಕೃಪೆಯಲಿ ರಾಜಮಖ ನಿ 
ರ್ಮೊಪಚಯವೆರಡಂಘಿ ಮುರಿದು ವಿ 

ಪ್ರವಾದರೆ ಬೊಪ್ಪನಿಂದ್ರನ 
ರೂಪವಾದುದಧರ್ಮವೀ ಧರ್ಮಜನ ರಾಜ್ಯದಲಿ ೧೨ ಮನ್ನಣಿಯ ಮೈ ಸೋಂಕಿನೋಲಗ ಸುಲಭವಹುದೆಂದ 
ಬಡಗಲುತ್ತರ ಕುರುಗಳಿತ್ತಲು 

ಕರೆಸಿ ಯಾದವ ನಾಯಕರ ಸಂ 
ಪಡವಲುದಧಿ ವಿಭೀಷಣನ ಪುರ 

ಹರಣಿಯನು ನಿಜಪುರದ ಕಾಹಿಂ 
ಗಡಿ ಕೃತಾಂತನ ದೆಸೆಗೆ ಮೂಡಲು ದಿನಪನುದಯಾದ್ರಿ ಗಿರಿಸಿ ಬಲದೇವಂಗೆ ನೇಮಿಸಿ ಸಕಲ ರಕ್ಷಣವ 
ಪೊಡವಿಯದರಲಿ ಯವಜನಾಣಿಗೆ 

ತರಿಸಿ ಭಂಡಾರದಲಿ ವಿವಿಧಾ 
ನಡುಗುವುದು ರಾಯಂಗೆ ತೆತ್ತುದು 

ಭರಣ ವಸನಾದಿಗಳ ಹೇರಿಸಿ 
ಗಡ ಸುವಸ್ತುವನೇನಸಾಧ್ಯವು ಕೃಷ್ಣನೊಲಿದರಿಗೆ ೧೩ ಹರಿ ಧನಂಜಯನೊಡನೆ ಬಂದನು ಬಂಧುಜನ ಸಹಿತ ೨೦ 
ಕಳನ ಸವೆದರು ಮೂರುಯೋಜನ 

ಇದಿರುವಂದನು ಧರ್ಮಸುತ 
ವಳಯದಲಿ ಪಡಿಯಗಳು ಕೋಟಾ 

ಪದ ಪಯೋಜದಲೆರಗಿದನು ನಿನ 
ವಳಯ ಸುಯಾನದಲಿ ಹೊಯ್ಸರು ರತ್ನ ಕಾಂಚನವ ಗಿದು ವಿನೋದವಲೇ ವಿಮುಕ್ತಗೆ ಭಕ್ತ ಸಂಸ್ಕರಣ 
ಕೆಲದೊಳ್ಳೆಗಾವುದದೊಳಿಕ್ಕಿದ 

ಕುದಿದು ಮರುಗಿದವರಸಿ ನಿನ್ನಯ 
ತಳಿಯ ಮಧ್ಯದೊಳಖಿಳ ವಾ 

ಪದವ ಕಾಣದೆ ಶ್ರುತಿಗಳೆಮ್ಮಯ | 
ವಳಿಯನೊಟ್ಟಿ ದರದರ ಕೆಲದಲಿ ರಾಯ ಕೇಳೆಂದ ೧೪ ಸದನವಖಿಳಾವಾಯ ನಿಕರವನೇಡಿಸುವದೆಂದ ೨೧ 
- ಹತ್ತು ಯೋಜನ ವಳಯದಲಿ ಮಿಗೆ 

ನಗುತ ಸಾಕೇಳೆಂದು ರಾಯನ 
ಸುತ್ತು ಬೇಲಿಯ ಮಧ್ಯದಲಿ ಹಯ 

ತೆಗೆದು ತಳ್ಳಿಸಿ ಕೈಯ್ಯ ತಳುಕಿನೊ 
ಮತ್ತಗಜ ರಥ ಗೋ ಮಹಿಷಿ ವರ ಸೈರಿಭದ ಚಯಕೆ ಳಗಧರನು ನೃಪಸಭೆಗೆ ಬಿಜಯಂಗೈದನೊಲವಿನಲಿ 
ಉತ್ತಮಾಂಗನೆಯರಿಗೆ ಭವನಗ . 

ಮುಗಿದ ಕರದಲಿ ವ್ಯಾಸ ಧಮಾ 
ಇತ್ತ ಬೇರಿರವಾಯು ನೃಪ ಯಾ 

ದಿಗಳು ಮೈಯಿಕ್ಕಿ ದರಖಿಳ ಮಂ 
ಗೋತ್ರವಕೆ ಪರುಠವಿಸಿದರು ಭೂಪಾಲ ಕೇಳೆಂದ ೧೫ ತ್ರಿಗಳು ಸಚಿವರು ನೆರೆದುದಾಲೋಚನೆಯ ಭವನದಲಿ ೨೨ 
ಬಳಿದ ಸೋದೆಗಳ ಬಾವಿನೂರರ 

- ಕಳುಹಿದನು ನಾನಾ ನೃಪರ ಮಂ 

ಡಲಕೆ ದೂತರನಖಿಳ ಋಷಿ ಸಂ 
ವಳಯ ತುಂಬಿತು ತೈಲ ಮೃತ ವಧು 
ಗಳಲಿ ವರ ಗುಡ ಶರ್ಕರಾದಿಯ ಕಣಜಕೋಟಿಗಳು ಕುಳಕೆ ಶಿಷ್ಟರ ಪರುಠವಿಸಿದನು ಹಸಿ ನಾಪುರಿಗೆ 
ಕಳವೆಯಕ್ಕಿಯುಗೋಧಿ ಕಡಲೆಯ 

ಕಳುಹಿದನು ನಕುಲನನು ಬಳಿಕಿ 
ವಿಳಸ ರಾಶಿಯದೇಸು ಯೋಜನ | 

ತಲು ನೃಪಾಧ್ಯರ ಶಾಲೆಗಲ್ಲಿ ಯ 
ದಳತೆಯೆಂದಾರರಿವರೆಂದನು ಮುನಿ ನೃಪಾಲಂಗೆ ೧೬ ನೆಲನ ಶೋಧಿಸಿ ಕರೆಸಿದರು ಬಹು ವಿಧದ ಶಿಲ್ಪಿಗರ ೨೩ 


ಸ ಭಾ ಪರ್ವ 


- ೭ ] 
- ಮಯನ ಮತದಲಿ ವಿಶ್ವಕರ್ಮನ 
ನಯ ವಿವೇಕದಲಮಲ ಮಖ ಶಾ 
ಲೆಯನು ನಿರ್ಮಿಸಿದರು ಸುಲಕ್ಷಣ ಶಾಸ್ತ್ರ ಸೂತ್ರದಲಿ 
ನಿಯತ ಪತ್ನಿಶಾಲೆ ಜನವೇ 
ದಿಯ ವರಾಂತರೈದಿ ಮಖ ವೇ 
ದಿಯ ಬಹಿರ್ವೆದಿಗಳನಳವಡಿಸಿದರು ವಹಿಲದಲಿ 
- ಬಿಗಿದ ಬಿಂಗಾರಿಗಳ ಮೇಲ್ಕ 
ಟ್ಟುಗಳ ಮಣಿಮಯ ಸೂಸಕದ ಲೋ 
ವೆಗಳ ಮುಖಮಂಟಪ ಚೌರಿಯ ನವ ಫಲಾವಳಿಯ 


ಹೋಗರ ನೀಲದ ಪರಿಯ ನೆಲಗ 
ಟುಗಳ ಚಪ್ಪರದೆಡೆಯೆಡೆಯ ಚೌ 
ಕಿಗೆಯ ಚತುರಂಗದ ವಿಚಿತ್ರದ ರಚನೆ ಚೆಲುವಾಯು ೨೫ 

ಪುರದ ಹೊರವಳಯದಲಿ ಯಮುನಾ 
ವರನದಿಯ ತೀರದಲಿ ಧರಣಿ 
ಶರರಿಗರಮನೆ ಮಾಡಿದರು ನವ ರತುನಮಯವಾಗಿ 
ಸುರಪುರದ ವಾರಾಂಕ ಭುಜಗೇ . 
ಶೃರನ ಭೋಗಾವತಿಯ ಶಿಲ್ಪದ 
ಗರುವೆನಿಸಿತೀ ನಗರ ನಾರಾಯಣನ ಕರುಣದಲಿ ೨೬ 


೨೪ 


ಏಳನೆಯ ಸಂಧಿ 


ಸ , ಸಕಲ ಋಷಿ ಮುಖ್ಯರು ಮಹೀ ಪಾ 

ಲಕರು ನೆರೆದರು ವಿಶ್ವ ಭೂತ 
ಪ್ರಕರ ದಣಿದುದು ಧರ ಪುತ್ರನ ರಾಜಸೂಯದಲ 


೧ 


ಕೇಳು ಜನಮೇಜಯ ಧರಿತಿ, 
ಪಾಲ ದೂತರು ಹರಿದರವನೀ 
ಪಾಲರಿಗೆ ಋಷಿಗಳಿಗೆ ಭೂಸುರ ವೈಶ್ಯ ಶೂದ್ರರಿಗೆ 
ಹೇಳಲೇನದುಬುತವನಂಬುಧಿ 
ವೇಳೆಯಲಿ ಮಧ್ಯದ ಸಮಸ್ತ ಜ . 
ನಾಳಿ ನೆರೆದುದು ವಿಲಸದಿಂದ್ರಪ್ರಸ್ಥ ನಗರಿಯಲಿ 
- ಚೋಳ ಸಿಂಹಳ ಪಾಂಡ್ಯ ಕೇರಳ 
ಮಾಳವಾ೦ಧ್ರ ಕರೂಷ ಬರ್ಬರ | 
ಗೌಳಕೋಸಲ ಮಗಧ ಕೇಕಯ ಹಣ ಸೌವೀರ 
ಲಾಳಜೊನೆಗೆ ಜೀನ ಕುರು ನೇ 
ಪಾಳ ಶಿಖಿ ಕಾಶ್ಮೀರಬೋಟ ವ | 
ರಾಳ ವರ ದೇಶಾಧಿಪತಿಗಳು ಬಂದರೊಗ್ಗಿನಲಿ 
- ಭೂರಿ ಭೂರಿಶ್ರವನು ಬಾಕ 
ಶೂರಸೇನ ಕಳಿಂಗ ಸಲೆ ಗಾಂ 
ಧಾರ ಸೌಬಲ ಸೋಮದತ್ತ ಸುಷೇಣ ಭಗದತ್ತ 
ವೀರ ಪೌಂಡ್ರಕನೇಕಲವ್ಯ ಸು 
ರಾರಿಗಳು ಶಿಶುಪಾಲ ಯವನ ಕು 
ಮಾರ ಪೌರವ ದಂತವಕ್ರರು ಬಂದರೊಗ್ಗಿನಲಿ 
- ಸಕಳ ದಳ ಮೇಳಾಪದಲಿ ಭೀ 
ಪ್ರ ಕನು ರುಕ್ಕನು ಚಿತ್ರರಥ ಸಾ 
ಲಕನು ರೋಹಿತ ರೋಚಮಾನ ಸಮುದ್ರಸೇವಕರು 
ಪ್ರಕಟ ಬಲರುತ್ತರ ದಿಶಾ ಪಾ 
ಲಕರು ಕುರು ಪರಿಯಂತ ರಾಜ 
ಪ್ರಕರ ನೆರೆದುದು ವಿಳಸದಿಂದ್ರಪ್ರಸ್ಥ ನಗರಿಯಲಿ 

ದ್ರುಪದ ಧೃಷ್ಟದ್ಯುಮ್ಮ ರಣಲೋ 
ಲುಪ ಯುಧಾಮನ್ನೂತ್ತಮೌಂಜಸ 
ರುಪಚಿತರು ಬಂದರು ಸಗಾಢದಲಿ ವರ ಬಾಂಧವರು 


ಕೃಪ ಜಯದ್ರಥ ಭೀಷ್ಮ ಮಾದ್ರಾ 
ಧಿಪತಿ ಕರ್ಣ ದೊಣಮೊದಲಾ 
ದಪರಿಮಿತ ಬಲ ಸಹಿತ ಕೌರವರಾಯ ನಡೆತಂದ ೫ 

ಗುರುತನೂಜ ಸುಶರ್ಮ ವಂಗೇ . 
ಶೃರ ಬೃಹದ್ರಥ ಭೀಮರಥ ದು 
ರ್ಮರುಷಣರು ವರ ಭಾನುಗತ ವಿಕರ್ಣ ದುಸ್ಸಹರು 
ವರ ವಿವಿಂಶತಿ ದೀರ್ಘಭುಜ ದು | 
ರ್ದರುಶ ದುರ್ಜಯ ಶಂಕು ಕರ್ಣಾ 
ದ್ಯರು ಸಹಿತ ದುಶ್ಯಾಸನನು ಹೊರವಂಟನರಮನೆಯ ೬ 
- ಬಂದರೆ ಚತುರಂಗದವನಿಪ 
ವೃಂದವವರವರುಚಿತ ಮಿಗಿಲಿದಿ 
ರ್ವಂದು ಭೀಷ್ಮ ದ್ರೋಣಕೃಪ ಧೃತರಾಷ್ಟರಿಗೆ ನಮಿಸಿ 
ವಂದನೀಯರಿಗೆರಗಿ ಸಮರಿಗೆ 
ನಿಂದು ಕುಶಲಕ್ಷೇವು ಸಂಗತಿ 
ಯಿಂದ ಸತ್ಕರಿಸಿದನು ನೃಪ ವಿದುರಾದಿ ಬಾಂಧವರ ೭ 
- ಜನಪ ಕೇಳೀಚೆಯಲಿ ಬಂದುದು 
ಮುನಿಗಳಾಂಗಿರ ಕಣ್ಣ ಭೈಗು ಜೈ . 
ಮಿನಿ ಸುಮಂತ ವಸಿಷ್ಠ ಶೌನಕ ಗಾರ್ಗ್ಯ ಬೃಹದ 
ಸನಕ ಶುಕ ಜಾಬಾ 
ವಿನುತ ಮಾರ್ಕಂಡ 
ತನಯ ರೋಮಶ ಕುತ್ಸವತ್ಸರು ಶೈಬ್ಯ ನಾರದರು ೮ 
- ಚ್ಯವನ ಗೌತಮ ವೇಣುಜಂಘ 
ಪ್ರವರ ಕೌಶಿಕ ಸತ್ಯತಪ ಭಾ 
ರ್ಗವ ಸುಮಾಲಿ ಸುಮಿತ್ರ ಕಾಶ್ಯಪ ಯಾಜ್ಞವಲ್ಕ ಋಷಿ 
ಪವನ ಭಕ್ಷಕ ದೀರ್ಘ ತಪ ಗಾ 
ಲವನು ಶಿತ ಶಾಂಡಿಲ್ಯ ಮಾಂಡ 
ವ್ಯ ವರರೆಂಬ ಮಹಾ ಮುನೀಂದ್ರರು ಬಂದರೊಗ್ಗಿನಲಿ ೯ 


- 


೩ 


೪ 


೧೦೨ 


ಮ ಹಾ ಧಾ ರ ತ 


- [ ಸಂಧಿ 


[ ೧೮ 


ದೇಶ ದೇಶಾಂತರದ ವಿದ್ಯಾ 

ವಿತತ ಭೂಸುರ ದಕ್ಲಿಣಿಗೆ ಗುರು 
ಭ್ಯಾಸಿಗಳು ಮೊದಲಾಗಿ ವರ್ಣ ನಿ 

ಸುತ ನಿಯೋಗ ಸಮಸ್ತ ರತ್ನ 
ವಾಸಿಗಳು ಫಲಮೂಲ ದಧಿ ಮೃತ ದುಗ್ಧ ಭಾರದಲಿ ಪ್ರತತಿಗಳನಾರೈದು ತರಿಸುವನಾ ಕೃಪಾಚಾರ್ಯ 
ಆ ಸಮಸ್ತ ಮಹೀತಳದ ಧನ 

ಮೃತವು ದಧಿ ಮಧು ತೈಲ ಕತ್ತರಿ 
ರಾಶಿ ಜನ ಸಂತತಿಯನೇಕ ನಿ 

ಸಿತ ಲವಣ ಸಂಭಾರ ಶಾಕೊ 
ವಾಸದಲಿ ನೆರೆ ಕಾಣಲಾಯಿತು ನೃಪತಿ ಕೇಳೆಂದ ೧೦ 

- [ ೧೭ 

ಚಿತ ಸುವಸ್ತುವ ಕೊಡುವ ಕೊಂಬಾರೈಕೆ ವಿದುರಂಗೆ 
- ವಿಕಳ ವಾಮನ ಮೂಕಬಧಿರಾಂ 

- ಅರಸ ಕೇಳೆ ಪಾಕಶಾಲೆಯ 
ಧಕರು ಮಾಗಧ ಸೂತ ವಂದಿ 

ಹಿರಿಯ ಹಂತಿಗಳಲಿ ಚತುರ್ದಶ - 
ಪ್ರಕರ ಮಲ್ಲ ಮಹೇಂದ್ರಜಾಲಿ ಮಹಾಹಿ ತುಂಡಿತರು ಕರಿ ಘಟೆಗಳೆಡೆಯಾಡುವವು ಸಂಭಾರವನು ಹೇರಿ 
ಸುಕವಿ ತಾರ್ಕಿಕ ವಾಗಿ ಮೈ ತಾ 

ಹರಿವ ರಜತದೋಣಿಯಲಿ ಸುರಿ 
ಳಿಕ ಸುಗಾಯಕ ಕಥಕ ಮಾರ್ದ೦ 

ಸುರಿದು ಸೇದುವ ರಾಟಳಂಗಳೊ 
ಗಿಕರು ನೆರೆದುದು ನಿಖಿಳ ಯಾಚಕನಿಕರ ಸಂದಣಿಸಿ ೧೧ ಬೆರೆವ ಮೃತ ಮಧುತೈಲ ಧಾರಾ ರಚನೆ ಚೆಲುವಾಯು 
ಕರೆಸಿ ಭೀಷ್ಮಂಗೆರಗಿ ನುಡಿದನು 

- ಧರಣಿಪತಿ ಕೇಳ್ ಶೂದ್ರ ಮೊದಲಾ 
ಧರಣಿಪತಿ ಬಾಲಕರು ನಾವ 

ಗಿರೆ ಸಮಸ್ತ ಪ್ರಜೆ ವಿಧಾವಂ 
ಧ್ವರವಿದಗ್ಗದ ರಾಜಸೂಯ ಮಹಾ ಮಹೇಶ್ವರರು ತರಿಗೆ ಭೋಜನ ಗಂಧ ಮಾಲ್ಯಾಂಬರ ವಿಲೇಪನದ 
ನೆರೆದುದಖಿಳದ್ವೀಪಜನವಾ 

ಉರುನಿಯೋಗಿಗಳಿಂದ್ರಸೇನನು 
ದರಿಸಲರಿಯೆನು ಹೆಚ್ಚು ಕುಂದಿನ 

ವರ ವಿಶೋಕನು ರುಗ್ನ ನತಿ ಬಂ 
ಕುರುಡನೀಕ್ಷಿಸಲಾಗದೆಂದನು ಮುಗಿದು ಕರಯುಗವ ೧೨ ಧುರ ಸಮೀರ ಪತಾಕಸೇನನು ಸೂತರೈವರಿಗೆ ೧೯ 
ಚಿಂತೆಯೇ ಕೃಷ್ಣನಾರೆಂ 

- ಅರಸ ಕೇಳೆ ಬಳಿಕ ಪೃಥ್ವಿ . 
ದೆಂತು ಕಂಡೆ ಚತುರ್ದಶಾಂಶದ 

ಶರರಿಗಭಿನವ ಗಜ ರಥಾವಳಿ 
ತಂತು ರೂಪನು ತಾನೆಯೆನ್ನದೆ ನಿನಗೆ ಶ್ರುತಿವಚನ ತುರಗ ಶಸ್ತ್ರಾಸ್ತ್ರಗಳನೀವ ನಿಯೋಗ ಕರ್ಣನದು 
ತಂತುವಿನ ಪಟ ಮೃತ್ತಿಕೆಯ ಘಟ 

ಕರೆಕರೆದು ಯೋಗ್ಯಾತಿಶಯವರಿ 
ದಂತೆ ಜಗವೀತನಲಿ ತೋರ್ಕು ಮು 

ವರಿದು ಯೊಪಿಜ್ಜನಕೆ ಮಾದ್ರೆ 
ರಾಂತಕನ ಸುಯಾನ ನಿನಗಿರಲಂಜಲೇಕೆಂದ - ೧೩ ಶರನು ಕೊಡುವವನಾದನಧಿಕೋತ್ಸವದ ಸಿರಿಮಿಗಿಲು 
- ಕರೆಸು ದೌತ್ಯಾದಿಗಳಲ್ಲಿಯ 

- ಸಕಲ ಮಣಿ ಕಾಂಚನ ದುಕೂಲ 
ಪರುಠವವ ಮಾಡೆಂದು ಭೀಷ್ಮನು 

ಪ್ರಕರವೀ ದುರಿಯೋಧನ ವಶ 
ಗುರುಸಹಿತ ಕೈಕೊಂಡನೆಲ್ಲರ ಮೇಲುನೋಟವನು ನಕುಲನವರವರುಚಿತ ವೃತ್ತಿಯ ಮಧುರವಚನದಲಿ 
ಅರಸ ಕೇಳ್ ಧೃತರಾಷ್ಟ್ರ ಬಾಕ್ಸಿಕ 

ಪ್ರಕಟಿಸುವನವನಿವರ ಸೇನಾ 
ವರ ಬೃಹದ್ರಥ ಸೋಮದತ್ತರು 

ಸಿಕರದಾರಿಕೆಗಳು ಪಾಂಚಾ 
ಪರಮ ಪೂಜ್ಯರು ಮಾನನೀಯರು ಯಜ್ಞ ವಾಟದಲಿ ೧೪ ಲಕನಿಗಾದುದು ರಂಜಿಸಿತು ಪರಿಪಾಟಿಯೊಡ್ಡವಣಿ ೨೧ 
- ಸವನ ಸಾಧನ ಸರ್ವ ಸಂಭಾ 

ಆದುದನುಪಮ ಕುಂಡವಂತ 
ರವನು ಭೌಮ್ಯನು ತರಿಸಿ ಕೊಡಿಸುವ 

ರ್ವೆದಿಯ ಸಮೀಪದಲಿ ಹೊರೆಗಳ 
ನವನಿಪತಿಗಳ ಪಾರುಪತ್ಯದ ನೋಟ ಸಂಜಯಗೆ ಶೋಧಿಸಿಧ್ಯ ಕುಶಂಗಳಾ ಸ್ಥಂಡಿಲದ ಸೀಮೆಯಲಿ 
ವಿವಿಧ ಋಷಿ ಯಾಜಿಕರು ಮಾಂತ್ರಿಕ 

ಆದರಿಸಿ ಪರಿಚಾರಕರು ಸಂ 
ನಿವಹ ಸಹದೇವಂಗೆ ಭೋಜ್ಯ 

ಪಾದಿಸಿದ ಶೃತ ಚರು ಪುರೋಡಾ 
ಪ್ರವರದಧಿಕಾರದ ನಿಯೋಗ ಯುಯುತ್ಸು ವಿನಮೇಲೆ ೧೫ ಶಾದಿ ಸಂಭಾ‌ಘವನುವಾಯಿತ್ತು ನಿಮಿಷದಲಿ ೨೨ 
ನೆರೆದ ಭೂಸುರ ತತಿಯ ನೋಟಕೆ 

- ಕರೆಸಿದರು ಮುತ್ತಿಕ್ಕುಗಳನ 
ಕರೆಸಿ ಕುಳ್ಳಿರಿಸುವನು ಸಾತ್ಯಕಿ 

ಧ್ವರಿಯನಾದನು ಯಾಜ್ಞವಲ್ಕನು 
ಭರದಿನೆಂಜಲ ತೆಗೆಸಿ ಸಾರಿಸುವುದು ವಿಕರ್ಣಂಗೆ. 

ವರ ಸುಮಿತ್ರಾಂಗಿರಸರುಗಳುದ್ದಾತೃ ಹೋತೃಗಳು 
ಅರಸ ಕೇಳ್ ಭೋಜನದ ಸಮನಂ 

ಪರಮ ಜೈಮಿನಿ ಕಣ್ಣ ಕಠ ತಿ 
ತರದ ವೀಳೆಯ ಗಂಧ ಮಾಲ್ಯಾಂ 

ತಿರಿಗಳಾಗೋಧ್ರಾದಿ ರಾಜಾ 
ಬರವವೀವಧಿಕಾರ ದುಶ್ಯಾಸನನ ವಶವಾಯು, ೧೬ ಧ್ವರ ನಿಯೋಗಿಗಳಾಯ್ತು ವೇದವ್ಯಾಸನಾಜ್ಞೆಯಲಿ ೨೩ 


[ ೨೦ 


೧೦೩ 


ಸಭಾ ಪರ್ವ 


ಬಳಸಿದರು ಪರಿಮಧ್ಯಮಾನಾ 
- ಆ ಸದಸ್ಯತ್ವವನು ವೇದ 

ನಳನನಗ್ಗದ ಸುಪ್ರಣಿತಾ 
ವ್ಯಾಸ ಕೈಕೊಂಡನು ಮುನೀಂದ್ರ ಮ 
ಹಾ ಸಮಾಜದ ಬಯಕೆಗಾ ಶಾಂಡಿಲ್ಯ ನಾರದರು 

ನಳನನಾಹವನೀಯ ಗಾರುಹಪತ್ಯ ದಕ್ಷಿಣದ 

ಜೈಲಿತವೆನೆ ಮೃಗ ಚರ್ಮವೀ ಜನ 
ಭೂಸುರರು ಸಾಮಾಜಿಕರು ಧರ 

ವಳಯದೊಳು ಪ್ರಾದ್ವಂಶದಲಿ ಪರಿ 
* ಶ ಯಜ್ಯೋಪಕ್ರಮದ ವಿ . 
ನ್ಯಾಸದಲಿ ಬಂದನು ಯುಧಿಷ್ಠಿರನಚ್ಚುತನ ಹೊರೆಗೆ ೨೪ ವಿಳಿತವಾಯ್ತು ಸದಸ್ಯ ಖಜ್ಞರ ವಿಧಾನದಲಿ ೩೧ 
- ದೇವ ನಿನ್ನಯ ಕರುಣದಲಿ ಸಕ 

ಏವಮೇವಾಸ್ಕಾದಿತಿ ಸಂ 
ಭಾವನೀಪತಿ ವಿಜಯ ಬಹಳಾ 

ಭಾವನೀಯಮಿದಂ ಚ ನೈತ 
ರ್ಥಾವಲಂಬನವೀ ಮಖ ಪ್ರಾರಂಭ ವಿಸ್ತಾರ 

ನೈ ವಮಿದಮೇವಂ ಚ ಶ್ರುತಿ ಸಂಸಿದ್ಧ ಮಿದಮೆನಲು 

ಕೋವಿದರ ಕಳಕಳಿಕೆಯನ್ನೂ 
ಈ ವಿಜಯ ವೈಭವವೆಮಗೆ ಸಂ 
ಭಾವಿತವೆ ವರ ರಾಜಸೂಯಕೆ 

ನ್ಯಾವಮರ್ದದ ರಭಸವೀ ಭೂ 
ದೇವ ದೀಕ್ಷಿತನಾಗು ನೀನೆಂದೆರಗಿದನು ಪದಕೆ ೨೫ ಪಾವಳಿಗಳುಪಹಾಸ್ಯ ಘೋಷಕೆ ಕವಚವಾಯ್ತಿಂದ ೩೨ 
- ಮಣಿದು ಹಿಡಿದೆತ್ತಿದನು ರಾಯನ 

ವ್ಯಾಹೃತಿಯ ಶಿಕ್ಷಾಕೃತದ ವಿವ 
ಹಣಿಯನನುಪಮ ಕರುಣನಿಧಿ ಕಡು 

ಲಾಹುತಿ ಸ್ವಾಹಾವಪ್ರತಿ 
ಗುಣಿಯ ಬಾಯನ್ನಾನೆ ಬಾಯೆಂದಪ್ಪಿ ಮೈದಡವಿ ಸೋಹಿ ತಂದುದು ಸುರರ ಸುಹವಿರ್ಭಾಗಭೋಗಿಗಳ 
ಗುಣವಹುದು ನಿನಗಿಂದುಕುಲ ದಿನ 

ಲೋಹಿತಾಶ್ವನ ರಚನೆಯೊಳು ಹರಿ 
ಮಣಿಯೆ ದೀಕ್ಷಿತನಾಗು ಮದವಾ 

ಸಾಹರಿಯೊಳುಬೈ ದವರ್ಚಿಗ | 
ರಣನೆ ದೀಕ್ಷಿತನಾಗೆನುತ ಬೋಳೆಸಿದನು ಹರಸಿ ೨೬ ೪ಾಹ ಸಪ್ತಕವೋ ಸಹಸ್ರಕವೆನಿಸಿ ಪೊಸತಾಯು ೩೩ 
- ಎನೆ ಹಸಾದವೆನುತ ಯಮನಂ 

- ತ್ರಿದಿವವನು ತುಡುಕಿತು ಹವಿರ್ಗ೦ 
ದನನು ವೈಶಾಖದ ಚತುರ್ದಶಿ 

ಧದ ಗಢಾವಣಿ ಧೂಮಧೂಮನ 
ದಿನದಲುತ್ತರ ಪೂರ್ವವೇದಿ ವರಾಭ್ಯುವೈಕ್ಯದಲಿ 

ತುದಿ ತಪೋಲೋಕದಲಿ ತಳಿತುದು ಸತ್ಯಲೋಕದಲ್ಲಿ 
ವಿನುತ ಪುಣ್ಯಾಹದ ಮಹಾವಾ 

ತ್ರಿದಶರುರೆ ಬಾಯಾಡಿಸಿದರ 
ಚನೆಯ ನಿಗಮ ಪವಿತ್ರಜಲ ಪಾ 

ಗ್ಯದ ಧುವಾದಿಗಳನ್ನು ಸುತೃಪ್ತಿಯ 
ವನನು ಮರುದಿನ ಯಜ್ಞ ದೀಕ್ಷಿತನಾದನೊಲವಿನಲಿ ೨೭ ಹೊದರುದೇಗಿನ ಹೊಟ್ಟೆ ನೂಕಿತು ಹರಿ ಹಯಾದಿಗಳ ೩೪ 
ಹುದಿದ ನವನೀತಾನುಲೇಪದ 

ದಣಿದುದಲ್ಲಿ ಸುರೌಘವೀ ದ 
ಹೊದೆದ ಕೃಷ್ಣಾಜಿನದ ಹಸ್ತಾ 

ಕ್ಲಿಣಿಯಲೂಟದಲಾದರಣಿ ಮ 
ಗ್ರದಲೆಸೆವ ಸಾರಂಗ ಶೃಂಗದ ಯಾಜಮಾನ್ಯದಲಿ ನೃಣಿಯಲವನೀ ಸುರರು ಹಿಗ್ಗಿದರಿಲ್ಲಿ ಪಿರಿದಾಗಿ 
ಉದಧಿಗೊರೆಗಟ್ಟುವ ಚತುರ್ವೆ 

ಎಣಿಸಬಹುದೇ ಭೋಜನದ ಸಂ 
ದದ ಮಹಾಘೋಷದಲಿ ಮಖ ಕುಂ 

ದಣಿಯನೀಸೆಸೆಂದು ಭಾರಾಂ 
ಡದ ತದಂತರ್ವೆದಿಗೆ ತಂದನು ಮಹೀಪಾಲ ೨೮ ಕಣದ ಭೂರಿಯ ವಿವರವನು ಬಣ್ಣಿಸುವನಾರೆಂದ ೩೫ 
ನೆರೆದುದವನೀಪಾಲ ಜನ ಸಾ 

- ವೇದ ವೇದಾಂಗದ ರಹಸ್ಯ ವಿ 
ಗರ ಬಡಿರ್ವೆದಿಯ ಮಹಾ ಚ | 

ವಾದ ತರ್ಕಸ್ಕೃತಿಗಳಂತ 
ಪ್ಪರದೊಳಗೆ ತಂತಮ್ಮ ಸಿಂಹಾಸನ ಸಗಾಢದಲಿ 

ರ್ವೆದಿಯಲಿ ಘನಲಹರಿ ಮಸಗಿತು ತಂತ್ರ ಸಂತತಿಯ 
ಪರಮ ಋಷಿಗಳ ವೇದಘೋಪೋ 

ಆದುದತ್ತಲು ಗದ್ಯ ಪದ್ಯ ವಿ 
ರ ನೃಪಾಧ್ಯರ ವಿಷಯ ತರ್ಕ 

ನೋದನರ್ತನ ವಾದ್ಯ ಸಂಗೀ 
ಸ್ಟು ರಣ ಕೋಳಾಹಳದ ಕಳಕಳ ತುಂಬಿತಂಬರವ ೨೯ ತಾದಿ ಸಕಲ ಕಲಾನರಂಜನೆ ರಾಜವರ್ಗದಲಿ 

- ೩೬ 
- ಚರು ತಿಲದ ರಾಶಿಗಳ ಸುಕನ್ನುವ 

- ಆ ಋಷಿಗಳಾ ಕ್ಷೇತ್ರ ಜನದಾ * 
ಬರುಹಿಗಳ ಬಲು ಹೊರೆಗಳಾಜೆ 

ಭೂರಿ ನಿಕರದ ವೇದಶಾಸ್ತ್ರ ವಿ 
ತರದ ಪತ್ರಾವಳಿಯ ನಿರ್ಮಳ ಸಾರ ಸಮಿಧೆಗಳ 

ಚಾರಣರ ಚಾರಣರ ಸಂಗೀತಾದಿ ಕಳಕಳದ 
ಪರಿವಳೆಯದಾಮಿಾಕ್ಷೆಗಳ ಪರಿ 

ಆರುಭಟೆ ಮಥಿತಾಂಬುನಿಧಿಯೊಡ 
ಕರದ ವಿವಿಧ ದ್ರವ್ಯಮಯ ಬಂ 

ನಾರುವವೊಲುಬೈದ್ದ ಬಲು ಜ . 
ಧುರದಲೆಸೆದುದು ಯಜ್ಞ ವಾಟಿಕೆ ರಾಜಸೂಯದಲಿ ೩೦ ರ್ಝರವೆನೆ ಜಡಿದುದು ಯುಧಿಷ್ಠಿರ ರಾಜಸೂಯದಲಿ 


[ ೩೭ 


೧೦೪ ಮ ಹಾ ಭಾರ ತ 

[ಸಂಧಿ 
ಏಳು ದಿನ ಪರಿಯಂತ ಗಳಿಗೆರೆ . 

ಅರಸನಿತ್ತನು ಮಖ ನಿಯೋಗೋ 
ಮೇಲೆಮೇಲಧ್ವರದ ಲಕ್ಷ್ಮಿ ಛ 

ತರರಿಗನುಪಮ ಭೂರಿ ಜನಕಾ 
ಡಾಳಿಸಿತ) ಜಾಳಿಸಿ ಚತುರ್ದಶ ಲೋಕಚೇತನವ 

ಧರಿಸಿ ಕೊಟ್ಟನು ಹೊತ್ತು ನಡೆದುದು ಸಕಲ ಜನ ಧನವ 
ಕೇಳಿದ್ರೆ ಜನಮೇಜಯ ಸ್ಥಿತಿ 

- ತಲೆಹೊರೆಯಲಡಕಿದರು ಹೆಗಲಲಿ 
ಪಾಲ ಸುರಲೋಕದಲಿ ಪಾಂಡುವಿ 

ಕೆಲರು ಶಿಷ್ಯರ ನೆತ್ತಿಯಲಿ ಕೆಲ 
ನೋಲಗಕೆ ಬಹ ಬಣಗು ಸುರರಿಗೆ ಸಮಯವಿಲ್ಲೆಂದ ೩೮ ಕೆಲರು ಹೊರಿಸಿತು ದೇಶ ದೇಶದ ಸಕಲ ಭೂಸುರರು 
- ಎವಗೆ ತವಗೆಂದೀ ಹವಿರ್ಭಾ 

ಲಲಿತ ರತ್ನಾಭರಣ ಗೋ ಸಂ 
ಗವನು ಮುತ್ತಿತು ದೇವತತಿ ಸುರ 

ಕುಲದ ಸೂರೆಯನೇನನೆಂಬೆನು 
ಯುವತಿಯರೊಳೂರ್ವಸಿ ತಿಲೋತ್ತಮೆ ರಂಭೆ ಮೇನಕೆಯು ಸಲೆ ದಣಿದುದಾ ಸಕಲ ಜಾತಿ ಜನೇಶ ಯಜ್ಞದಲಿ ೪೩ 
ದಿವಿಜರೋಳ ಹಸುಗೆಗಳ ಲೆಕ್ಕದ 

ಕಳೆದವಗಣಿತ ಕಲ್ಪವಿದರೊಳ 
ಸವಬೆಸನ ಸವಿವಾಯು ತುತ್ತಿನ 

ಗಳಿವನರಿಯದರಿಬ್ಬರೇ ಮನಿ 
ತವಕಿಗರು ಹೊಯ್ಯಾಡಿದರು ಸಭೆಯಲ್ಲಿ ಸುರೇಶ್ವರನ ೩೯ ತಿಲಕ ಮಾರ್ಕಂಡೇಯ ರೋಮಶರೀ ಮಹಾಧ್ರರದ 
- ಈತನಾರೆ ಪಾಂಡುನಂದನ 

ಸುಳಿವನಾರಲಿ ಕಂಡರವನಿಪ 
ನೀತ ಕಾಣಿರೆ ಪಾಂಡುವಿನ ಸುತ 

ರೊಳಗೆನುತ ಮನವುಕ್ಕಿ ನಾರದ 
ನೀತನೇ ದಿಟ ಪಾಂಡುವಿನ ಮಗನೀತನೇಯೆನುತ ನೋಲಿದು ನುಡಿದನು ತನ್ನ ಹೇಳಿಕೆ ಸಫಲವಾಯ್ಕೆಂದು | 
ಪೂತು ಧರ್ಮಜ ಪೂತು ಧರ್ಮಜ 

ಸುರರಿಗಾದುದು ತುಮಿ ಧರಣಿ 
ಪೂತು ಧರ್ಮಜಯನುತ ರಾಜ 

ಸುರ ಮುನೀಂದ್ರರಿಗಾಯ್ತು ಶೂದ್ರರ 
ವಾತ ಹೊಗಳಿತು ನಹುಷ ನಳ ನೃಗ ದಶರಥಾದಿಗಳು ೪೦ 

ನೆರವಿಗಾ ಚಂಡಾಲ ಪರಿಯಂತಾಯ್ತು ಸತ್ಕಾರ 
- ಏನ ಹೇಳುವುದರಸ ಯಜ್ಞ ವಿ 

ಧರಣಿಪಾಲಕರಿದೆ ಚತುಸ್ಸಾ 
ಧಾನದಭಿಷೇಕಾದಿ ಸಮಯೋ 

ಗರದ ತಡಿ ಪರಿಯಂತ ವಿಶಂ 
ದ್ವಾನವಾಯ್ರಸಂಗೆ ಸುರ ದುಂದುಭಿಯು ರಭಸದಲಿ ಭರೆಯ ಮಾನ್ಯರ ಮನ್ನಿಸೆಂದನು ಭೂಪತಿಗೆ ಭೀಷ್ಮ ೪೫ 
ಆ ನಿರಂತರ ತುಪ್ಪಿಗಳ ವೈ . 

- ಸ್ನಾತಕ ಪ್ರಿಯ ಗುತ್ತಿಗಾಚಾ 
ಮಾನಿಕರ ಸಂದಣಿ ನವೀನ ವಿ 

ರ್ಯಾತಿಶಯ ಗುರು ನ ಪರು ಸಹಿತೀ 
ತಾನವಾಯಿತು ಭೂರಿಭಾರತ ವರುಷದಗಲದಲಿ ೪೧ 

ಭೂತಳದೊಳಿಂತಾರು ಮಾನಿಸರರ್ಥ್ಯಯೋಗ್ಯರಲೆ 
ವರ ಸದಸ್ಯಾದಿಗಳ ದಕ್ಷಿಣ 

ಪ್ರೀತಿಯಲಿ ನೀನರ್ಥ್ಯವನ್ನು ವಿ 
ಬರಹಕಿಮ್ಮಡಿನೂರು ಮಡಿ ಸಾ 

ಖ್ಯಾತರಿಗೆ ಮಾಡೆನಲು ಮನ್ನಣಿ 
ವಿರದ ಮಡಿ ವರ ಹೇಮ ವಸ್ತ್ರಾಭರಣ ಗೋ ವಜವ ಯಾತನಾರೆನೆ ವೀರನಾರಾಯಣನ ತೋರಿಸಿದ ೪೬ 


ಎಂಟನೆಯ ಸಂಧಿ 


ಸ , ರಾಜಸೂಯದೊಳಗ್ರ ಪೂಜಾ 

ರಾಜಿತನ ಶ್ರುತಿ ಮೌಳಿ ಮಣಿಯ ವಿ 
ರಾಜಿತನ ಶಿಶುಪಾಲ ಜರೆದನು ಪೂರ್ವವೆರದಲಿ 


೨ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಮುನಿ ಮಧ್ಯದಲ್ಲಿ ನಿಮ್ಮ ನೃ 
ಪಾಲ ಭೀಷ್ಕಂಗೆಂದನತಿ ಗಂಭೀರ ನಾದದಲಿ 
ಭಾಳ ನೇತ್ರಗೆ ಪಡಿಯೆನಿಪ ಭೂ 
ಪಾಲರಿದರೊಳಗಗ್ರ ಪೂಜ್ಯನ 
ಹೇಳೆನಲು ಗಾಂಗೇಯ ನುಡಿದನು ವೇದ ಸನುಮತವ ೧ . 

ಆರು ತಾರಾಗ್ರಹರ ಮಧ್ಯದೊ 
೪ಾರು ದಿನಕರನುಳಿಯೆ ಬಳಿಕಾ 
ರಾರು ಸುರ ನಿಕರದಲಿ ಸೇವ್ಯರು ಶೂಲಧರನುಳಿಯೆ 


ಆರು ನಿರ್ಜರ ನಿವಹದಲಿ ಜಂ 
ಭಾರಿಯಲ್ಲದೆ ಮಾನನೀಯರ 
ದಾರು ಜಗದಲಿ ಕೃಷ್ಣನಲ್ಲದೆ ಪೂಜ್ಯತಮರೆಂದ 
- ಗಿರಿಗಳಲಿ ಹೇಮಾದ್ರಿ ಘನ ಸಾ 
ಗರದೊಳಗೆ ದುಗ್ದಾಬಿ ದೇವಾ 
ಸುರ ನರೋರಗ ನಿಕರದಲಿ ನಾರಾಯಣನೆ ಮಿಗಿಲು 
ಅರಸ ಸಂಶಯವೇಕೆ ಕೃಷ್ಣನ 
ಚರಣವನು ತೊಳೆ ರಾಜಸೂಯಾ 
ಧ್ವರಕೆ ಪೂಜಾ ಪಾತ್ರನೀ ಹರಿಯೆಂದನಾ ಭೀಷ್ಮ 


೩ 


೧೦೫ 


ಸಭಾ ಪರ್ವ 


[ ೮] 


| ವ್ಯಾಸ ನಾರದ ರೋಮಶಾದಿಗ 
( ಸಮಸ್ತ ಮುನೀಂದ್ರರಿದೆ ಯಾ 
( ಕೇಶವನು ಪೂಜಾರುಹನೆಯೆಂದಿವರ ಬೆಸಗೊಳ್ಳೆ 
ಲೇಸನಾಡಿದ ಭೀಷ್ಕ ಬಳಿಕೇ 
ನೀ ಸಮಸ್ತ ಚರಾಚರದೊಳೀ 
ವಾಸುದೇವನೆ ಪೂಜ್ಯನೆಂದುದು ಸಕಲ ಮುನಿ ನಿಕರ ೪ 
- ತರಿಸಿರನು ನವ ಹೇಮ ಮಣಿ ಭಾ 
ಸುರದ ಮಂಚದ ಮೇಲೆ ಲಲಿತಾ 
ಸ ರಣದಡಿಕಿಲುವಾಸಗಳ ನಿರ್ಮಳ ನಿಕಾರಗಳ 
1 ಮೆರೆದುದೆಳ ಬೆಳುದಿಂಗಳಿನ ಮೊ 
( ಹರದ ಮಾರೊಡೆನಿಸಿ ಭೂಮಿ 
ಶೃರ ಸಭಾ ಮಧ್ಯದಲಿ ಧರಣಿ ಪಾಲ ಕೇಳೆಂದ ೫ 

ವಿನಯದಲಿ ಸಹದೇವ ಕೈಗೊ 
| ಟೂನುಪಮನ ತಂದನು ಪಿತಾಮಹ 
ಜನಕ ಪಾಯವಧಾರು ಗಂಗಾ ಜನಕನವಧಾರು 
ದನುಜ ರಿಪುವವಧಾನವವಧಾ 
ನೆನುತ ವಿಮಳ ಮಹಾರ್ತ್ಯ ಸಿಂಹಾ 
| ಸನಕೆ ಬಿಜಯಂಗೈಸಿದರು ಕುಳ್ಳಿರ್ದನಸುರಾರಿ 
| ತಂದು ಮಣಿಮಯ ಪಡಿಗದಲಿ ಗೋ 

ವಿಂದನಂಫಿಯ ತೊಳೆದು ಗಂಗೆಯ 
| ತಂದೆವೀಗಳೆ ತಾವೆನುತ ತಮ್ಮು ತಮಾಂಗದಲಿ 
ವಂದಿಸುತ ವೈದಿಕ ಪರಿವಿಡಿ 
ಯಿಂದ ಮಧುಪರ್ಕಾದಿ ಪೂಜೆ 
ಳಿಂದ ಸತ್ಕರಿಸಿದರು ಸಚರಾಚರ ಜಗತ್ಪತಿಯ - ೭ 
- ಆಯೆನುತ ಮನವುಕ್ಕಿ ಮುನಿಗಳು 
ಫೋಯೆನಲು ನಿರ್ಜರರ ಭೇರಿ ನ 
ವಾಯಿಯಲ್ಲಿ ಮೊಳಗಿದವು ಸುರಿದವು ಮುಗುಳ ತನಿಮಳೆಯ 
ರಾಯನಧ್ವರ ಕರ್ಮ ಸಮ್ಮತ| 
ವಾಯಿತೀ ಭೂಪತಿಕೃತಾರ್ಥನ 
ಲಾಯೆನುತ ಸಭೆ ಹೊಗಳಿತಂದು ಸಮುದ್ರ ಘೋಷದಲಿ ೮ 
- ಈ ಮಹಾಧ್ವರ ಕರ್ಮವೇ ಸು 
ತಾಮನವರಿಗೆ ಹವ್ಯ ಸಿದ್ದಿ ಮ 
ಹಾ ಮಹೀಸುರ ಮುನಿ ನಿಕರದೇಕತ್ರ ಸಮ್ಮಿಳಿತ 
ಈ ಮಹೀಶರ ಬರವಿದೆಲ್ಲರೂ 

ಮುಕುಂದನ ಪೂಜೆಗಿದುವೆ ಸ 
ಭಾ ಮನೋಹರವೆಂದು ಮಾರ್ಕಂಡೇಯ ಮುನಿ ನುಡಿದ 

ಅವನಿಯಮರರ ಕಳಕಳವ ಪಾಂ 
ಡವರ ಸುಮಾನವನು ನೃಪ ಕ 
ರವರ ಮಾತೃರ್ಯೋಪಲಾಲಿತ ಹರುಷ ವಿಭ್ರಮವ 
ಅವನಿ ಪಾಲರು ಕಂಡರೀಯು 
ತ್ವವವ ಕಂಡಿರೆ ನೀವೆನುತ ತ 
ಮ್ಮವರೊಳೊಬ್ಬರನೊಬ್ಬರುರೆ ನೋಡಿದರು ಬೆರಗಾಗಿ 


ಕೆಲರು ಪಾಂಡವ ಮೈತ್ರಿಯಲಿ ಕೆಲ 
ಕೆಲರು ಕೃಷ್ಣನ ಬಲುಮೆಯಲಿ ಕೆಲ 
ಕೆಲರು ಧೀರತೃದಲಿ ಕೆಲರನುಚಿತದ ಭೀತಿಯಲಿ 
ಕೆಲರಿದೇಕವಗೆಂದು ಧರಣಿ 
ವಳಯದವನಿಪರಿದ್ದರವರೊಳು 
ಖಳಶಿರೋಮಣಿ ಮಸಗಿದನು ಭೂಪಾಲ ಕೇಳೆಂದ ೧೧ 

ಹೊತ್ತಿನೆದೆ ಹೇರಾಳ ತಮದಲಿ 
ಕೆತ್ತಿದವು ಮಿಾಸೆಗಳು ಕಂಗಳು 
ಹೊತ್ತವರುಣಚ್ಚವಿಯನುಬ್ಬರಿಸಿದುದು ಗೋನಾಳಿ 
ಕೆತ್ತು ದರಿವಿನ ಕದ ಕಟಾಕ್ಷಿಸಿ 
ವಿತು ವೊಲಿದಳು ರೋಷ ಮಿಗೆ ಹೋಗ. 
ರೆ . ಶಿಶುಪಾಲವೀರನ ವಚನಮಯ ಖಡುಗ ೧೨ 

ಏನೆಲವೂ ಸಹದೇವ ವಸುಧೆಯ 
ಮಾನನಿಧಿಗಳ ಮುಂದೆ ನಂದನ 
ಸೂನುವಿಗೆ ಸಿಂಹಾಸನದ ಮೇಲರ್ಷ್ಟ ಸಮ್ಮತಿಯೆ 
ನೀನರಿಯದವ ನಿಮ್ಮ ಯಾಗಕೆ 
ಹಾನಿಯಲ್ಲಾ ನಿಮ್ಮ ಹಿರಿಯರಿ 
ದೇನ ನೆಗಳಿದರಕಟ ಖಳರು ಪಾಂಡು ಸುತರೆಂದ ೧೩ 
- ಯದುಗಳಿವದಿರು ಮುನ್ನ ರಾಜ್ಯಾ 
ಸ್ಪದದ ಸಿಂಹಾಸನಕೆ ಬಾಹಿರ 
ರದರೊಳೀತನ ಖೋಡಿಯನು ಜಗವೆಲ್ಲ ಬಲ್ಲುದಲೆ 
ಇದು ಮಹಾಧ್ವರವಿಲ್ಲಿ ನೆರೆದಿ 
ದುದು ಮಹಾ ಕ್ಷತ್ರಿಯರು ಗೋವರ 
ಸದೆಗನಿಲ್ಲಿಗೆಶ್ರೇಷ್ಠನೇ ಸಹದೇವ ಕೇಳೆಂದ 
- ತ್ರಿದಶರಿಗೆ ಸರಿತೂಕ ಸಾಮ 
ರ್ಥ್ಯದಲ್ಲಿ ಶುದ್ಧ ಶ್ತ ಸನ್ಮಾ 
ರ್ಗದಲಿ ಶಿವಶಿವ ರಾಜ ಋಷಿಗಳಲಾ ಮಹೀತಳಕೆ 
ಉದಯದಿನನಂದನಲಿ ನೃಪರಿ 
ರ್ದುದು ಸತೇಜವ್ರಜರು ಗೋವರ 
ಸದೆಗನಿಲ್ಲಿಗೆ ಶಿಷ್ಟನೇ ಸಹದೇವ ಹೇಳೆಂದ - ೧೫ 
- ಬಾಲಕನು ಸಹದೇವನೀತನು 
ಹೇಳನೆಲ್ಲಿಯ ಹೆಚ್ಚು ಕುಂದು ನೃ 
ಪಾಲ ನಿನ್ನದು ಧರ್ಮ ತತ್ತ್ವ ರಹಸ್ಯ ಸಂಗತಿಯ 
ಕೇಳುವೆಗಳವು ಬೇರೆ ಚರಿತದ 
ಪಾಳಿ ತಾನದು ಬೇರೆಲಾ ಪಶು 
ಪಾಲರೀಯಧ್ವರಕೆ ಪೂಜ್ಯರೆ ಶಿವಶಿವಾಯೆಂದ - ೧೬ 
- ತರಳರಿವದಿರು ಪಾಂಡುಸುತರಂ 
ತಿರಲಿ ನೀ ಸುಪ್ರೌಢನಂದಾ 
ದರಿಸಿದ್ದೆ ವಸುದೇವ ಸುತನಲಿ ಶಿಷ್ಟ ಯೋಗ್ಯತೆಯ 
ಧರಣಿಪಾಲರ ಮಧ್ಯದಲ್ಲಿ ಭಾ 
ಸ್ಕರನು ಗಡ ತುರು ಪಳ್ಳಿಕಾರರ 
ಪುರದ ಭಾಸ್ಕರನೀತನಲ್ಲಾ ಭೀಷ್ಮ ಹೇಳೆಂದ ೧೭ 


೧೦೬ ಮ ಹಾಧಾರ ತ 

[ಸಂಧಿ: 
* ಶಿವನ ಸರಿ ಮಂಚದಲಿ ಸರಸಿಜ 

ಉರುವ ನೃಪನಲ್ಲಾ ಸುದಕ್ಷಿಣ 
ಭ ವನ ಸಮಗದ್ದುಗೆಗಳಲಿ ವಾ 

ನರಿಯಿರೇ ಮಾಳವನನೀತನ 
ಸವನ ತೊಡೆ ಸೋಂಕಿನಲಿ ಕುಳಿಹರೀ ಮಹೇಶ್ವರರು ಮರೆದಿರೇ ಸಾಲ್ಪನನು ಭೀಷ್ಮಕ ರು ಭೂಪತಿಯ 
ಇವರ ಸರಿಸಕೆ ಸಲ್ಲದೀ ಯಾ 

ಮೊರೆಯ ಮರೆದಿರೆ ಶಲ್ಯಭೂಪತಿ 
ದವನನುದ್ದದಲಿರಿಸಿ ಬಹುಮಾ 

ಹೊರಗಲಾ ವರ ರಾಜಸೂಯಕೆ 
ನವನು ಮಾಡಿದೆ ಭೀಷ್ಮ ಯಜ್ಞವನಳಿದೆ ನೀನೆಂದ ೧೮ . ಕರುವ ಕಾವವನಲ್ಲದುಳಿದರು ಯೋಗ್ಯರಲ್ಲೆಂದ ೨೫ 
ಸಕಲ ಶಾಸ್ತ್ರ ಶ್ರವಣ ವೇದ 

ಭೂರಿ ಭೂರಿಶ್ರವರು ನಿಮ್ಮೊಳ 
ಪ್ರಕರ ಧರ್ಮ ವಿಚಾರ ಪೌರಾ 

ಗಾರಹೊರುಸೋಮದತ್ತ ಮ 
ಣಿಕ ಕಥಾ ಪ್ರಾಗವಿನಿತರ ಸಾರ ಸಂಗತಿಯ 

ಹೀರಮಣನತಿ ಮಾನ್ಯನಲ್ಲಾ ಅಗ್ರಪೂಜೆಯಲಿ 
ಅಕಟ ನೀರಲಿ ನೆರಹಿ ಪಶು ಪಾ 

ಸಾರಧರ್ಮವಿದೆಂದು ಬಂದೆವಿ 
ಲಕನ ಪೂಜಾ ಸಾಧನಾರ್ಥ 

ದಾರು ಬಲ್ಲರು ಹಳ್ಳಿಕಾರರ 
ಪ್ರಕಟನಾದೈ ಭೀಷ್ಮ ಮೂರ್ಖಾಧನನು ನೀನೆಂದ ೧೯ ನಾರಿಯರ ನೆರೆ ಮಿಂಡನಲ್ಲದೆಯೋಗ್ಯನಲ್ಲೆಂದು ೨೬ 
- ಹಿರಿಯನೆಂದೀತನಲಿ ಪೂಜಾ 

ವಿಂದನನುವಿಂದಾ ಮಹೀಶರು 
ವರಣವೇ ವಸುದೇವನೀ ಮುರ 

ಬಂದಿರೆ ಕಾಂಭೋಜನೃಪನೆ 
ಹರನ ಪಿತನಿದ್ದಂತೆ ಮೇಣ ದ್ರುಪದ ಭೂಪತಿಯ ತಂದೆಲಾ ಗಾಂಧಾರ ಶಕುನಿ ಬೃಹದ್ರಥಾದಿಗಳು 
ವರಿಸಿ ನೀವಾಚಾರ್ಯನೆಂದಾ 

ಬಂದರಿಲ್ಲಿಗೆ ಧರ್ಮಸಾಧನ 
ದರಿಸುವರೆ ರಾಯರಿಗೆ ಅಸ್ತ್ರದ 

ವೆಂದು ಬಯಸಿದಿರಿವರ ಯಾಗಕೆ 
ಗುರುವಲಾ ದೋಣಂಗೆ ಪೂಜೆಯ ಮಾಡಿರೇಕೆಂದ ೨೦ ನಂದಗೋಪನ ಮಕ್ಕಳಲ್ಲದೆ ಯೋಗ್ಯರಿಂದ ೨೭ 
ಈತನಿಲ್ಲಿ ಸದಸ್ಯನೇ ವಿ 

ಈ ಋಷಿಗಳೀ ಮಂತ್ರವೀ ಸಂ 
ಖ್ಯಾತ ವೇದವ್ಯಾಸಋತ್ನಿ 

ಭಾರವೀ ಪೌರಾಣ ಕಥೆಯಾ 
ಗ್ರೂತನಾಥಂಗಗ್ರ ಪೂಜೆಯನೇಕೆ ಮಾಡಿರಿ 

ಭೂರಿಭೋಜನವೀ ಮಹಾ ಗೋ ರತ್ನ ಧನ ಧಾನ್ಯ 
ಈತ ನಿಮಗೆ ಪಿತಾಮಹನೆ ಗಂ 

ಸಾರತರ ವೇದೋಕ್ತ ಮಾರ್ಗ ವಿ 
ಗಾತನುಜನೊದನೆ ವಿಶೇಷತೆ 

ಚಾರವಿದ್ದು ದು ಹೊರಗೆ ಗೋಪಿ 
ಗೌತಮನಲಾ ಕೃಪನ ಮನ್ನಿಸಿರೇಕೆ ನೀವೆಂದ ೨೧ ಜಾರ ಸಮ್ಮತಿಯೊಳಗೆ ವಿಷವಿದನರಿದುದಿಲ್ಲೆಂದ ೨೮ 
ವೀರರಿಗೆ ಕೊಡಬೇಹುದೇ ರಣ 

- ಸ್ನಾತಕ ಪ್ರೀತಿಯಲ್ಲ ಋತ್ವಿಜ 
ಧೀರನಶ್ವತ್ಥಾಮನೈದನೆ 

ನೀತನಲ್ಲಾ ಚಾರ್ಯನಲ್ಲ ವು 
ಸಾರನಲ್ಲಾ ಚಾಪಧರರೊಳಗೇಕಲವ್ಯ ನೃಪ 

ಹೀತಳಾಧಿಪನಲ್ಲಿ ಗುರುವಲ್ಲಸುರರಿಪು ನಿಮಗೆ 
ಪೌರವೇಯರೊಳಧಿಕ ಬಾಸ್ತಿಕ 

ಈತನೇ ಪ್ರಿಯನೆಂದು ಕೃಷ್ಣ೦. 
ಗಾರು ಸರಿ ಕೊಡಿರೇಕೆ ಕೃಪೆನಿ | 

ಗೋತುಕೊಡುವರೆ ಬೇರೆಕೊಡುವುದು 
ದರೊಳಗಾರೆಂದಗ್ರಪೂಜೆಯ ಕೊಟ್ಟಿ ರಕಟೆಂದ - ೨೨ ಭೂತಳೇಶರ ಮುಂದೆ ಮನ್ನಿಪುದುಚಿತವಲ್ಲೆಂದ ೨೯ 
ನರನ ಸಖನೀ ಕೃಷ್ಣನೆಂದಾ 

ರಾಯ ನಿನಗಾವಿಂದು ದಿಟ ಸಿ 
ದರಿಸುವರೆ ಗಂಧರ್ವ ನಿಮಾ 

ದ್ವಾಯವನು ನಾವೆತ್ತೆವಲ್ಲದೆ 
ನರನ ಸಖನಲ್ಲಾ ವಿರೋಧಿಯೆ ಚಿತ್ರರಥ ನಿಮಗೆ ವಾಯುಜನ ಫಲುಗುಣನ ಬಿಲ್ಲಿನ ಬಲುಮೆಗಂಜಿದೆವೆ 
ಅರಸನಲ್ಲಾ ದ್ರುಮನು ವರ ಕಿಂ 

ರಾಯ ಠಕ್ಕಿನ ನಿಧಿಯ ರೌಳಿಯ 
ಪುರುಷ ಮಾನ್ಯನು ನಿಮ್ಮ ಯಜ್ಞದೊ 

ಮಾಯಕಾರನ ತಂದು ಮನ್ನಿಸಿ 
ಳುರುಳುಕರಿಗಲ್ಲದೆ ವಿಶಿಷ್ಟರಿಗಿಲ್ಲ ಗತಿಯೆಂದ ೨೩ ರಾಯರಭಿಮಾನವ ವಿಭಾಡಿಸಿ ಕೊಂಡೆ ನೀನೆಂದ ೩೦ 
ಮಾನ್ಯರಿಗೆ ಮನ್ನಣಿಯಹರೆ ಸಾ 

- ಧರ್ಮಮಯವೀ ಯಜ್ಞ ನೀನೇ 
ಮಾನ್ಯನೇ ಭಗದತ್ತ ನಿಮಗೇ 

ಧರ್ಮಸುತನೆಂದಿದ್ದೆ ವಿಲ್ಲಿ ವಿ | 
ನನ್ಯನೇ ಸೌಬಲೇಯ ಜಯದ್ರಥನೇಕೆ ಮನ್ಸಿ ಸರಿ 

ಕರ್ಮವಾಯಿತಸೂಯವೇ ಶಿವನಾಣಿ ಜಗವರಿಯೆ 
ಶೂನ್ಯ ವಿಭವನೆ ಮಗಧಸೂನು ಸು 

ಧರ್ಮವೇ ಅಪ್ರಾಪ್ತ ಕಾರ್ಯದ 

ಕರ್ಮವೀ ನೃಪನಿಕರ ಮೆಚ್ಚಲ 
ಮಾನ್ಯನಲ್ಲಾ ದಂತವಕ್ರ ವ . 
ದಾನ್ಯಭಟ್ಟನು ಕೃಷ್ಣನಿಗೆಯೋಗ್ಯನಹನೆಂದ ೨೪ ಧರ್ಮಸುತನೆಂದಾಯ್ತು ನಿನ್ನ ಭಿಧಾನವಿಂದಿನಲಿ ೩೧ 


೧೦೬ 


ಸಭಾ ಪರ್ವ 
೮] 

- ಕದಡಿತಾ ಆಸ್ಥಾನಹೊಯೆಂ 
- ಅಯಿತಿದು ಜಡ ಧರ್ಮಜನು ಗಾಂ 

ದೊದರಿ ಋಷಿಗಳ ತಾಳಿಗೆಗಳೊಣ 
ಗೇಯ ಜಡನೀ ತಾಗುದಟ್ಟಿನ | 

ಗಿದವು ಹಲ್ಲಣಿಸಿದವು ರಥ ಮಾತಂಗ ವಾಜಿಗಳು 
ದಾಯವರಿಯದೆ ನಿನ್ನ ಕರೆದರೆ ಕೃಷ್ಣ ಬೆರತೆಯಲ 

ಕೆದರಿತೀಚೆಯ ದೆಸೆ ಸುನೀತನ 
ರಾಯ ರತುನದ ನಡುವೆ ನೀನನು | 

ಸದೆದು ತೆಗೆ ಸುಂಟಿಗೆಯನೆನುತಲಿ 
ಗಾಯಕವೊ ನಾಯಕಿ ಮೇಣುಪ 

ಯದುನೃಪಾಲರು ಗಜಬಜಿಸಲೆಡೆವೊಕ್ಕ ನಾ ಭೀಷ್ಮ ೩೯ 
ನಾಯಕಿ ನೀನಾವನೆಂದನು ಜರೆದು ಮುರಹರನ ೩೨ 
- ಈ ಋಷಿಗಳೇ ಬಣಗುಗಳು ಬಡ 

ನಿಲಿಸಿದನು ಕಳಕಳವನೀ ಯದು 

ಬಲವ ತೆಗೆದೆನು ಮತ್ತೆ ಮನದ 
ಹಾರುವರು ದಕ್ಲಿಣಿ ಸುಭೋಜನ 
ಪೂರವಾದರೆ ಸಾಕು ಮಾನ್ಯಗ ವಾಸಿವಟ್ಟದಲಿ 

ಜಲಧಿಯಾಯಾಸ್ಥಾನದಿದಿರಲಿ ಎಂದು ಸಹದೇವ 
ಹೋರುವವರಿವರಲ್ಲಿ ನೆರೆದೀ . 

ಎಲೆ ಸುನೀತ ವೃಥಾ ವಿರೋಧ| 
ವೀರನೃಪರಭಿಮಾನಿಗಳು ನೆರೆ 

ಸೃಲಿತನಾದೆ ಮುರಾರಿ ಮಾನ್ಯರ 
ಸೈರಿಸಿದರಿದು ನಿನಗೆ ಸದರವೆ ಕೃಷ್ಣ ಹೇಳೆಂದ - ೩೩ ತಿಲಕನೀತನ ಪೂಜೆ ಯಾಗಕೆ ಕಳಸವಾಯ್ತಿಂದ ೪೦ 
- ಅರಿಯದವರಾದರಿಸಿದರೆ ನೀ 

- ಧರಣಿಪತಿಯೇ ಸಕಲ ಧರ್ಮದ 
ನರಿಯ ಬೇಡವೆ ನಿನ್ನ ಕುಂದಿನ 

ಪರಮಸೀಮೆ ಮುಕುಂದನೇ ಮಾ 
ಕೊರತೆಗಳನಾರರಿಯರೀ ಭೂಪಾಲ ಮಧ್ಯದಲಿ 

ನ್ಯರಿಗೆ ಗುರು ವಂದ್ಯರಿಗೆ ವಂದ್ಯನು ದೈವಕಧಿದೈವ 
ಕುರುಬರೂರಲಿ ಗಾಜು ಮಾಣಿಕ 

ಸುರನದೀನಂದನನು ಸಾಕ್ಷಾ * 
ವರಿಯದವರಿಗೆ ಕೃಷ್ಣ ನೀ ಕಡು 

ತೃರಮಶಿವನೀ ಯಜ್ಞ ಲೋಕೋ 
ಬೆರತೆಲಾ ನೆರೆ ಮರೆದೆಲಾ ನಿನ್ನಂತರವನೆಂದ 

ತರದ ಮಖವಿದು ನಿನ್ನ ಕುಮತಿಗೆ ಸಾಧ್ಯವಲ್ಲೆಂದ ೪೧ 
ಕುಲದಲಧಿಕರು ರಾಜ್ಯದಲ್ಲಿ ವೆ 

- ನಿನ್ನ ನೆನ್ನನು ಚೈದ್ಯ ಕೃಷ್ಣನ 
ಗೃಳರು ಭುಜ ಸತ್ಪದಲಿ ಸೇನಾ 

ಮನ್ನಣಿಗೆ ಸೆಣಸುವರಿಗಿದೆ ತೊಡ 
ಬಲದಲುತ್ತ ಮರಿವರ ಭಂಗಿಸಿ ನಿನಗೆ ಮನ್ನಣಿಯೆ 

ರೆನ್ನ ಪಾದದಲೆನುತ ಧರಣಿಯ ನೊದೆದನಂಫ್ರಿಯಲಿ 
ಕುಲವು ಯದುಕುಲ ರಾಜ್ಯವೇ ಕಡ 

ಇನ್ನು ನೀನು ಸುಲೋಚನಾಂಧಕ 
ಲೋಳ ಕುರುವ ನಿನ್ನೊಟಗುಳಿತನ 

ನಿನ್ನೊಡನೆ ಫಲವೇನು ಕದನಕೆ 
ದಳವ ಮಾಗಧ ಕಾಲ ಯವನರು ಬಲ್ಲರವರೆಂದ ೩೫ ಬನ್ನಿ ಮಿಡುಕುಳ್ಳವರೆನುತ ಗಜರಿದನು ಸಹದೇವ ೪೨ 
- ಬೇವಿನಾರನೆಯೊಳಗೆ ಕಳಹಂ 

- ನುಡಿಯದದು ವನಗ್ರಹದ ಹೆಡ 
ಸಾವಳಿಗೆ ರಮ್ಯವೆ ಜಪಾಕುಸು 

ಗುಡಿಯಲಿದ್ದುದು ರಾಯ ಕುಲವವ 
ಮಾವಳಿಗಳಲಿ ಮಧುಕರನ ಮೋಹರಕೆ ಮನ್ನಣಿಯೆ ಗಡೆಯನೆದ್ಧನು ಸಿಂಹ ಪೀಠದಿ ನೋಡಿ ಕೆಲಬಲನ 
ಈ ವಿಕಾರದ ಯಜ್ಞದಲಿ ರಾ 

ಕಡೆಯ ಝಣಝಣ ರವ ಮಸಗಲಿವ 
ಜಾವಳಿಗೆ ಮನ್ನಣಿಯೆ ಶಿವಶಿವ 

ನೊಡನೆ ಹೊರವಂಟುದು ನೃಪಾಲಕ 

[ ೪೩ 
ನೀವುಗೋಪೀಜಾರರಿಲ್ಲಿಗೆ ಶಿಷ್ಟ ರಹರೆಂದ - ೩೬ ರೊಡಮುರುಚಿದರು ಹಿಡಿವ ಸಚಿವ ಪಸಾಯಮಂತ್ರಿಗಳ 
- ಜರಡುಮಖವೀ ಮಖಕೆ ಹೋಲುವ 

ಶಿವಶಿವಾ ತಪ್ಪಾಯ್ತು ನಮ್ಮು 
ಧರಣಿಪತಿಯಾ ಮಖಕೆ ಧರಣಿ 

ತೃವಕೆ ಬಂದವನಿಪನ ಗುಣ ದೋ 
ಶೃರಗೆ ಪಾಸತಿ ಭೀಷ್ಮ ನೀ ಮುಖಭೂಪ ಭೀಷ್ಮರಿಗೆ ಪವನು ನಾವೀಕ್ಷಿಸುವುದನುಚಿತವೆಂದು ವಿನಯದಲಿ 
ಸರಿಸನಾದನು ಕೃಷ್ಣ ನೀ ಮುಖ 

ಅವನಿಪತಿ ಬೆಂಬತ್ತಿ ಗಮನಕೆ 
ಧರಣಿಪತಿ ಭೀಷ್ಮಂಗೆ ಕೃಷ್ಣಗೆ 

ತವಕಿಸುವ ಶಿಶುಪಾಲಕನ ಹಿಡಿ 
ಸರಿಯ ಕಾಣಿನು ನಿಮ್ಮೊಳೊಬ್ಬರಿಗೊಬ್ಬರೆಣಿಯೆಂದ ೩೭ ದವುಚಿದನು ಮಧುರೋಕ್ತಿಯಲಿ ನುಡಿಸಿದನು ಬೆಳೆಸಿ 
- ಸೀಳಿವನ ಹೆಡತಲೆಯೊಳಗೆ ತೆಗೆ 

- ಅರಿಯರೇ ಮುನಿ ಮುಖ್ಯರೀತನ 
ನಾಲಗೆಯನೆಲೆ ಕುನ್ನಿಗಳಿರಿದ 

ನುರುವ ದೈವವಿದೆಂದು ನೀ ಕ 
ಕೇಳುವರೆ ಪತಿನಿಂದೆಯನು ಪಾತಕಕೆ ಗುರುವಲ್ಲ 

ಟ್ರಿರಿತಗಾರನೆ ರಾಯರಿದಲಾ ಸಕಲ ಗುಣಯುತರು 
ಏಳೆನುತ ಕೃತವರ್ಮ ಸಾಂಬ ನೃ 

ಕುರುಬತನದಲಿ ನೀನಕಟ ತೆರ 
ಪಾಲ ಮೊದಲಾದಖಿಳ ಯಾದವ 

ನರಿಯದೆಂಬರೆ ಬಾರೆನುತ ಮುಂ 
ಜಾಲವೆದ್ದುದು ಬಿಗಿದ ಬಿಲುಗಳ ಸೆಳೆದಡಾಯುಧದಿ ೩೮ ಜೆರಗ ಹಿಡಿದೆಳೆದವನ ತಂದನು ಭೂಪಜನ ಸಹಿತ ೪೫ 


ಮ ಹಾ ಭಾರ ತ 

[ ಸಂಧಿ 
ಎಲೆ ಮರುಳೆ ಭೂಪಾಲ ನೊರಜಿನ 

ಜ್ಞಾನವೃದ್ಧನು ಕೃಷ್ಣ ನಾಹವ 
ಕಳಕಳಕೆ ಕರಿ ಬೆಚ್ಚುವುದೆ ಮಂ 

ದೀನನೇ ಘನಶೌರನೆಂಬುದ 
ಡಳಿಯ ಮರಿ ಮಿಡುಕಿದರೆ ಕಳವಳಿಸುವುದೆ ಕಲಿ ಸಿಂಹ | ತಾನರಿಯನೇ ಚೈದ್ಯ ಭೂಪತಿಯೆಂದನಾ ಭೀಷ್ಮ ೫೦ 
ಗಿಳಿಯ ಮುರಕಕೆ ಗಿಡಗನುಗಿದ 

- ಏನ ಹೇಳುದು ಧರ್ಮ ತತ್ತ್ವ ನಿ 
ವ್ಯಳಿಸುವುದೆ ಹರಿಗಿವನು ಗಣ್ಯನೆ 

ಧಾನದಲಿ ಮುನಿ ಮುಖ್ಯರಿವರ 
ಗಳಹನಿವನೊಡನಾವುದನುನಯವೆಂದನಾ ಭೀಷ್ಮ ೪೬ ಜ್ಞಾನಿಗಳು ಶಿಶುಪಾಲ ತತ್ತ್ವಜ್ಞಾನಪಂಡಿತನು 
ಗರುವ ಗರುವನನಖಿಳೆ 

ಆ ನಿಶಾಟರು ಮೆಚ್ಚರಗ್ಗದ| 
ಪರಿಣತನ ಪರಿಣತನು ವೀರನು 

ಭಾನು ರಶ್ಮಿ ಯನಂಧಕಾರ 
ಧುರದ ವೀರನನರಿವನಿಂತಿದು ಲೋಕವಿಖ್ಯಾತ 

ಜ್ಞಾನ ನಿಷ್ಟರು ನಿಪುಣರೈಸಲೆಯೆಂದನಾ ಭೀಷ್ಮ ೫೧ 
ಗರುವನಲ್ಲ ಸುನೀತ ವಿದ್ಯಾ 

ಈತ ಸಚರಾಚರದ ಗುರು ವಿ 
ಪರಿಣತನು ತಾನಲ್ಲ ಘನ ಸಂ 

ಖ್ಯಾತಖಜನೀ ತನಾಚಾ 
ಗರದೊಳಿವನಾಳ ಕೃಷ್ಣನನರಿವನೆಂತೆಂದ 

- ೪೭ 

ರಾತಿಶಯನೀತನು ಮಹಾಪ್ರಿಯನೀತ ನೃಪನೀತ 
- ಅರಸನರಸನು ಕಾದಿ ಹಿಡಿದಾ 

ಸ್ನಾತಕವ್ರತಿಯಿಾತನೀತನ 
ದರಿಸಿ ಬಿಟ್ಟು ತದೀಯ ರಾಜ್ಯದೊ 

ಮಾತು ನಿನಗೆತ್ತಣದು ನವಖ 
ಆರಿಸಿದರೆ ಗುರುವಾತನಾತಂಗಿದುವೆ ಶ್ರುತಿಸಿದ್ದ 

ದ್ಯೋತಕಣಸೂರ್ಯಮಂಡಲವೆಂದನಾ ಭೀಷ್ಮ ೫೨ 
ಅರಸುಗಳನನಿಬರನು ಸೋಲಿಸಿ 

- ಕರುಣಿಸೆ ಗಾಂಗೇಯ ಕೃಷ್ಣನ 
ಮರಳಿ ರಾಜ್ಯದೊಳಿರಿಸನೇ ಮರ 

ಚರಿತವನು ಶಿಶುಪಾಲ ಭೂಪನ 
ಹರನು ಗುರುವಲ್ಲಾ ಮಹೀಂಗೆಂದನಾ ಭೀಷ್ಮ ೪೮ ಕರಣವೃತ್ತಿಯ ಕದಡು ತಿಳಿಯಲಿ ದೈವದೂರನಲೆ 
- ಮಗಧಸುತನೀ ಸಾಲ್ಪ ಹಂಸನ 

ದುರುಳನಿವನ ದುರುಕ್ತಿಗಳ ಕೇ . 
ಮಗ ನಿಶುಂಭನ ಸೂನು ನರಕನ 

ಆರಿಗೆ ಪ್ರಾಯಶ್ಚಿತ್ತವಿದು ವಿ 
ಮಗನು ಪೌಂಡ್ರಕ ದಂತವಕ್ರನ ತನುಜರಿವರೆಲ್ಲ 

ಸರಿಸ ಬೇಹುದು ಸಕಲ ಜನಮತವೆಂದನಾ ಭೂಪ ೫೩ 
ಹಗೆಯ ಮಾಡಿ ಮುರಾಂತಕನ ಕಾ 

- ಕೇಳು ಧರ್ಮಜ ಸಕಲ ಋಷಿಗಳು 
ಳಗದೊಳೆಲ್ಲರನಿಕ್ಕಿ ಪಟ್ಟವ 

ಕೇಳಿರೆ ನೆರೆದವನಿಪಾಲರು 
ಬಿಗಿಸಿಕೊಂಡವರಲ್ಲವೇ ಹೇಳೆಂದನಾ ಭೀಷ್ಮ 

ಕೇಳಿರೆ ನೆರೆದಖಿಳ ಜನ ಚಿತ್ಪಾವಧಾನದಲಿ 
- ಜ್ಞಾನವೃದ್ಧರು ವಿಪ್ರರಲಿ ಸ 

ಶ್ರೀಲತಾಂಗಿಯ ವಲ್ಲಭನ ಸ್ತುತಿ 
ನ್ಯಾನನೀಯರು ಶೌರ್ಯವೃದ್ದರು 

ವಳಿವಕ್ತಿಕ ಪಾದಪೀಠನ 
ಮಾನವೇಂದ್ರರೊಳಧಿಕವಿದು ಪೌರಾಣ ಸಿದ್ದವಲೆ ಲೀಲೆಯನು ಚಿತ್ತವಿಸಿ ಗದುಗಿನ ವೀರನರಯಣನ ೫೪ 


ಒಂಬತ್ತನೆಯ ಸಂಧಿ 


ಸೂ . ದೇವ ದೇವನನುಪನಿಷತ್ಕಾಂ 

ತಾವಳಿಯು ಕಮನೀಯನನು ರಾ 
ಜೀವಪೀಠನ ಪಿತನನಭಿವರ್ಣಿಸಿದನಾ ಭೀಷ್ಮ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ವಿರಚಿತ ಪದಯುಗ ಪ್ರ 
ಕಾಳನಾಚಮನೀಯ ತತ್ಸರಿಶುದ್ಧ ಭಾವದಲಿ 
ಆ ಲಲಿತ ತಲ್ಪದ ಯಶೋದಾ 
ಬಾಲಕಂಗಭಿನಮಿಸಿ ನಿಮಿಪ ನಿ 
ಮೀಲಿತಾಕ್ಷನು ಕಂದೆರೆದು ಮುನಿಜನಕೆ ಕೈ ಮುಗಿದು ೧ 

ವರ ಋಷಿಗಳಾಜೆಯಲಿ ವಿಶ್ವಂ 
ಭರನ ವಿಷಯಾಕರಿಸಿ ರಾಜಾ 
ಧ್ವರ ಸಮರ್ಥನ ಭವ ವಿನಾಶನ ಸುಪ್ರಯೋಜಕನ 


ಅರಿವ ತೆರದಿಂದೆನ್ನ ಮತಿ ಗೋ 
ಚರಿಸಿದುದ ಹೇಳುವೆನು ಕೃಷ್ಣನ 
ಪರಮ ಲೀಲಾ ಲಲಿತ ಚರಿತವನೆಂದನಾ ಭೀಷ್ಮ 

ಘನ ರಜೋಗುಣದಲ್ಲಿ ಚತುರಾ 
ನನ ತಮೋ ಗುಣದಲ್ಲಿ ಶಂಕರ 
ನೆನಿಸಿ ಸತ್ವಗುಣಾನುಗತಿಯಲಿ ವಿಷ್ಣುವೆಂದೆನಿಸಿ 
ಘನ ಜಗನ್ಮಯನಾಗಿ ಸರ್ವಾ 
ತನು ಮಹೇಶ್ವರನೆನಿಪನೀತನ 
ನೆನಹನೀತನ ನಿಜವನರಿವ ಮಹಾತ್ಮರಾರೆಂದ - 


೩ 


೧೦೯ 


ಸಭಾಪ ರ್ವ 


- ಈತನಕನು ವಿಚಾರಿಸ 

ಭ್ರಮೆಯ ಭುಜಗನೆ ರಜ್ಜುವೊ ಜಂ 

ಗಮವೊ ಕಲ್ಪಿತ ಪುರುಷನಾನೊ 
ಲೀತನಮಲವ್ಯಕ್ತಲಿಂಗನ 
ಜಾತನವ್ಯಯನಪ್ರಮೇಯನಗಮ್ಯನದ್ವಿತಯ 

ವಿಮಲ ಸಂವಿದ್ರೂಪನಾತ್ಯನೂ ಜೀವ ಪರಮನಲಿ 
ಈತ ಚೈತನ್ಯಾತ್ಮ ನಿರ್ಗುಣ 

ಕಮಲನಾಭನೆ ನಿಜವೊ ವಿಶ್ವ 
ನೀತ ಗುಣ ಸಂಯೋಗಿ ಸರ್ವಗ 

ಕ್ರಮವೆ ನಿಜವೋ ಚೈದ್ಯ ಭೂಪತಿ 
ನೀತ ಚಿನ್ನಯನೀತನಾ ಹರಿಯೆಂದನಾ ಭೀಷ್ಮ ೪ ಕುವ ತಿ ಕಪಿಗೇಕಮಲ ಮಾಣಿಕವೆಂದನಾ ಭೀಷ್ಮ ೧೧ 
- ಜಲನಿಧಿಯ ಬುಕ್ಕುದ ತರಂಗಾ 

- ತೋರುವೀ ಮಹದಾದಿ ಭೂತದೊ 
ವಳಿಗಳಾ ಜಲಧಿಯಲಿ ತೋರುವ 

ಊರು ಗುಡಿಸದೆ ನಿಂದ ಮುನ್ನ 
ವಳಿವವೀ ವೈಕುಂಠ ವಿಮಲಜ್ಞಾನ ಜಲಧಿಯಲಿ 

ತಾರು ತತ್ತ್ವದೊಳೀತನೇ ಮಣಿಗಣದ ಗುಣದಂತೆ 
ಹೊಳೆವುದಳಿವುದು ವಿಶ್ವವೀತನ 

ತೋರುವೀ ತೋರಿಕೆಯ ತುಷವನು 
ಸುಳಿವುತೋರುವದಿಲ್ಲ ಮಾಯಾ 

ತೂರಿದರೆ ಮೇಲ್ ವಿಶ್ನ ಮುಖದಲ್ಲಿ 
ಲಲನೆಯಿಕ್ಕಿದ ಮದ್ದು ಜೀವರಿಗೆಂದನಾ ಭೀಷ್ಮ ೫ ತೋರಿತೋರದೆ ಮೆರೆವನೀ ಹರಿಯೆಂದನಾ ಭೀಷ್ಮ ೧೨ 
- ಭೂತ ಜನನಸ್ಥಿತಿಗೆ ಕಾರಣ 

ಸ್ನೇದಜಾಂಡೋಜಜರಾಯುಜ 
ನೀತನೀತಂಗಿಲ್ಲ ಕಾರಣ 

ಭೇದವಾದ ಚತುರ್ವಿಧದ ಭೂ 
ನೀತ ಜಾಗ್ರತ್ಸ್ವಪ್ನ ಸುಪ್ತಿಗಳೆಂಬವಸ್ಥೆಗಳ 

ತೋದರನ ತದ್ರೂ ತಮಯ ತದ್ರೂತ ಭಾವನನ 
ಆ ತುರಿಯ ನಾತುರಿಯ ತುರಿಯಾ 

ವಾದಗೊಳ್ಳದ ಬಹಳ ವಸ್ತುವ 
ತೀತ ಲಕ್ಷಣ ನಿತ್ಯನಿರ್ಮಳ 

ನೀ ದುರಾತ್ಮಕನೆತ್ತ ಬಲ್ಲನು 
ನೀತನವಳವ್ಯಕ್ತಿ ಚಿನ್ಮಯನೆಂದನಾ ಭೀಷ್ಮ 

ಬೀದಿಯಲಿ ಬಿದ್ದವನು ಬೊಮ್ಮ ವಿದೆಂದನಾ ಭೀಷ್ಮ ೧೩ 
ಭ್ರಾಮಕದೊಳೇ ವಿಷಯ ಸೌಖ್ಯದ 

ನೆಳಲು ಜಲದಲಿ ನಡುಗಲಿನ ಮಂ 
ರಾಮಣಿಯಕದೊಳಗೆ ಮುಳುಗಿ ನಿ 

ಡಲಕೆ ಕಂಪವೆ ಧೂಮಶಿಖಿ ಕು 
ರಾಮಯನು ಪರತತ್ಸಮಯನಚ್ಯುತನು ತಾನಾದ 

ಪಳಿಸಿದರೆ ಕಂದುವದೆ ನಭ ಕೆಂಧೂಳಿಯೊಡೆ ಮುರಿದು 
ಈ ಮುಕುಂದನ ಮರೆದು ಕರ್ಮ ವಿ 

ಸುಳಿದರನಿಲನ ತೊಳೆವರೇ ನರ 
ರಾಮದಲಿ ಕುದಿದವರು ಮಾಯಾ 

ರೊಳಗೆ ನರ ರೂಪದಲ್ಲಿ ಜನಿಸಿದ 
ಕಾಮಿನಿಯ ಕೈ ಮಸಕದಲಿ ಮರುಳಾಗದಿರರೆಂದ ೭ ರೊಳಗು ಡಿಕ್ಕವೆ ಪರಮ ಸುಖನಿಧಿಗೆಂದನಾ ಭೀಷ್ಮ ೧೪ 
* ಇರದೆ ತಿಲದಲಿ ತೈಲ ಕಾಷ್ಠದೊ 

ಗುಣಮಯದ ಗರುವಾಯಿಯಲಿ ರು 
ಆರವ ತಹರೇ ಹುತವಹನನೇ 

ವಣಿಗೆಗೊಂಬನು ಭೂತದಿಂದಿಯ 
ನರಿಯಬಾರದೆ ವಿಷ್ಣು ಚೈತನ್ಯಾತ್ಮನೆಂಬುದನು 

ಗಣದೊಡನೆ ನಿಜ ಪೌರುಷದಲೊದಗಿದ ಪವಾಡಿಗಳ 
ಹೊರಗೊಳಗೆ ಸಂಸ್ಕೂಲ ಸೂಕ್ಷೆ 

ಗುಣವ ಝಾಡಿಸಿದರೆ ಸಮಷ್ಟಿಯ 
ತರದೊಳಗೆ ಹರಿಯುಳಿಯೆ ವಿಶ್ವ 

ಹಣತದಲಿ ಮುರಿದಿದಿರನಗಲಕೆ 
ಹೊರೆವ ಹೊಂದಿಪರುಂಟೆ ಹೊರಬಿಗರೆಂದನಾ ಭೀಷ್ಮ ೮ . ಕುಣಿವ ಚೌಪಟ ಬೊಮ್ಮ ಗಜವಿದನರಿವರಾರೆಂದ ೧೫ 
ಹೂಹೆಗಳು ಹೊಯ್ತಾ ಡವೇ ನಿ 

ಕೊಲೆಯ ಕವತೆಯ ಕನಸಿನಲಿ ಕಳ 
ರ್ವಾಹ ಸೂತ್ರದ ಕುಣಿಕೆಗಾರನ 

ವಳಿಸಿದರೆ ದಿಟವೇ ಮನೋರಥ 
ಗಾಹಿನಲಿ ತಜ್ಞಗದಜೀವದ ಸುಕೃತ ದುಷ್ಕೃತವ 

ಫಲವನನುಭವಿಸಿದರೆಯನುಭವ ಸಿದ್ಧವೇ ತನಗೆ 
ಓಹರಿಕೆಯಲಿ ತಂದು ಭವದಲಿ 

ಹೊಳೆವ ಜಗದಲಿ ಹೊಳೆದು ತನ್ನೊಳ 
ಸೋಹಿಸುಳಿಸುವ ಚರಾಚರ 

ಗಳಿದು ತಾನಾಗುಳಿದು ಬೊಮ್ಮಕೆ 
ಜೋಹವಿದು ನಿಜಲೀಲೆಯಿಾ ಹರಿಗೆಂದನಾ ಭೀಷ್ಮ ೯ ಹಳಿವು ಹೊರುವುದೆ ನಿತ್ಯಶುದ್ಧನೊಳೆಂದನಾ ಭೀಷ್ಮ ೧೬ 
- ಈತನಚ್ಚುತನಲ್ಲೆನಿಸಿ ವಿಪ 

- ನೋಟ ಸುತ್ತಲು ಬೇಹುದೇ ಹರಿ 
ರೀತ ಮಿಥ್ಯಾಜ್ಞಾನತೋರಿದ 
ಡೀತನಲಿ ತಪ್ಪೇನು ನಿಜ ಪರಮಾತ್ಮನೆನಿಸಿದರೆ 

ದಾಟವಗಲಕೆ ಬಳಕೆಯಲಿ ಮಾ 

ತಾಟ ಸುಳಿವಿನೊಳಗ್ಗಳದ ಹಿಡಿಬಂಧಿ ಹರಹಿನಲಿ 
ಭೀತನೊಬ್ಬನು ಕನಸಿನಲಿ ತ 

ಬೇಟದಲಿ ಮೂವಣ್ಣ ದಾಖೆಯ 
ನ್ಯಾ ತಲೆಯು ತಾನರಿದು ಪಿಡಿದುದ 

ಕೂಟದಲಿ ಕುರುಹಾಗಿ ಮಿಗೆ ನಿ 
ನೇತರಿಂದಲಿ ಕಂಡನೆ ಶಿಶುಪಾಲ ಕೇಳೆಂದ - ೧೦ ರ್ಲೊಟಿಸುವ ನಿಜ ದಿಟ್ಟ ಬೊಮ್ಮ ವಿದೆಂದನಾ ಭೀಷ್ಮ ೧೭ 


೧೧೦ 
ಮ ಹಾಭಾರತ 

[ ಸಂಧಿ 
ಭೂತ ಭವ್ಯ ಭವತ್ಪಧಾನ 

ಧರಣಿ ತಾನೈವತ್ತು ಕೋಟಿಯ 
ಖ್ಯಾತ ತತ್ತ್ವ ಪ್ರಕೃತಿ ಪೂರುಷ 

- ಹರಹು ಭೂಮಿಗೆ ಹತ್ತು ಮಡಿ ಖ 
ನೀತ ಸಚ್ಚಾ ತ್ರನೀತನು ಪರಶಿವ ತಕನು 

ರ್ಪರ ಕಟಾಹವದಕ್ಕೆ ದಶಗುಣ ದಶಗುಣಿತರದ 
ಸೋತ ನುಡಿ ಮನದೊಡನೆ ಮರಳಿದ 

ಪರಿವಿಡಿಯಲುದಕಾಗಿ ರವಿ ಪು . 
ಡಾತ ಸತ್ಯಜ್ಞಾನಮಯ ನಿ 

– ರದ ಹಮ್ಮು ಮಹತ್ವ ಸಪ್ತಾ 
ರ್ಧೂತ ಮಾಯಾತೀತನೀ ಹರಿಯೆಂದನಾ ಭೀಷ್ಮ ೧೮ ವರಣವೀ ಬ್ರಹ್ಮಾಂಡವೀತನ ರೋಮರೋಮದಲಿ ೨೫ 
- ಯಜ್ಞದಧಿ ಪತಿಯಿಾತನೀತನು 

- ದೇವರಂಗೋಪಾಂಗದಲಿ ವೇ 
ಯಜ್ಞಪುರುಷನು ಸುಕ್ ಸುವಾದೀ 

ದಾವಳಿಗಳುಚ್ಯಾಸದಲಿ ತೀ 
ಯಜ್ಞ ಸಾಧನನೀತನೀತನು ಮಂತ್ರಕಾಲಾತ್ಮ 

ರ್ಥಾವಳಿಗಳಂಫ್ರಿ ದೃಯಾಂಬುಜ ಮಾಕರಂದದಲಿ 
ಯಜ್ಞವೀತನು ಕರವೀತನು 

ಪಾವನಕೆ ಪಾವನನು ಜೀವರ 
ಯಜ್ಞದಲಿ ಯಜಮಾನನೀತನು 

ಜೀವನನು ಮೃತ್ಯುವಿಗೆ ಮೃತ್ಯುವಿ 
ಯಜ್ಞಫಲವೀ ದೇವಕೀ ಸುತನೆಂದನಾ ಭೀಷ್ಮ ೧೯ ದಾವ ಲೆಕ್ಕ ದೊಳೀತನಹನೆಂದರಿವರಾರೆಂದ ೨೬ 
- ದೆಸೆ ಪರಿಚ್ಛೇದಿಸದ ನುಡಿ ಹವ 

- ವಿಶ್ವಶಿಲ್ಪದ ಕುಶಲ ಹಸನು 
ಣಿಸದ ಕಲ್ಪ ಸಹಸ್ರಕೋಟಿಯ 

ವಿಶ್ವರಕ್ಷೆಯ ಮಂತ್ರವಾದಿಯು 
ಸಮಸೆಯ ಮಾಡದ ಮಹತ್ವದೊಳುರು ಮಹತ್ವದಲಿ ವಿಶ್ವ ಸಮಿಧೆಗಳಡ್ನಿ ಕಾರ್ಯದ ಬೊಮ್ಮಚಾರಿ ವಟು 
ಎಸೆವನಣುವಿಂಗಣುವೆನಿಸಿ ನಿ 

ವಿಶ್ವನಾಟಕ ಸೂತ್ರಧಾರನು 
ರ್ಮಿಸಿ ವಿಭಾಡಿಸಿ ಬರವಳಿದು ಹೆ 

ವಿಶ್ವ ವಿಸ್ಮಯದೊಂದ್ರಜಾಲಕ 
ಚೈಸಿ ಮುರಿದ ಜಗವನೀ ಹರಿಯೆಂದನಾ ಭೀಷ್ಮ ೨೦ ವಿಶ್ವದಂತಸ್ಫೂತಚೇತನತನೋಡೆಂದ - ೨೭ 
ಒಂದೆನಿಸಿ ತೋರುವನು ಎರಡರೊ 

- ಇರಲಿರಲು ಕಲ್ಯಾವಸಾನಕೆ 
ಳೊಂದಿ ಮೆರೆವನು ಮೂರು ನೆಲೆಯಲ್ಲಿ 

ಬಿರಿದುದೀ ಬ್ರಹ್ಮಾಂಡ ಬಹಿರಾ 
ನಿಂದು ನಾಲ್ಕನು ಬಳಸಿ ವಿಭುವಾಗೋದು ಠಾಣದಲಿ ವರಣ ಜಲವೀ ಜಲದೊಳೊಂದಾಯ್ಕೆಕರೂಪಾಗಿ 
ಹಿಂದೆ ಮುಂದೆಡಬಲದ ಬಹು ವಿಧ 

ಹರಿ ವಿನೋದದಲೊಬ್ಬನೇ ಸಂ 
ದಿಂದ ಮಾಯಾ ಗುಪ್ತನಾಗಿ ಮು 

ಚರಿಸುತಿದ್ದನು ಬಳಿಕ ಕಾಲಾಂ 
ಕುಂದ ತೋರುವನೀತನಂತೆಯನರಿವರಾರೆಂದ ೨೧ ತರದೊಳಗೆ ಮಧು ಕೈಟಭರು ಜನಿಸಿದರು ಕರ್ಣದಲಿ ೨೮ 
- ದ್ವಿಜರು ಮುಖದಲಿ ಭೂಪರೀತನ 

ಲೀಲೆಯಲಿ ಬಳಿಕವರೊಡನೆ ವಿ 
ಭುಜದಲಾದರು ನಿಖಿಳ ವೈಶ್ಯ 

ತಾಳಿಸಿತು ಮನ ಕಾದಿದರು ಬಲು 
ವ್ರಜ ಘನೋರುಗಳಿಂದ ಶೂದ್ರರು ಪಾದಪದ್ಮದಲಿ ಕಾಳಗವನವರಿ ವರದಲಿ ಹಿಡಿದು ದಾನವರ 
ದ್ವಿಜಪತಿಸ್ಟಾಂತದಲಿ ವರವಾ 

ಸೀಳಿ ಬಿಸುಟನು ಖಳರ ಮೇದ 
ರಿಜಸಖನು ಕಣ್ಣಿನಲಿ ವದನಾಂ 

ಸ್ಟಾಳಿ ಮುಳುಗಿತು ಜಲದೊಳದರಿಂ 
ಬುಜದಲಿಂದ್ರಾದಿಗಳು ಜನಿಸಿದರೆಂದನಾ ಭೀಷ್ಮ ೨೨ ಮೇಲುವೆಸರಾಯ್ತಿಳೆಗೆ ಮೇದಿನಿಯೆಂಬ ನಾಮದಲಿ ೨ 
- ಗಗನವೀತನ ನಾಭಿ ದಶದಿ 

ಆ ಮಧುವನಾ ಕೈಟಭನ ಮುರಿ 
ಕ್ಕುಗಳು ಕಿವಿ ಫಣಲೋಕ ವಿಮಳಾಂ 

ದೀ ಮಹಾತ್ಯಕನೊಡನೆ ವಾದಿಸು | 
ಫಿಗಳು ಧ್ರುವನಿಂ ಮೇಲು ಭಾಗ ಮುರಾಂತಕನ ಮುಕುಟ ವೀ ಮರುಳನೇನೆಂಬೆನೆ ಶಿಶುಪಾಲ ಬಾಲಕನ 
ಗಗನ ಮಣಿ ಶಂಕರ ವಿರಿಂಚಾ 

ಕಾಮರಿಪು ಕಲ್ಪಾಂತವ 
ದಿಗಳು ದೇವನ ರೋಮಕೂಪದೊ 

ಮೈಮರೂಪನುದಾರ ಸಗುಣ ಸ 

- 
ಳಗಣಿತಾಮರ ನಿಕರವಿಹುದಿದನರಿವರಾರೆಂದ ೨೩ 

- 

ನಾಮ ಚಿನ್ಮಯನೀತನೀತನನರಿವರಾರೆಂದ ೩೦ 
- ಪ್ರಳಯದಲಿ ಧರೆ ಕರಗುವುದು ಜಲ 

- ಶ್ರುತಿ ಪುರಾಣ ಸಮಸ್ತ ಶಾಸ್ತ್ರ 
ದೊಳಗೆ ತಬ್ಬಲವಡಗುವುದು ಶಿಖಿ 

ಸ್ಮತಿ ವಿಭಾಗಾರ್ಥಕೆ ವಸಿಷ್ಠನ 
ಯೊಳಗೆ ತಾವಕನು ಪವನನೋಳಾತನಭ್ರದಲಿ 

ಸುತ ಸುತನಲೀ ವಿಮಲ ವೇದವ್ಯಾಸ ನಾಮದಲಿ 
ಬಳಿಕ ಹಂಸದಲಿ ಗಗನವೆ | 

ಪ್ರತಿಜನೋತ್ತಮನುದಿಸಿದನು ಯದು 
ನಿಲುಗು ಹವು ಮಹತೃದಲಿ ಮಹ 

ಪತಿ ಕಣಾ ತಾನೀತನೀ ದು 
ದಳಿವು ಮಾಯೆಯೊಳಾಕೆಯಡಗುವಳೀತನಂಘ್ರಯಲಿ ೨೪ ರ್ಮತಿಗೆ ಗಮ್ಯವೆ ಗರುವ ದೈವದ ಗಾಢಗತಿಯೆಂದ ೩೧ 


೧೧೦ 


ಸಭಾ ಪರ್ವ 


ಮನುವರಿವನಜ ಬಲ್ಲನೀಶ್ವರ 

ಖಳ ನಾಯ್ಕ ಳು ಬಲ್ಲರೇ ಶಿಶು 
ನೆನೆವ ನಾರದ ಮುನಿಪ ವರ್ಣಿಪ 

ಪಾಲಕಾದಿ ದೊಠಾರರೀ ಗೋ | 
ಮನದಿ ಸನಕ ಸನತ್ಸುಜಾತಾದ್ಯರಿಗಿದೇ ವ್ಯಸನ 

ಪಾಲ ಕಾಣಿರೆ ಕೂರ್ಮವೇಷ ಧರಿಸಿ ಮೇದಿನಿಯ 

ಸಾಲ ಹೆಡೆಯಲಿ ಹೊತ್ತ ಪನ್ನಗ 
ಮುನಿಗಳಿಗೆ ಮುಕ್ಕರಿಗೆ ಕರ್ಮದ 
ಕಣಿಗಳಿಗೆ ಕೋವಿದರಿಗಿದೆ ಜೀ 

ಪಾಲಕನನಾ ಮಂದರದ ಕಡ | 
ವನವಿದೇ ಗತಿ ಪರವು ವೈಷ್ಣವ ತತ್ವವಿದೆಯೆಂದ 

೩೯ 
೩೨ ಗೋಲನಾಂತ ಮಹಾತ್ಮ ನೀತನನರಿವರಾರೆಂದ 
ವೇದಕೀಸುಬ್ಬಸ ವಿರಿಂಚ ಸು 

ಇವನ ಪಾಡೇ ಮುನ್ನ ಕೃತಯುಗ 
ರಾದಿಗಳು ಕಿಗ್ಗಡಲಲಿರೆ ಸನ | 

ದವರೊಳಧಿಕ ಹಿರಣ್ಯ ಲೋಚನ 
ಕಾದಿ ಮುನಿಗಳು ತಡಿಯಲಿದ್ದರು ತೆರೆಯ ಹೊಯ್ಲಿ ನಲಿ ನವನಿಯನು ಕೊಂಡೋಡಿಹೊಕ್ಕನು ಘನ ರಸಾತಳವ 
ವಾದಿಗಳ ದುಸ್ತರ್ಕ ನಸಿದುದು 

ಅವನ ಬೆಂಬತ್ತಿದನು ಯಜ್ಞ 
ನಾದದಲಿ ದುಸ್ತರ ಮುರಾರಿ ಮ 

ಪ್ರವರ ದೇಹವು ವೇದಮಯ ನಿ 
ಹೋದಧಿಯನೀ ಬಣಗು ದಾನವ ಭಂಗಿಸುವನೆಂದ ೩೩ ರ್ಭವ ವಿಮೋಹನ ಘನ ವರಾಹನೆ ಕೃಷ್ಣ ತಾನೆಂದ ೪೦ 
ಅಕಟ ನಿರ್ಗುಣ ತತ್ಸವಿದೆ ನಾ 

ತೂಳಿದನು ದಂಡೆಯಲಿ ದೈತ್ಯನ 
ಟಕದ ಬಹುರೂಪಿನಲಿ ವಿಶ್ವಾ 

ಸೀಳಿದನು ದಿಕ್ಕರಿ ಫಣೀಂದ್ರರ 
ತಕ ಪರಾನಂದೈಕರಸವಿದೆ ಮನೆಯ ಕೇರಿಯಲಿ ಮೇಲೆ ಧರಣಿಯ ನಿಲಿಸಿದನು ಸಂತವಿಸಿದನು ಜಗವ 
ಪ್ರಕಟ ವಾಯಾ ಗುಪ್ತ ಪರಮಾ 

ಹೇಳಲಜ ರುದ್ರಾ ಮರೇಂದ್ರರ 
ತ್ಯಕ ಮಹಾನಿಧಿ ಸಭೆಯೊಳಿರುತಿರೆ 

ತಾಳಿಗೆಗಳೊಣಗಿದವು ಭಂಗಿ ಛ 
ವಿಕಳ ಮತಿಗಳು ವೀಚುಗೆಡುವರು ಶಿವ ಶಿವಾಯೆಂದ ೩೪ ಡಾಳಿಸಿತಲಾ ಚೈದ್ಯ ಭೂಪತಿಗೆಂದನಾ ಭೀಷ್ಮ 

ಕಂದನಾ ಬೀಪ್ರ ೪೧ 
- ನಿರವಯವ ತತ್ತೆ ಕ ರಸವಿದೆ 

- ಆ ಹಿರಣ್ಯಾಕ್ಷನ ಸಹೋದರ 
ನರ ಮನೋಹರ ರೂಪಿನಲಿ ವೈವ 

ನೀ ಹರಿಯನವಗಡಿಸಿ ದೈವ 
ಹರಣ ಸಂಜ್ಞಾರಹಿತವಿದೆ ಕೃಷ್ಣಾಭಿಧಾನದಲಿ 

ದ್ರೋಹಿ ಬಹುವಿಧ ವ್ಯಥೆಗಳಲಿ ಬೇಸರಿಸಿದನು ಮಗನ 
ಭರಿತ ಬಹಳಬ್ರಹ್ಮವಿಲ್ಲಿಯೆ 

ಆಹವದಲಚ್ಯುತ ಮುಕುಂದ ಮ 
ಧರಣಿಯಲ್ಲಿ ಸಂಚರಿಸುತಿದೆ ಮುರ 

ಹಾಹಿತ ಮಹೇಂದ್ರ ವಂದ್ಯ 
ಹರನ ತರಹಸ್ಯ ಮುದ್ರೆಯನರಿವರಾರೆಂದ ೩೫ ತಾಹಿಯೆಂದನವರತ ತುತಿಸಿದನಂದು ಪ್ರಹ್ಲಾದ ೪೨ 
ಏಕೆ ಕನ್ನಡಿ ಕುರುಡರಿಗೆ ತಾ 

- ಕಾದುದೀತನ ನಾಮವಾ ಪ್ರ 
ನೇಕೆ ಸಾಳಗ ಶುದ್ದ ಬಧಿರರಿ 

ಹ್ಲಾದನಾಸರು ಬೇಸರನು ಬಳಿ 
ಗೇಕೆ ಮೂರ್ಖ ಸಮಾಜದಲ್ಲಿ ಸಾಹಿತ್ಯ ಸನ್ಯಾಹ 

ಕೀ ದಯಾಂಬುಧಿ ದನುಜಪತಿ ದಿಟ್ಟಿಸಿದ ಕಂಬದಲ್ಲಿ 
ಏಕೆ ಖಳರಿಗೆ ನಯ ವಿಧಾನ 

ಆದುದಾವಿರ್ಭಾವ ಸಿಡಿಲಿನ 
ವ್ಯಾಕರಣ ಪಾಂಡಿತ್ಯ ಫಡ ಲೋ 

ಸೋದರದ ಕಣ್ಣುಗಳ ಭಾಳದ 
ಕೈಕ ಪಾತಕನೆಂದು ನುಡಿದನು ಜರೆದು ದಾನವನ ೩೬ ಬೀದಿಗಿಚ್ಚಿನ ರೌದ್ರದಲಿ ನರಸಿಂಹ ರೂಪಾಗಿ ೪೩ 
ಹೊಗಳಿ ದಣಿಯವುವೇದತತಿ ಕೈ 

* ಉಗುರೊಳಸುರನ ಕರುಳ ದಂಡೆಯ - 
ಮುಗಿದು ದಣಿಯರು ಕಮಲಭವ ಭವ 

ಮುಗಿದು ಕೊರಳಲಿ ಹಾಯ್ಕ ದೈತ್ಯನ 
ರೊಗುವಿಗೆಯ ಮಾನಸ ಸಮಾಧಿಯ ಸಾರ ಸತ್ಯದಲಿ ಮಗನ ಪತಿಕರಿಸಿದನು ತಕ್ರೋಧಾಗ್ನಿ ಪಲ್ಲವಿಸಿ 
ಬಗೆದು ದಣಿಯರು ಯೋಗಿಗಳು ಕೆ 

ಭುಗಿ ಭುಗಿಲ್ ಭುಗಿಲೆಂದ 
ಮುಗುಚಿ ದಣಿಯರು ಕರ್ಮಿಗಳು ಮೂ 

ನೆಗೆಯಲುರಿ ಹೊಡೆದಬುಜಜಾಂಡದ 
ಜಗದ ದೈವದ ದೈವ ಕೃಷ್ಣನ ಬೈವನಿವನೆಂದ - ೩೭ ಬಗರಗೆಯ ಭೇದಿಸಿತು ಈತನ ಕೆಣಕ ಬೇಡೆಂದ 
* ಈತ ಕಾಣಿರೆ ಘನ ಚರಾಚರ 

ತ್ರೇತೆಯಲಿ ಬಲಿರಾಜ್ಯ ಭುವನ 
ಚೇತನದಿ ವಿಹಿತ ಬೀಜ 
ವಾತವನು ತುಂಬಿದನು ಪಡಗಿನೊಳಕಿ ಬಾಲ್ಯದಲಿ 

ಖ್ಯಾತವಾಯ್ತು ತದಶ್ಚ ಮೇಧದೊ 

ಜೀತ ವಾಮನನಾಗಿ ಯಾಚಿಸಿದನು ಪದತ್ರಯವ 
ಆತ ತಮನೆಂಬಸುರನನು ಕರ 
ಫಾತಿಯಿಂದವೆ ಕೆಡಹಿ ವೇದವ 

ಭೂತಳವನಲ್ಲಿಂದ ಬಳಿಕ 
ನೀತ ತಂದನು ಮತೃರೂಪಿನೊಳೆಂದನಾ ಬೀಷ್ಮ ೩೮ ದೂತ ಚರಣದೊಳಳೆಯಲಾದುದು ಧರಣಿ ಪದಯುಗಕೆ 

ಪ್ರೀತಿಯಲಿ ಕಮಲಜ ಕಟಾಹೊ . 


M೨ ಮ ಹಾ ಧಾ ರ ತ 

[ ಸಂಧಿ 
ನೆರೆಯದೀ ನೆಲ ನೆಗಹಿದಂಘಿಗೆ 

ಅವರೊಳಗ್ಗದ ಕಾಲನೇಮಿ 
ಮುರಿದುವಬುಜ ಭವಾಂಡ ಖರ್ಪರ 

ಪ್ರವರನಮರ ವಿಭಾಡ ವರ ದಾ 
ದೊರತೆ ಬಹಿರಾವರಣ ಜಲಗಂಗಾಭಿಧಾನದಲಿ 

ನವ ಶಿರೋಮಣಿ ದಿವಿಜ ನಾಯಕ ಶರಭಭೇರುಂಡ 
ಎರಗಿತೀ ಗೋವಿಂದನಾರೆಂ 

ಬವರದಲಿ ಶಕಾಗಿ ಯಮ ಶಶಿ 
ದರಿಯಲಾ ಹರಿಯೊಡನೆ ಜಂಬುಕ 

ರವಿ ಕುಬೇರ ಸಮಾರಣಾದ್ಯರ 
ನೊರಲಿದರೆ ನಾನೇನ ಹೇಳುವೆನೆಂದನಾ ಭೀಷ್ಮ ೪೬ ಸವರಿ ಸಪ್ತಾಂಗವನು ಕೊಂಡನು ಮೇಘ ವಾಹನನ ೫೩ 
- ರಾಯ ಕೇಳೆ ವಿಮಲ ದತ್ತಾ 

- ರಣದೊಳೆಡಿದ ಸುರನಿಕರ ಫು 
ಪ್ರೇಯವೆಸರಲಿ ಧರ್ಮವನು ಪೂ 

ಲ್ಲಣಿಯನಿಕ್ಕಿತು ಹರಿಗೆ ಕರೆ ಹ 
ರಾಯದಲಿ ಪಲ್ಲವಿಸಿದನು ಹೈಹಯನ ರಾಜ್ಯದಲಿ 

ಲ್ಲಣಿಸು ಗರುಡನನೆಂದು ಹೊರವಂಟನು ಮುರಧ್ವಂಸಿ 
ಬಾಯಿ ಬಡಿಕರು ಬಗುಳಿದರೆ ಹರಿ 

ಕೆಣಕಿದನು ದಾನವನನಾಗಳೆ 
ಯಾಯತಿಕೆ ಪಾಸಟಿಯ ನಿಗಮದ 

ಹಣಿದವನ ಹೊಯ್ದ ಮಳ ಚಕ್ರದ 

[ ೫೪ 
ಬಾಯ ಬೀಯಗವೀ ಮುಕುಂದನನರಿವರಾರೆಂದ ೪೭ ಗೋಣಿಯದಲಿ ಮೆರಸಿದನು ತಲೆಯನು ದಿವಿಜ ನಗರಿಯಲಿ 
ಮಿಡುಕಿದರೆ ರಾವಣನ ಸೆರೆಯಲಿ 

- ಆ ಮಹಾಸುರ ಕಾಲನೇಮಿ ಸ 
ಕೆಡಹಿದನಲಾ ಕಾರ್ತವೀರ್ಯನ 

ನಾಮನೀ ಕಾಲದಲಿ ಯಾದವ 
ಕಡುಹನಾನು ದಿಟ್ಟರುಂಟೇ ದೇವ ದೈತ್ಯರಲಿ 

ಭೂಮಿಯಲ್ಲಿ ಜನಿಸಿದನಲೇ ಕಂಸಾಭಿಧಾನದಲಿ 
ತೊಡಕಿದರೆ ಬಳಿಕಾ ನೃಪನ ತೋ | 

ಈ ಮರುಳು ಹವಣಿ ತದೀಯ 
ತಡವಿಗಡಿದು ಮಹೀಶ ವಂಶವ 

ಸೋಮ ಧೇನುಕ ಕೇಶಿ ವತ್ಸ ತೃ 
ತಡೆಗಡಿದನೀ ಕೊಡಲಿಕಾರನ ತೋಟಬೇಡೆಂದ ೪೮ ಇಾಮಯರು ಹಲರಿಹರು ದುಷ್ಪರಿವಾರ ಕಂಸನಲಿ ೫೫ 
- ಖರನ ತ್ರಿಶಿರನ ದೂಷಣಾದ್ಯರ 

ಸೇದಿದನು ಪೂತನಿಯಸುವನವ 
ಶಿರವ ಚೆಂಡಾಡಿದನು ಘನ ಸಾ 

ಳಾದರಿಸಿ ಮೊಲೆವಾಲನೂಡಿಸೆ 
ಗರವ ಕಟ್ಟಿದ ಕಟ್ಟೆಯಿದೆಲಾ ಕಾಣದೇ ಲೋಕ 

ಪಾದತಳ ಸೋಂಕಿನಲಿ ತೊಟ್ಟಿಲ ಬಂಡಿ ನುಗ್ಗಾಯು 
ಹರಿಬವೋ ಮೇಣ ಪೌರುಷವೊ ಮ 

ಸೇದಿ ಕಟ್ಟಿದೊರಳನೆಳೆದರೆ 
ತ್ವರವೊ ಮೇಣ ಮಾರಾಂಕವೊ ಹುಲು [ ೪೯ ಬೀದಿಯಲಿ ಮರ ಮುರಿದುದೀ ಕರು 
ಮೊರಡಿ ಸೆಣಸುವುದೇ ಸುರಾದ್ರಿಯೊಳೆಂದನಾ ಭೀಷ್ಮ ಗಾದವನ ಕೈಯಿಂದ ಮಡಿದುದು ಕಂಸ ಪರಿವಾರ ೫೬ 
ಆವುದಂತರವಿವಗೆ ಹಿಂದಣ 

- ಕೇಶಿ ಧೇನುಕ ವತ್ಸ ಲಂಬ ಬ 
ರಾವಣನೊಳವಗಡಿಸಿಯಾತನ 

ಕಾಸುರನು ತೃಣವರ್ತನಘನೆಂ 
ಮಾವನನು ಮುರಿದವನ ತಂಗಿಯ ಮಗ ಭಂಗಿಸಿದ ಬಾ ಸಮರ್ಥರ ಸೀಳಿ ಬಿಸುಟನು ಬಾಲಕೇಳಿಯಲಿ 
ದೇವ ದಲ್ಲಣನಿಂದ್ರ ವಿಜಯ ಸು 

ಗಾಸಿಯಾದುದು ದಂತಿ ಮಲ್ಲರ 
ರಾವಳಿಯ ದೆಸೆಪಟರೆನಿಪ ರೈ 

ದೇಸು ಘನ ಮಾವನನು ಮರ್ದಿಸಿ 
ತ್ಯಾವಳಿಯ ಕಡಿ ಖಂಡದೊಟ್ಟಿಲ ರಾಮ ನೋಡೆಂದ ೫೦ ಮಾಸಲಳಿಯದ ದಿವಿಜ ಕನ್ನೆಯರೊಡನೆ ಜೋಡಿಸಿದ ೫೭ 
- ಹರ ಗಿರಿಯನೊಡಯೆದುಬ್ಬಟೆ 

ಇವನ ಹವಣಿ ತ್ರಿಪುರಹತ ದಾ 
ಯರಸಲಾ ದಶವದನನಾತನ 

ನವರು ಕುಂಭ ನಿಕುಂಭವೆನರಿಂ 
ಶಿರದುಪಾರವನಿಟ್ಟು ದಣಿಸನೆ ದೆಸೆಯ ದೇವಿಯರ ದವನಿಯಲಿ ಜನಿಸಿದರು ನಭದಲಿ ರಚಿಸಿದರು ಪುರವ . 
ಬರಡನಿವನೀ ದೈವದೊಡನು 

ಅವದಿರರೆಯಾಳಿದರು ನಿರ್ಜರ 
ಬೃರಿಸಿದೊಡೆಯಾ ಇಬ್ಬರಭ್ಯಂ 

ನಿವಹವನು ಬಳಿಕವರನೊಂದೇ 
ತರವನಿವರರಿಯರೆ ಮುನೀಂದ್ರರು ಶಿವ ಶಿವಾಯೆಂದ ೫೧ ಬವರದಲಿ ಕೆಡಹಿದನು ಕೃಷ್ಣನನರಿವರಾರೆಂದ ೫೮ | 
ಹಿಂದೆ ಕೃತಯುಗ ಸಮಯದಲಿ ಸುರ 

ಮುರನ ನರಕನ ಹಂಸ ಡಿಬಿಕರ 
ವೃಂದದೊಡನಸುರರಿಗೆ ಕೊಂಡೆಯ 

ವರ ಸೃಗಾಲನ ದಂತವಕ್ರನ 
ದಿಂದ ಮಸೆವಸದಂಕವಾಯಿತು ಖಳನ ಕಾಳಗಕೆ 

ದುರುಳ ಪೌಂಡ್ರಕ ಪಂಚಜನ ಶುಂಭನ ನಿಶುಂಭಕನ 

ಅರಿ ಹಯಗ್ರೀವಕನ ಸಾಲ್ಪನ 
ಬಂದುದಾ ತೆತ್ತೀಸಕೋಟಿಗ 
ಲೊಂದು ದೆಸೆ ಜಂಭಾದಿ ದಾನವ 

ನೊರಸಿದನಲಾ ನಿನ್ನ ಪಾಡಿನ 
ರೊಂದು ದೆಸೆ ಹೊಯ್ಯಾಡಿತೇನೆಂಬೆನು ಮಹಾದ್ಭುತವ ದುರುಳರೇ ದೈತ್ಯೇಂದ್ರನೀತನ ಕೆಣಕಿದವರೆಂದ ೫೯ 


ಸ ಭಾ ಪರ್ವ 


೧೩ 


೧೦] 


ತೋಳು ಸಾವಿರವಮ್ರಪತಿ ತೆರು 

ಎಲೆ ಪಿತಾಮಹ ನೀವು ನಿಗಮ 
ನಾಳಿನೊಕ್ಕಲು ಕಂತುಕದ ವೈ . 

ಸ್ಥಳ ರಹಸ್ಯವನುಪನಿಷತ್ವಂ 
ಹಾಳಿ ಪಾತಾಳದಲಿ ಸಪ್ತದ್ವೀಪ ಮನೆ ತನಗೆ 

ಕುಳ ವಚೋಭಿಪ್ರಾಯ ಪೀಯೂಷವನು ಬೀರಿದರೆ 
ಶೂಲಿ ಬಾಗಿಲ ಕಾಯನೀಸು ಚ 

ಖಳರಿಗತಿ ದರ್ಪಜ್ವರ ಪ್ರ 
ಡಾಳಿಸಿದ ಸಿರಿಯಾರಿಗಾತನ 

ಜ್ವಲಿತರಿಗೆ ಸೊಗಸುವುದೆ ಬೆಳದಿಂ 
ತೋಳಡವಿಯನು ನಿನ್ನೆ ತರಿದನು ಕೃಷ್ಣ ನೋಡೆಂದ ೬೦ ಗಳು ವಿಯೋಗಿಗೆ ವಿಪಮವೆಂದನು ನಗುತ ಸಹದೇವ ೬೩ 
ಆ ಯುಗದಲಾ ಯುಗದಲಬರು 

ಕೇಳಿರೈ ನೆರೆದಖಿಳ ಧರಣಿ 
- ಬೀಯವಾದರು ದೈತ್ಯ ದಾನವ 

ಪಾಲರಿಗೆ ಕೈಮುಗಿದೆ ಗೊ 
ರೀ ಯುಗದಲೆನಿಸುರರನಿಬರು ದುಷ್ಟ ದಾನವರು ಪಾಲನೆವಾಚಾಯ್ಯನೆಮ್ಮಯ ತಂದೆ ಗುರುವೆಮಗೆ 
ರಾಯರನಿಬರು ದಿವಿಜ ರಾಯನ 

ಲಾಲಿಸಿದವರ್ಚಿಸಿದೆವೀತನ | 
ಲಾಯದಲಿ ಲಂಬಿಸಿದರಾ ತರು 

ಮೇಲೆ ಮುಳಿಸುಂಟಾದೊಡೆನೋಡ 
ವಾಯು ನಿನಗೀಗಳೆ ವಿಘಾತದೊಳೆಂದನಾ ಭೀಷ್ಮ ೬೧ ನೇಳಲಾತನ ಗಂಡನೆಂದೊದೆದನು ಮಹೀತಳವ ೬೪ 
ಇಂಗಿತದಲರಿವುದು ಮಹಾತ್ಮರಿ 

- ಚೆಲ್ಲಿದವು ಸಹದೇವ ಶಿರದಲಿ 
ಗಂಗವಿದು ಮಧ್ಯಮರು ಕರ್ಣ ಪ 

ಮಲ್ಲಿಗೆಯ ಮೊಗ್ಗೆಗಳ ಮಳೆ ನಭ 
ಥಂಗಳಲ್ಲಿ ಗೋಚರಿಸಲರಿವುದು ಲೋಕವೃತ್ತಿಯಿದು ದಲ್ಲಿ ದನಿಯಾಯ್ತಹುದಲೇ ಸಹದೇವ ಲೇಸೆನುತ 
ಕಂಗಳಲಿ ಕಂಡರಿವರಧವರು 

ಭುಲ್ಲವಿಸಿದರು ಋಷಿಗಳಪ್ರತಿ 
ಕಂಗಳಲಿ ಕಿವಿಗಳಲಿ ಮೇಣ ಹರಿ 

ಮಲ್ಲದೈವದ ನೆಲೆಯನರಿಯದ 
ಯಿಂಗಿತವನರಿಯದ ಜಡಾತ್ಮನು ಚೈದ್ಯ ನೃಪನೆಂದ ೬೨ ಖುಲ್ಲ ಭೂಪರು ಮಸಗಿದರು ಗುಜುಗುಜಿನ ಗಾಢದಲಿ ೬೫ 


ಹತ್ತನೆಯ ಸಂಧಿ 


ಸೂ ಅಗ್ರಪೂಜಾವಾಜ ಮುಖದಲಿ 

ವಿಗ್ರಹದ ಶಿಶುಪಾಲಶಿರ ಗಗ 
ನಾಗ್ರದಲ್ಲಿ ಕುಣಿದಾಡಲೆಸೆದನು ವೀರ ನಾರಯಣ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಸಹದೇವನ ವಚೊಗ್ರ 
ವ್ಯಾಳ ವಿಷವೆಡೆಯಲ್ಲಿ ಸಿಲುಕಿತು ಮನ ಮಹೀಶ್ವರರ 
ಸೂಳು ನೆನಪಿನ ಸುಳಿಮನದ ಸಮ 
ಪಾಳಿ ಕೋಪದಲಳಿದ ಮೌನದ 
ಮೇಲು ಬುದ್ದಿಯ ಜೋಡಿಬೇರೊಂದಾಯು ಭಾವದಲಿ 
- ಕಿವಿವಳೆಯ ಮೊರೆಗಳ ಮುಷ್ಟಿಯ 
ಬವರಿಗಳ ಕಡೆಗಣ್ಣ ಸನ್ನೆಯ 
ಸವಡಿಗೆಗಳ ನಂಬುಗೆಯ ಮನಮನದ ಬೆಸುಗೆಗಳ 
ಅವಸರದ ಮೈತ್ರಿಗಳ ಮಂತ್ರಿ 
ಪ್ರವರ ವಚನೋಪೇಕ್ಷೆಗಳ ರಣ 
ದವಕದಲಿ ಕಳವಳಿಸುತಿರ್ದುದು ಕೂಡೆ ನೃಪಕಟಕ ೨ 

ಪರಿಣತರ ನುಡಿಗಳನು ಕಿವಿಯೋ 
ಕರಿಸಿದವು ದುರುದುಂಬಿಗಳ ಬಾ 
ಹಿರರ ನುಡಿಗಳನಡಿಗಡಿಗೆ ಕುಡಿದು ತೇಗಿದವು 
ಕರೆಸಿದರು ಖಳರನು ನೀತಿಯ 
ಗರುವರನು ನೂಕಿದರು ರಾಯನ 
ಪರಮ ಯಾಗವನಳಿಯಲನುವಾಯಿತು ನೃಪಕಟಕ ೩ 

K . B , K , 


ನೀವು ಪರಿಯಂತೇಕೆ ನಿಮ್ಮವ 
ರಾವಲೇ ನಿಮಾಳು ಕುದುರೆಗೆ | 
ನಾವಲೇ ದಳಪತಿಗಳಿವದಿರ ಯಜ್ಞ ಮಂಟಪವ 
ಅವ ಬೇಗದಲುರುಹುವೆನು ಚಿ . 
ತಾವಧಾನವ ಮಾಡಿಯೆಂದು 
ಪಾವಳಿಯ ಶಿಶುಪಾಲ ಸಂತೈಸಿದನು ಸಾಮದಲಿ ೪ 
- ಧರಣಿಪರ ಸನ್ನೆಯಲಿ ಬಲ ಸಂ 
ವರಿಸಿತಾಚೆಯಲಿ ಸಾತ್ಯಕಿ 
ನರ ವೃಕೋದರ ನಕುಲ ಧೃಷ್ಟದ್ಯುಮ್ಮ ಮೊದಲಾದ 
ಕರಿತುರಗ ರಥಪತಿಗಳ ಸಂ 
ವರಣಿ ತಳಿತುದ ಕಂಡು ಮೂಗಿನ 
ಬೆರಳ ಬೆರಗಿನಲೋಲೆದು ಭೀಷ್ಮಂಗೆಂದನಾ ಭೂಪ ೫ 

ಈಸು ಪೌರುಷ ದೈವ ಘಟನೆಯೊ 
ಬೀಸು ಪರಿಯಂತಾಯ ಯಜ್ಞದ| 
ಮಾಸಲಳಿಯದ ನಡೆದುದಿನ್ನೆಗ ನಿಮ್ಮ ಕರುಣದಲಿ 
ಈ ಸಮಸ್ತ ನೃಪಾಲಜನವಾ 
ರಾಸಿ ಮೇರೆಯನೊದೆವುತಿದೆ ನಿಮ 
ಗೇಸು ಭಾರವಿದೆಂದು ಬಿನ್ನವಿಸಿದನು ಭೀಷ್ಮಂಗೆ ೬ 


ಮ ಹಾ ಭಾರ ತ 


ಕಾದುವರೆ ನಮುತ್ಸವಕೆ ನೆರ 

ಹಕ್ಕಿ ಹರಿಣಿಯ ತರಿದ ಗಡ ಕೈ 
ವಾದವರು ಸೈರಿಸುವರಗ್ಗದ 

ಯಿಕ್ಕಿದರೆ ಕಡುಗುದುರೆಯನು ನೆಲ 
ಯಾದವೇಂದ್ರನನಿಂದೆ ಮೇಲಧ್ರರ ವಿಸಂಘಟನ ಕಿಕ್ಕಿದನೆ ನೆರೆ ಹೇಳು ಹೇಳಾ ಕೃಷ್ಣನಾಳನವ 
ಈ ದುರಂತದ ಚಿಂತೆಯಲ್ಲಿ ಬೇ . 

ಹೊಕ್ಕು ಹೆಬ್ಬಾವಿನ ಬಸುರ ಸೀ . 
ಳಾದುದೆನ್ನಯ ಚಿತ್ತ ವದ್ದೆನು 

ಇಕ್ಕಿದನೆ ಯಾದವನ ಪೌರುಷ 
ವೇದ ಪಂಕದೊಳೆನ್ನನುದ್ಧರಿಸೆಂದನಾ ಭೂಪ 

ವಕ್ಕಜವಲಾ ಭೀಷ್ಮ ಪಿರಿಯೆಂದನಾ ಚೈದ್ಯ ೧೪ 
- ಅಂಜದಿರು ಭಯ ಬೇಡ ವರರಿಗೆ 

- ಗಾಳಿಯನು ಘಲ್ಲಿಸಿದ ಕರುವಿನ 
ನಂಜು ಪಥ್ಯವೆ ಗಿಳಿಯ ಮರಿಗಳು 

ಕಾಲ ಹಿಡಿದೊಗೆದನು ಗಡುರಗನ 
ಮಂಜರನ ಮೇಲಾಯು ಬದುಕುವವೇ ಮಹೀಪತಿಗೆ ಮೇಲೆಕುಣಿದಾಡಿದನು ಗಡ ಹಾವಡಿಗ ವಿದ್ಯೆಯಲ್ಲಿ 
ಮಂಜು ಮಧ್ಯಾಹ್ನದ ದಿನೇಶನ 

ಖಳಗೊವರ ಹಳ್ಳಿಯಲಿ ಕ 
ನೆಂಜಲಿಸುವುದೆ ಕುಪಿತ ಸಿಂಹವ | 

ಟ್ಯಾಳಲಾ ಬಳಿಕೇನು ಪೃಥ್ವಿ . 
ನಂಜಿಸುವವೇ ನಾಯ್ಕ ಳೆಂದನು ಭೂಪತಿಗೆ ಭೀಷ್ಮ ೮ ಪಾಲರೀತಗೆ ಸರಿಯೆ ದಿಟ ದಿಟವೆಂದನಾ ಚೈದ್ಯ ೧೫ 
ಬಗುಳುವಿವದಿರು ಹರಿಯ ಬಡಿ ಹೋ 

ಏಳು ದಿನ ಪರಿಯಂತ ಮೊರಡಿಯ | 
ರಿಗಳಲಾ ಜಗವರಿಯದೇ ಜ . 

ಮೇಲುಗೊಡೆಯನು ಹಿಡಿದು ಬಲು ಮಳೆ 
ಳ್ಳುಗಳಜೋಡಿಯ ಜಂಜಡಕೆ ನೀ ಜರುಗುವೈ ಭೂಪ ಗಾಲವನು ಮಾಣಿಸಿದ ಗಡ ಹರಹರ ವಿಶೇಷವಲ 
ಉಗಿವನಿನಿಬರ ಜೀವವನು ಜೋ 

ಹೇಳು ಹೇಳಿದ್ರಂಗೆ ಮಾಡಿದ . 
ತಗೆಯಲೀ ಶಿಶುಪಾಲ ನಾಯನು 

ಕೂಳ ರಾಶಿಯನೊಬ್ಬನೇ ಕೈ 
ತೆಗೆದು ಕಟ್ಟುವನಸುರಮರ್ದನನೆಂದನಾ ಭೀಷ್ಮ ೯ ಮೇಳವಿಸಿದನೆ ಕಂದನಾಣಿ ವಿಚಿತ್ರವಾಯ್ತಂದ ೧೬ 
ಜಗವ ಹೂಡುವ ಹೊರೆವ ಬಲುಗೆ 

- ಅಸಗನನು ಕೆಡೆ ತಿವಿದು ಕಂಸನ 
ಯಗಧರಂಗೀ ನೃಪರ ಕುರಿವಿಂ 

ವಸನವೆಲ್ಲವ ಸೆಳೆದ ಗಡ ಮಾ . 
ಡುಗಳ ಕುಮ್ಮರಿಗಡಿತಕಾವುದು ಬೇಕು ಭುಜನ 

ಣಿಸಿದ ದಿಟ ಘಟ್ಟಿವಾಳಿಯ ಮೈಯ ಮಹೊರಡ 
ಬಗೆವುದೇ ಬಲುಗಡಲು ಮಂಜಿನ 

ಮಸಗಿ ಬೀಸುವ ಕಂಸನಾನೆಯ 
ಮುಗಿಲವಳೆಯನು ಚೈದ್ಯ ಭೂಪನ 

ನಸು ಬಡಿದ ಗಡ ಮಲ್ಲರನು ಮ 
ಜಗದ ಭಂಡನನೀ ಜನಾರ್ದನ ಗಣಿಸುವನೆಯೆಂದ ೧೦ ರ್ದಿಸಿದನೇ ಡೊಳ್ಳಾಸದಲಿ ಡಾವರಿಗನಹನೆಂದ ೧೭ 
- ಎಲೆ ನಪುಂಸಕ ಭೀಷ್ಮೆ ಸುಡು ಬೈ 

ಆದರಿವನನು ತುತಿಸುವೊಡೆ ಮೇ 
ಗುಳಿನ ಭಂಡನು ನೀನಲಾ ಗೋ 

ಲಾದ ಕಷ್ಟವನೇನ ಹೇಳುವೆ 
ಕುಲದ ಗರ್ವನ ಗುಣವ ಕಂಡಿತುಗೊಂಡೆ ಬೇಸರದೆ ನೀ ದುರಾತ್ಮಕ ಸಾಕಿದೊಡೆಯನನಿರಿದ ಸಬಳವಲೆ 
ಹಳಿವಿನಲಿ ಹೆಮ್ಮೆಯನು ಕುಂದಿನ 

ಸೋದರಿಯಲಾ ಕೃಷ್ಣನ ವಿ 
ಕುಲದೊಳಗ್ಗಳಿಕೆಯನು ತಮದಲಿ 

ವಾದವೇ ಸಾಕಿದನಲಾ ಕೈ 
ಬೆಳಗ ಬಣ್ಣಿಸುತಿಹೆ ನಿರಂತರವೆಂದನಾ ಚೈದ್ಯ ೧೧ ಗಾದನೇ ಕಂಡಂಗೆ ಮುನಿವುದಿದಾವ ಘನವೆಂದ ೧೮ 
- ಅವಗುಣದಲುದ್ಯಾವಿಸುವೆ ಗುಣ 

ಆದರಿಸಿ ಬಣ್ಣಿಸಿದೆ ನಾಚದೆ 
ನಿವಹವನು ರಾಜಾಧಮರು ಯಾ 

ಯಾದವನ ಕೌಳಿಕ ಪರಾಕ್ರಮ 
ದವರು ಪೂಜಾರುಹರೆ ಸುಡು ಸುಡು ನಿನ್ನ ನಾಲಗೆಯ ವಾದಿಯಾದ ಸಮಸ್ತಗುಣ ವಿಸ್ತಾರ ವೈಭವವ 
ಸವಿನುಡಿಯ ದುರ್ವನನಿ ತೊಂಡಿನ 

ಆದರಾ ಗೋವಳರ ಹೆಂಡಿರ 
ತವರುಮನೆ ಬಾಹಿರರಿಗಾಶ್ರಯ 

ಹಾದರದ ಹೆಕ್ಕಳವ ಬಣ್ಣಿನ 

ದಾದೆ ನಿನಗೇಕಕಟ ನಾಚಿಕೆಯೆಂದನಾ ಚೈದ್ಯ ೧೯ 
ಭವನ ಖಳರಧಿದೈವ ಭೀಷ್ಮನ ಕೊಲುವರಿಂದ ೧೨ 
ಇವನು ಗಡ ಚಿಕ್ಕಂದು ಮೊಲೆಗೆ 

ಓಡಿ ಕೊಲಿಸಿದ ಕಾಲಯವನನು 
ಟ್ಟವಳ ಹಿಂಡಿದ ಗಂಡ ಬಂಡಿಯ 

ಮಡಿದವೆ ಹುಲು ಕಲುಗಳಕಟಾ 
ಜವಳಿಗಾಲಲಿ ಮುರಿದನೆ ಮಾಮಾ ಸಮರ್ಥನಲೆ ವೋಡುಕುಳಿ ಹೋದಲ್ಲಿ ಮಗಧನ ರಾಜಕಾರ್ಯದಲಿ 
ಸವಡಿ ಮರ ನೆಗ್ಗಿದವು ಗಡ ಮೈ 

ಆಡಲರಿಯೆ ವಿಜಾತಿರದ 
ಯವುಚಿದರೆ ಬಲುಗತ್ತೆ ಗೂಳಿಯ 

ಖೋಡಿಗಳ ಹಳಿವಾತನೇ ಹರಿ 
ನಿವ ವಿಭಾಡಿಸಿದನೆ ಮಹಾದ್ಭುತವೆಂದನಾ ಚೈದ್ಯ ೧೩ ತೋಡಿಬಡಿಸುವೆ ಕಿವಿಗರೋಚಕವಾಯ್ತು ತೆಗೆಯೆಂದ ೨೦ 


ಸಭಾ ಪ ವ ೯ 


M೧೫ 


| ೧೦] 


ಕಪಟದಲಿ ಭೀಮಾರ್ಜುನರು ಸಹಿ 
ತುಪಚಿತ ದ್ವಿಜವೇಷದಲಿ ನಿ 
| ಸ್ನ ಪಟ ಮಗಧನ ಮನೆಯನದ್ವಾರದಲ್ಲಿ ಹೊಕ್ಕರಲ 
ಕೃಪಣರಿವದಿರು ವಿಪ್ರವೇಷದ 
ಲಪಸದರು ಕಾದಿದರು ಭೀಷ್ಮೆಗೆ 
ಜಪವಲಾ ಕಂಸಾರಿ ಮಾಡಿದ ಕಪ್ಪ ಕೃತಿಯೆಂದ ೨೧ 

ಬೆರತನಗ್ಯದ ಮಾಗಧೇಂದ್ರನ 
ಮುರಿದ ಮುರುಕಕೆ ಭೀಮನಾತನ 
- ಸೆರೆಯ ಮನೆಯಲಿ ಸಿಕ್ಕಿದವನೀಪಾಲ ಪಂತಿಗಳ 
ಸೆರೆಯವ ಬಿಡಿಸಿದನು ಗಡ ಬೊ 
ಬೀರಿವ ಪೌರುಷವೇಕೆ ಕಡೆಯಲಿ 
ಕರುಬುವವರಾವೈಸಲೇ ನಿಮಗೆಂದನಾ ಚೈದ್ಯ ೨೨ 

ಕೇಳಿ ಕಿಡಿಕಿಡಿಗೆದರಿ ತನು 
ಮಾಳಿ ತಳಿತುದು ರೋಷವನ್ನಿ 
ಜ್ವಾಲೆ ಝಳಪಿಸೆ ಜಡಿದವರುಣಚ್ಚವಿಯಲಕ್ತಿಗಳು 
ಸೂಳುರಿಯ ನಿಡುಸುಯ್ದ ಕಬೋ ಗೆ . 
ಜಾಳಿಗೆಯಲೇಕಾವಳಿಯ ಮು . 
ಕಾಳಿ ಕಂದಿತು ಖತಿಯ ಮೊನೆಯಲಿ ಮಸಗಿದನು ಭೀಮ 

ಸೆರಗ ಸಂವರಿಸಿದನು ಮಕುಟವ 
ನುರುಗದಂತಿರೆ ಮುರುಹಿ ಸಚಿವಂ 
ಗರುಹಿದನು ಸನ್ನೆ ಯಲಿ ಸಮರಕೆ ಚಾಪ ಮಾರ್ಗಣವ 
ಹೊರಗೆ ಸಂವರಿಸಿರಲಿ ದಳ ಕೈ 
ಮರೆಯ ಬೇಡ ಸುನೀತನನು ನಾ 

ರುಬಿ ನಿಂದಾಕ್ಷಣದಲೊದಗುವುದೆಂದು ಸೂಚಿಸಿದ ೨೪ 
- ಪವನತನಯನ ಖತಿಯ ಝಾಡಿಯ 
ಹವಣ ಕಂಡರು ಮಸಗಿದರು ಯಾ 
ದವರ ಪಡೆಯಲಿ ಸಾಂಬ ಸಾತ್ಯಕಿ ಕಾಮ ಕೃತವರ್ಮ 
ತವ ತವಗೆ ಪಾಂಚಾಲ ಕೇಕಯ 
ನಿವಹ ಪಾಂಡವ ಸುತರು ಮೊದಲಾ 
ದವಗಡೆಯರನುವಾಗೆ ಗಜಬಜವಾಯು ನಿಮಿಷದಲಿ ೨೫ 
- ಸೆಳೆದಡಾಯುಧವುತ್ತರೀಯವ 
ನಿಳುಹಿ ಮುಂಗೈಯಲಿ ವೃಕೋದರ 
ಮೊಳಗುವನುವನು ಕಂಡು ಧಿಮ್ಮನೆ ಭೀಷ್ಮ ನಡಹಾಯು 
ಸೆಳೆದು ಕೊಂಡನು ಖಡುಗವನು ಭುಜ 
ವಳಯದಿಂದವಚಿದನು ತೋಟಿಯ 
ತೊಳಸುಗರಹೊಯ್ಹೊಯ್ಯನುತ ಗರ್ಜಿಸಿದನಾ ಭೀಷ್ಮ 

ನೆರಹಿದಿರಿ ಚತುರಾಚ್ಚಿ ವಳೆಯದ 
ಧರಣಿಪಾಲ ಸಮುದ್ರವನು ಕಾ 
ಹುರವ ಮಾಡಿದರಕಟ ಕೆಡದೇ ರಾಜಸೂಯ ಮುಖ 
ಧರಧುರದ ದುರ್ವಸನಿಗಳ ನಿ 
ಟ್ರೋ ರಸಿ ತೆಗೆ ನಿನ್ನ ವರನೆನುತು 
ಬೃರವ ಮಾಣಿಸಿ ಹೂಣಿಗರ 

ಹೋದನು ಕಲಿ ಭೀಷ್ಮ ೨೭ 


ಬಿಡು ಬಿಡೆಲೆ ಗಾಂಗೇಯ ಭೀಮನ 
ಕಡಿದು ಪೂರ್ಣಾಹುತಿಯನಗ್ನಿಗೆ 
ಬಡಿಸಿ ಕೊಡುವೆನು ಸ್ವಾಮಿದೊಹಿಯ ಕರುಳ ದಂಡೆಗಳ 
ಮುಡಿಸುವೆನು ಜಯಸಿರಿಗೆ ನೋಡೆ 
ನೊಡನೆ ಮೇಳವೆ ದಕ್ಷಯಜ್ಞದ 

[ ೨೮ 
ಮೃಡನ ಮರೆಸುವೆನೆನುತ ಮಿಗೆಬೊಬ್ಬಿರಿದನಾ ಚೈದ್ಯ 
- ಬಿಡು ಬಿಡಕಟಾ ಭೀಷ್ಟ ದರ್ಪದಿ 
ಕಡುಜರೆದ ಕಳವಳದ 
ಕುಡಿಸುವೆನು ದಿವ್ಯಾಸ್ತವಿಶಿಖ ವಿಶೇಷದಷಧಿಯ 
ತಡೆದು ತನ್ನನು ರಾಜಕಾರ್ಯವ 
ಕೆಡಿಸಿದೆಯಲಾ ದಕ್ಷಯಜ್ಞದ 

[ ಭೀಮ ೨೯ 
ಮೃಡನ ಮುರುಕವ ಕಾಬೆನೆನುತೊಡೆಮುರುಕಿದನು 

ಮತ್ತೆ ಹಿಡಿದನು ಪವನಜನ ಬಾ 
ಗೊತಿದನು ಮರುಳೆ ಸುರ್‌ಘದ 
ತುತ್ತು ಗಂಟಲಲಿಳಿವುದೇ ಗಜಬಜವ ಮಾಡಿದರೆ 
ತೆತ್ತಿಗನು ಹರಿ ಯಜ್ಞರಿಪುಗಳ 
ಮೃತ್ತುವರಿಯಾ ನೀನು ಮಾರುವ 

| ೩೦ 
ದುತ್ತಮಿಕೆಯಲ್ಲೆನುತ ಮಿಗೆ ತಿಳುಹಿದನು ಗಾಂಗೇಯ . 

ಇವನ ಕೊಲುವನು ಮಿಕ್ಕ ಭೂಪರ 
ನಿವಹವನು ಮನ್ನಿಸುವೆನೆನೆ ನೀ . 
ನಿವನ ಕೊಲುವುದಸಾಧ್ಯವೇತನ ನಿಜವನರಿಯೆಯಲ 
ಇವ ಹಿರಣ್ಯಾಕ್ಷಕ ಕಣಾ ಮರು 
ಭವದೊಳಗೆ ದಶವದನನಿವ ಸಂ 
ಭವಿಸಿದನು ಶಿಶುಪಾಲವೆಸರಲಿ ಭೀಮ ಕೇಳೆಂದ ೩೧ 
" ಜನಿಸಿದಾಗಳೆ ಭಾಳದಲಿ ಲೋ 
ಚನ ಚತುರ್ಭುಜನಾರ 
ನಿನದದಲಿ ನೆಲ ಬಿರಿಯಲೊದರಿದನಂದು ಬಾಲ್ಯದಲ್ಲಿ 
ತನ ತನಗೆ ಜನ ಬೆದರಿತೀತನ 
ಮನೆಗೆ ನಾರದ ಬಂದನೀತನ 
ಜನನಿ ಬಿನ್ನಹ ಮಾಡಿದಳು ಶಿಶುಪಾಲ ಸಂಗತಿಯ ೩೨ 

ಆತನೆಂದನು ತಾಯೆ ಶಿಶು ವಿ 
ಖ್ಯಾತನಹ ನೀನಾರ ಹಸ್ತದೊ 

ತನನು ಕೊಟ್ಟಾಗಲಡಗುವವಕ್ತಿ ಭುಜ ಯುಗಳ 
ಆತನೀತನ ಮೃತ್ಯುವಿದು ಸಂ 
ಭೂತ ನಿಶ್ಚಯವೆಂದು ಶಿಶುವಿನ 
ಮಾತೆಯನು ಸಂತೈಸಿ ನಾರದನಡಗಿದನು ನಭವ ೩೩ 
- ಇವನ ಕಾಣಲು ಬಂದರವನಿಪ 
ರವರವರ ಕೈಗಳಲಿ ತಾಯಂ 
ದಿವನನಿತ್ತಳು ಮಾಣವಿವನಧಿಕಾಕ್ಷಿ ಬಾಹುಗಳು 
ಇವನ ತಾ ತಮ್ಮ ತೆಯೆಂದು 
ತೃವದಲಿ ಮುರವೈರಿ ಬರಲಂ 
ದಿವನ ತಂದಿವನನ್ನೆ ಕೊಟ್ಟಳು ಹರಿಯು ಹಸ್ತದಲಿ ೩೪ 


[ ೨೬ 


೧೧೬ ಮ ಹಾ ಭಾರ ತ 

[ ಸಂಧಿ 
ಆಗಳಿವನಧಿಕಾಕ್ಷಿ ಬಾಹುವು 

ಕಳೆದ ಕಾಲದ ವೃದ್ದ ಮೇಲ 
ನೀಗಿದೊಡನಿವನನ್ನೆ ಕಂಡು 

ಗೃಳದ ನಿಯಮವ್ರತ ಶ್ರುತಿ ಸ್ಮತಿ 
ಬೇಗದಲಿ ಕಮಲಾಕ್ಷನಂಫಿಯಲೆರಗಿ ಕೈ ಮುಗಿದು ಗಳಲಿ ಪರಿಣತನೆಂಬೆ ಕಡೆಯಲಿಗೋಪನಂದನನ 
ಮೇಗರೆಯ ಮಾತಲ್ಲ ಬಾಲಕ 

ಬೆಳವಿಗೆಯ ಮಾಡಿದೆ ಮಹೀ ಮಂ 
ನಾಗುಹೋಗಿನ ಕೊರತೆ ನಿನ್ನನು 

ಡಲದ ರಾಯರನಕಟ ಲಜ್ಞಾ 
ತಾಗುವುದು ನೀ ಸೈರಿಸೆಂದಭಯವನು ಬೇಡಿದಳು ೩೫ ಕುಳರ ಮಾಡಿದೆ ಭಂಡ ಫಡ ಹೋಗೆಂದನಾ ಚೈದ್ಯ ೪೨ 
ಸೈರಿಸುವೆನಪರಾಧ ಶತವ ಕು 

ಪರಗುಣ ಸ್ತುತಿ ನಿಂದೆಗಳು ಹಿರಿ 
ಮಾರಕನ ತಾ ಕೊಲೆ ನಂದೀ 

ಯರಿಗೆ ಸ 
ಶೌರಿ ಭಾಷೆಯ ಮಾಡಿ ಹಿಂಗಿದನಿವನ ತಾಯೊಡನೆ ವರ ಗುಣಸ್ತವದಿಂದ ಮೇಣ್ಯಂಡೂತಿ ಹರವಹರೆ 
ಆರಿವನ ಮರಣಕ್ಕೆ ಮೊದಲು ಮು 

ಹಿರಿಯರಿದೆಲಾ ಕಣ್ಣ ಮೌಲಾಂ 
ರಾರಿಯೋ ನೀನೋ ವಿಚಾರಿಸು 

ಗಿರಸ ಜೈಮಿನಿ ಯಾಜ್ಞವಲ್ಕರು 
ವೀರ ಮಾರುತಿಯೆನಲು ಕೇಳಿದನಂದು ಶಿಶುಪಾಲ ೩೬ ವರ ಸುಪೈಕದೊಳಧಿಕರಿದೆಲಾ ಭೀಷ್ಮ ಕೇಳೆಂದ ೪೩ 
- ಎಲವೊ ಗೋಪಕುಮಾರನನ್ನನು 

ನಾವು ಮೊದಲಲಿ ನಮ್ಮೊಳಗೆ ಕುಂ 
ಕೋಲುವನೇ ತಾನಿವನ ಕೈಯ್ಯಂ 

ದಾವುದೇತಕೆ ಹೊಗಳೆಯಿವರಲ 
ದಳಿವವನೆ ಶಿವ ಶಿವ ವಿಕಾರಿಯನೇನ ಮಾಡುವೆನು - ದಾವಕೊರತೆ ಯುಧಿಷ್ಠಿರನ ನೀನೇ ಕುಪೇಕ್ಷಿಸಿದೆ 
ಗಳಹ ಭೀಷ್ಮ ವೃಕೋದರನ ಮೈ . 

ಈ ವೃಕೋದರ ಪಾರ್ಥರನು ಸಹ 
ವಳಿಯ ಭಟನೋ ಮೇಣು ನೀ ಗೊ 

ದೇವ ನಕುಲರನೇಕೆ ಹೊಗಳೆಯ 
ವಳರ ಹಳ್ಳಿಯ ಭಟ್ಟನೋ ಹೇಳೆಂದನಾ ಚೈದ್ಯ ೩೭ ದಾವ ಗುಣನಿಧಿಯೆಂದು ಕೃಷ್ಣನಬಣ್ಣಿಸಿದೆಯೆಂದ ೪೪ 
- ಈ ಕುರುಕೀತಿ ಪಾಲರಲಿ ನೀ 

* ಗರುವನಲ್ಲಾ ಕೌರವೇಶ್ವರ 
ನಾಕೆವಾಳನು ಗಡ ವಯಃಪರಿ 

ನರಸಲಾ ಬಾಪ್ಲಿ ಕನು ರಾಯರ 
ಪಾಕವುಳ್ಳವನೀಸು ಕಾಲದಲೋದಿದರಿತವಿದೆ 

ಗುರುವಲಾ ಕೊಂಡಾಡಲಾಗದೆ ಚಾಪ ಧೂರ್ಜಟಿಯ 
ಕಾಕನುರೆ ಕೊಂಡಾಡಿ ಗೊಲ್ಲರ 

ಗುರುಸುತನು ಸಾಮಾನ್ಯನೇ ಸಂ 
ಗೋಕುಲದ ಗೋಪಪ್ರಸಂಗ 

ಗರ ಭಯಂಕರನಲ್ಲವೇ ವಿ . 
ವ್ಯಾಕರಣ ಪಾಂಡಿತ್ಯ ಮೆರೆದುದು ಭೀಷ್ಮ ನಿನಗೆಂದ ೩೮ ಸ್ತರಿಸಲಾಗದೆ ನಿನ್ನ ಕೃಷ್ಣನ ಹವಣಿಯಿವರೆಂದ 
- ಇದು ಮಹಾ ಮಖವಿಲ್ಲಿ ಪೂಜ್ಯನು 

ಕವಚ ಕುಂಡಲ ಸಹಿತ ತಾನುದು 
ಯದುಗಳರಸನು ಭಟ್ಟನಿಲ್ಲಿಗೆ 

ಭವಿಸನೇ ಶೌರ್ಯಾದಿ ಗುಣದಲಿ 
ನದಿಯ ಮಗನಿಲ್ಲಿಗೆ ಸದಸ್ಯರು ನಾರದಾದಿಗಳು 

ಭುವನದಲಿ ಭಾರಾಂಕ ವೀರರು ಪಡಿಯೆ ಕರ್ಣಂಗೆ 
ಹುದಿದ ಮರುಭೂಮಿಯಲ್ಲಿ ಮಾನ್ಯನು 

ಇವನನೇಕಗ್ಗ ಆಸೆ ಭೂರಿ 
ಖದಿರನಲ್ಲಿಗೆ ಗೂಗೆಕೋಗಿಲೆ | 

ಶ್ರವನ ಹೊಗಳೆ ಜಯದ್ರಥನು ನಿ 
ಮುದಿನರಿಗಳಲ್ಲಿಗೆ ಸಭಾಸದರೆಂದನಾ ಚೈದ್ಯ ೩೯ ಇವನ ಹವಣಿ ಶಲ್ಯ ಮುನಿಯನೆ ನಿನಗೆ ಹೇಳೆಂದ ೪೬ 
- ನೀನಲಾ ಧರ್ಮಜ್ಞನಂದಾ 

ಕುಲದಲಧಿಕರು ಶೌರದಲಿ ವೆ 
ಮಾನಿನಿಯರ ವಿವಾಹದಲಿ ನೀ 

ಗ ಳರು ಶೀಲದಲುನ್ನತರು ನಿ 
* ನೇನ ಮಾಡಿದೆ ಬೇಸರಿಸಿ ಬಳಲಿಸಿದೆ ಬಾಲಕಿಯ 

ರೈಲಿನರಾಚಾರದಲಿಕೋವಿದರಖಿಳ ಕಳೆಗಳಲಿ 
ಏನ ಹೇಳುವೆನೆಂದು ಹಂಸನು 

ಇಳೆಯ ವಲ್ಲಭರಿನಿಬರನು ನೀ 
ಮಾನಸದ ತೀರದಲಿ ಪಕ್ಷಿವಿ 

ಕಳೆದು ನೊಣ ನೆರೆ ಹೂತ ವನವನು 
ತಾನದಲಿ ಧರ್ಮಜ್ಞನಾಯಾ ಹಂಸ ನೀನೆಂದ ೪೦ ಹಳಿದು ಹಗಿನಿಂಗೆರಗುವವೊಲಾಯ್ಕೆಂದನಾ ಚೈದ್ಯ ೪೭ 
ನುಡಿಗಳಲಿ ಸದ್ದರ್ಮ ಸಂಗತಿ 

- ಘನನಲಾ ಭಗದತ್ತ ಕಾಂಭೋ 
ನಡವಳಿಯಲನ್ಯಾಯವೆಂದೇ 

ಜನು ಪದಗ್ಧನಲಾ ವಿರಾಟನ 
ಕೆಡಹಿದವು ಹಂಸೆಯನ್ನು ನಾನಾ ವಿಹಗ ಸಂದೋಹ ತನುಜನೀ ಪಾಂಚಾಲ ಕೇಕಯರೀ ಮಹೀಭುಜರು 
ನುಡಿವುದಲ್ಲದೆ ಮೇಣು ನಯದಲಿ 

ವಿನುತರಲ್ಲಾ ದಂತವಕ್ರನು 
ನಡೆದುದೆಲ್ಲೆಲೆ ಭೀಷ್ಮೆ ನಿನ್ನನು 

ನಿನಗೆ ಕಿರುಕುಳನೇ ಜರಾಸಂ 
ಕಡಿದು ಭೂತಕೆ ಬಡಿಸಿದರೆ ಕೃತಕೃತ್ಯನಹೆನೆಂದ ೪೧ ಧನ ಸುತನ ನೀನೇಕೆ ಬಣ್ಣಿಸೆ ಭೀಷ್ಮ ಹೇಳೆಂದ ೪೮ 


೧೭ 


ಸಭಾ ಪರ್ವ 
೧೦ ] 

ನಿನಗೆ ಮೊದಲೊಳು ನಿಶಿತ ವಿಶಿಖದ 
- ದುಮನ ಕಿಂಪುರುಷಾಧಿಪನ ವಿ 

ಮೊನೆಯೊಳರ್ಚಿಸಿ ಬಳಿಕ ಭೀಷ್ಮ ನ 
ಕ್ರಮವ ಬಣ್ಣಿಸಲಾಗದೇ ಭೂ 

ಘನ ಘಟಾನಳ ಕುಂಡದೊಳ್ತಾ ಹಾಸ್ಪಧಾಹುತಿಯ 
ರಮಣರಿದೆಲಾ ಮಾಳವಂಗ ಕಳಿಂಗ ಕೌಸಲರು 
ವಿಮಳರಿನಿಬರನುಳಿದು ಕೃಷ್ಣ 

ಅನುಕರಿಸಿ ಬಳಿಕಿನಲಿ ಕುಂತೀ | 
ಭ್ರಮೆ ಹಿಡಿದು ನಿನಗೆ ನಿನ್ನ 

ತನಯರೈವರ ರಕುತ ಮೃತದಲಿ 
ಕ್ರಮದ ಭಣಿತೆಯ ಕರ್ಮಬೀಜವನರಿಯೆ ನಾನೆಂದ ೪೯ ವಿನುತ ರೋಷಾಧ್ವರವ ರಚಿಸುವೆನೆಂದನಾ ಚೈದ್ಯ ೫೬ 
- ಕುಮತಿಕೇಳ್ ಬೊಬ್ಬುಲಿಯ ಬನದಲಿ 

- ಎಂದು ಚಾಪವ ತರಿಸಿ ಚಪ್ಪರ 
ರಮಿಸುವುದೆ ಕಳಹಂಸ ಮಾಯಾ 

ದಿಂದ ಹೊರಡುತವನಿಪಾಲಕ 
ಭ್ರಮಿತರಲಿ ಯಾಚಿಸುವನೇ ವರಯೋಗಿ ನಿಜಪದವ ವೃಂದವನು ಕೈಬೀಸಿದನು ಕರೆ ಗೋಕುಲೇಶ್ವರನ 
ಸಮರ ಪಟುಭಟ ದರ್ಪಪಿತ್ತ 

ಇಂದಲೇ ರಿಪು ರುಧಿರ ಪಾನಾ 
ಭ್ರಮ ವಿಸಂಸ್ಕುಲ ಚಪಳಚಿತ್ತ 

ನಂದಕೃತ ಮದ ಶಾಕಿನೀ ಸ್ಪ 
ಸ್ಥಿಮಿತಭೂಪರ ಬಗೆವನೇ ತಾನೆಂದನಾ ಭೀಷ್ಮ ೫೦ ಶೃಂದ ಲೀಲಾನೃತ್ಯದರ್ಶನವೆಂದನಾ ಚೈದ್ಯ - ೫೭ 
ಖತಿಯ ಹಿಡಿದುದು ಸಕಲ ರಾಜ 

- ಡಾವರಿಸಿದುದು ವಿವಿಧ ವಾದ್ಯವಿ 
ಪ್ರತತಿಗಳು ದುರ್ಮಾರ್ಗಮಾನ 

ರಾವವಬುಜೋದ್ಭವನ ಭವನವ 
ವ್ಯಧಿಕರದೊಳುಬೈದರನಿಬರು ಜಲಧಿಘೋಷದಲಿ ನಾ ವಿಗಡ ಭಟ ಕಟಕವಿದ್ದುದು ಬಲಿದ ಬೊಬೈಯಲಿ 
ಕ್ರತುವ ಜಲದಲಿ ಕದಡು ಗಂಗಾ 

ಗೋವಳನ ಬರಹೇಳು ಧರೆಯಲಿ 
ಸುತನ ಹೊಯ್ ಕಟವಾಯ ಕೋರ್ ನಿ 

ದೇವ ಗಡ ಬರಹೇಳುತೋರಾ 
ಶ್ಚಿತ ಘಟಾಗ್ನಿಯಲಿವನ ಸುಡಿಯೆಂದುದು ನೃಪವ್ರಾತ ೫೧ ಕಾವವರ ತಾ ಕೊಲುವೆನೆಂದೊದರಿದನು ಕಲಿ ಚೈದ್ಯ ೫೮ 
ಬರಿಯ ಮಾತನೆ ಮೆರೆದು ಕಾರ್ಯದ 

ಮಿನುಗುದುಟಿಗಳ ವಿಕಲ ಮಂತ್ರದ 
ಕೊರತೆಯಾದರೆ ನಾಯ್ಕ ಳೊರಲಿದ | 

ಬಿನುಗುಗಳ ಕೈಯಾಹುತಿಗೆ ಕರೆ 
ತೆರನಹುದಲೇ ತೋರಿರೆ ನೀಮ್ಮ ಪೌರುಷವ 

ದನಿಮಿಷರ ಪಲ್ಲಟದ ವಿಚಲಿತ ಸೂಕ್ತಿಮಯ ನಿನದ 
ಇರಿದು ನೀವ್ಯೂ ಲಲಾರದಿದ್ದರೆ 

ತನಿ ಭಯದ ತರಳಾಕಿಗಳ ದು 
ನೆರೆ ಘಟಾಗ್ನಿಯೊಳುರುಹದಿದ್ದರೆ 

ರ್ಮನದ ಮೋಡಿಯ ಮೊಗದ ಬರಿದೇ 
ಕೆರಹು ನಿಮ್ಮಯ ಬಾಯಲೆಂದನು ಭೂಪರಿಗೆ ಭೀಷ್ಮ ೫೨ ತೊನೆವ ಗಡ್ಡದ ಮುನಿಗಳಿದ್ದರು ಬಲಿದ ಬೆರಗಿನಲಿ ೫೯ 
ನೆರೆದ ನರಿಗಳ ಮಧ್ಯದಲ್ಲಿ ಕೇ . 

ಹಲ್ಲಣಿಸಿದುದು ಯಾದವರ ಪಡೆ 
ಸರಿಯ ಮನ್ನಿಸುವಂತೆ ಕೃಷ್ಣನ 

ಘಲ್ಲಣಿಯ ಘರ್ಘರದಘೋಷದ 
ಚರಣವನು ಪೂಜಿಸಿದೆವರ್ಘಾರುಹನು ಮುರವೈರಿ ಭುಲ್ಲಣಿಯು ಗಂಭೀರ ಭೇರಿಯ ಬಹಳ ರಭಸದಲಿ 
ಜರಡುಗಳು ನೀವೀ ಜನಾರ್ದನ 

ನಿಲ್ಲದಿಳೆ ಪದಹತಿಗೆನಲು ಬಲ 
ನೊರೆಗೆ ಬಹರೇ ಪ್ರೀತಿಯೇನೀ | 

ವೆಲ್ಲ ಭೀಮನ ಸನ್ನೆ ಯಲಿ ರಣ 
ಪರಿ ವಿಷಾದವೆಹೋಗಿಯೆಂದನು ಭೂಪರಿಗೆ ಭೀಷ್ಮ ೫೩ ಮಲ್ಲರೊಡ್ಡಿತುಹೊರಗೆ ನೃಪಮೊಹರದ ಬಾಹೆಯಲಿ ೬೦ 
ಅಣಕಿಸುವರೆನೊಡನೆ ಹಿರಿಯು 

ಮುನಿಗಳಂಜದಿರಂಜದಿರಿ ಪರಿ 
ಬೃಣವ ತೆಗೆಯಿರಿ ಈ ಮುರಾರಿಯ 

ಜನಕೆ ಗಜಬಜ ಬೇಡ ಯಾದವ 
ಕೆಣಕಲಾಪರೆ ಕರೆದು ನೋಡಿ ವೃಥಾಭಿಮಾನದಲಿ 

ಜನಪರುಬ್ಬಟೆ ನಿಲಲಿ ಸೈರಿಸಿ ಪಾಂಡುಸುತರೆನುತ 
ಹಣುಕಿಬಾಡಿದೇನಹುದು ಕೈ 

ಮೊನೆ ನಗೆಯ ಸಿರಿಮೊಗದ ನೆಗಹಿದ 
ಗುಣವ ತೋರಿರೆ ಸಾವಿರೊಳೆಗೆ 

ಜನದಭಯ ಹಸ್ತಾಂಬುಜದ ಹರಿ 
ಮಣಿವನೇ ವಿಹರೇಂದ್ರನೆಂದನು ಭೂಪರಿಗೆ ಭೀಷ್ಮ ೫೪ ವಿನುತ ಸಿಂಹಾಸನವನಿಳಿದಾ ಧುರಕೆ ಹೊರವಂಟ ೩೧ 
- ಶಿವಶಿವಾ ಮುದುಗೂಗೆ ಮೆಚ್ಚದು 

ಅಂದಿನಲಿ ಶಿಶುಪಾಲಕನ ತಾ 
ರವಿಯನೆಲವೋ ಭೀಹ್ಮ ನಿಲು ಮಾ 

ಯಂದು ಮಗನಪರಾಧ ಶತದಲಿ 
ಧವನ ಮರ್ದಿಸಿ ನಿನಗೆ ಜೋಡಿಸುವೆನು ಮಹಾನಳನ ಕಂದಲಾಗದು ಚಿತ್ರವೆಂದಳು ನಮ್ಮನನುಸರಿಸಿ 
ಯುವತಿಯರು ಹಾರುವರು ಹುಲು ಪಾಂ 

ಇಂದು ಖತಿಯಿಲ್ಲೆಗೆಸೈರಿಸ 
ಡವರು ಪತಿಕರಿಸಿದರೆ ನೀನಿಂ 
ದೆವಗೆ ಮಾನ್ಯನೆ ಕೃಷ್ಣ ಸಿಂಹಾಸನವನಿಳಿಯೆಂದ ೫೫ ಛಂದು ಮುರಹರ ನಗುತ ನುಡಿದನು ನಾರದಾದ್ಯರಿಗೆ ೬೨ 

ಬಂದುದಿಲ್ಲವಗೆರಡು ತಪ್ಪಿನೊ 


೧೧೮ 
ಮ ಹಾ ಭಾರತ 

[ ಸಂಧಿ 
ಈ ಮಹಾ ಯಜ್ಞವನು ಕೆಡಿಸುವೆ 

ಧರಣಿಪತಿ ಕೇಳ್ ಕೃಷ್ಟ ಶಿಶು ಪಾ 
ನೀ ಮಹೀಶನ ಮುರಿವೆನೆಂದೇ 

ಲರ ಮಹಾ ಸಂಗ್ರಾಮ ಮಧ್ಯದೊ 
ವೈಮನಸ್ಯದಿ ಬಗೆದು ಮೊನೆ ಮಾಡಿದನು ನುಡಿಯೆರಡ ತುರಿದುದಿಳೆ ಹೊಗೆದುದು ದಿಶಾವಳಿ ಧೂಮಕೇತುಗಳು 
ತಾಮಸನ ತರಿದಖಿಳ ಭೂತ 

ತರಣಿ ಮಂಡಲ ಮಾಲೆಗಳು ವಿ . 
ಸೋಮ ತುಷ್ಟಿಯ ಕೀರ್ತಿ ಫಲಿಸಲಿ 

ಸರಿಸಿತಾಕಾಶದಲಿ ಪರ್ವದ 
ಯಾ ಮಹಾಶರಕೆನುತ ಕೊಂಡನು ದಿವ್ಯ ಕಾರು ಕವ ೬೩ ಲುರವಣಿಸಿದನು ರಾಹು ಚಂದ್ರಾದಿತ್ಯ ಮಂಡಲವ ೭೦ 
. ಝಂಕೆ ಮಿಗೆ ಹೊರವಂಟುದಡ ಬಲ 

- ನಡುಗಿತವನಿಯಕಾಲದಲಿ ಬರ 
ವಂಕದಲಿ ಯದುಸೇನೆ ಪಾಂಡವ 

ಸಿಡಿಲು ಸುಳಿದುದು ಹಗಲು ತಾರೆಗ 
ರಂಕೆಯಲಿ ದಳಜೋಡಿಸಿತು ಝಳಪಿಸುವ ಕೈದುಗಳ ಆಡಿದವಭ್ರದಲಿಳೆಗೆ ಸುರಿದುದು ರುಧಿರಮಯ ವರ್ಷ 
ಮುಂಕುಡಿಯ ಮೋಹರದ ದಳ ನಿ 

ಎಡುಕಿದವು ಪ್ರತಿಮೆಗಳು ಶಿಖರದಿ 
ಶಂಕೆಯಲಿಜೋಡಿಸಿತು ಭೂಪರ 

ನುಡಿದು ಬಿದ್ದುದು ಕಳಶ ಹೆಮ್ಮರ 
ಬಿಂಕ ಬೀತುದು ಭೀತಿಹೂತುದು ಹುದುಗಿತಾಟೋಪ೬೪ ವಡಿಗಡಿಗೆ ಕಾರಿದವು ರುಧಿರವನರಸ ಕೇಳೆಂದ ೭೧ 
- ತೊಲಗಿದನು ಕುರುರಾಯ ಪಾಂಡವ 

- ನೆಳಲು ಸುತ್ತಲು ಸುಳಿದುದಿನ ಮಂ 
ರೊಳಗೆ ತಪ್ಪಿಲ್ಲೆನುತ ಮಿಗೆ ಕುರು 

ಡಳಕೆ ಕಾಳಿಕೆಯಾಯು ಫಲದಲಿ 
ತಿಲಕನಾವೆಡೆಯೆನುತ ಬಳಿವಿಡಿದರು ನೃಪಾಲಕರು ಫಲದ ಬೆಳವಿಗೆ ಹೂವಿನಲಿ ಹೂವಾಯು ತರುಗಳಲಿ 
ಕಲಿ ಜಯದ್ರಥ ಮಾದ್ರಪತಿ ಸೌ – 

ತಳಿತ ಮರನೊಣಗಿದವು ಕಾಪಾ 
ಬಲ ಕಳಿಂಗ ಕರೂಪ ನೃಪ | 

ವಳಿಗಳುರೆ ತಳಿತವು ತಟಾಕದ 
ಸಲರು ತಿರುಗಿತು ಬೇರೆ ಭಗದತ್ತಾದಿಗಳು ಸಹಿತ ೬೫ ಸಲಿಲವುಕ್ಕಿತು ಪಾಂಡುಪುತ್ರರ ಪುರದ ವಳಯದಲಿ ೭೨ 
- ಚೆಲ್ಲಿತೀ ನೃಪಯಥ ಜಾರಲಿ 

- ಬೆದರಿದನು ಯಮಸೂನು ಭಯದಲಿ 
ಜಳುಗಳು ಜಲಜಾಕ್ಷನ ಪ್ರತಿ 

ಗದಗದಿಸಿ ನಾರದನ ಕೇಳಿದ 
ಮಲ್ಲ ತಾನೇ ಸಾಲದೇ ಹಾರುವೆನೆ ಕೆಲಬಲನ 

ನಿದನಿದೇನೀ ಪ್ರಕೃತಿ ವಿಕೃತಿಯ ಸಕಳ ಚೇಷ್ಟೆಗಳು 
ಖುಲ್ಲ ರಾಯರು ನಿಲಲಿ ಗೊಲ್ಲರ 

ಇದು ಕಣಾ ಚೈದ್ಯಾದಿಗಳ ವಧೆ 
ಹಳ್ಳಿಗಾರ ಕೂಡೆ ಬಿರುದಿನ | 

ಗುದುಭವಿಸಿದುದಲೇ ಮುರಾರಿಯೊ 
ಕಲ್ಲಿಗಳ ತಮ್ಮೆದೆಯಲೊಲಿಯೆಂದನಾ ಚೈದ್ಯ ೬೬ ಯುದಯಿಸುವವುತ್ಪಾತ ಚೇಷ್ಟೆಗಳೆಂದನಾ ಮುನಿಪ ೭೩ 
ಎನುತ ಖಳನಿದಿರಾಗಿ ಮಧು ಮ 

ಈ ನೆಗಳಿದುತ್ಪಾತಶಾಂತಿ ವಿ 
ರ್ದನನ ಹಳಚಿದನಸುರರಿಪುವಿನ 

ಧಾನವೇನೆನೆ ಕೃಷ್ಣ ಚೇಷ್ಟೆಯೆ 
ಮೊನೆಗಣಿಯಲೇ ಮುಳುಗಿದನು ಬಳಿಕಾ ಮುಹೂರ್ತದಲ್ಲಿ ಹಾನಿ ವೃದ್ಧಿ ವಿನಾಶವಭ್ಯುದಯ ಪ್ರಪಂಚದಲ್ಲಿ 
ದನುಜ ವೈರಿಯ ಮುಸುಕಿದನು ತನ 

ಮಾನನಿಧಿಯೇ ವೇದಸೂಕ್ತ ವಿ 
ತನಗೆ ನೋಟಕವಾಯು ಭೂಪತಿ 

ಧಾನದಲ್ಲಿ ಪರಿಹಾರ ವಿಶ್ವ 
ಜನ ಸುನೀತ ಮುರಾರಿಗಳ ಕೌತೂಹಲಾಹವಕೆ ೬೭ ಕ್ಷೇನಮಯವೀ ಲೋಕ ಯಾತ್ರೆಗಳೆಂದನಾ ಮುನಿಪ ೭೪ 
ಬಿಡುವ ತೊಡಚುವ ಸಂಧಿಸುವ ಜೇ 

ಆ ಹರಿಯೆ ನಿಮಗಿಂದು ಜೀವ 
ವಡೆವ ಹೂಡುವ ತಾಗಿಸುವ ಹಿಳು . 

ಸ್ನೇಹಿತನು ನಿಮಗಾವ ಚಿಂತೆ ವಿ 
ಕಿಡುವ ಹರಿಕುವ ಬೆಸುವ ಭೇದಿಸುವ ಸಮ ಚಾಪಳವ ಮೋಹಚೇಷ್ಟೆಗಳಿವನ ವಧೆಗೊ ಬಲ್ಲರಾರಿದನು 
ನುಡಿವ ಕವಿ ಯಾರೆ ಬರಿಯು ಬಾ 

ಊಹಿಸಲು ಬೇಡೆಂದು ಮುನಿಪತಿ 
ಹೈ ಡಿಕನೇ ಶಿಶುಪಾಲನೀ ಪರಿ 

ಗಾಹಿನಲಿ ತಿಳುಹಿದನು ಘನ ಸ 
ನಡೆವುದೇಕೈ ಹರಿಯೊಡನೆ ಸಮಬೆಸನ ಬಿಂಕದಲಿ ೬೮ ನ್ಯಾ ಹರೆಚ್ಚಾಡಿದರು ಶಿಶುಪಾಲಕ ಮುರಾಂತಕರು ೭೫ 
ಸೋತನೆ ಹರಿಯೆಂದು ಚೈದ್ಯನ 

ಕಾದಿದರು ವಿವಿಧಾಸ್ತ್ರ ವಿದ್ಯಾ 
ಬೂತುಗಳು ಬಣ್ಣಿಸಿದರೀ ನಿ . 

ಭೇದದಲಿ ರಥಭಂಗ ಚಾಪ ವಿ 
ರ್ಭಿತ ಯಾದವ ಸೈನ್ಯವಿದ್ದುದು ಹರುಷ ಕೇಳಿಯಲಿ ಭೇದ ಶಸ್ತ್ರಾಸ್ತಾಫ ಸಂಹರಣ ಪ್ರಪಂಚದಲ್ಲಿ 
ಈತ ರಾವಣ ಮುನ್ನ ಭುವನ 

ಈ ದುರಾತ್ಮನ ನಿಲಿಸಿ ನಿಮಿಷದೊ 
ಖ್ಯಾತನೆಂದಮರರು ವಿಮಾನ 

ಳಾ ದಯಾಂಬುಧಿ ತುಡುಕಿದನು . 
ವಾತದಲ್ಲಿ ನೆರೆನೋಡುತಿರ್ದುದು ಸಮರ ಸಂಭ್ರಮವ ವೇದಮಯಮೂರ್ತಿತ್ರಯಾತ್ಮಕ ವರಸುದರ್ಶನವ ೭೬ 


ಭೇದ ಶನಲ್ಲಿ ನಿಲ್ಲಿಸಿ ನಿವನುಶ್ರೀರ್ಶನವ 


[ ೬೯ 


೧೧ 


ಸಭಾ ಪರ್ವ 


೧೧] 


- ಬೆಸಸಿದನು ಚಕ್ರವನ್ನು ಧಾರಾ 
ವಿಸರ ಧೂತ ಪರಿಸ್ಸು ಲಿಂಗ 
ಪ್ರಸರ ತೇಜಃಕಣ ಪರಿಷ್ಕೃತನವ್ಯ ಶತಭಾನು 
ದೆಸೆದೆಸೆಗೆ ದುವ್ಯಾಳಿಸುವ ಬೆಳ 
ಗೆಸೆಯೆ ಬಂದು ಸುನೀತಕಂಠದ 
ಬೆಸುಗೆ ಬಿಡಲೆರಗಿದುದು ಹಾಯ್ದು ದು ತಲೆ ನಭಸ್ಥಳಕೆ ೭೭ 

ಹರಿಗೊರಳ ಚೌಧಾರೆಯಲಿ ಧುರು 
ಧುರಿಸಿ ನೂಕಿತು ರಕುತವದರೊಳು 
ಮಿರುಪ ತೇಜಃಪುಂಜವುಕ್ಕಿತು ಹೊದರ ಹೊಳಹಿನಲಿ 
ತುರುಗುವೆಳಗಿನಜೋಕೆಯಲಿ ಜಗ 
ವರಿಯೆ ಬಂದು ಮುರಾರಿಯಂಫ್ರಿಯೋ 
ಲೆರಗಿ ನಿಂದುದು ನಿಜನೆಲೆಗೆ ವಿಜಯಾಭಿಧಾನದಲಿ ೭೮ 

ಕಳಕಳ ವಿಷಾದದ 
ಸುಗ್ಗಿ ಬೀತುದು ರಾಯರೀಚೆಯ 
ಮಗ್ಗುಲಲಿ ಮೇಳೆಸಿ ಮೆರೆದರು ಮತ್ತೆ ಬಾಂಧವರು 


ನೆಗಿದವು ನೆನಹವನ ಸಖಿಗಳು 
ಮುಗಿದರು ಹುರುಡಿನ ವಿಘಾತಿಯ 
ಲಗಿಗರು ಹಣುಗಿದರು ಶಿಶುಪಾಲಾವಸಾನದಲಿ ೭೯ 
- ಈಸು ಹಿರಿದಿಲ್ಲೆಂದು ಕೆಲಬರು 
ಲೇಸ ಮಾಡಿದನಸುರರಿಪುವಿವ 
ನೀನು ಬಾಹಿರನೆಂದರಿಯೆವಾವೆಂದು ಕೆಲಕೆಲರು 
ಐಸಲೇ ಕೃಷ್ಣಂಗೆ ಮುನಿದವ 
ರೇಸು ದಿನ ಬದುಕುವರು ಲೇಸಾ 
ಖ್ಯಾ ಸುನೀತಂಗೆಂದು ನಗುತಿರ್ದುದು ನೃಪಸ್ತೋಮ ೮೦ 
- ಗೋಳಿಡುತ ಬಂದೆರಗಿದರು ಶಿಶು 
ಪಾಲ ತನುಜರು ಕೃಷ್ಣನಂಫ್ರಿಗೆ 
ಲಾಲಿಸಿದನನಿಬರನು ಸಂತೈಸಿದನು ಕರುಣದಲಿ 
ಮೇಲುಪೋಗಿನ ವಿಧಿವಿಹಿತ ಕ 
ರ್ಮಾಳಿಗಳ ಮಾವನ ಮಗರೆ ಕೃ 
ಪಾಳು ಪಟ್ಟದ ಸೇಸೆದಳಿದನು ವೀರನಾರಯಣ ೮೧ 


ಹನ್ನೊಂದನೆಯ ಸಂಧಿ 
ಸೂ , ರಾಜಸೂಯ ಕ್ರತು ಸಮಾಪ್ತಿಯೊ 

ಳಾ ಜನಾರ್ದನ ಮುಖ್ಯರನು ಯಮ 
ರಾಜಸುತ ಕಳುಹಿದನು ಹೊಕ್ಕರು ತಮ್ಮ ನಗರಗಳ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ರಣ ಗಜಬಜದ ಗೋಳಾ 
ಗೋಳಿತಣಿತುದು ಹಂತಿಗಟ್ಟಿತು ಮತ್ತೆ ನೃಪನಿಕರ 
ಮೇಲಣಂತರ್ವೆದಿಗಳ ಮುನಿ | 
ಪಾಳಿ ಮಂತ್ರಾಹುತಿಗೆ ಕವಿವುರಿ 
ನಾಲಗೆಯ ಲಾವಣಿಗೆ ತಳಿತುದು ಯಜ್ಞ ಕುಂಡದಲಿ ೧ 

ತಳಿತು ತಿವಿದಾಡಿದವು ಮುರಿದೋಡ 
ಗಲಸಿದವುಹೊಗೆಸುತ್ತಿ ಸಿಮಿ ಸಿಮಿ 
ಮೊಳಗಿ ಹೋದರೆದ್ಧವುಸಗಾಢದಲುಬ್ಬಿ ಭುಗು ಭುಗಿಸಿ 
ಸುಳಿ ಸುಳಿದುಭೋರೆಂದು ಬಿಗಿದ 
ವೃಳಿಸಿದವು ಮೃತ ಧಾರೆಗಳಿಗು 
ಚಳಿಸಿದವು ಹರಹಿನಲಿ ನಾಲಗೆ ಹವ್ಯವಾಹನನ ೨ 

ಶ್ರುತಿ ವಿಧಾನರ ವಿಮಳ ಪೂರ್ಣ 
ಹುತಿಯ ಪಾರಾಯಣದ ನಿಗಮ 
- ಪ್ರತತಿಗಳ ಪರಿಪೂತ ಪರಿಮಳವರು ದಿಶಾವಳಿಯ 

ಕ್ರತು ಸಮಾಪ್ತಿಯಲವಚ್ಛತದ ಭೂ 
- ಪತಿಯ ವಿಮಳಸ್ತಾನ ಪುಣಿ 
ಚಿತದಲೋಕುಳಿಯಾಡಿ ದಣಿದುದು ಲೋಕ ಸುರ ನರರ ೩ 
- ಅರಸ ಚಿತ್ರವಿಂದು ಲಕ್ಷದ | 
ಧರಣಿಯಮರರ ಭೋಜನಾಂತಕೆ 
ಮೊರೆವುದೊಂದೇ ಬಾರಿ ಶಂಖಧ್ವನಿ ಛಡಾಳದಲಿ, 


ಪರುಠವಣಿಯಿದು ರಾಜ ಸೂಯಾ 
ಧ್ವರದ ಮೊದಲವಸಾನ ಪರಿಯಂ 
ತರದೊಳೊರಂತದಲಿ ಹಗಲಿರುಳೂದಿತನವರತ 

ದೇಸುಕೋಟಿಯ 
ದೇಸು ನಿರ್ಬುದವೇಸು ಖರ್ವವ 
ದೇಸು ಪದ್ಯ ದ್ವಿಜರ ಗಣನೆಯನರಿವರಾರದನು 
ಏಸುಭದನದ ಪರತ 
ರಾಶಿ ದಧಿ ಮೃತ ದುಗ್ಗ ಮಧು ವಾ 
ರಾಸಿಯೊಡ್ಡಣಿ ಮೆರೆದುದಿಂದ್ರಪ್ರಸ್ಥ ನಗರಿಯಲಿ 

ಓಗರದ ರಾಶಿಗಳ ಗಿರಿ ಕಂ 
ಡಾಗಲಂತಿರೆ ಮರಳಿ ಕಾನು 
ಸಾಗರದವೊಲೆ ದಧಿ ಮೃತಾದಿ ಮಹಾ ಪ್ರವಾಚಯ 
ಅಗಳಂತಿರೆ ಬತ್ತುವವು ನಿಮಿ | 
ಮಾಗಮಕೆ ತುಂಬುವವು ಯಮಜನ 
ಯಾಗ ಲಕ್ಷ್ಮಿಯನಲ್ಪಮತಿ ಬಣ್ಣಿಸುವಡರಿದೆಂದ 
- ಅರಸ ಮೆಯಿಕಿ ದವು ಸದು ಏ 
ವರ ಸಮಾಜಕೆ ನಿಮ್ಮ ಕೃಪೆಯಲಿ 
ಧರಣಿಪಾಧ್ಯರ ಸಿದ್ದಿಯಾಯು ನಿರಂತರಾಯದಲಿ 
ಕರುಣ ನಿಮ್ಮದು ನಿಮ್ಮ ಮಿಗೆ ಸ 
ತ್ಕರಿಸಲರಿಯೆನು ಹೆಚ್ಚು ಕುಂದಿನ 
ಹುರುಳನೀಕ್ಷಿಸಲಾಗದೆಂದನು ಮುಗಿದು ಕರಯುಗವ ೭ 


೧೨೦ 


ಮ ಹಾ ಭಾರತ 

[ ಸಂಧಿ 
- ಮನ್ನಿಸಿದನವರುಗಳನುಡುಗೊರೆ 

ಮಸಗಿದರೆ ಮಾಗಧನು ಯಜ್ಞವ 
ಹೊನ್ನು ವಿವಿಧಾಭರಣ ಪಶುಗಳ 

ಮಿಸುಕಲೀವನೆ ಚೈದ್ಯನಿಂದು 
ಲುನ್ನ ತಾಶೀರ್ವಾದ ವಚನದೊಳವನಿಪನ ಹರಸಿ 

ಬೃಸವ ಮಾಡಿದೊಡೆಮ್ಮ ಕೈಯಲಿ ಹರಿವ ಹೆಕ್ಕಳವೆ 
ಸನ್ನು ತರು ತಮಾಶ್ರಮಕೆ ಸಂ 

ಶಿಶುವೊರಲಿದರೆ ಕಂಬದಲಿ ತೋ 
ಪನ್ನ ಸತ್ಯರು ಮರಳಿದರು ಪ್ರತಿ 

ರಿಸಿದ ಕರುಣಾಜಲಧಿಯೇ ಪಾ 
ಪನ್ನ ಯಜ್ಞವಿಳಾಸನೊಪ್ಪಿ ದನಿಂದ್ರ ವಿಭವದಲಿ 

ಲಿಸಿದೆಲಾ ಪಾಂಡವರನೆಂದಳು ಹೊರಳಿ ಚರಣದಲಿ ೧೫ || 
- ರಾಜ ವರ್ಗವನವರವರ ನಿಜ 

- ಏಳೆನುತ ತೆಗೆದಪ್ಪಿದನು ಕರು 
ತೇಜ ಮಾನೋಚಿತದ ಗಜ ರಥ 

ಣಾಳು ಪರಿತೋಷಾಶುಪೂರ್ಣ ವಿ 
ವಾಜಿ ವಿವಿಧಾಭರಣ ವಸನ ವಧೂ ಕದಂಬದಲಿ 

ಶಾಲಲೋಚನ ನೋಡಿದನು ತನ್ನ ವರನೊಲವಿನಲಿ 
ಆ ಜಗತ್ಪತಿಯುಳಿಯೆ ಪಾರ್ಥಿವ 

ಬಾಲಕಿಯೆ ಬಾ ತಂಗಿ ಬಾ ನೀ 
ರಾಜಿಯನು ಮನ್ನಿಸಿ ಯುಧಿಷ್ಠಿರ 

ಲಾಳಕಿಯ ಬಾಯೆನುತ ಮಿಗೆ ಪಾಂ 
ರಾಜನನುಜರು ಕೂಡಿಕಳುಹಿಸಿದನು ಮಹೀಶ್ವರರ ೯ ಚಾಲೆಯನು ಕರೆದಸುರರಿಪುಸೂಚಿಸಿದನಂಗನೆಗೆ. 
ಫಲುಗುಣನು ಧೃತರಾಷ್ಟ್ರ ಭೀಷ್ಕರ 

ನಂಬದಿರು ಸಿರಿಯನು ಪತಿವ್ರತೆ 
ಕಳುಹಿದನು ಗುರು ಗುರುತನೂರ 

ಯೆಂಬರಿಗೆ ನೀ ಗುರು ವಿಷಾದ ವಿ 
ಬಳಿಯೊಳನಿಲಜ ಬಂದನಾ ಕೃಪನೊಡನೆ ಸಹದೇವ ಡಂಬ ಹರುಷಂಗಳಲಿ ನೀನಿಹುದೇಕ ಚಿತ್ತದಲಿ 
ಬಳಿಯದಿದ ನಕುಲನಾ ಸೌ 

ತುಂಬುವುದು ಬತ್ತುವುದು ರಾಜ್ಯದ 
ಬಲನ ಸೈಂಧವ ಶಲ್ಯನನು ಕೌ 

ಡೊಂಬು ಹರಿಮೇಖಲೆಯ ವಿದ್ಯಾ 
ಸಲ ವಿರಾಟ ದ್ರುಪದಸುತ ಭಗದತ್ತ ಭೂಪತಿಯು, ೧೦ . ಡಂಬರವಿದೆಂದಸುರರಿಪುಸೂಚಿಸಿದನಂಗನೆಗೆ 
- ಅರಸ ಕೇಳೆ ಪಾಂಡ್ಯ ಭೂಮಾ 

* ವಿಷವ ಗೆಲಿದಿರಿ ಹಿಂದೆ ಕಿಚ್ಚಿನ 
ಶೂರಕಳಿಂಗ ಪ್ರಮುಖ ತೆಂಕಣ 

ದೆಸೆಯಲುಳಿದಿರಿ ದಾಯಗರು ದು 
ಧರಣಿಪರ ಬಳಿಯಲಿ ಘಟೋತ್ಕಚಯೋಜನಾಂತರವ ರ್ವ್ಯಸನಿಗಳು ದುಸ್ಸಹವು ನಿಮ್ಮಭ್ಯುದಯವಹಿತರಿಗೆ 
ವರ ಕುಮಾರರು ನಿಖಿಳ ಪೃಥ್ವಿ 

ವಿಷಮವಿವಲೇ ದೂತಮೃಗಯಾ 
ಶೃರರನವರವರುಚಿತದಲಿ ಸತು 

ವ್ಯಸನ ಪಾರ್ಥಿವ ಜಾತಿಗಿವು ದು 
ಕರಿಸಿ ಮರಳಿದು ಬಂದರಿಂದ್ರಪ್ರಸ್ಥ ಪುರವರಕೆ 

ರ್ವಿಷಯವಿದರಲಿ ನೆಕ್ಕಿದರು ನಳ ದಶರಥಾದಿಗಳು ೧೮ | 
ಕರೆಸಿದನು ಹರಿ ಪಾಂಡು ಪುತ್ರರ 

ಸೋತು ನಡೆವುದು ಹಿರಿಯರಲ್ಲಿ ಸಂ 
ನರಸಿ ಸಹಿತೇಕಾಂತ ಭವನದೊ 

ಪ್ರೀತಿಯನು ಸುಜನರಲಿ ನಿರ್ಮಳ 
ತುರತರಪ್ರೇಕ ರಸ ಸಂಸಿಕ್ಕ ವಚನದಲಿ 

ನೀತಿಯನು ಪರಿವಾರ ಪುರಜನ ನಾಡು ಬೀಡಿನಲಿ 
ಭರಿತವಾಯಿತೆ ರಾಜಸೂಯಾ 

ಖ್ಯಾತಿಯನು ಧರ್ಮದಲ್ಲಿ ವೈರಿ 
ಧರ ಸದಾಹುತಿ ತೃಪ್ರ ಮಾಣಾ 

ವಾತದಲಿ ಪೌರುಷವನಖಿಳ 
ಮರ ಮಹೀಶರ ವಿಭವ ವಿಳಸಿತ ಪಾಂಡು ಪದವೆಂದ ೧೨ ಜ್ಞಾತಿಗಳಲೆಚ್ಚರಿಕೆಯೊಳಗಿಹುದೆಂದನಸುರಾರಿ ೧೯ 
- ದೇವನಂಘ್ರಯ ಮುಸುಕಿದವು ಮುಕು 

- ಎಂದು ಬುದ್ದಿ ಹೇಳಿ ಪಾರ್ಥನ 
ಟಾವಳಿಗಳೆವರ ಸತಿಯ ಸಂ 

ನಂದನನ ಕರೆಸಿದನು ತಾಹಿ 
ಭಾಷಣಿಯ ಮಧುರೋರಸದಲಿ ನಗುತ ಮನ್ನಿಸಿದ ತೆಂದನವರಿಗೆ ನಯದಲುಚಿತ ಪ್ರೀತಿವಚನದಲಿ 
ಓವಿದನು ಮುರವೈರಿ ಕಾರು 

ಬಂದು ಕುಂತಿಗೆ ಸಾರನಗೆ ನುಡಿ 
ಇಾವಲೋಕನದಿಂದ ನಿನ್ನವ 

ಯಿಂದ ವಿನಯವ ಮಾಡಿ ಪಾಂಡವ 

೧೩ 
ರಾವ ಭವದಲಿ ಭಜಿಸಿದರೆ ನಿಷ್ಟೆಯಲಿ ಹರಿಪದವ ನಂದನರ ಮನ್ನಿಸಿದನತಿ ಕಾರುಣ್ಯ ಭಾವದಲಿ - ೨೦ 
- ದೇವ ನಿಮ್ಮ ಡಿಯಂಫ್ರಿ ಕಮಲವ 

- ಯಾದವರು ಪಾಂಡವರು ತನ್ನನ 
ನಾವ ನೆನೆದನವಂಗೆ ತುಸುವ 

ರಾದುದದುವೆ ಕುಟುಂಬವದು ಮಹ 
ಲ್ಲಾ ವಿರಿಂಚಾದ್ಯಮರ ಪದವಿದು ನಿಗಮ ಸಿದ್ದವಲೆ 

ದಾದಿ ಸೃಷ್ಟಿ ಗದಾರ ರಕ್ತ ಕುಟುಂಬವಾವನದು 
ನಾವು ಸಾಕಾದಮಳ ಮೂರ್ತಿ ಸು 

ಅದರಿಸಿದನು ಕೆಲಬರನು ಹೊರ 
ಧಾವಸೇಚನ ಧೂತಕಿಷ 

ಗಾದವರು ಕೆಲರಾಯು ಹರಿ ಮಾ 
ರಾವುದರಿದೈ ಬೊಪ್ಪನವರಿಗೆ ಶಕ್ರಪದವೆಂದ 

ಯಾ ದುರಾಗ್ರಹ ವೃತ್ತಿಯಿಾ ಹದನೆಂದನಾ ಮುನಿಪ ೨೧ 


ಸ ಭಾ ಪರ್ವ 
೧೧ ] 

ಇದು ಕಣಿಣಾ ಕುರುರಾಯ ವಂಶಾ 
- ಆ ಶುಭಗ್ರಹದುದಯದಲಿ ತಿಥಿ 
ರಾಶಿ ನಕ್ಷತ್ರಾದಿ ಪುಣಿ 

ಭ್ಯುದಯ ವಿಗ್ರಹಪೂರ್ವಸೂಚಕ 
ದ್ಯಾನ ಮಾನ ಮುಹೂರ್ತದಲ್ಲಿ ಸುಸ್ಪರ ವಿಳಾಸದಲಿ ವಿದು ಸುಯೋಧನ ನೃಪನ ಕತಿಪಯ ಕಾಲ ಸುಖಬೀಜ 
ಭೂಸುರಾಶೀರ್ವಾದದಲಿ ಲ 

ಇದು ಸಮಸ್ತ ಕತ್ರ ಕುಲ ವಾ 
ಕೀಶ ಪಯಣವ ಮಾಡಿದನು ಕ 

ರಿದ ಘಟೋಚ್ಚಾಟನ ಸವಿಾರಣ 
ಟ್ಯಾ ಸುರದಲೊದರಿದವು ಘನ ಗಂಭೀರ ಭೇರಿಗಳು ೨೨ ವಿದರ ಫಲ ನಿಮಗಪಜಯಾವಹವೆಂದನಾ ಮುನಿಪ ೨೯ 
- ದೇಶದಲಿ ಕಾಲದಲಿ ದೆಸೆಯಲಿ 

- ಅರಿದಿಹುದು ನೀನಾಪ್ಪ ವಚನವ 
ರಾಸಿಯಲಿ ತಾರಾಗ್ರಹಾದಿಗ 

ಮರೆಯದಿರು ವೇದೋಕ್ತ ಕರ್ಮದ 
ಲೈಸರಲಿ ತಾ ತನ್ನ ಚೇಷ್ಟೆಗಳಿವರ ವರ್ತನಕೆ 

ಹೆರಿಗೆ ನಿನ್ನದು ನಿನ್ನ ಹೊದ್ದದ ಕಲುಷ ಕಲಿಮಲದ 
ಈಸು ಮಹಿಮೆಯ ಮರೆಸಿ ಲೋಕ ವಿ 

ಕರುಬರೀ ಕೌರವರು ಮಖವಿದು 
ಳಾಸ ಚೇಷ್ಟೆಯನನುಸರಿಸಿ ನರ 

ಮೆರೆದುದದ್ಭುತವಾಗಿ ನಿನ್ನನು 
ವೇಷವನು ನಟಿಸಿದನು ಹರಿ ಹೂಳಿದ ನಿಜೋನ್ನತಿಯ ೨೩ ಮುರಿವರಲ್ಲದೆ ನಿಮ್ಮವರು ಸೈರಿಸುವರಲ್ಲೆಂದ - ೩೦ 
- ಕಲಿ ವಿಡೂರಥ ಸಾಂಬ ಸಾತ್ಯಕಿ 

- ನುಡಿಯದಿರಸತ್ಯವನ್ನು ರಾಜ್ಯವ 
ದಳಪತಿ ಪ್ರದ್ಯುಮ್ಮ ಯಾದವ 

ಬಿಡು ವಿಭಾಡಿಸಿ ನಿನ್ನ ವಧುವಿನ 
ಕುಲ ಸಚಿವನಕ್ರೂರನುದ್ದವ ಚಾರು ಕೃತವರ್ಮ 

ಮುಡಿಗೆ ಹಾಯ್ದರೆನೀನಧರ್ಮದ ತಡಿಯನಡರದಿರು 
ಬಲು ಪದಾತಿಯ ರಥ ನಿಕರದ 

ಒಡಲುಗೂಡಿ ಸಮಸ್ತ ಧನವಿದು 
ಗ್ಗಳೆಯ ಗಜ ವಾಜಿಗಳ ಸಂದಣಿ 

ಕೆಡುವುದಗ್ಗದ ಮೋಕ್ಷಲಕ್ಷ್ಮಿಯ 
ಯೊಳಗೆ ನಿಂದರು ಕೃಷ್ಣರಾಯನ ರಥದ ಬಳಸಿನಲಿ ೨೪ ಮುಡಿಗೆ ಹಾಯ್ಲೆಡೆ ಸತ್ಯವೊಂದನೆ ನಂಬು ನೀನೆಂದ ೩೧ 
ಅನುಜ ತನುಜರು ಸಹಿತ ಕುಂತೀ 

ಅಜ್ಜರವದಿರು ನೀವು ನೆರೆ ಸ 
ತನಯ ದೂರಕೆ ಕಳುಹಿ ಮರಳಿದು 

ರ್ವಜ್ಞ ರವದಿರಧರ್ಮನಿಷ್ಕರು 
ಮನೆಗೆ ಬಂದನು ಕೃಷ್ಣ ವಿರಹ ವಿಶಾಲ ಖೇದದಲಿ 

ಯಜ್ಞ ದೀಕ್ಷಿತರಿಂದು ನೀವು ಸಮಸ್ತ ಜಗವರಿಯೆ 
ಮುನಿಪ ವೇದವ್ಯಾಸ ಭೌಮ್ಯರ 

ಯಜ್ಞರಿಪುಗಳು ನಿಪುಣರಿಗೆ ವರ 
ನನುಸರಿಸಿ ದಾಹಿಸುವ ದುಗುಡವ 

ಯಾಜಿಕರಿಗಾಚಾರಹೀನರ 
ನನಿತುವನು ಬಿನ್ನವಿಸಿದನು ಮಿಡಿಮಿಡಿದು ಕಂಬನಿಯ ೨೫ ಭಿಜ್ಞ ಮತವಿದು ತಪ್ಪದೆಂದನು ಮುನಿ ನೃಪಾಲಂಗೆ ೩೨ 
- ಅಸುರರಿಪು ಕೃಪೆಯಿಂದ ನಿರ್ವಾ 

- ಇದುವೆ ರೇಖಾವಾತ್ರ ಸರ್ವಾ೦ 
ಹಿಸಿದನೀ ಯಜ್ಞವನು ಪೂರ್ವದ 

ಗದಲಿ ನಿನ್ನನು ಮರೆಯದಿರು ಕೊಂ 
ವಸುಮತೀಶರ ಪಾಡಿಗೆಣಿಯೆಂದೆನ್ನ ಪತಿಕರಿಸಿ 

ಕಿದರೆ ಕರುಣಾಜಲಧಿ ಜೈಲುವುಂಟು ಹರಿ ನಿನಗೆ | 
ಬಿಸುಟು ಬಿಜಯಂಗೈದನೀಯು 

ಬೆದರದಿರು ವಿಗಡಿಸುವ ವಿಷಯಾ 
ಬಸವನಾರೊಡನುಸುರುವೆನು ಹಿಂ 

ಸ್ಪದದೊಳೆಂದು ಮುನೀಂದ್ರನ್ನವರು 
ದೆಸೆವ ಗೋಕುಲವಾಸ್ತು ಪುರವಿದು ಕೃಷ್ಣ ವಿರಹದಲಿ ೨೬ ಸುದತಿ ಸಹಿತನಿಬರಿಗೆ ಬುದ್ದಿಯ ಹೇಳಿ ಹೊರವಂಟ ೩೩ 
ಅರಸ ಕೇಳೆ ದೈತ್ಯ ದಾನವ | 

ಮುನಿಪ ಕಳುಹಿಸಿಕೊಂಡು ಬದರೀ 
ರುರವಣಿಯ ಯದು ನಾಯಕರು ನಿ 

ವನಕೆ ತಿರುಗಿದನತ್ತಲಿತ್ತಲು 
ಸ್ತರಿಸಲರಿಯರು ಕೃಷ್ಣನಿಲ್ಲದೆ ಭೀತಿ ದ್ವಾರಕಿಗೆ 

ಜನಪ ಬಂದನು ಬಳಿಕ ಮಯನಿರ್ಮಿತ ಮಹಾಸಭೆಗೆ 
ಕರುಣ ನಿಮ್ಮಲಿ ಕಿರಿದೆ ನಿಮ್ಮೊಳ 

ಮುನಿಗಳುಳಿದವರನು ಮಹೀಪುರ 
ಗೆರಕವಲ್ಲವೆ ಚಿಂತೆ ಸಾಕಂ 

ಜನ ಸಹಿತ ಭೂಪಾಲಶೇಪ್ರವ 
ತಿರಲಿಯೆಂದವನೀಶನನು ಸಂತೈಸಿದನು ಮುನಿಪ ೨೭ ನನುನಯದಿ ಮಿಗೆ ಸತ್ಕರಿಸಿ ಬೀಳ್ಕೊಟ್ಟನುಚಿತದಲಿ ೩೪ 
ಆ ಮುಕುಂದನ ನೆನಹು ನಮಗೆ ನಿ 

- ಅರಸ ಕೇಳೆ ಕೌರವೇಂದ್ರನ 
ರಾಮಯವು ನೀವಿರಲು ಚಿಂತಾ 

ಕರೆಸಿದನು ದುಶ್ಯಾಸನಾದಿಕ 
ವೈಮನಸ್ಯದ ವೇಧೆ ಮುರಿದುದು ಸಾಕದಂತಿರಲಿ 

ದುರುಳ ಕರವ ಶತಕ ಸಹಿತಲೆ ಸಭೆಗೆ ನಡೆತಂದು 
ಈ ಮಹೋತ್ಸಾತ ಪ್ರಬಂಧ ವಿ 
ರಾಮ ಕರ್ಮವ ಬೆಸಸಿಯೆನೆ ನಗು 

ಪರಿಭವಕೆ ಗುರಿಯಾಗಿ ಹಾಸ್ಯದ 
ತಾ ಮುನೀಶ್ವರ ನುಡಿದನವನೀಪತಿ ಶಿರೋಮಣಿಗೆ ೨೮ 

ಹರಹಿನಲಿ ಹಳುವಾಗಿ ಪಾಂಡವ 
ರರಸನನು ಬೀಳ್ಕೊಂಡು ಹಸ್ತಿನಪುರಕೆ ಹೊರವಂಟ ೩೫ 


ಮಹಾ ಭಾರತ 


( ಸಂಧಿ 


ಭೂಲಂಬದ ನಿಖಿಳ ಭೂಪ 
ಸೋಮಸಹಿತ ಸುಯೋಧನನು ಹೃ 
ತಾಮಸದ ಚಾವಡಿಯ ಝಾಡಿಯ ರೋಷ ಪಾವಕದ 


ಧೂಮಮುಖ ತಂದು ಗಜಪುರ 
ಸೀಮೆಯಲಿ ಪಾಳಯವ ಬಿಡಿಸಿದ 
ವೈಮನಸ್ಯದಲಿರುಳು ಹೊಕ್ಕನು ಹಸ್ತಿನಾಪುರವ 


೩೬ 


ಹನ್ನೆರಡನೆಯ ಸಂಧಿ 


ಸೂ . ಕಾಲ ಪಾಶಾಕರುಷದಲಿ ಭೂ 

ಪಾಲನಿಂದ್ರಪ್ರಸ್ಥ ನಗರಿಯ 

ಬೀಳುಕೊಂಡನು ಬಂದು ಹೊಕ್ಕನು ಹಸ್ತಿನಾಪುರವ 
ಕೇಳು ಜನಮೇಜಯ ಧರಿತ್ರೀ 

ತಮ ತಮಗೆ ಬಿರುದುಗಳ ಗಣಿಕಾ 
ಪಾಲ ಕೌರವ ರಾಯನಿತ್ತಲು 

[ ಮೊಗದ ರಮಣ ವೈರದ ಹೆಚ್ಚು ಕುಂದಿನ 
ಮೇಲು ಮುಸುಕಿನ ಹೊತ್ತ ದುಗುಡದ ಹೊಗರ ಹೊಗೆ ಸಮರ ಭಟರಿರಿದಾಡಿದರು ನಿರ್ನಾಮ ಭಾವದಲಿ ೬ 
ತಾಳಿಗೆಯ ನಿದ್ರ್ರವದ ಮತ್ಸರ 

- ಸೈ ಣ ಚೇಷ್ಟಿತನೆಂದು ಕೆಲಬರು 
ದೇಳಿಗೆಯಲಿಕ್ಕಡಿಯ ಮನದ ನೃ 

ಕಾಣಿವರಸನನೆಂದು ಕೆಲರ 
ಪಾಲ ಹೊಕ್ಕ ನು ನಡುವಿರುಳು ನಿಜ ರಾಜಮಂದಿರವ ೧ . 

ಕ್ಷೀಣರೋಗಿತನೆಂದು ಕೆಲರು ವಿಷ ಪ್ರಯೋಗದಲಿ 
- ಆರತಿಯ ಗಣಿಕೆಯರ ಸುಳಿವು 

ಪ್ರಾಣಶೋಪಿತನೆಂದು ಕೆಲಬರು 
ಪ್ಯಾರತಿಯ ದಾದಿಯರ ಪಾಯವ 

ಜಾಣಿನೂಹೆಯ ಜನದ ನೆನಪಿನ 
ಧಾರು ಸೂಳಾಯತರ ಮಂಗಳ ವಚನಗೈದೆಯರ ಸಾಣಿಯಲಿ ಸವೆಯಿತ್ತು ಕೌರವ ನೃಪನ ನಿರ್ದೆಶ ೭ 
ದೂರದಲಿ ನಿಲಿಸಿದನು ಭಂಗದ | 

ಅಕಟ ಕೌರವರಾಯ ರಾಜ 
ಭಾರಣಿಯ ಬಿಸುಸುಯ್ದು ಸೂರೆಯ 

ವ್ಯಕ ಶಿರೋಮಣಿಯಿರಲು ಧರೆ ರಾ 
ಸೈರಣಿಯ ಸೀವಟದ ಸಿರಿ ಮಂಚದಲಿ ಪವಡಿಸಿದ ೨ ಜಕ ವಿಹೀನ ವಿಡಂಬವಾಯ್ಕೆ ಶಿವ ಶಿವಾಯೆನುತ 
- ಭಾನುಮತಿ ಬರೆ ಮುರಿದ ಮುಸುಕಿನ 

ಸಕಲ ದಳ ನಾಯಕರು ಮಂತ್ರಿ 
ಮೌನಿ ನೂಕಿದನಿರುಳನುದಯದ 

ಪ್ರಕರ ಚಿಂತಾಂಬುಧಿಯೊಳಗೆ 
ನೂನ ಮಂಗಳ ಪಟಹ ಶಂಖಧ್ವನಿಯ ಮಾಣಿಸಿದ 

ಶಕುನಿ ಬಂದನು ಕೌರವೇಂದ್ರನ ರಾಜಮಂದಿರಕೆ ೮ || 
ಭಾನುವಿಂಗರ್ಮ್ಯಾದಿ ಕೃತ್ಯವ 

- ಕರೆದು ಬಾಗಿಲವರಿಗೆ ತನ್ನಯ 
ನೇನುವನು ಮನ್ನಿಸದೆ ಚಿತ್ತದೊ 

ಬರವನರುಹಿಸಲವರು ರಾಯನ 
ಲೇನ ನೆನೆದ ಭೂಪನಿದ್ದನು ಖತಿಯ ಭಾರದಲಿ ೩ ಹೊರೆಗೆ ಬಂದರು ನುಡಿದರಂಗೆ ತಳದಬಾಳಲಿ 
- ಬೇಟೆ ನಿಂದುದು ಗಜ ತುರಗದೇ 

ಅರಸ ಬಿನ್ನಹ ಮಾವದೇವರು | 
ರಾಟ ಮಾದುದು ಕೇಳ ಮೇಳದ 

ದರುಶನಾರ್ಥಿಗಳೆನಲು ಮನದಲಿ 
ತೋಟಿಯಲ್ಲಿಯದಲ್ಲಿ ಕವಡಿಕೆ ನೆತ್ತ ಮೊದಲಾದ 

ಕುರು ನೃಪತಿ ಚಿಂತಿಸುತ ಬರಹೇಳೆಂದು ನೇಮಿಸಿದ ೯ 
ನಾಟಕದ ಮೊಗರಂಬವೆನಿಪ ಕ 

ಹೊಕ್ಕನೀತನು ಕೌರವೇಂದ್ರನ 
ವಾಟ ತೆರೆಯದು ಹೊಕ್ಕಸೂಯದ 

ನೆಕ್ಕಟಿಯೊಳಿರೆ ಕಂಡು ನುಡಿಸಿದ 
ಕೋಟಲೆಯ ಕಡುಹೂಟ ಕವರಿತು ನೃಪನ ತನುಮನವ ೪ ನಕ್ಕ ಜದ ರುಜೆಯೇನು ಮಾನಸವೋ ಶರೀರಜವೊ 
ದೊಣಭೀಷ್ಮಾದಿಗಳು ಸಮಯವ 

ಮುಕ್ಕುಳಿಸಿ ಕೊಂಡಿರದಿದಾರಿಗೆ 
ಕಾಣರುಳಿದ ಪಸಾಯ ಸಚಿವ 

ಸಿಕ್ಕಿದಿಯೊ ಸೀಮಂತಿನಿಯರಿಗೆ 
ಶ್ರೇಣಿ ಬಾಗಿಲ ಹೊರಗೆ ನಿಂದುದು ಮತ್ತೆ ಮನೆಗಳಲಿ ಮಕ್ಕಳಾಟಿಕೆ ಬೇಡ ನುಡಿ ಧೃತರಾಪ್ಪನಾಣಿಂದ ೧೦ 
ಕಾಣಿನೊಳಪೈ ಕದ ಸುವೇಣಿಯ 

- ಮಾವ ನೀವ್ ಮರುಳಾದಿರೇ ನನ 
ರಾಣಿಯರ ದುರ್ಮನದ ಬೆಳಕಿನ 

ಗಾವ ರುಜೆಯಿಲ್ಲಂಗನೆಯರುಪ 
ಕೇಣಿಯನು ಕೈಕೊಂಡನೊಬ್ಬನೆ ಕೌರವರರಾಯ ೫ ಜೀವಿಯೇ ನೀವರಿಯಿರೇ ಹಿಂದೀಸು ಕಾಲದಲಿ 
ಸಮಯವಿಲ್ಟರಂತೆ ಮನ 

ನೋವುಬೇರಿಲ್ಲೆನಗೆ ನಿಳಯಕೆ 
ಭ್ರಮೆಯ ಬಿಗುಹಿನ ಕೇರಿ ಕೇರಿಯ 

ನೀವು ಬಿಜಯಂಗೈವುದಂತ 
ಕುಮತಿಗಳ ಗುಜುಗುಜಿನ ಗುಪ್ತದ ಮುಸುಕುಗೈದುಗಳ ರ್ಭಾವ ವಸ್ಬಿಯನೇಕೆ ಬೆದಕುವಿರೆಂದನಾ ಭೂಪ ೧೧ || 


ಸಭಾ ಪರ್ವ 
೧೨] 

ಕಪಟವನು ನೆರೆ ಮಾಡಿ ಜೂಜಿನೊ 
- ಏನು ನಿನ್ನಂತಸ್ಥ ಹೃದಯ ಕೃ 
ಶಾನು ಸಂಭವವೇಕೆ ನುಡಿ ದು 

ಳುಪರಿಕಾರ್ಯವ ಜೈಸಿ ಕೊಡುವೆನು 
ಮಾನ ಬೇಡೆನ್ಮಾಣಿನುತ ಸಂತೈಸಿದನು ನೃಪನ 

ನಿಪುಣರೆನ್ನಂದದಲಿ ಲೋಕದೊಳಿಲ್ಲ ಕೈತವದ 
ಏನು ಭಯ ಬೇಡೆಂದೆನಲು ಯಮ 

ಅಪದೆಸೆಗೆ ಭಯಗೊಳ್ಳದಿರು ನಿ 
ಸೂನುವೈಭವ ವದಗ್ಗ ಮ 

ಹೃಪೆಯಲಿರು ಗುರು ಭೀಷ್ಮ ವಿದುರಾ 
ನೋನುಭಾವವನೇಕೆ ನುಡಿಸುವಿರೆಂದನಾ ಭೂಪ ೧೨ ದ್ಯ ಪಸರರ ಕೈಕೊಳ್ಳದಿರು ನೀನೆಂದನಾ ಶಕುನಿ ೧೯ 
“ ಹೇಳು ಹೇಳೇನೇನು ಪಾಂಡು ನೃ 

- ಎನ್ನ ಬಹುಮಾನಾವಮಾನವು 
ಪಾಲ ಪುತ್ರರ ವಿಭವ ವನ್ನಿ 

ನಿನ್ನ ಸಲೆ ಮಾವ ನೀ ಸಂ 
ಜ್ವಾಲೆಯಲಿ ಮನ ಬಂದುದೇ ಹರಹರ ವಿಚಿತ್ರವಲ ಪನ್ನ ಕೃತ್ರಿಮ ವಿದ್ಯನಾದರೆ ತೊಡಚು ಸಾಕದನು 
ಪಾಲಕನು ಧರ್ಮಜನು ಸಲೆ ಕ 

ಅನ್ನಿಗರಿಗರುಹದಿರು ನಮ್ಮವ 
ಟಾಳುಗಳು ಭೀಮಾರ್ಜುನರು ಬೆ . 

ರೆನ್ನದಿರು ವಿದುರಾದಿಗಳನುಪ 
ಲ್ಯಾಳ ಹಬ್ಬುಗಿಸಲೇ ಪಾಂಡವರ ಸಿರಿಯೆಂದ ೧೩ ಪನ್ನ ಮಂತ್ರವನರುಹು ಬೊಪ್ಪಂಗೆಂದನವನೀಶ ೨೦ 
- ಅವರು ಪಿತ್ರಾರ್ಜಿತದ ರಾಜ್ಯ 

ನೀನರುಹು ನಿಮ್ಮಯ್ಯ ಮನಗೊ 
- ಪ್ರವರ ಪಾತ್ರರು ನಿನ್ನ ಸೂಯೆಯ 

ಟ್ಯಾ ನರೇಂದ್ರರ ಕರೆಸಿ ಕೊಟ್ಟರೆ 
- ಕವಲು ಮನದ ಕುಠಾರ ಬುದ್ಧಿಯ ಕಲುಷ ಭಾವನೆಯ ಮಾನನಿಧಿಯೇ ಸಕಲ ಧರೆಯನು ಸೇರಿಸುವೆ ನಿನಗೆ 
ವಿವರಣಿಯನವರೆತ್ತ ಬಲ್ಲರು 

ನೀನೆ ಹೋಗಿಯೆ ನಿನ್ನ ಕಡು ದು 
ಶಿವ ಶಿವಾ ಭುವನೈಕ ಮಾನ್ಯರ 

ಮಾನವನು ಬೊಪ್ಪಂಗೆ ನುಡಿದರೆ 
ನವಗಡಿಸಲ್ಲಂಗೈಸಿದ್ರೆ ಮಾಣಿಂದನಾ ಶಕುನಿ ೧೪ ತಾನೆ ಕರೆಸುವನರುಹುವೆನು ಜನಕಂಗೆ ನಿಜಮತವ ೨೧ 
- ಲೇಸು ಬಿಜಯಂಗೈಯಿ ನೀವೆ 

- ಅಹುದು ಬಳಿಕೇನೆನುತ ಬಂದನು 
ನ್ಯಾ ಸರಾಗ್ನಿ ಯನೇಕೆ ಕೆಣಕುವಿ 

ಕುಹಕಮತಿ ಧೃತರಾಷ್ಟ್ರನರಮನೆ| 
ರಾಸುರವಿದೇಕೆನ್ನೊಡನೆ ಸೈರಿಸುವುದುಪಹತಿಯು 

ಗಿಹ ಸಮಯದಲ್ಲಿ ಹೊಕ್ಕ ನಂದೇಕಾಂತ ಮಂದಿರವ 
ಈಸು ನುಡಿವರೆ ಮಾವಯೆನುತ ಮ 

ಬಹಳ ಖೇದವ್ಯಸನದಲಿ ದು 
ಹೀಶ ಕಂಬನಿದುಂಬಿ ನೆನಪಿನ 

ಸೃಹ ಮನೋವ್ಯಥೆಯಲಿ ಕುಮಾರಕ 
ಬಿಸರಕೆ ಬಿಸುಸುಯ್ದು ದೊಪ್ಪನೆ ಕೆಡದನವನಿಯಲಿ ೧೫ ನಿಹುದನರಿಯಿರೆ ನೀವೆನುತ ಬಿಸುಸುಯ ನಾ ಶಕುನಿ ೨೨ 
- ಎತಿದನು ಕಲೆ ವೆಯ ಕಿರುವ 

- ಏನು ಶಕುನಿ ಮಗಂಗೆ ದುಗುಡವ 
ಮುತ್ತುಗಳ ಕೇವಣಿಯ ಶಕುನಿ ನೃ 

ದೇನು ಕಾರಣವಾರ ದೆಸೆಯಿಂ 
ಪೋತ್ತಮನೆ ಬಾ ಕಂದ ಬಾಯೆಂದಪ್ಪಿ ಕೌರವನ 

ದೇನಸಾಧ್ಯವದೇನು ಭಯ ಮೇಣಾವುದಭಿಲಾಷೆ 
ಕಿತ್ತು ಬಿಸುಡುವೆನಹಿತರನು ನಿನ 

ಏನುವನು ವಂಚಿಸದೆ ಹೇಳೆ 
ಗಿನಿಂದ್ರಪ್ರಸ್ಥ ಪುರವನು 

ನ್ಯಾನೆಗೇಕೆ ಮರುಕವೆನೆ ನಿಜ 
ಹೆತ್ತ ತಾಯ್ ಗಾಂಧಾರಿ ಸಂತೋಷಿಸಲಿ ಬಳಿಕೆಂದ ೧೬ ಸೋನುವನು ನೀ ಕರೆಸಿ ಬೆಸಗೊಳ್ಳೆಂದನಾ ಶಕುನಿ ೨೩ | 
ಮಾವ ಕೇಳ ಬಲರು ಫಲುಗುಣ 

ಕರೆಸಿದನು ದುರಿಯೋಧನನನಾ 
ಪಾವಮಾನಿಗಳೆವರಿಗೆ ತಾ 

ದರಿಸಿ ಕಳ್ಳೇಕಾಂತದಲಿ ಮು 
ಜೀವಸಖ ಗೋವಿಂದನನಿಬರ ಗೆಲವುಗೋಚರವೆ 

ವೃರು ವಿಚಾರಿಸಿದರು ನಿಜಾನ್ನಯಮೂಲನಾಶನವ 
ಸಾವುದಲ್ಲದೆ ತನಗೆ ಬೇರಿ 

ಭರತಕುಲ ನಿರ್ವಾಹಕನೆ ಬಾ 
ನ್ಯಾವ ಪರಿಯಲಿ ಸಮತೆ ಸೇರದು 

ಕುರುಕುಲಾನ್ವಯದೀಪ ಬಾ ಎ 
ಜೀವಿತವ್ಯವನಮರ ನಿಕರದೊಳರಸಿಕೊಳ್ಳೆಂದ - ೧೭ ನ್ನ ರಸ ಬಾ ಎನ್ನಾನೆ ಬಾಯೆಂದಪ್ಪಿದನು ಮಗನ ೨೪ 

ಗೆಲುವೆ ನಾನಂಜದಿರು ಪಾಂಡವ 
ರಳವಳವ ನಾನರಿವೆ ನೃಪನ 

ದುಗುಡವೇಕೆ ಮಗನೆ ಹಿರಿಯೋ 

- ಲಗವನೀಯ ಗಡೇಕೆ ವೈಹಾ 
ಗಳದ ಧರ್ಮಜ್ಞನು ವಿಶೇಷದೂತಲೋಲುಪನು 
ಗೆಲುವ ಮೋಡಿಯನರಿಯನಾತನ 

ಳಿಗಳ ಬೇಟೆಗಳವನಿಪಾಲ ವಿನೋದಕೇಳಿಗಳ 
ನೆಲೆಯ ಬಲ್ಲೆನು ಜೂಜುಗಾರರ 

ಬಗೆಯ ಗಡ ಬಾಂಧವರ ಸಚಿವರ 
ಕುಲ ಶಿರೋಮಣಿ ತಾನೆಯೆಂದನು ಶಕುನಿ ಕೌರವಗೆ ೧೮ ಹಗಲು ನಿನಗೇಕಾಯು ಕತ್ತಲೆಯೆಂದನಂಧ ನೃಪ ೨೫ 

ಹೋಗಿಸೆ ಗಡ ನಿನ್ನರಮನೆಯನೀ 


೧೨೪ ಮ ಹಾಭಾರ ತ 

[ ಸಂಧಿ 
ಹೇಳಲಮ್ಮನು ನೀವು ಧರ್ಮದ 

ಹರಹಿನಲಿ ಹಿರಿದಾಯು ಕೆಂದಾ 
ಕೂಳಿಯಲಿ ಸಿಲುಕಿದವರೆನ್ನನು | 

ವರೆಯ ವನ ಬೇರೊಂದು ತಾಣ 
ಖಳನೆಂಬಿರಿ ಕಪ್ಪನೆಂಬಿರಸೂಯನೆಂಬಿರಲೆ 

ಳುರವಣಿಯ ಬೆಳದಿಂಗಳಕಿದುದೊಂದು ತಾಣದಲಿ 
ಸಾಲ ಭಂಜಿಕೆಯಾಯು ತನ್ನ ಯ 

ಹರಿವ ಯಮುನಾ ನದಿಯನಲ್ಲಿಗೆ . 
ಬಾಳಿಕೆಯ ಬೇಳಂಬವೇತಕೆ 

ತರಸಿದವರಾರೆನಲು ಮಣಿ ಬಂ 

[ ೩೩ 
ಕೇಳುವಿರಿ ನೀವೆಂದು ಸುಯ್ಯನು ತುಂಬಿ ಕಂಬನಿಯ ೨೬ ಧುರದ ಬೆಳಗಿನ ಲಹರಿ ಮುರಿದುದು ತನ್ನ ಜಾಣುಮೆಯ 
ಮುನಿಚರಿತ್ರರು ನೀವು ರಾಜಸ 

ಹೊಕ್ಕ ಸಾಲಲಿ ಹೊಳೆವ ಮಣಿರುಚಿ 
ತನದ ಮದದಲಿ ಲೋಕ ಯಾತ್ರೆಯ 

ಮುಕ್ಕುಳಿಸಿದವು ಕಂಗಳನು ನಡೆ 
ನನುಸರಿಸುವವರಾವು ನೀವೇ ಭೋಗನಿಸ್ಸಹರು ದಿಕ್ಕೆಲನನೋಡಿದರೆ ಮುರಿದೋಳಸರಿದವಾಲಿಗಳು 
ಅನುದಿವಸ ರಾಗಿಗಳು ನಾವೆ | 

ಉಕ್ಕುವಮಲಚ್ಛವಿಗಳಲಿ ಮನ 
ಮನುಮತವ ಪಾಲಿಸುವರಾರೆಂ 

[ ೨೭ 

ಸಿಕ್ಕಿ ಹೊಲಬಳಿದುದು ವಿವೇಕವ 
ದೆನುತ ಸುಯ್ದ ನು ಮರುಗಿ ಬೈದನು ತನ್ನ ದುಷ್ಕೃತವ ಡೊಕ್ಕ ರಸಿ ಕೆಡಹಿದವು ಬಹುವಿಧ ರತ್ನ ಕಾಂತಿಗಳು ೩೪ 
- ಈಸು ಕಳವಳವೇನು ಚಿತ್ರದ 

* ಹಿಡಿದವನೂ ಹೆಯಮ ಮಣಿ ರುಚಿ 
ಬೈಸಿಕೆಗೆ ಡೊಳ್ಳಾಸವೇಕೆ ವಿ 

ಯೆಡತರದೊಳಿಕ್ಕಿದವು ಭಿತ್ತಿಯ 
ಳಾಸಕೂಣಿಯವೇನು ಹೇಳಾ ನೆನಹಿನಭಿರುಚಿಯ 

ಬಿಡೆಯದಲಿ ಝುಳುಪಿಸುವ ನೀಲದ ಲಳಿಯ ಲಹರಿಯಲಿ 
ವಾಸಿಗಳ ಪೈಸರವನೆನ್ನಲಿ 

ತಡಿಯ ಕಾಳನು ತಳಿತ ಕಾಂತಿಯ 
ಸೂಸಬಾರದೆ ನಿನ್ನ ಹರುಷಕೆ 

ಕಡಲ ವಿಮಲ ಸ್ಪಟಿಕ ಜಲದಲಿ 
ವೈಸರವದೇನೆಂದು ಬೆಸಗೊಂಡನು ಸುಯೋಧನನ ೨೮ ಮಿಡುಕಲಂಜಿದವಂತ್ರಿಗಳು ನರನಾಥ ಕೇಳೆಂದ ೩೫ 
- ಏನನೆಂಬೆನು ಬೊಪ್ಪ ಕುಂತೀ 

ಸ್ಥಳವೆ ಜಲರೂಪದಲಿ ಜಲವೇ 
ಸೂನುಗಳ ಸಾಮರ್ಥ್ಯ ಪಣವನು 

ಸ್ಥಳದ ಪಾಡಿನಲ್ಲಿದ್ದು ದದು ಕೆಲ 
ದಾನವಾರಿಯ ಹಾಸು ಹೊಕ್ಕಿನ ಸೌಖ್ಯ ಸಂಗತಿಯ 

ಬಲನ ಭಿತ್ತಿಯ ಕಂಬ ಕಂಬದ ನಡುವೆ ಭಿತ್ತಿಗಳು 
ತಾ ನಪುಂಸಕನಾದ ಪರಿಯನ 

ಹೊಳಹನೇ ಕಂಡೆನು ವಿವೇಕದ 
ದೇನ ವಿಸ್ತರಿಸುವೆನು ಲಜ್ಞಾ 

ಕಳಿವು ಚಿತ್ರದ ಸೆರೆ ದುಹಾರದೊ 
ಮಾನಿನಿಗೆ ತನ್ನೊಕ್ಕತನವಿಂದಿಳಿದುಹೋಯ್ತಂದ ೨೯ ಲಿಳಿದವಕ್ತಿಗಳಿಂತು ಸೋತೆನು ತಂದೆ ಕೇಳೆಂದ ೩೬ 
ನೆಗೆದ ಬುಗುಟದೆ ಹಣಿಯಲವರೋ 

ಮುಂದೆ ವಿಮಲಸ್ಪಟಿಕ ಭೂಮಿಯ 
ಲಗದ ಸಭೆಯಲಿ ನನೆದ ಸೀರೆಯ 

ದೊಂದು ಠಾವಿನೊಳೀಕ್ಷಿಸುತೆ ಕೊಳ 
ತೆಗೆಸಿ ಕೊಟ್ಟರು ತಮ್ಮ ಮಡಿವರ್ಗದ ನವಾಂಬರವ ನೆಂದು ಬಗೆದೆನು ನಿಂದು ಸಂವರಿಸಿದೆನು ಮುಂಜೆರೆಗೆ 
ಬೆಗಡುಗೊಳಿಸಿದರೆನ್ನನವರೋ 

ಅಂದು ದೌಪದಿ ಸಹಿತ ನಾರೀ 
ಲಗದ ಸೂಳೆಯರವರ ಸೂಳಿನ 

ವೃಂದ ಕೈಗಳ ಹೋಯ್ತು ವಿಗೆ ಗೊ 

[ ೩೭ 
ನಗೆಯ ನೆನೆ ನೆನೆದೆನ್ನ ಮನ ಜರ್ಝರಿತವಾಯ್ತಂದ ೩೦ ಛಂದು ನಕ್ಕು ದು ನೊಂದು ತಲೆವಾಗಿದೆನು ಲಜ್ಜೆಯಲಿ 
ಇದಕೆ ಕಾರಣವೇನು ಹಣಿ ನೋಂ 

ಊಹೆಯಲಿ ತಡವರಿಸಿ ಹಜ್ಜೆಯ 
ದುದಕದೇನು ನಿಮಿತ್ಯವೆನಲಾ 

ಗಾಹುಗತಕದೊಳಿಡುತ ಕಾಂತಿಯ 
ಸದನದಲಿ ಮಯನಿತ್ತ ಸಭೆಯನು ದೇವರರಿಯಿರಲೆ ಸೊಸೆಯರಿಯದೆ ಬೀದಿಯಲಿ ಕಂಡೆನು ಸರೋವರವ 
ಮುದದಿನಾ ಧರ್ಮಜನು ಘನ ಸಂ 

ಆ ಹರಿಬವನು ಮುರಿವೆನೆಂದಿದ 
ಪದದಲೋಲಗವಿತ್ತನಾ ದೌ . 

ನೂಹಿಸದೆನಾ ಸ್ಪಟಿಕವೆಂದು 
ಪದಿ ನಿಜಾನುಜ ಮಂತ್ರಿ ಸಚಿವ ಪಸಾಯಿತರು ಸಹಿತ ೩೧ ತ್ಸಾಹಿಸಲು ನೀರಾಯು ನನೆದೆನು ನಾಭಿದಮ್ಮ ದಲಿ ೩೮ 
- ಆ ಮಹಾಸಭೆ ದೇವ ನಿರ್ಮಿತ 

ಮತ್ತೆ ಗೊಳ್ಳೆಂದುದು ನೃಪಾಲನ 
ರಾಮಣೀಯಕ ವಿವಿಧ ರತೃ 

ಮತ್ತ ಕಾಶಿನಿಯರು ಯುಧಿಷ್ಠಿರ | 
ಸೊಮತೇಜಃ ಪುಂಜ ಭಂಜಿತ ನಯನ ವೀಧಿಯಲಿ ನಿತ್ಯ ದಿವ್ಯ ದುಕೂಲವನು ತಡಿಗಡರಿ ತೊಡಚಿದೆನು 
ಸಾಮದಲಿ ನಮ್ಮನು ಯುಧಿಷ್ಠಿರ 

ಬತ್ತಿತೆನ್ನ ಭಿಮಾನ ಜಲನಿಧಿ 
ಭೂಮಿಪತಿ ಕರೆಸಿದನು ತನ್ನು 

ಮತ್ತೆ ಮಾರಿಯ ಮಸಕವನು ನೀ 
ದ್ದಾಮ ವಿಭವವನೆನಗೆ ತೋರಲು ತತೃಭಾಸ್ಥಳಕೆ ೩೨ ವೃತ್ತವಿಸಿರೇ ಬೊಪ್ಪ ಯೆಂದನು ಕೌರವರ ರಾಯ ೩೯ 


೧೨೫ 


ನ ಭಾ ಪರ್ವ 


ನಂಬಿಸಿದುದೊಂದೆಡೆಯ ಬಾಗಿಲು 
ಬಿಂಬಿಸಿತು ಭಿತ್ತಿಯಲಿ ತತ್ತ್ವತಿ 
ಬಿಂಬವೆಂದಾನರಿಯದೊಡ ಹಾಯಿದೆನು ಚೌಕಿಗೆಯ 
ಎಂಬೆನೇನನು ಹೊರಳಿ ನಗುವ ನಿ 
ತಂಬಿನಿಯರನು ಭೀಮ ಪಾರ್ಥರ 
ಡಂಬರವ ಕಂಡಸುವ ಹಿಡಿದೆನು ನೋಡಿಕೊಳ್ಳೆಂದ ೪೦ 
- ನೋಂದುದೇ ಹಳೆ ಮನದೊಳಗೆ ಕಡು 
ನೊಂದೆನವದಿರ ನಗೆಗೆ ನಡೆದೆನು 
ಮುಂದಣಿವರಿ ಬಾಗಿಲನು ಕಂಡೆನ್ನ ಮನದೊಳಗೆ 
ಹಿಂದೆ ಹೇರಿದ ಭಂಗವೇ ಸಾ 
ಕೆಂದು ಸುಪ್ರೌಢಿಯಲಿ ಬಾಗಿಲ 
ನೊಂದು ಠಾವಿನೊಳರಸಿ ತಡವರಿಸಿದೆನು ಭಿತ್ತಿಗಳ ೪೧ 

ನಗೆಗೆ ನಗೆ ಕುಂಟಣಿ ವಿವೇಕದ 
ಹೊಗೆಗೆ ಹೊಗೆಸಖಿಯಾದುದಲ್ಲಿಯ 
ಹಗರಣಿಗ ನಾನಾದೆನದು ನೋಟಕದ ಜನವಾಯು 
ನಗುವವರ ಜರೆದನೆ ಯುಧಿಷ್ಠಿರ 
ನಗೆಯ ಮರೆದನೆ ಬೊಪ್ಪ ನಿಮ್ಮಯ 
ಮಗನವಸ್ಥಾ ರೂಪವಿದು ಚಿತ್ರವಿಸಿ ನೀವೆಂದ 

ಒಡ್ಡವಿಸಿತೆನ್ನಾಟ ನಗೆಯೊಳ 
ಗಡ್ಡ ಬಿದ್ದಳು ಪಾಂಡುಪುತ್ರರ 
ಬೊಡ್ಡಿ ಬಿಂಕದಲವರು ಬಿರಿದರು ಭೀಮ ಫಲಗುಣರು 
ಖಡ್ಡಿ ಗರುವೆನ್ನಿಂದ ರೋಷದ 
ಗೊಡ್ಡು ನಾನಾದೆನು ವಿಘಾತಿಯ 
ಬಡ್ಡಿಗಿನ್ನಕ ಬದುಕಿದೆನು ಧೃತರಾಷ್ಟ್ರ ಕೇಳೆಂದ ೪೩ 
- ಸಿಂಗಿಯನು ಬಿತ್ತಿದೆನು ಪಾಂಡವ 
ರಂಗದಲಿ ತತ್ಸಲದ ಬೆಳಕಿನ 
ಸಿಂಗಿಯಲಿ ತಾ ಸಾವೆನಲ್ಲದೊಡಗ್ನಿ ಕುಂಡದಲಿ 
ಭಂಗಿಸುವೆನಾ ಫಲದೊಳೆನ್ನನು 
ನುಂಗಬೇಹುದು ವಸ್ಸಿ ಮೇಣ್ 
ಗಂಗೆಯಲಿ ಬಿದ್ದೊಡಲ ನೀಗುವೆನೆನುತ ಬಿಸುಸುಯ್ದ ೪೪ 
- ಆ ಯುಧಿಷ್ಠಿರ ಸಹಿತ ನೀನೇ . 
ರಾಯನಾಗಿರು ಮೇಣು ನಮ್ಮಿ . 
ತಾಯಿ ಸಂತಸಬದಲಿ ದುಶ್ಯಾಸನನ ಪಟ್ಟದಲಿ 
ರಾಯತನವೆಮಗಿಂದ್ರಲೋಕದ 
ಲಾಯದಲಿ ದಿಟವೆಂದು ನುಡಿವರು 
ಜೋಯಿಸರು ಸಾಕವರ ವಚನ ನಿರರ್ಥವಲ್ಲೆಂದ ೪೫ 

ಪುರದಲೆಂಬತ್ತೆಂಟು ಸಾವಿರ 
ಧರಣಿಯಮರರು ನಿತ್ಯ ಪಡೆಯುವ 
ರರಸ ಕೇಳೆ ಹತ್ತು ಸಾವಿರ ಹೊನ್ನ ತಳಿಗೆಯಲಿ 
ವರ ಯತೀಶರು ಹತ್ತು ಸಾವಿರ 
ವರಮನೆಯಲುಂಬುದು ನೃಪಾಲಾ 
ಧ್ವರದ ಸಿರಿಯನು ನೀವೆ ಕಂಡಿರೆಯೆಂದನಾ ಭೂಪ ೪೬ 


ಕೇಳಿದನು ಬಿಸುಸುಯ್ದ ನಕಟ ವಿ 
ಕಾಳಿಸಿತೆ ಕೌರವನ ಬುದ್ದಿ ವಿ 
ಟಾಳ ಸಂಗತಿಯಾಯಲಾ ಪಿಸುಣಾರ ಕೆರಳಿಚದು 
ಕೇಳು ಮಗನೇ ಧರ್ಮಪುತ್ರನ 
ಮೇಲೆ ಮುನಿವರೆ ರಾಜಋಷಿ ನರ 
ಪಾಲ ಮಾತ್ರವೆ ಶಿವ ಮಹಾದೇವೆಂದನಾ ಭೂಪ ೪೭ 
- ಸತಿಯರಲಿ ನಿಮ್ಮ ವೈ ಸುಪತಿ 
ವ್ರತೆ ಮಹಾಖಳ ನೀನು ಬೀಜ 
ಸ್ಥಿತಿಯಲೂಣಯವಿಲ್ಲ ನಿನ್ನಯ ಬುದ್ದಿ ದೋಷವಿದು 
ಕೃತಕವೋ ಸಹಜವೋ ನವೀನ| 
ಸ್ಥಿತಿಯ ಕಂಡೆನು ಶಿವ ಶಿವಾ ದು 
ರ್ಮತಿಗಳಾವುದ ನೆನೆಯರೆಂದನು ಸುಳ್ಳು ಧೃತರಾಷ್ಟ್ರ 

ಪಾಂಡುವಿನ ಮಕ್ಕಳುಗಳಾರಾ 
ಪಾಂಡುವಿನಲೆನ್ನಲ್ಲಿ ಭೇದವ 
ಕಂಡೆಲಾ ನೀನವರಿಗೇನಪ್ರಾಪ್ತವೇ ಧರಣಿ 
ಉಂಡು ಬದುಕುವ ಬಹಳ ಭಾಗ್ಯರ 
ಕಂಡಸೂಯಂಬಡುವ ಖಡ್ಡರ 
ಭಂಡರೆನ್ನದೆಲೋಕ ನಿನಗಿದು ಸಾಮ್ಯವಲ್ಲೆಂದ ೪೯ 

ಅಹುದು ಬೊಪ್ಪ ವೃತಾಭಿಮಾನದ 
ಕುಹಕಿ ಹೋಗಲಿ ನಿಮ್ಮ ಚಿತ್ತಕೆ 
ಬಹ ಕುಮಾರರ ಕೂಡಿ ನಡೆವುದು ಪಾಂಡು ನಂದನರ 
ಮಹಿಯ ಹಂಗಿಂಗೋಸುಗವೆ ಬಿ 
ಗೃಹವ ಮಾಡಿದೆನೆನಗೆ ಭಂಡಿನ 
ರಹಣಿ ಬಂದುದು ಸಾಕಲೇ ಸೊಗಸಾಯ್ತು ಲೇಸೆಂದ ೫೦ 
- ತಾಯೆ ನೇಮವಗೊಂಡೆನಯ್ಯಂ 
ಗಾ ಯುಧಿಷ್ಠಿರನಾತ್ಮಜನಲೇ 
ವಾಯುಸುತ ನರ ನಕುಲ ಸಹದೇವರು ಕುಮಾರರಲೆ 
ಈ ಯುಗದಲಿನ್ನವರ ಸಂತತಿ 
ದಾಯ ಭಾಗಿಗಳಾಗಿ ಬದುಕಲಿ 
ರಾಯರಿಲ್ಲಾ ಮತ್ತೆ ನಮ್ಮನು ರಕ್ಷಿಸುವರೆಂದ - ೫೧ 

ಅರಸ ಧರ್ಮಿಷ್ಣನು ಯುಧಿಷ್ಠಿರ 
ಧರಣಿಪತಿಯುತ್ತಮನು ಪವನಜ 
ನರರು ವಿನಯಾತರು ನೀವೇ ಪುತ್ರವತ್ಸಲರು 
ಧರಣಿಗಾವಿ ಸಲೇ ನೂ 
ರ್ವರು ಕುಮಾರರು ಹೊರಗೆ ನಿಮ್ಮ ಯ 
ಕರುಣವೇ ಸಾಮ್ರಾಜ್ಯ ನಮ್ಮನು ಬೀಳುಗೊಡಿರೆಂದ ೫೨ 

ಆಯ ಛಲವಭಿಮಾನಹೋಗಲಿ 
ಕಾಯಬೇಕೆಂಬರೆ ನೃಪಾಲರ 
ಬಾಯ ತಂಬುಲ ತಿಂದು ಹೊರೆವೆವು ಬೆಂದ ಬಸುರುಗಳ 
ಆಯ ಛಲವಾಚಂದ್ರ ತಾರಕ 
ಕಾಯವಧ್ರುವವೆಂಬಡಿದಕೆ ಸ 
ಹಾಯವಿದೆಲಾ ಕಾಲಕೂಟಕಠೋರ ನದಿಯಿಂದ ೫೩ 


೧೨೬ ಮಹಾ ಭಾರತ 

[ ಸಂಧಿ 
ಅರಸನಭ್ಯುದಯವನು ಭೀಮನ 

ಅಹುದು ತಪ್ಪೇನಿದುವೆ ಸಾಧನ 
ಧರಧುರವನರ್ಜುನನ ಬಿಂಕವ | 

ವಹುದು ವಿದುರನ ಬುದ್ದಿಗಭಿಮತ 
ನರಸಿಯಾಟೋಪವನು ಮಾಡ್ತೀಸುತರ ಸಂಭ್ರಮವ ವಹಡೆ ಕರೆಸುವೆವೈಸಲೇ ಬೆಸಸುವೆನು ಎದುರಂಗೆ 
ಹೊರೆಯ ದೃಷ್ಟದ್ಯುಮ್ಮ ದ್ರುಪದಾ 

ಕುಹಕವಾತನಲಿಲ್ಲ ನೋಡುವ 
ದ್ಯರ ವೃಥಾಡಂಬರವ ಕಂಡೆದೆ 

ನಿಹಪರತದ ಹಿತವನಿದ ನಿ | 
ಬಿರಿದುದಳುಕಿದೆನಳುಕಿದೆನು ಸಂತವಿಸಲರಿದೆಂದ ೫೪ ರ್ವಹಿಸಿ ಕೊಡುವರೆ ಮಂತ್ರವೆಂದನು ಮಗರೆ ಧೃತರಾಷ್ಟ್ರ 
ಕರಗಿದಳು ಗಾಂಧಾರಿ ಕಂಬನಿ 

- ಖಳರಲಿ ಸತ್ಕಳೆಗಳನು ನೆರೆ 
ದುರುಗಲಲಿ ಧೃತರಾಷ್ಟನೆದೆ ಜ 

ಕೇಳದವರಲಿ ಮಂತ್ರ ಬೀಜವ 
ರ್ಝರಿತವಾದುದು ಮಗನ ಮಾತಿನ ಮುಸಲ ಹತಿಗಳಲಿ ನಾಲಿಯಿಲ್ಲದವಂಗೆ ರೂಪು ವಿಲಾಸ ವಿಭ್ರಮವ 
ಸುರಿವ ನಯನಾಂಬುಗಳ ಮೂಗಿನ 

ಹೇಳುವಂತಿರೆ ನಿಮ್ಮ ವಿದುರನ 
ಬೆರಳ ತೂಗುವ ಮಕುಟದವನೀ | 

[ ೫೫ ಕೇಳಿಸಿದರಾ ಕಾರ್ಯಗಳಿಗೆ ವಿ 
ಶರನು ಮೌನದೊಳಿದ್ದನೆಂದು ವಿಗಳಿಗೆ ಮಾತ್ರದಲಿ ತಾಳವಾಗದೆ ಬೊಪ್ಪಯೆಂದನು ನಗುತ ಕುರುರಾಯ 
ಮಾತು ಸೊಗಸದಲಾ ವೃಥಾ ನೀ 

ಅರುಹಿದರೆ ವಿದುರಂ 
ವೇತಕೆನ್ನನು ಕರೆಸಿದಿರಿ ನಿ 

ಮುರಿವನಾತನು ಬಳಿಕ ನಿಮ್ಮ ಯ 
ಮಾತಗಳು ಭೀಮಾರ್ಜುನರು ಸಹಿತೀ ಮಹೀತಳವ ಕಿರಿಯ ತಮ್ಮನ ಮಕ್ಕಳಿಗೆ ಕೊಡಿ ಹಸ್ತಿನಾಪುರವ 
ತಾತ ನೀವಾಳುವುದು ತಾಯೆ ಸು 

ಹರುಕುಗಳು ನಾವ್ ನೂರು ಮಕ್ಕಳು 
ನೀತನಾ ಧರ್ಮಜನು ಧರ್ಮ ವಿ 

ಹೊರಗೆ ಬದುಕುವೆವೈಸಲೇ ನಿ 
ಘಾತಕರು ನಾವೆಮ್ಮ ಕಳುಹುವುದೆನುತ ಹೊರವಂಟ ೫೬ ಮುರುವ ಮಕ್ಕಳುಗೂಡಿ ಸುಖದಲಿ ರಾಜ್ಯವಾಳೆಂದ ೬೩ 
- ಎಲೆಗೆ ಕರೆಯಾ ಪಾಪಿ ಕೌರವ 

- ಪಾರಲೌಕಿಕದುಳಿವನ್ನೆಹಿಕ 
ಕುಲ ಕುಠಾರನ ನಿನ್ನ ಮಗನೊಡ 

ದೊರೆಪೊರೆಯನಿಂದು ಬಲ್ಲವ 
ನಳಿವೆ . ಸಲೆ ಪಾಂಡುಪುತ್ರರ ವೈರ ಬಂಧದಲಿ 

ರಾರು ಹೇಳಾ ವಿದುರನಲ್ಲದೆ ನಮ್ಮ ಪೈ ಕದಲಿ 
ತಿಳುಹಿ ತಾಯೆನಲಾಕೆ ಶಕುನಿಯ 

ಸಾರವಾತನ ಮಾತು ನಯ ವಿ 
ಕಳುಹಿ ಕರೆಸಿದಡಾತ ಮರಳಿದ 

F೫೭ ಸ್ವಾರ ಸಹಿತಿಹುದಲ್ಲಿ ನಂಬುಗೆ 
ನಳಲುದೊರೆಯಲಿ ಮೂಡಿ ಮುಳುಗಿದನಂದು ಧೃತರಾಷ್ಟ್ರ ದೂರವಿಲ್ಲೆನಗರಿಯೆ ನೀ ನಿಲ್ಲೆಂದನಂಧನೃಪ 
ಏನ ನೆನೆದೆ ಮಗನೆ ಕುಂತೀ 

ತಿಳುಹಿ ವಿದುರನನವರ ಕರೆಯಲು 
ಸೂನುಗಳ ರಾಜ್ಯಾಪಹಾರದೊ 

ಕಳುಹುವೆನು ಯಮಸೂನುನಿಯ 
ಜೇನು ಬುದ್ದಿ ವಿಳಾಸವಾವುದು ಕಾರ್ಯಗತಿ ನಿನಗೆ ಬಲುಹಿನಲಿ ಬಳುಕುವನೆ ಭೀಮಾರುನರು ಕಿರುಕುಳ 
ದಾನದಲಿ ಮೇಣ' ಸಾಮದಲಿ ಭೇ 

ತಿಳಿಡೀತನ ಬುದ್ಧಿಯೇ ನಿ 
ದಾನುಮತದಲಿ ದಂಡದಲಿ ನೀ 

ರೈಲಿನವಹುದು ನಿಧಾನವಿದು ನೀ . 
ವೇನ ನಿಶೆಸಿದಿರಿ ಹೇಳಿನ್ನಂಜಬೇಡೆಂದ ೫೮ ಕಳವಳಿಸದಿದ್ದರೆ ಮನೋರಥ ಸಿದ್ದಿ ಯಹುದೆಂದ ೬೫ 
ತಿಂದ ವಿಷವಳ್ಳಿ ದವು ಮಡುವಿನೊ 

ನೀ ಕರುಣದಲಿ ನಮ್ಮ ಸಲಹುವ 
ಳಂದು ಬಿಸುಟರೆ ಮುಳುಗಿ ಸುಖದಲಿ 

ಡಾ ಕುಮಾರರ ಕರೆಸಿಕೊಟ್ಟರೆ 
ಮಿಂದು ಹೊರವಂಟರು ಮಹಾಗ್ನಿಯ ಭವನ ಭಂಗದಲಿ “ ಸಾಕು ಮತ್ತೊಂದಿಹುದಲೇ ಪಾಂಚಾಲ ನಂದನೆಯ 
ಒಂದು ಕೂದಲು ಸೀಯದನಿಬರು 

ನೂಕಿ ಮುಂದಲೆವಿಡಿದು ತೊತ್ತಿರೊ 
ಬಂದರಿವು ಮೊದಲಾದ ಕೃತ್ರಿಮ 

೪ಾಕೆಯನು ಕುಳ್ಳಿರಿಸಿದಂದು ವಿ 
ದಿಂದ ಪಾಂಡವರಳಿದುದಿಲ್ಲಿದಕೇನು ಹದನೆಂದ ೫೯ ಶೋಕನಹೆನಾ ದಿವಸದಲಿ ಕೃತಕೃತ್ಯ ತಾನೆಂದ ೬೬ 
- ನೀವು ಚಿತ್ತವಿಸಿದೊಡೆ ನೆತ್ಯದೊ 

- ಪೋಗು ನೀನೆಂದವನ ಕಳುಹಿದ 

ನಾಗ ಮನದೊಳಗಧಿಕ ಚಿಂತಾ 
ತಾವುಸೋಲಿಸಿ ಕೊಡುವೆವವರನು 
ನೀವು ಕರೆಸುವುದಿಲ್ಲಿಗುಚಿತ ಪ್ರೀತಿವಚನದಲಿ 

ಸಾಗರದೊಳೊರಂತೆ ಮುಳುಗಿದನಂದು ಧೃತರಾಷ್ಟ್ರ 

ಈಗಳಿನ ಸವಿಗಳುಪಿ ಮೇಲಣ .. 
ನಾವು ಜಾಣರು ಜೀಯ ಜೂಜಿನ 
ಜೀವಕಲೆಯಲಿ ಧರ್ಮ ಸುತನಿದ 

ತಾಗನರಿಯನು ಕಂದನಿದಕಿ 
ನಾವ ಹವಣಿಂದರಿಯನಾತನ ಜಯಿಸಬಹುದೆಂದ ೬೦ ನೋಗುವೆನು ಗಾಂಧಾರಿ ನೀ ಹೇಳೆಂದನಾ ಭೂಪ ೬೭ 


೧೨೨೬ 
ಸಭಾ ಪರ್ವ 
- ೧೨] 

ಅವರ ವಿಭವವನವರ ಯಾಗೋ 
ಅವರು ಕಪಟವನರಿಯರೀತನ 

ತೃವವನಿಂದ್ರಪ್ರಸ್ಥದಲಿ ಕಂ | 
ಹವಣ ನೀನೇ ಕಂಡೆ ಕರೆಸಿದ 
ಡವರು ನಿಲ್ಲರು ಗೋರಿಯಲಿ ಬಳಿಸಂದ ಮೃಗದಂತೆ ಡೆವು ಮನೋಹರವಾಯು ಬೆಳವಿಗೆ ಪಾಂಡು ನಂದನರ 

ಅವರು ಹಸ್ತಿನಪುರಿಗೆ ಬಂದು 
ನವಗೆ ಬಹುದಪಕೀರ್ತಿಯಿಗಿ 
ಇವನ ಕುಹಕವ ಲೋಕವರಿಯದು 

ತೃವದಲೀ ಸಭೆಯಲ್ಲಿ ಸುಖ ದ್ರೂ 
ಶಿವ ಶಿವಾಯೆಂದಳಲಿ ಮರುಗಿದನಂದು ಧೃತರಾಷ್ಟ್ರ ೬೮ ತವನು ರಮಿಸಲಿ ಸೇರಿ ಬದುಕಲಿ ಪಾಂಡು ಸುತರೆಂದ ೭೫ 
ಮುರಿವೆನೇ ಮುನಿದಿವರು ನೂರ್ವರು | 

ಮಾತು ಹೊಲಸಿನ ಗಂಧವಾಗಿದೆ 

ಭೀತಿರಸದಲಿ ಮನ ಮುಳುಗಿ 
ತೊರೆವರೆನ್ನನು ತೊಡಕಿಸುವೆನೇ 
ತರಿದು ಬಿಸುಡುವರವರು ಕೌರವ ಶತಕವನು ಬಳಿಕ ಪ್ರೀತಿ ಮಾರಿಯು ಮುಸುಕನುಗಿವುದನಾರು ಕಲಿಸಿದರು 
ಹೊರಗೋಳಗೆ ಹದನಿದು ನಿಧಾನಿಸ 

ಕೈತವದ ಕಣಿ ನಿನ್ನ ಮಗ ನೀ 
ಲರಿಯೆನೆನ್ನ ಸುವಿನ ಹೃದಯದ 

( ೬೯ 

ಸೋತೆಲಾ ಶಿವಶಿವ ಸುಖಾಂಗ 
ಸೆರೆ ಬಿಡದು ಶಿವ ಶಿವಯೆನುತ ಮರುಗಿದನು ಧೃತರಾಷ್ಟ್ರ ದೂತವೇ ಹಾ ಹಾಯೆನುತ ತಲೆದೂಗಿದನು ವಿದುರ ೭೬ 
ಏಕೆ ನಿಮಗೀ ಚಿಂತೆಯಿಂದಿರ 

- ಹಾ ಮರುಳೆ ಕೆಣಕುವರೆ ಫಲುಗುಣ 
ಡೌಕಿದವು ದುಷ್ಕಾರ್ಯ ಸಂಧಿ ವಿ 

ಭೀಮರನು ಮಿಗೆ ಹೆಚ್ಚಿ ಬೆಳೆದು 
ವೇಕ ನಿಕರದಲೊರೆದು ಮೋಹರಿಸೊಂದು ಬಾಹೆಯಲಿ ದ್ದಾಮ ಸಿರಿಯಿದು ಹಸ್ತಿನಾಪುರವಕಟ ಕೆಡಿಸಿದೆ 
ಈ ಕುರುವಜ ನೂರ ಹಿಡಿ ಕುಂ 

ಕೈ ಮಗುಚದೇ ವಿಭವವಿದು ನಿ 
ತೀ ಕುಮಾರರ ಬಿಡು ತನೂಜರ 

ರ್ನಾಮರಾರೋ ಬಿತ್ತಿದರು ಕುರು 

[ ೭೭ 
ನೂಕು ಹಿಡಿ ಪಾಂಡವರನೆಂದಳು ಪತಿಗೆ ಗಾಂಧಾರಿ ೭೦ ಭೂಮಿಯಲಿ ವಿಷ ಬೀಜವನು ಹಾಯೆನುತ ಬಿಸುಸುಯ್ದ 
ಐಸಲೇ ತಾನಾದುದಾಗಲಿ 

* ವಿದುರ ಬೆಂಬೀಳದಿರು ಬಿಂಕದ 
ಲೇಸ ಕಾಣಿನು ನಿನ್ನ ಮಕ್ಕಳ 

ಹದನ ಬಲ್ಲೆನು ಭೀಮ ಪಾರ್ಥರ 
ವಾಸಿಗಳ ವಿಸ್ತಾರ ಮೆರೆಯಲಿ ಹಲವು ಮಾತೇನು ಮುದವ ಬಯಸುವೆ ಮುನಿಯಲಾಪನೆ ಹೇಳು ತನಯರಿಗೆ 
ಆ ಸಭೆಯ ಸರಿಸದ ಸಭಾ ವಿ 

ಇದು ಮಹಾ ಸಭೆಯಲ್ಲಿ ಮೇಳಾ 
ನ್ಯಾಸ ಶಿಲ್ಪಿಗರಾರೆನುತ ಧರ 

ಪದಲಿ ಕುರು ಪಾಂಡವರು ಸದ್ಯ 
ಣಿ ಕರೆಸಿದನುರು ಸಭಾ ನಿರ್ಮಾಣಕೋವಿದರ ೭೧ ತದಲಿ ರಮಿಸುವರೇನು ಹೊಲ್ಲೆಹವೆಂದನಂಧ ನೃಪ ೭೮ 
ತೆಗೆಸಿ ಭಂಡಾರದಲಿ ಬಹು ವ 

ಮೊದಲಲಿದುಸುತವವಸಾ 
ಸುಗಳನಿತ್ತನು ತರು ಶಿಲಾಕೊ 

ನದಲಿ ವಿಷಮ ಡ್ಯೂತದಲಿ ನಿಲು 
ಟಿಗಳ ತರಿಸಿದನುರು ಸಹಸ್ರಸ್ತಂಭ ಡಂಬರವ 

ವುದು ನಿವಾರಣವುಂಟೆ ಮರ್ಮವನಿರಿದ ಸಬಳದಲಿ 
ಝಗಝಗಿಪ ಬಹು ಮಲ್ಯ ಮುಕಾ 

ತುದಿಗೆ ತಾನಿದಪಥ್ಯ ಕುರುವ 
ಳಿಗಳನುರುತರ ರಶ್ಮಿ ಲಹರಿ | 

ರ್ಗದಲ್ಲಿ ವಿನಾಶಕ ಬೀಜವದು ನಿಮ 
ಸ್ಥಗಿತ ದಿಗು ಭಿತ್ತಿಗಳನನುಪಮ ರತ್ನರಾಶಿಗಳ ೭೨ ಗಿದರೊಳಗೆ ಸೊಗಸಾದುದೇ ಕೈಕೊಂಡೆ ನಾನೆಂದ ೭೯ 
ಮಾಡಿತಗ್ಗದ ಸಭೆ ಸುಧರ್ಮೆಯ 

ಕರೆದು ತಾ ನೀನವರ ನಾನುಪ 
ನೇಡಿಸುವ ಚೆಲುವಿನಲಿ ಪುರದಲಿ 

ಚರಿಸುವಂದವನೋಡು ನಿನ್ನಯ 
ರೂಢಿಸಿತು ಬಳಿಕಂಧ ನೃಪನೇಕಾಂತ ಭವನದಲಿ 

ಕರಣವೃತ್ತಿಗೆ ಕಠಿಣವಹವೇ ನಮ್ಮ ಮಾತುಗಳು 
ಕೂಡಿಕೊಂಡು ಕುಲಾಪಘಾತದ 

ದುರುಳರವರಿವರೆಂಬರದನಾ 
ಕೇಡಿಗರ ಕಲ್ಪನೆಯ ಕಲುಷದ | 

ದರಿಸದಿರು ನೀ ಹೋಗು ಪಾಂಡವ 
ಜೋಡಿಯನೆ ನಿಶ್ಮಿಸಿ ವಿದುರಂಗರುಹಿದನು ಕರೆಸಿ ೭೩ ಧರಣಿಪರನೊಡಗೊಂಡು ಬಾಯೆಂದಟ್ಟಿ ದನು ನೃಪತಿ ೮೦ 
ವಿದುರ ಕೇಳೆ ಪಾಂಡವರ ಸಂ 

- ಅರುಹಿದನು ಭೀಷ್ಮಂಗೆ ಗುರು ಕೃಪ 
ಪದಕೆ ಸರಿಯೋ ಮಿಗಿಲೋ ಸಭೆ ತಾ 

ರರಿದರಿನ್ನ ಪಮೃತ್ಯುವೇನೆಂ 
ನಿದು ವಿಶೇಷವಲಾ ಸಮಸ್ತ ಕತ್ರವಿಭವದಲಿ 

ದರಿಯದಿನ್ನು ತ್ಸಾಹ ಶಕ್ತಿಗೆ ಮನವ ಮಾಡಿತಲ 
ಇದರೊಳೋಲಗವಿತ್ತು ಹರ್ಪಾ 

ಹರಿದುದೇ ಕುರುವಂಶ ಲತೆ ಹೊ 
ಸ್ಪದರು ಕುರು ನೃಪರಲ್ಲಿ ಸುಖ ದ್ರೂ 

ಕ್ಕಿರಿದನೇ ಧೃತರಾಷ್ಟ್ರ ನೀ ಬೇ 
ತದಲಿ ರಮಿಸಲಿ ಕರೆದು ತಾ ಕುಂತೀ ಕುಮಾರಕರ ೭೪ ಸರದಿರವರನ್ನು ಕರೆದು ತಾ ಹೋಗೆಂದರವರಂದು ೮೧ 


೧೨೮ 
ಮ ಹಾ ಭಾರತ 

[ ಸಂಧಿ 
ಶುಭ ಮುಹೂರ್ತ ವಿಳಾಸ ಲಗ್ನ ದೊ 

ದೂತಮೃಗಯಾ ವ್ಯಸನ ಪೌರು 
ಆಭಪುರಿಯ ಹೊರವಂತು ಸುರ ಸ 

ಪ್ರಾತಿಶಯ ಮಧುಪಾನ ಕಾಂತಾ 
ಭನು ಬಂದನು ಹಲವು ಪಯಣದಲಿವರ ಪಟ್ಟಣಕೆ ಪ್ರೀತಿ ದಂಡ ವಿಘಾತಿ ದೂಷಣವರ್ಥ ಸಂಗತಿಯು 
ರಭಸ ಮಿಗಿಲಿದಿರ್ಗೊಂಡು ತಂದರು 

ಜಾತ ಸಪ್ತ ವ್ಯಸನವಿವು ಸಂ 
ಸಭೆಗೆ ಮಾನ್ಯ ಯಥೋಪಚಾರ 

ಪ್ರೀತಿಕರ ಮೊದಲಲಿ ವಿಪಾಕದೊ 
ಪ್ರಭವ ಸತ್ಕಾರದಲಿ ಕೇಳರು ಕುಶಲ ಸಂಗತಿಯ ೮೨ ೪ಾತು ಕೆಡಿಸುವ ಹದನನರಿದಿಹುದೆಂದನಾ ವಿದುರ ೮೯ 
- ಧರಣಿಪತಿ ಗಾಂಗೇಯ ಗೌತಮ 

- ಖಳರು ಕೌರವರಕ್ಷ ಧೂರ್ತರ 
ಗುರುತನುಜ ಗುರು ಕರ್ಣ ಸೌಬಲ 

ತಿಲಕ ಶಕುನಿ ವಿಕಾರಿಯಾ ದು 
ಕುರು ನೃಪತಿಯನುಜಾತ್ಮಜರು ಗಾಂಧಾರಿ ಭಾನುಮತಿ ಸ್ವಳೆಯ ಪತಿ ದೌರ್ಜನ್ಯ ಮುಖದೀಕ್ಷಿತನು ಕಲಿಕರ್ಣ 
ವರಸಚಿವ ಸಾಮಂತ ಪರಿಜನ 

ಉಳಿದ ಭೀಷ್ಮ ದ್ರೋಣರೇ ನಿ 
ಪುರಜನಂಗಳ ಕುಶಲವನು ವಿ 

ಶೃಲ ವಿಧಾನರು ನಿಮ್ಮ ಬೊಪ್ಪನ 
ಸರಿಸಿದನು ವಿದುರನು ಮಹೀಪತಿಗಾಪ್ತ ಬಾಂಧವರ ೮೩ ಬಳಕೆ ಕನ್ನಡಿ ನೋಡಿಕೊಳಿ ನೀವೆಂದನಾ ವಿದುರ ೯೦ 
ಪಾವುಡಂಗಳನಿತ್ತು ಭೂಪನ 

ಪ್ರಕಟವದು ಸಲೆ ಕರ್ಣ ಕೌರವ 
ನೋವಿದನು ನಾನಾ ಕಥಾ ಸಂ 

ಶಕುನಿಗಳ ದುಶ್ಚಪೈ ಭೀಷ್ಮಾ 
ಭಾವನಾನಂತರದ ಮಜ್ಜನಭೋಜನಾದಿಗಳ 

ಕುಟಿಲರು ಸಲ್ಲರು ಸುಯೋಧನ ಮಂತ್ರ ಸಂಗತಿಗೆ | 
ಆ ವಿವಿಧ ಸತ್ಕಾರದಲಿ ದಿವ 

ಮುಕುರ ಪಥವೆನ್ನಯ್ಯನೆಂಬುದು 
ಸಾವಸಾನವ ಕಳೆದು ಬಳಿಕ ಸ 

ವಿಕಳವಲ್ಲಿ ವಿದುರ ಪರಿ ಪಾ 
ಭಾವಳಯದಲಿ ಪಾಂಡು ಸುತರಿಗೆ ನುಡಿದನಾ ವಿದುರ ೮೪ ಲಕನಲೇ ಧೃತರಾಷ್ಟ್ರನಾತನ ನಂಬಿ ಬಹೆವೆಂದ ೯೧ 
- ಧರಣಿಪತಿ ಬೆಸಸಿದನು ನೀವೆ 

- ಕರೆಸಿ ನಿಮ್ಮಯ ಮಂತ್ರಿಜನ ಮು 
ವರು ಕುಮಾರರು ರಾಜಸೂಯಾ 

ಖ್ಯರ ಪಸಾರಕೇಳುವುದು ಮನ 
ಧ್ವರ ಮಹಾವ್ರತದೇಕ ಭುಕ್ತಾದಿಯಲಿ ಬಳಲಿದಿರಿ ದೊರಗೆ ತೂಕಕೆ ಬಹರೆ ಭೀಮಾದಿಗಳ ಮತವಿಡಿದು 
ವರ ಸಭೆಯ ರಚಿಸಿದರು ಹಸಿನ 

ಅರಸ ನಿಶ್ಚ ಸುವುದೆನಲು ನೀ 
ಪುರಿಗೆ ಬಿಜಯಂಗೈದು ವಿಭವೋ 

ಮರುಳೆ ವಿದುರ ಭವದೃಚೊ ವಿ 
ರದ ವಿಮಳ ದ್ಯೋತದಲಿ ರಮಿಸುವುದು ನೀವೆಂದ ೮೫ ಸ್ವರಕೆ ಪಡಿಸಣವುಂಟೆ ಶಿವ ಶಿವಯೆಂದನಾ ಭೂಪ೯೨ 
ನೋಡುವುದು ಬಾಂಧವರ ನಿಮ್ಮಡಿ 

- ಹೋಹುದೇನಭಿಮತವೆ ಧೂರ್ತ 
ಮಾಡುವುದು ಸೌಖ್ಯವನು ಭಯದಲಿ 

ವ್ಯೂಹವದು ಭೀಷ್ಮಾದಿ ಹಿರಿಯರು 
ಬಾಡುವುದಲೇ ರಿಪುನೃಪಾಲರ ಸಮರ ಜಯಬೀಜ ಸಾಹಸಿಗರಲ್ಲದೆ ರಹಸ್ಯಕೆ ಸಲ್ಲರವರುಗಳು 
ಜೋಡಿಸುವುದಗಲದಲಿ ಕೀರ್ತಿಯ 

ಕಾಹುರರು ಕೌರವರು ಸಮರೋ 
ಝಾಡಿಯನು ನಿಮ್ಮಭ್ಯುದಯ ಬಳಿ 

ತಾಹಶಕ್ತಿಗೆ ಠಾವದಲ್ಲ 
ಕೇಡಿಸುವುದೈ ದುಂದುವಾರ ದಿಲೀಪ ದಶರಥರ ೮೬ ವ್ಯಾಹತವೆ ಮತವೆಂದು ಭೀಮಾದಿಗಳ ಬೆಸಗೊಂಡ ೯೩ 
ನಂಬಿಸುವ ನಿಮ್ಮಯ್ಯನಿದ ಬೇ 

- ಜೀಯ ಬಿನ್ನಹವಿಂದು ದೇಹ| 
ಡೆಂಬವರು ಗುರು ಭೀಷ್ಕರುಳಿದವ 

ಚ್ಯಾಯಗುಂಟೇ ಬೇರೆ ಚೇಷ್ಟೆ ನ 
ರಂಬಿನೋಪಾದಿಯಲಿ ನಿಲುವರು ಪಲವು ಮಾತೇನು ವಾಯಿಯೇ ನಮ್ಮಿನಿಬರಿಗೆ ರಾಜಾಭಿಮಾನದಲಿ 
ಶಂಬರರು ನೃಪ ಕರ್ಣ ಶಕುನಿದ 

ನೋಯೆನೋವದು ನಿಮ್ಮ ದೇಹದ 
ಳೆಂಬವರು ನಿಮ್ಮೊಡನೆ ವಚನಾ 

ಬೀಯದಲಿ ನಾಣ್ಯ ವಹುದೆ 
ಡಂಬರವೇ ಬಹದುಂಟೆ ಬಿಜಯಂಗೈಯಿ ನೀವೆಂದ ೮೭ ಮ್ಯಾಯತ ಸ್ವಾತಂತ್ರ್ಯವೆನಗಿಲ್ಲೆಂದನಾ ಭೀಮ ೯೪ 
ಕರೆಸುವನು ಧೃತರಾಷ್ಟ್ರ ಗಡ ನ 

ಕರೆಸುವನು ಧೃತರಾಷ್ಟ್ರ ನಿಮ್ಮನು 
ಮ್ಮರಸನಲಿ ಧೃತರಾಷ್ಟ್ರನಲಿ ನಮ 

ಕರೆವ ಮಣಿಹ ಸುಯೋಧನಾದ್ಯರ | 
ಗೆರಡು ಮನವೇ ಭಾವ ಭೇದವೆ ಪಾಂಡು ಬೊಪ್ಪನಲಿ ಮರುಳುಗಳ ಮಾತೇನು ಹಿತವರು ನೀವಲಾ ನನಗೆ 
ವರವೆ ದೊರಕಲಿ ಶಾಪವೇ ಮೇಣ್ 

ಧರಣಿಯಿದು ಶಾಶ್ವತವೆ ತಂದೆಗೆ 
ರಲಿ ಭಯವಿಲ್ ಮೆಗೆ ಬೊಪ್ಪನ 

ಹಿರಿಯನಾ ಧೃತರಾಷ್ಟ್ರನಾಜ್ಞೆಯ 
ಕರಣ ಕೃತಿಗೆ ಹಸಾದವೆಂದನು ಧರ್ಮ ನಂದನನು ೮೮ ಶಿರದೊಳಾಂತನು ಬಹೆನೆನುತ ನಿಶೆ ಸಿದನು ನೃಪತಿ ೯೫ 


೧೨೯ 


ಸಭಾ ಪರ್ವ 


ಇರುಳ ನೂಕಿದರುದಯದಲಿ ಭೂ 

ಮುಂದೆ ಮೋಹರ ತೆಗೆದು ನಡೆದುದು 
ಸುರರ ಕರೆಸಿದರಮಳ ಸಾಂವ - [ ಗುಡಿಯ ಸಂದಣಿಸಿ ನಕುಲಾದಿ ಭೂಪರು | 
ತರಿಕ ಸುಮುಹೂರ್ತದಲಿ ಹೋಯಿಸಿದರಂದು ಹೊರ ಹಿಂದೆ ಮಣಿ ಕೇವಣದ ದಡ್ಡಿಯ ಬಿಗಿದ ಬೀಳಗದ 
ಪುರದ ಕಾಹನು ಸಚಿವ ಸಾವಂ 

ಗೊಂದಣದ ಹೆಮ್ಮಕ್ಕಳಿದ್ದೆಸೆ 
ತರಿಗೆ ನೇಮಿಸಿ ಸಕಲ ದಳ ಮೊ 

ಯಂದಣದ ಸಂದಣಿಗಳಲಿ ನಡೆ 
ಹರದ ದೆಖ್ಯಾಳವನು ಕಂಡನು ಪುರವ ಹೊರವಂಟ ೯೬ ತಂದವನಿಬರ ರಾಣಿವಾಸದ ದಂಡಿಗೆಗಳಂದು 
ಬಿಗಿದ ರೆಂಜೆಯ ಹೊಮ್ಮಿಣಿಯ ಹೊರ 

ಉಡಿಗೆಗಳ ದೇಸಿಯ ವಿಳಾಸದ 
ಜೆಗಳ ಜೋಡಿಯ ಪಕ್ಕ ಘಂಟೆಯ | 

ತೊಡಿಗೆಗಳ ಮೌಳಿಯ ನವಾಯಿಯ 
ರುಗೆಯ ಮೊಗರಂಬದ ನವಾಯಿಯ ಮಣಿಯು ಜಲವಟೆಯು ಮುಡಿಗಳೆಡೆ ಬಲದೋರೆನೋಟದ ಬಳಿ ಬೆಳಗುಗಳ 
ಬಿಗಿದ ಕೂರಂಕುಶದ ಮಾವಂ 

ಕಡು ಬೆವರ ತನು ಪರಿಮಳದೊಳೆಡೆ 
ತಿಗನ ಸನ್ನೆ ಗೆ ಕುಸಿದ ದಂತಿಯ 

ವಿಡದ ಗಗನೊದರದ ಗರುವೆಯ 
ಹೆಗಲ ಹೊಂಗದ್ದುಗೆಗೆ ಬಿಜಯಂಗೈದನಾ ಭೂಪ ೯೭ ರಡಸಿದರು ದ್ರುಪದಾತ್ಮಜೆಯ ದಂಡಿಗೆಯ ಬಳಸಿನಲಿ 
ತಿಳಿತವಿನನುದಯದಲಿ ತಾರಾ 

- ಭೂರಿ ಭೇರೀ ವಾದ್ಯರವ ಕೈ 
ವಳಿಗಳದ್ಭುತವೆನಲು ಮುಕ್ತಾ 

ವಾರಿಗಳ ಕಳಕಳದೊಳಡಗಿತು 
ವಳಿಯ ಧವಳಚ್ಚಇದೆಡ ಬಲಕೊಲೆವ ಚೌರಿಗಳ 

ನಾರಿಯರ ನೇವುರದ ಮೊಳಗಿನೊಳದ್ದು ದಾ ರಭಸ 
ಕೆಲಬಲದ ಭೀಮಾರ್ಜುನರ ಗಜ 

ಆರು ಹೊಗಳುವರಾ ವಿಭವ ವಿ 
ದಳದ ಮುಂದೆ ಕುಮಾರ ವರ್ಗದ 

ಸಾರ ಪಣವನು ಪಯಣ ಗತಿಯಲಿ 
ಸುಳಿವುಗಳ ಸೌರಂಭದಲಿ ಹೊರವಂಟನಾ ಭೂಪ ೯೮ ಭೂರಮಣನೆ ತಂದು ಹೊಕ್ಕನು ಹಸ್ತಿನಾಪರವ ೧೦೧ 


.. . [ ೧೦೦ 


ಹದಿಮೂರನೆಯ ಸಂಧಿ 


ಸೂ , ವೀತರಾಗದೆಷಭಯನನ 

ಜಾತ ಶತ್ರುವನಕಟ ಕಪಟ 
ಮ್ಯೂತದಲಿ ಕುರುರಾಯ ಗೆಲಿದನು ಧರ್ಮನಂದನನ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಪಾಂಡವ ನೃಪರನರಮನೆ 
ಬೀಳುಗೊಂಡುದು ವಿಳಸದಿಂದ್ರ ಪ್ರಸ್ಥಪುರ ಸಹಿತ 
ಮೇಲೆ ನೆಗಳುವ ದುರ್ನಿಮಿತ್ತವ 
ನಾಲಿಸಿದರೇ ದೈವದೋಷ ನಿ 
ಮಾಲಿತಾಂತಃಕರಣ ಹತರೆತಂದರಿಭ ಪುರಿಗೆ 
- ಹರಡೆ ಕೆದರಿತು ಬಲದಲುದಯದ 
ಲುರಿಯದರಿತು ಹಸುಬನೆಡದಲಿ 
ಕರಿಯ ಹಕ್ಕಿಯು ತಾರುಹಂಗನ ವಾವುದುಡಿಕೆಗಳ 
ನರಿಗಳೊದರಿದವಿದಿರಿನಲಿ ಮೊ 
ಹರವ ಮೊಲನಡಹಾಯ್ದ ವಾನೆಗೆ 
ಭರಚಿ ಕೆಡೆದವು ಮುಗಿದವು ರಥವಾಜಿಗಳು ನೃಪರ ೨ 

ಶಕುನಗತಿ ಸಾಮಾನ್ಯವಿದು ಕಂ 
- ಟಕದ ನೆಲೆ ಜನ್ಮದಲಿ ಸಪ್ತಾ 
ಧಿಕದೊಳಿದ್ದರು ಸೌರಿ ಗುರು ಭೀಮಾಬ್ಬಬಾಂಧವರು 
ವಿಕಳದೆಸೆ ನಿಮ್ಮಡಿಗೆ ವೈರಿ 
ಪ್ರಕರಕುತದೆಸೆ ಮಹೀ ಪಾ 
ಲಕ ಶಿರೋಮಣಿ ಪುರಕೆ ಮರಳೆಂದರು ಮಹೀ ಸುರರು ೩ 

K . B . K , 


ಮರಳಲಹು ದೈವವಿಕ್ಕಿದ 
ಕೊರಳುಗಣ್ಣಿಯ ಕುಣಿಕೆ ಯಾರಲಿ 
ಹರಿವು ಮನ್ನಿಸಿದನೇ ಮಹೂರ್ತಕರ ನುಡಿಯ 
ಕರೆಸುವನು ಧೃತರಾಷ್ಟ್ರ ನಮಗೀ 
ನರಿ ಮೊಲಂಗಳ ಹಕ್ಕಿ ಹರಿಣಿಯ 
ಕರಹವೇಗುವವೆಂದು ಜರೆದನು ಶಕುನ ಕೋವಿದರ ೪ 

ಹರಿದರರಸಾಳುಗಳು ರಾಯನ 
ಬರವನರುಹಿದರಂಧ ಭೂಪತಿ 
ಪುರದೊಳಗೆ ಗುಡಿಗಟ್ಟಿಸಿದನತ್ಯಧಿಕ ಹರ್ಷ ದಲಿ 
ಸುರನದೀಜದೊಣಗೌತಮ 
ಗುರುಜ ಕರ್ಣ ಜಯದ್ರಥಾದಿಗ 
ಳುರು ವಿಭವದಿಂದಿದಿರುಗೊಂಡರು ಹೊಗಿಸಿದರು ಪುರವ ೫ 

ಸೇನೆ ಬಿಟ್ಟು ದು ಪುರದ ಬಹಿರೋ 
ದ್ಯಾನ ವೀಧಿಗಳೊಳಗೆ ಕುಂತೀ 
ಸೂನುಗಳು ಸುಮಾನ ಮಿಗೆ ನಡೆತಂದರಿಭಪುರಿಗೆ 
ಆ ನಗರದೊತ್ತೊತ್ರೆಗಳನಾ 
ಮಾನಿನಿಯರುಪ್ಪಾರತಿಯನವ 
ರಾನನೇಂದು ಪ್ರಭೆ ವಿಭಾಗಿಸೆ ಬಿಸಿಲ ಬೇಗೆಗಳ ೬ 

- 9 


೧೩೦ ಮ ಹಾಭಾರತ 

( నెంది 
ಪೌರ ನಾರೀಜನದ ತಳಿಗೆಗೆ 

ಖಳರ ಹೃದಯದ ಕಾಳಕೂಟದ 
ಭಾರತಿಯ ಸೇಸೆಗಳ ಲಾಜೆಯ 

ಹುಳಕು ಬಲ್ಲರೆ ಮಾನ್ಯರವದಿರ 
ತೋರಮುತ್ತಿನ ಮಳೆಯ ಮಂಗಳರವದ ಕಳಕಳದ ಲಲಿತ ಮಧುರ ವಚೋವಿಳಾಸಕೆ ಮರುಳಗೊಂಡರಲೈ 
ಓರಣದತೋರಣದ ಗುಡಿಗಳ 

ಅಳುಪಿದರೆ ಮಧುಕರನ ಮುಗಿ ಬೊ 
ಚಾರು ವೀಧಿಗಳೊಳಗೆ ಬಂದರು 

ಬ್ಯುಲಿಯ ವನದೊಳಗೇನಹುದು ನೃಪ 
ಭೂರಮಣರುತ್ಸಾಹದಲಿ ಧೃತರಾಷ್ಟ್ರನರಮನೆಗೆ - 2 ತಿಲಕರಿದ್ದರು ಬೇರೆ ರಚಿಸಿದ ರಾಜಭವನದಲಿ ೧೪ 
- ಇಳಿದರಾನೆಯನಮಳ ರತ್ನಾ 

ಬಂದು ಕಂಡುದು ನಿಖಿಳ ಪುರ ಜನ 
ವಳಿಯ ಕಾಣಿಕೆಗಳನ್ನು ಸುರಿದರು 

ವಂದು ಕಾಣಿಕೆಗೊಟ್ಟು ಕೌರವ 
ಖಳ ಶಿರೋಮಣಿಗೆರಗಿದರು ಧೃತರಾಷ್ಟ್ರ ಭೂಪತಿಗೆ ನಂದನರು ಸಚಿವರು ಪಸಾಯರು ನಿಯೋಗಿ ಮಂತ್ರಿಗಳು 
ಕುಲತಿಲಕ ಬಾ ಕಂದ ಭರತಾ 

ಸಂದಣಿಸಿದುದು ಕವಿ ಗಮಕಿ ನಟ 
ವಳಿ ವನದ ಮಾಕಂದ ಧರ್ಮ 

ವಂದಿ ಮಾಗಧ ಮಲ್ಲ ಗಾಯಕ 
ಸ್ಥಳ ಲತಾವಳಿ ಕಂದ ಬಾಯೆಂದಪ್ಪಿದನು ನೃಪನ ೮ . ವೃಂದ ದೀನಾನಾಥರೊಲಗಿಸಿದರು ಧರ್ಮಜನ ೧೫ 
- ಬಾ ಮಗನೆ ರಿಪುರಾಯ ಮನ್ಮಥ 

- ಆ ದಿವಸವನುಮಧುರ ಗೇಯ ನಿ 
ಭೀಮ ಬಾರೆ ಭೀಮ ರಣ ನಿ 

ನಾದದಲಿ ಕವಿ ವಾದಿ ವಾಗಿ ವಿ 
ಸ್ಪೀಮ ಫಲುಗುಣ ಬಾ ನಕುಲ ಸಹದೇವ ಬಾಯೆನುತ ನೋದದಲಿ ನೂಕಿದರು ಮಜ್ಜನಭೋಜನಾದಿಯಲಿ 
ಪ್ರೇಮ ರಸದಲಿ ಬೇರೆ ಬೇರು 

ಆದುದುತ್ಸಹವಂದಿನಿರುಳು ದಿ 
ದಾಮ ಭುಜನ ದನು ಚಿತ್ರದ 

ನಾದಿಯಲಿ ಕಂಡನು ಕನಸ ಪ್ರಾ 
ತಾಮಸದ ತನಿ ಬೀಜ ಮುಸುಕಿತು ಹರ್ಷ ರಚನೆಯಲಿ ೯ ಸಾದ ಶಿಖರವು ಮುರಿದು ಬಿದ್ದು ದನಡವಿ ಮಧ್ಯದಲಿ ೧೬ 
- ಹರಸಿದನು ಕಾಣಿಕೆಯ ಕೊಂಡೆ 

- ಅರಸನುಪ್ಪವಡಿಸಿದನವನೀ 
ವರ ಮಹಾ ಸತಿಯನು ಕುಮಾರರ 

ಶೃರ ವಿಹಿತ ಸತ್ನಿಯೆಗಳನ್ನು ವಿ 
ನರಸಿಯರನನಿಬರ ವಚೋ ರಚನೆಯಲಿ ಮನ್ನಿಸಿದ ಸ್ತರಿಸಿದನು ದುಃಸ್ಪಪ್ಪ ಕುಂತ ವಿಭಿನ್ನ ಚೇತನನು 
ಅರಸ ಗಾಂಧಾರಿಯನು ವಂದಿಸಿ 

ಕರೆಸಿ ದೌಮ್ಯನಿಗರುಹಲತಿ ದು 
ದರುಶನವ ಕೊಡುಹೋಗೆನಲು ಕಡು 

ಸರದ ಕನಸಿದು ಶಾಂತಿ ಕರ್ಮವ 
ಹರುಷ ಮಿಗಿಲೈ ತಂದರಾ ಗಾಂಧಾರಿಯರಮನೆಗೆ ೧೦ ಪುರದೊಳಗೆ ವಿರಚಿಸುವೆನಂಜದಿರೆಂದನಾ ಮುನಿಪ ೧೭ 
ಬಂದು ಕಾಣಿಕೆ ಕೊಟ್ಟು ವಂದಿಸಿ 

- ಪುರದೊಳೆಲ್ಲಿಯ ಶಾಂತಿ ನಾರದ 
ನಿಂದವರು ತನ್ನ ಕೆಳದಿಯ 

ನೊರದನುತ್ಪಾತಪ್ರಬಂಧದ | 
ರಿಂದ ತರಿಸಿದಳಾರತಿಯನುಷ್ಟಾರತಿಯನೊಲಿದು 

ಹೊರಿಗೆಯನ್ನು ನಿಮ್ಮೆಶರಿಯ ವಿಧ್ವಂಸಕರವೆಂದು 
ಚಂದ ಮಿಗೆ ಸಾವಿರದ ಸಂಖ್ಯೆಯ 

ಇರುಳು ನಾನಾ ಸ್ಪಷ್ಟ ಕಾನನ 
ರಿಂದು ಮುಖಿಯರ ತಳಿಗೆಯಾರತಿ 

ಗಿರಿ ಪರಿಭ್ರಮಣಿಕ ಚಿಂತಾ 
ಸಂದಣಿಸಿದವು ಜಯ ಸಬುದ ಝಂಪಿಸಿದುದಂಬರವ ಭರಿತನಾದೆನು ದೈವಕೃತ ಉಪಭೋಗ್ಯವೆನಗೆಂದ ೧೮ 
ಅರಸಿ ಕಾಣಿಸಿಕೊಂಡಳಿ ನೃಪ 

- ಜನಪ ಕಳುಹಿದ ದೂತರಿವರರ 
ರರಸಿಯನು ಸುಕುಮಾರಕರನವ 

ಮನೆಗೆ ಬಂದರು ಜೀಯ ಧೃತರಾ 
ರರಸಿಯರ ಸಖಿಯರ ವಿಳಾಸಿನಿಯರ ಪಸಾಯ್ಕೆಯರ – ನ ಸಮಯವಾಯಿತ್ತು ನಿಮ್ಮಡಿ ಬಿಜಯ ಮಾಡುವದು 
ತರಿಸಿ ಕೊಟ್ಟನು ಬೇರೆ ಬೇರನಿ 

ಎನಲು ತನ್ನ ಕುಮಾರರನು ತ 
ಬರಿಗೆ ಉಡುಗೊರೆ ಗಂಧ ಮಾಲ್ಯಾ 

ನೃನುಜರನು ಸಚಿವ ಪ್ರಧಾನರ 
ಭರಣವನು ರಾಜೋಪಚಾರ ವಿಳಾಸ ವಿಭವದಲಿ ೧೨ ನನಿಬರನು ಕರೆಸಿದನು ನೃಪ ಹೊರವಂಟನರಮನೆಯ ೧೯ 
ಬೀಳುಕೊಟ್ಟಳು ಬಳಿಕ ಕುರು ನೃಪ 

ಬಂದು ಧೃತರಾಷ್ಟ್ರನ ಪದಾಬ್ಬಕೆ 

ವಂದಿಸಿದೊಡೆನ್ನಾನೆ ಬಾರ 
ನಾಲಯಕೆ ಕರೆದೊಯ್ದು ಕುಂತಿಯ 
ಕಾಲಿಗೆರಗಿದನಿವರನುಚಿತೋಕ್ತಿಯಲಿ ಮನ್ನಿಸಿದ 

ತಂದೆ ಬಾರೆಂದೆಳೆದು ಕುಳಿರಿಸಿದನು ಮಂಚದಲಿ 
ಬಾಲಮೃಗವೊಳಗಾಯಲಾ ತೊಡು 

ನಂದನರು ಭೀಮಾರ್ಜುನಾದಿಗ 

ಛಂದು ಪರಿವೇಷ್ಟಿಸಿದರಿತ್ತಲು 
ಕೊಲನೆಂದರು ನಗುತ ಮನದಲಿ | 
ಕೌಳಿಕದ ಕುಹಕಿಗಳು ಕೌರವರಾಯ ಶಕುನಿಗಳು ೧೩ ಕಂದು ಹೃದಯದಕೌರವೇಂದ್ರನ ಹದನ ಕೇಳೆಂದ ೨೦ 


[ ೨೮ 


[ ೨೯ 


೧೩೧ 
ಸಭಾ ಪರ್ವ 
೧೩ ] 

ಸ್ಥಳವನೇ ಜಲವೆಂದು ನಿರ್ಮಳ 
ಕರೆಸಿದನು ಶಕುನಿಯನು ಕರ್ಣಂ 
- ಗರುಹಿದನು ಸೈಂಧವನನೆಕ್ಕತಿ 

ಜಲವನೇ ಸ್ಥಳವೆಂದು ಬಾಗಿಲ 

ನೆಳಲ ಭಿತ್ತಿಯ ಹಾಯ್ದು ಬಾಗಿಲ ಭಿತ್ತಿಯೆಂದಿಳಿದು 
| ಗರೆದು ಹೇಳಿದ ಕೃತ್ರಿಮದ ಹಾಸಂಗಿಗಳ ರಚಿಸಿ 
- ಹರಸಿಕೊಂಡರು ಗಣಪ ಯಕ್ಷೆ 

ಕಳವಳಿಸುವನೆ ಧರ್ಮಸು ತನಾ 

ಕೊಳನನೇ ಕೊಳನೆಂದು ಬಾಗಿಲ 
- ಶರಿ ಕಳಾವತಿ ದುರ್ಗಿ ಭುವನೇ 
- ಶರಿಗಳಿಗೆ ವಿವಿಧೋಪಚಾರದ ಬಲ ವಿಧಾನದಲಿ ೨೧ ನೆಳಲ ಹೊಗಳುತ ಬಂದು ಹೊಕ್ಕ ನು ಬಹಳ ಚೌಕಿಗೆಯ 
- ದೂತಸಿದ್ಧಿಯ ಮಂತ್ರ ವರ ವಿ 

- ಕೆಲಸದಲ್ಲಿ ಶಿಲ್ಪದಲಿ ರತ್ನಾ 
ದ್ಯಾತಿಶಯ ವಿಚ್ಛೇದ ರಕ್ಷ ವಿ. 

ವಳಿಯ ಘಾಟ ನವಾಯಿಯಲಿ ಸಭೆ | 
ಧೂತರಿಪುಮತಿ ಯಂತ್ರ ಪರಸಮ್ಮೋಹನೌಷಧಿಯ 

ಯಿಳೆಗಪೂರ್ವವಲಾ ಮಹಾದೇವೆಂತು ರಚಿಸಿದರೆ 
- ಈತಗಳು ಮೇಳವಿಸಿದರು ನಿ 

ವಿಳಸದಾಯವ್ಯಯದ ವಿಶ್ರುತ 
ರ್ಭಿತರಿವರಿದನೆತ್ತ ಬಲ್ಲರು 

ವಳಯದುನ್ನತ ವಾಸ್ತುಲಕ್ಷಣ 
ಕೈತವದ ಕಣಿ ಕೌರವೇಶ್ವರ ಬಂದನರಮನೆಗೆ ೨೨ ದೊಳಗೆ ಸೇರಿದುದೆಂದು ನೃಪ ಕೊಂಡಾಡಿದನು ಸಭೆಯ 
ಚಿತ್ತವಿಸಿದರೆ ಬೊಪ್ಪ ಮಯನಿವ 

- ಸೂಪಕದ ಮುತ್ತುಗಳು ತಾರಾ 
ಗಿತ ಸಭೆಯದು ದೇವ ನಿರಿತ 

ರಾಶಿಗಳ ಹಬ್ಬುಗೆಯ ನೀಲದ | 
ವೆತ್ತ ಮಾನವ ಕರ್ಮವೆತ್ತಲು ಸರಿಸವಲ್ಲದಕೆ 

ಹಾಸರೆಗಳು ಹೋಲುತಿದ್ದವು ಗಗನ ಮಂಡಲವ 
ಇತ್ತ ನಿಮ್ಮಡಿ ಮಾಡಿಸಿದ ಸಭೆ | 

ಸೂಸಕಂಗಳ ಮುರಿದ ಮುತ್ತಿನ 
ಯೆತ್ತ ಬಿಜಯಂಗೈದುನೋಡಿದ 

ದೇಶಿಕಾತಿಯರಾನನೇಂದುಗ 
ಡುತ್ತವವಲಾಯೆಂದನಾ ದುರೊಧನನು ನಗುತ ೨೩ ಳಾ ಸುಧಾಕರವೆನಲು ಗೆಲಿದುದು ಸಭೆ ನಭಸ್ಥಳವ ೩೦ 
ಆ ಸಭೆಯ ನೋಡುವೆವು ಶಿಲ್ಪದ 

- ಗುರು ನದೀಸುತ ಕರ್ಣ ಸೈಂಧವ 
ದೇಸಿಗಾರರ ಕೈಮೆಗಳು ಲೇ 

ಗುರುತನುಜ ಭಗದತ್ತ ಬಾ ಕ | 
ಸೈಸಲೇ ಬೇರೇನು ಮಾನುಷ ದೈವಕೃತಿಯೆಂದು ನುರು ಯವನ ಸಂವೀರ ಕೌಸಲ ಚೈದ್ಯ ಮಾಗಧರು 
ಈಸು ಸಂಪ್ರಿಯ ನಮ್ಮ ಲುಂಟೇ 

ಅರಸುಗಳು ನಾನಾ ದಿಗಂತದ 
ಲೇಸೆನುತ ನೃಪನೆದ್ದು ಕೈಗೊಡ 

ಧರಣಿಪರು ಸಚಿವರು ಪಸಾಯ 
ಲಾ ಸಭೆಗೆ ಧೃತರಾಷ್ಟ ಬಂದನು ರಾಜಗಣ ಸಹಿತ ೨೪ ನೆರೆದುದಂದಿನ ದಿವಸದೋಲಗದೊಡ್ಡು ಚೆಲುವಾಯ 
ಬಿಗಿದ ನೀಲದ ಸರಿಯ ನೆಲಗ 

- ಧರಣಿಪತಿ ಕೇಳೊಂದು ಹರಿಯಂ 
ಟ್ಟುಗಳ ವೈಡೂರಿಯದ ಮಣಿ ಭಿ 

ತರ ವಿಶಾಲ ಮಹಾಸಭಾ ವಿ | 
ತಿಗಳ ವಜ್ರದ ವೇದಿಗಳ ವಿದ್ರುಮದ ಲೋವೆಗಳ ಸರಣವದರಲಿ ತರಹ ಕಾಣಿನು ತೀವಿತವನಿಪರು 
ಝಗೆಯ ಲಹರಿಯ ಜಾಳಿಗೆಯ ಪ 

ಹೊರಗೆ ರಥಿಕರು ರಾಹುತರು ಜೋ 
ಚೈಗಳ ಪಾಗಾರದ ಸುರತ್ಕಾ 

ಧರು ಪದಾತಿಗಳಿದ್ದು ದಂದಿನ 
ಳಿಗಳಲೆಸೆದುದು ರಾಜಸಭೆತ ಶ ಮಾತ್ರದಲಿ ೨೫ ಸಿರಿ ಸುರೇಂದ್ರನ ಪಾಡಿಗೆ ಮಡಿ ಹತ್ತು ಮಡಿಯೆಂದ ೩೨ 
ಕವಿವ ವರುಣಾಂಶುಗಳ ಲಹರಿಯ 

ಒಂದು ಕಡೆಯಲಿ ಕವಡಿಕೆಯ ಜೂ 
ಲವಣಿ ಲಾವಣಿಗೆಯಲಿ ನೀಲ 

ಜೋಂದು ಕಡೆಯಲಿ 
“ ವಿಯ ದೀಧಿತಿ ಝಳಪಿಸಿತು ದೆಸೆದೆಸೆಯ ಭಿತ್ತಿಗಳ ದೊಂದು ಕಡೆಯಲಿ ವಾರವಧುಗಳ ಸಾರಸಂಗೀತ 
ತಿವಿದವೆಳ ಮುತ್ತುಗಳ ಚಂದ್ರಿಕೆ 

ಒಂದು ಕಡೆಯಲಿ ತರ್ಕಗೋಪ್ತಿಯ 
ಜವಳಿಸಿದವೊಂದೊಂದನ್‌ಕಿದ | 

ದೊಂದು ಕಡೆಯಲಿ ಕೌರವೇಂದ್ರನ 
ವವಿರಳಿತ ಮಣಿ ಕಿರಣ ವೇಣಿಬಂಧ ಬಂಧುರದಿ ೨೬ ಮುಂದೆ ಜಡಿದುದು ರಭಸ ಹಾಸಂಗಿಗಳ ಸಾರಿಗಳ ೩೩ 
ಅಲ್ಲಿ ವಿಮಲೋದ್ಯಾನ ವೀಧಿಗ 

- ಆಡಲರಿವನು ಗಡ ಯುಧಿಷ್ಠಿರ 
ಳಲ್ಲಿ ತಾವರೆಗೊಳದ ರಚನೆಗೆ 

ನಾಡುವರೆ ಬರಹೇಳು ಮೇಣಾ 
ಳಲ್ಲಿ ಹಂಸ ಮಯೂರಮಧುಕರ ಶುಕ ಪಿಕಾನೀಕ 

ನೋಡುತಿರಲಾವಾಡುವೆವು ಸಭೆಯಲಿ ವಿನೋದದಲಿ 
ಅಲ್ಲಿ ಕೇಳೀ ಶೈಲ ಹಿಮ ಗೃಹ 
ವಲ್ಲಿ ವಿವಿಧ ವಿಳಾಸ ರಚನೆಗೆ 

ಬೋಡಿಯಿಲ್ಲದ ಸರಸ ನೆತ್ತವ 
ಇಲ್ಲಿ ಹೊಯ್ಕೆ ಯೆನಿಸಿ ಮೆರೆದುದು ಪಾಂಡವರ ಸಭೆಯ 

ನಾಡಲರಿಯದನೃಪತಿ ಮೃಗವೆಂ 
ದಾಡುತಿಹ ರಿವವರು ತಾವಂದನಾ ಶಕುನಿ ೩೪ 


[ ೨೭ 


9 * 


೧೩೨ ಮ ಹಾ ಭಾರತ 

ಸಂಧಿ 
ಅಹುದು ಹೊಲ್ಲೆಹವಾವುದಾಡಲು 

ಇಂದುವದನೆಗೆ ದಕ್ಷಿಣಾಕ್ಷಿ 
ಬಹುದು ಸುಜನರ ಕೂಡೆ ನೀವೇ 

ಸ್ಪಂದವಾಯಿತು ಭೀಮ ಪಾರ್ಥರಿ 
ಕುಹಕ ವಿದ್ಯಾಸಾರ್ವಭೌಮರು ಶಕುನಿಕೌರವರು 

ಗಂದು ಕೆತ್ತಿತು ಹೃದಯ ವಾಮ ಭುಜಾಕ್ಷಿಗಳು ಸಹಿತ 
ಸುಹೃದಯರಿಗತಿ ಕುಟಿಲರಲಿ ನಿ 

ಕಂದಿದುವು ಮೋರೆಗಳು ಗಂಗಾ 
ಹರಿಗತಿ ರಾಗಿಗಳೊಡನೆ ದು 

ನಂದನದೊಣಾದಿ ಸುಜನರಿ 
ಸೃಹ ಕಣಾ ಸಮ್ಮೇಳವೆಂದನು ಧರ್ಮಸುತ ನಗುತ ೩೫ ಗಂದವೇರಿತು ಮುಸುಡು ಶಕುನಿ ಸುಯೋಧನಾದಿಗಳ ೪೨ 
ನೀವು ಸುಹೃದಯರಿಂದು ದುರ್ಜನ 

ಕುರುಪತಿಯ ಕೃತಪುಣ್ಯ ಬೀಜಾಂ 
ರಾವುನೀರಾಗಿಗಳು ರಾ 

ಕುರದ ಕಾಲ ದಿಗಂತದವನೀ 
ಗಾವಲಂಬರು ನಾವಲೇ ನೀವರಿಯರೇ ನಿಜವ 

ಶರ ಸಮೂಹ ಚಮನಿಬರ್ಹಣಸೂಚನಾಸಮಯ 
ನೀವು ನಾವೆಂಬೀ ಪೃಥಗ್ತಾ 

ಅರಸ ಕೇಳ್ ಕುಂತೀಕುಮಾರರ 
ವಾವಲಂಬನವೇಕೆ ನಿಮ್ಮಲಿ 

ಸಿರಿಯ ದುಗುಡದ ಹೊತ್ತು ಮಿಗೆ ಗ 
ನಾವು ನಮ್ಮಲಿನೀವೆಯೆಂದನು ನಗುತ ಕುರುರಾಯ ೩೬ 

ಬೃರಿಸಿ ಧರ್ಮಜನ ಗಾಢದ ಬುದ್ದಿಪರ್ವತವ ೪೩ 
- ಇರಲಿ ಬಾಂಧವರಿದರೊಳೆರಡಿ 

- ವ್ಯಸನತೃಪೆಯುಕೀಳು ಚಿತ್ರದ 
ಟ್ಟಿರದೆ ನಿಲಲದು ಲೇಸಲಾ ವಿ 

ಮಿಸುನಿಯೊಳು ಬೆರೆಸಿತು ಸುಬುದ್ಧಿಯ 
ಸರಿಸಲೇಕೆ ದ್ಯೋತ ದುರ್ವ್ಯಸನ ಪ್ರಪಂಚವಿದು 

ರಸವು ಹಾರಿತು ಹುರಿದ ರಾಗದ್ವೇಷ ವಕ್ಸಿಯಲಿ 
ತರುಣ ವಿಟ ಚಾರಣ ಕುಶೀಲಕ 

ಮುಸುಡ ತಿರುಹಿತು ತಿಳಿವು ಲಜ್ಜೆಯ 
ಭರತ ಗಣಿಕಾಯೋಗ್ಯವಿಷಯಕೆ 

ದೆಸೆಗೆ ದುರ್ಘಟವಾಯ 
ಗರುವರೊಲಿವರೆಯೆಂದನಾ ಕುರುಪತಿಗೆ ಯಮಸೂನು ೩೬ ದೊಸಗೆಯನು ಸೂಚಿಸಿತು ಲಕ್ಷ್ಮಿಗೆ ಧರ್ಮಜನ ಹೃದಯ 
- ದೂತವಿದು ದುರ್ವ್ಯಸನವೆಂಬವ 

ಹಲವು ಮಾತಿನಲೇನು ಭೂಪತಿ 
ನೀತಿವಿದನೇ ಶ್ಲೋತ್ರಿಯರಿಗ 

ಕೆಲಕೆ ಸಿಲುಕಿದನವದಿರೊಡ್ಡಿದ 
ಖ್ಯಾತಿಯದು ಯತಿಗಳಿಗೆ ಮೇಣ ರಣಭೀತ ಭೂಪರಿಗೆ ಬಲೆಗೆ ಬಂದನು ನೆತ್ತ ಸಾರಿಯ ಗುರಿಯ ಗದ್ದುಗೆಗೆ 
ದ್ಯೋತ ಮೃಗಯಾ ವ್ಯಸನ ನೃಪ 

ಕೆಲದಲನುಜರು ವಾಮದಲಿ ಮಣ 
ಜಾತಿಗೋಸುಗರಾದವಿದರ ರ 

ವಳಯ ಮಂಚದಲಂಧಪನಿದಿ 
ಸಾತಿಶಯವರಿಯದವ ನರಮೃಗವೆಂದನಾ ಶಕುನಿ ೩೮ ರಲಿ ಸುಯೋಧನ ಕರ್ಣ ಶಕುನಿ ಜಯದ್ರಥಾದಿಗಳು ೪೫ 
- ಅರಸ ಕೇಳ್ ಕಾಳಗಕೆ ಜೂಜಿಗೆ 

ಹಲಗೆಯಿಕ್ಕಿತು ಹೊನ್ನ ಸಾರಿಗ 
ಕರೆದಡೋಸರಿಸಿದೊಡೆ ಬಳಿಕವ 

ಅಳುಹಿದವು ಹೇಳೊಡ್ಡವನು ಕಳ 
ಗರುವನೇ ಕ್ಷತ್ರಿಯರೊಳಗೆ ನೃಪಧರ್ಮ ನೀನರಿಯ ಕಳವ ನಿಲ ಹೇಳೆನುತ ಹಾಸಂಗಿಗಳ ಹೊಸಹೊಸೆದು 
ಕರೆದೆವಾವ್ಜೂಜಿಂಗೆ ಬೇಕೇ 

ನೆಲಕೆ ಹಾದನಡಿಗಡಿಗೆ ಮಂ 
ಧರಣಿಪತಿ ಬಾ ರಾಜ ಧರ್ಮವ 

ಡಳಿಸಿ ಸಾರಿಯು ಹೂಡಿ ಕುರುಪತಿ 
ನೊರಸುವರೆ ನಿಲ್ಲೆಂದುಪೇಕ್ಷಿಸಿ ನುಡಿದನಾ ಶಕುನಿ ೩೯ ಗೆಲಿದ ಹೊಗೆಂದೊದರುತಿದ್ದನು ತೊಡೆಯನಪ್ಪಳಿಸಿ ೪೬ 
- ರಾಜ ಧರ್ಮವಿದಹುದು ಕಳವಿನ 

- ಆಟವಾರಂಭಿಸದು ಬರಿ ಬೊ 
ಜೂಜು ಧರ್ಮದ ಮಗನೋ ಮೊಮ್ಮನೆ 

ಬ್ಯಾಟವೇತಕೆ ವಿಜಯಸಿರಿ ವಾ 
ಬೀಜವಾವುದು ನಿಮ್ಮ ಕಪಟದ್ರೂತನಿರ್ಣಯಕೆ 

ಚಾಟರಿಗೆ ಮೆಚ್ಚುವಳೆ ತೋರಾದ್ಯೋತಕೌಶಲವ 
ರಾಜ ಪರಿಪಾಟಿಗಳ ಪಂಥದ 

ತೋಟಿಬೇಕೇ ಕೈಯ ಹೊಯರ್ 
ಜೂಜ ಬಲ್ಲರೆ ಕರೆಯಿ ಬಾರದ 

ಬೂತಾಟವೇತಕೆ ಧರ್ಮನಂದನ 
ಡಾ ಜನಾರ್ದನನಾಣಿಯೆಂದನು ಧರ್ಮನಂದನನು ೪೦ ನಾಟವೊಳಿತು ಬಲೆ ನೆಂದನು ಶಕುನಿ ನಸುನಗುತ ೪೭ 
- ಭೂರಮಣ ಕೇಳಖಿಳ ನೃಪ ಸಂ 

- ಎನ್ನ ಲೆಕ್ಕ ಕೆ ಶಕುನಿ ಭೂಪತಿ 
ಹಾರಬೀಜದ ಕರ್ಮಫಲ ಸಂ 

ನಿನ್ನೊಡನೆ ಕೈ ಹೊಯ್ಸನೊಡ್ಡವ 
ಸ್ನಾ ರವಳ್ಳಿಯನಿರಿದು ನೂಕಿತು ಧರ್ಮನಂದನನ 

ನನ್ನೊಡನೆ ಹೇಳೆಂದು ನುಡಿದನು ಕೌರವರರಾಯ 
ಧೀರನಲ್ಲಾ ಧರ್ಮಶಾಸ್ತ್ರ ವಿ 

ನಿನ್ನೊಳಾಗಲಿ ನಿನ್ನ ಮಾವನೆ 
ಚಾರ ಸಾರಜ್ಞಾನ ನಿಪೈಯೊ 

ಮುನ್ನ ಬರಲಿದಕೇನೆನುತ ಸಂ 
ಟೊರೆಯುಂಟೇ ದ್ಯೋತಕೇಳಿಗೆ ಮಾಡಿದನು ಮನವ ೪೧ ನನ್ನ ಶಠರೊಡನಳವಿಗೊಟ್ಟವನೀಶನಿಂತೆಂದ 


೧೩೩ 
ಸಭಾ ಪರ್ವ 
೧೩] 

ಏನನಾಡಿದಡೇನು ಫಲ ದೈ 
- ಹೇಮ ಭಾರದ ವಿಮಲ ರತುನ 

ವಾನುಕೂಲ್ಯದ ಕುಣಿಕೆ ಬೇರಹು 
ಸೋಮವಿದೆ ಪಣವೆನಲು ಕೌರವ 

ದಾ ನರೇಂದ್ರನ ಸಾರಿ ಸೋತುದು ನಿಮಿಷ ಮಾತ್ರದಲಿ 
ಭೂಮಿಪತಿಯೊಡ್ಡಿ ದನು ಧರ್ಮಜ ಹೆಸರಿಸಿದ ಧನವ 
ಆ ಮಹಿಪ ಶಕುನಿಗಳು ಸಾರಿ | 

ಆ ನಿರೂಢಿಯ ಹತ್ತು ಸಾವಿರ 
| ಗ್ರಾಮವನ್ನು ಕೆದರಿದರು ದೂತದ 

ಮಾನಿನಿಯರನು ಮತ್ತೆ ಸೋತನು 
- ತಾಮಸದಲುಬ್ಬಿ ದ್ದುದಿಬ್ಬರ ಕರಣವೃತ್ತಿಗಳು ೪೯ ಮಾನನಿಧಿಯೇ ಮತ್ತೆ ಪಣವೇನೆಂದನಾ ಶಕುನಿ ೫೬ 
ದುಗನ ಹಾಯಿಕು ತನಗೆ ಹಾಯಿ 

- ಅರಸಿಯರ ಮೆಗಾಹುಗಳ ಕಿಂ 
ಗನವೆಂಬಬ್ಬರದ ಹಾಸಂ 

ಕರರು ಸಾವಿರವಿದೆ ಪಣ ನಿ . 
ಗಿಗಳ ಬೊಬೈಯ ಸಾರಿಗಳ ಮಣಿ ಖಟಿಲ ನಿಸ್ಸನವ ಮೃರಸನಲಿ ಪಣವೇನೆನಲು ನೀವೇನನೊಡ್ಡಿದಿರಿ 
ಉಗಿವ ಸೆರೆಗಳ ಬಳಿ ದುಹಾರದ 

ಮರಳಿ ಬೆಸಗೊಳಬೇಡ ನಮ್ಮಲಿ 
ಬಿಗುಹುಗಳ ಬೀದಿಗಳ ತಳಿ ಸಾ 

ಬರಹವದು ಹಾಯ್ಕೆ ನುತ ಸಾರಿಯ 
ರಿಗಳ ಧಾಳಾಧೂಳಿ ಮಸಗಿತು ಭೂಪ ಕೇಳೆಂದ ೫೦ ಬೆರಸಿ ತಿವಿದಾಡಿದನು ಹೆಕ್ಕಳವಿಕ್ಕಿದನು ಶಕುನಿ ೫೭ 
ರಾಯ ಸೋತನು ಶಕುನಿ ಬೇಡಿದ 

- ಅರಸ ಸೋತೆ ನಾರಿಯರ ಜಯ 
ದಾಯ ತಹ ಹಮ್ಮಿಗೆಯಲೊದಗಿದ 

ಮರಳಿತಿತ್ತಲು ಮನಕೆ ಭೀತಿಯ 
ವಾಯತದ ಕೃತ್ರಿಮವಲೇ ಕೌರವರ ಸಂಕೇತ 

ಬೆರಕೆಯುಳ್ಳಡೆ ಬಿಟ್ಟು ಕಳೆ ಪೈಸರಕೆ ಸಮಯವಿದು 
ಆಯಿತೀ ಹಲಗೆಯನು ಕೌರವ 

ಅರಸು ಪಂಥದ ವಾಸಿ ಮನಕು 
ರಾಯ ಗೆಲಿದನು ಮತ್ತೆ ಪಣವೇ 

ಬೃರಿಸುವೊಡೆ ಪಣವೇನು ಹೇಳೆ 
ನಾಯಿತೆಂದನು ಶಕುನಿ ಯಮನಂದನನನೀಕಿಸುತ ೫೧ ಧರಣಿಪಾಲಯೇನುತ್ತ ರಿಂಗಣಗುಣಿದನಾ ಶಕುನಿ ೫೮ 
- ಕನಕಮಯ ರಥವೆರಡು ಸಾವಿರ 

ಎಲವೊ ಸೌಬಲ ಪಾಂಡುವಿನ ಮ 
ಮೊನೆಗೆ ಹೂಡಿದನೆಂಟು ಸಾವಿರ 

ಕ್ಕಳು ಕಣಾ ಚತುರಂಬುನಿಧಿ ಮೇ 
ವಿನುತ ವಾಜಿಗಳೊಡ್ಡವೆಂದನು ಧರ್ಮನಂದನನು ಖಲೆಯ ಉತ್ತರ ಕುರು ನರೇಂದ್ರರ ಸೀಮೆಪರಿಯಂತ 
ಜನಪತಿಗೆ ತಾನೈನಲೇ ಹಾ 

ನೆಲವಿದೆಮ್ಮದು ನೃಪರೊಳಗೆ ನಾ 
ಯ್ಕೆ ನುತ ಸಾರಿಯ ಕೆದರಿದನು ದು 

ವುಳಿಯೆ ಧರಣಿಪರಾರು ರಥಸಂ 
ರ್ಜನರಿಗೂಲಿದುದು ದೈವಗತಿ ಬೊಬ್ಬಿರಿದನಾ ಶಕುನಿ ೫೨ ಕುಳವನೊಡ್ಡುವೆನೊಂದು ಬಾರಿಗೆ ಹತ್ತು ಸಾವಿರವ ೫೯ 
- ಸೋತೆಯರಸಾ ನಿನಗೆ ಜೂಜಿನ 

- ಈ ರಥಕೆ ನಾಲ್ಕು ಸಾವಿರ 
ಭೀತಿಯುಂಟೇ ಮಾಣು ಮೇಣ ನಿ 

ವಾರುವಂಗಳ ಕೂಟವಾ ಪರಿ 
ರ್ಭಿತನೇ ನುಡಿ ಮೇಲಣಿಡ್ಡವ ಹಲವು ಮಾತೇನು ವಾರವಿದೆಲಾ ರಪಣವೆಂದನು ಸುಬಲತನಯಂಗೆ 
ಕಾತರಿಸಬೇಡೆನಲು ಫಡ ಪಣ 

ವೀರನಹೆಯೆ ಧರಣಿಪತಿ ತೆಗೆ 
ಭೀತನೇ ತಾನಕಟೆನುತ ಕುಂ 

ಸಾರಿಗಳ ಬಿಡು ಸೆರೆಯ ಬಿಗಿದು ದು 
ತೀತನುಜನೊಡ್ಡಿದನು ಸಾವಿರ ಮತ್ತಗಜ ಘಟೆಯ ೫೩ ಹಾರದಲಿ ನೀ ಸೋತೆಹೋಗೆಂದರಿದನು ಶಕುನಿ ೬೦ 
ಆದವೆಮಗಿವು ಗಜ ಘಟೆಗಳೆಂ 

- ಆವ ಕೌಳಿಕ ಮಂತ್ರತಂತ್ರದ 
ದಾ ದುರಾತ್ಮಕನಾಡಿದನು ದು 

ಡಾವರದ ಡೊಳ್ಳಾಸವಿಕ್ಕಿದ 
ರ್ಭದ ವಿವದಿರ ಕಪಟ ಮಂತ್ರವನಾವನರಿವವನು 

ದೀವಸದ ಬೇಳುವೆಯನೇನೆಂಬೆನು ಮಹೀಪತಿಯ 
ಆದುದರಸಗೆ ಸೊಲವಿನ್ನೆ 

ಅವ ವಸ್ತುವನರಸನೊಡ್ಡುವ 
ನಾದುದೈ ಭೂಪತಿಯೆ ಗಜಘಟೆ 

ನಾವ ವಹಿಲದಲಾತ ಸೋಲಿಸಿ 
ತೀದವೇ ಮೇಲೇನು ಪಣವುಂಟೆಂದನಾ ಶಕುನಿ ೫೪ ಕೈವಳಿಸಿದನೊ ಬಲ್ಲನಾವವನೆಂದನಾ ಮುನಿಪ - ೬೧ 
ಫಡ ದರಿದ್ರನೆ ತಾನು ತನ್ನಯ 

- ಅರಸ ನೀಗಿದೆ ಹತ್ತು ಸಾವಿರ 
ಮಡದಿಯರ ಕೆಳದಿಯರು ಸಾವಿರ 

ವರ ರಥವನಿನ್ನೇನು ಸಾಕಿ 
ಮಡಿ ಸುಯೋಧನ ರಾಜಭವನದ ವಾರನಾರಿಯರ 
ನುಡಿಯಬೇಕೇ ಧರ್ಮಸುತ ನಿ 

ಸರಲಿ ನಿಲುವದು ವಿತ್ತವುಂಟೇ ಮತ್ತೆ ಹೇಳೆನಲು 

ಮರುಳೆ ಸೌಬಲ ಚಿತ್ರರಥನೀ | 
ಮೃಡಿಗಳೊಡ್ಡಿದ ಬಳಿಕ ಗೆಲಿದವ 

| ೫೫ ನರಗೆ ಕೊಟ್ಟನು ತೇಜಿಗಳ ತಿ 
ಮೊಡವೆಯೊಸಲೆ ಹಾಯು ಹಾಯೆಂದೊದರಿದನು ಶಕುನಿ 

- ತಿರಿಯ ಬಣ್ಣದ ಹತ್ತು ಸಾವಿರ ತುರಗವಿವೆಯೆಂದ ೬೨ 

ತಿರಿಯ ಬಣ ದ ಹತ್ತು ಸಾವಿರ ತುರಗವಿದೆ 


೧೩೪ 


ಮ ಹಾ ಭಾರ ತ 

[ ಸಂಧಿ 
- ಆಡಿದನು ನೃಪನಾ ಕಣಕೆ ಹೋ . 

ಸೋಲ ಮುಚ್ಚಿದುದಿವರನೊಡ್ಡದ 
ಗಾಡಿದನು ಖೇಚರರ ಖಾಡಾ 

ಮೇಲೆಹೇರಿದುದೊಡ್ಡವೀಗಳು 
ಖಾಡಿಯಲಿ ಝಾಡಿಸಿದ ಹಯವನು ಹತ್ತು ಸಾವಿರವ ಮೇಲುಗೈ ನೀನಾದೆ ಕುಸಿದರು ಪಾಂಡು ನಂದನರು 
ಹೂಡಿದನು ಸಾರಿಗಳ ಮರಳಿ 

ಸೋಲವಿದು ಕಾಲಾಂತಕನ ಮೈ 
ನ್ನಾಡುವರೆ ಪಣವಾವುದೆ ಮಾ 

ಸಾಲ ಸಾರಿದೆನಕಟ ಸಾಕಿ 
ತಾಡಿಯೆನೆ ಮನದಲಿ ಮಹೀಪತಿ ಧನವ ಚಿಂತಿಸಿದ ೬೩ ಸ್ನೇಳುಕೌರವ ನೃಪತಿಯೆಂದನು ಖಾತಿಯಲಿ ವಿದುರ ೭೦ 
ಅಗಣಿತದ ಧನವುಂಟು ಹಾಸಂ 

ಗೆಲಿದ ಧನವನ್ನು ವುದೆಸೋತವ 
ಗಿಗಳ ಹಾಯಿಕು ಸೋತ ವಸ್ತುವ 

ರಳುಕಿದವರೇ ಪಾಂಡುಪುತ್ರರ 
ತೆಗೆವೆನೀಗಳೆ ಶಕುನಿ ನೋಡಾ ತನ್ನ ಕೌಶಲವ 

ಬಲುಹ ಬೆಸಗೊಳ್ವಾ ತದೀಯ ಶ್ರವಣ ದೃಷ್ಟಿಗಳ 
ದುಗುಣ ಹಲಗೆಗೆ ಹತ್ತು ಮಡಿ ರೇ . 

ಎಲೆ ಸುಯೋಧನ ವಿಷದ ಮಧುರವು 
ಖೆಗೆ ಗಜಾಶ್ರನಿಕಾಯ ರಥವಾ 

ಕೋಲುವುದೋ ಮನ್ನಿಸುವುದೊ ಕ 
ಜಿಗಳು ಸಹಿತಿದೆ ಸಕಲ ಸೈನಿಕವೆಂದನಾ ಭೂಪ ೬೪ ಕುಲಿತೆಗಿದು ಕಡೆಹಾರವಾಗಲಿ ಸಾಕು ತೆಗೆಯೆಂದ ೭೧ 
- ಆಯಿತಿದು ಪಣವಹುದಲೇ ನೃಪ 

ಗೆಲಿದ ದರ್ಪದ ದಡ್ಡಿ ತೆಗೆ ಸೌ 
ಹಾಯಿಕಾ ಹಾಸಂಗಿಗಳ ಸಾ 

ಬಲನ ಬೀಳ್ಕೊಡು ನಿಖಿಲ ಬಾಂಧವ 
ಹಾಯ ಕುರುಪತಿಗಿಲ್ಲ ಕೃಷ್ಣಾದಿಗಳು ನಿನ್ನವರು 

ಕುಲಸಹಿತ ನೀ ಮಧುರ ವಚನದಲಿವರ ಸಂತೈಸು 
ದಾಯ ಕಂದೆರೆವರೆ ಸುಯೋಧನ 

ನೆಲನನೇಕಚ್ಛತ್ರದಲಿ ಹದ | 
ರಾಯನುಪಚಿತ ಪುಣ್ಯವಕಟಾ 

ಗೊಳಿಸು ಬದುಕುವರಿದು ನಿಜಾನ್ನಯ 
ದಾಯವೇ ಬಾಯೆಂದು ಮಿಗೆ ಬೊಬ್ಬಿರಿದನಾ ಶಕುನಿ ೬೫ ದುಳಿವು ಬೆಸಗೊಳು ಬೇಹ ಹಿರಿಯರನಂದನಾ ವಿದುರ ೭೨ 
- ಮತ್ತೆ ಹೇಳುವುದೇನಸೋಲವ 

ಖಳನೆಂಬೆನೆ ಸಕಲ ಕಲೆಗಳ 
ಬಿತ್ತಿ ಬೆಳೆದನು ಭೂಪನವರಿಗೆ 

ಬಾಳುಮನೆ ಗಡ ನಿನ್ನ ಬುದ್ಧಿ ವಿ 
ತೆನೈ ಸರ್ವಸ್ವ ಧನವನು ಸಕಲ ಸೈನಿಕನ 

ಶಾಲಮತಿ ನೀನೆಂಬೆನೇ ಜಗದಜ್ಞರಧಿದೈವ 
ಮತೆ ಪಣವೇನೆನಲು ಬಳಿಕರು 

ಕೇಳಿದೊಡೆಮೇಣಹಿತ ಹಿತವನು 
ವತ್ತು ಸಾವಿರ ಕರಿ ಕಳಭವೆಂ 

ಹೇಳುವದು ಪಾಂಡಿತ್ಯ ನಿನ್ನನು 
ಬತ್ತು ಸಾವಿರ ತುರಗ ಶಿಶುಗಳನೊಡ್ಡಿದನು ಭೂಪ ೬೬ ಕೇಳಿದವರಾರೆಂದು ಜರೆದನು ಕೌರವರ ರಾಯ ೭೩. 
- ಅರಸ ಕೇಳಿ ತುರಗವೀ ರಥ 

ಹಿತವ ನೀನವರಿಗೆ ಕುಟುಂಬ 
ಕರಿ ನಿಕರವೀ ಸೈನ್ಯ ಹಸ್ತಿನ 

ಸ್ಥಿತಿ ವಿಡಂಬಕೆ ನಾವು ಕುಂತೀ 
ಪುರಿಗೆ ಬಂದುದು ತಮ್ಮ ಕೂಡೆ ವಿನೋದಕೇಳಿಯಲಿ ಸುತರೊಡನೆ ಸಮ್ಮೇಳವೆನ್ನೊಳು ವೈಮನಸ್ಯಗತಿ 
ಕುರುಪತಿಯ ವಶವಾಯ್ತು ಬಳಿಕಿನ 

ಕೃತಕ ಮಾರ್ಗದ ಮೋಡಿಯಲ್ಲಿ ಪರಿ 
ಮರಿಗುದುರೆ ಮರಿಯಾನೆಗಳನು 

ಚಿತನು ನೀನಲಕ್ಷ ವಿಮಲ 
ಚರಿಸಿ ಸಾರಿಯ ಸೋಕಿದಾಗಲೆ ಸೋತನಾ ಭೂಪ ೬೭ ಕ್ರತು ವಿಧಾನವನಕ್ಷ ದೀಕ್ಷಿತರರಿವರಿದನೆಂದ - ೭೪ 
- ಅಕಟ ಸಾಲದೆ ಜೂಜು ನಿರ್ಬ೦ 

“ ನೀ ಹಿತವನ್ನೆ ಶಕುನಿ ರಾಜ 
ಧಕವೆ ಶಿವಶಿವ ತಾನಿದೆತ್ತಣ 

ದ್ರೋಹಿಯೆ ಹುಸಿಯಲ್ಲ ನೀನೇ 
ಶಕುನಿಯೆತ್ತಣ ಭರತಕುಲದ ಮಹಾ ಮಹೇಶ್ವರರು ಹೋಹುದ್ದೆ ನಿನಗಾವುದಭಿಮತವಾ ದಿಗಂತರಕೆ 
ವಿಕಳ ಚೇಷ್ಟೆಯದೇನು ವೃದ್ದ 

ಐಹಿಕಾಮುಕದ ವಿಭವೋ . 
ಪ್ರಕರಕಿದು ವಿಳಸವೆ ವಿಘಾತಿಗೆ 

ತ್ಸಾಹ ನಿಸ್ಪೃಹರಾವಲೇ ಸಂ 
ಸಕಲಜನ ಸಮ್ಮತವೆಯೆಂದನು ಖಾತಿಯಲಿ ವಿದುರ ೬೮ ದೇಹವೇ ನೀವರಿವಿರೆಂದನು ತೂಗಿ ತುದಿಬೆರಳ ೭೫ 
- ವರ ಪುರೂರವ ನಹುಷನವನೀ 

ಗುರುಗಳುಸುರರು ಭೀಷ್ಮರೆಮ್ಮ ನು 
ಶರತಿಲಕ ದುಷ್ಯಂತ ಕುರು ಸಂ 

ಕೆರಳಿಚರು ಕೃಪ ನುಡಿಯನಯ್ಯನ 
ವರಣನಮಲ ಯಯಾತಿಯಾದಿ ಪರಂಪರಾಗತದ 

ಕೊರಳು ಕೊಂಕದು ಬಾಕ್ಸಿಕನ ಮನ ನೋಯದಿನ್ನೆ ಬರ 
ಭರತ ಕುಲವಿದರೊಳಗೆ ವಂಶೋ 

ಹಿರಿಯರಿವರೇನಜರೇ ನೀ 
ದೃರರಿಳೆಯ ಬೆಳಗಿದರು ನೀನವ 

ಪರಮತತ್ತ್ವಜ್ಞಾನಿಯೇ ಕಾ 
ತರಿಸಿ ತಂದೆ ತೊಡಕನೆಂದನು ಖಾತಿಯಲಿ ವಿದುರ ೬೯ ತರಿಸದಿರು ನೀನೆಂದು ಟಕ್ಕರಿಗಳೆದನಾ ಭೂಪ ೭೬ 


1313 


೧೩. ೫ 
ಸ ಭಾ ಪರ್ವ 
೧೪ ] 
ಇವರ ಜನಪಾಧ್ಯರವನಡ ಹಾ 

ಮಣಿಯೆ ನೀನಿಲ್ಲೇಯನರ್ಥವ 
_ಯವನನಾಗಳೆ ದೇವಕೀ ಸುತ | 

ಕುಣಿಕೆಗೊಳಿಸಿದ ನೀ ಸಹಿತ ನಿ | 
ಸವರಿದನು ನಾ ವಿನೋದದ್ರೂತಸಂಪದದ 

ನೈಣಿಗಳಹ ಸೈಂಧವನನೀ ರಾಧೇಯ ಶಕುನಿಗಳ 
ಸವನ ವಿಘ್ನು ವಿಕಾರಿಯನು ಪರಿ 

ರಣದೊಳಗೆ ಭೀಮಾರ್ಜುನರ ಮಾ 
ಭವಿಸುವವರನು ಕಾಣಿ ಶಿವಯಂ 

ರ್ಗಣದ ಧಾರೆಗೆ ವೀರನಾರಾ 
ದವವನಿಪತಿ ನಿಜ ಹುಬ್ಬಿನಲಿ ಹೂಳಿದನು ಪರಿಚರರ ೭೭ ಯಣನೆ ಸೇರಿಸಿಕೊಡುವನರಿದಿರುಯೆಂದನಾ ವಿದುರ ೭೮ 


ಹದಿನಾಲ್ಕನೆಯ ಸಂಧಿ 


ಸೂಚನೆ , ರಾಯ ಪಾಂಡವರರಸಿ ಕಮಲ ದ 

ಳಾಯತಾಕ್ತಿಯ ಪರಿಭವವನೆರೆ 
ಕಾಯಿದುದೆಲಾ ವೀರ ನಾರಾಯಣನ ಸಿರಿನಾಮ 


ಕೇಳು ಜನಮೇಜಯ ಧರಿತ್ರೀ 

ಹೂಡು ಸಾರಿಯ ರೇಖೆ ರೇಖೆಗೆ 
ಪಾಲ ವಿದುರನ ಮಾತ ಮುರಿದು ನೃ 

ಮಾಡಿದರ್ಬುದ ಧನ ಸುಯೋಧನ 
ಪಾಲನೆಚ್ಚರಿಸಿದನು ಕಣುಸನ್ನೆಯಲಿ ಸೌಬಲನ 

ನಾಡಿ ನೋಡಲಿ ಹಾಯ್ದು ಹಾಸಂಗಿಗಳ ಹಾಯ್ಕೆ ನುತ 
ಏಳು ಧರ್ಮಜ ಸೋತೆಲಾ ನಿ 

ಆಡಿದನು ಯಮಸೂನು ಖಾಡಾ 
ನ್ಯಾಳು ಕುದುರೆಯನ್ನು ಸಾಕು ದ 

ಖಾಡಿಯಲಿ ಸಾರಿಗಳೊಡನೆ ಹೋ 
ಯಾಳುವಲ್ಲ ಸುಯೋಧನನು ಧನವಿಲ್ಲ ನಿನಗೆಂದ ೧ ಗಾಡಿದನು ಭಂಡಾರವನು ಭೂಪಾಲ ಕೇಳೆಂದ 
ತೆಗೆವೆನೇ ಸಾರಿಗಳ ನಿನ್ನಿ 

- ಸಾರಿ ಸೋತವುಸೋಲು ನಿನಗನು 
ನಗೆಮೊಗದ ಸಿರಿ ಸೀದು ಕರಿಯಾ 

ಸಾರಿ ನೀವೈವರು ವನಾಂತಕೆ 
ಯುಗುಳುತಿದೆ ನಿನ್ನನುಜರಿಂಗಿತ ರೋಷಪಾವಕನ ಸಾರಿ ಸಾಕಿನ್ನೊಡ್ಕಲಾಪರೆ ಮತ್ತೆ ನುಡಿ ಧನವ 
ಸೊಗಸು ಬೀಯದು ರಪಣವಿಲ್ಲದ 

ಭೂರಮಣ ಹೇಳೆನಲು ರೇಖೆಯ 
ಬೆಗಡು ನೋಯದು ಕತ್ರಧರ್ಮದ 

ಭಾರಿಯೊಡ್ಡಕೆ ಪದ್ಯ ಸಂಖ್ಯೆಯ 
ತಗಹು ಸಾಯದು ನಿನಗೆನುತ ಗಹಗಹಿಸಿದನು ಶಕುನಿ ೨ ಭೂರಿ ಧನವಿದೆ ರಪಣವೆಂದನು ನಗುತ ಯಮಸೂನು ೭ 
ಎಲವೊ ಸೌಬಲ ವಿತ್ತವೀಸರ 

ಬರಹಕಿಮ್ಮಡಿನೂರುಮಡಿ ಸಾ 
ಲಳಿದುದೇ ನೀ ನಗುವವೋಲ್ಪ 

ವಿರದಮಡಿ ಪರಿಯಂತವಿಕ್ಕಿತು . 
ಮೊಳಗು ಡಿಳವೆ ರಪಣವಿದೆಲಾ ಬಹಳ ಭಂಡಾರ ಹರುಷ ನನೆಕೊನೆಯಾಯ್ತು ಹೆಚ್ಚಿತು ಕಲಿಮಲಾವೇಶ 
ಸುಳಿಸು ಹಾಸಂಗಿಗಳ ಮೊಹರ 

ಸ್ಥಿರವೆ ಹಿಂಗಿತು ವಾಸಿ ಪಾಡಿನ 
ಗೊಳಿಸು ಸಾರಿಯನೊಂದು ರೇಖೆಯ 

ದುರುಳತನವುಬೈದು ದಡಿಗಡಿ 
ಬಳಿಯಲೆಂದೇ ಕೋಟಿ ಧನವೆಂದರಿದನು ಭೂಪ ೩ . ಗರಸನೊಡ್ಡಿದ ಮೇಲೆಮೇಲೊಡ್ಡವನು ವಿರಚಿಸಿದ ೮ 
- ದುಗುಣಕಿಕ್ಕಿದನರಸನಾಚೆಗೆ 

- ತೀರಿತಿಂದ್ರಪ್ರಸ್ಥದುರು ಭಂ 
ತೆಗೆದನವ ಮರೆಂದು ನಾಲ್ಕ 

ಡಾರ ತನ್ನರಮನೆಯ ಪೈಕದ 
ಕುಗಿದನವನಿಪನ್ನದ ಕಳೆದನು ಬಹಳವನು ಶಕುನಿ ವಾರಕದ ಭಂಗಾರವೊಡ್ಡಿತುಕೋಟಿಸಂಖ್ಯೆಯಲಿ 
ತೆಗೆದ ನಿಮ್ಮಡಿಗರಸನವನಾ 

ಸೇರಿತದು ಕುರುಪತಿಗೆ ರಾಯನ 
ತ್ರಿಗುಣ ಪಂಚಕ ಸಪ್ತ ನವಮ 

ನಾರಿಯರ ವಿವಿಧಾಭರಣ ಸಿಂ 
ಪ್ರಗುಣವೆಂದನು ಶಕುನಿ ಸೋಲಿಸಿದನು ಮಹೀಪತಿಯ ೪ ಗಾರವೊಡ್ಡಿತು ಕೊಂಡು ಮುಳುಗಿತು ಖಡ್ಡತನ ನೃಪನ ೯ 
ಎಣಿಸಿದನು ರೇಖೆಗಳ ನಿಮ್ಮೊಡ 

- ನಕುಲ ಸಹದೇವಾರ್ಜುನರ ಮಣಿ 
ಗಣಿತ ಸಂಖ್ಯಾ ಸಿದ್ದ ವಸ್ತುವ 

ಮಕುಟ ಕರ್ಣಾಭರಣ ಪದಕಾ 
ನೆಣಿಸಲರ್ಬುದ ಸಂಖ್ಯೆಯಾಯಿತು ಹಲಗೆಯೊಂದರಲಿ ದಿಕ ಸಮಸ್ವಾಭರಣವೊಡ್ಡಿತು ಹಲಗೆಯೊಂದರಲ್ಲಿ 
ಗುಣನಿಧಿಯೆ ಮಗುಳೊಡಲಾಪರೆ 

ವಿಕಟ ಮಾಯಾ ವಿಷಮ ಕರ್ಮವ 
ಪಣವ ಸಬುದಿಸು ಕೇಳೆನೆನೆ ನೃಪ 

ನಕಟ ಬಲ್ಲನೆ ಸಾಧುಜನ ಸೇ . 
ಗುಣಶಿರೋಮಣಿ ಧರ್ಮಸುತ ನಸು ನಗುತಲಿಂತೆಂದ ೫ ವಕನು ಸೋತನು ಸಾಧ್ಯವಹುದೇ ವಿಧಿಯ ಮುಳಿಸಿನಲಿ 


೧೩೬ ಮ ಹಾ ಭಾರತ 

[ ಸಂಧಿ 
ಸೋತೆಲಾ ಕೌಂತೇಯ ನಿಮಿಷಕೆ 

ಭೇದ ಮಂತ್ರವ ಮಾಡಿ ನಮ್ಮನು 
ಬೀತುದೇ ನಿನ್ನ ಖಿಳ ಸಿರಿ ವಿ 

ಭೇದಿಸುವ ಗಡ ಸುಬಲ ಸುತನಕ 
ಖ್ಯಾತಿ ಬರತುದೆ ವೇಡೆಗೆದರಿತೆ ಮನದ ವಾಸಿಗಳ 

ಟೀ ದುರಾತ್ಮನ ನೋಡಿರೆ ಸಭ್ಯರು ಶಿವಾಯೆನುತ 
ಪ್ರೀತಿಯುಂಟೇ ನಿಮಗೆ ಮತ್ತಿ 

ಆ ದುರಾಗ್ರಹಿ ಲೋಕಜನ ಪರಿ 
ದೂತದಲಿ ಧನವಿಲ್ಲಲಾ ಗ 

ವಾದ ಪದ ನಿರ್ಭಿತನಕ ವಿ . 
ರ್ವತಿರೇಕವ ಬೀಳುಗೊಂಡಿರೆಯೆಂದನಾ ಶಕುನಿ ೧೧ ನೋದಕರ್ದಮ ಮಗ್ನನೊಡ್ಡಿ ದನಾ ಧನಂಜಯನ ೧೮ 
ಖಿನ್ನನಾದನು ರಾಜ್ಯಲಕ್ಷಿಯ 

- ಎಲೆ ಧನಂಜಯ ನಿನ್ನ ನೋಡಿದ 
ಬೆನ್ನ ಕಂಡನು ಬಳಚಿಹೋದನಿ 

ಛಲಿ ಯುಧಿಷ್ಟಿರನಿಲ್ಲಿ ಸೋತರೆ 
ಜೋನ್ನತಿಯಲವನೀತನಿದ್ದನು ಮುರಿದ ಮಹಿಮೆಯಲಿ ಬಳಿಕ ನಿನ್ನನು ಮಾರಿದನಲಾ ಕೌರವೇಶ್ವರಗೆ 
ಇನ್ನು ಪಣವೇನೋ ವಿರೋಧಿಗ 

ತಿಳಿದು ಭೀಮಾರ್ಜುನರು ನೀವ್ ನಿ 
ಳೆನ್ನ ಭಂಗಿಸಿ ನುಡಿದರಿದಕಿ 

ಮೊಳಗೆ ಬಲಿದಿಹುದೆನಲು ಖತಿಯಲಿ | 
ನೈನಿಕ್ಕಿ ಡ್ಯೂತವಿಜಯವ ಸಾಧಿಸುವೆನೆಂದ ೧೨ ಮುಳಿದು ಬೈದರು ಭೀಮ ಪಾರ್ಥರು ಸುಬಲ ನಂದನನ 
ಎಲವೊ ಫಡ ಫಡ ಶಕುನಿ ಗರ್ವದ 

- ದೇಹಿಗೆರವೇ ದೇಹವೆಲವೋ 
ತಳಿ ಮುರಿವುದೇ ನಿನ್ನ ದುರ್ಮತಿ 

ದೇಹಿಭೂಪತಿ ಧರ್ಮಪುತ್ರನ 
ಗಳಿಗೆ ಹೂಡಿದ ದುರ್ಗವಿದೆ ತನ್ನಂತರಂಗದಲಿ 

ದೇಹವಾವಿದರೊಳಗೆ ನಿನ್ನ ಕುಮಂತ್ರ ಭಾವಿತದ 
ಉಳಿದ ಧನವೇರುವುದು ಜೀವ 

ಊಹೆಗ್ನೆಂಬುದೆ ಕಪಟದಿಂದವ 
ಸ್ಥಳವಿದೇ ಮೇಲೊಡ್ಡವೊಂದೇ 

ಗಾಹಿಸುವೆ ಸಾಕಿನ್ನು ಮೇಲಣ 
ಹಲಗೆಗೊಡ್ಡಿದೆನೆನ್ನ ನಕುಲನನೆಂದನಾ ಭೂಪ ೧೩ ಗಾಹುಗತಕಗಳೆಮೋಳೆಂದರು ಜರೆದು ಸೌಬಲನ ೨೦ | 
ವಾಸಿಗನುಜನನೊಡ್ಡಿದರೆ ನಮ್ಮ 

ಮೇಲೆ ಹೇಳುವುದೇನು ಸಾರಿಯ 
ಗೀಸರಲಿ ಭಯವೇನು ನೋಡುವೆ 

ಸಾಲು ಮುರಿದುದು ಸೆರೆಯ ಕಳವಿನ 
ವೈಸಲೇ ನೃಪ ಹಾಯ್ದು ಹಾಸಂಗಿಗಳ ಹಾಯ್ಕೆನುತ ಕಾಲುಕೀಳನಾರು ಬಲ್ಲರು ಕುಟಿಲಕೋವಿದರ 
ಆ ಶಕುನಿ ಪೂರ್ವಾರ್ಜಿತದ ಡೊ 

ಹೇಳುವದರಿಮ್ಮುನ್ನ ಶಕುನಿಗೆ 
ಲ್ಯಾಸದಲಿ ಡಾವರಿಸಿ ಧರ್ಮ ವಿ 

ಬೀಳುವುದು ಬೇಕಾದ ದಾಯವು 
ನಾಶಿ ನಕುಲನ ಗೆಲಿದು ಬೊಬ್ಬಿರಿದನವನಿಪನ ಜರೆದ ೧೪ ಕೌಳಿಕದ ವಿಧಿ ಪಾಶ ತೊಡಕಿತು ನೀಗಿತರ್ಜುನನ ೨೧ 
- ಅರಸ ಸೋತೆ ನಕುಲನನು ಹೇ 

ಸೋತಿರರಸರೆ ಮತ್ತೆ ಹೇಳಿ . 
ವರಿಸದಿರು ಹೇಳೊಡ್ಡವನು ವಿ 

ದೂತಶಿಖಿಗಾಹುತಿಯನೆನೆ ಕುಂ 
ಸರಿಸಲೆಂದೇ ಹಲಗೆ ಸೋಲುದು ಹೇಳು ಹೇಳೆನಲು ತೀತನುಜನೊಡ್ಡಿದನು ವಿಗಡ ಬಕಾಸುರಾಂತಕನ 
ವರಿಸಿದೆನು ಸಹದೇವನನು ನೆರೆ 

ಆತುದೊಂದರೆಗಳಿಗೆ ಸೌಬಲ 
ಮರಳಿಚುವೆನೆನ್ನ ಖಿಳ ವನ್ನೂ 

ಸೋತ ಧರ್ಮಜ ಗೆಲಿದ ಧರ್ಮಜ 
ತರವನೆಂದನು ಧರ್ಮನಂದನನರಸ ಕೇಳೆಂದ ೧೫ ಸೋತ ಸೌಬಲ ಗೆಲಿದನೆಂಬವೊಲಾಯ್ತು ಘನ ರಭಸ ೨೨ 
ಹರಿಬದಲಿ ತನ್ನ ಖಿಳ ವನ್ನೂ 

- ಆ ಹಲಗೆ ಸೋತುದು ಯುಧಿಷ್ಠಿರ 
ರವ ಮರಳಿಚುವನು ಮಹೀಪತಿ 

ಹೆ ಮುರಿದುದು ಮುಂದುಗೆಟ್ಟನು 
ಕಿರಿಯ ತಮ್ಮ ನವೊಡ್ಡಿದನು ಮಾದ್ರಿ ಕುಮಾರಕನ ರಾಹು ಹಿಡಿದ ಹಿಮಾಂಶು ಮಂಡಲದುಳಿದ ಕಳೆಯಂತೆ 
ಅರಸ ದಾವೆ ಬಾ ಜಯಾಂಗದ 

ತೋಹಿನಲಿ ತೊಟ್ಟಿಸಿದ ಮೃಗದವೊ . . 
ಸಿರಿಯೆ ಬಾ ಕುರುರಾಯ ರಾಜೆ 

ಊಹೆಯಳಿದುದು ಯಂತ್ರಸೂತ್ರದ ಹಾಡು 
ರುಪ್ರಸಿದ್ದಿಯ ಬಾಯೆನುತ ಗರ್ಜಿಸಿದನಾ ಶಕುನಿ ೧೬ ಹೂಹೆಯಂತಿರೆ ನೃಪತಿ ತೆತ್ತನು ಹಗೆಗೆ ತನುಧನವ ೨೩ 
ಏನ ಬಣ್ಣಿಸುವೆನು ವಿಕಾರಿಗ 

ಜನಪ ಮಾರಿದೆ ಭೀಮ ಸೇನಾ 
ಲೇನ ನೆನೆಯರು ಕಪಟ ವಿಧದಲಿ 

ರ್ಜುನರು ಸಹಿತೊಡಹುಟ್ಟಿದರ ನಿ 
ಮಾನನಿಧಿ ತಾ ಸೋತನನುಜಯ ಮಹಾಧನವ ರ್ಧನಿಕನಾಗಿಯು ಮತ್ತೆ ಬಿಡದೇ ದೂತ ದುರ್ವ್ಯಸನ 
ಗ್ಲಾನಿಚಿತ್ತದೊಳಿಲ್ಲಲೇ ಸುಮ 

ಎನಲು ಶಕುನಿಯ ಜರೆದು ತಾನೇ 
ನೋನುರಾಗವೆ ಭೀಮ ಪಾರ್ಥರು 

ಧನವಲಾ ಸಾಕೊಂದು ಹಲಗೆಯೊ 
ತಾನಿದೊನ್ನಿಗೆ ಬದುಕಿದರು ನಿಮಗೆಂದನಾ ಶಕುನಿ ೧೭ ಳೆನಗೆ ಜಯವೀ ದಾಯವೆಂದೊಡ್ಡಿದನು ಜನನಾಥ ೨೪ 


೧೩೭ 
ಸ ಭಾ ಪರ್ವ 
೧೪ ] 

ಹಾಸ ಗರ್ವದ ಮೊನದಲಿ ಸಂ 
ಹೇಳಲೇನದನವರು ರಚಿಸಿದ 
ಬೇಳುವೆಯನಾ ಶಕುನಿಯೊಡ್ಡಿದ 

ತೋಷಗರ್ವದ ದುಗುಡದಲಿ ಸುವಿ 

ಳಾಸ ಗರ್ವದ ಖೇದದಲಿ ಮದಗರ್ವ ಚಿಂತೆಯಲಿ 
ಕಾಲು ಕುಣಿಕೆಯೋಳಾರು ಬೀಳರು ನೃಪತಿ ನಿಮಿಷದಲಿ 
ಬೀಳುಗೊಟ್ಟನು ತನ್ನ ನಾ ಜನ 

ವೈಸಿಕದ ಕಣಿ ಕುಟಿಲ ಮಂತ್ರದ 

ಮಾಸಲಳಿಯದ ಕುಹಕ ವಿದ್ಯಾ 
ಜಾಲವಿದ್ದುದು ಬಿಗಿದ ಬೆರಗಿನೊ 
೪ಾಲಿಸುವಿರೇ ಜೀಯ ಪಣವೇನೆಂದನಾ ಶಕುನಿ ೨೫ ವಾಸಗೃಹ ಧೃತರಾಷ್ಟ್ರನಿದ್ದನು ವಿಕೃತ ಭಾವದಲಿ ೩೨ 
- ಎಲವೊ ಸೌಬಲ ಸಾಕಿದೊಂದೇ 

- ಜನಪತಿಯ ಜಾಡ್ಯವನು ಭೀಮಾ 
ಹಲಗೆ ಸರ್ವಸ್ವಾಪಹಾರವ 

ರ್ಜುನರ ಸೈರಣಿಗಳನು ದುರ್ಯೊ 
ನಿಳುಹುವೆನು ನೀಲಾಳಕಿಯನೊಡ್ಡುವೆನು ಬಾಲಕಿಯ ಧನನ ದುಶ್ಚಪೈ ಯನು ಶಕುನಿಯ ಸಾರ ಕೃತ್ರಿಮವ 
ಉಳಿದ ಧನವೆಮ್ಮೆ ತವರಿಗೆ ನಿ 

ತನತನಗೆ ಕಂಡರು ಮಹೀಪುರ 
ಸ್ಮಲಿತವಿದು ಹೂಡೆನಲು ಹರುಷದ 

ಜನಪ ವೈಶ್ಯ ಚತುರ್ಥರುಕ್ಕಿದ 
ಅಳಿಯ ಚೌಪಟಮಲ್ಲ ಸಾರಿಯ ಸಾಲ ಜೋಡಿಸಿದ ೨೬ ಮನದಳಲಿನಲಿ ಬೈದರಚ್ಯುತ ಹರ ಚತುರ್ಮುಖರ ೩೩ 
ಆಡಿದನು ಯಮಸೂನು ಮಿಗೆ ಹೋ 

- ನ್ಯಾಯವೆಮ್ಮದು ಮುನ್ನ ಸೋತಿರಿ 
ಗಾಡಿದನು ಮನುಮಥನ ಖಾಡಾ 

ಜೀಯ ನಿಮ್ಮೊಡಹುಟ್ಟಿದರು ಸಹಿ 
ಖಾಡಿ ಖಾತಿಯನಕಟ ಮದನನ ಮಂತ್ರದೇವತೆಯ ತಾಯತಾಕ್ತಿಯ ಬಳಿಕ ಸೋತಿರಿ ಬಲುಹ ಮಾಡೆವೆಲೆ 
ಕೂಡೆ ತಿವಿದನು ಕಟ್ಟಿದನು ಕಳಿ 

ರಾಯನೊಲಿದುದ ಮಾಡಲಾವ | 
ದೋಡಿಸಿದ ಸಾರಿಗಳಸೋಲದ 

ನ್ಯಾಯವರ್ತಿಗಳಲ್ಲಲೇ ಬೆಸ 
ಖೋಡಿಯನು ಚಿತ್ರಿಸಿದನರಸನ ಚಿತ್ತಭಿತ್ತಿಯಲಿ ೨೭ ಸಾ ಯುಧಿಷ್ಠಿರಯೆನುತ ಕೈಗಳ ಮುಗಿದನಾ ಶಕುನಿ ೩೪ 
ಬೆರಗು ಬೆಳೆದುದು ಮನದ ಮಿಡುಕಿನ 

- ಗೆಲಿದು ಕೊಟ್ಟೆನು ಸಕಲ ಚಾತು 
ಮರುಕ ಮುಂದಲೆಗೊಟ್ಟು ದರಿವಿನ 

ರ್ಬಲವನಾ ಭಂಡಾರ ಸಹಿತ 
ಸೆರಗು ಹಾರಿತು ಲಜ್ಜೆ ಬೆಳಗಿತು ಬಿಟ್ಟ ಬೀದಿಯಲಿ ಗ್ಗಳೆಯರೈವರ ಕಮಲಮುಖಿಯನು ರಾಜ್ಯ ಸಿರಿಸಹಿತ 
ಉರುಬಿತಪದೆಸೆ ರಾಜ್ಯಲಕ್ಷ್ಮಿಯ 

ಕಲಶವಿಟ್ಟೆನು ಕೊಟ್ಟ ಭಾಷೆಗೆ 
ತುರುಬು ಕೈದೆಳಸಾಯ ಹಗೆಗಾ 

ಎಲೆ ಸುಯೋಧನಯೆಂದು ನಯನಾಂ 
ನರಿಯೆನರಸನ ವಿರಸ ಚೇತೋಭಾವ ಭಂಗಿಗಳ ೨೮ . ಗುಲಿಯ ಸಂಕೇತದಲಿ ಸನ್ನೆಯ ಮಾಡಿದನು ಶಕುನಿ ೩೫ 
ಮೊಳೆನಗೆಯ ಕಟಕಿಗಳ ಹದಿರಿನ 

- ವಿದುರ ಬಾ ನನ್ನಾಕೆಯಾ ದೌ 
ಹಳಿವುಗಳ ಸನ್ನೆಗಳ ಸವಿ ಬೈ 

ಪದಿಯ ಕರೆ ಬೆಸಗೊಂಬೆ ತೊತ್ತಿರ 
ಗುಳಿನ ಜಾಣಿನನೋಟಗಳ ಜೊತ್ತಿನ ನವಾಯಿಗಳ ಸದನದಿಚ್ಛೆಯೋ ರಾಣಿವಾಸದ ಮನೆಯಪೇಕ್ಷಿತವೊ 
ಒಳದೆಗಹಿನುಬ್ಬುಗಳ ಮಾಸೆಯೊ 

ಬೆದರಬೇಡಿನ್ನ ಬುಜಮುಖಿಗಾ 
ಇಳಿವ ಬೆರಳಳ ಕರ್ಣ ಸೈಂಧವ 

ವುದು ಮನೋರಥವೆನ್ನೊಳುಂಟೆಂ 
ಖಳತಿಲಕ ದುಶ್ಯಾಸನಾದಿಗಳಿದ್ದ ರೀಚೆಯಲಿ ೨೯ ಬುದು ಲತಾಂಗಿಯ ಕರೆವುದೆಂದನು ಕೌರವರ ರಾಯ ೩೬ 
ಕಳಕಳದ ಕಂದರವೆಗಳ ಕುರು 

ಸಿಡಿಲ ಪೊಟ್ಟಣಗಟ್ಟಿ ಸೇಕವ 
ಕುಲದ ನಿರ್ಮೂಲನದ ನಿಶ್ಚಯ 

ಕೊಡುವರೇ ಹರನೇತ್ರವಯೋ 
ದೊಳಗುವರಿದಾಲೋಚನೆಯ ನಿದ್ರ್ರವದ ತಾಳಿಗೆಯ ಇಡಬಳವ ಸುಡಬಗೆದೆಲಾ ಮರುಳೆ ಮಹೀಪತಿಯ 
ತಳಿತ ಮೌನದ ಬೀತ ಹರುಷದ 

ಹೆಡತಲೆಯ ತುರಿಸುವರೆ ಹಾವಿನ 
ಜಲದ ನಯನದಲಿದ್ದ ರಾ ವಿ 

[ ೩೦ ಹೆಡೆಯನಕಟಾ ಪಾಂಡುಪುತ್ರರ 
ಹೃಲರು ಭೀಷ್ಮ ವಿಕರ್ಣ ವಿದುರದೊಣಗೌತಮರು . ಮಡದಿ ತೊತ್ತಹಳೇ ಶಿವಾ ಎಂದಳಲಿದನು ವಿದುರ ೩೭ 
1 ಇಟ್ಟ ಮೂಗಿನ ಬೆರಳ ನೆಲದಲಿ 

ಕಾಳಕೂಟದ ತೊರೆಗಳಲಿ ಜಲ 
ನಟ್ಟ ದೃಷ್ಟಿಯ ಕಳವುಜೂಜಿನ 

ಕೇಳಿಯೇ ಕಾಲಾಂತಕನ ದಂ 
ದಿಟ್ಟ ರಾಟಕೆ ಬಲಿದ ಬೆರಗಿನ ಬಿಗಿದ ಖಾತಿಗಳ 

ಪ್ಯಾಳಿಯಲಿ ನವಿಲುಯ್ಯಲೆಯ ನೀವಾಡಲಾಪಿರಲೆ 
ತಟ್ಟಿಸುವ ರಿಪುವರ್ಗ ಶಿಖಿಯಲಿ 
ಸುಟ್ಟ ಕರಣ ಚತುಷ್ಟಯದ ಜಗ 

ಕಾಲರುದ್ರನ ಲಳಿಯ ನಾಟ್ಯದ 
ಜಟ್ಟಿಗಳು ಭೀಮಾರ್ಜುನಾದಿಗಳಿರ್ದರೀಚೆಯಲಿ ೩೧ ಹೊಲದೋ ಶಿವಯೆನುತ ಕಂಬನಿದುಂಬಿದನು ವಿದುರ | 

ಕೇಳಿಕೆಗೆ ನೀವರ್ತಿಕಾರರೆ . 

[ ೩೮ 


೧೩೮ 


ಮ ಹಾಭಾರ ತ 


[ ಸಂಧಿ 


- ಬಡಗಲುತ್ತರ ಕುರು ನರೇಂದ್ರರ 
ನಡುಗಿಸಿದರುದಯಾದ್ರಿ ತನಕವೆ 
ನಡೆದು ಮುರಿದರು ಮಡಣರಸುಗಳತುಳ ಭುಜಬಲರ 
ಪಡುವಲಗಣಿತ ಯವನ ತೆಂಕಲು 
ಗಡೆ ವಿಭೀಷಣನೀ ಮಹೀಶರ 
ಬಡಿದ ಪಾಂಡವರರಸಿ ತೊತ್ತಹಳೇ ಶಿವಾಯಂದ ೩೯ 
- ತಿರುವ ಕೊರಳಲಿ ತೊಡಿಸಲಾರದೆ 
ತೆರಳಿದರು ಚತುರಂತ ಪೃಥ್ವಿ 
ಶೃರರು ಮಾಗಧ ಚೈದ್ಯ ಮೊದಲಾದತುಲ ಭುಜಬಲರು 
ತಿರುವನೇರಿಸಿ ಧನುವನುಗಿದ 
ಬೃರಿಸಿ ಗಗನದ ಯಂತ್ರಮವ 
ಮುರಿದ ಪಾಂಡವರರಸಿ ತೊತ್ತಹಳೇ ಶಿವಾಯಂದ ೪೦ 
- ಬಕನ ಮುರಿದರು ವನದಲಿ ಹಿಡಿಂ 
ಬಕನ ಹಣಿದರು ಮಾಗಧನ ಸು 
ಪ್ರಕಟ ಬಲನಂಬುಜದ ನಾಳವನಾನೆ ಕೀಳಂತೆ 
ಸಕಲಜನ ನೃಪರರಿಯೆ ಸೀಳಿದ 
ರಕಟ ಮಾರಿಯ ಬೇಟವೇ ಪಾ 
ತಕವಲಾ ಪಾಂಚಾಲೆ ತೊತ್ತಹಳೆ ಶಿವಾಯೆಂದ ೪೧ 

ಸೋಲಿಸಿದೆ ನೀನೀಗಲೀ ನರ 
ಪಾಲರನು ಜೂಜಿನಲಿ ಮೇಲಣ 
ಕಾಳಗದ ಕಳನೊಳಗೆ ಕವಿತಹ ಕೊಲತೋಹಿನಲಿ 
ಸೋಲವೊಂದಕೆ ನೂರುನೂರರ 
ಮೇಲೆ ಸಾವಿರ ಸಾವಿರದ ಮೈ 
ಸಾಲ ಲಕ್ಷವನಂತವಾಗಿಯೆ ತೆಗೆವರವರೆಂದ 
- ಎಳೆದು ತರಿಸಾ ದೌಪದಿಯ ನೀ 
ಕಳಕಳಕೆ ಕೈಗೊಟ್ಟವೋಲ 
ಸ್ನಲಿತರಿಹರಕ್ಷಮತೆಯಲಿ ತತ್ಸಮಯ ಪರಿಯಂತ 
ಬಳಿಕ ನೂರ್ವರ ಸತಿಯರಕ್ಕೆಯ 
ಕಳವಳದ ಬಿಡುಮುಡಿಯ ಬಸುರಿನ 
ತಳದ ಬಿರುವೆಯುಗಳ ಭಂಗವ ಕಾಂಬರಿವರೆಂದ ೪೩ 

ಇವನವರ ಬಹಿರಂಗ ಜೀವ 
ವ್ಯವಹರಣಿಯಾತನು ವೃಥಾ ತಾ 
ನಿವನ ಕೆಣಕಿದೆನಕಟ ಬೋಧಭಾಂತಿ ಬಾಹಿರನ 
ಇವನಿರಲಿ ಬಾ ಪ್ರಾತಿಕಾಮಿಕ 
ಯುವತಿಯನು ಕರೆ ಹೋಗುನೀನೆನ 
ಲವ ಹಸಾದವ ಹಾಯ್ಕೆ ಬಂದನು ದೇವಿಯರಮನೆಗೆ ೪೪ 
- ಬಂದು ಬಾಗಿಲ ಕಾಹಿಗಳ ಕರೆ 
ದೆಂದನರಸಿಗೆ ಬಿನ್ನವಿಸಿ ತಾ 
ಬಂದ ಹದನನು ಕಾರ್ಯವುಂಟೆನೆ ಹಲವು ಬಾಗಿಲಲಿ 
ಬಂದುದಲ್ಲಿಯದಲ್ಲಿಗರುಹಿಸ 
ಲಿಂದುಮುಖಿ ಕೇಳಿದಳು ಬರ ಹೇ 
ಳೆಂದರಾತನ ಹೊಗಿಸಿದರು ಹೊಕ್ಕನು ಸತೀಸಭೆಯ ೪೫ 


ಹೊಳೆವ ಕಂಗಳ ಕಾಂತಿಗಳ ಥಳ 
ಥಳಿಪ ವದನಪ್ರಭೆಯ ರತ್ನಾ 
ವಳಿಯ ಬಹುವಿಧ ರಶ್ಮಿಗಳ ಲಾವಣ್ಯ ಲಹರಿಗಳ 
ಎಳೆನಗೆಯ ಸುಲಿಪಲ್ಲ ಮುಕ್ತಾ 
ವಳಿಯ ನಖ ದೀಧಿತಿಯ ಬೆಳಗಿನ 
ಬಳಗವೆನೆ ಬಾಲಕಿಯರಿದ್ದರು ಸತಿಯ ಬಳಸಿನಲಿ ೪೬ 
- ಗಿಳಿಯ ಮೆಲು ನುಡಿಗಳ ವಿನೋದದಿ 
ಕೆಲರು ವೀಣಾಧ್ರನಿಯ ರಹಿಯಲಿ 
ಕೆಲರು ಸರಸ ಸುಗಂಧ ಸಂಗೀತದ ಸಮಾಧಿಯಲ್ಲಿ 
ಕೆಲರು ನೆದಲಮಳ ಮುಕಾ 
ವಳಿಯ ಚೆಲುವಿನ ಚದುರೆಯರು ಕಂ 

[ ೪೭ 
ಗೊಳಿಸಿತಬಲೆಯ ಮಣಿಯ ಮಂಚದ ಸುತ್ತುವಳೆಯದಲಿ 
- ಸಕಲ ಶಕ್ತಿಪರೀತ ವಿಮಳಾಂ 
ಬಿಕೆಯವೋಲ್‌ ವರಮಂತ್ರ ದೇವೀ 
ನಿಕರ ಮಧ್ಯದಿ ಶೋಭಿಸುವ ಸಾವಿತ್ರಿಯಂದದಲಿ 
ವಿಕಟ ರಶ್ಮಿ ನಿಬದ್ದ ರತ್ನ 
ಪ್ರಕರ ಮಧ್ಯದ ಕೌಸ್ತುಭದವೋಲ್ 
ಚಕಿತ ಬಾಲಮೃಗಾಕ್ಷಿ ಮೆರೆದಳು ಯುವತಿ ಮಧ್ಯದಲಿ ೪೮| 
- ಸುತ್ತಲೆಸೆಯೆ ವಿಳಾಸಿನೀಜನ 
ಹತ್ತು ಸಾವಿರ ನಡುವೆ ಕಂಡನು 
ಮತ್ತ ಕಾಶಿನಿಯನು ಪತಿವ್ರತೆಯರ ಶಿರೋಮಣಿಯ 

ಕಲಂಜಿದನು ತ 
ನ್ನು ತಮಾಂಗಕೆ ಕರಯುಗವ ಚಾ 
ಚುತ್ತ ಬಿನ್ನಹ ಮಾಡಿದನು ಪಾಂಚಾಲ ನಂದನೆಗೆ ೪೯ 
- ತಾಯೆ ಬಿನ್ನಹವಿಂದು ನಿಮ್ಮ ಯ 
ರಾಯ ಸೋತನು ಜೂಜಿನಲಿ ಕುರು 
ರಾಯ ಗೆಲಿದನು ಕೋಶವನು ಗಜತುರಗ ರಥಸಹಿತ 
ನೋಯಲಾಗದು ಹಲವ ಮಾತೇ 
ನಾ ಯುಧಿಷ್ಠಿರ ನೃಪತಿ ಸೋತನು 
ತಾಯೆ ಭೀಮಾರ್ಜುನ ನಕುಲ ಸಹದೇವ ನಿವೃಹಿತ ೫೦ 
- ಅರಳಿದಂಬುಜ ವನಕೆ ಮಂಜಿನ 
ಸರಿಯು ಸುರಿವಂದದಲಿ ಸುಗ್ಗಿಯ 
ಸಿರಿಯ ಹೊಸ ಬೆಳುದಿಂಗಳನು ಬಲುಮುಗಿಲು ಕವಿವಂತೆ 
ಚರನ ಬಿನ್ನಹಕರಸಿ ಮೊದಲಾ 
ಗಿರೆ ಸಮಸ್ತ ಸಖೀಜನದ ಮುಖ 

[ ೫೧ 
ಸರಸಿರುಹ ಬಾಡಿದವು ಮುಸುಕಿತು ಮೌನಮಯ ಜಲಧಿ 
- ದೂತ ಹೇಳೆ ತಂದೆ ಜೂಜನ 
ಜಾತರಿಪುವಾಡಿದನೆ ಸೋತನೆ 
ಕೈತವದ ಬಲೆಗಾರರವದಿರು ಶಕುನಿ ಕೌರವರು 
ಡ್ಯೂತದಲಿ ಮುನ್ನೇನನೊಡ್ಡಿದ 
ಸೋತನೇನನು ಶಿವ ಶಿವಾ ನಿ 
ರ್ಧೂತಕಿ ಪನರಸನೆಂದಳು – ಪದಾದೇವಿ ೫೨ 


೧೩೯ 
ಸ ಭಾ ಪ ರ್ವ 
೧೪ ] 

ತಮ್ಮ ಬಾರೆ ಹೋಗು ದಿಟ ನೀ 
- ತಾಗಿದುದಲಾ ನಾರದಾದ್ಯರ 

ನಮು ವರೆ ಹಿಡಿದೆಳೆದು ತಾ ಪ | 
ನಾಗತವನರುಹಿದರು ಹಿಂದೆ ವಿ 
ಯೋಗವಾಯಿತೆ ಲಕ್ಷ್ಮೀಗಿಂದ್ರಪ್ರಸ್ಥ ಪುರವರದ 

ರೆಮ್ಮ ಕಿಂಕರರೆ ವರಿದ್ದೇನ ಮಾಡುವರು 
ಹೋಗಲದು ಮುನ್ನೇನನೊಡ್ಡಿದ 

ತಮ್ಮ ಕರ್ಮವಿಪಾಕ ಗತಿ ನೆರೆ 
ನೀಗಿದನು ಗಡ ತನ್ನ ನೆಂತಿದ 

ತಮ್ಮ ನೇ ಕೆಡಿಸುವುದು ಧರವಿ 
ರಾಗು ಹೊಗೇನೆಂದು ನುಡಿದಳು ಪ್ರಾತಿಕಾಮಿಕನ ೫೩ ದೆಮ್ಮ ಕಾರಣವಲ್ಲ ನೀ ಹೋಗೆಂದನಾ ಭೂಪ ೬೦ 
- ಮೊದಲಲರ್ಥವ ಹೆಸರುಗೊಂಡೆ 

- ಗಾಳಿಯಳೆಯನಿರಿಯಲಕ್ಷ್ಮಿ 
ಡಿ ದನು ಸೋತನು ಮರಳೆ ಮರುಳೊ 

ಜ್ವಾಲೆಯಲಿ ತಟ್ಟಿ ಯವೆ ಕಡುಕಿನ 
- ಡಿ ದನು ಹೇರಾಳದಲಿ ಧನವನು ಕರಿಘಟಾವಳಿಯ 

ಕಾಳಕೂಟದ ನದಿಗೆ ನಂಜಿನ ಹೊನಲು ಬೆರೆಸಿದರೆ 
ಕುದುರೆ ರಥ ನಿಮ್ಮಡಿಯ ಮೇಳದ 

ನಾಳೆಯವೆ ದುಶ್ಯಾಸನನು ಜಗ. 
ಸುದತಿಯರನೊಡ್ಡಿದನು ಸೋತನು 

ದೂಳಿಗದ ದುರುದುಂಬಿ ಕುರುಪತಿ 
ತುದಿಯಲನುಜರನೊಡ್ಡಿಸೋತನು ತಾಯೆ ಕೇಳೆಂದ ೫೪ ಮೇಲೆ ನೇಮಿಸಲುಚಿತಗೊವನೆ ಭೂಪ ಕೇಳೆಂದ ೬೧. 
ಬಳಿಕ ತನ್ನನೆಸೋತನಲ್ಲಿಂ 

ಹರಿದನವ ಬೀದಿಯಲಿ ಬಿಡುದಲೆ 
ಬಳಿಕ ನಿಮ್ಮಡಿಗಳಿಗೆ ಬಂದುದು 

ವೆರೆಸಿ ಸತಿಯರಮನೆಯ ಬಾಗಿಲ 
- ಖಳರು ಶಕುನಿ ಸುಯೋಧನರು ನೀವಾಗಳೆಂದಿರಲೆ | ಚರರು ತಡೆದರೆ ವೆ ತಿವಿದನು ಕಠಾರಿಯಲಿ 
- ಅಳುಕಬೇಡಿನ್ನನುಭೂಪತಿ 

ತರುಣಿಯರು ಕಂಡಂಜಿ ಹೊಕ್ಕರು 
ತಿಲಕ ತನ್ನನು ಮುನ್ನ ಸೋಲಿದು 

ಸರಸಿಜಾಕ್ತಿಯ ಮರೆಯನೀ ಖಳ 
ಬಳಿಕ ತನ್ನನು ಸೋತನೇ ಹೇಳೆಂದಳಿಂದುಮುಖಿ ೫೫ | ನುರವಣಿಸಿದನು ರಾಹು ತಾರಾಧಿಪನ ತಗುಳ್ಳಂತೆ ೬೨ 
ಅಹುದು ತನ್ನನ್ನು ಮುನ್ನ ಸೋತನು 

ಬಂದನಿವನಬುಜಾಕ್ತಿಯಿದಿರಲಿ 
ಮಹಿಳೆಗೊಡ್ಡಿದೆನೆಂದು ನಿನ್ನನು 

ನಿಂದನೆಲೆಗೇ ಗರುವತನವಿದು 
ಮಹಿಪಸೋತನು ತಾಯೆ ಬಿಜಯಂಗೈಯ್ಯ ಬೇಹುದೆನೆ ಹಿಂದೆ ಸಲುವುದು ಸಲ್ಲದಿದು ಕುರುರಾಜ ಭವನದಲಿ 
ವಿಹಿತವಿದು ಮಾನುಷವ ದೆ ವದ 

ಇಂದು ಮರೆ ನಡೆ ನಮ್ಮ ತೊತ್ತಿರ 
ಕುಹಕವೆ ಸಲೆ ಮಗನೆ ತಾನೇ 

ಮುಂದೆ ಮೆರೆ ನಡೆ ಮಂಚದಿಂದಿಳಿ 
ಬಹೆನು ನೀ ಹೊಗೊಮ್ಮೆ ಹೇಳಿ ಮಾತನಾ ಸಭೆಗೆ ೫೬ ಯೆಂದು ಜರೆದನು ಕೌರವಾನುಜನಾ ಮಹಾಸತಿಯ ೬೩ 
- ಮುನ್ನ ತನ್ನನುಸೋತ ಬಳಿಕಿನೊ 

- ಜನಪನನುಜನು ನೀನೆನಗೆ ಮೈ 
ಳೆನ್ನ ಸೋತರೆ ಸಲುವುದೇ ಸಂ 

ದುನನಲೇ ತಪ್ಪೇನು ಯಮ ನಂ 
ಪನ್ನ ವಿಮಲಜ್ಞಾನರರಿದೀ ಪ್ರಶ್ನೆಗುತ್ತರವ 

ದನನು ಸೋಲಲಿ ನನ್ನ ಪ್ರಶ್ನೆಗೆಕೊಡಲಿ ಮರುಮಾತ 
ಎನ್ನ ಮೆಚ್ಚಿಸಿಕೊಡಲಿ ತಾ ಬಹೆ 

ಅನುಜ ಕೇಳೆ ಪುಷ್ಪವತಿ ತಾ 
ನನ್ನು ಹೊಗೆನಲವನು ಭಯದಲಿ 

ನನಗೆ ರಾಜಸಭಾ ಪ್ರವೇಶವ 
ತನ್ನೊಳಗೆ ನಡುಗುತ್ತ ಬಂದನು ಕೌರವನ ಸಭೆಗೆ ೫೭ ದನುಚಿತವಲೇ ಹೇಳೆನಲು ಖಳರಾಯ ಖತಿಗೊಂಡ ೬೪ 
- ಜೀಯ ದೇವಿಯರೆಂದ ಮಾತಿದು 

ಎಲ್ಲಿಯದು ದುಪ್ಪಶ್ನೆ ಮರು ಮಾ 
ರಾಯ ಮುನ್ನವೆ ತನ್ನ ಸೋತಬು 

ತೆಲ್ಲಿಯದು ನೀ ಪುಪ್ಪವತಿಯಾ 
ಜಾಯತಾಕ್ತಿಯ ಬಳಿಕ ಸೋತರೆ ಧರ್ಮ ಸೂಕ್ಷ ದಲಿ ಗಲ್ಲಿ ಫಲವತಿಯಾಗು ನಡೆ ಕುರುರಾಯ ಭವನದಲಿ 
- ರಾಯಸಭೆಯಲಿ ಹಿರಿಯರರಿದದ 

ಖುಲ್ಲರೈವರು ತಮ್ಮ ಸೋತರು 
ರಾಯತವನರುಹಿದರೆ ಬಹೆನೆಂ 

ಬಲ್ಲವಿಕೆಯುಚಿತವನು ಮೌಳಿಯ 
ದಾ ಯುವತಿ ಬಿನ್ನಹ ಮಾಡಿದಳೆಂದು ಕೈಮುಗಿದ ೫೮ ನಲ್ಲಿ ತೋರಾಯೆನುತ ತಪ್ಪಿದನಹಹ ಸಿರಿಮುಡಿಗೆ ೬೫ 
- ರಾಯ ಸೋತನು ತನ್ನ ನಾವ 

- ಆ ಮಹೀಶಕ್ರತುವರದೊಳು 
ನ್ಯಾಯದಲಿ ತಹುದಿಲ್ಲ ತೊತ್ತಿರ 

ಪ್ಲಾಮ ಮುನಿಜನರಚಿತ ಮಂತ್ರ 
ಲಾಯದಲಿ ಕೂಡುವೆವು ಕರೆಯೆನಲಿವನು ಗರಹೊಡೆದು ಸೋಮ ಪುಷ್ಕಲ ಪೂತ ಪುಣ್ಯಜಲಾಭಿಷೇಚನದ 
ವಾಯುಸುತನಂಜಿಸುವನೆಂದೀ . 

ಶ್ರೀಮುಡಿಗೆ ಕೈಯಿಕ್ಕಿ ದನು ವರ 
ನಾಯಿ ಬೆದರಿದನಕಟ ದೂತನ 
ಬಾಯ ನೋಡಾಯೆನುತ ಮಿಗೆ ಗರ್ಜಿಸಿದ ಕುರುರಾಯ 

[ ೫೯ ಕಾಮಿನೀ ನಿಕುರುಂಬವಕಟಕ 

ಟಾ ಮಹಾಸತಿ ಶಿವ ಶಿವಾಯೆಂದೊದರಿತಲ್ಲಲ್ಲಿ 


೧೪೦ 


ಮಹಾ ಭಾರತ 


[ ಸಂಧಿ 


[ ೬೭ 


ಕೆದರಿದವು ಸೂಕದ ಮುತ್ತುಗ 

ವ್ಯಾಕುಲವನಿದ ಕಾಂಬ ಕಣ್ಣುಗ . 
ಳುದುರಿದವು ಸೀಮಂತ ಮಣಿಗಳ 

ಲೈಕೆ ರಾಜ ಕುಮಾರಿಯಿಕೆಯ 
ಹೋದರು ಮುರಿದವು ಕರ್ಣಪೂರದ ರತೃದೋಲೆಗಳು ಶೋಕ ರಸವನು ಕುಡಿವ ಕರ್ಣದೃಯವಿದೇಕೆಳಗೆ 
ಸುದತಿಯರು ಗೋಳಿಡುತ ಬರೆ ಮೆ | 

ಏಕೆ ವಿಧಿ ನಿರ್ಮಿಸಿದನೋ ನಾ 
ಟ್ಟಿದನು ತಿವಿದನು ಕಾಲಲಡಬಿ . 

ವೇಕೆ ಸಪ್ರಾಣರೊ ಶಿವಾಯಂ 
ದ್ದುದು ಸಖೀಜನವೆಳೆದು ಝಾಡಿಸಿ ಜರೆದು ಝಂಪಿಸಿದ ದಾ ಕುಠಾರರ ಬೈದುದಾ ಸಭೆಯಲ್ಲಿ ಬುಧವಾರ ೭೪ 
- ಮಣಿದ ತನುವಿನ ವೇಗಗತಿಯಲಿ 

- ವನಜಮುಖಿಯಕ್ಕೆ ಯನು ದುಶ್ಯಾ 
ಝಣಝಣಪ ನೂಪುರದ ರವ ಕಂ 

ಸನನ ದುರ್ನಿತಿಯನು ದುರ್ಯೋ 
ಕಣದ ದನಿ ಕೇವಣದ ಹೊಂಗಿರುಗೆಜ್ಜೆಗಳ ರಭಸ 

ಧನನ ದುಶ್ಚಪೈಯನು ಕಂಡೀ ಭೀಮ ಫಲಗುಣರು 
ಗಣಿಕೆಯರ ಕೆಳದಿಯರ ಹಾಹಾ 

ಮನದೊಳಗೆ ಕೌರವನ ಕರುಳನು 
ರಣತಕಿವು ನೆರವಾದವಾ ಪ 

ತನಿ ರಕುತದಲಿ ಕುದಿಸಿದರು ವಾ 
ಟ್ಟಣವ ತುಂಬಿತುಶೋಕವದನೇನೆಂಬೆನದ್ಭುತವ ೬೮ ಜನಿಕ ಕರಕ್ರಿಯೆಗೆ ನೆನೆವುದನರಿದನಾ ಭೂಪ ೭೫ 
- ಹಡಪಗಿತಿಯರು ಸೀಗುರಿಯು ಕ 

ಹುಬ್ಬಿನಲಿ ನಿಲಿಸಿದನು ಪವನಜ 
ನೃಡಿಯವರು ಮೇಳದ ವಿನೋದದ 

ನುಬ್ಬ ಟೆಯನರ್ಜುನನ ವಿಕೃತಿಯ 
ನುಡಿನಗೆಯ ಸಖಿಯರು ಪಸಾಯೆಯರಾಪ್ತ ದಾಸಿಯರು ನಿಬ್ಬರಾಲಾಪವನು ಧರ್ಮರಹಸ್ಯ ನಿಷ್ಟೆಯಲಿ 
ಒಡನೆ ಬಂದರು ಕಂಬನಿಯ ಬಿಡು 

ಹಬ್ಬಿದುದು ಭೀಷ್ಮಂಗೆ ಶೋಕದ 
ಮುಡಿಯ ಹಾಹಾ ರವದ ರಭಸದ 

ಮಬ್ಬು ಗುರು ಗೌತಮರು ವಿದುರನು 
ನಡೆಯಲಖಿಳ ವಿಲಾಸಿನಿಯರು ಸಹಸ್ರ ಸಂಖ್ಯೆಯಲಿ ೬೯ ಸರ್ಬ ಖೇದಾಂಬುಧಿಯೊಳದ್ದರು ಭೂಪ ಕೇಳೆಂದ ೭೬ 
ನಗೆಮೊಗವನೊಮ್ಮೆ ಯು ಪಯೋಧರ 

ಅರಸ ಕೇಳೆ ಬಳಿಕ ಹಸ್ತಿನ 
ಯುಗಳ ನೋಡುವ ಸಖ್ಯದಲಿ ದೃಗು 

ಪುರದೊಳಾಯ್ತಾ ವಾರ್ತೆ ಬಳಿಕೀ 
ಯುಗಳ ಜಲಬಿಂದುಗಳಿಗಾ ಜಲಬಿಂದು ಸುರಿವಂತೆ ಪುರದ ಬಹಿರೋದ್ಯಾನ ವೀಧಿಗಳೊಳಗೆ ಹರಹಿನಲಿ 
ಒಗುವ ಖಂಡಿತ ಹಾರ ಮುಕಾ 

ಅರಸಿಯರು ಸೌಭದ್ರನವರೆ . 
ಳಿಗಳು ಮೆರೆದವು ಮಾನಿನಿಯರು 

ವರ ಕುಮಾರರು ಮಂತ್ರಿಗಳು ಮು 

[ ೭೭ 
ಬೈಗದ ರೋದನ ರೌರವದೊಳ್ಳೆತಂದಳಿಂದುಮುಖಿ ೭೦ ಖ್ಯರು ಪಸಾಯ್ತರು ಕೇಳಿದರು ಪಾಂಡವ ಪರಾಜಯವ 
ಬೆದರುಗಂಗಳ ಬಿಟ್ಟ ಮಂಡೆಯ 

ಬಂದರಿದಿರೊಳು ಕೌರವರ ಕಡೆ 
ಹುದಿದ ಹಾಹಾ ರವದ ತೊಡಕಿದ 

ನಂದನರ ಕಡೆ ಯಾವುದೆನೆ ಸಾ 
ಪದಯುಗದ ಮೇಲುದಿನ ಬೀದಿಯ ಧೂಳಿ ಧೂಸರದ ವಂದದಲಿ ಹೊಯ್ದಾಡಿ ಹಿಡಿವೆವು ಸುರರ ಸೂಳೆಯರ 
ವದನಕಮಲದ ಖಳನ ವಾಮಾಂ | 

ಎಂದು ತಮ್ಮೊಳು ನೆರೆದು ಸೇನಾ 
ಗದಲಿ ಬಾಗಿದ ತನುಲತೆಯ ವರ 

ವೃಂದ ಸಜೋಡಿನಲಿ ಕಾಳಗ 
ಸುದತಿ ಬಂದಳು ರಾಜಸಭೆಗೆ ನೃಪಾಲ ಕೇಳೆಂದ ೭೧ ಕಂದು ಮೊಹರಿಸಿದರು ಹಸ್ತಿನಪುರದ ಬಾಹೆಯಲಿ ೭೮ 
- ಅಹಹ ಪಾಂಡವ ರಾಯ ಪಟ್ಟದ 

- ಇತ್ಯಲಬಲೆಯ ವಿಧಿಯ ಕೇಳತಿ 
ಮಹಿಳೆಗೀ ವಿಧಿಯೇ ಮಹಾಕ್ರತು 

ಮತ್ತನೆ ಧೃತರಾಷ್ಟ್ರ ಸುತನೀ . 
ವಿಹಿತ ಮಂತ್ರಜಲಾಭಿಪಿಕ್ಕಕಚಾಗ್ರಕಿದು ವಿಧಿಯ 

ಮತ್ತಗಜಗಾಮಿನಿಯ ಬಿಡಿಸಿದನವನ ಕೈಯಿಂದ 
ಮಿಹಿರ ಬಿಂಬವ ಕಾಣದೀ ನೃಪ 

ನೆತ್ತ ಸೋತುದು ನಿನ್ನ ನೋಡಿ ನೃ 
ಮಹಿಳೆಗಿದು ವಿಧಿಯೇ ವಿಧಾತನ 

ಪೋತ್ತಮನು ಸಲೆ ಮಾರ ಮಾರಿದ 
ಕುಹಕವೈಸಲೆ ಶಿವ ಶಿವಾಯೆಂದರು ಸಭಾಜನರು ೭೨ ನತ್ತಡೇನಹುದೆಲೆಗೆ ತೊತ್ತಿರ ಹಿಂಡ ಹೊಗುಯೆಂದ ೭೯ 
- ತುಳುಕಿದವು ಕಂಬನಿಗಳಾ ಸಭೆ 

- ಲಲಿತ ಬುದ್ದಿಗಳೀಗನೋಡಿರಿ 
ಯೊಳಗೆ ದುಶ್ಯಾಸನ ಸುಯೋಧನ 

ಲಲನೆಯನು ಸತಿ ದಿಟ್ಟೆಯೆನ್ನದಿ | 
ಖಳ ಶಿರೋಮಣಿ ಶಕುನಿ ಕರ್ಣ ಜಯದ್ರಥಾದ್ಯರಿಗೆ ರೆಲೆ ಸುಯೋಧನ ರಾಜ ಸಭೆಯಿದು ದೋಷರಹಿತವಲೆ 
ತಳಿತುದದ್ದು ತಹರ್ಷ ಮುಖ ಮಂ 

ಗೆಲವಿದೆಂತುಟೊ ತನ್ನ ಸೋಲಿದು 
ಡಲಕೆ ಸೀರೆಯನವುಚಿ ನಯನೋ 

ಬಳಿಕ ಸೋತರೆ ಧರ್ಮಗತಿಯನು 

ತಿಳಿದು ಹೇಳಲಿ ತತ್ಸಭಾ ಸದರೆಂದಳಿಂದುಮುಖಿ ೮೦ 
ದಲಿತ ಜಲಧಾರೆಯಲಿ ನೆನೆದುದು ಸಭೆ ವಿಪಾದದಲಿ ೭೩ 


| ಸ ಭಾ ಪರ್ವ 


೧೪ಗಿ 


ಹಿರಿಯರಿಲ್ಲದ ಸಭೆ ಮನುಷ್ಯರ 
ನೆರವಿಯದು ಸಭೆಯಲ್ಲಿ ಮೂರ್ಖರು 
ಹಿರಿಯರಲ್ಲ ಯಥಾರ್ಥಭಾಷಣ ಭೀತಚೇತನರು 
ಹಿರಿಯರಿಗೆ ಸಾಮಾಜಿಕರು ಸ 
ಚರಿತರಿದಲಾ ಮತವನು 
ತರಿಸಲಾಗದೆ ಧರ್ಮಶಾಸ್ತ್ರದೊಳೆಂದಳಿಂದುಮುಖ ೮೧ 
- ಚಪಳೆ ಫಡ ಹೋಗಿವಳು ಹಲಬರ 
ನುಪಚರಿಸುವುದನರಿಯಲಾದುದು 
ದುಪದನಂದನೆ ನಡೆ ವಿಳಾಸಿನಿಯರ ವಿಧಾನದಲಿ 
ಕೃಪಣನೇ ಕುರುರಾಯ ನಿನಗಿ 
' ಪದೆಸೆಯು ಹೊಲೆಹೊತ್ತು ರಾಯನ 
ವಿಪುಳ ವಿಭವವನನುಭವಿಸು ನಡೆಯೆಂದನಾ ಕರ್ಣ ೮೨ 
- ಅಹುದೆಲೇ ಬಳಿಕೇನು ದಾಸ್ಯಕೆ 
ವಿಹಿತವಾಯಿತು ನಿನ್ನ ತನುವಿನ 
ಲಹ ಮನೋವ್ಯಥೆಯೇಕೆ ರಾಣಿವಾಸವೀಧಿಯಲಿ 
ಮಹಿಳೆಯರ ಸಖ್ಯದಲಿ ಸೌಖ್ಯದ 
ರಹಣಿಗೊಡಬಡು ವಾರಕದಲತಿ 
ಬಹಳ ಭೂಷಣ ಭಾರದಲಿ ಮೆರೆಯೆಂದನಾ ಶಕುನಿ ೮೩ 

ವಾರಕದ ವಿವಿಧಾಭರಣ ಶೃ೦ 
ಗಾರವಂತಿರಲೀಕೆಯಾಡಿದ 
ಸಾರ ಭಾಷೆಗೆ ನೆನೆಯರೇ ನಿರ್ವಾಹ ಸಂಗತಿಯು 
ಓರೆಪೊರೆಯೊಳಾಡಿ ಧರ್ಮದ 
ಧಾರಣಿಯು ಧಟ್ಟಿಸುವದಿದು ಗಂ 
ಭೀರರಿಗೆ ಗರುವಾಯಿಯೇ ಸುಡಲೆಂದನಾ ಭೀಷ್ಮ ೮೪ | 

ತುಟ್ಟಿಸಲಿ ಧನ ಮಾನಗರ್ವದ 
ಬೆಟ್ಟ ಮುರಿಯಲಿ ಜೀವವೊಡಲನು 
ಬಿಟ್ಟು ಹಿಂಗಲಿ ಬಿಡೆನು ಸತ್ಯವನೆಂದು ಯಮಸೂನು 
ನೆಟ್ಟನೇ ನಿಶೆ ಸಿದುದನೊಡ 
ಹುಟ್ಟಿದರು ಮನ್ನಿಸಿದರಲ್ಲದೆ 
ಹುಟ್ಟಿ ಹೊಂದಲು ಗತಿಯಹುದೆ ನಿನಗೆಂದನಾ ಭೀಷ್ಮ ೮೫ 
- ಅಳಿಯದಂತಿರೆ ಸತ್ಯಧರ್ಮದ 
ನೆಳಲು ನೆಗ್ಗದೆ ಕೀರ್ತಿವಧುವಿನ 
ಸುಳಿವು ನೋಯದೆ ತಳಿರು ಬಾಡದೆ ಧೈರ್ಯ ಸುರಕುಜದ 
ಹಳಿವಿಗಳುಕದೆ ವೈರಿವರ್ಗದ 
ಕಳಕಳಕೆ ಮೈಗೊಡದೆ ನೃಪ ನಿ 
ರ್ಮಳದಲಿದ್ದರೆ ನಿನಗೆ ಸದರವೆಯೆಂದನಾ ಭೀಷ್ಮ ೮೬ 
- ಸೋತ ಬಳಿಕಿವರೆಮ್ಮ ವಶವ 
ಖ್ಯಾತಿಯಲಿ ನಾವ್ ನಡೆವರಲ್ಲ – 
ಫಾತಿರೇಕದಿ ನೀವುಮೂರ್ವಿಸಲಂಜುವೆವೆ ನಿಮಗೆ 
ಈ ತಳೋದರಿ ತೊತ್ರಿರಲಿ ಸಂ 
ಘಾತವಾಗಲಿ ಸಾಕು ನಿಮ್ಮ ಯ 

[ ೮೭ 
ಮಾತೆನುತ ಕುರುರಾಯ ಜರೆದನು ಭೀಷ್ಮ ಗುರು ಕೃಪರ 


ನೋಂದನೀ ಮಾತಿನಲಿ ಮಾರುತ 
ನಂದನನು ಸಹದೇವನನು ಕರೆ 
ದೆಂದನಗ್ನಿಯ ತಾ ಯುಧಿಷ್ಠಿರನೃಪನ ತೋಳುಗಳ 
ಮಂದಿ ನೋಡಲು ಸುಡುವೆನೇ 
ಳೆಂದು ಜರೆದರೆ ಹಿಡಿದು ಮಾದ್ರಿ 
ನಂದನನ ನಿಲಿಸಿದನು ಫಲುಗುಣ ನುಡಿದನನಿಲಜನ ೮೮ 
- ಏನಿದೇನೆ ಭೀಮ ನಿಲು ಯವು 
ಸೂನು ಶಿವ ಶಿವ ಗುರುವಲಾ ನಮ | 
ಗೀ ನಿತಂಬಿನಿಯಾದಿಯಾದ ಸಮಸ್ತ ವಸ್ತುಗಳು 
ಈ ನರೇಂದ್ರಗೆ ಸರಿಯೆ ಕುಂತೀ 
ಸೂನವೇ ಪ್ರಾಣಾರ್ಥದಿಂದ ಸ 
ಘಾನನ್ನೆ ನಮಗೀತನೇ ಗತಿಯೆಂದನಾ ಪಾರ್ಥ ರ್೮ 

ಹಿಂಗಿ ಹೋಗಲಿ ತನುವನಸು ಸ 
ಪ್ರಾಂಗ ಬೇಯಲಿಖೋಡಿಮನದಲಿ 
ಹಿಂಗುವದೆ ಹರಹರ ಧನಂಜಯ ಕಾಕ ಬಳಸಿದಲ 
ಅಂಗನೆಯ ಮೇಲೊಡ್ಡ ವೇ ಲಲಿ 
ತಾಂಗಿಗೀ ವಿಧಿಯೇಕೆ ನವಗೀ 
ಭಂಗ ಸಾಲದೆ ಸುಡುವೆನಾದೊಡೆ ತನ್ನ ತೋಳುಗಳ ೯೦ 

ಈಯವಸ್ಥೆಗೆ ತಂದ ಕೌರವ 
ನಾಯಿಗಳ ನಿಬೈಲುವ ಮುರಿದು ನ 
ವಾಯಿಯಲಿ ಘಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ 
ವಾಯುಸಖನಲಿ ಸುಡುವೆನೀಗಳೆ 
ಬೀಯವಾಗಲಿ ದೇಹವಾಚಂ 

[೯೧ 
ದ್ವಾಯತವೆ ಎಂದೊಡನೊಡನೆ ಮಿಡುಕಿದನು ಕಲಿಭೀಮ 
- ಅಕಟ ಧರ್ಮಜ ಭೀಮ ಫಲುಗುಣ 
ನಕುಲ ಸಹದೇವಾದ್ಯರಿರ ಬಾ 
ಲಕಿಯನೊಪ್ಪಿಸಿ ಕೊಟ್ಟಿರೇ ಮೃತ್ಯುವಿನ ತಾಳಿಗೆಗೆ 
ವಿಕಳರಾದಿರೆ ನಿಲ್ಲಿ ನೀವೀ 
ಗಕುಟಿಲರಲಾ ಭೀಷ್ಮ ಗುರು ಬಾ 
↑ಕ ಕೃಪಾದಿಗಳುತ್ತರವ ಕೊಡಿಯೆಂದಳಬುಜಾಕ್ಷಿ ೯೨ 
- ಕಂಗಳಿಂದನುಯೋಗ ನಿಜ ಹ 
ಸ್ವಾಂಗುಲಿಯೊಳುತ್ತರ ಲಸದ್ರೂ 
ಭಂಗದಲಿ ಸಂದೇಹ ಮುಖ ವಿಕೃತಿಯಲಿ ದುರ್ನಿತಿ 
ಇಂಗಿತದಲಾಂಗಿಕದ ಭಾವಾ . 
ಭಂಗ ಪರಿರುನು ಯೋಗಯುಕ್ತ ನ 
ಯಂಗಳಲಿ ತಿಳಿದುಸುರದಿರ್ದುದು ಸಭೆ ಸುಭೀತಿಯಲಿ ೯೩ 

ಅರಿದು ಮೌನವೊ ಮೇಣ) ಮಾನಿನಿ 
ಯೋರಲುತಿರಲೆಂದಾದುಪೇಕ್ಷೆಯೊ 
ಮುರಿದು ನುಡಿವುದಸಾಧ್ಯವೋ ಮೇಣಾವುದಿದರೊಳಗೆ 
ಅರಿಯಿರೇ ಸಮವರ್ತಿ ದೂತನ 
ಮುರುಕವನು ನೀವೇಕೆ ನಿನ್ನನು 
ಮರೆದಿರೆಂದು ವಿಕರ್ಣ ಜರೆದನು ತತ್ಸಭಾಸದರ ೯೪ 


ಮ ಹಾ ಭಾರ ತ 

[ ಸಂಧಿ 
ಹುಸಿವಚನ ಪೌರುಷ್ಯ ಲಲನಾ 

ಮುರುಹಿದರು ಮುಸುಡುಗಳ ಮಿ 
ವಿಷಯ ಮೃಗತೃಷ್ಣಾ ಪಿಪಾಸಾ 

ರೆವ ಕಂಗಳಲಕಟಕಟ ನಿ 
ವ್ಯಸನಿ ಬಲ್ಲನೆ ಧರ್ಮತತ್ಪರಹಸ್ಯನಿಶ್ಚಯವ 

ಷ್ಟುರವಿದೇಕಪಕೀರ್ತಿಯೇಕನುಚಿತವಿದೇಕೆನುತ 
ಉಸುರಲಮ್ಮಿರೆ ವೈದಿಕದ ತನಿ 

ಕರಗಿದರು ಕಂದಿದರು ಮಮ್ಮಲ 
ರಸದ ಸವಿ ನಿವಗಲ್ಲದಾರಿಗೆ 

ಮರುಗಿದರು ಭೀಷ್ಮಾದಿಗಳು ಜ 
ಬಸಿದು ಬೀಳುದು ಭೀಷ್ಮ ಯೆಂದು ವಿಕರ್ಣ ಗರ್ಜಿಸಿದ ೯೫ 

ರ್ಝರಿತರಾದರು ತಡೆಯಲಾರದೆ ಖಳನ ದುಷ್ಕೃತವ | 
- ತನ್ನ ಸೋತಾಗಲೆ ಮಹೀಪತಿ 

- ಅಳುಕಿದನೆ ಸುಡಲವನ ಮೇಲುದ 
ಯನ್ಯನಾದನು ಸತಿಗೆ ತನ್ನಿ೦ 

ಸೆಳೆದನುನ್ನತ ಕುಚವ ನಳಿ ತೋ 
ಮುನ್ನ ಸೋತರೆ ತನ್ನ ಧನವೈಸಿ ವಿಚಾರಿಸಲು 

ಛ ಛಲಿ ಮುಚ್ಚಿದಳಬಲೆ ಬೆಚ್ಚಿದಳವನ ನಿಷ್ಟು ರಕೆ 
ಅನ್ಯನನ್ಯಳಸೋತಗಡ ತಾ° 

ಕಳವಳಿಸಿದಳು ಬೆರಲಿನಲಿ ದೃಗು | 
ತನ್ನ ಧನವೆಂದರಸ ಶಕುನಿಯ 

ಜಲವ ಬಿದುರುತನೋಡಿದಳು ನೃಪ 
ಬಿನ್ನಣಕೆ ಬೆಳಾದನೆಂದು ವಿಕರ್ಣ ಖತಿಗೊಂಡ ೯೬ ತಿಲಕನನು ಭೀಮಾರ್ಜುನರ ವಾದ್ರೀಕುಮಾರಕರ ೧೦೩ 
- ಫಡ ವಿಕಾರವೆ ನಮ್ಮೊಡನೆ ಬಾ 

- ಮುರಿದವನಿಬರ ಮೊರೆಮಹಿಪನ 
ಮೃಡಿಕತನವೇ ಕುರು ಮಹೀಪತಿ 

ಕೊರಲ ಕೊಂಕಿನಲಿದ್ದ ರಾ ಸೋ 
ಯೊಡನೆ ಹುಟ್ಟಿದೆಯಾದ ಕಾರಣ ಬಿಟ್ಟೆವೀಸರಲಿ 

ದರರು ಸಾರವನಲ್ಲಿ ಕಾಣದೆ ಭೀಷ್ಮ ಗುರು ಕೃಪರ 
ನುಡಿದರೇ ಭೀಷ್ಮಾದಿಗಳು ನೀ 

ಮರಳಿ ನೋಡಿದಳಕಟ ಗಂಗಾ 
ನೋಡಬಡಿಸಲೆಂತರಿವೆ ಧರ್ಮದ 

ವರಕುಮಾರದ್ರೋಣಕೃಪರೀ 
ಕಡೆ ಮೊದಲ ಕೈವಾರ ನಿನಗೇಕೆ೦ದನಾ ಕರ್ಣ ೯೭ ಸೆರಗ ಬಿಡಿಸಿರೆ ತಂದೆಗಳಿರೆಂದೋರಲಿದಳು ತರಳೆ ೧೦೪ 
- ಏಕಪತಿ ಬಹುಸತಿಯರೆಂಬುದು 

- ಕ್ರೂರನಿವ ದುಶ್ಯಾಸನನು ಗಾಂ 
ಲೋಕ ಪದ್ಧತಿಯಾದುದದು ತಾ 

ಧಾರಿ ಬಿಡಿಸೌ ಸೆರಗ ಸೊಸೆಯ 
ನೇಕಸತಿ ಬಹುಪತಿಗಳಿದು ವೈದಿಕ ವಿರುದ್ದವಲೆ 

ಲ್ಲಾರು ಹೇಳೆ ತಂಗಿಯಲ್ಲಾ ನಿಮಗೆ ಭಾನುಮತಿ 
ಲೌಕಿಕವ್ಯವಹಿತದ ಕರ್ಮವ 

ವೀರ ಸೈಂಧವನರಸಿ ರಾಜ ಕು 
ನೀ ಕುಮಾರ್ಗಿಗಳಲ್ಲಿ ಕಂಡೆವು 

ಮಾರಿ ನೀ ನಾದಿನಿಯಲಾ ಖಳ 
ನೀ ಕುರುವ್ರಜದೊಳಗೆ ಜನಿಸೆ ವಿಕರ್ಣ ಹೋಗೆಂದ ೯೮ ಗೌರವದೊಳದ್ದು ವನು ಬಿಡಿಸೆಂದೋರಲಿದಳು ತರಳೆ ೧೦೫ 
- ಅಹುದು ಕರ್ಣನ ನುಡಿ ವಿಕರ್ಣನು 

- ಎಲೆ ವಿಲಾಸಿನಿಯರಿರ ಭೂಪನ 
ಬಹುವಚನ ಪಂಡಿತನು ಬಾಹಿರ 

ತಿಳಿಹಿ‌ ತಾಯ್ಕ ಳಿರ ನೀವಿಂ 
ನಹುದಲೇ ಕುರುರಾಜ ವಂಶದೊಳುದಿಸಿ ಫಲವೇನು ದೆಲೆ ಪಸಾಯೆಯರಿರ ಸಹೋದರಿಯೆಂದು ಕೌರವನ 
ಅಂತಹಿತ ವಿಜ್ಞಾನಿಯಲ್ಲದ 

ತಿಳುಹಿರ್‌ ಶರಣಾಗತರ ತಾ 
ಬೃಹದುದರ ಕಿಂಕರನ ನುಡಿ ಕಿಂ 

ನುಳುಹಿ ಕೊಂಬುದು ಧರ್ಮವಕಟಾ 
ಗಹನವೇ ಕಲಿಕರ್ಣಯೆಂದನು ನಗುತ ಕುರುರಾಯ ೯೯ . ಕಲುಹೃದಯರೇ ನೀವೆನುತ ಹಲುಬಿದಳು ತರಳಾಕ್ಷಿ ೧೦೬ 
ಹಾರ ಪದಕ ಕಿರೀಟ ಮಣಿ ಕೇ 

- ಧಾರುಣೀಪತಿಗಳಿರ ರಾಜ ಕು 
ಯರಕರ್ಣಾಭರಣವೆಂಬಿವು 

ಮಾರರಿರ ಮಂತ್ರಿಗಳಿರಾ ಪರಿ 
ಭಾರವಲ್ಲಾ ತೆಗೆಯ ಹೇಳ್ ದಾಕ್ಷಿಣ್ಯವೇನಿದಕೆ 

ವಾರಕಿದು ಪಂಥವೆ ವಿಚಾರಿಸಿ ನಿರಪರಾಧಿಯನು 
ನಾರಿ ವಸ್ತ್ರಾಭರಣ ಶೃಂ 

ನಾರಿಯೊಬ್ಬಳನಕಟ ಸಭೆಯಲಿ 
ಗಾರವೇಕಿನ್ನಿವನು ತೆಗೆ ಕೈ 

ಸೀರೆಯುಡಿಯುರ್ಚುವರು ಕೆಟ್ಟೆನು 
ವಾರವಿದಕೇಕೆಂದು ದುಶ್ಯಾಸನಗೆ ನೇಮಿಸಿದ ೧೦೦ ಕಾರಣಿಕರಿಲ್ಲಾ ಶಿವಾಯೆಂದೂರಲದಳು ತರಳೆ ೧೦೭ 
ತೆಗೆದು ಬಿಸುಟರು ಹಾರ ಪದಕಾ 

ಪತಿಗಳೆನ್ನನು ಮಾರಿ ಧರ್ಮ 
ದಿಗಳನಿವರೈವರು ದುಕೂಲವ 

ಸ್ಥಿತಿಯ ಕೊಂಡರು ಭೀಷ್ಮ ಮೊದಲಾ 
ನುಗಿದು ಹಾಯ್ತಿ ದರಿದ್ದ ರಿವರೊಂದೊಂದು ವಸ್ತ್ರದಲ್ಲಿ ದತಿರಥರು ಪರಹಿತವ ಬಿಸುಟರು ವ್ಯರ್ಥಭೀತಿಯಲಿ 
ಹೊಗೆಮೊಗದ ಕಿಡಿಗಣ್ಣ ಕೆಮ್ಮಾ 

ಸುತನ ಸಿರಿ ಕಡುಸೋಗಸಲಾ ಭೂ 
ಸೆಗಳ ಗುಜುರಿನ ಜುಂಜುಗೇಶದ 

ಪತಿಗೆ ಗಾಂಧಾರಿಗೆ ಅನಾಥೆಗೆ. 
ವಿಗಡನೆದ್ದನು ಬಂದು ಹಿಡಿದನು ದೌಪದಿಯ ಸೆರಗ ೧೦೧ ಗತಿಯ ಕಾಣಿನು ಶಿವ ಶಿವಾಯೆಂದೋರಲಿದಳು ತರಳೆ ೧೦೮ 


೧೪೩ 
ಸ ಭಾ ಪ ರ್ವ 
೧೪ ] 

ಶಿಶು ವಧೆಗೆ ಸೀವರಿಸದಸುರನ 
1 ಮೈದೆಗೆದವೀ ಪ್ರಾಣವಾಯುಗ 

ಬಸುರ ಹೂಮಾಲೆಯನು ನೀ ತುರು 
ಕೈದು ಬಳಿಕೆನಗಾರು ಮರುಗುವ 

ಬಿಸಿದೆಲಾ ನಖರಾಜಿಗಬಲನ ಕಾಯ್ದು ಕರುಣದಲಿ 
1 ರೈದೆತನವೊಂದುಳಿಯಲುಳಿವುದು ಮಿಕ್ಕ ಮಹಿಮೆಗಳು 
1 ಬೈದು ಫಲವೇನಿನ್ನು ನಿನ್ನಯ 

ಶಿಶುವನಯ್ಯಂಗಿತ್ತು ಜಲಧಿಯ | 

ಮುಸುಕನುಗಿದತಿ ಕರುಣಿಯೇ ಹೆಂ 
1 ಮೈದುನರ ಮರುಳಾಟಕೆನ್ನನು 

[ ೧೧೬ 
| ಕಾಯ್ದು ಕೊಳ್ಳೆ ಕೃಷ್ಣಯೆಂದೋರಲಿದಳು ಲಲಿತಾಂಗಿ ೧೦೯ ಗುಸಿನ ಹರಿಬಕೆ ಕೃಪೆಯ ಮಾಡೆಂದೋರಲಿದಳು ತರಳೆ 
- ಸುಲಿವರೂರೊಳಗುಟ್ಟ ಸೀರೆಯ 

- ತುರುವ ನುಂಗಿದ ಫಣಿಯ ಗಂಟಲ 
* ನೆಲೆ ಮುರಾಂತಕ ರಸ್ತೆ ಶಶಿ 

ಮುರಿದು ಕಾಯ್ದೆ ಗೋವುಗಳ ಗಿರಿ 
ಕಳೆಗೆ ಸದರವೆ ರಾಹು ರಚಿಸಿದ ತುಟಿಯ ತೋಟಿಯದು . ಮರೆಯಲಿಂದ್ರನ ಖಾತಿಗಳುಕದೆ ಕಾಯ್ದೆ ಗೋಕುಲವ 
ಸೆಳೆವರಸುವನು ಖಳರು ಸೀರೆಯ 

ಮೆರೆದೆಲಾ ಕೃಪೆಯಲಿ ಗಜೇಂದ್ರನ 
ಸುಲಿದರುಳಿಯನು ಕೃಷ್ಣ ಕರುಣಾ 

ಮುರಿಯಲೀಯದೆ ಖಳನು ಸೋಕಿದ 
- ಜಲಧಿಯೇ ಕೈಗಾಯಬೇಕೆಂದೂರಲಿದಳು ತರಳೆ ೧೧೦ ಸೆರಗ ಬಿಡಿ ಕೃಷ್ಣಯೆಂದಳು ಪಾಂಡವರ ರಾಣಿ ೧೧೭ 
- ಗತಿವಿಹೀನರಿಗಕಟ ನೀನೇ 

ಒಡೆದೊಡೊಲಿದವರುಂಟೆ ಬೈದೊಡೆ 
ಗತಿಯಲೈ ಗೋವಿಂದ ರಿಪು ಬಾ 

ಪದವನಿತ್ತವರುಂಟೆ ಕರುಣಾ 
ಧಿತರಿಗಬಲರಿಗಾರ್ತರಿಗೆ ನೀ ಪರಮ ಬಂಧುವಲ 

ಸ್ಪದರನಾ ಕೇಳರಿಯೆನೇ ಕಮಲಾಸನಾದ್ಯರಲಿ 
- ಸತಿ ಪಶು ದ್ವಿಜ ಬಾಧೆಯಲಿ ಜೀ 

ಪದವ ಸೋಂಕಿದ ಮಹೊರಡು ತಿ 
ವಿತವ ತೋರವರು ಗರುವರದು ಹಿಂ 

ದ್ವಿದುದು ಗಡ ಹೆಂಗುಸಿನ ಹೇರಾ 
- ಗಿತೆ ಸುಯೋಧನ ಸಭೆಯೊಳೆಂದೊರಲಿದಳು ಲಲಿತಾಂಗಿ ಳದ ಕೃಪಾಳುವೆ ಕೃಷ್ಣ ಸಲಹೆಂದೋರಲಿದಳು ತರಳೆ ೧೧೮ 
- ಕಾಯಿದೆ ಕರುಣದಲಿ ದಿವಿಜರ 

- ಸೊಕ್ಕಿದಂತಕ ದೂತರನು ಸದೆ 
ತಾಯ ಪರಿಭವವನು ಪಯೋಧಿಯ 

ದೊಕ್ಕಲಿಕ್ಕಿ ಯಜಾಮಿಳನ ಹಿಂ 
ಹಾಯಿದಮರಾರಿಗಳ ಖಂಡಿಸಿ ತಲೆಯ ಚೆಂಡಾಡಿ 

ದಿಕ್ಕಿಕೊಂಡೆಯ ದುರಾತ್ಮಕತ್ರಬಂಧದಲ್ಲಿ 
ಕಾಯಿದೆ ಜಾನಕಿಯನೆನ್ನನು 

ಸೊಕ್ಕಿದರು ಕೌರವರು ಖಳರಿಗೆ. 
ಕಾಯಬೇಹುದು ಹೆಣ್ಣ ಹರಿಬಕೆ 

ಸಿಕ್ಕಿ ದೆನು ನಿನಗಲ್ಲದಾರಿಗೆ 

[ ೧೧೯ 
ನೋಯಬಲ್ಲರೆ ಕೆಲಬರೆಂದೋರಲಿದಳು ತರಳಾ ೧೧೨ ಕಕ್ಕುಲಿತೆಬಡುವೆನು ಮುರಾಂತಕಯೆಂದಳಿಂದುಮುಖಿ 
ವೇದವಧುಗಳ ಕಾಯ್ದೆಲಾ ತಮ 

- ಚರಣ ಭಜಕರ ಮಾನ ಹಾನಿಯ 
ಬಾಧೆಯಲಿ ಖಳನಿಂದ ಧರಣಿ ಮ 

ಹರಿಬವಾರದು ಕೃಷ್ಣ ನಾಮ | 
ಹೋದಧಿಯಲಕ್ಕಾಡಿದರೆ ದಾಡೆಯಲಿ ದಾನವನ 

ಸ್ಮರಣ ಧನಿಕರಿಗುಂಟೆ ಘಲ್ಲಣಿಘೋರಪಾತಕದ 
ಕೋದುಹಾಕೀ ಭೂತ ಧಾತ್ರಿಯ 

ಪರಮ ಭಕ್ತ ಕುಟುಂಬಕನು ನೀ 
ಕಾದೆಲಾ ಕಾರುಣ್ಯಸಿಂಧುವೆ 

ಕರುಣಿಯಲ್ಲದೊಡೀ ಕುಟುಂಬಕ್ಕೆ 
ಮೇದಿನೀಪತಿ ಮನ್ನಿಸೆಂದೋರಲಿದಳು ತರಳಾಕ್ಷಿ ೧೧೩ ಶರಣದಾರೆ ಕೃಷ್ಣ ಸಲಹೆಂದೋರಲಿದಳು ತರಳೆ ೧೨೦ 
- ರಕ್ಷಿಸಿದೆ ಯೋಗಿಣಿಗೆ ಬೆದರುವ 

ನಾಥರಿಲ್ಲದ ಶಿಶುಗಳಿಗೆ ನೀ 
ದಕ್ಷಸುತೆಯನು ಕೋಪಶಿಖಿ ತಿಮಿ 

ನಾಥನೆ ಗೋವಿಂದ ಸಲಹೆ 
ರಾಕ್ತನಾ ಜಮದಗ್ನಿ ಮುನಿಪನ ನುಡಿಯನನುಕರಿಸಿ ಯೂಥಪತಿಗಳು ಬಿಸುಟ ತರುಣಿಗೆ ಕೃಪೆಯ ನೀ ಮಾಡೆ 
ರಕ್ಷಿಸಿದ ರೇಣುಕೆಯನೆನ್ನನು 

ನಾಥರಿತ್ತೆನಗಿಂದು ದೀನಾ 
ಪೇಕ್ಷಿಸದಿರೆ ಕರುಣದಲಿ ಕಮ 

ನಾಥಬಾಂಧವ ನೀನಲೆ ವರ 
- ಲಾಕ್ಷ ಬಿಡಿಸಾ ಸೆರಗನೆಂದೋರಲಿದಳು ಹರಿಣಾಕ್ಷಿ ೧೧೪ ಮೈಥಿಲೀಪತಿ ಮನ್ನಿಸೆಂದೋರಲಿದಳು ಮೃಗನಯನೆ ೧೨೧ 
ದೇವಕೀದೇವಿಯರ ಸೆರೆಯನು 

- ಹೊಲಬುದಪ್ಪಿದ ಹುಲ್ಲೆ ಬೇಡನ | 
| ದೇವ ಕೃಪೆಯಲಿ ಬಿಡಿಸಿದ್ರೆ ಕರು 
ಇಾವಲಂಬದಿ ಕಳಚಿ ಹದಿನಾರು ಸಾವಿರದ 

ಬಲೆಗೆ ಬಿದ್ದಂತಾದೆನ್ನೆ ಬಲು 
ದೇವಕನ್ಯಾ ಬಂಧನವನಭಿ 

ಹಳುವದಲಿ ತಾಯೀ ಸುಟ ಶಿಶು ತಾನಾದೆನೆಲೆ ಹರಿಯೆ 
| ಭಾವಕರ ಕೌರವರ ಭಂಗಿಸಿ 

ಕೊಲುವ ಕಾಗೆಗಳಕಟ ಕೋ . 
| ದೇವ ಬಿಡಿಸೈ ಸೆರಗನೆಂದೋರಲಿದಳು ಪಾಂಚಾಲೆ ೧೧೫ 

ಗಿಲೆಯ ಮರಿಯನು ಕೃಷ್ಣ ಕರುಣಾ 
ಜಲಧಿಯೇ ಕೈಗಾಯಬೇಕೆಂದೋರಲಿದಳು ತರಳೆ ೧೨೨ 


ಮ ಹಾ ಭಾರ ತ 

[ ಸಂಧಿ 
ಅಕಟ ಹಂಸೆಯ ಮರಿಯ ಮೊದುವ 

ತುಸು ಮೊದಲು ಚತುರಾಸ್ಯ ಪರಿಯಂ 
ಬಕನ ತೆಗೆಸೆ ಗಿಡುಗನರಗುವ 

ತೆಸೆವುದೇ ಭುವನದಲಿ ಜೀವ| 
ಶುಕನ ಶೋಕವ ಮಾಣಿಸೆ ವಾಣಿಯುವೆ ಭಕುತರಲಿ ಪ್ರಸರವಿದ್ದುದು ದುಃಖಸೌಖ್ಯದ ತಾರತಮತೆಯಲಿ 
ಪ್ರಕಟಭೂತಗ್ರಹದ ಬಾಧೆಗೆ 

ಉಸುರು ಪಸರಣವಿಲ್ಲದೆನ್ನು 
ವಿಕಳೆ ನಿನ್ನಯ ಬಿರುದ ತಡೆದೆನು 

ಬಸದ ಭೀತಿಯು ಬೇಗೆ ಮಿಗೆ ದಾ 
ಭಕುತವತ್ಸಲನಹರೆ ಸಲಹೆಂದೋರಲಿದಳು ತರಳೆ ೧೨೩ ಹಿಸುವುದೆ ಕಾರುಣ್ಯನಿಧಿಯೆಂದೂರಲಿದಳು ತರಳೆ ೧೨೮ 
- ಆರಿಗೊರಲುವೆ ಖಳಾಪ 

- ನಂದಗೋಪಕುಮಾರ ಗೋಪಿ 
ಸ್ವಾರವಿದೆ ಸೆರೆವಿಡಿದು ತನ್ನ ಸು 

ವೃಂದ ವಲ್ಲಭ ದೈತ್ಯಮಥನ ಮು 
ವಾರಿಗೆಯು ವೈರಾಗ್ಯ ಗಡ ಮತ್ತಾಣವಿಭುಗಳಿಗೆ ಕುಂದ ಮುರಹರ ಭಕ್ತವತ್ಸಲ ಫನಕ್ಷಪಾಜಲಧೆ 
ಘೋರತರ ಭವದುರಿತ ತರುವಿನ 

ನೊಂದೆನೈ ನುಗ್ವಾದನೆ ಗೋ 
ಬೇರ ಸುಡುವೀ ನಿನ್ನ ನಾಮಕೆ 

ವಿಂದ ಕೃಪೆ ಮಾಡಕಟೆನುತ ಪೂ 

[ ೧೨೯ 
ನಾರಿಯಕ್ಕೆಯ ನಿಲಿಸಲೇನರಿದೆಂದಳಿಂದುಮುಖಿ ೧೨೪ ರ್ಣಿಂದುಮುಖಿ ಹಲುಬಿದಳು ಬಲು ತೆರದಿಂದಲಚ್ಯುತನ 
- ಕರುಣಿ ನೀ ಕಾರುಣ್ಯ ಪಾತ್ರದ 

- ಇತ್ಯ ದ್ವಾರಾವತಿಯೊಳಗೆ ಬೇ 
ತರಳೆ ತಾ ದೀನಾರ್ತಿ ದುಃಖ 

ವೋತ್ತಮನು ಭಕುತರಿಗೆ ತನ್ನನು 
ತರಣ ನೀ ದೀನಾರ್ತ ದುಃಖಿತೆಯಾನು ಜಗವರಿಯೆ ತೆತ್ತು ಬದುಕುವನೆಂಬ ಪರಮ ವ್ರತದ ನಿಷ್ಠೆಯನು 
ಪರಮ ಪಾಲಕ ನೀನೆ ಗತ್ಯಂ 

ಚಿತ್ರದಲ್ಲಿ ನೆಲೆಗೊಳಿಸಿ ರುಕ್ಕಿಣಿ 
ತರದ ವಿಹೃಲೆ ತಾನಲಾ ನಿ 

ಸತ್ಯಭಾಮೆಯರೊಳು ಸಮೇಳದ 
ಷ್ಣು ರವಿದೇನೆ ಕೃಷ್ಣಯೆಂದೋರಲಿದಳು ತರಳಾಕ್ಷಿ ೧೨೫ ನೆ ಸಾರಿಯ ಹರಹಿ ಹಾಸಂಗಿಯನು ದಾಳಿಸುತ ೧೩೦ 
- ಮರೆದೆನಭ್ಯುದಯದಲಿ ನೀನೆಂ 

ಕೇಳಿದನು ಮುರವೈರಿ ತನ್ನ ಯ 
ದರಿವೆನಾಪತ್ತಿನಲಿ ಮದದಲಿ 

ಮೇಳದೈವರ ಸತಿಯ ಹುಯ್ಯಲ 
ಮುರುಕಿಸುವೆನುಬ್ಬಿನಲಿ ಕಳವಳಿಸುವೆನು ಸೋಡಿಯಲಿ ನಾಳಿನೊಂದಪಮಾನವಾಳಂಗೆಂಬ ನುಡಿಯಿಂದ 
ಅರಿಯದಜ್ಜರ ಗುಣವ ದೋಷವ 

ಕೋಳುಹೋದುವೆ ಪಾಂಡುಪುತ್ರರ 
ನರಸುವರೆ ನಿನ್ನಡಿಯ ಕೃಪೆಯನು 

ಬಾಳುವೆಗಳಕಟೆನುತ ಲಕ್ಷ್ಮಿ 
ಮರೆಯಲಾಗದೆ ಕೃಷ್ಣಯೆಂದೋರಲಿದಳು ನಳಿನಾಕ್ಷಿ ೧೨೬ ಲೋಲ ಚಿಂತಿಸಿ ನುಡಿದ ರುಕ್ಕಿಣಿದೇವಿಗೀ ಹದನ ೧೩೧ 
ಋಷಿಗಳ ತಾರ್ಕಿಕರು ಕರ್ಮ 

- ಕೂರ ದುರ್ಯೋಧನನು ದ್ರುಪದ ಕು 
ವ್ಯಸನಿಗಳುಕೋವಿದರು ಮಿಕ್ಕಿನ 

ಮಾರಿ ಪಾಂಚಾಲೆಯನು ಸಭೆಯಲ್ಲಿ 
ವಿಪಯದೆರೆ ಮಿಾನುಗಳು ಮೂಡಮನುಷರೆಂಬವರು ಸೀರೆಯನು ಸುಲಿಯಲೆ ಕಾಯ್ದೆ ಕೃಷ್ಣಯೆಂದೆನುತ 
ಒಸೆದು ನಿನ್ನವರೆಂದು ಬಗೆವರೆ 

ನಾರಿಯೊರಲುತ್ತಿಹಳು ವುಟ್ಟಾ 
ಬಸಿದು ಬೀಳುವ ಕೃಪೆಯ ನೀ ತೋ 

ಸೀರೆ ಸೆಳೆಯಲು ಬಳಿಕಲಕ್ಷಯ 
ರಿಸೆಯಿದೇನೆ ಕೃಷ್ಣಯೆಂದೋರಲಿದಳು ನಳಿನಾಕ್ಷಿ ೧೨೭ ಸೀರೆಯಾಗಲಿಯೆಂದ ಗದುಗಿನ ವೀರ ನಾರಯಣ ೧೩೨ 


ಹದಿನೈದನೆಯ ಸಂಧಿ 


ಸ , ಸೋಲದಲಿ ಮನನೊಂದ ಧರಣಿ 

ಪಾಲರನು ಸಂತೈಸಿಯಂಧ ನೃ 
ಪಾಲ ಕಳುಹಿದರಿವರು ಹೊರವಂಟರು ಪುರಾಂತರವ 


ನಿಯತಮತಿ ಚಿತ್ರವಿಸು ಜನಮೇ 
ಜಯ ಮಹೀಪತಿ ದೇವತಾ ಭ 
ಕಿಯಲದೇನಾಶ್ಚರ್ಯವೊ ಶಿವಶಿವಾ ಮಹಾದೇವ 
ಜಯ ಜಯೆಂದುದು ನಿಖಿಳಜನ ಝಾ 
ಡಿಯಲಿ ರೋಂಪಿಸಿ ಸೆಳೆವ ಸೀರೆಗೆ 
ಲಯವ ಕಾಣಿನು ಕರುಣವೆಂತುಟೊ ದೇವಕೀಸುತನ ೧ 


ಉಗಿದು ಹಾಯುವ ಖಳನ ನಿಡುದೋ 
ಳುಗಳು ಬಳಲಿದವಳೆ ಹೊಯ್ದವು . 
ಢಗೆಯ ಡಾವರವಾಯು ಬಹಳ ಸೇದಜಲ ಜಡಿಯೆ 
ತೆಗೆದು ನಿಂದನು ಸೀರೆಯೊಟ್ಟಿಲು 
ಗಗನವನು ಗಾಹಿಸಿತು ಗರುವೆಯ 
ಬಗೆಗೆ ಬೀಸರವಿಲ್ಲ ಬೆರಗಾದುದು ಮಹಾಸ್ಥಾನ 


೨ | 


ಸ ಭಾ ಪ ರ್ವ 
೧೫ ] 

ಬೂತುಗೆಡೆವನೊಳೆಂಬೆನೇ ಮರು 
- ಆ ಮಹಾಸತಿ ಶಿವಶಿವಾ ಲ 

ಮಾತನೆಲೆ ಗಾಂಗೇಯ ತಮ್ಮದು 
- ಜ್ಞಾಮಹೋದಧಿ ಬತ್ತುವುದೆ ನಿ 
ರ್ನಾಮರೇ ಕುಂತೀಸುತರು ಪಥ್ಯರೆ ಪರಾಭವಕೆ 

ನೀತಿಯೇ ತಾನಿವರ ಧನವೇ ಧರ್ಮಮಾರ್ಗದಲಿ 
ಆ ಮುಕುಂದನ ದಿವ್ಯ ನಾವು 

ಸೋತನರಸನು ತನ್ನ ನೆನ್ನನು | 

ಸೋತುದನುಚಿತವೆಂಬ ಬೆಡಗಿನ 
ಪ್ರೇಮ ರಸಕಿದು ಸಿದ್ದಿಯೆಂದೆನ 
ಲಾ ಮಹಾಸ್ಥಾನದಲ್ಲಿ ಬೆಳೆದುದು ಬೆರಗು ಬಿಂಕದಲಿ ೩ ಮಾತನರಿಯದ ಮೂಢರನು ಸುಡಲೆಂದಳಿಂದುಮುಖಿ 
ಅಹಹ ದೈವಪ್ರೇಮವಿದೆಲಾ 

- ಸೋತುದಿಲ್ಲಾ ನಿನ್ನ ಸೋತುದ 
ಮಹಿಳೆಯಲಿ ಮಾನವರ ಕೃತಿ ಗೆಲ 

ನೀತಿಯೆಂಬುದು ವಿಹಿತವೇ ತಾ 
ಬಹುದೆ ಗರುವೆಯ ಗಾಹಿಸಿತು ಗೋವಿಂದನಭಿಧಾನ ನೀತ ನುಡಿಯಲಿ ಧರ್ಮಪುತ್ರನು ಸತ್ಯಸಂಧನಲೆ 
ಅಹಿತವಹ ಕುರುರಾಜಕುಲ ಘನ 

ನೀ ತಳೋದರಿ ತರಿಚುಗೆಡದೀ 
ಗಹನ ಭೀಮ ಧನಂಜಯಾದ್ಯರ 

ಮಾತಿನಲಿ ತಾ ಬಿಡುವೆನೇ ನಿ 
ವಿಹರಣದಲಿ ವಿನಾಶವಹುದೆಂದುದು ಬುಧಸ್ತೋಮ ೪ ನ್ಯಾತಗಳ ನುಡಿಸೆಂದು ಖಳ ಧಟ್ಟಿಸಿದನಂಗನೆಯ ೧೧ 
_ ಬೆಗಡಿನಲಿ ಮುದಖೇದ ನಯನಾಂ 

- ಜೀಯ ಮಾತೇನಿವಳೊಡನೆ ರಿಪು 
ಬುಗಳೊಳಾನಂದಾಶ್ರು ಶೋಕದ 

ರಾಯರಿಗೆ ದಾಸವಾಗಲು 
ಬಗೆಯೊಳುಬ್ಬಿದ ನಗೆಯಲಾಸ್ನೇದದಲಿರೋಮಾಂಚ ಬಾಯಬಡಿಕೆದಾರೊಡವೆ ತದ್ದಾಸ ಧನವಲ್ಲ 
ದುಗುಡದಲಿ ಪರಿತೋಪಕಂದಿದ 

ಆಯತಾಕ್ತಿಯನಿನ್ನು ನಿಮ್ಮ ಪ | 
ಮೊಗದಲುಲವೃತ್ತಿ ಭೀಷ್ಮಾ 

ಸಾಯಿತೆಯರಲಿ ಕೂಡುತೊತ್ತಿರ 
ದಿಗಳೊಳಗೆ ಪಲ್ಲಟಿಸುತಿರ್ದುದು ಪಡಿಮುಹೂರ್ತದಲಿ ೫ ಲಾಯಬೇಡುಪಕಾರವೆಂದೆರಗಿದನು ಕಲಿಕರ್ಣ ೧೨ 
ನೆನೆದೆ ನೀನನುಚಿತವನೀ ಹೋ 

- ಎಲೆಗೆ ಭಜಿಸಾ ಗೌರವಾನ್ನಯ 
ತಿನಲಿ ದುಪದಾತ್ಮಜೆಯ ದೈವದ 

ತಿಲಕನನು ನಿನ್ನವರ ಮರ ನಿ 
ನೆನಹಿನಲಿ ದೂರಡಗಿತರೆಬೆಳೆ ಸಾದುದಪಕೀರ್ತಿ 

ನ್ನುಳಿವ ನೆನೆಯಿಾ ಸಮಯದಲಿ ಕಾಲೋಚಿತ ಕ್ರಮವ 
ವನಿತೆಯನು ಬಿಡು ಪಾಂಡುನ ಪ ನಂ 

ಬಳಸು ನೀನೆನೆ ಗಜರಿದಳು ಕುರು 
ದನರ ನೀನೊಲಿದಂತೆ ಮಾಡುವು 

ತಿಲಕನನು ತರಿದೊಟ್ಟಿ ರಣದಲಿ 
ದನುನಯವು ನಿನಗೆಂದು ನುಡಿದನು ವಿದುರ ಕುರುಪತಿಗೆ. ತಿಳಿರಕುತದಲಿ ದಣಿವನನಿಲಜನೆಂದಳಿಂದುಮುಖಿ ೧೩ 
ದೈವವೀ ದೌಪದಿಗೆ ಸೀರೆಯ 

ಏಕೆ ಕೆಣಕಿದೆ ಕರ್ಣ ಬೂತಿನ 
ನೀವುದಲ್ಲದೆ ಬಿಡಿಸಲಾಪುದೆ 

ಬೀಕಲಿನ ಬದಗಿಯನು ಸಮರದೊ 
ಹುರುಡುಗೆಲಸದ ಹಿಂಡುಗೂಟದಲಿ 

ಆಕೆಯನಿಲಜ ಮುರಿವನೆನುತವೆ ತನ್ನ ಮುಂಜೆರಗ. 
ದೈವವಿವಳಿಗೆ ತಾನಲೇ ತ 

ನೂಕಿತೊಡೆಗಳ ತೋರಿಸುತ ಲೋ | 
- ನೈ ವರಿಕ್ಕಿದ ಮಾತು ರಿಪುಗಳ 

ಕೈಕ ವೀರನನೇಡಿಸಿದರ 
- ಮೆವಳಿಯ ನುಡಿಗಾರ ನೀ ಸಾರೆಂದನಾ ಭೂಪ ೭ ವ್ಯಾಕುಲನ ಮನ ಖಂಡಿಯೋದುದು ಖತಿಯ ಹೊಯ್ಲಿ ನಲಿ 
ನೀತಿ ಮರುಳನು ವಿದುರನೀತನ 

ನೋಡಿದನು ಪರಿಘವನು ಕಡೆಗ 
ಮಾತಿನಲಿ ಫಲವೇನುತೊತ್ತಿರೋ 

ಣ್ಣಾಡಿತಿವದಿರ ಮೇಲೆಮೈಯಲಿ 
ಈ ತಳೋದರಿ ಬೆರೆಸಿ ಬದುಕಲಿ ಕರ್ಣ ಕಳುಹಿವಳ ಝಾಡಿಗೆದರಿತುರೋಮ ಝಳಪಿಸಿತರುಣಮಯ ನಯನ 
ಈ ತತಕ್ಷಣ ದೃಪ್ಪಿ ಬಂಧನ | 

ಮೂಡಿತುರಿ ಸುಯ್ಲಿ ನಲಿರೋಷದ 
ವೇತರಲಿ ಮಾಡಿದಳೊ ಲಜ್ಞಾ 

ಬೀಡುಭೀಮನ ಕಂಡು ಧರ್ಮಜ 
ಜಾತವುಳಿದುದು ಬೆಳೆದ ಸೀರೆಯ ಕಟ್ಟಿ ಹೊರಿಸೆಂದ ೮ 

ಬೇಡಿಕೊಂಡನು ತನ್ನ ಕೊರಳಿನ ಬೆರಳ ಸನ್ನೆಯಲಿ ೧೫ 
ಇವಳಲೇ ನಮ್ಮಿನಿಬರಭಿಮಾ 

- ಸೈರಿಸಕತಾ ಭೀಮ ರೋಷ ವಿ 
ನವನು ಸೆಳೆದಳಲಾ ಸ್ವಯಂವರ 

ಕಾರಕಿದು ಹೊತ್ತಲ್ಲ ಸರ್ವ ವಿ . 
ಭವನದಲಿ ಭಂಗಿಸಿದಳೆಮ್ಮನು ಸಭೆಯೊಳೆಡಹಿದರೆ 

ಕಾರದಲಿ ಕೌರವರು ಮೆರೆಯಲಿ ಕಾಲವವರದಲ 
ಇವಳು ಬಹುವಿಧ ಪುಣ್ಯ ಶಕ್ತಿಯೂ 

ಧಾರುಣೀಶನ ಧರ್ಮತತ್ಪದ 
ಳೆವಗೆ ಸಿಲುಕಿದಳೆಂದು ತೊತ್ತಿರ 

ಸಾರವುಳಿದರೆ ಸಾಕು ಮಿಕ್ಕಿನ 
ಸವಡಿವೇಟದ ಸವಿಯ ಸುರಿಯಲಿ ಭಂಡ ಮಿಂಡರಲಿ ೯ ನಾರಿ ದನವಭಿಮಾನ ಬೇಯಲಿಯೆಂದನಾ ಪಾರ್ಥ ೧೬ 
K . B . K . 

- 10 


ဂ ಮ ಹಾ ಭಾರ ತ 

[ ಸಂಧಿ 
ಕ್ಷಮೆಯೆ ಧನವೆಂದಿದ್ದೆ ವಿವಳಲಿ 

ಮಾವ ನಿಮ್ಮಯ ನೇತ್ರವಂತ 
ಮಮತೆಯನು ಮಾಡಿದೆವೆ ನಾವು 

ರ್ಭಾವದಲಿ ಬೆರಸಿದೊಡೆ ವಿಜ್ಞಾ 
ಭ್ರಮಿಸುವರೆ ದೇವೇಂದ್ರ ತೃಣವಿವನಾವ ಪಾಡೆನಗೆ ನಾವಲಂಬನ ದಿಟ್ಟಿ ಬೆಂದುದೆ ನಿಮ್ಮ ಹೃದಯದಲಿ 
ರಮಣಿಯಾಡಿದ ಧರ್ಮ ಪದವಿದು 

ದೇವಿಯರಿಗಿದು ಸೊಗಸಲಾ ಸ 
ಕುಮತಿಗಳ ಮತವಲ್ಲದಿದ್ದರೆ 

ಖ್ಯಾವಳಿಗೆ ಸೇರುವುದಲಾ ನಿ | 
ತಮಗೆ ದಾಸಿಯ ದ್ರುಪದನಂದನೆಯೆಂದನಾ ಪಾರ್ಥ ೧೭ ರ್ಜಿವರಾದಿರೆ ನೀವೆನುತ ಹಲುಬಿದಳು ಲಲಿತಾಂಗಿ ೨೪ 
* ಶ್ರುತಿತದರ್ಥ ಸ್ಮೃತಿಗಳಲಿ ಪಂ 

ಕ್ಲಿತಿಯೆ ಬಿಡಿಸಾ ಸೆರಗನೆಲೆ ಪಾ 
ಡಿತರು ಪರಿಣತರುಂಟು ಪಾರ್ಥ 

ರ್ವತಿಯ ತನ್ನದು ಧರ್ಮವಾದೊಡೆ 
ಸ್ಕೃತಿಯ ಬಳಿಕಾದರಿಸುವೆವು ನಿನಗಾದ ದಾಸ್ಯದಲಿ ಗತಿ ತನಗೆ ನೀವಾಗಿರ್‌ ಕಮಲಾದಿಶಕ್ತಿಗಳೆ 
ಕೃತಕವಿಲ್ಲದೆ ನಡೆದು ತೋರಾ 

ಸತಿಯಹಲ್ಯಾದಿತಿ ವರಾರುಂ 
ಸತಿಯ ಸೆರೆಯನು ಬಿಡಿಸಲೆಮಾ 

ಧತಿ ಮಹಾ ಮಾಯಾದಿ ದೇವ 
ಕ್ಲಿತಿಯೊಳಾರುಂಟೆಂದು ಕೌರವರಾಯ ಗರ್ಜಿಸಿದ ೧೮ ಪ್ರತತಿ ಬಿಡಿಸಿರೆ ಸೆರಗನೆಂದೋರಲಿದಳು ಪಾಂಚಾಲೆ ೨೫ 
ಭಾಷೆಯೇಕಿವನೊಡನೆ ದೌಪದಿ 

- ಅಂಧನೊಬ್ಬನೆ ಮಾವ ನೀವೇ 
ದಾಸಿಯಲ್ಲೆಂಬವನ ದಿವಸವ | 

ನಂಧರಾದಿರೆ ಪಾಂಡು ಕರುಣಾ 
ದೇಸು ಬಲ ಹೊ ಪೂತು ಮರು ತಾನಿಂದ್ರಸುತನೆಂಬ ಸಿಂಧು ನೀ ಸೈರಿಸುವುದೇ ತನ್ನಿ ವಿಪತ್ತಿನಲಿ 
ಐಸರಲಿ ದೇವೇಂದ್ರ ತೃಣ ಗಡ 

ಅಂಧಕಾಸುರಮಥನ ನೀನೇ 
ವೈಸಲೇ ನೀ ಮುನಿದಡೀ ನುಡಿ 

ಬಂಧಿಸಿದೆಲಾ ಪೂರ್ವ ವರ ಸಂ 
ದಾಸಭಾವದ ಬಣಗುಗಳಿಗೇಕೆಂದನಾ ಕರ್ಣ ೧೯ ಬಂಧವನು ನೀ ಸೆರಗ ಬಿಡಿಸೆಂದೋರಲಿದಳು ತರಳೆ ೨೬ 
- ನೂಕಿಸಾತೋರಮನೆಗೆ ತಡ 

- ಸೊಸೆಯಲಾ ದೇವೆಂದ್ರಯೆನ್ನಯ 
ವೇಕೆ ತರುಣಿಯನ್ನು ನೀನು ವಿ 

ಘಸಣ ಯಾರದು ಹಿರಿಯ ಮಾವನ 
ವೇಕದಲಿ ನನ್ನಂತೆ ತೆಗೆ ಸಾಕಿವರ ಮಾತೇನು 

ವಶವಲಾ ಜಗದ ಜೀವರ ಜೀವ ವಿಭ್ರಮಣ 
ಈ ಕುಠಾರರ ಕಳುಹಿ ಕಳೆ ತಾ 

ಉಸುರು ನಿನ್ನಾಧೀನವೀ ದು 
ವೇಕೆ ನೃಪಸಭೆಯಲಿ ವರಾಸನ 

ರ್ವ್ಯಸನಿಗಳ ಕೊಂಡಾಡುವರೆ ಕರು 
ವೇಕೆನುತ ಕುರುಪತಿಗೆ ನುಡಿದನು ಕರ್ಣ ಖಾತಿಯಲಿ ೨೦ ಣಿಸು ಸಮಾರಣಯೆಂದು ಹಲುಬಿದಳಾಕ್ಸಿನೇಯರಿಗೆ ೨೭ 
- ಅಹುದಲೇ ಬಳಿಕೇನು ನೀನತಿ 

ಮಾವದಿರು ಮೊದಲಾದ ದಿಕ್ಕಾ 
ಬಹಳ ವತಿಯೆ ಕರ್ಣ ನೀನೀ 

ಲಾವಳಿಗೆ ನಮಿಸಿದೆನು ನೈದಿಲ 
ಕುಹಕಕೋಟಿಯನೆತ್ತ ಬಲ್ಲೆ ವೃಥಾಭಿಮಾನಿಗಳ 

ತಾವರೆಯ ಮಿತ್ರರಿಗೆ ಮಂಡೆಯೊಳಿಟ್ಟೆನಂಜುಳಿಯ 
ರಹಣ ಸಾಕಂತಿರಲಿ ತೊತ್ತಿರ 

ಕಾವುದೆನ್ನನು ಹೆಂಗುಸಲ್ಲಾ 
ಸಹಚರರ ಸೂಳಾಯಿತರ ಕರೆ 

ಹಾವು ಹಲಬರ ನಡುವೆ ಸಾಯದು 
ಮಹಿಳೆಯನು ನೂಕೆಂದು ದುಶ್ಯಾಸನಗೆ ನೇಮಿಸಿದ ೨೧ ದೇವರಿಗೆ ದೂರೆದಲೆಂದೋರಲಿದಳು ಲಲಿತಾಂಗಿ ೨೮ 
- ಸುಳಿವ ಹುಲ್ಲೆಯ ಸೋಪಿನಲಿ ಕು 

ಬಾಯ ಬಿಡಲೇಕಕಟ ಬಳಲಿದೆ 
ಕುಳಿಸಿದರೆ ಕುಕ್ಕು ರನ ಕೈಯಲ್ಲಿ 

ತಾಯೆ ಕೈದೋರಿಸರು ನಿನ್ನಯ 
ತಳುವಹುದೆ ಜನಮೇಜಯ ಕೀತಿಪಾಲ ನಿನ್ನವರ 

ರಾಯರೈವರು ಕೆಲಬಲದ ಜನರೇನು ಮಾಡುವರು 
ಬಳಲಿಕೆಯನೇನೆಂಬೆನೆ ಹಿಡಿ 

ನ್ಯಾಯ ನಿನ್ನದು ದೈವದೊಲುಮೆಯ 
ದೆಳೆಯ ಹಲುಬಿದಳಕಟ ರಾಯನ 

ದಾಯ ತಪ್ಪಿತು ಬರಿದೆ ಧೈರ್ಯದ 
ಲಲನೆಗೀ ವಿಧಿಯೇ ಮಹಾದೇವೆಂದುದಖಿಳಜನ ೨೨ ಬೀಯ ಮಾಡದಿಗೆಂದು ನುಡಿದನು ವಿದುರನಂಗನೆಗೆ ೨೯ 
ಮಾಣಿಸೆ ಗಾಂಗೇಯ ಗುರು ನಿ 

- ಎಲೆಗೆ ನಿನ್ನ ವರೇನ ಮಾಡುವ 
ಮಾಣಿಯಡಿ ಕೃಪ ಕೃಪೆಯ ಮಾಡೆ 

ರೋಲೆಯೊಳಡಗಿದ ಕೆಂಡವಿವರ 
ರಾಣಿವಾಸಂಗಳಿರ ನಿಲಿಸಿರೆ ನಿಮ್ಮ ಮೈದುನನ 

ಗ್ಗಳಿಕೆ ನಂದಿದುದೆನುತ ಮುಂಜೆರಗೆ ಮಾನಿನಿಗೆ 
ಪ್ರಾಣವಿದ ಕೋಳ ಹೇಳಿರ್‌ ಸಾ | 

ಖಳನು ತೊಡೆಗಳ ತೋರಿಸಿದೊಡತಿ 
ಕಣಿಯವ ಹೊರಲಾರೆನೆನುತಾ 

[ ೨೩ ಮುಳಿದು ಕೊಟ್ಟಳು ಶಾಪವನು ನಿ [ ಖಾತಿಯಲಿ ೩೦ 
ರಾಣಿ ಹಲುಬಿದಳೊಡೆಮುರುಚಿ ಹೆಣಗಿದಳು ಖಳನೊಡನೆ ಇಳಿವು ತೊಡೆಯಲ್ಲಿ ಮುಗಿವುದೆಂದಳು ಮುಗುದೆ 


೧೪೭ 
ಸಭಾ ಪರ್ವ 
೧೫ ] 

ಧರಣಿ ಜಲ ಪಾವಕ ಸಮಿಾರಾ 
ಕಡಲ ತೆರೆಗಳ ತರುಬಿ ತುಡುಕುವ 

ದೂರುಗಳರಿತಿರಿ ಶಕ್ರ ನೈಋುತ | 
ವಡಬನಂದದಿ ಮೇಘ ಪಟಲವ 
ನೊಡೆದು ಸೂಸುವ ಸಿಡಿಲಿನಂದದಿ ಸಭೆಯೊಳಡಹಾಯು ವರುಣ ವಾಯು ಕುಬೇರ ಯಮರೆಂಬಖಿಳ ದಿಗಧಿಪರು 
ಕುಡಿ ಕುಠಾರನ ರಕುತವನ್ನು ತಡೆ 

ಬರೆದುಕೊಂಡಿರಿ ಭಾಷೆಯನ್ನು ಸುರ 

ನರ ಫಣಿವಜವೆಂಬ ಭೀಮನ 
ಗಡಿ ಸುಯೋಧನನೂರುಗಳ 
ಮೃಡಿಸಿ ಮುನಿಯಲಿ ಧರ್ಮಸುತನೆನುತೆದ್ದ ನಾ ಭೀಮ೩೧ ಧರಧುರದ ಧಟ್ಟಣಿಗೆ ಧೃತಿಗೆಟ್ಟು ದು ಕುರುಸೊಮ ೩೮ 
- ಹೆದರು ಹೊಕ್ಕ ದು ಸಭೆಗೆ ಕೌರವ 

ಬರಸಿರೈ ಭಾಷೆಯನು ದೇವಾ 
ನೆದೆ ಬಿರಿದುದಾಸ್ಥಾನ ಜಲನಿಧಿ . 

ಸುರರ ಸಾಕ್ಷಿಯಲಾಯ್ತು ಕರ್ಣನ 
ಕದಡಿತುಕ್ಕಿ ದ ಬೆರಗಿನಲಿ ಬೆಳ್ಳಾದನವನೀಶ 

ಕೊರಳಿಗೆಯ ಬಾಣಕುಂಗುರವುಡಿಕೆಯಿಂದಿರಲಿ 
ಹದನಹುದು ಹಾಯೆನುತಲಿದ್ದರು 

ಸುರ ನರೋರಗರರಿದಿರೆಂದ 
ವಿದುರ ಭೀಷ್ಮ ದ್ರೋಣರಿತ್ತಲು 

ಬೃರಿಸಿದನು ಕಲಿಪಾರ್ಥ ಶಕುನಿಯ 
ಕೆದರುಗೇಶದ ಕಾಂತೆ ಹುದಿಗಳು ಹರುಷ ಪುಳಕದಲಿ ೩೨ ಶಿರಕೆ ಕೊಟ್ಟೆನು ಸಂಚಕಾರವನೆಂದ ಸಹದೇವ ೩೯ 
ಒಡೆಯನ್ನೆ ತರಲಿದ್ದುದೂಟದ 

ಅರಸ ಕೇಳಾಶ್ಚರ್ಯವನು ಗಜ 
ಬಡ ನರಿಗಳೊಡುವವೊಲಿಕೆಯ 

ಪುರದೊಳಗೆ ನೆಲ ಬಾಯ ಬಿಟ್ಟುದು 
ಹಿಡಿದೆಳೆವ ಖಳ ಹಾಯ್ದ ನಾ ಕೌರವನ ಹೊರೆಗಾಗಿ ಸುರಿದುದರುಣಾಂಬುವಿನ ಮಳೆ ತತ್ತುರದ ಮಧ್ಯದಲಿ 
ನುಡಿ ತರುಣಿ ತಾಣಿ ಭೀತಿಯ 

ನರಿಗಳವನಿಪನಗ್ನಿಹೋತ್ರದೊ | 
ಬಿಡಿಸಿದನಲಾ ರಾಯನಾಜ್ಞೆಯ 

ಊರಲಿದವು ಸಸ್ಸೇದದಲಿ ಹೂಂ 
ತಡಿಕೆವಲೆ ನುಗ್ಗಾಯ್ತು ಹೋಗಿಂದನಾ ಭೀಮ ೩೩ ಕರಿಸುತಿರ್ದವು ದೇವತಾ ಪ್ರತಿಮೆಗಳು ನಗರಿಯಲಿ ೪೦ 
- ಉರಿವಕೋಪಾಗ್ನಿಯಲಿ ಕರ್ಣನ 

ಉಗುಳಿದವು ಕುಳುಗಿಡಿಗಳನು ಕೈ 
ಶಿರದ ಭಾಂಡದಲಿವನ ಮೊರೆ 

ದುಗಳು ವಾರುವ ಪಟ್ಟದಾನೆ . 
ತರಿನಲಿವನಗ್ರಜನ ಕೊಬ್ಬಿದ ನೆಣನ ಕೊಯ್ಯೋಯ್ತು. ಳೊಗುವಿಗೆಯ ಕಂಬನಿಗಳಬ್ರದಿ ಧೂಮಕೇತುಗಳು 
ದುರುಳ ಶಕುನಿಯ ಕಾಳಿಜದೊಳೊಡೆ| 

ನೆಗಳಿದವು ಬಿರುಗಾಳಿ ಗಿರಿಗಳ 
ವೆರೆಸಿ ಕುದಿಸಿ ಮಹೋಗ್ರಭೂತರ 

ಮಗುಚಿ ಮುರಿದವು ದೇವತಾ ಭವ 
ನೆರವಿಗುಣಲಿಕ್ಕುವೆನು ಸತಿ ಕೇಳೆಂದನಾ ಭೀಮ ೩೪ ನಗಳ ಶಿಖರವನಂತವದ್ಭುತವಾಯ್ತು ನಿಮಿಷದಲಿ ೪೧ 
ಕೊಂಬೆನೇ ಧರ್ಮಜನ ಧರ್ಮದ 

ಬಾರಿಸಿತು ದೆಸೆದೆಸೆಗಳಲಿ ಹಾ 
ಡೊಂಬನಿ ಮುದುಗುರುಡನಿಕ್ಕಿದ 

ಹಾರವಾವಿರ್ಭಾವ ತೋಳಗಿರೆ 
ನಂಬುಗೆಯ ವಿಷವೈಸಲೇ ತಲೆಗೇರಿತಗ್ರಜನ 

ತಾರಕೆಗಳಿನ ಬಿಂಬವನು ಝಂಪಿಸಿದನಾ ರಾಹು 
ಡೊಂಬಿಗರ ಡಾವರಿಗರಿವದಿರ 

ತೋರಣದಲುರಿ ತಳಿತು ರಾಜ 
ತಿಂಬೆನೀಗಳೆ ತರುಣಿ ಕೇಳೆನು 

ದ್ವಾರ ಹೊಗೆದುದು ದೆಸೆಗಳಂಬರ 
ತಂಬುಜಾಕ್ಷಿಯ ಸಂತವಿಟ್ಟನು ಕುರುಳ ನೇರಿಸುತ ೩೫ ಧಾರುಣಿಯೊಳುತ್ಸಾತ ಬಿಗಿದುದು ಮೊಗೆದುದನ್ನು ತವ ೪೨ 
- ಇಳಿದನರ್ಜುನನಾ ಸಭಾಮಂ 

- ನಡುಗಿತಿಲೆ ನಡು ಹಗಲುಗತ್ತಲೆ 
ಡಲದ ವೇದಿಯನಹಹ ಧರ್ಮಜ 

ಯಡಸಿತಾಕಾಶದಲಿ ಹೆಮ್ಮೆ ರ 
ನುಳಿವನೇ ನುಡಿಯೆಡಹಿದರೆ ಸಿಗುರೇಳು ಸದ್ದು ಣಕೆ ನುಡಿದು ಬಿದ್ದು ವು ಸಲಿಲವುಕ್ಕಿತು ಕೂಡೆ ಕೆರೆತೊರೆಯ 
ಕಳವಳದ ಕಾಹುರದ ಕಾಲುವೆ 

ಉಡಿದವವದಿರ ಕೈಯ್ಯ ಕೈದುಗ 
ಗೋಳಗು ಕೊಡದಿರು ಭೀಮ ರಿಪುಗಳ 

ಳೊಡನೊಡನೆ ಸಿಡಿಲೆರಗಿತಾ ಸಭೆ 
ಹಿಳವಡಿದು ಹೊತ್ತಲ್ಲೆನುತ ಹಿಡಿದನು ವೃಕೋದರನ ೩೬ ಸೆಡೆದುದಲ್ಲಿಯದಲ್ಲಿ ಹುದುಗಿತು ಭೀತಿಗರ ಹೊಡೆದು ೪೩ 
- ಮಾಣಿಲದು ಕೌರವರ ನೂರ್ವರ 

- ಅಹಹ ಭೂತಕೊಭದು ನಿ 
ಗೋಣಬನ ಕಾಳಗದೊಳೆನ್ನಯ 

ರ್ದಹಿಸುವುದು ಕುರುಕುಲವನಕಟೀ 
ಕೇಣಿ ತನ್ನಯ ಗದೆಗೆ ದುರಿಯೋಧನನ ತೊಡೆಗಳಿಗೆ ಮಹಿಳೆಯೋರಲಿದಳಮರ ನಿಕರಕೆ ದೈವಕೃತವಿದೆಲೆ 
ವಾಣಿಯವು ದುಶ್ಯಾಸನನ ತನಿ 
ಶೋಣಿತವ ತಾ ಕುಡಿಯದಿರೆ ನಿ 

ಕುಹಕಿ ಮಕ್ಕಳನಿಕ್ಕಿ ಮನದೊ 
ನ್ಯಾಣಿ ಸೈರಣಿಗಿದುವೆ ಫಲವೆಂದರಿದನು ಭೀಮ ೩೭ 

ಆಹರೆ ಬಾ ಧೃತರಾಷ್ಟ್ರ ಪಾಂಡವ 
ಮಹಿಳೆಯನ್ನು ಸಂತೈಸು ನಡೆ ನಡೆಯೆಂದನಾ ಭೀಷ್ಮ ೪೪ 

10 * 


೧೪೮ 
ಮ ಹಾಭಾರತ 

[ ಸಂಧಿ 
- ಇದಕೆ ನಿಸ್ಸಂದೇಹವೇ ವರ 

ವರವೆರಡು ಸಂದವು ಮನೋರಥ 
ಸುದತಿಯನು ನೀ ಬೇಡಿಕೊಳು ಯ 

ಭರಿತವಾಗಲಿ ಮತ್ತೆ ಹೇಳೆನೆ | 
ಜ್ಞದಲಿ ಪಾವಕಗುದಿಸಿದಳು ಪಾಂಚಾಲೆ ಮಾನಿನಿಯೆ ತರುಣಿಯೆಂದಳು ಧರ್ಮಶಾಸ್ತ್ರ ಪ್ರಕಟ ಪದ್ಧತಿಯ 
ಇದು ಭವತ್ಸಂತಾನ ವಿಲಯಾ 

ವರವು ವೈಶ್ಯರಿಗೊಂದು ನೃಪಸತಿ 
ಸ್ಪದ ಕಣಾ ನಡೆ ಪಾಪಿಯೆಂದಾ 

ಗೆರಡು ನೃಪರಿಗೆ ಮೂರುಭೂದೇ 
ವಿದುರ ಗುರು ಕೃಪ‌ಕಿದರು ಧೃತರಾಷ್ಟ್ರ ಭೂಪತಿಯ೪೫ ವರಿಗೆ ನೂರಧಿಕಾರವೆಂದಳು ನಗುತ ಪಾಂಚಾಲೆ ೫೨ 
- ಖೇದ ಮಿಗೆ ನಡೆತಂದು ನೃಪತಿ ತ 

ಹಾರಲತಿಶಯ ತೃಪೈ ನಾಶಕೆ 
ಳೋದರಿಯ ನುಡಿಸಿದನು ಮಗಳೆ ವಿ 

ಕಾರಣವಲೇ ಮಾವ ವರವಿದು 
ಪಾದವನು ಬಿಡು ಮಾತ ಮನ್ನಿಸು ಮಾವ ನಾ ನಿನಗೆ ಭಾರಿಯಾದರೆ ಬೇಡ ಲಘುವನು ಕರುಣಿಸುವುದೆನಲು 
ಈ ದುರಾತ್ಮರ ಮಾತು ಬೇಡ ವಿ | 

ಭಾರವಾವುದು ಮಗಳೆ ಕೊಟ್ಟೆನು 
ಭೇದವೇ ದುಸ್ಸಳೆಗೆ ನಿನಗೆ 

ಧಾರುಣೀಪತಿ ಬಿಜಯಮಾಡಲಿ 
ದಾದರಿಸಿ ನುಡಿದನು ವಿಪತ್ತಿನಲಾ ಮಹಾಸತಿಯ ೪೬ ವೈರಬಂಧದ ಕಂದು ಕಲೆಯನು ಮರೆದು ಕಳೆಯೆಂದ ೫೩ 
ಮಗಳಹೆನು ಸೊಸೆಯಹನು ನಿಮ್ಮ ಯ 

* ಪೂತು ಪಾಂಚಾಲೆ ಭುವನ 
ಮಗನ ಕಣ್ಣಿಗೆ ಕಾಳಕೂಟದ 

[ ವನ ಖ್ಯಾತೆಯಾದೆಗೆ ಜಾರು ನಿನ್ನಯ 
ಮಗಳೊ ಸೊಸೆಯೋ ನಾದಿನಿಯೊ ಬೆಸಗೊಳ್ಳಿ ನಿಮ್ಮ ಬೈತಲೆಯ ಮಣಿ ಮಾರುವೋದುದ ಮತ್ತೆ ಬಿಡಿಸಿದಲೆ 
ಅಗಡು ಮಾಡಿದ ನಿಮ್ಮ ಮಕ್ಕಳ 

ಬೀತ ಮರ ಫಲವಾಯ್ತಲಾ ನಿ 
ವಿಗಡತನಕಂಜಿದರೆ ದುರಿತದ 

ನ್ಯಾತಗಳ ಬಹುಬೇದ ಜಲಧಿಗೆ 
ಸೊಗಡಿಗಂಜಿದರೋ ಪ್ರಥಾ ಸುತರೆಂದಳಿಂದುಮುಖಿ ೪೭ ಸೇತುವಾದೆಗೆ ನೀನೆನುತ ತಲೆದೂಗಿದನು ಕರ್ಣ ೫೪ 
ಧರ ನಿಮ್ಮದು ತಾಯೆ ಕಿಷ 

ಹೊಕ್ಕಗೂಡಿನ ಹುಲಿಗಳನ್ನು ಹೊರ 
ಕರ್ಮವೆಮ್ಮದು ಲೋಕವರಿಯಲು 

ಗಿಕ್ಕಿದೆಯಲಾ ಇರುಬಿನಲಿ ಬಿ | 
ನಿರ್ಮಲರು ನೀವ್ ಪಾಪ ಪಂಕಿಲ ಹೃದಯರಾವ್ ಜಗಕೆ ದೈಕ್ಕಲಂಗಳ ನೋಯಲೀಯದೆ ಕೆಲಕೆ ತೆಗೆದೆಯಲ 
ದುರ್ಮತಿಗಳಿವದಿರ ಕುಚೇಷ್ಟೆಯ 

ರು ಮಿಾನುಗಳ ಗಂಟಿ 
ನಮ್ಮ ನೀಕಿಸಿ ಮರೆ ಮಗಳೆ ಸ 

ಳಿಕ್ಕಿದವಲಾ ಗಾಣ ಗಂಟಲ 
ದ್ದರ್ಮ ಮತಿಗಳು ನೀವೆನುತ ತಿಳುಹಿದನು ಬ್ರೌಪದಿಯ ಸಿಕ್ಕ ಬಿಡಿಸಿದೆ ಗರುವೆ ನೀನೆಂದುಲಿದನಾ ಕರ್ಣ ೫೫ 
- ದುರುಳರೆನ್ನವರು ದುರಂತಃ 

- ಘುಡು ಘುಡಿಸಿದನು ರೋಷವತ್ನಿಯ 
ಕರಣರಾವ್ ದುಶ್ಚಪೈಯೆಮ್ಮದು 

ತಡಿಯ ಹೊಕ್ಕ ನು ಬಿಗಿದ ಹುಬ್ಬಿನ 
ದುರಭಿಮತ ದುಪ್ಯೂರ್ವರೆನ್ನ ಕುಮಾರರಭಿಧಾನ ಬಿಡೆಯ ಬವರಿಯ ಲಳಿಯ ಲವಣಿಯ ಲೋಚನ ದೃಯದ 
ಕರುಣಿಗಳು ಕಮನೀಯ ಗುಣ ಬಂ 

ಕಡು ಮುಳಿಸಿರುಬ್ಬಟೆಯ ಮಾರುತಿ 
ಧುರರು ಶೌರ್ಯಬಲ ಪ್ರಭಾವೋ 

ಕಡುಹಿನಲಿ ಭುಗುಭುಗಿಪ ಭಾರಿಯ 
ತರರು ನಿನ್ನವರೆಂದು ನಯದಲಿ ತಿಳುಹಿದನು ಸತಿಯ ೪೯ ಕಿಡಿಗೆದರಿ ನೋಡಿದನು ಬಾಗಿಲ ಲಾಳವಿಂಡಿಗೆಯ ೫೬ 
- ತಾಯೆ ಬೇಡೌ ವರವ ತಾನ 

ಹಗೆಗಳೇ ಕೌರವರು ತೆಗೆ ಬಲು 
ನ್ಯಾಯದಲ್ಲಿ ನಿಮ್ಮನು ನಿರರ್ಥಕ 

ವಗೆ ಕಣಾ ಕಾಮಾದಿ ರಿಪುಗಳು . 
ನೋಯಿಸಿದೆನದ ನೆನೆಯದಿರಿ ಸರ್ವಾಪರಾಧವನು 

ಸೆಗಳಿಕೆಯ ಸಸಿಯಾಗವೇ ನಿಜ ಸತ್ಯ ಭಾಷೆಗಳು 
ದಾಯಗೆಡೆ ನಿನ್ನವರು ಕೊಲುವರೆ 

ಉಗುಳುಗುಳು ರೋಪವನು ರಾಧೆಯ 
ಕಾಯಲಾಪವರುಂಟೆ ವರಸ 

ಮಗ ವಿಕಾರಿ ಕಣಾ ವೃಕೋದರ 
ತ್ಯಾಯುಧರಲೇ ನೀವೆನುತ ತಿಳುಹಿದನು ಧೃತರಾಷ್ಟ್ರ ೫೦ ಬೆರಡುಗೊಳಿಸದಿರೆಮ್ಮ ನೆಂದನು ಧರ್ಮನಂದನನು ೫೭ 
- ವರನನಿತ್ತಿರೆ ಮಾವ ಭೂಮಿತಾ 

ಬಾ ವೃಕೋದರ ನಕುಲ ಬಾ ಸಹ 
ಶೃರರ ದಾಸ್ಯವ ಬಿಟ್ಟು ಕಳೆ ಮ 

ದೇವ ಬಾರೆ ತಮ್ಮ ಫಲುಗುಣ 
ತೆರಡನೆಯ ವರವೇನು ವಚನಿಸು ಕೊಟ್ಟೆ ನಾ ನಿನಗೆ ದೇವಿಯರು ನೀವ್ ಬನ್ನಿಯೆನಲವನೀಶನೈ ತಂದು 
ವರ ವೃಕೋದರ ನಕುಲ ಸಹದೇ 

ಅವು ಕರ್ತವ್ಯ ನೀವೇ 
ವರಿಗೆ ಕೊಡಿ ಶಸ್ತ್ರಾಸ್ತ್ರ ಗಜರಥ 

ದೈವ ಗುರು ಪಿತರೆಂದು ಮಿಗೆ ಸಂ 
ತುರಗ ನಿಕರವನೆಂದಡೆಂದನು ಮತ್ತೆ ಧೃತರಾಷ್ಟ್ರ ೫೧ ಭಾವನೋಕ್ತಿಯನಾಡಿದನು ಧೃತರಾಷ್ಟ್ರ ಭೂಪತಿಗೆ ೫೮ 


೧ರ್೪ 


ಸಭಾ ಪರ್ವ. 


- ಮಕ್ಕಳೆನಗಲ್ಲವರು ನೀವೇ 

ಅರಸನಿತ್ತನು ವೀಳಯವ ಕ 
ಮಕ್ಕಳೆವರು ಮಗನೆ ನಮ್ಮದು 

ರ್ಪುರದ ತವಲಾಯಿಗಳನಭ್ಯಂ 
ಮಕ್ಕಳಾಟಿಕೆಯಾಯಲಾ ಸೌಬಲನ ದೆಸೆಯಿಂದ ತರಕಿವರ ಕಳುಹಿದನು ಗಾಂಧಾರಿಯನು ಕಾಣಿಸಿದ ೬೩ 
ಮಿಕ್ಕು ನೀ ಸೈರಿಸುವುದೆಮ್ಮದು 

ನೋಡಲಾಗದು ಮಕ್ಕಳಿರ ಕುಲ 
ಬಕುಡಿಯ ಬೇಳಂಬ ನಿಮ್ಮಲಿ 

ಗೇಡಿಗರ ಕಪಟವನು ನಮ್ಮ ನು 
ಕಕ್ಕುಲಿತೆಯಿಲ್ಲೆಂದು ತೆಗೆದಪ್ಪಿದನು ಧರ್ಮಜನ ೫೯ ನೋಡಿ ಮರೆವುದು ಪಾಂಡುವೆಂದಿಹುದಂಧಭೂಪತಿಯ 
- ಎನ್ನನೀಕಿಸಿ ಮಗನೆ ಮರೆ ನಿನ 

ನಾಡೆ ನೊಂದೌ ತಾಯೆ ಬಾ ಮಗ 
ಗಳೆ ಗಾಂಧಾರಿ ಪಿತನೆಂ 

ಮಾಡಿದನುಚಿತ ಕರ್ಮವೆಲ್ಲವ 
ದೆನ್ನ ಕಾಬಿರಿ ವೃದ್ದನೆಂದು ಗತಾಕ್ಷ ತಾನೆಂದು 

ಮಾಡಿದೆನು ತಾನೆಂದಳಾ ದೌಪದಿಗೆ ಗಾಂಧಾರಿ ೬೪ 
ಮನ್ನಿಸುವಿರೆಲೆ ಮಕ್ಕಳಿರ ಸಂ 

- ಮರೆದೆನಾಗಳೆ ವಿಗಡ ವಿಧಿಯ 
ಪನ್ನ ಸತ್ಯರು ನೀವು ಕರ್ಮಿಗ 

ಚರಿಸಿದರೆ ಹರಿಭಕ್ತಿ ಮುಖದಲಿ | 
ಳೆನ್ನವರು ದೋಷಾಭಿಸಂಧಿಯ ಮರೆದು ಕಳೆಯೆಂದ ೬೦ ಮುರಿದುದೆಮ್ಮಯ ಪೂರ್ವ ದುಷ್ಪಾರಬ್ಧ ಕರ್ಮಫಲ 
- ರೂಢಿಗಗ್ಗದ ರಾಜಸೂಯದ 

ಹೆರರನೆಂಬುದುಖಳತನವೇ . 
ಲೂಡಿ ನಿರ್ಜರ ಕಟಕವನು ಖಯ 

ನರಿಯದವರೇ ಪಾಂಡುಸುತರೆಂ 
ಬೋಡಿಯಿಲ್ಲದೆ ನಿಲಿಸಿದೆ ತ್ರಿದಿವದಲಿ ಪಾಂಡುವನು ದುರುಬೆಯಲಿ ಬಿನ್ನವಿಸಿದಳು ಗಾಂಧಾರಿಗಬುಜಾಕ್ಷಿ ೬೫ 
ಮಾಡುವೆಯಲಾ ಮಗನೆಯೆನ್ನಿ 

ಸಾಕು ನೇಮವ ಕೊಡಿಯೆನುತ ಕುಂ 
ಗೂಡ ಬಿಸುಟರೆ ಸುರರ ಸಂಗಡ 

ಶ್ರೀ ಕುಮಾರರು ಬೀಳುಕೊಂಡರು 
ವಾಡುವಂತಿರೆ ತನಗೆ ಗತಿ ನೀನಲ್ಲದಾರೆಂದ 

ನೂಕಿ ಹೊಕ್ಕುದು ದಾರವಟ್ಟದಲಿವರ ಪರಿವಾರ 
ಪಾಲಿನವನಿಯನೆನ್ನ ಮಕ್ಕಳ 

ತೋಕಿದವು ಸೀಗುರಿಗಳೆಡ ಬಲ 
ಖಳತನವನು ಮನಕೆ ತಾರದಿ 

- ದಾಕೆಯಲಿ ಪಾಂಡವ ಕುಮಾರಾ 
ರಾಲಿಸದಿರಪರಾಧಿ ವಾಚಾಳರ ವಚೋತ್ತರವ 

ನೀಕ ಬೆರಸಿತು ಗಜತುರಗ ರಥ ಪಾಯುದಳ ಸಹಿತ 
ಕಾಲ ದೇಶಾಗಮದ ನಿಗಮದ 

ಕಳೆದೆವೇ ಖಳರೆಡ್ಡಿದಿರುಬಿನ 
ಡಾಳವರಿದೈಹಿಕ ಪರತ್ರ ವಿ 

ಕುಳಿಗಳನ್ನು ಕೈತಪ್ಪು ಮಾಡದೆ 
ಟಾಳಿಸದೆ ನಡೆ ಕಂದಯೆಂದನು ಮರಳಿ ತೆಗೆದಪ್ಪಿ ೬೨ 

ಸಲಹಿದೆವೆ ಸತ್ಯವನು ಸುಜನರ ಕಲೆಗೆ ಸಂದೆವಲೆ 
- ತರಿಸಿದನು ಮಡಿ ವರ್ಗದಮಲಾಂ 

ಕಳವಳದ ಕಡುಗಡಲೊಳಾಳದೆ 
ಬರವನಂಬುಜಮುಖಿಗೆ ರತ್ನಾ 

ಸುಳಿದೆವಿತ್ತಲು ಶಿವ ಶಿವಾ ಯದು 
ಭರಣವನು ವಿವಿಧಾನುಲೇಪನ ಚಿತ್ರಸಂಪುಟವ 

ತಿಲಕ ಗದುಗಿನ ವೀರನಾರಾಯಣನ ಕರುಣದಲಿ ೬೭ 


ಹದಿನಾರನೆಯ ಸಂಧಿ 


ಸೂ . ದೂತಮುಖದಲಿ ನಿಖಿಳ ರಾಜ್ಯವ| 
ಸೋತು ತನ್ನನುಜಾತ ಮುನಿ ಸಂ 
ಘಾತ ಸಹಿತವನೀಶ ವನವಾಸಕ್ಕೆ ಹೊರವಂಟ|| 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಕುಂತಿಯ ನಂದನರು ತ 
ಮಾಳೊಡನೆ ಹೇಳಿದರು ಸೌಭದ್ರಾದಿ ತನಯರಿಗೆ 
ಬಾಲಕಿಯ ಬೇಳಂಬವನು ಜೂ 
ಜಾಳಿಗಳ ಜಜ್ಞಾರತನವನು 
ಕೇಳಿ ಬೈದುದು ಸೇನೆ ಖತಿಯಲಿ ಖಳ ಚತುಷ್ಟಯವ ೧ 
- ಎತೀ ಪಾಳಯವು ನಿಜಪುರ 
ದತ್ತ ತಿರುಗಿತು ಜನಜನಿತ ರಾ 
ಜೋತ್ತಮನ ಕಡೆಯಾಯ್ತು ಸತ್ಯ ಕ್ಷಮೆ ಪರಾಕ್ರಮಕೆ 


ಇತ್ತಲಡುಪಾಯ್ಕೆಗೆಬಿಸುಗುದಿ 
ಕಿತ್ತಡವು ಕಾರ್ಪಣ್ಯ ಕಪಟ ಖ 
ಲೋತ್ತಮರ ಹೃದಯದಲಿ ಹುದುಗಿತು ನೃಪತಿ ಕೇಳೆಂದ 

ರವಿಯು ದಯದಲಿ ಕೌರವೇಂದ್ರನ 
ಭವನಕ್ಕೆ ತಂದನು ಕುಠಾರರ 
ಜವಳಿಯನು ಕರೆಸಿದನು ರಾಧಾಸುತನ ಸೌಬಲನ 
ಅವನಿಪತಿ ಗಾಂಧಾರಿಯರು ಪಾಂ 
ಡವರ ಮನ್ನಿಸಿ ಕಳುಹಿದರು ತ 
ಮೃವನಿಗೈದಿದರೆಂದನಾ ದುಶ್ಯಾಸನನು ನಗುತ 


೧೫೦ ಮ ಹಾ ಭಾರತ 

[ ಸಂಧಿ 
ಮುರಿಮುರಿದು ಪಟ್ಟಣವ ನೋಡುತ 

ತಾಯೆ ನೇಮವೆ ಹಗೆಯ ಕೈಯಲಿ 
ನರ ವೃಕೋದರರೌಡುಗಚ್ಚುತ 

ಸಾಯಲಾರೆವು ಸಾಗರಾಂತದ 
ತಿರುಗಿದರು ಗಡ ಗಾಢ ಬದ್ಧ ಭಕುತಿ ಭೀಷಣರು 

ರಾಯರಿಲ್ಲಾ ಹೊರೆಯಲಾಪೆವು ಬೆಂದ ಬಸುರುಗಳ 
ಕರಿಯ ಸೊಗಡಿನ ಮೃಗಪತಿಗೆ ಮೈ 

ಕಾಯಿದನು ಕರುಣದಲಿ ತಂದೆ ಸ 
ಹರಿದ ಹಂದಿಗೆ ನೊಂದ ಹಾವಿಂ 

ಹಾಯವಹ ಪಾಂಡವರ ಕೂಡಿಯ 
ಗರಸ ಮೈ ಚಾಚಿದೆಯಲ್ಲಾ ನೀನೆಂದನಾ ಶಕುನಿ 

ರಾಯ ಬದುಕಿರಲೆಮ್ಮ ಕಳುಹಂದೆರಗಿದನು ಪದಕೆ ೧೧ . 
- ಅವರ ಹೆಂಡಿರ ಮುಂದಲೆಯ ಹಿಡಿ 

- ಏಕೆ ಬೆಸಗೊಳಬಲೆ ಸುತರವಿ 
ದವಗಡವ ಮಾಡಿಸಿದೆ ಪಟ್ಟದ 

ವೇಕ ವಿಷಮಗ್ರಹ ವಿಕಾರ 
ಯುವತಿಯಾಕೆಯ ಭಂಗಬಡಿಸಿದೆ ನಿನ್ನಲಾಪನಿತ 

ವ್ಯಾಕರಣ ದುರ್ಲಲಿತ ದುಷ್ಕೃತವೀ ಪ್ರಳಾಪವಿದು 
ಅವಳ ದೈವೋದಯವಸಲೆ 

ಈ ಕುಲವನೀ ಪುರವನೀ ಲ 
ಸವಡಿ ಸೀರೆಯ ಸುತ್ತು ಸಡಿಲದು 

ಕ್ಷೀಕರವನೀ ಜಗವನೀ ವಿಭ 
ನಿವಗದಾಗಳೆ ಮರೆದು ಹಿಂಗಿದುದೆಂದನಾ ಕರ್ಣ - ೫ ವಾಕೃತಿಯನಂಬುಧಿಯೊಳುವ ನಿನ್ನ ಮಗನೆಂದ ೧೨ 
- ಬೊಪ್ಪನಿತ್ತನು ವರವನೆವಗದು 

- ಸರಿಹಸುಗೆಯಿಂದರ್ಧ ರಾಜ್ಯದ 
ತಪ್ಪಿಸಲು ತೀರುವುದೆ ಭೀಮನ 

ಸಿರಿಗೆ ಯೋಗ್ಯರು ಬಾಹುಸತಕೆ 
ದರ್ಪಕರ್ಜುನನುಬ್ಬ ಟೆಗೆ ಮಾಡಿದೆವು ಮದ್ದುಗಳ 

ಸುರರು ಸರಿಯಿಲ್ಲವರ ಪಾಡೇ ಮನುಜ ಜಂತುಗಳು 
ತಪ್ಪಿಸಿತಲೇ ದೈವಗತಿ ನ 

ಚರಿತವೆಂಬರೆ ಋಷಿಗಳಿಗೆ ಗೋ 
ಮೃ ಪ್ಪನೇ ಕೆಡಿಸಿದನು ನವಗಿ 

ಚರಿಸದವರಾಚರಣಿ ನಿನಗೆಂ 
ನೃ ಪ್ಪುದಾಗಲಿಯೆಂದು ಸುಯ್ಯನುಕೌರವರರಾಯ ೬ ತರಿ ವಿನಾಶನ ಸಿದ್ದಿಯೆಂದನು ಮಗರೆ ಧೃತರಾಷ್ಟ್ರ ೧೩ 
- ಜಯವಹುದೆ ನಿರ್ವದದಲಿ ನಿ 

- ಬೇಹವರು ಸರಿರಾಜ್ಯಕದು ಸಂ 
ರ್ಭಯವಹುದೆ ಬಿಸುಸುಯ್ಲಿ ನಲಿ ನಿ 

ದೇಹವೇ ಮೇಲವರು ಸತ್ಯದ 
ರ್ನಯವಹುದೆ ರಿಪುನೃಪರಿಗಿದು ತಾ ನೀತಿ ಮಾರ್ಗದಲಿ ಸಾಹಸದ ಸತ್ಯದ ಸದಾಚಾರದ ನಿವಾಸರಲೆ 
ನಿಯತವಿದು ನಿಶ್ಲೇಷ ನಿಮ್ಮ 

ಸ್ನೇಹಿತರು ನಿನಗವರ ಮೇಗವ 
ನೃಯಕೆ ನಿರ್ವಾಹವನು ಗಾಂಧಾ 

ಗಾಹಿಸಿದೆವನ್ಯಾಯದಲಿ ಸ 
ರಿಯಲಿ ನಿಮ್ಮಯ್ಯನಲಿ ಬೆಸಗೊಳ್ಳೆಂದನಾ ಶಕುನಿ ೭ ದ್ರೋಹರಾವಿನ್ಸೆಮಗೆ ನೇಮವೆಯೆನುತ ಹೊರವಂಟ ೧೪ 
ಅರಸ ಕೇಳ್ ಧೃತರಾಷ್ಟ್ರ ಭೂಪತಿ 

- ಕಲಕಿತರಸನ ಕರಣ ಕಂಗಳ 
ಯರಮನೆಗೆ ನಡೆತಂದರೀ ನಾ 

ಕುಳಿಗಳಲಿ ನೀರೊರೆತವಕಟಕ 
ರು ವಿಷಾದ ವಿಡಂಬ ವಿಹಲಕರಣವೃತ್ತಿಯಲಿ 

ಟೆಲೆಗೆ ಕರೆಯಾ ಪಾಪಿ ಮಗನನು ಕುರುಕುಲಾಂತಕನ 
ಪರಿಮಿತದಿ ಕುಳ್ಳಿರಿಸಿದರು ಸಹ 

ಸೆಳೆದು ತಂದರು ಕರ್ಣ ಶಕುನಿಗ 
ಚರನ ಶೋಧಿಸಿ ಕಡು ರಹಸ್ಯದೊ 

ಛಳಲಿಗನ ತೆಗೆದಪ್ಪಿದನು ಕುರು 
೪ರಸಿಯನು ಬರಹೇಳಿದರು ಗಾಂಧಾರಿ ದೇವಿಯನು ೮ ತಿಲಕ ನಿನ್ನುಳಿದೊಡಲ ಹಿಡಿವೆನೆಯೆಂದನಂಧ ನೃಪ ೧೫ || 
ಅವರ ದಾಸ್ಯವ ಬಿಡಿಸಿ ನೀ ರಾ 

- ಏನು ಮಾಡುವೆವವರ ಕೆಡಿಸುವ 
ಜ್ಯವನು ಕರುಣಿಸಿ ನೀತಿಯಲಿ ನಿ 

ಡೇನು ಹದನನು ಕಂಡೆ ದೈವಾ 
ಮ್ಮವರ ಕಳುಹಿದಿರೆಂದು ಕೇಳಿದೆವಾಯು ಪರಿತೋಷ ಧೀನ ನಿಷ್ಟರ ಮುರಿವುದರಿದನ್ಯಾಯ ತಂತ್ರದಲಿ 
ಅವರು ನಿವಗತಿ ಭಕ್ತರೆ ಬಾಂ 

ಏನು ನಿನ್ನ ಭಿಮತವು ನಿನ್ನೊಳ 
ಧವರೆಲೇ ತಪ್ಪೇನು ಧರ್ಮ 

ಗಾನು ಹೊರಗೇ ಕಂದ ನುಡಿ ದು 
ಪ್ರವರರಿಗೆ ನೀವೊಲಿದಿರೆಂದನು ಕೌರವರರಾಯ ೯ ಮ್ಯಾನ ಬೇಡೆನ್ನಾಣಿನುತ ಸಂತೈಸಿದನು ಮಗನ ೧೬ 
ನಾವಲೇ ಹೊರಗವರ ಹೆಂಡಿರ 

- ನೊಂದರವರಗಳಿಸಿ ಹೃದಯದೊ 
ಹೇವಗೆಡಿಸಿದೆವವರ ಸೋಲಿಸಿ 

ಳೊಂದಿ ಬೆರಸರು ಮರಹು ತೆರಹಿನೊ 
ಜೀವ ಮಾತ್ರವನುಳುಹಿ ಸೆಳೆದೆವು ಸಕಲ ವಸ್ತುಗಳ ಛಂದಗೆಡಿಸುವರಲ್ಲದುಳುಹರು ನಿನ್ನ ಸಂತತಿಯ 
ನೀವು ಕರುಣಿಸಿದಿರಿ ಕೃಪಾರಸ 

ಒಂದು ಸತ್ತಿಗೆ ನಮ್ಮ ದಿಲ್ಲಿಗೆ 
ಭಾವ ಹಿರಿಯರಲುಂಟೆಲೇ ತ 

ನಿಂದುದೆನಿಸಲಿ ನಾವು ನಿಲಲವ 
ಪ್ಲಾವುದೆ ತಪ್ಪಾವುದೆನುತಲ್ಲಾಡಿದನು ಶಿರವ ೧೦ ರೊಂದು ಸತ್ತಿಗೆಯಾಗಿ ಸಲಹಲಿ ಸಕಳ ಭೂತಳವ ೧೭ 


೧೫ 


ಸಭಾ ಪರ್ವ 
೧೬] 

ಉರುವ ಮಕ್ಕಳನಿಕ್ಕಿ ಸಾಧಿಸು 
ಹುದುವ ಸೈರಿಸಿ ಬಳಸಿದರು ದುರು 

ವರಿಕೆ ಯಾವುದು ಹೇಳಲಾಗದೆ | 
ಪದಿಯನವರೈವರು ಧರಿತ್ರಿಯ 

ಕುರಿಗಳೇ ನಿನ್ನವರು ಬಲ್ಲರೆ ಮೇಲಣಪಜಯವ 
ಹುದುವ ಸೈರಿಸಲಾರೆನವರೊಡನಿಂದು ಮೊದಲಾಗಿ . 

ಮರುಗುವಳು ಗಾಂಧಾರಿ ಮಕ್ಕಳ 
ಒದೆದು ಕಳೆ ನಮ್ಮಿ ನಿಬರನು ನೇ 

ಹರುವ ಕಂಡರೆ ಮೇಲೆ ನಿನಗೇ 
ಹದಲಿ ಸಲಹೈ ವರನು ನೀನಿಂ 
ದೊದೆವುದೈವರ ನಮ್ಮ ಹಿಡಿ ಬೇರಿಲ್ಲ ಮತವೆಂದ ೧೮ ನರಿಯಬಾರದಲಾ ಮರುಳೆಯೆಂದಳಲಿದನು ಭೀಷ್ಮ ೨೫ 

- ಕೊಂಬುದೇ ಖಳಜನಕೆ ಸಾಧುಗ 
- ಅನಿಲಜನ ಬಾಯ್ಕ ಡಿಕತನವ 
ರ್ಜುನನ ಬರಿಬೊಬ್ಬಾಟ ಸಹದೇ 

ಳೆಂಬ ಮಾತು ವಿಧಾತೃಕಲ್ಪಿತ 
ವನ ಸಗರ್ವದ ಮಾತು ಮೈಯಿಕ್ಕುವವು ಬಳಿಕಿನಲಿ ವೆಂಬ ವಿಷದುಗ್ಗ ಡಕೆ ಗಾರುಡವೇನ ಮಾಡುವದು 
ಮನೆಮೊಗವ ಕಾಣಿಸದೆ ಘನ ಕಾ 

ತುಂಬುವುದು ಬತ್ತುವುದು ಕಾಲನ | 
ನನದೊಳಗೆ ಸುಳಿವಂತೆ ಮಂತ್ರವ 

ಡೊಂಬಿದಾರಿಗೆ ಸಾಧ್ಯ ನಾವೇ 
ನೆನೆದೆನಿದು ನಿಮ್ಮ ಡಿಯ ಚಿತ್ರಕೆ ಬಹರೆ ಬೆಸಸೆಂದ ೧೯ ನೆಂಬುದಿದಕೆಂದಳಲಿದರು ಭೀಷ್ಮಾದಿ ಸಜ್ಜನರು ೨೬ 
- ಮರುಳು ಮಗನೇ ಶಿವ ಶಿವಾ ಮನ 

ಇವರ ವಂಚಿಸಿ ರಜನಿ ಮಧ್ಯದೊ 
ಬರಡನೇ ತಾನಕಟ ನಿಮ್ಮೆ 

ಇವನ ಕಳುಹಿದಡಾ 
ಶ್ವರಿಯ ಹಗೆ ದಾಯಾದ್ಯರುಗಳಭ್ಯುದಯದಲಿ ಸೊಗಸೆ ದಿವರ ಪಾಳಯದೊಳಗೆ ಹೊಕ್ಕನು ಹಲವು ಪಯಣದಲಿ 
ದುರುಳರವದಿರು ದೈವಮುಖದ 

ಅವನಿಪತಿ ಮರುದಿನ 
ಚ್ಚರಿಕೆ ಘನಕೆಡರೆಂದು ಮೇಗರೆ 

ತು ವ ವಿಧಾನವನರಿದು ರಾಯನ 
ಹೊರೆಮನದ ಸೂ ಸಕದ ನೇಹವನರಸುತಿಹೆನೆಂದ ೨೦ ಭವನಿಕೆಯ ಹೊರಬಾಹೆಯಲಿ ದಂಡಿಗೆಯನವನಿಳಿದ ೨೭ 
- ಕರೆಸಿಕೊಡಿ ನೀವಿಲ್ಲಿಗವರೆ 

ಕರೆದು ಹೇಳಿದನಾತ ಪಡಿಹಾ 
ವರನು ಜೂಜಿನಲೊಂದು ಹಲಗೆಯ 

ರಿರಿಗೆ ತಾನೆ ಪ್ರಾತಿಕಾಮಿಕ 
ಲರಸ ನೀ ಚಿತ್ರವಿಸು ಹನ್ನೆರಡಬುದ ವಿಪಿನದಲಿ 

ನರಸ ಕಳುಹಲು ಬಂದೆನಗ್ಗದ ರಾಜಕಾರಿಯಕೆ 
ವರುಷವೊಂದಜ್ಞಾತವದರೊಳ 

ಧರಣಿಪಾಲಂಗರುಹಿಯೆನೆ ನೃಪ 
ಗರಿದೆವಾದೊಡೆ ಮರಳಿ ವಿಪಿನಕೆ 

ವರಗೆ ಬಿನ್ನಹ ಮಾಡೆ ಕರೆಸಿದ 
ವರುಷ ಹನ್ನೆರಡಕ್ಕೆ ಕೊಡುವೆವು ಮತ್ತೆ ವೀಳಯವ ೨೧ ಡಿರದೆ ಹೊಕ್ಕನು ದೂತನಂದಾ ರಾಯನೋಲಗವ ೨೮ 
ಅಹುದು ಮಂತ್ರವಿದೆಂದು ಚಿತ್ರಕೆ 

ದರುಶನವನಿತ್ತವನಿಪಾಲನ 
ಬಹರೆ ಕಳುಹಿ ಮನುಷ್ಯರನ್ನು ಕರೆ 

ಚರಣದಲಿ ಮೆಯಿಕ್ಕಿ ನಿಂದನು 
ಸಹಿತರನು ವಿದುರಾದಿಗಳ ಕೊಂಡೆಯಕೆ ಕಿವಿಗೊಡದೆ ನರ ವೃಕೋದರ ನಕುಲ ಸಹದೇವರಿಗೆ ಕೈ ಮುಗಿದು 
ಕುಹಕವುಂಟೇ ನಮ್ಮ ಕಳುಹುವು 

ಧರಣಿಪನ ಮೊಗಸನ್ನೆಯಲಿ ಕು . 
ದಹ ಮತವ ಬೆಸೆಸೆನಲು ನಿನ್ನೊಳು 

ಇರಲಿದೇನೆ ಪ್ರಾತಿಕಾಮಿಕ 
ಕುಹಕವುಂಟೇ ಮಗನೆ ಕರೆಸುವೆನೀಗ ಪಾಂಡವರ ೨೨ ಬರವು ಬೇಗದೊಳಾಯ್ಕೆನುತ ಬೆಸಗೊಂಡನಾ ಭೀವು ೨೯ 
- ಪ್ರಾತಿಕಾಮಿಕ ಬಾ ಯುಧಿಷ್ಠಿರ 

- ಬರವ ಬೇರೇನೊಡೆಯರಟ್ಟಿದ 
ಭೂತಳೇಶನ ಕರೆದು ತಾರೆ 

ರರಸನಲ್ಲಿಗೆ ಹಿಂದೆ ಜೂಜಿನೊ 
ತಾತ ಕಳುಹಿದನೆಂಬುದಿಂದ್ರ ಪ್ರಸ್ಥದಲ್ಲಿರಲಿ 

ಳೊರಸೊರಸು ಮಿಗೆಮಸೆದುದಿತ್ತಂಡಕ್ಕೆ ಮನ ಮುನಿಸು 
ಪ್ರೀತಿಪೂರ್ವಕವಲ್ಲದಲ್ಲಿ ವಿ 

ಹರೆದು ಹೋಯ್ದುಹೃದಯ ಶುದ್ದಿಯೊ 
ಘಾತಿಯಿಲ್ಲೆಂದುಚಿತ ವಚನ 

ಳೆರಡರಸುಗಳು ಜೂಜನಾಡಲಿ 
ಇಾತಗಳನೊಡಗೊಂಡು ಬಾ ಹೋಗೆಂದನಂಧನೃಪ ೨೩ ಮರಳಿ ಬಿಜಯಂಗೈವುದೆಂದಟ್ಟಿ ದನು ಧೃತರಾಷ್ಟ್ರ ೩೦ 
ಕೇಳಿದರು ಭೀಷ್ಮಾದಿಗಳು ಬರ 

- ಮರಳಿ ಕರೆಸುವುದೆಂದು ಕಂಬನಿ 
ಹೇಳಿದರೆ ಪಾಂಡವರನಕಟಾ 

ಬೆರೆಸಿ ಕುರುಪತಿ ಪಿತನ ಚಿತ್ತವ| 
ಹೇಳಿದರೆ ಕೌರವರ ನೂರ್ವರನಂತಕಾಲಯಕೆ 

ಕರಗಿಸಿದನೊ ಮೇಣು ತಾ ಕರೆಸಿದಳೊ ಗಾಂಧಾರಿ 
ಹೇಳಿದರೆ ಹೇಳಿಗೆಯು ಹಾವಿನ 

ಕರೆಸುವವದಿರು ಭಂಡರೋ ಮೇ 
ಮೇಲು ಮುಚ್ಚಳ ಮುರಿಯಲೆಂದಿದ 
ಕೇಳಿದೆವೆ ಕೌತುಕವನೆಂದರು ಕುದಿದು ತಮ್ಮೊಳಗೆ ೨೪ 

ರಳಿ ಹೊಹರು ಭಂಡರೋ ನೀ 
ನರಿವುದೇ ಪ್ರಾತಿಕಾವಿಕನೆಂದನಾ ಭೀವು ೩೧ 


೧೫೨ ಮ ಹಾಭಾರತ 

[ ಸಂಧಿ 
- ಬೊಪ್ಪನವರಟ್ಟಿದರೆ ಶಿವ ಶಿವ 

ಭರದ ಪಯಣದಲಿವರು ಹಸ್ತಿನ 
ತಪ್ಪ ನೆನೆವರೆ ಭೀಮ ಸೈರಿಸು | 

ಪುರದ ಹೊರಬಾಹೆಯಲಿ ಬಿಟ್ಟರು 
ತಪ್ಪನಾಡಿದೆ ನಮಗೆ ಮುನಿವಳೆ ತಾಯಿ ಗಾಂಧಾರಿ ಪರಿರಚಿತ ಗಜ ತುರಗ ಶಾಲೆಯ ವಿಪುಳ ವೀಧಿಯಲಿ 
ತಪ್ಪಲೊಮ್ಮಿಗೆ ಪಾಂಡು ಕುಂತಿಗೆ 

ಬಿರಿಯೆ ನೆಲ 
ಮುಪ್ಪಿನಲಿ ಮರುಳಾಟವಾಗಲಿ | 

ಮೊರೆವ ಭೇರಿಯ ಬಹಳ ಕಹಳ 
ದನು ನಗುತ ಯಮಸೂನು ೩೨ ಸೃರದ ಕಳಕಳ ತೀವಿತಬುಜ ಭವಾಂಡ ಖರ್ಪರವ ೩೯ 
- ಖಳರು ಮೊದಲಲಿ ಕೌರವರು ಕಲಿ 

- ಏನಿದದ್ಭುತ ರಭಸವಿದೆಲಾ 
ಮೊಳೆಯನಂಕುರಿಸುವ ಕುವಿದ್ಯಾ 

ಮಾನನಿಧಿಗಳು ಮರಳಿ ಕುಂತೀ 
ಕಲಿತ ಮಾಯರು ಕರ್ಣ ಶಕುನಿಗಳವರ ಸಂಗದಲಿ ಸೂನುಗಳ ಬಲ ಬಂದು ಬಿಟ್ಟುದು ಪುರದ ಬಾಹೆಯಲಿ 
ತಿಳಿದು ನಡೆವವನಲ್ಲವಿದು ನಿ 

ಏನು ಕೌರವರೊಡನೆ ಶರ ಸಂ 
ರ್ಮಲದ ನೀತಿಗೆ ಸಲ್ಲ ನಿಜ ಪಿತ 

ಧಾನವೋ ವಿನಯಾನುಗುಣ ಸಂ 
ನೋಳಗು ನಿರ್ವಳವಿಲ್ಲವೆಂದನು ನಗುತ ಕಲಿಭೀಮ ೩೩ ಧಾನವೋ ತಾನೆನುತ ಗಜಬಜಿಸುದುದು ಗಜನಗರ ೪೦ 
- ನೆನಹಿನಭಿಮತವಲ್ಲ ದುರ್ಯೋ 

- ಪುರವ ಹೊಕ್ಕನು ನೃಪತಿ ಪರಿಮಿತ 
ಧನನ ಸೌಬಲ ಕರ್ಣರಭಿಮತ 

ಪರಿಜನದಾ ರಾಜ ಬೀದಿಯ 
ಜನಪ ಧೃತರಾಷ್ಟ್ರನಿಗೆ ಗಾಂಧಾರಿಗೆಯಲಂಫ್ಯವಿದು ನೆರವಿ ನೆರವಿಯ ಜನದ ಪುನರಾಗಮನ ವಿಸ್ಕ ಯುವ 
ಅನುನಯದ ಹೊತ್ತಲ್ಲ ನೀವ್ ಹ 

ಪರಿಣತ ಸ್ತ್ರೀ ಬಾಲ ವೃದ್ಧರ 
ಸಿನಪುರಿಯ ಹೊಕ್ಕಾಗ ಘನಕಾ 

ವಿರಸ ವಚನವನಾಲಿಸುತ ನೃಪ 
ನನಕೆ ಗಮಿಸುವಿರೆಂದರಾ ದೌವಾದಿ ಮಂತ್ರಿಗಳು ೩೪ ನರಮನೆಗೆ ಬಂದೆರಗಿದನು ಧೃತರಾಷ್ಟ್ರನಂಫಿಯಲಿ ೪೧ . 
- ಕರೆಯೆ ಕಾದುವುದಾಡುವದು ಸಂ 

- ಸೋಲದಲಿ ಮನನೊಂದು ಹೋದುದು 
ಗರಕೆ ಜೂಜಿಂಗಿದು ಮಹೀಶರ 

ಹೊಲದಮ್ಮ ಭಿಮತಕೆ ನಿನ್ನೊಳು| 
ಪರಮ ಧರ್ಮವಲೇ ನಿಧಾನಿಸೆ ವೈದಿಕಾಂಗದಲಿ 

ಮೇಳದಿಂದೊಂದಾಗಿ ಮಜ್ಜನಭೋಜನಾದಿಗಳ 
ಗುರುವಲಾ ಧೃತರಾಷ್ಟ್ರನಾತನು 

ಲೀಲೆಯಲಿ ಮಾಡುವದು ಸದ್ಯ 
ಕರೆಸಿದಲ್ಲಿ ವಿಘಾತಿ ಬಂದರೆ 

ತಾಳಿಯಲಿ ರಮಿಸುವದು ಮನದ ವಿ 
ಬರಲಿ ಸೈರಿಸಬಲ್ಲೆನೆಂದನು ಧರ್ಮನಂದನನು ೩೫ ಟಾಳವಿಲ್ಲದೆ ಬದುಕಿ ನಿಮ್ಮೊಳಗೆಂದನಂಧನೃಪ ೪೨ 
- ಜನಪನಾಜ್ಞೆಯ ಮೀರಿ ಬಳಸುವು 

- ಕೃತಕವಿಲ್ಲದೆ ಬಂದೆ ನೀನೀ 
ದನುಚಿತವು ನಮಗಿನ್ನು ಭೀಮಾ 

ವ್ಯಧಿಕರಕೆ ಮನ ಬಹರೆ ಸುಖ ಸಂ 
ರ್ಜುನ ನಕುಲ ಸಹದೇವರಭಿಮತವಮ್ಮ ಮತವೆನಲು ಗತ ಸುಹೃದ್ರತದಲಿ ರಮಿಸೈ ಕ೦ದ ಹೋಗೆಂದು 
ಮನ ಮೊದಲು ಕರಣಂಗಳಾತ್ಮ೦ 

ಸುತತನದ ಸೌಹಾರ್ದ ಸಂಭಾ 
ಗನುಚರರೊ ಬಾಧಕರೂ ನಿಮ್ಮ ಯ 

ವಿತದ ಹೊರಬಾಹೆಯಲಿ ಧರಣಿ 
ಮನಕೆ ಚೆಮಾವುಗೆಗಳೆಂದರು ಪವನಜಾದಿಗಳು ೩೬ ಪತಿಯನುಪಚರಿಸಿದನು ಚದುರಿಗತ 
ಮರಳಿ ಪಾಳೆಯ ಬಿಡಲಿ ಶಿಷ್ಟರ 

- ಸರ್ವಲೋಕವಿನಾಶಕರವೀ 
ಕರೆಸಿ ಪೇಳೆನುತವನಿಪತಿ ಗಜ 

ಗುರ್ವಣಿಯು ದೈವಾಭಿಪಾಕಕೆ 
ಪುರಿಗೆ ತಿರುಗಿದನರಿಯನೇ ಕೌರವನ ಕೃತ್ರಿಮವ 

ದರ್ವಿಯಾಯಿತು ಧರ್ಮಪುತ್ರನ ಬುದ್ಧಿ ವಿಸ್ತಾರ 
ಕೊರಳಲಿಕ್ಕಿದ ವಿಧಿಯ ಕಳ್ಳಿಯ 

ಸರ್ವಜನವೊಂದೆಸೆ ಯುಧಿಷ್ಠಿರ 
ಹುರಿ ಬಲುಹಲೇ ಧರ್ಮಸುತ ನೋಡ 

ನೋರ್ವನೊಂದೆಸೆ ಶಕುನಿ ಕೌರವ 
ಮುರಿಚಲಾಪನೆ ಕೇಳು ಜನಮೇಜಯ ಮಹೀಪಾಲ ೩೭ ರೀರ್ವರೊಂದೆಸೆ ಜೂಜಿನಭಿಮತವರಸ ಕೇಳೆಂದ ೪೪ 
ಸುತರು ಸಚಿವರು ಮಂತ್ರಿಗಳು ನಿಜ 

- ಕಂದು ಕುಳಿರ್ದುದು ಸಭಾಸದ 
ಸತಿಯರಾಪ್ತರು ಬಂಧುಗಳು ಭೂ 

ವೃಂದ ನೆರೆದುದು ಮತ್ತೆ ಜೂಜಿನ 
ಪತಿಗಳನುಜರು ಬುಧರು ಚಾತುರ್ಬಲದ ನಾಯಕರು ದಂದುಗದ ದುರ್ವ್ಯಸನ ಮುಸುಕಿತು ಧರ್ಮನಂದನನ 
ಮತವು ಮರಳುವದ ಧರಣಿ 

ತಂದು ಮಣಿಮಯ ಸಾರಿವಲಗೆಯ 
ಪತಿಯನುತ್ಸಾಹಿಸುವ ಗತಿ ಸಂ 

ನಂದು ಮೊಹರಿಸಿದರು ಜೂಜಿಂ 
ಗತವಲೇ ನವಗೆನುತ ನಡೆದುದು ಬುಧಜನಸ್ತೋಮ ೩೮ ಗಿಂದುಕುಲದ ಮಹೀಶನನುವಾದನು ಸರಾಗದಲಿ ೪೫ 


ಸಭಾ ಪ ವF 


೧೫೩ 


- ಎಳ್ಳನಿತು ಖಯಖೋಡಿ ಚಿತ್ತದೋ 
ಇಲ್ಲ ನಿಜ ಪಾಂಡಿತ್ಯ ಪರಿಣತಿ 
ಬಿಲ್ಲ ಬಿಸುಟುದು ಬೆದರಿಹೋಯ್ತು ವಿವೇಕವಿಸ್ತಾರ 
ಖುಲ್ಲರೊಡನೆಯೆ ಬೇಳಮೇಳಕೆ 
ಚಲ್ಲಣವ ವೆಂಟಣಿಸಲಾ ಜನ 
ವೆಲ್ಲ ಮರುಗಿತು ಧರ್ಮಜನ ಮರುಜೂಜಿನುಬ್ಬಟೆಗೆ ೪೬ 

ತೆಗೆದು ಸಾರಿಯ ಹೂಡಿ ಹಾಸಂ 
ಗಿಗಳ ಹೊಸೆದನು ಶಕುನಿ ಧರ್ಮಜ 
ಹೊಗಳು ಹೊಣಿಯನು ವಚನಿಸೋಡ್ಕವನಿದು ವಿನೋದವಲೆ 
ಬಗೆವಡೊಂದೇ ಹಲಗೆ ಮೇಲಣ 
ದುಗುಣ ಸಲ್ಲದು ಜೂಜುಗಾರರ 
ವಿಗಡತನವಲ್ಲೆಂದು ನೃಪತಿಗೆ ಸೂಸಿದನು ನಗೆಯ ೪೭ 
- ಲಲಿತ ರಾಗದ ರಸದಗೋರಿಯ 
ಬಿಲುಸವಿಯ ಮೃಗದಂತೆ ವಿಷಯದ 
ಕುಳಿಯೊಳಗೆ ಕಾಲೊಡಕಿ ಬಿದ್ದ ಸುಯೋಗಿಯಂದದಲಿ 
ಕಲಿತ ವಿಕಳಾವೇಶದಲಿ ವಿ 
ಹೃಲಿತ ವಿವಿಧಸ್ತೋತ್ರ ನಯ ಸಂ 
ಚಲಿತನೆಂದನು ಶಕುನಿ ನೀ ನುಡಿಯೊಡ್ಡವೇನೆಂದು ೪೮ 
- ಧರಣಿಪತಿ ಕೇಳೆ ನಿನ್ನ ಧಾರುಣಿ 
ಕುರುಪತಿಯ ನೆಲನೊಡ್ಡ ನಿಮಾ 
ಯೆರಡರಸುಗಳೊಳಾರು ಸೋತರು ಸೋತಭೂಪತಿಗೆ 
ವರುಷ ಹನ್ನೆರಡರಲಿ ವನದೊಳ 
ಗಿರವು ಮೇಣಜ್ಞಾತವೊಂದೇ 
ವರುಷ ಹದಿನಾಲ್ಕರಲಿ ಹೋಗುವುದು ತಮ್ಮ ಪಟ್ಟಣವ ೪೯ 
- ಮರೆಯಲಿಹುದಜ್ಞಾತವಾಸದೊ 
ಛರಿದರಾದೊಡೆ ಮತ್ತೆ ವನದಲಿ 
ಚರಿಸುವುದು ಹನ್ನೆರಡು ವರುಷವು ಸತ್ಯಭಾಷೆಯಲಿ 
ಮುರಿದು ತಪ್ಪಿದ ನೃಪನನೀಶ್ವರ 
ನರಿವನ್ನೆಲೆ ರಾಜಧರ್ಮ ವ | 
ಮೆರೆವರಾಡುವುದೊಡ್ಡವೀ ಪರಿಯೆಂದನಾ ಶಕುನಿ ೫೦ 
- ಅಂಜುವರೆ ನಿಲು ಜೂಜುಗಾರರ 
ಭಂಜವಣಿಗೊಳಗಹರೆ ಬಾ ನೃಪ 
ರೆಂಜಲಿಸಿ ಬಿಡಬಹುದೆ ಪರಮ ದೂತರಸಸುಧೆಯ 
ರಂಜಕರು ನಾವಲ್ಲ ಜೂಜಿಗೆ 
ಕಂಜಭವ ತಾನೆನೊ ಡನೆ ಕೆಲ 
ರಂಜದಿಹರಾರೆಂದು ಗರುವವ ಸೂಸಿದನು ಶಕುನಿ ೫೧ 

ಉಗ್ರಭಾಷೆಯದೇಕೆ ಶಿವಶಿವ 
ವಿಗ್ರಹ ಪ್ರತಿಮುಖದ ವಿಷವಾ 
ವಗ್ರಹದಲಿದು ಬೆಂದುಹೋಗದೆ ಭರತಸಂತಾನ 
ನಿಗ್ರಹಿಸಲೇಕಕಟ ಕುರುಕುಲ 
ದಗ್ರಿಯನನೆಂದಖಿಳ ಸಚಿವರು 
ದಗ್ರಚರಿತರು ಮುರಿದು ನುಡಿದರು ನೀತಿವಚನದಲಿ ೫೨ 


ವಿದುರ ಗುರು ಗುರುಸೂನು ಬಾಸ್ತಿಕ 
ನದಿಯ ಮಗ ಗಾಂಧಾರಿ ಕುಂತೀ | 
ಸುದತಿ ಭೂರಿಶ್ರವ ಯುಯುತ್ಸು ವಿಕರ್ಣ ಸೃಂಜಯರು 
ಇದು ವಿಷಮವೆಂದಾಕೃಪ – 
ಪದಿ ವೃಕೋದರ ಪಾರ್ಥ ಯಮಳರು 
ಕುದಿದರೊಳಗೊಳಗಾಡಲಮ್ಮದೆ ರಾಯನಿದಿರಿನಲಿ ೫೩ 

ತಿಪ ಕೇಳ್ ದುರ್ವ್ಯಸನ ವಿಷಮ 
ವ್ಯತಿಕರದ ಭಾಷೆಯನು ನೃಪ ಮಿಗೆ 
ಪತಿಕರಿಸಿದನು ಹೊಸೆದು ಹಾಸಂಗಿಗಳ ಹಾಯ್ದಿದನು 
ಸತಿಯ ದಕ್ಷಿಣ ನಯನವೀ ಭೂ 
ಪತಿಯ ವಾಮ ಭುಜಾಕ್ತಿಗಳು ದು 
ರ್ಗತಿಯ ಸೂಚಿಸಿ ತೋರುತಿರ್ದವು ಧರ್ಮನಂದನನ ೫೪ 
- ದಾಯವೇ ಮರು ಪೂತು ದುಗತಿಗ 
ನಾಯಸವಲೇ ಚೌಕವೊಂದೇ 
ಕಾಯಲಾಗದೆ ಹಾಯ್ದು ಹಾಯ್ಕೆಂದೊದರಿ ಗರ್ಜಿಸಿದ 
ರಾಯ ಸೋತನು ಧರ್ಮಸುತ ಕುರು 
ರಾಯ ಗೆಲಿದನು ಕಟ್ಟು ಗುಡಿಯನು 
ರಾಯನೂರೊಳಗೆಂದು ಮಿಗೆ ಬೊಬ್ಬಿರಿದನಾ ಶಕುನಿ ೫೫ 

ಹಣುಗಿತರಸನ ವದನ ತಾಳಿಗೆ 
ಯೋಣಗಿತವನಿಗೆ ನಟ್ಟದಿಟ್ಟಿಯ 
ಮಣಿದ ನೆನಹಿನ ಮುರಿದ ಮಹಿಮೆಯ ತಾಗಿದಪದೆಸೆಯ 
ಜುಣುಗಿದುಬ್ಬಿನ ಸತ್ಯದಲಿ ಕೇ 
ವಣಿಸಿದರಿವಿನ ವಿಕೃತ ಕರ್ಮದ 

[ ೫೬ 
ಕುಣಿಕೆಗೊಲೆದೋಲೆದರಸನಿದ್ದನು ಹೊತ್ತ ದುಗುಡದಲಿ 

ಉಬ್ಬು ಮುರಿದುದು ತಮ್ಮೊಳೊಬ್ಬರ 
ನೊಬ್ಬನೀಕ್ಷಿಸಿ ಕೈಯ್ಯಗಲ್ಲದ 
ನಿಬ್ಬರದ ನಿಡುಸುಯ್ದ ಖೋಡಿಯ ಮನದ ಕಳ್ಳು ದಿಯ 
ಜಬ್ಬುಲಿಯ ಜಾಣಿಕೆಯ ಚಿಂತೆಯ 
ಹಬ್ಬುಗೆಯ ಹರವಸದ ಖೇದದ 
ಮಬ್ಬಿನಲಿ ಹಣಗಿದರು ಪವನಜ ಫಲುಗುಣಾದಿಗಳು ೫೭ 

ಕಂಡನೇ ಧೃತರಾಷ್ಟ್ರನನು ಕೈ 
ಕೊಂಡನೇ ವನ ದೀಕ್ಷೆಯನು ಪಿತ 
ನಂಡಲೆದು ಕೃಷ್ಣಾಜಿನವನುಡುಗೊರೆಯನಿತ್ತನಲೆ 
ಚಂಡಿಗೊಂಡರೆ ನನಗೆ ನಿನ್ನಿನ 
ಭಂಡತನ ಬಾರದ ವನವಾ 
ಖಂಡಲಪ್ರಸ್ಥವಲೆ ನಿನಗಿನ್ನೆಂದಳಿಂದುಮುಖಿ - ೫೮ 

ಕಳೆದು ಬಿಸುಟರು ಮತ್ತೆ ರತ್ನಾ 
ವಳಿಯ ವಿವಿಧಾಭರಣವನು ಪರಿ 
ಲಲಿತ ಕೃಷ್ಣಾಜಿನವ ಹೊದೆದರು ಹಾಯ್ಕೆ ಹಚ್ಚಡವ 
ನಳಿನಮುಖಿ ನಳನಳಿಪ ಮುಕ್ತಾ 
ವಳಿಯಲಂಕಾರವನುಗಿದು ಸಭೆ 
ಯೊಳಗೆ ಬಿಸುಟಳು ನಿಂದಳಬಲೆ ನಿಜಾಭಿರೂಪದಲಿ ೫೯ 


೧೫೪ 


ಮ ಹಾ ಭಾರ ತ 

( ಸಂಧಿ 
- ಸಾಲದೇ ನಿಮಗಿನ್ನು ಕೌರವ 

ಕುತ್ತು ದಲೆಗಳ ಮೃಗದ ತೊಗಲಿನ 
ರೋಲಗದ ಫಲವಾಯಲಾ ವನ | 

ಸುತ್ತು ಹೊದಕೆಗಳೆಡದ ಕೈಗಳೊ . 
ಮಾಲೆ ಕೊರಳಿಂಗಲ್ಲ ಚರಣಾಭರಣವಾಯಿತೆಲೆ 

ಳೆತ್ತಿದಾಯುಧ ತತಿಯ ಭಂಗದ ಭೂರಿ ತಾಪದಲಿ 
ಬೀಳುಕೊಳಿರೇ ಬೊಪ್ಪನವರನು 

ಹೊತ್ತು ವೆದೆಗಳ ಹೊಗೆವ ಮೋರೆಯ 
ಮೇಲೆಮೋಹದ ತಾಯಲಾ ನಡೆ 

ಕಿತ್ತಡದ ಕಡುಗೋಪ ಸುವತೆಗ. 
ಹೇಳಿ ಕಳುಹಿಸಿಕೊಂಬೆವೆಂದನು ಭೂಪತಿಗೆ ಭೀಮ ೬೦ ಆತ್ಮಡಿಯ ತಡವಾಯ ನೃಪರೆತಂದರೊಗ್ಗಿನಲಿ ೬೭ 
ಬಂದರಿವರರಮನೆಗೆ ನೇಮವೆ 

ಮುಂದಣಾತನು ಪಾರ್ಥನಾತನ 
ಯೆಂದು ಪದಕೆರಗಿದರೆ ಕಣು ನೀ 

ಹಿಂದೆ ಭೂಪತಿ ಧರ್ಮಪುತ್ರನ 
ರಿಂದ ನನೆದನು ತಂದೆ ಮಕ್ಕಳ ಬಿಟ್ಟು ಬದುಕುವನೆ ಹಿಂದೆ ಮಾಗ್ರೀತನಯರಿಬ್ಬರ ಹಿಂದೆ ಪಾಂಚಾಲೆ 
ಇಂದುಮುಖಿ ಮರುಗಿದಳು ನಾವಿ 

ಹಿಂದೆ ಕುಂತೀ ದೇವಿಯಾಕೆಯ 
ನೃಂದು ಕಾಬೆವು ನಿಮ್ಮನಕಟಕ 

ಹಿಂದಣಾತನು ಭೀಮನೆಂದಾ 
ಟೆಂದಳತಿಮೋಹಿತೆಯಲಾ ಕುಂತೀ ಕುಮಾರರಿಗೆ ೬೧ ಮಂದಿತೋರಿದುದೊಬ್ಬರೊಬ್ಬರಿಗಿವರನೀಕಿಸುತ ೬೮ 
ವನದೊಳತ್ಯಾಯಾಸ ನೀವೆಂ 

- ಹರನ ಜೋಡು ಮುರಾಂತಕನ ಸಮ 
ತನುಭವಿಸುವಿರಿ ಪಾಪಿ ದುರ್ಯೋ 

ದೊರೆ ವಿರಿಂಚನ ಪಾಡು ಶಕ್ರನ 
ಧನನ ದುರ್ಜನ ಸಂಗ ನಿನಗಿದು ಸಿಂಗಿಯಾದುದಲೆ ಸರಿಸದವರಿಗೆ ಭಂಗವೀ ವಿಧಿಯಾ ವಿಪತ್ತುಗಳೆ 
ವನಿತೆ ನಿಮ್ಮೊಡನೆಂತು ತೋಳಲುವ 

ನರರನೀ ಕೌರವರ ಮಿಕ್ಕಿನ 
ಛನವರತ ಗಿರಿ ಗುಹೆಯ ಘಟ್ಟವ 

ನೊರಜುಗಳ ಪಾಡೇನು ಶಿವಶಿವ 
ನೆನುತ ನುಡಿದಳು ಕುಟಿಲಗರ್ಭದ ಗುಣದ ಬೆಳವಿಗೆಯ ಕರುಣಿಯಲ್ಲ ವಿಧಾತ್ರನೆಂದುದು ನೆರೆದ ಜನನಿಕರ ೬೯ 
ಬೀಳುಕೊಡಿರೇ ಸಾಕು ಬಹಳ ಕೃ 

- ಕೇಳಿದಭಿಮನ್ಯು ಪ್ರಮುಖ ಭೂ 
ಪಾಳುಗಳೆಲಾ ವಿಧಿಯ ಚಿತ್ರ ವಿ 

ಪಾಲ ತನುಜರು ಸಚಿವರಾಪ್ತರು 
ಟಾಳ ಗತಿಗೇನಾಯು ಹದಿಮೂರಬುದವವಧಿಯಲೆ ಪಾಳೆಯದ ತಲ್ಲಣದ ಖಯಖೋಡಿಯ ಮನೋವ್ಯಥೆಯ 
ಮೇಲೆ ನಿಮ್ಮಾತ್ಮಜರಿಗವನೀ | 

ಹೇಳಲರಿಯೆನು ಬಂದು ಕಂಡರು 
ಪಾಲನೆಯ ಪರುಟವದ ಪಟ್ಟವ 

ಗೋಳಿಡುತ ಪದಕೆರಗಿದರು ನೃಪ 
ಪಾಲಿಸುವರಿದಕೇನು ಹೊಳೆಹವೆಂದನಾ ದೌಮ್ಯ ೬೩ ನಾಲಿ ನೀರೇರಿದುವು ನನೆದರು ನಯನವಾರಿಯಲಿ ೭೦ 
ಫಲಕುಜದ ಪಲ್ಲವದ ಪದಕರ 

ಕರೆಸಿದನು ಪರಿವಾರವನು ನಿಮ 
ತಳದ ವಿಪುಲ ತಮಾಲ ಪತ್ರದ 

ಗರಸು ಕೌರವನಮ್ಮ ಗಜ ರಥ 
ಲಲಿತ ಕೇತಕಿ ನಖದ ದಾಡಿಮ ದಂತಪಂಗಿಗಳ 

ತುರಗ ಕೊಟ್ಟಿಗೆಯೆತ್ತು ಭಂಡಿ ಕೊಟಾರ ಕೊಪ್ಪರಿಗೆ 
ನಳಿನ ನಯನದ ಮಧುಪ ಕುಲ ಕುಂ 

ಸರಕು ಸರ್ವಸೃಗಳು ಕೌರವ 
ತಳದ ವನಸಿರಿ ಸವತಿಯಾದಳು | 

ನರಮನೆಗೆ ನಡೆಯಲಿ ವನಾಂತದೋ 
ಜಲಜಮುಖಿ ಪಾಂಚಾಲೆಗೆಂದನು ಭೌಮ್ಯಮುನಿ ನಗುತ ೪ರವು ನಮಗೆಂದರುಹಿದನು ಸಚಿವರಿಗೆ ಸಹದೇವ ೭೧ 
- ಇವರು ಕಳುಹಿಸಿಕೊಂಡರಾ ನೃಪ | 

- ಕರಿಗಳನು ಕೌರವನ ಮಾವಂ 
ಭವನವನು ಹೊರವಂಟರೊಡನು 

ತರಿಗೆ ಕೈಗೊಳಿಸಿದರು ರಥ ಹಯ 
ತೃವ ವಿಹೀನರು ವಿದುರ ಭೀಷ್ಮ ದ್ರೋಣಗೌತಮರು ತುರುಗಳುಂ ಕೈವರ್ತಿಸಿತು ಸೂತರಿಗೆ ಗೋವರಿಗೆ 
ಅವನಿಪತಿ ದುರ್ಯೋಧನಾದಿಗ 

ಸರಕನವನಿಪನನುಚರರಿಗು 
ಇವನ ಸಹಭವರುಳಿಯೆ ಬಂದುದು 

ತರಿಸಿದರು ಪಾರಕವನೊಪ್ಪಿಸಿ 
ವಿವಿಧಜನದೊತ್ತೊತೆ ಮಸಗಿತು ರಾಜಬೀದಿಯಲಿ ೬೫ ವರ ಸುಭಟರಳವಡಿಸಿಕೊಂಡರು ಕಾನನೋಚಿತವ ೭೨ 
ಸಂದಣಿಸಿದುದು ಕೇರಿಕೇರಿಯ 

ಹರಿದರಿಂದ್ರಪ್ರಸ್ಥಕಾತನ 
ಮಂದಿ ಮನೆಮನೆ ಮೇಲೆ ಘನ ತರು 

ಚರರು ಸಚಿವರು ಹೊಕ್ಕು ಪಾಂಡವ 
ವೃಂದದಲಿ ಪುರಸದನ ಶಿಖರೌಘದಲಿ ಶೋಕಿಸುತ, ರರಮನೆಯು ಮುದ್ರಿಸಿದರಲ್ಲಿಯ ನಾಡು ಬೀಡುಗಳ 

ಕರೆಸಿ ಕಾಣಿಕೆಗೊಂಡು ಠಾಣಾಂ 
ನಿಂದುದಲ್ಲಿಯದಲ್ಲಿ ನೋಟಕ 

ತರದ ನಾಯಕವಾಡಿಗಳ ಸಂ 
ರಿಂದ ಕೆತ್ತುದು ಬೀದಿ ಪುರಜನ 

ವರಣಿಗಳ ಸಂತವಿಸಿದರು ಕುರುರಾಜ ಮುದ್ರೆಯಲಿ ೭೩ 
ಬಂಧಿಯಲಿ ಸಿಲುಕಿದ ನೃಪಾಲರು ನಡೆದರೊಗ್ಗಿನಲಿ ೬೬ 


ಸ ಭಾ ಪರ್ವ 


೧೫ 


೧೬ ] 


- ಅರಸ ಕೇಳಾಶ್ಚರ್ಯವನು ಗಜ 
ಪುರದ ಬೀದಿಯೊಳಿವರು ಬರುತಿರೆ 
ದುರುಳ ದುಶ್ಯಾಸನನು ಮಿಗೆ ಹರಿತಂದನೇಡಿಸುತ 
ಬೆರಲನಾಡಿಸಿ ಹೋದರೀ ಹೊ 
ದರಸು ಕಾನನದತ್ತು ಪುನರಪಿ 
ಸರಿದವೆತ್ತುಗಳೆನುತ ಬಂದನು ಹಿಂದೆ ಪವನಜನ ೭೪ 
- ತಿರುಗಿ ಕಂಡನು ಭೀಮನುಬ್ಬಿದ 
ಹರುಷ ಹೃದಯನ ಮನದರೋಪದೋ 
ಳರಸನನು ನೋಡಿದನು ಭೂಪತಿ ಮೊಗದ ಸನ್ನೆಯಲಿ 
ತಿರುಹಿದನು ತಮ್ಮ ನನು ಗದೆಯನು 
ತಿರುಗಿ ಹಾಯಿಕಿ ಹಿಡಿದು ಮಾರುತಿ 
ಯರಸನಾಜ್ಞೆಯೊಳಂಜಿ ನಡೆದನು ನೃಪತಿ ಕೇಳೆಂದ ೭೫ 

ಪುರವ ಹೊರವಂಟಿವರು ಗಂಗಾ 
ವರನದಿಯ ತೀರದಲಿ ನಿಂದರು 
ಪರಿಜನವ ಕಳುಹಿದರು ಧೃತರಾಷ್ಟ್ರನ ಪಸಾಯಿತರ 


ಗುರುಜನಕೆ ಪೊಡವಂಟು ಬೀಳ್ಯಂ 
ಡರು ನದೀಜದ್ರೋಣಕೃಪರನು 
ಕರೆದು ಕುಂತಿಯ ನಿಲಿಸಿದರು ವಿದುರನ ನಿವಾಸದಲಿ ೭೬ 

ಕಳುಹಿ ಮರಳಿದು ವಿದುರನರಸನ 
ನಿಲಯಕ್ಕೆ ತಂದನು ಕುಮಾರರ 
ಕಳುಹಿ ಬಂದ್ರೆ ತಮ್ಮ ಮತವೇನಾ ಯುಧಿಷ್ಠಿರನ 
ಉಳಿದವರ ಹದನೇನು ದುರುಪದಿ 
ಲಲನೆಯೇನೆಂದಳು ನಿದಾನವ 
ತಿಳಿದು ಬಂದ್ರೆ ಹೇಳೆನುತ ಧೃತರಾಷ್ಟ್ರ ಬೆಸಗೊಂಡ ೭೭ 

ಮುನಿಪ ಜಪಿಸುತ ಹೋದನಗ್ನಿಯ 
ವಿನುತಸೂಕ್ತವನೆತ್ತುಗೊದುವಿ 
ನನಿಲಜನು ದುಗುಡದಲಿ ಫಲುಗುಣ ಯಮಳರೊಂದಾಗಿ 
ವನಿತೆಯನು ನಡುವಿಟ್ಟು ಹೊರವಂ 
ಟನು ಯುಧಿಷ್ಠಿರ ನೃಪತಿ ನಿಯತದಿ 
ನೆನೆವುತಿದ್ದನು ವೀರನಾರಾಯಣನ ಪದಯುಗವ ೭೮ 


ಇತಿ ಶ್ರೀಮದಚಿಂತ್ಯ ಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ 

ಮಕರಂದ ಮಧುಪಾನ ಪುಷ ವಚಃ ಪಟ್ಟದೀ ನಿಕಾಯ 
ಶ್ರೀಮತ್ಕುಮಾರವ್ಯಾಸಯೋಗೀಂದ್ರ ವಿರಚಿತಮಪ್ಪ 
ಕರ್ಣಾಟ ಭಾರತ ಕಥಾಮಂಜರಿಯೊಳ್ 
ಸಭಾಪರ್ವ ಸಮಾಪ್ತಮಾದುದು. 


ಅರಣ್ಯ ಪರ್ವ 


ಮೊದಲನೆಯ ಸಂಧಿ 
ಸೂ ಸಕಲ ರಾಜ್ಯವನುಳಿದಿವರು ಕಾ 

ವ್ಯಕ ಮಹಾವನದೊಳಗೆ ಕೀ 

ಚಕೆ ಕುಲಾಂತಕ ಕೆಡಹಿದನು ಕಿಷ್ಕಾರ ದಾನವನ 
ಕೇಳು ಜನಮೇಜಯ ಧರಿತ್ರೀ 

ತುಂಬಿದನು ಕಂಬನಿಯನಕಟ ವಿ 
ಪಾಲ ಗಂಗಾತೀರದಲಿ ಭೂ 

ಡಂಬಿಸಿತೆ ವಿಧಿಯೆನ್ನನಿನಿಬರ | 
ಪಾಲಕರು ಗುರು ಭೀಷ್ಮ ವಿದುರಾದ್ಯಖಿಳ ಬಾಂಧವರ ನಂಬಿಸುವ ಪರಿಯೆಂತು ವಸನ ಗ್ರಾಸವಾಸದಲಿ 
ಬೀಳುಗೊಟ್ಟರು ಗಜಪುರದ ಜನ 

ತುಂಬಿ ಸಿರಿಗೆಡಹಿಯೊಳ ಲಕುಮಿಯ 
ಜಾಲವನು ಕಳುಹಿದರು ಗಂಗಾ 

ಮುಂಬಿಗನೊಳಪದೆಸೆಯ ಕುಂತದ 
ಕೂಲದುತ್ತರ ಭಾಗದಲ್ಲಿ ಮಾಡಿದರು ವಿಕ್ರಮವ ೧ . ಚುಂಬಿಗಳೇನುಂಟು ಫಲವೆಂದರಸ ಬಿಸುಸುಯ್ದ ೬ 
- ನಿಲಿಸೆ ನಿಲ್ಲದೆ ಬಂದರರಸನ 

- ಖೇದವೇಕೆರೆ ನೃಪತಿ ಹರುಷ ವಿ 
ಬಳಿಯಲಗ್ಗದ ಮಂಡಲೇಶ್ವರ 

ಪಾದದಲಿ ಸುಖ ದುಃಖದಲಿ ನುತಿ | 
ರೊಲಿದು ಸಾಕಿದ ರಾಜಪುತ್ರರು ಹಲವು ಮನ್ನಣೆಯ 

ವಾದ ಪರಿವಾದದಲಿ ಸಮಬುದ್ದಿಗಳಲಾ ದ್ವಿಜರು 
ಬಲುಭಟರು ಬಾಹತ್ತರದ ನಿ 

ಈ ದುರಂತದ ಚಿಂತೆ ಬೇಡೆಲೆ 
, ಶೃಲ ನಿಯೋಗಿಗಳಾಶ್ರಮಿಗಳ 

ದ್ವಾದಶಾತ್ಮನ ಭಜಿಸಿದರೆ ಭ 
ಗ್ಗಳೆಯ ವಿಪ್ರಸ್ತೋಮ ಬಂದುದುಕೋಟಿಸಂಖ್ಯೆಯಲಿ ೨ ಕ್ಯಾದಿ ಬಹುವಿಧದನ್ನ ಸಿದ್ದಿ ಪುದೆಂದನಾ ದೌಮ್ಯ ೭ 
ತಿರುಗಿ ಕಂಡನು ಭೂಮಿ ಭಾರದ 

ಧರಣಿಪತಿ ಕೇಳ್ ದೌಮ್ಯ ವಚನಾಂ 
ನೆರವಿಯನು ಗಲ್ಲ ದಲಿ ಕರವಿ 

ತರದೊಳಮರನದೀವಿಗಾಹನ 
ಟ್ಟರಸ ತಲೆದೂಗಿದನು ಸುಯ್ದ ನು ಬೈದು ದುಷ್ಕ ತವ . ಪರಮ ಪಾವನ ಕರಣನೀಕ್ಷಿಸಿ ತರಣಿಮಂಡಲವ 
ಧರಣಿ ಸೇರಿದುದಹಿತರಿಗೆ ಕರಿ 

ಮುರುಹಿ ಮೂಲಾಧಾರ ಪವನನ 
ತುರಗ ರಥವೆಮಗಿಲ್ಲ ವಿಪಿನದ 

ನುರು ಸುಪು 
ಪರಿಭವಣಿಗಿವರೇಕೆ ಬೆಸಗೊಳು ಭೀಮ ನೀನೆಂದ ೩ ವರ ಸಮಾಧಿಯಲಿನನ ಮೆಚ್ಚಿಸಿದನು ಮಹೀಪಾಲ ೮ | 
ನಿಲ್ಲಿರೆ ದ್ವಿಜನಿಕರ ಕಳುಹಿಸಿ 

ವರವ ಕೊಟ್ಟೆನು ನಿನಗೆ ಹೇಮದ 
ಕೋಳಿ ಪುರವರ್ಗ ನೇಮವ 

ಚರುಕವಿದೆ ವಿವಿಧಾನ ಪಾನೋ | 
ಕೋಳಿಕ್ಕೆ ಪರಿವಾರ ಮಕ್ಕಳತಂದೆ ಮೊದಲಾಗಿ 

ತರದ ತವನಿಧಿ ನಿನ್ನ ವಧು ಬಾಣಸನ ಕರಣದಲಿ 
ಎಲ್ಲಿ ಮಳೆ ಮರಗಾಡು ಪಲ್ಲವ 

ವಿರಚಿಸಲಿ ಬಳಿಕುಣಿ ಶತ ಸಾ 
ಫುಲ್ಲ ಫಲ ಪಾನೀಯ ಪೂರಿತ 

ವಿರವನಂತವು ನೀವು ಬಳಿಕಂ 
ವಲ್ಲಿ ರಾಯನ ಸೆಜ್ಜೆಯರಮನೆಯೆಂದನಾ ಭೀಮ ೪ ಬುರುಹಮುಖಿ ಮರುದಿವಸವೀ ಪರಿಯೆಂದನಾ ದ್ಯುಮಣಿ 
- ಅವನಿಪತಿ ಚಿತ್ರವಿಸು ಬಹಳಾ 

- ಭೂಮಿಪತಿ ಭುಲ್ಲವಿಸಿದನು ನಿ 
ರ್ಣವವ ಹೋಗು ಹಿಮಗಿರಿಯಲಿರು ಭೂ 

ಸೀಮ ಸಂತೋಷದಲಿ ಸುಜನ 
ವಿವರ ಗತಿಯಲಿ ಗಮಿಸು ಗಾಹಿಸು ಗಹನ ಗಹೃರವ ಸೋಮ ರಕ್ಷಣಕಾದ ನಿರ್ವಾಹದ ನಿರೂಢಿಯಲಿ 

ಆ ಮುನೀಂದ್ರಂಗೆರಗಿ ಬಳಿಕೀ 
ಎನಗೆ ನೀನೇ ಜೀವ ನೀನೇ 
ವಿವಿಧ ಧನ ಗತಿ ನಿನೆ ಮತಿ ನೀ 

ಭಾಮಿನಿಯ ಕರೆದೀ ಹದನ ಸು 
ನವಗಡಿಸ ಬೇಡಕಟ ಕೃಪೆ ಮಾಡೆಂದುದಖಿಳಜನ - ೫ ಪ್ರೇಮದಿಂದರುಹಿದನು ತನ್ನ ಸಹೋದರ ವಜಕೆ ೧೦ 


೧೫೬ 


೧೫೭ 


ಅರಣ್ಯ ಪರ್ವ 


ಇವರು ತಿರುಗಿದರಿತ್ತಲಡವಿಯ 
ಭವಣಿಗೆಯ ಭಾರಾಂಕ ಭಾಷೆಯ 
ಲವಿರಳಿತ ಜನಜಾಲ ಸಹಿತಾರಣ್ಯ ಮಾರ್ಗದಲಿ 
ಅವನಿಪತಿ ಕೇಳತ್ತಲಾ ಕೆ . 
ರವನ ನಗರಿಗೆ ಪಾರಿಕಾಂಕ್ಷಿ 
ಪ್ರವರನೊಬ್ಬನು ಬಂದು ಹೊಕ್ಕನು ರಾಜಮಂದಿರವ ೧೧ 

ಮುನಿಯ ಸತ್ಕರಿಸಿದನು ಕೌರವ 
ಜನಪನಾ ಋಷಿ ಮುಖ್ಯನೀತನ 
ವಿನಯ ರಚನೆಗೆ ಮೆಚ್ಚಿ ನುಡಿದನು ರಾಜಕಾರಿಯವ 
ನಿನಗದೊಂದೇ ಕೊರತೆ ಪಾಂಡವ 
ಜನಪರನು ಜೂಜಿನಲಿ ಸೋಲಿಸಿ 
ಕನಲಿಸಿದೆಯದರಿಂದ ಬಲುಗೆಡಹುದು ನಿನಗೆಂದ ೧೨ 
- ಹೋದಕೃತಿಯಂತಿರಲಿ ಸಾಕಿ 
ನಾದರೆಯು ಕೌಂತೇಯರನು ಕರೆ 
ದಾದರಸಿ ಕೊಡು ಧರೆಯನೆನೆ ಬೊಪ್ಪರಿಸಿ ಖಾತಿಯಲಿ 
ಹೊತ್ತು ತೊಡೆಯನು ಹಗೆಗೆ ಕೊಡುವೆನೆ 
ಮೇದಿನಿಯನೆನೆ ರೂಪ ಶಿಖಿಯಲಿ 
ಕಾದುದೀತನ ಹೃದಯ ಶಪಿಸಿದನಂದು ಮೈತ್ರೇಯ ೧೩ 

ತೊಡೆಗಳನ್ನು ಕಲಿಭೀಮ ಬವರದೊ 
ಕುಡಿದು ಕೆಡಹಲಿಯೆಂದು ಶಾಪವ 
ಕೊಡಲು ಮುನಿಪನ ಸಂತವಿಟ್ಟನು ಬಂದು ಧೃತರಾಷ್ಟ್ರ 
ತೊಡೆಗೆ ಬಂದುದು ತೋಟಿ ಸಾಕಿ 
ನೋಡಬಡಿಸಿ ಫಲವಿಲ್ಲ ನಮ್ಮ ಯ | 
ನುಡಿಗೆ ಮರುಮಾತಿಲ್ಲೆನುತ ಮುನಿ ಸರಿದನಾಶ್ರಮಕೆ ೧೪ 
- ಆ ಮಹಾಮುನಿ ಶಾಪ ಭಯವನು 
ಭೀಮಸೇನನ ಬಲುಹ ನೆನೆ ನೆನೆ 
ದಾ ಮನಸ್ಸಿನ ಬೇಗೆಯಲಿ ಬೆದೆಬೆಂದು ಬೇಸರಲಿ 
ಭೂಮಿಪತಿ ಕರೆಸಿದನು ವಿದುರನ 
ನಾ ಮಹಾಜ್ಞಾನಿಯನು ಮುನಿಪನ 
ತಾಮಸವನರುಹಿದೊಡೆ ಬಳಿಕಿಂತೆಂದನಾ ವಿದುರ ೧೫ 

ತಪ್ಪದಿದು ನಿನ್ಯಾತಗಳ ಭುಜ 
ದರ್ಪ ತೀವ್ರ ಜ್ವರದ ವಿಕಳರ 
ನೊಪ್ಪಿತಾದೆ ಸುಯೋಧನಾದ್ಯರು ಜನಿಸಲೀ ಧರೆಗೆ 
ತಪ್ಪುವುದೆಗವಾಕ್ಯ ಸಂಧಿಯೊ 
ತಪ್ಪಿಗೊಳು ಪಾಂಡವರನಲ್ಲದ 
ರಪ್ಪಿಕೊಂಬಳು ಮೃತ್ಯು ನಿನ್ನನು ಕುಮಾರಕರನೆಂದ ೧೬ 

ಎನಲು ಕಿಡಿಕಿಡಿಯೋಗಿ ಕೌರವ 
ಜನಪನೀತನ ಬೈದು ಕುಂತೀ 
ತನುಜರಲಿ ಬಾಂಧವನಲಾ ಹೊಗವರ ಹೊರೆಗೆಂದು 
ಮುನಿದು ಗರ್ಜಿಸೆ ಜೀಯ ಕರ ಲೇ 
ಸೆನುತ ಮನದುಬಿನಲಿ ಪಾಂಡವ 
ಜನಪರಿಹ ಕಾಮ್ಯಕ ವನಾಂತರಕೈದಿದನು ವಿದುರ ೧೭ 


ಇದಿರುಗೊಂಡರು ಹಿರಿದು ಮನ್ನಿಸಿ 
ವಿದುರನನು ಕೊಂಡಾಡಿ ಗುರು ನೃಪ 
ನದಿಜ ಧೃತರಾಷ್ಟ್ರಾದಿಗಳ ಸುಕ್ಷೇಮ ಕುಶಲಗಳ 
ವಿದುರನಾಗಮನ ಪ್ರಪಂಚದ 
ಹದನನೆಲ್ಲವ ಕೇಳಿದರು ಹೇ 
ಳಿದನು ನಿಜ ವೃತ್ತಾಂತವನು ವಿದುರಂಗೆ ಯಮಸೂನು 
- ಇತ್ತಲೀ ವಿದುರನ ವಿಯೋಗದ 
ಚಿತ್ತದಂತಾಪದಲಿ ನೃಪ 
ಮತ್ತೆ ದೂತರ ಕಳುಹಿ ಕರೆಸಿದನಾತನನು ಪುರಕೆ 
ಹೆತ್ತ ಮಕ್ಕಳ ಬಿಡು ಪೃಥಾಸುತ 
ರತ ತಿರುಗೆನೆ ಖಾತಿಗೊಂಡೆನು 
ಮತ್ತೆ ಮುನಿಯದಿರೆಂದು ವಿದುರನನಪ್ಪಿದನು ನೃಪತಿ ೧೯ 

ಆವ ವನದಲ್ಲಿ ಪಾಂಡುಸುತರಿಗೆ 
ತಾವು ನಿನಗೇನೆಂದರನಿಬರ 
ನಾವ ವನದಲಿ ಕಂಡೆ ಕೂಡೆನಿತುಂಟು ಪರಿವಾರ 
ಆವುದಭಿಮತ ಭೀಮಸೇನನ 
ಭಾವವೇನು ಯು 
ರಾವ ಭಂಗಿಯಲಿದ್ದರೆಂದನು ನಗುತ ಧೃತರಾಷ್ಟ್ರ ೨೦ 
- ಅರಸ ಕೇಳ್ ಗಂಗಾ ನದಿಯನು 
ತರಿಸಿದವರಿಗೆ ಕಮಲಮಿತ್ರನ 
ಕರುಣವಾಯಿತು ಕನಕ ಪಾತ್ರೆಯೊಳಕ್ಷಯಾನ್ನ ದಲಿ 
ಪರಿಕರದ ಪರುಟವಣಿಯಲಿ ಸಾ 
ವಿರದ ಶತಸಂಖ್ಯಾತ ಧರಣಿ 
ಸುರ ನಿಯೋಗಿಗಳಾಪ್ತಜನ ಸಹಿತೈದಿದರು ವನವ ೨೧ 
- ಜನಪ ಕೇಳ್ ಕಿತ್ಯಾರನೆಂಬವ 
ನನಿಮಿಷರಿಗುಬ್ಬ ಸದ ಖಳನಾ 
ತನ ವಿಭಾಡಿಸಿ ಹೊಕ್ಕರವರಾರಣ್ಯ ಮಂದಿರವ 
ದನುಜನೇ ಕಿವಿಾರನಾತನ 
ನನಿಲಜನೊ ಫಲುಗುಣನೋ ಕೊಂದಾ 
ತನು ಯುಧಿಷ್ಠಿರನೊ ಸವಿಸ್ತಾರವಾಗಿ ಹೇಳೆಂದ ೨೨ 
- ಅರಸ ಕೇಳಂದೇಕ ಚಕ್ರದೊ 
ಟೊರೆಸಿದನಲಾ ಭೀಮನಾಗೆ 
ಹಿರಿಯ ಕಿವಿಾರ ಬಾಂಧವನಾ ಹಿಡಂಬಕಗೆ 
ಧರಣಿಪಾಲನ ಸಪರಿವಾರದ 
ಬರವ ಕಂಡನು ತನ್ನ ತಮ್ಮ ನ 
ಹರಿಬವನು ಮರಳಿಚುವೆನೆನುತಿದಿರಾದನಮರಾರಿ ೨೩ 
- ಇವರು ಮೂರೇ ದಿನಕೆ ಕಾಮ್ಯಕ 
ವನ ಮಹಾಶ್ರಮಕಾಗಿ ಬರೆ ದಾ 
ನವನು ದಾರಿಯ ಕಟ್ಟಿ ನಿಂದನು ಕೈಯ ಮುಷ್ಟಿಯಲಿ 
ಅವನ ಕಂಗಳ ಕೆಂಪಿನಲಿ ಮೇ | 
ಇವನ ದಾಡೆಯ ಬೆಳಗಿನಲಿ ಖಳ 
ನವಯವವ ಕಂಡಳುಕಿ ನಿಂದರು ಮುಂಗುಡಿಯು ಭಟರು ೨೪ 


೧೫೮ 


[ ೨೬ 


ಮ ಹಾ ಭಾರ ತ 

[ ಸಂಧಿ 
- ಮುಂದೆಘೋರಾರಣ್ಯವಿದೆ ಸುರ 

ಕಯಿದುವಿಲ್ಲಾ ತರಿಸಿಕೊಡುವೆನ 
ಬಂದಿಕಾರನ ಕಾಹಿನಲಿ ಕಾ 

ಡಾಯುಧವ ಬಿಡು ಸರಳವೆನುತವ 
ಳಿಂದಿಯುದರದ ಮೊಬ್ಬಿನಂತಿದೆ ತೀವ್ರತರ ತಿಮಿರ 

[ ೩೧ 

ಹೊಯಿದು ಹುರಿಯೋ ಹುರಿಯೆನುತ ಗಹಗಹಿಸಿದನು ಭೀಮ 
ಇಂದಿನಿರುಳಲಿ ಬದುಕಿದೊಡೆ ಸಾ 

- ಮುರುಕಿಸುವ ಪವನಜನ ನೆತ್ತಿಯ 
ವೆಂದಿಗೆಮಗಿಲ್ಲೆನುತ ಭಯದಲಿ 
ನಿಂದುದಲ್ಲಿಯದಲ್ಲಿ ಪಾಂಡುಕುಮಾರ ಪರಿವಾರ ೨೫ 

ನೆರಗಿದನು ಬಳಿಕವನ ಹೊಯ್ತಿ ನ 

ಬಿರುಸಿನಯ್ಯನೂ ಸಿಡಿಲ ಶಿಷ್ಯನೊ ವಕರ ಹತಿಯೊ 
ಅಡಿಗಡಿಗೆ ಮಾನಿಸರ ಸೊಗಡವ 

ಕರಗಿದಾ ಮಯಣಾಮದಿಗಳಿಂ 
ಗಡಿಸುತಿದೆ ಬರಹೇಳು ನೆತ್ತರ 

ದೆರದ ಕಾಹಿನ ಕರುವೆನಲು ಕು 
ಗುಡಿಹಿಗೈನೆಯರೆಲ್ಲಿ ಶಾಕಿನಿ ಡಾಕಿನೀ ನಿಕರ 

ಕುರಿಸಲಸುರನನಿಕ್ಕಿದನು ಚಾಪಲ ಚಪೇಟದಲಿ ೩೨ 
ತಡೆಯಬೇಡೋ ತಿನ್ನೆನುತ ಬೊ 

- ಡೆಂಡಣಿಸಿ ಸುರವೈರಿ ದೊಪ್ಪನೆ 
ಬಿಡುತ ಖಳನುರುಬಿದನು ರಾಯನ 

ದಿಂಡುಗಡೆ 
ಮಡದಿ ಹೊಕ್ಕಳು ಮರೆಯನರ್ಜುನ ಭೀಮ ಧರ್ಮಜರ 

ದಂಡಿಗಾರನ ದೇಹ ಗರ್ತದ ರಕ್ತನಿರ್ಜರದ 
- ಎಲೆಲೆ ರಾಕ್ಷಸ ಭೀತಿಹೋಗದೆ 

ದೊಂಡೆಗರುಳಿನ ಬಾಯ ಜೈಲಿನ 
ನಿಲು ನಿಲೆಲವೋ ನಿಮಷ ಮಾತ್ರಕೆ 

ಕುಂಡಲಿತ ಕರ ಜಂಘಗಳ ಬಿಡು 
ಗೆಲುವರರಸುಗಳೆನುತ ಮುನಿ ರಕೋಫಸೂಕ್ತವನು ಮಂಡೆಗೆದರಿದ ಖಳನ ಕಂಡುದು ಭೂಸುರವಾತ ೩೩ 
ಹಲವು ವಿಧದಲಿ ಜಪಿಸಿ ದಿಗು ಮಂ 

ಅರಸ ಹೇಳುವುದೇನುಹೊರಿದ 
ಡಲದ ಬಂಧವ ರಚಿಸಿ ಜನ ಸಂ 

[ ೨೭ 

ನರೆಗಳಿಗೆ ಕೊಂಡಾಡಿ ಬಳಿಕಿ | 
ಕುಲವ ಸಂತೈಸಿದನು ಭೌಮ್ಯನು ಮುಂದೆ ಭೂಪತಿಯ 

ಟೊರೆಸಿ ಹುಡಿಯಲಿ ಹೂಳಿದನು ಕಿಷ್ಕಾರ ದಾನವನ 
- ಆರು ನೀವ್ ನಡುವಿರುಳು ಪಾಂಡು ಕು 

ಬೆರೆಸಿ ವಿಪ್ರೌಢವೀ ಮುನಿ 
ಮಾರರಾವೆನಲಿಲೇನು ವಿ 

ವರಿಯರೀ ಕಾಮಿನಿಯರೀ ನೃಪ 
ಚಾರ ಬಂದಿರಿ ಹೇಳಿ ನೀವಾ ಬಕ ಹಿಡಿಂಬಕರ 

ವರನ ಪರಿಕರವಾ ಮಹಾಕಾಮ್ಯಕ ವನಾಂತರವ ೩೪ 
ವೈರಿಗಳಲಾ ಹೊಲ್ಲೆಹೇನು ವಿ 

ತಳಿರು ಬಿಟ್ಟುದು ಕೂಡೆ ಹರಹಿನ 
ಕಾರಿಗಳನೋಡಹೋಯ್ತುಶೋಣಿತ 

ಹಳುವದೊಳ್ ದ್ವಿಜವರ್ಗ ರಚಿಸಿದ 
ವಾರಿಯೋಕುಳಿಯಾಡಬೇಹುದೆಮುತ್ತ ಖಳ ಜರೆದ ೨೮ | 

ತಳಿರ ಗುಡಿಗಳ ಪರ್ಣಶಾಲೆಯ ಭದ್ರಭವನಿಕೆಯ 
ಮಿಡಿದನರ್ಜುನ ಧನುವನಾತನ 

ಮೆಳೆಯ ಮಂಟಪ ಹೋದರುದುರುಗಲು 
ಜಡಿದು ನಿಂದನು ಭೀಮನಸುರನ 

ನೆಳಲ ಚೌಕಿಗೆ ವಿಪುಳ ವಟ ಸಂ 
ಕೆಡಹಿ ಕಾಮ್ಯಕ ವನದ ಭೂಮಿಯ ಭೂತ ಸಂತತಿಗೆ ಕುಲದೊಳೋಲಗ ಶಾಲೆ ಮೆರೆದುದು ಧರ್ಮನಂದನನ ೩೫ | 
ಬಡಿಸುವೆನು ನೀ ಸೈರಿಸೆನುತವ 

ಆ ಸಕಲ ಸಾಮ್ರಾಜ್ಯಲಕ್ಷ್ಮಿ ವಿ 
ಗಡಿಸಿದನು ಕಲಿ ಭೀಮನಂತ್ಯದ 

ಳಾಸದರಮನೆಗಳನು ಮರೆಸಿದು 
ಸಿಡಿಲು ಸೆರೆ ಬಿಟ್ಟಂತೆ ಬೊಬ್ಬಿಡುತೆದ್ದ ನಮರಾರಿ ೨೯ 

ದೀ ಶರಭ ಶಾರ್ದೂಲ ಸೇವಿತ ಘೋರಕಾಂತಾರ 
ಎಂಬೆನೇನನು ಪವನಜನ ಕೈ 

ಆ ಸುಧಾಕಲಿತಾನ್ನವೇ ಫಲ 
ಕೊಂಬ ದೈತ್ಯನೆ ಹೆಮ್ಮರನ ಹೆ * 

ರಾಸಿಯಾದುದು ಗೇಯರಸ ವಿ 
ಗೊಂಬ ಮುರಿದನು ಸವರಿದನು ಶಾಖೋಪಶಾಖೆಗಳ ನ್ಯಾಸವೇ ಮಧು ಮಕ್ಷಿಕವ್ರಜ ಜಂಬುಕಧ್ಯಾನ - ೩೬ 
ತಿಂಬೆನಿವನನು ತಂದು ತನ್ನ ಹಿ 

- ದಿನಪ ಕೃಪೆ ಮಾಡಿದನಲೇ ಕಾಂ 
ಡಿಂಬಕನ ಹಗೆ ಸಿಲುಕಿತೇ ತಾ 

ಚನಮಯದ ಭಾಂಡವನು ಬಳಿಕಾ 
ನಂಬಿದುದು ನೆರೆ ದೈವವೆನುತಿದಿರಾದನಮರಾರಿ ೩೦ 

ವನಜಮುಖಿ ಮಾಡಿದ ಸುಪಾಕದ ಪಡುರಸಾನ್ನ ದಲಿ 
ಹೊಯಿದನವನುರವಣಿಸಿ ಮುರಿದೋಳ 

ಮುನಿಜನಕೆ ಪರಿಜನಕೆ ಭೂಸುರ 
ಹೊಯಿದು ಹೊಕ್ಕನು ಭೀಮನೆಲವೋ 

ಜನಕೆ ತುಪ್ಪಿಯ ಮಾಡಿ ಭೂಪತಿ 
ಕಯಿದು ಮರನೇ ಸೆಳೆಗೆ ಸೆಡೆವುದೆ ಭದ್ರ ಮದದಂತಿ ವನದೊಳಿದ್ದನು ವೀರ ನಾರಾಯಣನ ಕರುಣದಲಿ ೩೭ 


೧ರ್೫ 


ಅ ರ ಣ್ಯ ಪರ್ವ 


ಎರಡನೆಯ ಸಂಧಿ 


ಸೂ 


ಸಕಲ ಯದುಬಲ ಸಹಿತ ಭಕ್ತ 
ಪ್ರಕರ ಪಾಲಕನೊಲವಿನಲಿ ಕಾ 
ವ್ಯಕ ಮಹಾ ಕಾನನಕೆ ಬಿಜಯಂಗೈದನಸುರಾರಿ 


ಅರಸ ಕೇಳೆ ದ್ವಾರಕಾಪುರ 
ವರಕೆ ಬಂದುದು ವಾರ್ತೆ ಪೀತಾಂ 
ಬರನ ಬಹಳಾಸ್ತಾನದಲ್ಲಿ ವರ್ತಿಸಿದುದಡಿಗಡಿಗೆ 
ಧರೆಸಹಿತ ನಿಜವಸ್ತು ವಾಹನ 
ಪರಮ ವಿಭವವ ಬಿಸುಟು ಭಾರಿಯ 
ಪರಿಭವದಿ ನಟ್ಟಡವಿಯೊಕ್ಕರು ಪಾಂಡುಸುತರೆಂದು ) 

ಕೇಳಿ ತಲೆದೂಗಿದನು ಮೂಗಿನ 
ಮೇಲುವೆರಳಿನ ಹೊತ್ತ ದುಗುಡದ 
ತೂಳಿದುಬೈಯ ನಟ್ಟನೋಟದ ನೆಗ್ಗಿ ದುತ್ಸವದ 
ಹೂಳಿಗೂಹೆಯ ಹಿಳಿದ ನೆಗಡಿನ 
ಹೇಳಲರಿದೆನೆ ಹುರಿದ ಭಾವದ 
ಲಾಲಿಸಿದನಸುರಾರಿ ದೂತವಜದ ಬಿನ್ನ ಪವ 
- ಅಕಟ ಕಪಟ ದೂತದಲಿ ನೃಪ | 
ಮುಕುರನುನ್ನತಿ ಮುರಿದುದೇ ಕೌ 
ಳಿಕದಲೀ ಕೌರವರು ಕೊಂಡರೆ ಧರ್ಮಜನ ನೆಲನ 
ಅಕುಟಲರಿಗೇಕಿದು ನಿರಾಬಾ 
ಧಕರಿಗೇಕಿದು ಸಕಲ ಸುಜನ 
ಪ್ರಕರವಂದ್ಯರಿಗೇಕೆನುತ್ತ ಸುರಾರಿ ಚಿಂತಿಸಿದ 
- ಹಿರಿದು ಹರಿ ಚಿಂತಿಸಿದ ವ್ಯಧಿ 
ಕರವನರಿಯದ ಮುಗುದರಿದನಾ 
ರರಿವರೆ ವಿಶ್ವಂಭರಾ ಭಾರಾಪರೋದನಕೆ 
ಧರಣಿಯಲಿ ಮೈಗೊಂಡು ದೈತ್ಯರ 
ನೊರಸಿದನು ಬಳಿಕುಳಿದ ಪಾಂಡವ 
ಕುರುಪರ ಕದಡಿಸಿದನೆಲೆ ಭೂಪಾಲ ಕೇಳೆಂದ ೪ 
- ಏನನೆಂಬೆನು ಜೀಯ ಕಡು ದು 
ಮ್ಯಾನದಲಿ ಹೊರವಂಟು ಬಂದನು 
ದಾನವಾಂತಕನ್ನದಿದವು ದಂಡಿಗೆಗಳರಸಿಯರ 
ಆ ನಿಖಿಳ ನೃಪವರ್ಗ ಯಾದವ 
ಸೇನೆ ಕವಿದುದು ಪಾಂಡುಪುತ್ರರ 
ಕಾನನವ ಕರುಣಾಳು ಹೊಕ್ಕನು ಹಲವು ಪಯಣದಲಿ ೫ 

ಕೇಳಿದಾಗಳೆ ಬಂದರಾ ಪಾಂ 
ಚಾಲ ಕೇಕಯ ದೃಷಕೇತು ನೃ 
ಪಾಲ ಕುಂತೀಭೋಜ ಸೃಂಜಯ ಸೋಮಕಾದಿಗಳು 
ಮೇಲೆ ಮೇಲಿ ನಾಲ್ಕು ದಿನದಲಿ 
ಮಲೆಯರಸುಗಳಿವರ ಕಂಡುಪ 
ಲಾಲಿಸಲು ಬರುತಿರ್ದರಾ ಕಾಮ್ಯಕ ವನಾಂತರಕೆ ೬ 


ಇವರು ಬಂದರು ನಿಖಿಳ ಭೂಸುರ 
ನಿವಹ ಸಹಿತಿದಿರಾಗಿ ವರ ಬಾಂ 
ಧವರೊಳಭಿವಂದ್ಯರಿಗೆ ತತ್ಸಮರಿಗೆ ಕನಿಷ್ಟರಿಗೆ 
ಅವರಿಗವರವರಚಿತ ಸತ್ಕಾ 
ರವನು ಮಾಡಿ ಮುರಾರಿಯಂಫ್ರಿಯ 
ನವಿರಳಾಶ್ರುಗಳಿಂದ ನಾದಿದರರಸ ಕೇಳೆಂದ 
- ಬೇರೆ ಬೇರೈವರನು ತೆಗೆದು ಮು 
ರಾರಿಯಪ್ಪಿದನಡಿಗಡಿಗೆ ದೃಗು 
ವಾರಿಗಳನೊರಸಿದನು ಪೀತಾಂಬರದ ಸೆರಗಿನಲಿ 
ಸಾರು ಸಾರೆನಲುಗಡಣಿಯ ವಿ 
ಕಾರವಿನ್ನೇಕೆನುತ ರಾಯನ 
ನಾರಿ ಬಂದಳು ಕವಿದು ಬಿದ್ದಳು ಹರಿಯ ಚರಣದಲಿ ೮ 

ಒರಲಿದಳು ದೆಸೆಯೊಡನೊರಲೆ ಮಿಗೆ 
ಹೊರಳಿದಳು ಹರಿ ಪಾದದಲಿ ಮೈ 
ಮರೆದಳಂಗನೆ ತನುವ ಮುಸುಕಿದ ಕೇಶಪಾಶದಲಿ 
ಕರಗಿದಳು ಕಂದಿದಳು ಮಮ್ಮಲ 
ಮರುಗಿ ಕರುಗಂದಿದಳು ದೃಗು ಜಲ 
ದೊರತೆಯುಕ್ಕಿತು ಮೇಲೆಮೇಲೆ ಮಹೀಶನಂಗನೆಗೆ ೯ 

ಹಿಂದೆ ಸೆಳೆಸೀರೆಯಲಕಟ ಗೊ 
ವಿಂದ ರಕ್ಷಿಸನಾಥನಾಥ ಮು | 
ಕುಂದ ಕಾಯೋ ಕೃಷ್ಣ ರಕ್ಷಿಸು ಕರುಣಿಸಸುರಾರಿ 
ಇಂದಿರಾಪತಿಯೆ ಯಶೋದಾ 
ನಂದನನ ಕಾರುಣ್ಯನಿಧಿ ಸಲ 
ಹೆಂದರುಳುಹಿದ ದೈವ ನೀ ಮೈದೋರಿದೆ ತನಗೆ ೧೦ 
- ಶ್ರುತಿಗಳಿಗೆ ಮೈದೋರೆಸುಪತಿ 
ವ್ರತೆಯರಿಗೆ ಗೋಚರಿಸೆಯತಿ ಸಂ 
ತತಿಯ ನಿರ್ಮಳ ಸಾರ ಸಮ್ಮಜ್ಞಾನ ದೀಧಿತಿಗೆ 
ಮತಿಗೊಡದ ಮಹಿಮಾಂಬುನಿಧಿಯನ 
ಗತಿಶಯವನೇ ಮಾಡಿ ಲಜ್ಞಾ 
ಸ್ಥಿತಿಯನುಳುಹಿದ ದೈವ ನೀ ಮೈದೋರಿದೆ ತನಗೆ ೧೧ 
- ಪೆಸರುಗೊಂಡರೆ ಹಿಂದೆ ಬಂದು 
ಬೃ ಸದ ಭಾರ ವ್ಯಸನವನು ಹಿಂ 
ಗಿಸಿದೆ ಸಾಕ್ಷಾಹ್ನ ದರುಶನವೇನನಿತ್ಯಪುದೊ 
ಹೆಸರುಗೊಳಲರಿಯದೆ ಮನೋ ವಾ 
ಗ್ಲಿಸರ ಮರಳಿದ ತರ್ಕ ನಿಗಮ 
ಪ್ರಸರಣದ ಪರದೈವ ನೀ ಮೈದೋರಿದೆ ತನಗೆ ೧೨ 


೧೬೦ 


ಮ ಹಾ ಭಾರತ 


( ಸಂಧಿ 


ಪತಿಗಳಿವರಂಜಿದರು ಧರ್ಮ 
ಸ್ಥಿತಿಯನರಿದವರಳುಕಿದರು ತ 

ತೃ ಪಿತಾಮಹ ಗುರುಗಳಡಗಿದರವನಿಯಲಿ ಬಗಿದು 
ಗತಿವಿಹೀನೆಗೆ ಕೃಷ್ಣ ನೀನೇ . 
ಗತಿಯೆನುತ ಬಾಯ್ಲಿಡಲು ಲಜ್ಞಾ 
ಸ್ಥಿತಿಯನುಳುಹಿದ ದೈವ ನೀ ಮೆದೋರಿದೆ ತನಗೆ ೧೩ 
- ದಾನ ಯಜ್ಞ ತಪೋ ತಾನು 
ಪ್ಲಾನ ನಿಷ್ಟರು ಕಾಣರಪ್ಪ ವಿ 
ಧಾನ ಯೋಗದ ಸಿದ್ದರರಿಯರು ನಿನ್ನ ಸುಳಿವುಗಳ 
ಜ್ಞಾನ ಮಧ್ಯ ತ್ರಿಪುಟಿಯನುಸಂ 
ಧಾನ ರಹಿತ ಜ್ಞವಿರೂಪನು 
ತಾನೆನಿಪ ಪರಬೊಮ್ಮ ನೀ ಮೈದೋರಿದೆ ತನಗೆ ೧೪ 
- ಕಾಯಿದೆ ಪ್ರಹ್ಲಾದ ಮಾರ್ಕಂ 
ಡೇಯ ವನಗಜವಂಬರೀಷನ 
ಕಾಯಿದೆ ಕಾರುಣ್ಯದಲಿ ಪಾತಕಿಯಜಾಮಿಳನ 
ಕಾಯಿದೆ ಗೊವಿಂದಯೆನೆ ತ 
ನ್ಯಾಯತಿಕೆಯಭಿಮಾನವನು ನೀ 
ಕಾಯಿದೆ ಹರಿಯೆನುತ ಪದದಲಿ ಹೊರಳಿದಳು ತರಳೆ ೧೫ 
- ಏಳು ತಾಯೆ ಸರೋಜಮುಖಿ ಪಾಂ 
ಚಾಲೆ ನೋಂದೌ ತಂಗಿಯೆನುತ ಕೃ 
ಪಾಳು ಕಂಬನಿದೊಡೆದು ಕೊಡಹಿದನವಯವದ ರಜವ 
ಮೇಲುಮುಚ್ಚಳ ತೆರೆದ ತನುವಿನ 
ಹೇಳಿಗೆಯ ಶೋಕಾಹಿಯಂತಿರೆ 
ಲೋಲಲೋಚನೆಯಳಲು ಮಿಗೆ ಹೆಕ್ಕಳಿಸಿತಡಿಗಡಿಗೆ ೧೬ 

ಆ ಸಕಲ ಪರಿವಾರವಾ ಧರ 
* ಶರಾ ಮುನಿ ನಿಕರವಾ ಜನ 
ವಾ ಸತೀ ನಿಕುರುಂಬವಾ ಗಜ ಫೆ 
ಆ ಸರೋಜಾನನೆಯ ಬಹಳ 
ಕೇಶಗಳ ಕಂಡಕ್ವಿಜಲ ವಾ 
ರಾಸಿಯಲಿ ತೇಲಾಡುತಿರ್ದುದು ರಾಯ ಕೇಳೆಂದ ೧೭ 

ಮುಡಿಯ ಸಂವಠಿಸಬಲೆ ಸೀರೆಯ 
ನುಡು ನವಾಂಬರವಿದೆ ವಿರೋಧವ 
ಬಿಡು ಸುಯೋಧನ ರಾಜಸಂತತಿಯುರಿದುದಿನ್ನೇನು 
ಕೆಡಿಸಿಕೊಂಡರು ನಾಯಳಿನ್ನದ | 
ನುಡಿದು ಫಲವೇನಕಟ ಕೈಕೊಂ 
ಡಡವಿಯನುಭವ ಸವೆಯೆ ಸೈರಿಪುದೆಂದನಸುರಾರಿ ೧೮ 
- ತುರುಬ ಕಟ್ಟುವ ಹದನ ನಿಮ್ಮಡಿ 
ಯರಿಯದೆಂಬೆನೆ ಸಕಲ ಸಚರಾ 
ಚರದ ಚೇತನರೂಪ ದೇಹಿ ನಿಕಾಯ ಕೃತಸಾಕ್ಷಿ 
ತರಿದು ದುಶ್ಯಾಸನನ ವಕ್ತದೊ 
ಟೊರೆವ ರಕುತದೊಳದ್ದಿ ಕಟ್ಟುವ 
ದುರುಬನರಿಯಾ ಕೃಷ್ಣಯೆಂದಳು ಕಮಲಮುಖಿ ನಗುತ 


ಐಸಲೇ ದುರ್ಯೋಧನಾದಿಗ 
ಲೇಸರವದಿರು ಭೀಮ ಪಾರ್ಥರ 
ಬೀ ಸರಕೆ ಬಲುಗೈಯೆ ಬರ್ಹಿಮರ್ುಖರ ಭಾರವಣಿ 
ದೂಷಕನ ರಕ್ತದಲಿ ನಿನ್ನಯ 
ಕೇಶವನು ಕಟ್ಟಿಸುವೆ ನಿನ್ನಯ 
ಭಾಷೆ ತನ್ನದು ತಾಯೆ ತವಕಿಸಬೇಡನೀನೆಂದ ೨೦ 

ವರ ತಪಸ್ಸಿನಿ ನೀನು ನಿನ್ನನು 
ಕೆರಳಿಚಿದರೇ ಕುನ್ನಿಗಳು ಮಿಗೆ 
ಭರತಸಂತತಿ ಫಲಿತ ಕದಳಿಯ ತೆರದೊಳಾಯಿತಲ 
ಕುರುಡನರಿಯದೆಹೋದರೆಯು ಕಂ 
ಗುರುಡರಾದರೆ ಭೀಷ್ಮ ವಿದುರಾ 

- [ ೨೧ 
ದ್ಯರು ಮಹಾದೇವೆನುತ ಮುರರಿಪು ತೂಗಿದನು ಶಿರವ | 

ಶಕುನಿ ಕಲಿಸಿದ ಕಪಟವೇ ಕೌ 
ಳಿಕದ ಜೂಜಿದು ನಿಮ್ಮ ನೀ ಕಾ 
ಮಕಕೆ ತಂದುದು ಜೂಜಿನಲಿ ತಾನಿಲ್ಲಲೇಯೆನಲು 
ಸಕಲಜೀವರ ಕರ್ಣ ಸಾಕ್ಷಿ 
ಪ್ರಕರ ಚೈತನ್ಯ ಸ್ವರೂಪಾ 
ತಕನು ನೀನಲ್ಲಿಲ್ಲ ಹುಸಿಯಲ್ಲೆಂದಳಿಂದುಮುಖಿ ೨೨ 
- ದೇವಿ ತಾನಿದನರಿದೊಡಾ ವಸು 
ದೇವನಾಣಿ ಮಹಾದ್ಭುತವನದ 
ನೇವೊಗಳ್ನು ಯದುನೃಪಾಲ ವಿಪತ್ಪರಂಪರೆಯ 
ನೀವು ಮಾಡಿದ ಯಜ್ಞ ಮುಖದ ವ 
ಛಾವಳಿಯೊಳಾವಿರಲು ಮುತ್ತಿತು 
ದೇವರಿಪುಬಲ ನಿಕರವಸ್ಮಾರಕಾಪುರಿಯ - ೨೩ 
- ಲಗ್ಗೆಗಳುಕುವುದಲ್ಲಲೇ ಬಲು 
ದುರ್ಗವದು ದುರ್ಭೇದವವರೊಳ 
ಗಗ್ಗಳೆಯರಿದ್ದುದು ಹಲಾಯುಧ ಮನ್ಮಥಾದಿಗಳು 
ಬಗ್ಗಿ ಕವಿವ ಕಠೋರದೈತ್ಯರ 
ನುಗು ನುರಿ ಮಾಡಿದರು ಹರಣದ 
ಸುಗ್ಗಿ ಮೆರೆದುದು ಮಾರ್ಬಲದೊಳಬುಜಾಕ್ಷಿ ಕೇಳೆಂದ 

ಅಳುಕಿ ಮುತ್ತಿಗೆದೆಗೆದು ಸಾಲ್ಪನ 
ದಳ ಮುರಿದು ನಿಜಪುರಕೆ ಹಾಯುದು 
ಗೆಲವು ಸಾತ್ಯಕಿ ರಾಮಕಾಮಾದಿಗಳ ವಶವಾಯ್ತು 
ಬಳಿಕ ನಿಮ್ಮ ಯ ರಾಜಸೂಯಕೆ 
ಕಳಶವಿಟ್ಟು ಮದೀಯ ನಗರಿಯ 
ಕಳವಳವ ಸಂತೈಸಿ ನಡೆದೆವು ಸಾಲ್ಪ ಪಟ್ಟಣಕೆ ೨೫ 
- ಏನನೆಂಬೆನು ಸಾಂಪುರದ ನ 
ವೀನ ಮಾಯಾರಚನೆಯನು ನಮ 
ಗಾನಲಸದಳವುಳಿದ ಗೀಲ್ಯಾಣರಿಗೆ ಗೋಚರವೆ 
ದಾನವನ ಮಾಯಾಪುರದ ಸಂ 
ಸ್ಥಾನ ವರ್ಮವನರಿದು ಶರ ಸಂ 
ಧಾನದಲಿ ಸಂಹರಿಸಿದೆವು ಸಾಲ್ಯಾದಿ ರಿಪುಭಟರ ೨೬ 


ಅರಣ್ಯ ಪರ್ವ 


೧೬೧ 


- ಅತ್ತಲಾ ಕೋಳಾಹಳದಲಿರ 
ಲಿಲಾದುದು ಜೂಜು ನಿಮ್ಮ ವಿ 
ಪತ್ತು ಕಂಡುದು ತರಹ ತಪ್ಪಿಸಿ ನಮ್ಮ ಸುಳಿವುಗಳ 
ಇತ್ತಲಾವಿರ ಮೇಣುದೊರಕಿ 
ಯತ ಲಿರೆ ನೀವಡವಿವೊಕ್ಕರೆ 
ಹೆಳೊ ದೇವಕಿ ಮಗನನೆಂದನು ಮುರಧ್ವಂಸಿ ೨೭ 
- ದ್ವಾರಕಾ ತತ್ತುರದಲಿರುವತಿ 
ದೂರದಲ್ಲಿರು ಮೇಣು ನಮ್ಮಯ 
ಸಾರೆ ನಿಮ್ಮಡಿಯಿರಲಿ ನಿಮ್ಮಿ ಪಾಂಡುನಂದನರ 
ಭಾರ ನಿಮ್ಮದು ಭಕ್ತ ಜನದಾ 
ಧಾರ ನೆಮ್ಮಿದನಾಥರಾವತಿ 
ಕಾರಣಿಕ ನೀನೆಂದು ಬಿದ್ದಳು ಮತ್ತೆ ಚರಣದಲಿ ೨೮ 
- ಮಗನ ಕರೆದರೆ ಯಮನ ದೂತರ 
ತಗುಳುವಂದು ಸಮೀಪವರ್ತಿಯ 
ನಗಧರ ಶ್ರೀಕಾಂತ ಸಲಹೆನೆ ಮುನಿ ಕುಮಾರಕನ 
ಉಗುಳಿಚಿದೆಲಾ ಮೃತ್ಯುವಿನ ತಾ 
ಳಿಗೆಯೊಳಂದು ಸಮಿಾಪವರ್ತಿಯ 
ಜಗದುದರ ನೀ ಜಾಣನಹೆಯೆಂದಳು ಸರೋಜಮುಖಿ ೨೯ 
- ಆಯಿತೇಳೆ ತಂಗಿ ನೀ ಏರಿ 
ದಾಯಸವನನುಭವಿಸಲುದಿಸಿದೆ| 
ರಾಯನಾಡಿದ ಭಾಷೆ ಸಲಲಿ ವನಪ್ರವಾಸದಲಿ 
ವಾಯುತನುಜನ ಕೈಯಲೇ ನೀ 
ನ್ಯಾಯತಿಕೆಯಹುದಾ ಪ್ರತಿಜ್ಞೆಗೆ 

[ ೩೦ 
ತಾಯೆ ತಾ ಹೊಣಿಯೆಂದು ಕೊಟ್ಟನು ಸತಿಗೆ ನಂಬುಗೆಯ 
- ಸಂತವಿಟ್ಟನು ಬೇರೆ ಬೇರೆ ಕ್ಷ 
ತಾಂತಸುತ ಭೀಮಾದಿಗಳ ಮುನಿ 
ಸಂತತಿಯ ಮನ್ನಿಸಿದನವರವರುಚಿತ ವೃತ್ತಿಯಲಿ 


ಎಂತು ಹದಿಮೂರಬುದವೀ ನೃಪ 
ಸಂತತಿಗೆ ಸೌಹಾರ್ದವಕಟ ವ | 
ನಾಂತರದೊಳೆಂದಸುರರಿಪು ನುಡಿದನು ಯುಧಿಷ್ಠಿರಗೆ ೩೧ 
- ಕಳುಹುವುದು ಸೌಭದ್ರೆಯನು ನಿಜ 
ಲಲನೆಯರನವರವರ ತಾಯನೆ 
ಗಳಿಗೆ ಬೀಳ್ಕೊಡು ನಿಮ್ಮ ಪಂಚದೌಪದೀಸುತರ 
ಹಳುವ ದಾಟಲಿ ದ್ರುಪದ ನಂದನೆ 
ಯಳಲ ಶಿಖಿಗಿಂಧನವಲೇ ಕುರು 
ಕುಲದ ಕರಡದ ಬಣಬೆ ಕಾದುರುಹುವುದು ಕೇಳೆಂದ ೩೨ 
- ಎಂದು ಕಳುಹಿ ಸುಭದ್ರೆಯನು ನರ 
ನಂದನನ ಬೀಳ್ಕೊಡಿಸಿದನು ನೃಪ 
ನಂದನರ ಕಳುಹಿಸಿದನಾ ಪಾಂಚಾಲ ನೃಪನೊಡನೆ 
ಇಂದುವದನೆಯು ಸಂತವಿಟ್ಟು ಮು 
ಕುಂದ ರಥವೇರಿದನು ಕುಂತಿ 
ನಂದನರು ಕಳುಹುತ್ತ ಬಂದರು ಕಮಲಲೋಚನನ ೩೩ 

ಬೀಳುಗೊಂಡರು ಕೃಷ್ಣನನು ಪಾಂ 
ಚಾಲ ಪತಿಯನು ಪಂಚ ಕೇಕಯ 
ಚೋಳಕೇರಳ ಪಾಂಡ್ಯ ಕುಂತೀಭೋಜನಂದನರ 
ಬೀಳುಕೊಟ್ಟರು ಧೃಷ್ಟಕೇತುನ್ನ 
ಪಾಲ ಮೊದಲಾದಖಿಳ ಧರಣಿ | 
ಪಾಲಕರು ದುಗುಡದಲಿ ಹೊಕ್ಕರು ತಮ್ಮ ನಗರಿಗಳ ೩೪ 
- ಸಂತವಿಸಿ ಪಾಂಡವರನಾ ಮುನಿ 
ಸಂತತಿಯ ಮನ್ನಿಸಿ ಮಹೀ ಭಾ 
ರಾಂತರವ ನಿಶ್ಚಯಿಸಿ ಭಾರತ ಪಾರಿಶೇಷಕವ 
ಅಂತಕಾಂತಕ ನಲವು ಮಿಗೆ ಜಗ 
ದಂತರಂಗಸ್ವಾಯಿ ಲಕ್ಷ್ಮೀ 
ಕಾಂತ ಬಿಜಯಂಗೈದು ಹೊಕ್ಕನು ದೋರಕಾಪುರಿಯ ೩೫ 


ಮೂರನೆಯ ಸಂಧಿ 


ಸೂ . ಬರುತ ಕಂಡನು ಕಣನಾಶ್ರಮ 

ವರದ ಜಂಬೂಫಲವ ಮಾರುತಿ 
ಈ ತರಲು ಯಮಸುತ ಹಲುಬೆ ಮುರರಿಪು ಶಾಖೆಗಡರಿಸಿದ 


ಕೇಳು ಜನಮೇಜಯ 
ಪಾಲ ಯಮಸುತ ಮುನಿಜನಂಗಳ 
ಮೇಳದಲಿ ಹೊರವಂಟು ತನ್ನನುಜಾತರೊಡಗೂಡಿ 
ತಾಳಿಗೆಯ ತಲ್ಲಣದ ಗಿರಿಗಳ 
ಮೇಲೆ ಚರಿಸುತ ಬಂದು ವಿಪಿನ | 
ವ್ಯಾಳ ಗಜ ಶಾರ್ದೂಲ ಸಿಂಹಾದಿಗಳನೀಕ್ಷಿಸುತ 
- ಬರಬರಲು ಮುಂದೊಂದು ವನದೊಳು 
ಚರಿಪ ಪಕ್ಷಿ ಮೃಗಾಳಿ ತಳಿತಿಹ 
ಬಿರಿಮುಗುಳಸೀಕ್ಷಿಸುವ ಮರಿದುಂಬಿಗಳ ಮೇಳವದ 

K . B . K , 


ಪರಿಪರಿಯ ಮರ ಪೂ ಫಲಂಗಳ 
ನಿರದೆ ಕೊಡುತಿರೆ ಪಕ್ತಿ ಮೃಗಕುಲ 
ವೆರಸಿ ಮೆರೆದವು ಬನದ ಸುತ್ತಲು ರಾಹು ಕೇಳೆಂದ ೨ 
- ತುಂಬುರರಳಿ ಲವಂಗ ಪಾದರಿ 
ನಿಂಬೆ ಚೂತ ಪಲಾಶ ಪನನಸು 
ಜಂಬು ಗುಗ್ಗುಳಶೋಕ ನಟ ಪುನ್ನಾಗ ಚಂಪಕದ 
ಕುಂಭಿನಿಯೊಳುಳಖಿಲ ವೃಕ್ಷಕ 
ದಂಬದಲಿ ವನ ಮೆರೆದುದದನೇ 
ನೆಂಬೆನೀ ಪರಿವಾರ ತುಂಬಿತು ಲಲಿತ ನಂದನದ ೩ 


೧೬೨ ಮ ಹಾಭಾರತ 

[ ಸಂಧಿ 
ತಿಳಿಗೊಳನ ಮಧ್ಯದಲಿ ಮೆರೆದಿಹ 

ಬಂದನತಿ ಬೇಂಟೆಯಲೆ ಚರಿಸುತ 
ನಳಿನ ನೃಪನಿದಿರಿನಲಿ ಮಧುಪಾ 
ವಳಿ ರವದ ಗಾಯಕರ ಪಿಕ ಪಾಠಕರ ನೃತ್ಯಗಳ 

ನಿಂದು ಹತವಾದಖಿಳ ಮೃಗಗಳ 

ನಂದು ವ್ಯಾಧರನಿಕರಕಿತ್ತನು ಪವನಜಾತ್ಮಜನು 
ಲಲಿತ ನವಿಲಿನ ವಾದ್ಯಗಳ ಘಳು 

ತಂದರವದಿರು ತವತವಗೆ ಪರಿ 
ಮುಳಿಪ ಕೆಳಕ್ಕಿಗಳ ಲಕ್ಷ್ಮೀ 

ತಂದು ತರು ಶಿಖಿಯಿಂದ ದಹಿಸಿದ 
ಲಲನೆಯರಮನೆಯೆನಲು ಮೆರೆದುದು ಭೂಪಕೇಳೆಂದ ೪ ರಂದು ಮಾಂಸವನೊಲಿದು ಭಕ್ತಿಸಿದರು ವಿನೋದದಲಿ 
ಬಂದು ಭೂಪತಿ ಕೋಳನ ತೀರದೆ 

ಮುಂದೆ ಕಂಡನು ? 
ನಿಂದು ತಮಗಾಶ್ರಮದ ಠಾವಹು 

ನಂದನದ ಮೆಳೆ ತರು ನಿಕಾಯದ 
ದೆಂದು ಭೀಮಂಗರುಹಲಾ ಕ್ಷಣವಾತನ್ನೆ ತಂದು 

ಸಂದಣಿಯ ಪೂಗೊಂಚಲಿನ ಪಲ್ಲವ ನಿಕಾಯದಲಿ 
ತಂದು ತಳಿರನು ಪರ್ಣಶಾಲೆಗ | 

ಗೊಂದಣದ ತರು ಮಧ್ಯದಲ್ಲಿಹು 
ಳಂದದಲಿ ರಚಿಸಿದನು ಭೂಸುರ 

ದೊಂದು ಜಂಬೂವೃಕ್ಷ ಮೆರೆದಿರೆ 
ವೃಂದ ಬಿಟ್ಟುದು ಧರ್ಮಪುತ್ರನ ಸುತ್ತುವಳಯದಲಿ ೫ ನಿಂದು ನೋಡಿದು ಭೀಮ ವಿಸ್ಮಯಗೊಂಡನಾ ಕ್ಷಣಕೆ ೧೨ 
- ದಿನಪನಪರಾಂಬುಧಿಯನ್ನೊದಲು 

- ಇದು ವಿಚಿತ್ರದ ಫಲವು ತಾನೊಂ 
ವನಜ ಮುಗಿದವು ಚಕ್ರವಾಕದ 

ದಿದೆ ಮತಂಗಜ ಗಾತ್ರದಲಿ ತಾ 
ಮನಕೆ ಖತಿ ಕುಮುದಿನಿಗೆ ಮುದ ಯಾಮಿನಿಗೆ ಸುಮ್ಮಾನ ನಿದನು ಕೊಂಡೊಯ್ಯನು ಮಹೀಪಾಲಕನ ದರುಶನಕೆ 
ಕನಕಮಯವರ ರಥವನಡರಿದು 

ಗದೆಯ ಕಕ್ತದಲೌಕಿ ಮಾರುತಿ 
ದನುಜರನು ಸಂಹರಿಸೆ ಕಮಲಿನಿ 

ಮಧುರಿಪುವ ನೆನೆವುತ್ರಲಾನಂ 
ಮನದೊಳುತ್ಸಾಹಿಸಲು ರವಿಯುದಯಾಚಲಕೆ ಬಂದ ೬ ದದಲಿ ವೃಕ್ಷವನಡರಿ ಕೊಯ್ದಿಳುಹಿದನು ನಿಮಿಷದಲಿ ೧೩ 
- ಋಷಿಗಳೊಳು ಮೇಳವು ವರಾಸನ 

ಫಲವ ಕೊಂಡಾ ಭೀಮ ಬೇಗದಿ 
ಮೆಸೆವ ಬನದೊಳು ಬಳಿಕ ಗಂಗಾ 

ನಲವಿನಲಿ ನಡೆತಂದು ಭೂಪನ 
ಪ್ರಸರದಲ್ಲಿ ಸ್ನಾನಭೋಜನ ಕಾಲದಲಿ ಪಾನ 

ನಿಳಯದಲಿ ತಂದಿಳುಹಿದರೆ ಯಮಸೂನು ಬೆರಗಾಗಿ 
ವಿಸುಪ ಸುತಿಯ ವಿಲಾಸಗಳ ಸಂ 

ಕೆಲದಲಿದ್ದನುಜರಿರ ಋಷಿ ಜನ 
ತಸದಿ ಕೇಳ ಸಮಾಸಪೂರಿತ 

ಗಳಿರ ನೋಡಿರೆಯೆನಲು ಶಿವಶಿವ 
ವಸುಮತೀಧರ ಯಮಜನೆಸೆದನು ಭೂಪಕೇಳೆಂದ ೭ ನಳಿನನಾಭನೆ ಬಲ್ಲನೆಂದರು ಸಕಲ ಋಷಿವರರು ೧೪ 
ಇರುತಿರಲು ಕಲಿಭೀಮ ಮೃಗಯಾ 

ಎನಲು ಸಹದೇವನ ಯುಧಿಷ್ಠಿರ 
ತುರದಲಖಿಳ ಕಿರಾತರುಗಳೊಡ 

ಜನಪ ಬೆಸಗೊಳುತಿರಲು ಬಿನ್ನಹ | 
ವೆರಸಿ ಹೊಕ್ಕನು ಗಿರಿತರುವ್ರಜ ಬಹಳ ಕಾನನವ 

ದನುಜರಿಪು ಹರ ಕಮಲಭವರಿಗೆ ಕೊಡುವ ಶಾಪವನು 
ವರಹ ಮರೆ ಸಾರಂಗ ಪೆರ್ಬುಲಿ 

ಅನುವ ಕಾಣೆನು ಕಣ್ವಮುನಿ ತಾ 
ಕರಡಿ ವೃಕ ಶಾರ್ದೂಲ ಕೇಸರಿ 

ಮುನಿದನಾದರೆ ಶಪಿಸುವನು ಯೆಂ 
ಕರಿ ಕಳಭವೋಡಿದವು ದೆಸೆದೆಸೆಗೈದಿ ತಲ್ಲಣಿಸಿ 

ದನು ತ್ರಿಕಾಲಜ್ಞಾನಿ ಮಾಡ್ತೀಸುತನು ಭೂಪತಿಗೆ ೧೫ 
- ಹಾಸಗಳವಿಡಿದೆಳೆವ ನಾಯ್ಕಳ 

ವರುಷಕೊಂದೇ ಫಲವಹುದು ಅದ 
ಬೀಸುವಲೆಗಳ ಕಾಲಗಣ್ಯ 

ನರಿತು ಯೋಗಧ್ಯಾನದಲಿ ಕಂ | 
ಸೂಸುವಲೆಗಳ ಧನು ಸರಳ ಭಾಸುರದ ಕುಪ್ಪಸದ 

ದೆರೆದು ಕರ ಸಂಪುಟವನರಳಿಚಲಾಗಲಾ ಫಲವು 
ಕೇಶದಲಿ ತಳಿರುಗಳ ಬಿಗಿದು ವಿ 

ಇರದೆ ಹಸ್ತದೊಳಿಳಿಯಲಾ ಮುನಿ 
ಳಾಸದಲಿ ಹೊರವಂಟು ಹೆಬ್ಬಲೆ 

ಹರುಷದಿಂದದ ತಳೆದು ಕೊಂಬನು 
ಬೀಸಿದರು ಬೇಂಟೆಗರು ಬಹಳ ಮೃಗಂಗಳನು ಕೆಡಹಿ ೯ ಪರಶಿವ ಧ್ಯಾನೈಕದೃಷ್ಟಿಯೊಳಿಪ್ಪನಾ ಮುನಿಪ ೧೬ 
ಕೊಡಹಿ ಬಿಸುಟನು ಕೇಸರಿಯ ಕಾ 

- ಕಂದೆರೆದು ಮುನಿ ನೋಡಿದೊಡೆ ತಮ 

ಗಿಂದು ಹರುವಹದೆನುತ ಧರ್ಮಜ | 
ಿಡಿದು ಸೀಳಿದ ಕರಿಗಳನು ಬೆಂ 
ಬಿಡದೆ ಹಿಡಿದಪ್ಪಳಿಸಿದನು ಶಾರ್ದೂಲ ಹೆಬ್ಬುಲಿಯ ನೋಂದು ಫಲಗುಣ ಭೀಮ ಸಹದೇವಾದಿಗಳು ಸಹಿತ 
ಅಡಗೆಡಹಿ ಪೇರ್ಮರಿ ವರಾಹನ 

ಬಂದನತಿ ವೇಗದಲಿ ಪವನಜ 
ಮಡದಲುರೆ ಘಟ್ಟಿಸಿ ವಿನೋದದಿ 

ನಂದು ವೃಕ್ಷವ ತೋರಿಸಿದನೇ 
ನಡೆಯೆ ಧರೆ ಕಂಪಿಸಿತು ಭೀಮನ ಪದದ ಘಲ್ಲಣಿಗೆ ೧೦ ನೆಂದು ಬಣ್ಣಿಪೆ ಬಹಳ ಕೊನೆಗಳ ಗಗನ ಚುಂಬಿತವ ೧೭ 


ಅ ರ ಣ್ಯ ಪರ್ವ 


ಎನಲು ತಂದಿರಿಸಿದರು ಫಲವನು 
ಕಂಡು ಯಮಸುತನತಿ ಭಯದಿನಿದ | 

ವನಜನಾಭನ ಹೇಳಿಕೆಯಲಾ 
ಖಂಡಪರಶುವೆ ಬಲ್ಲ ನಾವ್ ಮುಂ 
ಕೊಂಡು ಮಾಡಿದ ದುಷ್ಕೃತದ ಫಲವೆನುತ ಬಿಸುಸುಯ್ದ . ಕಣಕೆ ಕುಂತೀತನುಜ ಹೇಳೆನೆ ಕೈಗಳನ್ನು ಮುಗಿದು 
ಚಂಡವಿಕ್ರಮ ಭೀಮನದ ಕೈ 

ಇನ ಶಶಿಗಳಿಂದ್ರಾನಲಾಂತಕ 
ಕೊಂಡು ತಾನವಿವೇಕದಲಿಯು 

ದನುಜ ವರುಣ ಸಮಿಾರ ಹರಸಖ 
ದ್ದಂಡತನದಿಂ ತಂದ ಹತ್ತಿಸಲರಿದು ನಮಗೆಂದ ೧೮ ಮನುಮಧಾರಿಯೆ ನೀವು ಚಿತ್ತವಿಸೆನುತಲಿಂತೆಂದ ೨೫ 
ಹೇಳಿರೆ ಭೂಸುರರು ಋಷಿಗಳು 

ಶ್ಲೋಕ 
ಮೇಲೆ ಹತ್ತುವುಪಾಯವನು ಖುಷಿ 

ಮಾತೃವತ್ ಪರದಾರಾಣಿ 
ಜಾಲದೊಳಗೆಂದೆನಲು ನುಡಿದನು ಧಮ್ಯ ನಸುನಗುತ ಪರದ್ರವ್ಯಾಣಿ ಲೋಷ್ಠವತ್ 
ಹೇಳಲರಿದಿದ ನಿಮ್ಮ ಸಲಹುವ 

ಆತ್ಮ ವತ್ ಸರ್ವಭೂತಾನಿ 
ಬಾಲಕೇಳಿಯ ಕೃಷ್ಣ ಬಲ್ಲನು 

ಯಃ ಪಶ್ಯತಿ ಸ ಪಶ್ಯತಿ 
ಕಾಲವನು ನೂಕದೆ ಮಹಾತ್ಮನ ಭಜಿಸು ನೀನೆಂದ ೧೯ - ಪರಸತಿಯೆ ನಿಜಜನನಿ ಪರ ಧನ 
- ಎನಲು ಭೂಪತಿ ಕೃಷ್ಣ ರಕ್ಷಿಸು 

ವಿರದೆ ಲೋಷ್ಠವು ಜೀವರಾಶಿಯ 
ದನುಜರಿಪು ಗೋವಿಂದ ರಕ್ಷಿಸು 

ಪರರ ನೋವನು ತನ್ನ ನೋವೆಂದೆನುತ ಭಾವಿಸುವೆ 
ವನಜನಾಭ ಮುಕುಂದ ರಕ್ಷಿಸು ರಾವಣಾಂತಕನೆ ನಿರುತವೆನೆ ಫಲ ಧರೆಯ ಬಿಟ್ಟಂ 
ಮನಸಿಜನ ಪಿತ ರಾಮ ರಕ್ಷಿಸು 

ತರದೊಳೊಮ್ಮೊಳ ನೆಗೆಯೇ ಮುರಹರ 

[ ೨೬ 
ಘನಮಹಿಮ ಕೇತ 

ಮರುತಸುತ ಬಾರೆನಲು ನುಡಿದನು ಮುಗಿದು ಕರಯುಗವ 
ನೆನೆವ ಭಕ್ತಳ ಭಾಗ್ಯನಿಧಿ ಮಾಧವನೆ ರಕ್ಷಿಪುದು ೨೦ ಶ್ಲೋಕ . 
- ಎಂದು ಭಜಿಸುತ್ತಿರಲು ನೃಪ ಗೋ 

- ಪ್ರಾಣಮೇವ ಪರಿತ್ಯಜ್ಯ 
ವಿಂದನಮಲಜ್ಞಾನದಲಿ ಸಾ 

ಮಾನಮೇವಾಭಿರಕ್ಷತು 
ನಂದದಿಂದಲೆ ಸತ್ಯಭಾಮಾದೇವಿಯರ ಕೂಡೆ 

ಅನಿತ್ಯಮದ್ಭವಂ ಪ್ರಾಣಂ 
ಮಂದಮತಿ ಪವಮಾನಜನ ಕತ 

ಮಾನಮಾಚಂದ್ರ ತಾರಕಂ 
ದಿಂದ ಪಾಂಡು ಕುಮಾರರಿಗೆ ಕೆ . 

- ಜೀವವೀ ಕ್ಷಣವಳಿದು ಹೋಗಲಿ 
ಡಿಂದು ಬಹುದಾ ಋಷಿಯ ಶಾಪದಿ ಶಿವಶಿವಾಯಂದ ೨೧. ಕಾವುದಭಿಮಾನವನು ನಿತ್ಯದ 
- ಎನುತ ಸಿಂಹಾಸನವನಿಳಿದಾ 

ಭಾವವಾಗಿಹುದಾ ವಾಚಂದ್ರಾರ್ಕವಭಿಮಾನ 
ದನುಜರಿಪು ಕಮಲಾಕಿ ನೀ ನಿ 

ನಾವು ಬೇರೊಂದರಿಯೆವಿದ್ಯುದ 
ಲೆನುತ ಮನವೇಗದಲಿ ಬಂದನು ಧರ್ಮಜನ ಹೊರೆಗೆ ದೇವರಿಗೆ ಬಿನ್ನವಿಸಿದೆವುಯೆನ 
ನೆನೆಯೆ ಲಕ್ಷ್ಮೀಕಾಂತ ಬಂದನು 

ಲಾವ ಬೇಗದಲಡರಿದುದೊ ಫಲವರಸ ಕೇಳೆಂದ ೨೭ 
ಘನ ದುರಿತ ದಾವಾಗ್ನಿ ಬಂದನು 

- ಏನು ನಿನ್ನ ಭಿಮತವು ಪಾರ್ಥ ನಿ 
ಯೆನುತ ಮೈಯಿಕ್ಕಿದನು ಮುನಿಜನ ಸಹಿತ ಯಮಸೂನು ಧಾನವನು ನುಡಿಯೆನಲು ಹೇಳುವೆ 
ತೆಗೆದು ತಕ್ಕೆ ಸಿದನು ಭೂಪನ 

ಮಾನನಿಧಿ ನಿಮಗರುಹುವೆನು ಚಿತ್ರವಿಸಿ ನೀವೆನುತ 
ಮಿಗೆ ಹರುಷದಲಿ ಭೀಮ ಪಾರ್ಥರ 

ಧ್ಯಾನದಲಿ ಕೈಮುಗಿದು ಶಂಕರ 
ನೆಗಹಿ ಮೈದಡವಿದನು ಮಾಡ್ತೀಸುತರ ದೌಪದಿಯ ನೀನೆ ಗತಿಯೆಂದನುತಲಾ ಶಶಿ 
ನಗುತ ಋಷಿಜನ ವಿಪ್ರ ಭೌಮಾ 

ಭಾನು ದಿಗುಪಾಲರಿಗೆ ನಮಿಸುತ ಕೇಳಿ ನೀವೆಂದ ೨೮ 
ದಿಗಳನುಚಿತೆಯಲಿ ಮನ್ನಿಸು 

ಶ್ಲೋಕ 
ತಗಧರನು ನೋಡಿದನು ಜಂಬೂಫಲದ ಘನತರವ ೨೩ - ನಿಮಂತ್ರಣೋತ್ಸವೋ ವಿಪ್ರಾಃ 
- ಕಾಳು ಮಾಡಿದಿರಕಟಕಟಾ ನೀವ್ 

ಗಾವೋ ನವತೃಣೋತ್ಸವಾಃ 
ಮೇಲನರಿಯದೆ ಋಷಿಯ ಶಾಪವ 

ಸುಭರ್ತಾರೋತ್ಸವಾ ನಾರ : 
ನಾಲಿಸಿದೆ ವರ ಮೂರ್ಖತನದಲೆ ನೆನೆದಿರನುಚಿತವ ಅಹಂ ಕೃಷ್ಣ ರಥೋತ್ಸವಃ| 
ಏಳಿ ಫಲವನು ತೊಟ್ಟ ಸರಿಸಕೆ 

- ಪರಗೃಹದ ಭೋಜನಕೆ ವಿಪ್ರರು 
ಕಾಲದಲಿ ತಂದಿರಿಸಿ ನಿಮ್ಮನ್ನು 

ಪರಿಣಮಿಸುವೋಲ್ ಪಶು ಸಮೂಹವು 
ಕೂಲಧರ್ಮಂಗಳನು ಬೇಗದಿ ಹೇಳಿನೀವೆಂದ ೨೪ ಇರದೆ ನವತೃಣದಿಂದ ತುಪ್ಪಿಯನೈದುವಂದದಲಿ 

11 * 


೧೬೪ 


ಮು ' ಹಾ ಭಾರತ 


[ ಸಂಧಿ 


ವರನತಿಯು ನಿಜಪತಿಯ ಕಂಡಾ 
ಹರುಷವಹುದೆನಗಾಹವದಲೆಲೆ 
ಹರಿಯೆಯೆನೆ ಬೇಗದಲಿ ಫಲವಡರಿತು ನಿಮಿಷದಲಿ ೨೯ 
ಶ್ಲೋಕ 
- ಧರ್ಮೋ ಜಯತು ನಾಧರ್ಮಃ 
ಸತ್ಯಂ ಜಯತು ನಾವೃತಂ 
ಕ್ಷಮಾ ಜಯತು ನಕೊಧೋ 
ವಿಷ್ಣುರ್ಜಯತು ನಾಸುರಃ 
- ಧರ್ಮವನ್ನು ನೆರೆ ಜಯಿಸಲರಿಯದ 
ಧರ್ಮ ಸತ್ಯವ ಮೀರಲರಿವುದೆ 
ನಿರ್ಮಳದ ಸೈರಣಿಯ ಗೆಲುವುದೆಕ್ರೋಧಭಾವಿಸಲು 
ಕರ್ಮಹರ ಕೃಷ್ಣನನು ಗೆಲುವರೆ 
ದುರ್ಮತಿಗಳಹ ಅಸುರರೆನಲಾ 
ಧರ್ಮತತ್ಸವ ನಕುಲ ವಿರಚಿಸಿದಿತಾ ಫಲವು ೩೦ 
ಶ್ಲೋಕ 
- ಸತ್ಯಂ ಮಾತಾ ಪಿತಾ ಜ್ಞಾನಂ 
ಧರ್ಮೋಭಾತಾ ದಯಾ ಸಖಾ 
ಶಾಂತಿಃಪತ್ನಿ ಕ್ಷಮಾ ಸೂನು 
ಪ್ಪತೈತೇ ಮಮ ಬಾಂಧವಾಃ 
- ಸತ್ಯವೇ ನಿಜಮಾತೆ ಜ್ಞಾನವೆ 
ನಿತ್ಯವಹ ಪಿತ ಧರ್ಮವನುಜನು 
ಮತ್ತೆ ದಯವೇ ಮಿತ್ರ ಶಾಂತಿಯ ಪತ್ನಿ ಕ್ಷಮೆ ನೂನು 
ಸತ್ಯವನು ಸಹದೇವ ನುಡಿಯಲಿ 
ಕತ್ಯಧಿಕಫಲ ಮೇಲೆ ಚಿಗಿಯಲು 
ಮತ್ತೆ ಮುರರಿಪು ದ್ರುಪದನು ಬಾಯೆಂದನುಚಿತದಲಿ ೩೧ 
ಶೋಕ 
- ಸುಂದರಂ ಪುರುಷಂ ದೃಪ್ಪಾ . 
ಪಿತರಂ ಭಾತರಂ ಸುತಂ 
ಯೋನಿರ್ದವತಿ ನಾರೀಣಾಂ 
ಸತ್ಯಂ ಬೂಮಿಾಹ ಕೇಶವ 
- ಭಾವವಹ ಪುರುಷರನ್ನು ಕಾಣುತ 
ಭಾವಿಸಲು ಪಿತ ಸುತರ ಅನುಜರ 
ಠಾವಿನಲಿಯಾದರೆಯು ಯೋನಿರ್ದವಣ ಸತಿಯರಿಗೆ 
ಭಾವದಲಿ ಮರೆವಿಡಿದು ನುಡಿಯಲಿ 
ಕಾ ವಿಗಡ ಫಲವಡರದಿರುತಿರೆ 
ದೇವ ನುಡಿದನು ವಂಚಿಸದೆ ನಿಶ್ಚಯವ ಹೇಳಂದ ೩೨ 
ಶ್ಲೋಕ. ... 
- ಪಂಚ ಮೇ ಪತಯನ್ನಂತಿ 
ಪಷ್ಟ ಸ್ತು ಮತ್ತು ರೋಚತೆ 
ಪುರುಷಾಣಾಮಭಾವೇನ 
ಸರ್ವಾ ನಾರಾಃ ಪತಿವ್ರತಾಃ 


ಪತಿಗಳೀಶ್ವರನಾಜ್ಞೆಯಿಂದ 
ಯತಿಶಯದವರು ಮನಸ್ಸಿನ 
ಮತದಲಾರಾಗಿಹುದು ಬೇರೊಂದಿಲ್ಲ ಚಿತ್ರದಲ್ಲಿ 
ಪೃಥಿವಿಯಲಿ ಪರಪುರುಷರನು ದು . 
ರ್ಮತಿಯೊಳಡಬಡುವವಳು ಸತಿಯೇ 
ಸತತ ಕರುಣಾಕರಯೆನಲು ಫಲ ಠಾವನಡರಿದುದು ೩೩ 

ಹರುಷ ಮಿಗೆ ಋಷಿಜನಕೆ ದೌಮ್ಯನು 
ಕರಗಳನ್ನು ನೆಗಹುತ ಯುಧಿರ| 
ಧರಣಿಪತಿ ಕೇಳ್ ಕೃಷ್ಣನಿರೆ ನಿನಗಾವುದರಿದೆಂದು 
ಇರದೆ ದೇವನ ಪಾದ ಪಂಕಜ 
ಕೆರಗಿದುದು ಮುನಿ ನಿಕರ ಬುಧಜನ 
ನಿರತ ಪರಮಾನಂದದಿಂದೈದಿದರು ತಪ್ಪನವ 
- ಮುನಿಪ ಕಣ್ಣನು ಕಣ್ಣೆರೆದು ಪರ 
ಮನನು ಜಾನಿಸಿ ಕರವನರಳಿಚ | 
ಲೋನದು ಬಿದುದು ಪಣ) ಕಂಡನು ನಗುತ ಮನದೊಳಗೆ 
ವನಜನಾಭನ ತಂತ್ರವಿದು ಪಾ 
ವನ ಸುರೂಪನ ನೊಳೆನೆಂದಾ 
ಮುನಿಪ ಫಲಸ ಹ ಬಂದು ಕಂಡನು ಕೃಷ್ಣ ಪಾಂಡವರ ೩೫ 

ಇದಿಗೊಳಿರಿಸಿದನಾ ಫಲವ ಸಂ 
ಮುದದಿ ಹೊಂಪುಳಿಯೋಗಿ ಮುನಿಯಾ 
ಪದುಮನಾಭಂಗೆರಗಿ ತೆಗಿ ನೀ ಫಲವನೆಂದೆನಲು 
ಮದನಪಿತ ನಸುನಗುತ ಮುನಿಪನ 
ಹದುಳ ವಿಗೆ ಸೈಪಿಟ್ಟು ನೆಗಹಿದ 
ನುದಿತ ಫಲವನು ಹಂಚ ಹೇಳಿದನಾ ನೃಪಾಲಂಗೆ ೩೬ 
- ಬರಿಸಿ ಋಷಿಗಳನವರವರ ತರ 
ವರಿದು ಕೊಡಿಸಿದನುಳಿದುದನು ಭೂ 
ಸುರ ಸಹೋದರರಿಂಗೆ ಮುನಿಸತಿಯರಿಗೆ ದೌಪದಿಗೆ 
ಮರಹರಗೆ ತನ್ನು ನಿಪ ಕಣ್ಣಂ 
ಗಿರಿಸಿ ಕೈವೀಸಿದೊಡೆ ಫಲವನು 

[ ೩೭ 
ಹರುಷ ಮಿಗೆ ಭುಂಜಿಸಿತು ಭೂಪತಿ ಕೇಳು ಕೌತುಕವ 

ಪಾರಣಿಯನುರೆ ಮಾಡಿ ಮುನಿಪ ಮ 
ಹೀರಮಣನನು ಬೀಳುಕೊಟ್ಟನು 

ದಾರ ಲಕ್ಷ್ಮೀಕಾಂತನನು ಬೀಳ್ಕೊಂಡು ಮತ್ತೊಂದು 
- ಸಾರವಹ ಸುಸಾ ನಕೆದಿದ 
ನಾರು ಭಾವಿಸಬಲ್ಲರಾ ಮುರ | 
ವೈರಿಯನುಪಮ ಮಹಿಮೆಗಳ ಭೂಪಾಲ ಕೇಳೆಂದ ೩೮ 
- ದೇವ ನಿಮ್ಮ ಡಿಯಂಫಿ ಕಮಲವ 
ನಾವ ನೆನೆವನವಂಗೆ ಜಪತಪ 
ಸಾವು ಹುಟ್ಟಿಲ್ಲೆಂಬುದೆ ವರ ವೇದಶಾಸ್ತ್ರಗಳು 
ನಾವಲೇ ಕೃತಕೃತ್ಯರಿಂದೀ 
ದೇವ ಸಾಕ್ಷಾತ್ಕಾರ ದರ್ಶನ 
ಭಾವವೋಯಿದು ನಮಗೆನುತ ಹೊಗಳಿದನು ಸಹದೇವ ೩ 


ಅ ಆ ಇ ಪರ್ವ 


ಹರಿಯೊಲಿದು ಮೈದಡವಿಯ್ಯವರ 
ತರುಣಿಯನು ಸಂತೈಸಿಯಾ ಮುನಿ 
ವರರನುಪಚರಿಸಿದನು ಬುದ್ದಿಯನೊರೆದು ಧರ್ಮಜಗೆ 
ಉರುತರೋತ್ತರ ಸಿದ್ದಿ ನಿಮಗಿ 
೩ರದೆ ಫಲಿಸುವದೆಂದು ಸೂಚಿಸಿ 
ಮರಳಿ ತನ್ನ ಯ ಪುರಿಗೆ ಗಮನೋದ್ಯೋಗಮನನಾದ ೪೦ 


ಬಂದನಾ ಭೂಪತಿ ಮುರಾಂತಕ 
ನಂದಣದ ಬಲ ದೆಸೆಯಲನಿಲಜ 
ಮುಂದೆ ವಾಮದಿ ಪಾರ್ಥ ಯಮಳದೌಪದಾದೇವಿ 
_ ಹಿಂದೆ ಬರೆ ಕಿರಿದೆಡೆಯಲಲ್ಲಿಯೆ 
ನಿಂದು ಕಳುಹಿದನೆಲ್ಲರನು ಗೋ . 
ವಿಂದನೇರಿದ ರಥವ ಗದುಗಿನ ವೀರನಾರಯಣ ೪೧ 


ನಾಲ್ಕನೆಯ ಸಂಧಿ 


ಸೂ , ಭಜಿಸಿದನು ನರನಿಂದ್ರಕೀಲದೊ 

ಇಜ ಸುರಾರ್ಚಿತ ಚರಣ ಕಮಲನ 
ತ್ರಿಜಗದಧಿಪತಿಯನು ಮಹಾ ನಟರಾಯಧೂರ್ಜಟಿಯ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಪಾಂಡು ಕುಮಾರರಟವಿಯ 
ಪಾಳಿಯಲಿ ಪರುಠವಿಸಿದರು ಪದಯುಗ ಪರಿಭ್ರಮವ 
ಲೋಲಲೋಚನೆ ಸಹಿತ ತತ್ತುಲ 
ಶೈಲದಲಿ ತದ್ವಿಪಿನದಲಿ ತ 
ಸ್ಕೂಲವತಿಗಳ ತೀರದಲಿ ತೊಳಲಿದರು ಬೇಸರದೆ ೧ 
- ಫಳ ಮೃಗಾವಳಿ ಸವೆದುದಿನ್ನಿ 
ಹಳುವು ಸಾಕಿನ್ನೊಂದರಣ್ಯ 
ಸ್ಥಳವ ನೋಡಲಿ ಕಟಕ ನಡೆಯಲಿ ವಿಪ್ರ ಸಂಕುಲದ 
ಸುಲಭವೀ ವನವೆಂದು ತನ್ನೊಳು 
ತಿಳಿದು ಪಾರ್ಥ ಯುಧಿಷ್ಠಿರರು ಮುನಿ 
ಕುಲ ಸಹಿತ ನಲವಿಂದ ಹೊಕ್ಕರು ದೈತಕಾನನವ ೨ 

ಅರಸ ಕಳುಹಿದ ದೂತನಾ ಗಜ 
ಪುರವ ಹೊಕ್ಕು ತದೀಯ ವಾರ್ತಾ 
ಭರದ ವಿವರವನರಿದು ಬಂದನು ಕಂಡನವನಿಪನ 
ಕುರುಕೃಪಾಲನ ಮದವನಾತನ 
ಸಿರಿಯನಾತನ ಬಲುಹನಾತನ 
ಪರಿಯನರುಹಿದನಬುಜಮುಖಿ ಪವನಜರು ಕಳವಳಿಸೆ ೩ 
- ಮೂದಲಿಸಿದಳು ದ್ರುಪದ ತನುಜೆ ವ್ಯ 
ಕೋದರನನರ್ಜುನನವನಿಪ 
ನಾದಿಯಾದೈವರನು ಕೌರವನೃಪನ ಪತಿಕರಿಸಿ 
ಆದೊಡಿದೆ ಕುರುರಾಜ ವಂಶ 
ಚೈದ ಧೀರ ಕುಠಾರವೆನುತ ವ್ಯ 
ಕೋದರನು ತೂಗಿದನು ಗದೆಯನು ಗಾಢಕೋಪದಲಿ ೪ 

ಏಕಿದೇಕೆ ವೃಥಾ ನಿಶಾಟ 
ವ್ಯಾಕರಣ ಪಾಂಡಿತ್ಯವಕಟ ವಿ 
ವೇಕ ರಹಿತನೆ ನೀ ವೃಕೋದರ ದ್ರುಪದ ಸುತೆಯಂತೆ 
ಸಾಕು ಸಾಕ್ಕೆ ತಮ್ಮ ಸತ್ಯವೆ| 
ಸಾಕು ನಮಗೆ ಮದೀಯ ಪುಣ್ಯ 
ಶ್ಲೋಕತೆಯನಳುಹೆಂದು ಗಲ್ಲವ ಹಿಡಿದನನಿಲಜನ ೫ 


ಅರಸಿ ನಿನ್ನಯ ಶೋಕವಯೋ 
ತುರಿವುದರಿನ್ಸಪಜಲಧಿ ಕೇಳಂ 
ಬುರುಹಲೋಚನೆ ನಿನ್ನ ಲೋಚನವಾರಿ ಪೂರದಲಿ 
ಕುರುಕೃಪಾಲನ ಸಿರಿಯ ಶೋಕ 
ಸ್ಟು ರದನಲನುಜ್ವಲಿಸುವುದು ರಿಪು | 
ವಿರಚಿತದ ವಿಪರೀತಕಿದು ವಿಪರೀತವಹುದೆಂದ 

ಆ ಸಮಯದಲ್ಲಿ ಬಂದನಗ್ಗರ 
ಭೂಸುರ ಶ್ರೀಕಂಠನೂ ಪ 
ದ್ಯಾಸನನ ಪಲ್ಲಟವೊ ಕಮಲಾಂಬಕನ ಚುಂಬಕವೊ 
ಭಾಸುರ ಕ್ರತುಶತದ ರೂಪ ವಿ . 
ಳಾಸವೊ ಶ್ರುತಿಕೋಟಿಕನ್ಯಾ 
ವಾಸಭವನವೊ ದೇವ ವೇದವ್ಯಾಸ ಮುನಿರಾಯ ೭ 
- ಹಾ ಮಹಾದೇವಾಯಿದಾರು ವು 
ಹಾ ಮುನೀಶ್ವರರೆನುತ ಮುನಿಪ 
ಸೋಮವೆದ್ದುದುಧನಂದನನವರಿಗಿದಿರಾಗಿ 
ಪ್ರೇಮ ಪುಳಕದ ನಯನ ಸಲಿಲದ 
ರೋಮಹರ್ಷದ ಸತ್ಯಭಾವದ 
ಭೂಮಿಪತಿ ಮೈಯಿಕ್ಕಿದನು ಮುನಿವರನ ಚರಣದಲಿ ೮ 

ವಿವಿಧ ಮುನಿಗಳ ಗೋತ್ರ ನಾಮ 
ಪ್ರವರ ಸಹಿತಭಿನಾದ ಕರ್ಮೊ . 
ತೃವವ ಕೈಕೊಳುತನಿಬರನು ಮನ್ನಿಸಿದನುಚಿತದಲಿ 
ಯುವತಿ ಪದಕೆರಗಿದೊಡೆ' ಭೂಯಾತ್ 
ತವ ಮನೋರಥ ' ವೆನುತ ನಸುನಗು 
ತವಪಾಲನ ಪರ್ಣಶಾಲೆಗೆ ಮುನಿಪನ್ನೆ ತಂದ 
- ಇದೆ ಪವಿತ್ರ ಪಲಾಶ ಪತ್ರದ 
ಲುದಕವರ್ಥ್ಯಾಚಮನ ಪಾದ್ಯ, 
ಕ್ಕಿದೆ ವಿಮಳದರ್ಭೋಪರಚಿತಾಸನ ವಿಳಾಸದಲಿ 
ಇದನು ಕಾಂಚನ ಪಾತ್ರಜಲವೆಂ 
ದಿದು ವರಾಸನವೆಂಬ 
ಬುದು ಯಥಾ ಸಂಭವದಲೆಂದನು ಧರ್ಮನಂದನನು ೧೦ 


[ ಸಂಧಿ 


つたと 

ಮ ಹಾಭಾರತ 
ಈ ಪವಿತೋದಕವಲೇ ದೋ . 

ಇಂದುಮುಖಿಯನು ಭೀಮನನು ಯವು 
ಪಾಪಹರ ದರ್ಭಾಸನದಲಿಂ 

ನಂದನನನರ್ಜುನನ ಯಮಳರ 
ದೀ ಪೃಥಿವಿ ಸರ್ವಾಧಿಪತ್ಯವು ಸೇರುವುದು ನಿನಗೆ 

ನಂದು ಕೊಂಡಾಡಿದನು ಮೈದಡವಿದನು ಮೋಹದಲಿ 
ಭೂಪಕೇಳೆ ಜೇನುನೊಣದ ವು 

ಬಂದು ಸಂದಣಿಸಿದ ಮುನಿ ದ್ವಿಜ 
ಧೋಪಚಯವವಕಿಲ್ಲಲೇ ಸ 

ವೃಂದವನು ಮನ್ನಿಸಿ ನಿಜಾಶ್ರಮ 
ರ್ವಾಪಹಾರವು ಪರರಿಗಾ ಕೌರವನ ಸಿರಿಯೆಂದ ೧೧ ಮಂದಿರಕೆ ಮುದದಿಂದ ಬಿಜಯಂಗೈದನಾ ಮುನಿಪ ೧೮ 
ಒಡಲು ಬೀಳಲಿ ಮೇಣು ತಮ್ಮ ದಿ 

- ಅರಸ ಕೇಳೆ ಮುನಿಪನತ್ತಲು 
ರಡವಿಯಲಿ ಹಾಯಿಕ್ಕಿ ಹೋಗಲಿ 

ಸರಿದನಿತ್ತಲು ಪಾರ್ಥನನು ನೃಪ 
ಮಡದಿ ಮುನಿಯಲಿ ಬಸಿದು ಬೀಳಲಿ ಧರಣಿ ಕುರುಪತಿಗೆ ಕರೆದು ವೇದವ್ಯಾಸನಿತ್ತು ಪ್ರದೇಶ ವಿಸ್ತರವ 
ಎಡೆಯಲುಳಿವಿವರಾಗುಹೊಗಿನ 

ಅರುಹಿದನು ಕೈಲಾಸ ಸೀಮಾ 
ಗೊಡವೆಯೆನಗಿನ ಸತ್ಯದ 

ವರುಷದಲ್ಲಿಹುದಿಂದ್ರ ಕೀಲದ 
ನುಡಿಗೆ ಹಾದರವಿಲ್ಲದಂತಿರೆ ಕರುಣಿಸುವುದೆಂದ ೧೨ ಗಿರಿ ಮಹೇಶಕ್ಷೇತ್ರವಲ್ಲಿಗೆ ಹೋಗುನೀನೆಂದ ೧೯ 
- ಬಾಧೆಯುಂಟೇ ನಿನ್ನ ಸತ್ಯಕೆ 

- ಅಲ್ಲಿ ಭಜಿಸುವದಮಳ ಗಿರಿಜಾ 
ಸಾಧಿಸುವುದವಧಿಯನು ನಿನ್ನ ವಿ 

ವಲ್ಲಭನನಾವಾಯ ಜಿಹ್ನೆಗೆ 
ರೋಧಿಗಳಿಗೆ ನಿವಾಸವಹುದು ಕೃತಾಂತಲೋಕದಲಿ ದುರ್ಲಭವನಧಿದೈವವನು ಬ್ರಹೇಂದ್ರ ಭಾಸ್ಕರರ 
ಆಧಿಪತ್ಯ ಭ್ರಮಿತರಲಿ ರಾ 

ಬಲ್ಲೆನೆಂಬರ ಬಹಳ ಗರ್ವವ 
ಜ್ಞಾದಿಯಲಿ ಕಡೆಗೊಂಡಿರಖಿಲ ನಿ 

ಘಲ್ಲಿಸುವ ಗಡ ತನ್ನ ಭಕ್ತರು 
ರೋಧವನು ಕಡನನು ಸವೃದ್ಧಿಕವಾಗಿ ಕೊಡಿಯೆಂದ ೧೩ ಬಲ್ಲಿದರು ತನಗೆಂಬ ಬೋಳೆಯರರಸನಿಹನೆಂದ ೨೦ 
ಆವುದರಿದಿವರಿಗೆ ಭವತ್ಯರು 

" ಏಳು ನೀ ಪ್ರತೂಷದಲಿ ಶಶಿ 
ಐಾವಲೋಕನವುಂಟು ಪುನರಪಿ 

ಮಳಿಮೈದೋರಲಿ ತದೀಯ ಶ 
ದೇವಕೀ ನಂದನನಲೊದಗುವ ಮೇಲುನೋಟದಲಿ ರಾಳಿಗಳು ಸಿದ್ಧಿಸಲಿ ಸೇರಲಿ ಶಿವನ ಕೃಪೆ ನಿನಗೆ 
ಈ ವಿಪತ್ತೇಸರದು ಪಾಂಡವ 

ಸೋಲದಿರು ಸುರಸತಿಯರಿಗೆ ಸ 
ಜೀವಿಗಳು ನೀವಿಬ್ಬರಿರಲೆಂ 

ಮೈಳವಾಗದಿರವರೊಡನೆ ಕೈ 
ದಾ ವಿಭಾಂಡಕ ಶೌನಕಾದಿಗಳೆಂದರಾ ಮುನಿಗೆ ೧೪ ಮೇಳವಿಸುವುದು ಕಾಮವೈರಿಯ ಚರಣಕಮಲದಲಿ ೨೧ 
ಕರೆಸಿ ದುಪದಾತ್ಮಜೆಯ ಕಂಬನಿ | 

- ಮುಗ್ಗದಿರು ಮಾಯೆಯಲಿ ಮದದಲಿ 
ಯೊರತೆಯಾರಲು ನುಡಿದನಾಕೆಯ 

ನೆನ್ನದಿರು ರೋಷದ ವಿಡಂಬದ 
ಕರಣದಲ್ಲಿ ಕಿವಿಗೊಂಡ ಕಳಕಳವನು ವಿಭಾಡಿಸಿದ 

ಲಗಳೆಯತನದಿಂದಹಂಕೃತಿ ಭರದಿ ಮೆರೆಯದಿರು 
ಧರಣಿಪತಿಗೇಕಾಂತ ಭವನದೊ 

ಅರಿಸದಿರಾತ ನನು ಲೋಭದೋ 
ಟೊರೆದನೀಶ್ವರ ವಿಷಯ ಮಂತ್ರಾ 

ಳೊಗದಿರು ಲಘುವಾಗದಿರು ಮಿಗೆ 
ಕ್ಷರವನಂಗೋಪಾಂಗ ಮುದ್ರಾ ಶಕ್ತಿಗಳು ಸಹಿತ ೧೫ ಹಿಗ್ಗದಿರು ಹೊಗಳಿಕೆಗೆ ಮನದಲಿ ಪಾರ್ಥ ಕೇಳೆಂದ ೨೨ 
- ಇದು ಮಹೀಶರಶೋಕಹರವಿಂ 

- ಆಡದಿರಸತ್ಯವನು ಕಪಟವ 
ತಿದು ವಿರೋಧಿಬಲ ಪ್ರಭಂಜನ 

ಮಾಡದಿರು ನಾಸ್ತಿಕರೊಡನೆ ಮಾ 
ವಿದು ಸಕಲ ಪುರುಷಾರ್ಥ ಸಾಧನವಖಿಳ ದುರಿತಹರ ತಾಡದಿರು ಕೆಳೆಗೊಳ್ಳದಿರು ವಿಶ್ವಾಸಘಾತಕರ 
ಇದು ಮಹಾಧಿವ್ಯಾಧಿಹರವಿಂ 

ಖೋಡಿಗಳೆಯದಿರಾರುವನು ಮೈ 
ತಿದನು ನೀ ಕೊಳರ್ಜುನಂಗೊರೆ 

ಗೂಡದಿರು ಪರವಧುವಿನಲಿ ರಣ 
ವುದು ರಹಸ್ಯದೊಳೆಂದು ಮುನಿ ಕರುಣಿಸಿದನರಸಂಗೆ ೧೬ ಬೇಡನಾಗದಿರೆಂದು ನುಡಿದನು ನೃಪತಿಯರ್ಜುನಗೆ ೨೩ 
- ಪಾರ್ಥನೈದುವುದಿಂದ್ರ ಕೀಲದೊ 

ಕೂರರಿಗೆ ಶಠರಿಗೆ ವೃಥಾಹಂ 
ಆರ್ಥಿಸಲಿ ಶಂಕರನನಖಿಳ 

ಕಾರಿಗಳಿಗತಿ ಕುಟಿಲರಿಗೆಯುವ 
ಸ್ವಾರ್ಥ ಸಿದ್ದಿಗೆ ಬೀಜವಿದು ಬೇರೊಂದು ಬಯಸದಿರು ಕಾರಿಯಪಘಾತರಿಗೆ ಭೂತದ್ರೋಹಿಜೀವರಿಗೆ 
ವ್ಯರ್ಥರವದಿರು ನಿನ್ನ ಹಗೆಯ ಕ 

ಜಾರರಿಗೆ ಜಡರಿಗೆ ನಿಕೃಪ್ಲಾ 
ದರ್ಥನದೊಳಿನ್ನೇನು ಜಗಕೆ ಸ 

ಚಾರರಿಗೆ ಪಿಸುಣರಿಗೆ ಧರ್ಮವಿ 
ಮರ್ಥನೊಬ್ಬನೆ ಶಂಭು ಕೃಪೆ ಮಾಡುವನು ನಿನಗೆಂದ ೧೭ ದೂರರಿಗೆ ಕಲಿಪಾರ್ಥ ಕೇಳ ಪರಲೋಕವಿಲ್ಲೆಂದ ೨೪ 


೧೬೭ 
ಅರಣ್ಯ ಪರ್ವ 

ಬಿಗಿದ ಬತ್ತಳಿಕೆಯನು ಹೊನ್ನಾ 
ಭ್ರಾತೃ ಮಿತ್ರ ವಿರೋಧಕಗೆ ಪಿತೃ 

ಯುಗದ ಖಡುಗ ಕಠಾರಿ ಚಾಪವ 
ಮಾತೃಘಾತಿಗೆ ಖಳನಿಗುತ್ತಮ 

ತೆಗೆದನಳವಡೆಗಟ್ಟಿ ಬದ್ದುಗೆದಾರ ಗೊಂಡೆಯವ 
ಜಾತಿನಾಶಕನಿಂಗೆ ವರ್ಣಾಶ್ರಮ ವಿದೂಷಕಗೆ 
ಜಾತಿಸಂಕರಕಾರಗಾ ಕ್ರೋ 

ದುಗುಡ ಹರುಷದ ಮುಗಿಲ ತಲೆಯೊ 
ಧಾತಿರೇಕಗೆ ಗಾಢ ಗರ್ವಿಗೆ. 

ತುಗಳಿಗಿಟ್ಟೆಡೆಯಾಗಿ ಗುಣ ಮೌ | 
ಭೂತವೈರಿಗೆ ಪಾರ್ಥ ಕೇಳ್ ಪರಲೋಕವಿಲ್ಲೆಂದ ೨೫ ಳಿಗಳ ಮಣಿ ಕಲಿಪಾರ್ಥ ಬೀಳೊಂಡನು ನಿಜಾಗ್ರಜನ ೩೨ 
- ಸ್ವಾಮಿಕಾರ್ಯ ವಿಘಾತಕಂಗತಿ 

- ಹರಡೆ ವಾಮದಳುಲಿಯ ಮಧುರ 
ಕಾಮುಕಗೆ ಮಿಥ್ಯಾಪವಾದಿಗೆ 

ಸೃರದಲಪಸವ್ಯದಲಿ ಹಸುಬನ 
ಭೂಮಿದೇವದೃಪಿಗಟ್ಯಾಶಿಗೆ ಬಕವ್ರತಿಗೆ 

ಸರ ಸಮಾಹಿತಮಾಗೆ ಸೂರ್ಯೋದಯದ ಸಮಯದಲಿ 
ಗ್ರಾಮಣಿಗೆ ಪಾಷಂಡಗಾತ್ಯ ವಿ 

ಹರಿಣ ಭಾರದ್ವಾಜನುಡಿಕೆಯ 
ರಾಮಕಾರಿಗೆಕೂಟಸಾಕ್ಷಿಗೆ 

ಸರಟ ನಕುಲನ ತಿದ್ದುಗಳ ಕು 
ನಾಮಧಾರಿಗೆ ಪಾರ್ಥ ಕೇಳ್ ಪರಲೋಕವಿಲ್ಲೆಂದ ೨೬ ಕುರನ ತಾಳಿನ ಶಕುನವನು ಕೈಕೊಳುತ ನಡೆತಂದ ೩೩ 
- ಅದರಿನಾವಂಗುಪಹತಿಯ ಮಾ 

ನೀಲಕಂಠನ ಮನದ ಬಯಕೆಗೆ 
ಡದಿರು ಸಚರಾಚರದ ಚೈತ 

ನೀಲಕಂಠನೆ ಬಲಕೆ ಬಂದುದು 
ನ್ಯದಲಿ ನಿನ್ನನೆ ಬೆರೆಸಿ ಕಾಬುದು ನಿನ್ನ ತನುವೆಂದು ಮೇಲುಪೋಗಿನ ಸಿದ್ದಿ ದೈತ್ಯಾಂತಕನ ಬುದ್ದಿಯಲಿ 
ಬೆದರದಿರು ಬಲುತಪಕೆ ಶೂಲಿಯ 

ಕಾಲ ಗತಿಯಲ್ಲಿ ಮೇಲೆ ಪರರಿಗ 
ಪದಯುಗವ ಮರೆಯದಿರು ಹರಿಯನು 

ಕಾಲ ಗತಿಯನು ಕಾಬೆನೈಸಲೆ 
ಹೃದಯದಲಿ ಪಲ್ಲಟಿಸದಿರು ಸುಖಿಯಾಗ ಹೋಗೆಂದ ೨೭ ಶೂಲಧರನೇ ಬಲ್ಲನೆನುತೈತಂದನಾ ಪಾರ್ಥ - ೩೪ 
- ಕರುಣಿಸಲಿ ಕಾಮಾರಿ ಕೃಪೆಯಿಂ 

- ಅರಸ ಕೇಳೆ ಬರುತ ಭಾರತ 
ವರ ಮಹಾಸ್ಕವನಿಂದ ಯಮ ಭಾ 

ವರುಷವನು ದಾಂಟಿದನು ತಂಪಿನ 
ಸ್ಕರ ಹುತಾಶನ ನಿರುತಿ ವರುಣ ಕುಬೇರ ಮಾರುತರು ಗಿರಿಯ ತಪ್ಪಲನಿಳಿದನಾ ಹರಿವರು ಸೀಮೆಯಲಿ 
ಸುರರು ವಸ್ತುಗಳು ಸಿದ್ದ ವಿದ್ಯಾ 

ಬೆರಸಿದನು ಬಳಿಕುತ್ತರೋತ್ತರ 
ಧರ ಮಹೋರಗ ಯಕ್ಷ ಮನು ಕಿಂ 

ಸರಣಿಯಲಿ ಸೈನಡೆದು ಹೊಕ್ಕನು 
ಪರುಪರಿಯಲಿ ನಿನಗೆ ವಿಮಳಸೂಸಿವಾಚನವ ೨೮ ಸುರರ ಸೇವ್ಯವನಿಂದ್ರಕೀಲ ಮಹಾ ವನಾಂತರವ ೩೫ 
- ಎನೆ ಹಸಾದವೆನುತೆ ಯಮನಂ 

ಗಿಳಿಯ ಮೃದು ಮಾತುಗಳ ಮರಿಗೋ 
ದನಗೆ ಭೀಮಂಗೆರಗಿದನು ಮುನಿ 

ಗಿಲೆಯ ಮಧುರ ಧ್ವನಿಯ ಹಂಸೆಯ 
ಜನಕೆ ಮೈಯಿಕ್ಕಿದನು ಮುಳುಗಿದನಕ್ಷತೌಘದಲಿ 

ಕಳರವದ ಮರಿ ನವಿಲ ಕೇಕಾ ರವದ ನಯಸರದ 
ವನಜಮುಖಿ ಮುನಿ ವಧುಗಳಾಶೀ 

ಮೆಲುದನಿಯ ಪಾರಿವದ ತುಂಬಿಯ 
ರ್ವಿನುತ ದಧಿ ದೂರ್ವಾಗ್ಧತೆಯನು | 

ಲಲಿತ ಗೀತದ ವನ ವನದ ಸಿರಿ ಬಗೆ 
ಬ್ಬಿನಲಿ ಕೈಕೊಳುತನಿಬರನು ಮನ್ನಿಸಿದನುಚಿತದಲಿ ೨೯ . ಗೊಳಿಸಿತ್ಸೆ ಪೂರ್ವಾ ಭೀಭಾಷಣದಲಿ ಧನಂಜಯನ ೩೬ 
ನೆನೆಯದಿರು ತನುಸುಖವ ಮನದಲಿ 

- ಸೊಂಪೆಸೆವ ಕೋಗಿಲೆಯ ಸರ ದೆಸೆ 
ನೆನೆ ವಿರೋಧಿಯ ಸಿರಿಯನೆನ್ನಯ 

ತಂಪೆಸೆವ ತಂಬೆಲರ ಹುಟ್ಟಿನ 
ಘನತರದ ಪರಿಭವವ ನೆನೆ ನಿಮ್ಮ ಗ್ರಜರ ನುಡಿಯ 

ಜೋಂಪವನು ಜೋಂಪಿಸುವ ಮರಿದುಂಬಿಗಳ ಮೇಳವದ 
ಮುನಿವರನ ಮಂತ್ರೋಪದೇಶವ 

ಪೆಂಪೊಗುವ ತಾವರೆಗೋಳಂಗಳ 
ನೆನೆವುದಭವನ ಚರಣ ಕಮಲವ 

ತಂಪಿನೋದವಿನ ವನದ ಸೊಗಸಿನ 
ನೆನುತ ದುರುಪದಿಯೆರಗಿದಳು ಪಾರ್ಥನ ಪ 

ಸೊಂಪು ಸೆಳೆದುದು ಮನವನೀತನನರಸ ಕೇಳೆಂದ ೩೭ 
ಹರನ ಚರಣವ ಭಜಿಸುವೆನು ದು 

ಚಾರುತರ ಪರಿ 
ರ್ಧರ ತಪೋನಿಷ್ಠೆಯಲಿ ಕೇಳೆಲೆ 

ರ್ಜೂರ ರಸಧಾರಾ ಪ್ರವಾಹ ಮ 
ತರುಣ ಪಾಶುಪತಾಸ್ತವಾದಿಯು ದಿವ್ಯಮಾರ್ಗಣವ 
ಪುರಹರನ ಕೃಪೆಯಿಂದ ಪಡೆದಾ 

ನೋರಮೇಕು ವಿಭೇದ ವಿದ್ರುಮ ರಸದ ದಾಳಿಂಬ 
ನರಿಗಳನು ಸಂಹರಿಸಿ ನಿನ್ನಯ 

ಭೂರಿ ಜಂಬು ಮಧೂಕ ಪನಸ 

ಸ್ಟಾರ ರಸಪೂರಾನುಕಲಿತ ವಿ 
ಪರಿಭವಾಗ್ನಿಯ ನಂದಿಸುವೆ ನಿಲ್ಲೆಂದನಾ ಪಾರ್ಥ ೩೧ ಹಾರ ಸುರಮಹಿಳಾಭಿರಂಜಿಸುವಖಿಳ ವನಭೂಮಿ ೩೮ 


೧೬೮ 
ಮ ಹಾ ಭಾರ ತ 

ಸಂಧಿ 
ವಿಲಸದಭ್ರದಲಿಹ ಮಹಾತರು 

ಬಿಗಿದ ಬಿಲ್ಲಿನ ಬೆನ್ನ ಬತ್ತಳಿ 
ಕುಲದಿನಮರನದೀ ಸ್ವನಂಧಯು 

ಕೆಗಳ ಕಿಗ್ಗಟ್ಟಿನ ಕಠಾರಿಯ 
ಫಲರಸದ ಸವಿಗಳಲಿ ದಿಕೂಲಂಕಷೋನ್ನತಿಯ 

ಹೆಗಲಡಾಯುಧ ಹೊಸತಪಸಿ ತೊಡಗಿದನು ಬಲುತಪವ 
ಸುಳಿವ ಪರಿಮಳ ಪವನನಿಂ ಕಂ 

- ಅರಸ ಕೇಳೆ ವಿಪ್ರವೇಷವ 
ಗೊಳಿಸಿತರ್ಜುನ ಕಾವ್ಯ ಸಿದ್ದಿ 

ಧರಿಸಿ ಧರೆಗಿಳಿದನು ಸುರೇಶರ 
ಸ್ಥಳದೊಳಂತರ್ಮಥುನ ಕಾನನವರಸ ಕೇಳೆಂದ ೩೯ 

ತರಕರಿಸದೀ ಮಾತನೆಂದನು ನಿಜಕುಮಾರಂಗೆ 
- ಇಲ್ಲಿ ನಿಲ್ಲರ್ಜುನ ತಪೋವನ 

ಮರಿಚ ಕಿಕ ಲೋಹಹೇಮಾ 
ಕಿಲ್ಲಿ ನೆಲೆ ಶ್ರುತಿಯುವತಿ ಸೂಸುವ 

ಭರಣ ಚರ್ಮ ದುಕೂಲ ಮಳಿ ಹಾ 
ಚೆಲ್ಲೆಗಂಗಳ ಮೊನೆಗೆ ಮಾಸಲುಗುಡದ ಮೈಸಿರಿಯ 

ದರಿಯ ಹೂವಿನ ದಂಡೆಗೇಶನಿವಾಸವೇಕೆಂದ 
ದುರ್ಲಲಿತದಷ್ಟಾಂಗ ಯೋಗದ 

ಆವ ಸೇರಿಕೆ ಜಪಕೆ ಚಾಪ ತ್ರ 
ಕೊಲ್ಲಣಿಗೆಯಲಿಕೂಡದಪ್ರತಿ 

ರಾವಳಿಗೆ ಶಮೆ ದಮೆಗೆ ಖಡ್ಡಕಿ 
ಮಲ್ಲ ಶಿವನ ಕ್ಷೇತ್ರವಿದೆಯೆಂದುದು ನಭೋನಿನದ ೪೦ 

ದಾವ ಸಮ್ಮೇಳನ ವಿಭೂತಿಗೆ ಕವಚ ಸೀಸಕಕೆ 
ಧರಣಿಪನ ಬೀಳೊಂಡು ಮಾರ್ಗಾ೦ 

ಆವುದಿದರಭಿಧಾನ ತಪವೋ 
ತರದೊಳಾರಡಿಗೈದು ಹೊಕ್ಕನು . 

ಡಾವರಿಗ ವಿದ್ಯಾ ಸಮಾಧಿಯೊ 
ಹರನ ಕರುಣಾ ಸಿದ್ದಿ ಸಾಧನವೆನಿಪ ಗಿರಿವನವ 

ನೀವಿದೆಂತಹ ಋಷಿಗಳೆಂಬುದನರಿಯೆ ನಾನೆಂದ ೪೫ 
ಮರುದಿವಸದುದಯದಲಿ ಮಿಂದನು | 

ಕಂದೆರೆದು ನೋಡಿದನು ನೀವೇ 
ಸರಸಿಯಲಿ ಸಂಧ್ಯಾಭಿಮುಖದಲಿ 

ನೆಂದರೆಯು ಹೃದಯಾಬ್ಬ ಪೀಠದ 
ತರಣಿಗರ್ಥ್ಯವನಿತ್ತು ದೇವವ್ರಜಕೆ ಕೈಮುಗಿದ ೪೧ ಲಿಂದುಳಿಯನಿರಿಸಿ ಮೆಚ್ಚಿಸುವೆನು ಸಮಾಧಿಯಲಿ 
- ವಿನುತ ಶಾಂಭವ ಮಂತ್ರಜಪ ಸಂ 

ಇಂದಿನೀ ಬಹಿರಂಗ ಚಿಹ್ನೆಯ 
ಜನಿತ ನಿರ್ಮಲ ಭಾವಶುದ್ಧಿಯ 

ಕುಂದು ಹೆಚ್ಚಿನಲೇನು ಫಲವೆನ 
ಮನದೊಳರ್ಜುನನೆತ್ತಿ ನಿಂದನು ದೀರ್ಘ ಬಾಹುಗಳ ಲ೦ದು ತಲೆದೂಗಿದನು ಸುರಪತಿ ತೋರಿದನು ನಿಜವ ೪೬ 
ನೆನಹು ನೆಮ್ಮಿತು ಶಿವನನಿತರದ 

- ಮಗನೆ ನಿನ್ನಯ ಮನದ ನಿದ್ದೆಗೆ 
ನನೆಕೊನೆಯ ತೆರಳಿಕೆಯ ತೊಡಚೆಯ 

ಸೊಗಸಿದೆನು ಪಿರಿದಾಗಿ ಹರನಿ 
ಮನದ ಸಂಚಲವೀಚುವೋದುದು ಕಲಿ ಧನಂಜಯನ ೪೨ 

ಲ್ಲಿಗೆ ಬರಲಿ ಕರುಣಿಸಲಿ ನಿನ್ನ ಮನೋಭಿವಾಂಛಿತವ 
- ಮುಗುಳುಗಂಗಳ ಮೇಲು ಗುಡಿ 

ಹಗೆಗೆ ಹರಿವಹುದೆಂದು ಸುರ 
ಳುಗಳ ಮಿಡುಕುವ ತುಟಿಯ ತುದಿಗಾ 

ಳಿಗಳ ಮಣಿ ಸರಿದನು ವಿಮಾನದ 
ಲುಗಳ ಹೋರಿಗೆಯ ತಪದ ನಿರಿಗೆಯ ನಿಪ್ಪಕಂಪನದ ಲಗಧರನ ಮೈದುನನ ಮಹಿಮೆಯನ್ನು ಕೇಳೆಂದ ೪೭ 


ಐದನೆಯ ಸಂಧಿ 


ಸೂ . ಮುನಿನಿಕರ ಬಿನ್ನವಿಸೆ ಕರುಣಾ 
- ವನಧಿ ಶಂಭು ಕಿರಾತಮಯ ರೂ 
ಪಿನಲಿ ಹೊಕ್ಕನು ವನದಲೆಚ್ಚನುಮಕದಾನವನ 


ಮರಳಿದನು ದೇವೇಂದ್ರನಲು 
ಹರನೊಡನೆ ಹೊರೆಯೇರಿದಂತಃ 
ಕರಣ ಹಿಗಿತು ಹುದುಗಿದನು ಬಹಿರಂಗ ಭಾವನೆಯ 
ಧರಣಿ ಮೊದಲೆನೆ ಭೂತಪಂಚಕ 
ಮರುತ ಪಂಚಕ ವಿಷಯವಿಂದ್ರಿಯ 
ಕರಣವಿಪ್ಪತೈದು ತತ್ವಾತ್ಮಕನ ಚಿಂತಿಸಿದ 

ಮೇಲೆ ವಿದ್ಯಾಗಾರ ನೀತಿಯ 
ಕಾಲಕ ಲಯಾ ಕನ ಮಾಯೆಯ 
ಮೇಲುಪೋಗಿನ ಶುದ್ಧವಿದ್ಯಾರೂಪನೀಶ್ವರನ 


ಕೇಳು ನೃಪತಿ ಸದಾಶಿವನನು 
ತಾಳ ಶಕ್ತಿಯನಖಿಲ ತತ್ವದ 
ಮೌಲಿಮಣಿಯನಖಂಡ ಚಿನುಮಯ ಶಿವನ ಚಿಂತಿಸಿದ ೨ 

ಮೂರು ದಿನಕೊಮ್ಮೊಮ್ಮೆ ಫಲದಾ 
ಹಾರದಲಿ ನೂಕಿದನು ತಿಂಗಳ 
ನಾರು ದಿವಸಕೆ ಫಲವಗೊಂಡನು ತಿಂಗಳೆರಡರಲಿ 
ಮೂರು ತಿಂಗಳ ಕಳೆದನಿಂತಿ 
ರಾರು ದಿವಸಕೆ ಕಂದಮೂಲಾ 
ಹಾರದಲಿ ತರಗೆಲೆಯಲಿರ್ದನು ನಾಲ್ಕು ಮಾಸದಲಿ ೩ 


ಅರಣ್ಯ ಪರ್ವ 


ಆತನುಗ್ರ ತಪಃ ಪ್ರಭಾವಿ 
ಬಳಿಕ ಪವನಾಹಾರದಲಿ ನಿ | 
ಸೃಲಿತ ಶಿವಪದ ಭಕ್ತಿ ಸುಧೆಯಲಿ 

ಖ್ಯಾತಿ ವಿಗಡಿಸಿತಖಿಳ ಲೋಕ 
ತಳಿತ ರೋಮಾಂಚನದ ಕಂದದ ಕುಂದದವಯವದ ವಾತವನು ಸೋತವನು ಕೌರವನೋ ಯುಧಿಷ್ಠಿರನೋ 
ಥಳಥಳಿಸುವಾನನದೆ ಸತ್ತೋ 

ಈತನೀಶರಶಸ್ತವನು ಕೈ 
ಜೈ ಲಿತ ಚಿತ್ತದ ಸುಪ್ರಭಾವದ 

ಯಾತುಕೊಂಡರೆ ಬಳಿಕ ರಿಪುನೃಪ 
ಬಳವಿಗೆಯಲುಸ್ಕೋಚವಾಯಿತು ತಪ ಧನಂಜಯನ ೪ ಜಾತವಿದಿರೇ ಕೇಳು ಜನಮೇಜಯ ಮಹೀಪಾಲ ೧೧ 
- ಯಮದಲುತ್ಸಾಹಿಸಿದು ನಿಯಮ 

ಏನನೆಂಬೆನು ಪಾರ್ಥನುಗ್ರ ತ 
ಶ್ರಮವ ಗೆಲಿದನು ಶಂಭುವಿನ ಪದ 

ಪೋ ನಿದಾಘ ಜ್ವಾಲೆಯನು ಸಂ 
ಕಮಲ ಬಯಸಿಕೆಯಾದುದೆತ್ತಿದ ಜೀವ ಪರಮನಲಿ ಧಾನವನು ತತ್ಪರಿಸರದ ಪಾವನ ತಪೋಧನರ 
ಭ್ರಮಿಸುವಿಂದ್ರಿಯ ಗುಣವನುಗಿದಾ 

ಮೌನವುರೆ ಸೀದುದು ಜಪಾನು 
ಕ್ರಮಿಸಿ ಶಂಕರ ಭಾವದಲಿ ಸಂ 

ಜ್ಞಾನ ಬಿಡೆ ಬೆವರಿತು ಸಮಾಧಿ 
ಕ್ರಮಿಸಿ ಧರಿಸಿ ಸಮಾಧಿಯನು ತಳೆದಾತ್ಮಪರನಾದ ೫ ಧ್ಯಾನ ಸೀಕರಿಯಾಯ್ತು ಸಾರವಿಚಾರ ಶವಸಹಿತ ೧೨ 
- ವಿಮಳಮತಿ ಕೇಳಿಂದ್ರಿಯಾರ್ಥ 

- ಶ್ರುತಿಯು ಲುಳಿ ತಗ್ಗಿತು ವಿವೇಕ 
ಭ್ರಮೆಯ ಜಾಗೃದವಸ್ಥೆಯಂತಃ 

ಸ್ಥಿತಿಗೆ ಪಲ್ಲಟವಾದುದೀಶ್ವರ 
ನಿಮಿರ ಕರಣ ಭ್ರಮೆಯಲುದಿತ ಸ್ಪಷ್ಟವೀಧಿಯಲಿ ರೂಪವನು ಮುಚ್ಚಿದುದು ಮಾಯಾಮೋಹಮುದ್ರೆಯಲಿ 
ಗಮಿತ ತಪ್ಪಾಸನೆಯ ಬೀಜ 

ಶಾಪಭೀತರಹಂ ಮಮ ಕೃ 
ಕ್ರಮ ಸುಷುಪ್ತಾವಸ್ಥೆಯಲ್ಲಿ ಸಂ 

ತಾಪರಾಧರು ವಿಕೃತಗುಣ ಯ 

[ ೧೩ 
ಕ್ರಮಿಸದಗ್ಗದ ತುರ್ಯ ಶಿವನನು ಪಾರ್ಥ ಚಿಂತಿಸಿದ ೬ ಜ್ಯೋಪವೀತರು ಮಸಗಿದರು ಮುನಿಗಳು ತಪೋವನದ 
ತಾನೆ ಶಿವನೊ ಮೇಣು ಶಿವನ 

ಹಳಿವ ಹಾವಸೆ ಮನದೊಳಿದ್ದರು 
ಧ್ಯಾನ ತನಗ ತದನುಸಂ 

ಕೆಲರು ಕೆಲರೆಡೆಯಾಡುತಿರ್ದರು 
ಧಾನವಿದು ಜವನಿಕೆಯೊಜೀವಾತುಮನ ಜಂಜಡಕೆ ತಿಳಿವು ಮರವೆಗಳಲ್ಲಿ ಕೆಲರುಪಶಾಂತಿ ಭಾವದಲಿ 
ಧ್ಯಾನವೋ ಮೇಣ ಧೈರ್ಯವೋ ತ 

ಕೆಲರಿದೇವಗಿಲ್ಲಿ ತೊಲಗಿಸಿ | 
ಧಾನ ಕರ್ತುವೊ ತ್ರಿಪುಟಿರಹಿತನೋ 

ಕಳೆವುದೀತನನೆಂದು ತಮ್ಮೊಳು 
ತಾನು ಮೇಣಿನಲಾಯ್ತು ಚಿತ್ತದ ಶುದ್ದಿಯರ್ಜುನನ ಕಳವಳಿಸುತೊಮ್ಮೊತ್ತವಾದುದು ಸಕಲ ಮುನಿನಿಕರ ೧೪ 
ಮುನಿಯಿದೇನ್ನ ಚಿತ್ರವಾಯು 

ಕೆದರಿದವು ಜಡೆಯಪ್ಪ ಮಾಲೆಗ . 
ರ್ಜುನನ ಚಿತ್ತದೊಳೇನು ತಾಮಸ 

ಕುದುರಿದವು ಕರದಲಿ ಕಮಂಡಲ 
ಜನಿತ ಕರ್ಮವೊ ಶುದ್ಧ ತತ್ವಜ್ಞಾನ ಜಲಧಿಯಲಿ 

ವದುರಿದವು ಹಳುವಾಯು ಹರಿಣಾಜಿನ ಮುನೀಶ್ವರರ 
ಮನ ಮುಳುಗಿ ಮಗುಳೆದ್ದು ಶಿತಿಕಂ 

ಕದಡಿತಂಗ ವಿಭೂತಿ ಕಡುಗೊ 
ಠನಲಿ ಶಸ್ತ್ರಾಸ್ತ್ರವನು ಬೇಡಿದ 

ಪದಲಿ ಹರಿದರು ಹರಗಿರಿಯ ಹ 
ನೆನಲು ಜನಮೇಜಯಗೆ ಮುನಿಯಿಂತೆಂದ ನಸುನಗುತ ೮ ತಿದರು ಕಂಡರು ರಾಜವಳಿಯು ರಾಜಮಂದಿರವ ೧೫ 
- ಅರಸ ಕೇಳೆ ರಾಜಸಾಂತಃ 

- ಶಿವನ ಭವನವ ದೂರದಲಿ ಕಂ 
ಕರಣವದು ಕಾಮ್ಯಕ ಸಿದ್ಧಿ 

ಡಿವರು ಮೈಯಿಕ್ಕಿದರು ವರಮುನಿ 
ಸ್ಪುರಣಿಗೋಸುಗ ತಪವಲೇ ರಾಜ್ಯಾಭಿಲಾಷೆಯಲಿ ನಿವಹ ಬಂದುದು ಬಾಗಿಲವದಿರು ಬಿನ್ನಹದ ಹದನ 
ಹರಚರಣವಿಕ್ಷಿಪ್ತ ಚೇತಃ 

ವಿವರಿಸಲು ಕರೆಸಿದನು ಕರುಣಾ 
ಸ್ಪುರಣಿ ತತ್ಪರಿಯಂತ ಉಕ್ಕಿತು 

ರ್ಣವನ ಕಂಡರು ಮೈಯ ಚಾಚಿದ 
ಪರಮವನ್ನು ನಿಜಸ್ಪಭಾವಕೆ ಚಿತ್ರವೇನೆಂದ 

ರವನಿಯಲಿ ಜಯ ಜಯ ಮಹೇಶ ನಮಃಶಿವಾಯೆನುತ ೧೬ 
ಮೇಲೆ ಮೇಲೀತನ ತಪೋಗಿ 

- ಏಳಿರೆ ಸಾಕೇಳಿರೆ ಸಾ . 
ಜ್ವಾಲೆ ಜಡಿದುದು ತಡೆದುದಭ್ರ 

ಕೇಳಿ ಕುಳ್ಳಿರಿ ಬಂದ ಕಾರ್ಯವ 
ಸ್ಟಾಳಿಯಲಿ ಸೈವರಿವ ಸೂರ್ಯಾಚಂದ್ರಮ ಪ್ರಭೆಯ ಹೇಳಿಯೆನೆ ಮುನಿನಿಕರವೆದ್ದುದು ನೊಸಲ ಕೈಗಳಲಿ 
ಢಾಳಿಸುವ ಪರಿಭೌತ ಮೌನ ಕ 

ಹೇಳಿ ನೀವ್ ಹೇಳಿನ್ನು ಹಿರಿಯರು 
ರಾಳ ತೇಜೋಗರ್ಭ ತಪ ಧೂ 
ಮಾಳಿಯಲಿ ಮೇಘಾಳಿ ಮಸಗಿದುದರಸ ಕೇಳೆಂದ ೧೦ ಘೋಳಿ ಮಸಗಿದುದೊಬ್ಬ ಮುನಿ ನಿಲಿಸಿದನು ಕಳಕಳವ 

ಹೇಳಿಯೆನುತೋಳಗೊಳಗೆಘೋಳಾ 

[ ೧೭ 


೧೭೦ ಮ ಹಾ ಭಾರ ತ 

[ ಸಂಧಿ 
- ನೀಲಲೋಹಿತ ಚಿತ್ರವಿಸು ಶಶಿ 

ಅರಿದೆ ನಾನಂಜದಿರಿ ಹುಯ್ಯಲ 
ಮೌಳಿ ಬಿನ್ನಹ ನಿಗಮ ಮಹಿಳಾ 

ಬರಿದೆ ತಂದಿರಿ 
ಮೌಲಿಮಣಿ ನೀರಾಜಿತಾಂಘಿ ಸರೋಜನವಧಾನ 

ಗೆರಗುವವನವನಲ್ಲ ಬೇರಿಹುದಾತನಂಗವಣಿ 
ಪಾಲಿಸುವುದಾರ್ತರನು ಪರಮ ಕೈ 

ಅರುಹಲೇಕೆ ಭವತ್ತಪೋವನ 
ಪಾಳು ನೀನತಿ ದೀನರಾವು ವಿ 

ನೆರೆ ನಿಮಗೆ ನಾನವನನೆಬ್ಬಿಸಿ 
ಟಾಳ ಸಂಗತಿಯಾದುದೆಮ್ಮ ಯ ಜಪತಪಸ್ಥಿತಿಗೆ ೧೮ ತರಹ ಮಾಡಿಸಿಕೊಡುವೆನೆಂದನು ನಗುತ ಶಶಿಮೌಳಿ ೨೫ 
- ಶಾಂತಿಯೇ ಮನೆ ನಿಮ್ಮ ಚರಣದ 

- ಏಳಿ ನೀವಾಶ್ರಮಕೆ ಪೋಗಿ ಚ 
ಚಿಂತೆಯೇ ಮನೆವಾರ್ತೆ ವರ ವೇ . 

ಡಾಳಿಸದು ಮುನಿವರನ ತಪವಿ 
ದಾಂತ ತತ್ನರಹಸ್ಯ ಮನನಾದಿಗಳು ಸರ್ವಸ್ವ 

ನೋಳಿದಿಟ ಭಯವಿಲ್ಲವೆಂದು ಕರಾಂಬುಜವ ನೆಗಹಿ 
ದಾಂತಿಯೇ ಸುಖಭೋಗ ಮಾಯಾ 

ಬೀಳುಗೊಟ್ಟನು ಸಕಲ ಮುನಿಜನ 
ಶ್ರಾಂತಿಯೇ ಮಾಹಾತ್ಯೆಯಿವು ಯುಪಿ 

ಜಾಲವನು ಕರೆ ಭೂತ ನಿಕರವ 
ಸಂತತಿಗೆ ವರ್ತನವಲೇ ವೈದಿಕ ವಿಧಾನದಲಿ ೧೯ ಮೇಳವಿಸಹೇಳೆಂದು ನಂದೀಶ್ವರಗೆ ನೇಮಿಸಿದ ೨೬ 
- ಹೋದಹೊಲಬಿಲ್ಲದರೊಳಗೆ ದು 

- ಅರಸ ಕೇಳೆ ಬೇಂಟೆಯೆಂದೀ 
ರ್ಭೇದ ತಪವೇ ಹೊಗೆವುತದೆ ಹೊ 

ಶೃರನ ಕಟಕದೊಳೊದರಿದುದು ಡಂ 
೪ಾದವೆಮ್ಮ ಸಮಾಧಿ ಸೈರಣಿ ಶಮದಮಾದಿಗಳು ಗುರದ ದನಿ ಡಾವರದೊಳೆದಿತು ನಿಖಿಳ ಭುವನವನು 
ಕಾದುದಾ ವನಭೂವಿ ತರು ಗು 

ಪರಮ ಕರುಣಾಸಿಂಧು ಭಕ್ತನ 
ಲ್ಯಾದಿಗಳು ಕಟ್ಟೋಣಗಲಾದವು 

ಹೊರೆವ ಭರದಲಿ ಭೂರಿಮೃಗಯಾ 
ತೀದುದೆಮ್ಮಯ ನಿತ್ಯ ವಿಧಿಯೊಬ್ಬನ ದೆಸೆಯಲಿಂದು ೨೦ ಚರಣಿಗೋಸುಗ ಶಬರ ವರರೂಪದಲ್ಲಿ ರಂಜಿಸಿದ ೨೭ 
- ರಾಯನೋ ಮೇಣವನು ರಾವುತ 

ತೆಗೆದು ತಲೆಮಾಲೆಯನು ಹಸುರಂ 
ಪಾಯಕನೋ ಖುಷಿಯಲ್ಲ ಖುಷಿಗೇ 

ಗಿಗಳ ತೊಟ್ಟನ್ನು ಸುತ್ತು ಬರೆ ಹೀ 
ಕಾಯುಧಂಗಳ ಗೊಡವೆ ನಮಗೇಕದರ ಬೂತಾಟ 

ಲಿಗಳ ಹರಹಿನ ಪಾರಿವದ ಚಲ್ಲಣವನಳವಡಿಸಿ 
ಸಾಯಕದ ಬತ್ತಳಿಗೆ ಚಾಪವ 

ಬಿಗಿಜಡೆಯ ಶಶಿಮುಖಕೆ ಪತ್ತಾ 
ಡಾಯುಧದ ಕುಶೆವರಳ ಜಡೆಗಳ 

ಳಿಗಳ ಕಟ್ಟಿ ಕಿರಾತವೇಷದ 
ನಾಯತದಲನುಚಿತದ ಸಂಗದ ತಪಸಿಯಹನೆಂದ ೨೧ ವಿಗಡ ದೇವರ ದೇವ ಕೊಂಡನು ಚಾಪ ಮಾರ್ಗಣವ ೨೮ 
- ಆಡಿದೊಡೆ ನಾವ್ ಮುನಿಗಸೂಯವ 

ದೇವನನುರೂಪದಲಿ ನಿಂದರು 
ಮಾಡಿದವರುಗಳಿಂದು ನಿಮ್ಮಡಿ 

ದೇವಿಯರು ಗುಹ ಗಣಪತಿಗಳೆ 
ಗಾಡದಿದ್ದರೆ ಬಿಸಿಲ ರಾಶಿಯನುರಿಯು ಸೂತಕವ 

ಲ್ಲಾ ವಿನೋದವ ನೋಡಿ ಧರಿಸಿದರೊಲಿದು ಶಾಬರವ 
ಕೂಡಿತೆಮ್ಮ ಯ ನಿತ್ಯವಿಧಿ ತಪ | 

ಆ ವಿಗಡ ನಂದೀಶ ವೀರಕ 
ಗೇಡಿಯನು ಬಿಡದೆಬ್ಬಿ ಸೆಮಗೆಡೆ 

ದೇವಲಕ ರೇಣುಕ ಮಹೋದರ 
ಮಾಡಿಕೊಡಬೇಕೆಂದು ಮತ್ತೆರಗಿದರು ಶಿವಪದಕೆ ೨೨ ದಾವಶಿಖಿಮುಖ ವೀರಭದ್ರಾದ್ಯಖಿಲ ಭೂತಗಣ ೨೯ 
ಮತ್ತೆ ನಮ್ಮನು ಪಿಸುಣರೆಂದೇ 

- ಅರಸ ಕೇಳೆ ಸಪ್ತ ಮಾತೃಕೆ 
ಚಿತ್ತವಿಸಲಾಗದು ತಪೋವನ 

ಯರು ಮಹೋಪನಿಷತಂಬಿನಿ 
ಹೊತ್ತುತಿದೆ ವಿಪರೀತ ತಪಸಿಯ ತೀವ್ರತೇಜದಲಿ 

ಯರು ದಿಶಾದೇವಿಯರು ಶ್ರುತಿವಿದ್ಯಾದಿಶಕ್ತಿಯರು 
ಇತ್ತಲೊಂದು ತಪೋವನವನೆಮ 

ಉರಗಿಯರು ವಿದ್ಯಾಧರಿಯರ| 
ಗಿತ್ತು ಕರುಣಿಸು ಮೇಣ ವಿಕಾರಿಯ 

ಪೈರಿಯರೌಷಧ ಮಂತ್ರ ದೇವತೆ 

[ ೩೦ 
ನೆತ್ತಿ ಕಳೆ ಕಾರುಣ್ಯ ನಿಧಿಯೆಂದುದು ಮುನಿಸೊಮ ೨೩ ಯರು ಪುಳಿಂದಿಯರಾಯ್ತು ಪರಮೇಶ್ವರಿಯ ಬಳಸಿನಲಿ 
ಕೇಳುತವನಾರೋಯೆನುತ ಶಶಿ 

ಧೃತಿ ಮಹೋನ್ನತಿ ತುಪ್ಪಿ ಪುಪ್ಪಿ 
ಮೌಳಿ ವಿಮಲಜ್ಞಾನ ದೃಷ್ಟಿಯೋ 

ಸ್ಮತಿ ಸರಸ್ಪತಿ ಸಂವಿಧಾಯಕಿ 
ಲಾಳನರಿದನು ಮನದೊಳಗೆ ನಮ್ಮವನಲಾಯೆನುತ ಮತಿ ಮನಸ್ಸಿನಿ ಸಿದ್ದಿ ಕೀರ್ತಿಖ್ಯಾತಿ ನಿಯತಮತಿ 
ಬಾಲಹಿಮಕರಕಿರಣನೊಡನೆ ಸ | 

ಗತಿ ಕಳಾಮಾನಿನಿ ಕಳಾವತಿ 
ಮೇಳವಹ ನಗೆ ಮಿನುಗೆ ಮುನಿಜನ 

[ ೨೪ ರತಿ ರಸಾವತಿ ಚಂಡಿ ಜಯೆ ಮಧು 
ಜಾಲವನ್ನು ನೋಡಿದನು ಕರೆದನು ಕೃಪೆಯ ತನಿಮಳೆಯ ಮತಿಯೆನಿಪ ದೇವಿಯರು ಶಬರಿಯರಾಯ್ತು ನಿಮಿಷದಲ್ಲಿ 


[ ೩೧ 


೧೭೧ 


ಅ ರ ೧ ಪ ರ್ವ 


೫ ) 


ಮಾರಿ ಚಾಮುಂಡಿ ಸ್ಮಶಾನಾ 
ಕಾರವತಿ ವರ ಕಾಳರಾತ್ರಿ ಮ . 
ಹೀರಮಣಿ ಜಯಲಕ್ಷ್ಮಿ ಯೋಗಿನಿ ಯಜ್ಞ ದೇವಿಯರು 
ವೀರಸಿರಿ ವನಲಕ್ಷಿ ಶಾಕಿನಿ 
ನಾರಿದೇವತೆ ಡಾಕಿನೀಮುಖಿ | 
ಭೂರಿ ಶಕ್ತಿಯರೆದೆ ಶಬರಿಯರಾಯು ನಿಮಿಷದಲಿ ೩೨ 

* ಚಾಳಿಸಿದ ಹದವಿಲ್ಲುಗಳ ಬಡಿ 
ಕೋಲುಗಳ ಸಂಕಲೆಯ ನಾಳ 
ಕೋಲುವಲೆಗಳ ಸಿಡಿವಲೆಯ ಮಿಡಿವಲೆಯ 
ಕಾಲುಗಣ್ಯ ಹೆಬ್ಬಲೆಯ ಬೆ . 
ಳ್ಳಾಲವಲೆಗಳ ಮಯಣದಂಟಿನ 
ಮೇಲುಕೊಂಬಿನ ಬೇಟೆಗಾರರು ಬಳಸಿದರು ಶಿವನ ೩೩ 

ಶ್ರುತಿಗಳೂಳಿಗ ತರ್ಕಶಾಸ್ತ್ರದ 
ಗತಿಯ ಹಿನ ಮಂತ್ರಮಯ ಸಂ 
ತತಿಯ ಸೊಂಪಿನ ವಿವಿಧ ಜಪ ಯಜ್ಞಾದಿಗಳ ಬಲೆಯ 
ವ್ರತದ ಜಂತ್ರದ ಕಣ್ಗಳ ಸ . 
ತೃತಿಯ ಕೊಲ್ಲುಂಡುಗಳ ಯೋಗ 
ಸ್ಥಿತಿಯ ಸರಳಿನ ಶಬರದಿತು ಶಿವನ ಬಳಸಿನಲಿ ೩೪ 

ಶ್ರವಣ ಮನನದ ಬೀಸುವಲೆ ಶಾಂ 
ಭವ ಸುವೇದಾ ದೀಕ್ಷೆಗಳ ಬಲು 
ಗವಣಿಗಳ ಪಶುಪಾಶ ಬಂಧದ ಬೋಳೆಯಂಬುಗಳ 
ನವ ವಿಧಾಮಲ ಭಕ್ತಿಗಳ ರಣ - 
ತವಕ ದೀಹದ ಹುಲ್ಲೆಗಳ ಮೃಗ. 
ಭವ ವಿದಾರಣ ಸುಭಟರೈದಿತು ಶಿವನ ನೇಮದಲಿ ೩೫ 
- ಸೊಹಿದೊಡೆ ದೆಸೆದೆಸೆಗೆ ಹಾಯುದು 
ಮೋಹತಮ ಡಂಭಾದಿ ಮೃಗತತಿ 
ತೋಹಿನಲಿ ಬಿದ್ದುದು ಮಹಾಪಾತಕ ಮದೇಭಚಯ 
ದ್ರೋಹದೀಹಾಮೃಗವಸೂಯ ವ . 
ರಾಹ ಸಂಕೀರ್ಣೋಪಪಾತಕ 
ದೇಹವಳಿದವನಂತವದರೊಳು ಶಿವನ ಬೇಂಟೆಯಲಿ ೩೬ 

ಜಯ ಜಯೆಂದುದು ನಿಖಿಳ ಜಗ ಶ್ರುತಿ 
ಚಯ ಛಡಾಳಿಸಿ ಹೊಗಳುತಿರ್ದುದು 
ನಯನಗೋಚರವಾಯ್ತು ಸಾಕ್ಷಾತ್ಪರಮ ಶಿವತತ್ತ್ವ 
ಲಯದ ಜನನದ ಸುಳಿಯ ಸಂಸ್ಕೃತಿ 
ಮಯ ಸಮುದ್ರವ ಸುರಿದು ಸಲೆ ನಿ 
ರ್ಭಯವು ಭಕುತರಿಗೆಂಬವೊಲು ಮಸಗಿತು ಮಹಾಸಬುದ 

ಹೇಳುವೊಡೆ ರೊಮಾಂಚನವಲೇ 
ಕೇಳು ನೃಪ ಕೈಲಾಸವಾಸಿಯ 
ಲೀಲೆಯನು ನಿಜಭಕ್ತಜನ ಸಂದರ್ಶನಾರ್ಥವಲೆ 
ಅಳು ನಡೆತಂದಿಂದ್ರ ಕೀಲದ 
ಶೈಲವನು ಬೆರೆಸಿತು ಮಹಾದ್ಭುತ 
ದೇಳಿಗೆಯನೇನೆಂಬೆನೆ ಕೈರಾತ ವಿಭ್ರಮವ ೩೮ 


ಇಂಬಿನಲ್ಲಿಹ ಮೂಕ ದಾನವ 
ನೆಂಬನೊಬ್ಬನು ತನ್ನ ಹಾದಿ ನಿ 
ತಂಬ ವನದ ನಿಕುಂಜದಲಿ ನಿರ್ಭಯ ವಿಹಾರದಲಿ 
ಚುಂಬಿಸಿತು ಬಲುರಭಸವೆನೆ ವಿಲ 
ಯಾಂಬುಧಿಯ ಕಳಕಳವನಮರರ 
ತಿಂಬೆನಿಕ್ಷಣವೆನುತಖಳನಾಲಿಸಿದನಾ ಧ್ವನಿಯ ೩೯ 
- ಹಂದಿಯಾದನು ದನುಜನಾ ಗಿರಿ 
ಕಂದರವ ಹೊರವಂಟು ಬೇಂಟೆಯ 
ಮಂದಿಯೊಳಗಡಹಾಯ್ದ ನೆತ್ತಿದನಡ್ಕ ಬಿದ್ದವರ 
ಹಂದಿಯೊ ತಡೆ ನಾಯಗಳ ಬಿಡಿ 
ಹಿಂದೆ ಹಿಡಿ ಕೆಡೆ ಕುತ್ತು ಕೈಗೊ 
ಛಂದು ಗಜಬಜಿಸಿತ್ತು ಗಾವಳಿ ಗಹನ ಮಧ್ಯದಲಿ - ೪೦ 

ಎಳೆವೆರೆಯ ನಡುವಿದ್ದ ರಾಹುವೊ 
ಲಳವಡುವ ದಾಡೆಗಳ ದೊಗುವಿಗೆ | 
ಬೆಳೆದ ನೀಲಾಚಲಕೆ ಸರಿಯೆಂದೆನಿಪ ಹೇರೊಡಲ 
ಮುಳಿದು ಗರ್ಜಿಸಿ ಕಿಡಿ ಸುರಿವ ಕಂ 
ಗಳಲಿ ರೌದ್ಘಾಟೋಪದಲಿ ಕೆ 
ಕಳಿಸಿದಿಕ್ಕೆಲ ನೋಡುತಿರ್ದುದು ದೇವಸಂತತಿಯ ೪೧ 
- ಕೂಡೆ ಕಟ್ಟಿತು ಭೂತಗಣ ಧ್ವನಿ 
ಮಾಡಿ ಜಡಿದಬ್ಬರಿಸಿ ಮೊರೆಯ 
ನೀಡಿ ನಾಯ್ಕಳು ತುಡುಕಿದವು ತಿರುಗಿದೊಲೆ ಹಿಮ್ಮಡಿಯ 
ಝಾಡಿಸುತ ಕವಿದೆತ್ತಲೊಂದೇ 
ದಾಡೆ ಬರತುದು ನೂರು ಗಾಯವ 
ನೋಡುತಿರ್ದುದು ಸೇನೆ ಕಂಡನು ಶೂಲಿ ಸೂಕರನ ೪೨ 

ಇಡುವ ಸೆಲೆ ಹ ಬಲ್ಲೆಹದ ಹೆ 
ಗಿಡಿಯನುಗುಳುವ ಬಾಯ ಧಾರೆಯ 
ನುಡಿದು ಹರಹಿ ಮಹೋಗ್ರತರ ಜಾಯಿಲನ ಜಂಗುಳಿಯ 
ಕಡಿದು ಕೆಡಹಿ ಪುಳಿಂದ ಶಬರಿಯ 
ರೆಡೆಗೆಡೆಯಲೋಡಹಾಯು ಮಿಗೆ ಘುಡಿ 
ಘುಡಿಸಿ ಕವಿದ್ಯೆತರಲು ಧೃತಿಗೆಟ್ಟು ದು ಗಣಸ್ತೋಮ ೪೩ 

ಇದುವೆ ಸಮಯವಲಾಯೆನುತ ಹೂ 
ಡಿದನು ಬಾಣವನುಗಿದು ಪೂರಾ 
ಯದಲಿ ತೂಗಿ ಪಿನಾಕಿಯಚ್ಚನು ಮೂಕದಾನವನ 
ಒಡೆದು ಹಾಯುದು ಬಾಣ ಗರಿ 
ರಿದುದು ಬದಿಯಲ್ಲಿ ಕೊಡಹಿ ಗೋಳಿಡು 
ತದು ಧನಂಜಯನತ್ತ ಹೋದುದು ಹೊತ್ತಕಣಿ ಸಹಿತ ೪೪ 

ಬಂದು ಗಿರಿ ಕಂದರದೊಳಿಹ ಮುನಿ 
ವೃಂದದೊಳಗಡಹಾಯು ಕೆಡಹುತ 
ಹಂದಿ ಮೊರೆಯ ನೆಗಡಿ ಮಲೆವುತ ಗಜರಿ ಗರ್ಜಿಸಿತು 
ಮಂದಿ ಬೆದರುತ ಗೋಳಿಡುತಲಾ 
ಇಂದುಧರನೇ ಬಲ್ಲ ಶಿವ ಶಿವ | 
ಯೆಂದು ಮೊರೆಯಿಡೆ ಕೇಳಿ ಕಂದೆರೆದೆದ್ದ ನಾ ಪಾರ್ಥ ೪೫ 


- 


[ ೩೭ 


೧೭೨ ಮ ಹಾ ಭಾರತ 

[ ಸಂಧಿ 
ಕಂಡನರ್ಜುನನೀ ವರಾಹನ 

ಬಂದನೀಶ್ವರ ನಾವು ಕೆಡಹಿದ 
ದಂಡಿ ಲೇಸಲೆ ನುತ ಬಾಣವ 

ಹಂದಿ ನಮ್ಮದು ತೆಗೆಯಿಯೆನೆ ನರ 
ಗಾಂಡೀವದೊಳಳವಡಿಸಿ ಬೊಬ್ಬಿರಿದೆಚ್ಚನಾ ಖಳನ 

ನೆಂದ ನಮ್ಮಂಬಿನಲಿ ಬಿದ್ದುದು ಸಾರು ನೀನೆನಲು 
ದಿಂಡುಗೆಡೆದುದು ಕಾಲ ಕೊಡಹುತ 

ಬಂದುದೇಕಾಮಿತ ವಿರೋಧದ 
ಗಂಡಶೈಲದವೋಲು ಭೂತವ 

ಕುಂದು ಪಾರ್ಥನ ಚಿತ್ರದಲ್ಲಿ ಬಾ 
ದಿಂಡುದರಿಯುವ ಹಂದಿ ಬಿದ್ದು ದು ಪಾರ್ಥನಿದಿರಿನಲಿ ೪೬ ಲೇಂದುಧರನೆಂದೆತ್ತ ಬಲ್ಲನು ಕೆಣಕಿದನು ಶಿವನ ೪೬ 


ಆರನೆಯ ಸಂಧಿ | 


ಸೂ 


ಕದನ ಮುಖದಲಿ ಖೋಡಿಯಿಲ್ಲದೆ 
ಬೆದರದೊದಗಿದ ನರಗೆ ಕಾರು 
ಇದಲಿ ಕಾಮವಿರೋಧಿಕೊಟ್ಟನು ಪಾಶುಪತ ಶರವ 


ಎಲೆ ಕಿರಾತ ಮದೀಯ ಬಾಣದ 

ಲೋಕ ಶಿಕ್ಷಕರಲ್ಲಲೇ ನಮ 
ಬಲೆಗೆ ನೀ ಮೃಗವಾಗದಿರು ನಿ 

ಗೇಕೆ ನಿಮ್ಮ ಯ ತಪದ ಚಿಂತೆ ಪಿ 
ನೃಳವ ಮೆರೆಯಾ ಬನದ ನರಿ ಮೊಲ ಹುಲ್ಲೆ ಹರಿಣನಲಿ | ನಾಕಧರನಡಹಾಯ್ದರೆಯು ಬಿಡೆವೆವು ವಾಸಿಗಳ 
ಗೆಲಿದ ಗರುವನು ನೀನು ನಿನ್ನ 

ಈ ಕಳಂಬವಿದೆಮ್ಮ ದೆನುತ ವ . 
ಗಳಿಕೆಗಾವಂಜುವೆವು ನಿನ್ನಿ 

ನೌಕಹದ ನೆಳಲಿನಲಿ ನಿಂದು ಪಿ 
ದಳಕೆ ಪತಿಯುಂಟಾದಡಾತನ ಕೊಂಡು ಬಾಯೆಂದ ೧ ನಾಕಿ ನುಡಿದನು ಕಡಿದನೀತನ ಸೈರಣಿಯ ಮನವ ! 
- ಎನಲು ನಕ್ಕ ನು ಶಂಭು ಭಕ್ತನ 

- ಮಸಗಿದನು ನಿವಾತನುಗಿದೆ | 
ಮನದ ದೃತಿಯನು ಭುಜ ಬಲವನಾ 

ಬೈಸಿದ ಹುಲಿಯೇ ನೊಂದ ಹಂದಿಯೊ 
ತನ ಪರಾಕ್ರಮ ಲಕ್ಷ್ಮೀಯನು ಪಾರ್ವತಿಗೆ ತೋರಿಸುತ ಹಸಿದ ಭುಜಗನೊ ಕಾದ ಕಟ್ಟುಕ್ಕಿನ ಛಡಾಳಿಕೆಯೊ 
ನೆನೆದು ನುಡಿದನಿದೇನು ತಮ್ಮಡಿ 

ಉಸುರುಗಳ ಕಾರ್ಬೊಗೆಗಳಾಲಿಯ 
ನಿನಗೆ ತಪದಲಿ ಖಡ ವೇಕಿ 

ಬಿಸುಗುದಿಯ ಬಲು ಕೆಂಡವಂಬಿನ 
ಧನು ಶರಾವಳಿಯೇಕೆ ನಿನ್ನಂಗವಣಿಯೇನೆಂದ ೨ ಹೊಸ ಮಸೆಗಳುರಿ ಝಾಡಿ ಝಳಪಿಸೆ ಪಾರ್ಥ ಖತಿಗೊಂಡ 
- ಏಕೆ ನಿನಗೀ ತಪದ ಚಿಂತೆ ವಿ 

ಆದಡಿದ ಕೊಳೆನುತ ಕೆನ್ನೆಗೆ , 
ವೇಕ ಶಾಸ್ತ್ರ ವಿಚಾರವಿದು ವಿಪಿ - 

ಸೇದಿಬಿಟ್ಟನು ಸರಳನದು ಹಿಂ 
ನೌಕಸರ ಸಂಹಾರ ವಿದ್ಯಾವೃತ್ತಿ ನಿನ್ನ ದಲೆ 

ದಾದುದಾ ಬಳಿ ಸರಳನದ ಹಿಂದಿಕ್ಕಿ ಮತ್ತೊಂದು 
ಆಕೆವಾಳರ ಕರೆಸು ನೀನೇ 

ಹೋದುದದ ಹಿಂದಿಕ್ಕಿ ಮತ್ತೊ೦ 
ಕಾಕಿ ನಿನ್ನಲಿ ಹರಿಯದಾಹವ 

ದೈದಿತತಿ ವೇಗಾಯ್ತನದನು 
ವೇಕೆ ನಿನಗೀಗೆಂದು ಕಪಟ ಕಿರಾತನನು ಜರೆದ ೩ ವಾದಸಾಧ್ಯದ ಸರಳು ಕವಿದವು ಬಿಟ್ಟ ಸೂಟಿಯಲಿ ೮ 
ನೀವು ಬಲ್ಲಿರಿ ಶಾಸ್ತ್ರದಲ್ಲಿ ಶ 

- ಏನ ಹೇಳುವೆನರಸ ಶರದ 
ಸ್ವಾವಳಿಯಲಾವಿಂದು ಪಕ್ಷಿ 

ಮಾನ ದೇವತೆಯುಂಟಲಾ ಹರಿ 
ಗಾವಳಿಯ ಬೇಂಟೆಯಲಿ ಬಲ್ಲೆ ವು ಜಾತಿ ಧರ್ಮವಿದು ಸೂನುವರಿಯದಡಂಬೆಯರಿಯಳೆ ಚಂಡಿಕಾದೇವಿ 
ನೀವು ಬಲುಹುಳ್ಳವರು ನಿಮ್ಮೊಡ 

ಭಾನುಮಂಡಳದಂಧಕಾರದ 
ನಾವು ಸೆಣಸುವರಲ್ಲ ನಿಮ್ಮ ವೊ 

ವೈನತೇಯನ ಭುಜಗ ತತಿಯು ಸ 
ಲಾವ ಋಷಿ ಶಸ್ಸನಾತನ ಬಿರುದ ತಡೆಯೆಂದ ೪ | ಮಾನಧರ್ಮವ ಕಂಡೆನೀಶನೊಳರ್ಜುನಾಸ್ಕದಲಿ ೯ 
- ಕಟಕಿಯೇಕೆ ಪುಳಿಂದ ನಾವು 

- ಮತ್ತೆ ಸುರಿದನು ಸರಳ ಮಳೆಯನ 
ಬೃ ಟೆಯ ತಪಸಿಗಳೆಂಬುದಿದು ವಿ 

ದೆತ್ತ ನಭ ದೆಸೆಯೆತ್ತ ಧಾರುಣಿ 
ಸುಟವಲೇ ತಪ್ಪೇನುನಿನ್ನೊಡನೆಂದು ಫಲವೇನು 

ಯೆತ್ತಲರ್ಜುನನೆತ್ತ ಕಪಟ ಕಿರಾತ ತಾನೆ 
ಜಟೆ ಮೃಗಾಜಿನ ಭಸ್ಮದೊಡನು 

ಹೋತ್ರಹೊಗರಿನ ಮೊರೆವ ಗರಿಗಳ 
ತಟದ ಧನು ಶರ ಖಡ್ಡದಲಿ ಧೂ 

ಮುತ್ತುಗಿಡಗಳ ಹೊಳೆವ ಧಾರೆಯ 
ರ್ಜಟಿಯಿಹನು ನಾವವರ ಶಿಷ್ಯರು ಶಬರ ಕೇಳೆಂದ ೫ ಮೊತ್ತದಂಬೌಕಿದವು ಮೃತ್ಯುಂಜಯನ ಸಮ್ಮುಖಕೆ ೧೦ 


ಅರಣ್ಯ ಪ ರ್ವ 


ಮಂಜು ಮುಸುಕಿದೊಡೇನು ಪರ್ವತ 
ವಂಜುವುದೆ ಹಾಲಾಹಲವ ನೊಣ 
ನೆಂಜಲಿಸುವುದೆ ವಡಬ ಶಿಖಿ ನಿವುದೆ ತುಪಾರದಲಿ 
ಕಂಜ ನಾಳದಿ ಕಟುವಡೆವುದೆ 
ಕುಂಜರನು ನರತರದಜೋಡಿನ 
ಜುಂಜುವೊಳೆಯಲಿ ಜಾಹ್ನವೀಧರ ಜಾರುವನೆಯಿಂದ ೧೧ 

ಕೆರಳಿದನು ಹೇರಂಬ ಗುಹನ 
ಬೃರಿಸಿದನು ರೋಷದಲಿ ಮಸಗಿತು 
ತರತರದ ವರವೀರಭದ್ರಾದ್ಯಖಿಳ ಭೂತಗಣ 
ಹರನು ಕಂಡನಿದೇನಿದೇನ 
ಚರಿ ಧನಂಜಯನಮಗೆ ನೂರ್ಮಡಿ 
ಕರಹಿತವ ನಿಮ್ಮಿಂದ ನೀವ್ ಗಜಬಜಿನ ಬೇಡೆಂದ ೧೨ 

ಎನುತ ಕೊಂಡನು ಧನುವನಾ ಪಾ 
ರ್ಥನ ಶರೌಘವನೆಚ್ಚಡೀಶನ 
ಮೊನೆಗಣಿಯಲಕ್ಕಾಡಿದವು ಬಾಡಿದವು ಬಳಿಸರಳ 
ಕನಲಿ ಕಿವಿವರೆಗುಗಿದು ಫಡ ಹೋ 
ಗೆನುತ ಮಗುಳೆಚ್ಚನು ಧನಂಜಯ 
ನನಿತು ತರವನ್ನು ಕಡಿದು ಮದನ ವಿರೋಧಿಮಗುಳೆಚ್ಚ ೧೩ 
- ಎಸುಗೆಯೋಳ್ಳಿತು ಶಬರನತಿ ಸಾ 
ಹಸಿಕನ್ನೆ ಬಿಲ್ಲಾಳಲಾ ಸರಿ . 
ಬೆಸನನೆಚ್ಚನು ನಮ್ಮೊಡನೆ ಮತ್ತು ಪೂತುಹಾಯ್ಕೆ ನುತ 
ಹೊಸ ಮಸೆಯ ಹೊಗರಲಗುಗಳ ದ 
ಳ್ಳಿಸುವ ಧಾರೆಯ ಕೆಂಗರಿಯ ಡಾ 
ಳಿಸುವ ಕಣಿಗಳ ಶರನಿಧಿಯ ಕವಿಸಿದನು ಕಲಿಪಾರ್ಥ ೧೪ 

ಈಡಿರಿದವೊಂದೊಂದರಲೆ ಹೊಗೆ. 
ಝಾಡಿ ಝಳಪಿಸೆ ಉರಿಗಳಲಿ ಸರ 
ಛಡಿದವು ಗಾಂಡೀವವನೊದೆದು ಮಹೇಶನಿದಿರಿನಲಿ 
ಕಾಡಿದೊಡೆ ಕಾರುಣ್ಯನಿಧಿ ಕೊಂ 
ಡಾಡುತಿರ್ದನು ಪಾರ್ಥನಂಬಿನ 
ಮೂಡಿಗೆಯ ಸಂವರಣಿ ಸವೆದುದು ಸವೆಯದಾಟೋಪ ೧೫ 

ಎಲೆ ಕಿರಾತ ಕಿರಾತರೊಳಗ 
ಗ್ಯಳೆಯನಹೆಯೋ ದೇವ ದಾನವ 
ಗೊಳಗೆ ಸೈರಿಸಿ ನಿಲುವನಾವನು ನಮ್ಮ ವಿಲಗದಲಿ 
ಅಳುಕದಿರು ಕಲಿಯಾಗೆನುತ ತುದಿ 
ತಿಳುಕ ಮಂತ್ರಿಸಿ ದಿವ್ಯ ಬಾಣಾ 
ವಳಿಗಳಲಿ ಬಾಲೇಂದುಮಳಿಯನೆಚ್ಚನಾ ಪಾರ್ಥ ೧೬ 

ಏಸು ಮಂತ್ರಾಸ್ತ್ರದಲ್ಲಿ ಮುಸುಕಿದ 
ರೈಸುವನು ಹರ ನುಂಗಿದನು ಮಗು 
ಲೌಸು ಕೂರಂಬುಗಳನೆಚ್ಚರೆ ಕಡಿದನಂಬಿನಲಿ 
ಈಸು ವೆಗ್ಗಳರಾರೆನಿಪಬ್ಲಿ 
ಜ್ಞಾಸೆ ಬೇಡಾ ಕ್ಷಾತ್ರ ತಾಮಸ 
ವೇಸು ಬಲುಹೋ ನಿಮ್ಮ ಜಾತಿಗೆ ರಾಯ ಕೇಳೆಂದ ೧೭ 


ಅಂದು ಕಾಂಡವ ವನದ ದಹನದೆ 
ಬಂದುದಕ್ತಯ ಬಾಣವಿದು ತಾ 
ನಿಂದು ಬರತುದು ಬಹಳ ಜಲನಿಧಿ ಬತ್ತು ವಂದದಲಿ 
ಇಂದುಳಿಯ ಸೇವೆಗಿಂದು ಪು 
ಳಿಂದ ಕಂಟಕನಾದನೇ ಹಾ 
ಯೆಂದು ಗರ್ಜಿಸಿ ಚಾಪದಿಂದಪ್ಪಳಸಿದನು ಶಿವನ ೧೮ 

ಕಳಚಿದನು ದಂಡೆಯಲಿ ಗಾಯದ 
ಲಳುಕಿದನಲಾಯೆನುತ ಮಗುಳ [ ಝಂಪಿಸುತ 
ಪ್ಪಳಿಸಿದನು ಮೇಲ್ಯಾಯ್ತು ಹೊಯ್ದನು ಜರೆದು 
ಮೆಲುನಗೆಯಲರ್ಜುನನ ಚಾಪವ 
ಸೆಳೆದುಕೊಂಡನು ತನ್ನ ಭಕ್ತನ 
ಬೆಳವಿಗೆಯ ಮಾಡಿದನುಘಯೆಂದುದು ಸುರವು೧೯ 

ತಿಳಿವನುಗಿದಡಿಗಿಕ್ಕಿ ಮರವೆಯ 
ಕಳಕಳವೆ ಮೇಲಾಯು ತಾಮಸ 
ಜಲನಿಧಿಯ ತಾಯ್ಕಳಲ ಮುಟ್ಟಿತು ಮನ ಧನಂಜಯನ 
ಸೆಳೆದನೊರೆಯಲಡಾಯುಧವ ಬೀ 
ಛಲವೊ ಶಬರಯೆನುತ ಹೊಯ್ದ ನು 
ತಳಿರೆಲೆಯ ತಳೆದೆಳೆವೆರೆಯ ನೆಲೆವನೆಯ ಪಶುಪತಿಯ ೨೦ 

ಆಯುಧದ ಬರಿಮುಷ್ಟಿಯುಳಿಯಲ 
ಡಾಯುಧವ ಶಿವ ಕೊಂಡನೀತನ 
ಬಾಯ ಹವಣಿನ ತುತ್ತಹುದೆ ತ್ರಿಪುರಾರಿಯೊಡ್ಡ ವಣಿ 
ರಾಯ ಕೇಳೆ ಪಾರ್ಥನುಬ್ಬಳೆ 
ಬೀಯದೀಸರ ಮೇಲೆಮತ್ತೆ ವಿ . 
ಡಾಯಿಯಾಯತಿ ಚಪಲತನದ ವಿವೇಕ ಮಡ ಮುರಿಯೆ 
- ಮರನ ಹೆಗ್ನೆಂಬುಗಳಲಿಟ್ಟನು 
ತಿರುಹಿ ಕಲ್ಕುಂಡಗಳ ಮಳೆಯಲಿ 
ಹರನ ನಾದಿದನೇನನೆಂಬೆನು ಪಾರ್ಥನುರವಣಿಯ 
ಸರಳ ಸಾರದಲಿನಿತುವನು ಕ 
ತರಿಸಿ ಕರುಣಾವಧಿ ನುಡಿದನು 

[ ೨೨ 
ಮರುಳೆ ತಮ್ಮಡಿ ಕೈದುವುಳ್ಳಡೆ ಕೊಂಡು ಬಾಯೆಂದ 
- ಕೈದುವೇಕೆ ಪುಳಿಂದ ನಮ್ಮೊಡ 
ನೈದಿಸಾ ಭುಜ ಯುದ್ದದಲಿ ಬಲು 
ಗೈದುವಿದೆಲಾ ಮುಪ್ಪಿ ನಿನಗದುಪಾಯ ಚೊಕ್ಕೆ ಯವ 
ಕಾಯ್ದುಕೊಳ್ಳುವಾಗು ನಿನ್ನವ. 
ರೈದಿ ನೋಡಲಿಯೆನುತ ಭುಜವನು 

[ ೨೩ 
ಹೊಯ್ತು ನಿಂದನು ಪಾರ್ಥನುರೆ ಬೆರಗಾಗೆ ಭೂತಗಣ 

ಕಂಡಿರೇ ದೇವಿಯರು ನರನು 
ಆಂಡತನವನು ತರಗೆಲೆಯ ಕೈ 
ಗೊಂಡು ತಿಂಗಳು ನಾಲ್ಕ ಪವನಗಾಸದಿಂ ಬಳಿಕ 
ದಂಡಿಸಿದನೀ ದೇಹವನು ನಾ 
ವಂಡಲೆಯಲೊದಗಿದನಲೇ ಸಮ 
ದಂಡಿಯಲಿ ನಮ್ಮೊಡನೆ ಯೆಂದನು ನಗುತ ಶಶಿವಳಿ ೨೪ 


೧೭೪ 


ಮಹಾ ಭಾರ ತ 


ಹಾರಿತಾಯುಧವೆಂದು ಭೀತಿಗೆ . 

ತರಹರಿಸಿ ನರನಿಕ್ಕಿದನು ಶಂ 
ಮಾರುಮೋದನೆ ವೀರರಸ ನೊರೆ- 

ಕರನ ವಕ್ಷಸ್ಥಳವನೆಡೆಯಲಿ 
ಯಾರಿತೇ ನಿಜಬಾಹು ಶಕ್ತಿಯೊಳುಂಟೆ ಖಯಖೋಡಿ ಮುರಿದು ಕಳಚಿ ಗಿರೀಶನೆರಗಿದನಿಂದ್ರನಂದನನ 
ಮಾರಿ ಹತ ಕಂತುಕದವೊಲು ಪುಟ 

ಮರಳಿ ತಿವಿದನು ಪಾರ್ಥನಾತನ 
ವೇರುತಿದೆ ವಿಕ್ರಮ ಚಡಾಳಿಸಿ 

ಶಿರಕೆ ಕೊಟ್ಟನು ಶಂಭುವಿಂತಿ 
ಬೀರುತಿದೆ ಭುಜ ಭಾರಿಯಂಕವ ದೇವಿ ನೋಡೆಂದ ೨೫ ಬೃರ ವಿಷಮ ಗಾಯದ ಗಡಾವಣಿ ಗಲ್ಲಿಸಿತ) ಜಗವ ೩೨ 
ಈತ ನರನೆಂಬವ ಕಣಾ ಸಂ 

- ಸುಯ್ಯ ಹೊಗೆಗಳ ಹೊದರುದಿವಿಗುಳ 
ಗಾತಿ ನಾರಾಯಣ ಗುಪಿಗೆ ತಾ 

ಮುಳಿಯ ಮುರಿವುಗಳ ದೃಢ ವೇ 
ವೀತಗಳು ಹರಿವಂಶಭೂತರು ಭಕ್ತರಿವರೆಮಗೆ 

ಗಾಯ್ದು ರಿಕ್ಕಿದ ಗಾಯ ಗಾಯಕೆ ಮುಪ್ಪಿ ಕಿಡಿಯೇಳೆ 
ಈತನೆಮ್ಮಯ ಪಾಶುಪತ ವಿ 

ಶಯ್ದ ಹತಿಗಳ ಭಾರಣಿಯ ಬಲು 
ಖ್ಯಾತ ಬಾಣವ ಬೇಡಿ ತಪದಲಿ 

ಪೊಯ್ದ ಬೆಳೆ ಸಿರಿವಂತರಿವರೆನ 
ವೀತರಾಗದ್ವೇಷಿಯಾದನು ಕಾಂತೆ ಕೇಳೆಂದ - ೨೬ ಲಯು ಪೈಲದ ಜರಡುಗಳೆ ನರನಾಥ ಕೇಳೆಂದ ೩೩ 
ಕೊಡುವೆನೀತಂಗೆಮ್ಮ ಶರವನು 

- ತ್ರಾಣವೆಂತುಟೊ ಶಿವಶಿವಾ ಸ 
ಮಡದಿ ಮತ್ತೆಯು ನೋಡು ಪಾರ್ಥನ 

ತ್ರಾಣನಹೆ ಬಹುದಿವಸ ಭುವನ 
ಕಡುಹನೆನುತಿದಿರಾಂತು ಬಾಹಪ್ಪಳಿಸಿ ಬೊಬ್ಬಿಡುತ ಪ್ರಾಣವೇ ಪೋಪಣವಲಾ ಮರು ಪೂತು ಜಗಜಟ್ಟಿ 
ಹಿಡಿದರಿಬ್ಬರು ಕೈಗಳನು ಹೊ 

ಕಾಣಿವಗೆ ಸಮಾನರನು ಶಿವ 
ಕೊಡನೆ ಹತ್ತಾ ಹತ್ತಿಯಲಿ ಮಿಗೆ 

ನಾಣಿ ಗುಣದಲಸ್ಯ ವೇ ತ 
ಜಡಿತೆಯಲಿ ಚಾಳೆಸಿದರು ಬಹುವಿಧದ ಬಿನ್ನಣವ ೨೭ ನ್ಯಾಣಿನೋಡೌ ಶಬರಿಯೆಂದನು ನಗುತ ಮದನಾರಿ ೩೪ 
ಬಿಗಿವ ಬಿಡಿಸುವ ಬಿಡಿಸಿದಾಕ್ಷಣ 

ನಿನಗೆ ನಾ ಬೆರಗಾದೆ ನೀನಿಂ 
ತೆಗೆವ ಕಳಚುವ ಕೊಂಬ ಲಳಿಯಲಿ 

ದೆನಗೆ ಮೆಚ್ಚಿದೆ ದೇವದಾನವ 
ಹೋಗುವ ಹತ್ತುವ ಲವಣಿಯಲಿ ಲಾಗಿಸುವ ಹೊರವಡುವ ಜನವೆನಗೆ ಪಾಡಲ್ಲ ನೀ ಹಲ್ಲಣಿಸಿದ್ದೆ ನಮ್ಮ 
ಚಿಗಿವ ತೊಡಚುವ ಬಿಗಿವ ಬಿಡಿಸುವ 

ಇನನೊ ಮೇಣ ದೇವೇಂದ್ರನೋ ಹರ 
ಬಗಿವ ಬಳಸುವ ಬಂದ ಗತಿಯಲಿ 

ತನುಜನೋ ಹರಿಯೋ ಮಹಾ ದೇ 
ಲಗಡಿಸುವ ಲೋಕೈಕವೀರರು ಹೊಕ್ಕು ಹೆಣಗಿದರು ೨೮ ವನೋ ಕಿರಾತನೊ ನೀನೆನುತ ಮತ್ತೆರಗಿದನು ಶಿವನ ೩೫ 
ಕರವಳಯ ತಳಹತ್ತ ಡೋಕ್ಕರ 

- ಗಾಯವನ್ನು ಮನ್ನಿಸುತ ಶಿವ ಪೂ 
ಶಿರವ ಧಣುಧಣು ವಟ್ಟತಳ ಖೆ 

ರಾಯದಲಿ ಮೆಟ್ಟಿದನು ಪಾರ್ಥನ 
ಸ್ಪರ ದುವಂಗುಲ ಕಂದ ಡೊಕ್ಕರ ತೋರಹತ್ರದಲಿ ಬಾಯಳೊಕ್ಕುದು ರುಧಿರ ನಾಸಿಕದೆರಡು ಬಾಹೆಯಲಿ 
ಸರಿಸವಂಕದ ಬಂಧಪಟ್ಟ 

ನೋಯನೊಂದನು ಮಾರಿ ಮುನಿಯಲ 
ಉರಗ ಬಂಧನ ಬಾಹು ದಣುವಂ 

ಪಾಯವಾದುದಕಟಕಟಾ ತ 
ತರಲಗಡಿಯೆಂಬಿನಿತರಲಿ ತೋರಿದರು ಕೌಶಲವ ೨೯ ಪ್ಲಾಯಿತೇ ತಪ್ಪಾಯ್ಕೆನುತ ಮರುಗಿದನು ಮದನಾರಿ ೩೬ 
ಮುರಿವ ಬಿಡಿಸುವ ಢ 

- ಬಿರಿದುತನ ಗರ್ವಗಿರಿ ಮದ 
ತೆರಳಿಚುವ ತಳ ಮೇಲುಗಳ 

ಮುರಿದುಬೀತನ ಶಕ್ತಿ ಸಲೆ ಟೆ 
ತರಿಸವೇಳುವ ಬೀಳ ಹತ್ತುವ ಸುಳಿವ ವಂಚಿಸುವ ಬೃರಿಸಿತಿಂದ್ರಿಯ ವರ್ಗ ನೆಗ್ಗಿತು ನೆನಪಿನೊಡ್ಡವಣಿ 
ಹೊರಳ್ಯ ತನು ಹೊರಟೆಯ ಸ . 

ಹರಿದುದಂಗಕ್ಕೇದಜಲ ಕಾ 
ತೃರುಷ ಸರಿಯೆನೆ ಶಂಭು ಶಿಷ್ಯಗೆ 

ಹುರತೆ ಕಾಲ್ಗೊಳೆಯಾಯು ಮತಿ ನಿ 
ಪರಿವಿಡಿಯ ತೋರಿಸುವೊಲಿದ್ದನು ಭೂಪ ಕೇಳೆಂದ ೩೦ ಬೃರದ ಬೆರಗಿನ ಬೇಟದಲಿ ಬೆಂಡಾದನಾ ಪಾರ್ಥ ೩೭ 
ಗಾಯವುಂಟೇ ತೋರು ನಿನಗಡು 

ಆವ ಸುವ್ರತ ಭಂಗವೋ ಮೇ 
ಪಾಯೋ ಬಿಡು ಜೋಕ್ಕೆ ಯವನೆನುತಲ 

ಣಾವ ದೈವದ್ರೋಹವೋ ತಾ 
ಜೇಯನೊಡನಿದಿರೆದ್ದು ತಿವಿದನು ಹರನ ಪೇರುರವ ನಾವ ಶಿವಭಕ್ತಾಪರಾಧಿಯೊ ಪೂರ್ವಜನ್ಮದಲಿ 

ಆವ ಹಿರಿಯರ ಹಳಿದೆನೋ ಮೇ 
ಗಾಯ) ಘಾತಿಗೆ ನಿಮ್ಮ ಮತವೆ . 

ಣಾವ ಧರ್ಮವನಳಿದೆನೋ ತನ 
ಗಾಯಿತೆನುತ ಪುರಾರಿ ಕಡು ಪೂ 
ರಾಯದಲಿ ಕರವೆತ್ತಿ ನಸು ತಿವಿದನು ಧನಂಜಯನ ೩೧ ಗಾವ ಪರಿ ಪರಿಭವ ಮಹೀರುಹ ಫಲಿತವಾಯ್ತಿಂದ ೩೮ | 


೧೭೫ 


ಅರಣ್ಯ ಪರ್ವ 


- ಈತ ದಿಟಕೆ ಪುಳಿಂದನೇ ವಿ 

ಕಾಣಬಹುದೊ ಶಬರ ನಿನ್ನಿ 
ಖ್ಯಾತ ನರ ತಾನಲ್ಲಿ ದಿಟ 

ಪ್ರಾಣವನ್ನಾಧೀನವರಿಯಾ 
ಜಾತ ಪಾರ್ಥನೆ ತಾ ನಿಧಾನಿಸೆ ಶಬರನಿವನಲ್ಲ. 

ಸ್ಥಾಣುವಿನ ಬಲುಹುಂಟು ಹಿಂಡುವನಿನ್ನು ನಿನ್ನ ಸುವ 
ಈತ ಪಲ್ಲಟವಾದವೊ ಮೇಣ 

ಗೋಣ ಮುರಿವೆನು ಮಿಡುಕಿದೊಡೆ ಶಿವ 
ಶ್ವೇತತುರಗನ ಪಲ್ಲಟವೊ ಕುಂ 

ನಾಣಿ ಬಾ ಸಮ್ಮುಖಕೆ ಹಾಣಾ 

- 
ತೀತನುಜ ತಾನಲ್ಲ ನಿಶ್ಚಯವೆನುತ ಚಿಂತಿಸಿದ ೩೯ ಹಾಣಿಗಿನ್ನ ನುವಾಗೆನುತಲೆವೆಯಿಕ್ಕದೀಕ್ಷಿಸಿದ - ೪೬ 
- ಅರಿದನೇ ಶಿವನೆಂದು ದೈವದ 

ಕಂಡನರ್ಜುನನೀ ಕಿರಾತನ 
ಸರಿಯ ಬಲುಹನು ಕಂಡೊಡೆಯು ದಿಟ 

ಮಂಡೆಯಲಿ ತಾ ಮಳಲ ಲಿಂಗದ 
ವರಿಯಬಹುದೆ ರಹಸ್ಯ ಮಾಯಾ ಗೋಪಿತಾತ್ಮಕನ 

ಮಂಡೆಯಲಿ ಪೂಜಿಸಿದ ಬಹು ವಿಧ ಕುಸುಮ ಮಂಜರಿಯ 
ಅರುಹಿಕೊಡವೇ ವೇದ ಶಿರನೆ 

ಕಂಡನಿತ್ತಲು ಮುರಿದು ಪುನರಪಿ 
ಚರಿಸಿ ತನ್ನ ನಖಂಡ ಚಿನ್ಮಯ 

ಕಂಡನೀ ಶಬರಂಗಿದೆತ್ತಣ 
ದರಿವು ತಾನೆಂದಾವನರಿವನು ರಾಯ ಕೇಳೆಂದ ೪೦ ದಂಡಿಯೋ ಹಾಯೆನುತ ಸೈವೆರಗಾದನಾ ಪಾರ್ಥ ೪೭ 
- ಹಂದಿಯೇತಕೆ ತನಗೆ ಬನದ ಪು 

- ಆಗಲಿದನಾರೈವೆನೆನುತವ | 
ಲಿಂದನಲಿ ಸೆಣಸಾಗಲೇಕೆ ಪು 

ನಾಗಮೋಕದಿ ಮತ್ತೆ ಲಿಂಗದ 
ಆಂದನೇ ಮಾನ್ಯಕನು ನಾವವಮಾನ್ಯರಾದೆವೆಲೆ 

ಮೇಗರೆಯ ನಿರ್ಮಾಲ್ಯವನ್ನು ಬೇರಿರಿಸಿ ಭಕ್ತಿಯಲಿ 
ಇಂದುಮೌಳಿಯುಪೇಕ್ಷೆಯೋ ತಾ 

ಹೂಗಳನು ತಿರಿದೊಟ್ಟಿ ಕರುಣಾ 
ನಿಂದು ಶಿವಪದ ಭಕ್ತಿ ಶೂನ್ಯ 

ಸಾಗರನ ಬಲವ 
ಮಂದ ಭಾಗ್ಯನು ತಾನಲಾ ಹಾಯೆನುತ ಚಿಂತಿಸಿದ ೪೧ ಯಾಗಹರನೆ ನಮಃಶಿವಾಯೆನುತಿತ್ತ ಮುಂದಾದ ೪೮ 
ಏಕೆ ಚಿಂತೆ ವೃಥಾ ಮನೋವ್ಯಥೆ 

ಮತ್ತೆ ಕಂಡನು ಖಂಡ ಪರಶುವಿ 
ಕಾಕಲಾ ನಾನಜ್ಞನಾಗೆ ಪಿ . 

ನುತ್ತಮಾಂಗದಲೀಚೆಯಲಿ ಲಿಂ 
ನಾಕಿ ಮಾಡುವುದೇನು ಮರೆಯೊಗುವೆನು ಮಹೇಶ್ವರನ ಗೋತ್ತಮಾಂಗದ ಮೇಲೆ ಕಾಣನು ಕುಸುಮ ಮಂಜರಿಯ 
ಈ ಕಿರಾತನ ಹರಿಬವನು ಬಳಿ 

ತುತ್ತಿದುವು ಕೌತುಕವ ರಂಜಿಸಿ 
ಕೇಕೆ ನಿಮಿಷಕೆ ಗೆಲುವೆನೆನುತ ವಿ . 

ಹೊತ್ತ ವದುಭುತವನು ಭಯಾನಕ 
ವೇಕಸಿರಿಯ ಕಟಾಕ್ಷ ಚಿತ್ರಕೆ ಮಾರಿದನು ಮನವ ೪೨ ವೆತ್ತ ರಸದಲಿ ಮುಳುಗಿದವು ಕಂಗಳು ಧನಂಜಯನ ೪೯ 
- ಮಣಲ ಲಿಂಗವ ಮಾಡಿದನು ನಿ 

ಶಿವನಲಾ ಸಾಕಾಚ್ಚತುರ್ದಶ 
ರ್ಗುಣನ ಸಗುಣಾರಾಧನೆಯ ಮ 

ಭುವನ ಕರ್ತುವಲಾ ಕಿರಾತ 
ನೃಣಿಗಳಲಿ ವಿಸ್ತರಿಸಿದನು ವಿವಿಧಾಗಮೋಕದಲಿ 

ವ್ಯವಹರಣಿಯಲಿ ಸುಳಿದುದನ್ನದನುಗ್ರಹಾರ್ಥವಲ 
ಕಣಗಿಲೆಯ ಬಂದುಗೆಯ ಕಕ್ಕೆಯ 

ಎವಗಿದನಶನ ತಪದ ಪಿತ್ರದ 
ಸಣ ಬಸರಿಸದ ಕುಸುಮದಲಿ ರಿಪು 

ಬವಣಿ ತಲೆಗೇರಿದುದಲಾ ಶಿವ 
ಗಣ ಭಯಂಕರನರ್ಚಿಸಿದನಂಧಾಸುರಾಂತಕನ 

ಶಿವ ಮಹಾ ದೇವೆನುತ ಮರುಗಿದನಂದು ಕಲಿಪಾರ್ಥ ೫೦ 
- ಅವಲ ಶೈವಸ್ತವವ ಹೇಳಿದು 

- ಹೃದಯವಿಬ್ಬಗಿಯಾಯ್ತು ಕಂಗಳು 
ನಮಿಸಿದನು ಬಲವಂದು ಪುನರಪಿ 

ಬೆದರಿದವು ವೈವರ್ಣದಲಿ ತನು 
ವಿಮಲಮತಿ ಮೈಯಿಕ್ಕಿದನು ನಿಜಭಾವಶುದ್ದಿಯಲಿ ಗದಗದಿಸಿತಡಿಗಡಿಗೆ ಜಡಿದುದು ರೋಮ ಹರುಷದಲಿ 
ಕಮಲಭವ ಸುರವಂದ್ಯ ಗಿರಿಜಾ 

ಉದುರಿದವು ನೇತಾಂಬು ಬಿಂಕದ 
ರಮಣ ಭಕ್ತ ಕುಟುಂಬಿ ದೇವೋ 

ಬೆದರಿಕೆಯ ಮಢತೆಯ ತಿಳಿವಿನ 
ಇವು ತ್ರಿಯಂಬಕ ಪುಷ್ಟಿವರ್ಧನ ಕರುಣಿಸುವುದೆಂದ ೪೪ 

[ ೫೧ 

ಮುದದ ಭೇದದ ಗಾಯ ಮಾತಿಗೆ ಪಾರ್ಥನೊಳಗಾದ 
- ಗೆಲಿದನೆನ್ನನು ಶಬರನೀತನ 
ಗೆಲುವ ಶಕ್ತಿಯ ಕೊಡು ಕಿರಾತನ 

ಸ್ನೇದ ಜಲದಲಿ ಮಿಂದು ಪುನರಪಿ 

ಖೇದಪಂಕದೊಳದ್ದು ಬಹಳ ವಿ 
ಬಲುಹು ಭಂಗಿಸಿತೆನ್ನ ಬಿಂಕದವೊಡೆಯ ನೀನಿರಲು ಪಾದ ರಜದಲಿ ಹೊರಳಿ ಭಯರಸ ನದಿಯೊಳೀಸಾಡಿ 
ಹಲವು ಮಾತೇನಿವನ ಮುರಿವ 

ಮೈದೆಗೆದು ಮರನಾಗಿ ದೆಸೆಯಲಿ 
ಗ್ಗಳಿಕೆಯನೆ ಕೃಪೆ ಮಾಡೆನುತ ಪರ 
ಬಲ ಭಯಂಕರ ಭುಜವನೋದರಿಸುತಿತ್ತ ಮುಂದಾದ ೪೫ ಭೇದದಲಿ ಮನ ಮುಂದುಗೆಡುತಿರ್ದುದು ಧನಂಜಯನ 

ಬೀದಿವರಿವುತ ವಿವಿಧ ಭಾವನ 


'ದುದು ದ . [ ೫೨ 


ಮ ಹಾ ಭಾರತ 

[ ಸಂಧಿ 
ಏಸು ಬಾಣದಲೆಚ್ಚರೆಯು ಹೊರ 
ಸೂಸಿದವು ನಾನರಿದುದಿಲ್ಲ ವು 

ಗಾಹು ಹತ್ತಾಹ ಗಡ ನಿ 

ರ್ದಹನೊಡನೆ ಮಹಾಶರಘಕೆ 
ಹಾ ಶರೌಘವ ಕಳುಹೆ ನುಂಗಿದಡರಿದೆನೇ ಬಳಿಕ 

ಮೇಹು ಗಡ ಜೀವನವು ಮೃತ್ಯುಂಜಯನ ಸೀಮೆಯಲಿ 
ಆ ಶರಾಸನ ಖಡ್ಡವನು ಕೊಳ 

ಆಹ ಮೂದಲೆ ಗಡ ಸುನಿಗಮ 
ಲೈ ನರೊಳಗೆಚ್ಚನೇ ಹಿಂ 

ವ್ಯೂಹದೂರನ ಕೂಡೆ ಹರನೊಡ 
ದೇಸು ಜನ್ಮದ ಜಾಡ್ಯ ಜವನಿಕೆಯಾಯು ತನಗೆಂದ ೫೩ ನಾಹವಕೆ ಸಮಜೋಳಿ ನಾವಡ ಶಿವ ಶಿವಾಯೆಂದ ೬೦ 
- ಆವನನು ಜಪ ಯಜ್ಞದಲಿ ಸಂ 

ಎವಗೆರಡು ಕಣು ವಿಶ್ವತೋ ಚ 
ಭಾವಿಸುವರಾವನ ಪದಾಂಬುಜ 

ಕುವಿನೊಡನೆ ಸಕ್ರೋಧದರುಶನ 
ಸೇವೆಯಲಿ ಸನಕಾದಿಗಳು ಧನ್ಯಾಭಿಮಾನಿಗಳು 

ವೆವಗೆರಡು ಭುಜ ವಿಶ್ವತೋಭುಜನೊಡನೆ ಸಂಗ್ರಾಮ 
ಅವನೊಬ್ಬನು ನಾದಬಿಂದು ಕ 

ಭುವನ ಚರಣನ ವಿಶ್ವತೋಮುಖ 
ಳಾ ವಿಶೇಶಾತೀತನೀತನೊ 

ಶಿವನ ನಮಾ ಕಾಲು ನಾಲಗೆ 
ತಾವು ಸಮರಕೆ ಸೆಣಸಿದವಲಾ ಶಿವಶಿವಾಯೆಂದ ೫೪ ಯವಗಡಿಸಿ ಗೆಲಲಾವ್ ಸಮರ್ಥರೆ ಶಿವ ಶಿವಾಯೆಂದ೬೧ 
- ಆವನನು ಯಜ್ಞಾದಿ ಕರ್ಮದೊ 

- ಹೂಡಿ ಜಗವನು ಜಗದ ಜೀವರ 
ಭಾವನನು ನಿಯಮಾದಿ ಯೋಗದೊ 

ಕೂಡೆ ಬೆರಸಿ ಸಮಸ್ತ ವಿಷಯದೊ 
ಭಾವನನು ವಿವಿಧಾರ್ಚನಾಂಕಿತ ಭಕ್ತಿ ಮಾರ್ಗದಲಿ ೪ಾಡಿ ಸೊಗಸುವನಾತನುಪಭೋಗಪ್ರಪಂಚದಲ್ಲಿ 
ಅವನನು ಜೀವಾತ್ಮ ಚೈತ 

ಹೂಡದಳಿಯದ ಗಮಿಸಿ ಮರಳದ 
ನ್ಯಾವಲಂಬನನೆಂದು ಭಜಿಸುವ 

ಕೂಡದಗಲದ ನಿತ್ಯತೃಪ ನಿ 
ರಾವು ರಣದಲಿ ಸೆಣಸಿದವಲಾ ಶಿವ ಶಿವಾಯೆಂದ ೫೫ ರೂಢನೊಡನೆಚ್ಚಾಡಿದೆವಲಾ ಶಿವಶಿವಾಯೆಂದ ೬. ೨ 
- ಲೋಕವಾವನ ಮಾಯೆಯಾ ಜಗ 

ಆವನೂಬ ನಣಿರಣಿಯನ| 
ಕಾಕೆವಾಳರದಾರು ಚಂದ್ರ ದಿ 

ದಾವನುರು ಮಹತೋ ಮಹೀಯನ 
ವಾಕರ ಗ್ರಹರಾಶಿ ತಾರೆಗಳಾರ ತೇಜದಲಿ 

ದಾವ ನಿರುತಂ ದೃಷ್ಟಿ ಸಂಗತ ವಿಶ್ವ ಸಮಯದಲಿ 
ಲೋಕರಚನಾ ರಕ್ತ ಸಂಹೃತಿ 

ಆವನೊಬ್ಬನು ನಾಮರೂಪು ಗು 
ಯಾಕರಣಿ ತಾನಾರದಾ ಜಗ 

ಇಾವಲಂಬನನಲ್ಲದೀಶ್ವರ 
ದೇಕ ದೈವದ ಕೂಡೆತೋಟಿಯೆ ಶಿವ ಶಿವಾಯೆಂದ ೫೬ ನಾವನಾತನೊಳೆಮಗೆ ತೋಟಿಯೆ ಶಿವ ಶಿವಾಯೆಂದ ೬೩ 
- ಜೀವರೂಪನು ಸಾಕ್ಷಿ ಕೂಟ 

- ಸೇವ್ಯನನು ಸತ್ತಿ ಗಳಲಿ – 
ಸ್ವಾವಲಂಬನ ಕರ್ತು ಚೇತನ 

ಷ್ಟ ವ್ಯನನು ದೃಢಚಿತ್ತದಲಿ ಮಂ 
ನಾವನೀ ಕ್ಷೇತ್ರಜ್ಞನಂತರ್ಯಾಮಿ ಸಂಜ್ಞೆಯಲಿ ತ್ರವ್ಯನಾಶೋತವ್ಯನನು ಸಂಕೀರ್ತಿತವ್ಯನನು 
ಅವನಮಲ ಪ್ರತ್ಯಗಾತುಮ 

ಅವ್ಯಯನನಕ್ತಯನನಭವನ 
ನಾವನುರು ಪರಮಾತ್ಮನೀಶ್ವರ 

ನವ್ಯಧನನಜ್ಞಾನದಲಿ ಯೋ 
ನಾವನಾತನ ಕೂಡೆ ಕದನವೆ ಶಿವ ಶಿವಾಯೆಂದ ೫೭ ಗವ್ಯನೆಂದೇ ಸೆಣಸಿದವಲಾ ಶಿವ ಶಿವಾಯೆಂದ 
ಸುರದಲಿಂಗನು ಲಿಂಗ ಮೂಲೋ 

- ಸ್ಪುರದಕಾರಾದಿಯಹ ಕಾರೋ 
ತರನುದಾರವ್ಯಕ್ಕೆ ಸದ ಸ 

ತರದ ಶಬ್ದ ಬ್ರಹ್ಮಮಯ ವಿ 
ತೃರದ ಪರಶಿವನಾರು ಶೈವೋ , ರುಷ ಲಿಂಗದಲ್ಲಿ ಸ್ವರದ ಹಂತದಮಹತ್ತತ್ಯಾತಿಶಯ ಪದದ 
ಪರಮ ಪರರೂಪಾತ್ಪರಾತ್ಪರ 

ಪುರುಷ ಮೂಲ ಪ್ರಕೃತಿಗಳನು 
ತರ ನಿರೂಪನದಾವನಾತನೋ 

ತರಿಸಿ ತೊಳತೊಳತೊಳಗಿ ಬೆಳಗುವ 
ಳರರೆ ನಾವೆಚ್ಚಾಡಿದೆವಲಾ ಶಿವ ಶಿವಾಯೆಂದ ೫೮ ಪರಮ ಶಿವನಲಿ ಸೆಣಸಿದವಲಾ ಶಿವ ಶಿವಾಯೆಂದ ೬೫ 
- ಆ ಅಕಾರ ಉಕಾರ ವಿಮಲ ಮ 

- ಸರಸಿಜಾಸನ ವಿಷ್ಣು ರುದ್ರೆ 
ಕಾರ ಯುಕ್ತಕಾಕ್ಷರದ ವಿ 

ಶರ ಸದಾ ಶಿವರಾವಳೊಬ್ಬಳ 
ಸ್ವಾರಿಯಾವನಮಾತೃಕಾಕ್ಷರ ರೂಪನಕ್ಷಯನು 

ಚರಣ ಸೇವಾ ಸಂಗದಲ್ಲಿಯೆ ಸುಪ್ರತಿಷ್ಠಿತರು 
ಆರು ವಾಲ್ಮೀಯನಾರು ವಾಚೊ 

ಪರಮ ಶಕ್ತಿಯದಾವನಂಫ್ರಿಗೆ 
ದೂರನಾರು ವಚೊ ನಿಯಾಮಕ 

ಶಿರವನೊಡ್ಡಿಹಳಾ ಮಹೋತ್ತಮ 
ನಾರವನ ಕೂಡೆವಗೆ ಕಲಹವೆ ಶಿವ ಶಿವಾಯೆಂದ ೫೯ ಪರಮ ಶಿವನಲಿ ಸೆಣಸಿದವಲಾ ಶಿವ ಶಿವಾಯೆಂದ ೬೬ 


ಅರಣ್ಯ ಪ ವ ; 


೧೭೭ 


[ ೭೬ 


- ಈ ಪರಿಯಲರ್ಜುನನ ಮನದನು 
ತಾಪವನು ಕಾಣುತ್ತ ಶಾಬರ 
ರೂಪ ರಚನೆಯ ತೆರೆಯ ಮರೆಯಲಿ ಮೆರೆವ ಚಿನ್ನಯದ 
ರೂಪನವ್ಯಾಹತ ನಿಜೋನ್ನತ 
ರೂಪರಸದಲಿ ನರನ ಚಿತ್ರದ 
ತಾಪವಡಗಲು ತಂಪನೆರೆದನು ತರುಣಶಶಿಮಲ್ಲಿ ೬೭ 
- ಅರಸ ಕೇಳೆ ನಿಮ್ಮ ಪಾರ್ಥನ 
ಪರಮ ಪುಣೋದಯವನೀಶನ 
ಕರುಣವನು ಶುಕ ಸನಕ ಸಿದ್ದಾದ್ಯರಿಗಗೋಚರದ 
ನಿರುಪಮಿತ ನಿಜರೂಪವನು ವಿ 
ಸ್ತರಿಸಿದನು ವಿವಿಧ ಪ್ರಭಾವೋ 
ತ್ರದ ನಿರುಗೆಯ ತೋರಿದನು ಸುರಕೋತಿಕೈಮುಗಿಯೆ | 

ಬಲಿದ ಚಂದ್ರಿಕೆಯೆರಕವೆನೆ ತಳ 
ತಳಿಸಿ ಬೆಳಗುವ ಕಾಯ ಕಾಂತಿಯ 
ಪುಲಿದೊಗಲ ಕೆಂಜೆಡೆಯ ಕೇವಣದಿಂದು ಫಣಿಪತಿಯ 
ಹೊಳೆವ ಹರಿಣನ ಅಕ್ಷಮಾಲಾ 
ವಲಯದಭಯದ ವರದಕರ ಪರಿ 
ಕಲಿತನೆಸೆದನು ಶಂಭು ಸದ್ಯೋಜಾತ ವಕ್ಕದಲಿ ೬೯ 

ಹೊಳೆವ ಕುಂಕುಮ ಕಾಂತಿಯಲಿ ತಳ 
ತಳಿಪ ತನು ಗಜಚರ್ಮದಡುಗೆಯ 
ಲಲಿತ ದಂತಪ್ರಭೆಯ ದರಹಸಿತಾನನಾಂಬುಜದ 
ವಿಲಸಿತಾಭಯ ವರದಕರ ಪರಿ 
ಲುಳಿತ ಪರಶು ದೃಢಾಕ್ಷ ಮಾಲಾ 
ವಳಿಗಳೊಪ್ಪಿರೆ ವಾಮದೇವಾನನದಿ ರಂಜಿಸಿದ ೭೦ 
- ಕಾಳಮೇಘ ಸುವರ್ಣದುರು ದಂ 
ಪ್ರಾಳಿ ಭೀಷಣದವಳ ಜಪಮಣಿ 
ಮಾಲಿಕೆಯ ಸುತಿ ಮುಖದ ಪಾಶಾಂಕುಶದ ಡಮರುಗದ 
ಶೂಲ ಘನ ಖಟ್ವಾಂಗ ದ್ರುಷಿಣ ಕ 
ಪಾಲ ಫಣವಲಯದ ಕರೋಟೀ 
ಮಾಲೆಯಿಂದ ಮಹೋಗ್ರನೆಸೆದನಘೋರ ವಕ್ಕದಲಿ ೭೧ 
- ಪರಶು ಡಮರುಗ ಖಡ್ಡ ಖೇಟಕ 
ಶರ ಧನು ಶೂಲದ ಕಪಾಲದ 
ಕರದ ರಕ್ತಾಂಬರದ ಫಣಿಪನ ಭೋಗಭೂಷಣದ 
ಸ್ಪುರದಘೋರದಭೇದದಭಯದ| 
ಕರದ ಪರಶು ಮೃಗಂಗಳಲಿ ತ 
ತುರುಷ ಮುಖದಲಿ ಮೆರೆದನೆರಕದ ಮಿಂಚಿನಂದದಲಿ೭೨ 

ಎಳೆಯ ಮುತ್ತಿನ ಢಾಳವನು ಮು 
ಕುಳಿಸಿದಂಗಚ್ಛವಿಯ ಭಯವರ 
ಲುಳಿತ ಜಪಮಣಿ ವೇದ ಪಾಶಾಂಕುಶದ ಡಮರುಗದ 
ಲಲಿತ ಖಟ್ವಾಂಗದ ಕಪಾಲದ 
ಹೊಳೆವ ಶೂಲದ ಕರದ ನಿಗಮಾ 
ವಳಿ ಶಿರೋಮಣಿ ಮೆರೆದನಂದೀಶಾನ ವಕ್ಕದಲಿ ೬೩ 

K . B , K , 


ಬೇರೆ ಬೇರುರಿಗಣ್ಣುಗಳ 
ಪೂಾರದಹಿ ಬಂಧದ ಜಟಾ ಕೋ 
ಟೀರ ಭಾರದ ಮುಖ ಚತುಷ್ಟಯ ಭುಜ ಚತುಷ್ಟಯದ 
ವಾರಿಜಾಸನ ವಿಷ್ಣು ರುದ್ರಾ 
ಧಾರನೀಶ್ವರ ಪಂಚ ವಕ್ಕಾ 
ಕಾರದಲಿ ಶಿವ ಮೆರೆದ ಪಂಚಬ್ರಹ್ಮ ರೂಪದಲ್ಲಿ ೭೪ 

ಶ್ರುತಿಗಳುಪನಿಷದಾದ್ಯಖಿಳ ದೇ 
ವತೆಯರಾಕಲ್ಪಿತ ಕಿರಾತಾ 
ಕೃತಿಯನುಳಿದರು ಸುಳಿದರೀಶನ ಸುತ್ತುವಳಯದಲಿ 

ತಮಧುರ ಮುಖಕಾಂತಿ ಕಲ್ಲೆ 
ಲಿತ ಕಟಾಕ್ಲಚ್ಛವಿಯಲೀಶನ | 
ಧೃತಿಯಲೀಡಿರಿದಡದಲೆಸೆದರು ಗೌರಿದೇವಿಯರು ೭೫ 
- ಸನಕ ನಾರದ ಭೌಗು ಪರಾಶರ 
ತನುಜ ಭಾರದ್ವಾಜ ಗೌತಮ 
ಮುನಿ ವಸಿಷ್ಠ ಸನತ್ಕುಮಾರನು ಕಣ್ಮನುಪಮನ್ನು 
ವನಕೆ ಬಂದರು ಪಾರ್ಥ ಕೇಳಿದು 
ನಿನಗೆ ಸಿದ್ದಿ ಗಡೆಮಗೆ ಲೇಸಾ 
ಯೆನುತ ಮೈಯಿಕ್ಕಿದುದು ಹರನಂಫ್ರಿಯಲಿ ಮುನಿನಿಕರ 
- ಜಯ ಜಯೆಂದುದು ನಿಖಿಳ ಜಗವ 
ಕ್ಲಯನ ದರುಶನಕೆಂದು ಸುತಿ ಕೋ 
ಟಿಯ ಗಡಾವಣಿ ಗಾಸಿಯಾದುದು ಹರನ ಗಲ್ಲಣಿಗೆ 
ನಿಯತವೇನೋ ಜನ್ಮಶತ ಸಂ 
ಚಯದೊಳರರೆ ಕೃತಾರ್ಥನರ್ಜುನ 
ಜಯವೆನಲು ಮೊಳಗಿದವು ಭೇರಿಗಳವರ ಕಟಕದಲಿ ೭೭ 

ಬಿಟ್ಟ ಸೂಟಿಯೊಳೆದು ಹರುಷಕೆ 
ಕೊಟ್ಟು ಮನವನು ನೋಡುತಿರ್ದನು 
ನಟ್ಟ ದೃಷ್ಟಿಯೊಳೊಗುವ ಜಲದಲಿ ರೋಮ ಪುಳಕದಲಿ 
ಬಿಟ್ಟು ಹಿಡಿದನು ಹರನ ಕಾಣದೆ . 
ತೊಟ್ಟ ಜಗೆಗಳ ರೋಮ ಹರುಷದ 
ಲಿಟ್ಟೆಡೆಯ ಮೈದವಕದರ್ಜುನ ನಿಂದು ಬೆರಗಾದ ೭೮ 
- ಹರಹಿನಲಿ ಹೋದರೆದ್ದು ಹರುಷದ 
ಹೊರಳಿಯಲಿ ಹೊಡಕರಿಸಿ ಚಿತ್ರವ 
ತಿರುಹಿ ಹಿಡಿದನು ಮನಕೆ ಬುದ್ದಿಯು ಹಮ್ಮು ಹಮ್ಮುಗೆಯ 
ಕೊರಳುಗೊಳಿಸಿ ಕುಲಾಲ ಚಕ್ರದ 
ಪರಿಬವಣಿಗೆಯ ಪಾಡಿನಲಿ ಕಾ 
ತರಿಸುತವನಿಗೆ ಮೈಯನಿತ್ತನು ನೀಡಿ ಭುಜಗವ ೭೯ 

ಕ್ಷಮಿಸುವುದು ಸರ್ವೆಶ ಸರ್ವೊ 
ತಮ ವೃಥಾ ಸುಭಟಾಭಿಮಾನ 
ಭ್ರಮಿತನನು ಮೋಹಾಂಧಕೂಪಜಲಾವಗಾಹದಲಿ 

ಮಿತನನು ದುರ್ಬೋಧ ವೇದ 
ಭ್ರಮಿತನನು ಕಲ್ಯಾಣಪದ ನಿ 
ರ್ಗಮಿತನನು ಕಾರುಣ್ಯನಿಧಿ ಕೈಗಾಯಬೇಕೆಂದ ೮೦ 


೧೭೮ ಮ ಹಾಭಾರ ತ 

[ ಸಂಧಿ 
ಅರಿದರಿದು ಮತಿಗೆಟ್ಟ ಮಾನವ 

ಲಿಂಗಮಯ ನಿರ್ಲಿಂಗ ತೇಜೋ 
ಕುರಿಯಲಾ ನೆರೆ ಕಂಡು ಕಂಡೆ, 

ಲಿಂಗ ಲಿಂಗಾತ್ಮಕ ಸದಾಶಿವ 
ಚರದ ಖಳನಲಾ ವಿವೇಕದ ಮೂಗು ಮಾರಿಯಲು ಲಿಂಗ ನಿರ್ವಳ ಲಿಂಗ ಲಿಂಗಸ್ಥಿತ ಮಹಾಲಿಂಗ 
ಬರಿಮನದ ಬಾಹಿರನೊಳೆನ್ನಲಿ 

ಲಿಂಗ ವಿಲಸಿತ ಲಿಂಗ ಚಿನುಮಯ 
ಮರೆವುದಪರಾಧವನು ನಿನ್ನನೆ | 

ಲಿಂಗ ಚೇತನ ಲಿಂಗ ದುರ್ಗಾ 
ಮೆರೆವುದೆ ಕಾರುಣ್ಯನಿಧಿ ಕೈಗಾರಬೇಕೆಂದ ೮೧ ಲಿಂಗಿತಾಂಗ ವಿಲಾಸ ಶಂಕರ ಕರುಣಿಸುವುದೆಂದ ೮೮ | 
- ದೇವ ದೇವಕೃಪಾಂಬುನಿಧಿ ಭ 

ನಿರವಧಿಕ ನಿರ್ಮಾಯ ನಿಸ್ಸಹ 
ಕ್ವಾವಲಂಬನ ಭಕ್ತ ದೇಹಿಕ 

ನಿರುಪಮಿತ ನಿರ್ದಂ ನಿರ್ಗುಣ 
ಸೇವಕಪ್ರಿಯ ಭೂತಭಾವನ ಭಾವನಾತೀತ 

ನಿರವಯವ ನಿರ್ಲಿಪ ನಿರವಗ್ರಹ ನಿರಾಧಾರ 
ದೇವವಂದಿತ ಕಾಲರೂಪ ಮ 

ನಿರುಪಮ ನಿರಾಮಯ ನಿರಂತರ 
ಹಾ ವಿಭವ ಭವರಹಿತ ಪಾವನ 

ನಿರವಶೇಷ ನಿರಂಗ ನಿರ್ಮಲ 
ಪಾವಕಾಂಬಕ ಸುತಿಕುಟುಂಬಿಕ ಕರುಣಿಸುವುದೆಂದ ೮೨ ನಿರತಿಶಯ ನಿಷ್ಕಳ ಮಹೇಶ್ವರ ಕರುಣಿಸುವುದೆಂದ ೮೯ 
ಜಯ ಜಗತ್ರಯನಾಥ ಭಕ್ತಾ 

- ವಾಮದೇವ ದುರಂತ ವಿಮಲ 
ಶ್ರಯ ಸದಾಶಿವ ಭಕ್ತವತ್ಸಲ 

ವ್ಯೂಮಕೇಶ ಕೃತಾಂತಹರ ನಿ 
ಲಯವಿಹೀನ ಮಹೇಶ ಮನ್ಮಥಹರ ಮಹಾದೇವ | ನೀವು ಮೃತ್ಯುಂಜಯ ಸಮಂಜಸ ಸರ್ವತೋಭದ್ರ 
ಭಯರಹಿತ ಭಾಳಾಕ್ಷ ಲೋಕ 

ಭೀಮ ಭರ್ಗ ಕಪರ್ದಿ ಕಲ್ಪಿತ 
ವ್ಯಯಭವನ ದುರ್ಲಕ್ಷ್ಮಿ ದೇವ 

[ ೮೩ ನಾಮ ರೂಪತ್ರಯು ವೃಷಧ್ವಜ 
ತ್ರಯ ನಮಸ್ಕತ ನಿಗಮ ಸತ್ತ ಕರುಣಿಸುವುದೆಂದ ಕಾಮಹರ ಕರುಣಾ ಮಹಾರ್ಣವ ಕರುಣಿಸುವುದೆಂದ ೯೦ 
ಸರ್ವಗತ ಸರ್ವಜ್ಞ ಸರ್ವದ 

* ಹರಹರಾ ಶ್ರಿಮೂರ್ತಿರೂಪನು 
ಸರ್ವ ಭಾವನ ಸರ್ವತೋಮುಖ 

ಧರಿಸಿಯತುಳ ಮಹಾಮೂರ್ತಿಯ 
ಸರ್ವಪೂಜಿತ ಸರ್ವಸಾಧಕ ಸರ್ವಗುಣನಿಲಯ 

ಧರಿಸಿಯನುಪಮ ವಿಶ್ವಮೂರ್ತಿಯ ಧರಿಸಿ ರಂಜಿಸುವ 
ಸರ್ವ ಸರ್ವಾಶ್ರಯ ಸಮಾಹಿತ 

ಪರಿಯನರಿವವರಾರು ದೇವಾ 
ಸರ್ವಮಯ ಸರೇಶ್ವರೇಶ್ವರ 

ಸುರ ಮುನೀಶರಿಗರಿದು ಕೃಪೆಯಿಂ 
ಸರ್ವ ದುಃಖಾಪಹ ಮಹೇಶ್ವರ ಕರುಣಿಸುವುದೆಂದ ೮೪ ಕರುಣಿಸಲು ಬಂದ್ರೆ ಮಹಾದೇವೆಂದನಾ ಪಾರ್ಥ ೯೧ 
- ರೂಪರಹಿತ ಸರೂಪ ನಿರ್ಮಲ 

- ದೇವ ಸುರ ದನುಜೇಶವಂದಿತ 
ರೂಪ ವಿಶ್ವಾಧಾರ ಸದಸ 

ದೇವ ಮನುಮುನಿನಿಕರ ಪೂಜಿತ 
ದೂಪರೂಪಮೈಮರೂಪಕ ಸರ್ವತೋರೂಪ 

ದೇವ ತಾಕಾರ ಭಾವಿಪೊಡತಿ ನಿರಾಕಾರ 
ರೂಪರಸ ಗಂಧಾದಿ ವಿಷಯ ವಿ 

ದೇವ ಸಾಕಾರದಲಿ ನಿಜ ಭ . 
ರೂಪ ರೂಪಾತೀತ ಸಂವಿ 

ಕಾವಳಿಯನುದ್ಧರಿಪ ಶಿವ ಮಾ 
ದೂಪ ವಿಮಲ ವಿರೂಪಲೋಚನ ಕರುಣಿಸುವುದೆಂದ ೮೫ ದೇವ ಕರುಣಿಸಿದ್ಯೆಯನಾಥಂಗೆಂದನಾ ಪಾರ್ಥ ೯ ೨ 
- ರಚಿತ ಮಾಯ ವಿಮಾಯ ಮಾಯಾ 

ಹರನೆ ಗಂಗಾಧರನೆ ಗಿರಿಜಾ 

ವರನೆ ಶಶಿಶೇಖರನೆ ದಕ್ಷಾ 
ನಿಚಿತ ಮಾಯಾಧಾರ ಮಾಯಾ 
ರುಚಿರ ಮಾಯಾರೂಪ ಮಾಯಾಮಯ ಜಗನ್ನಾಯ ಧ್ವರಹರನೆ ಶಂಕರನೆ ನಿಜಭಕ್ತರ ಮನೋಹರನೆ 
ಶುಚಿ ಸತೇಜೋಬಲ ಹಿರಣ್ಯ 

ಕರುಣಿಸುವುದುದ್ದರಿಸುವುದು ಸಂ | 

ಹರಿಸು ಮತ್ಸರಿಭವವನೆಂದುರು 
ಪ್ರಚಲತೇಜ ಸುತೇಜ ಗೌರೀ 
ಕುಚ ಯುಗಾಂಕಿತವಕ್ಷಸೀಕ್ಷಿಸಿ ಕರುಣಿಸುವುದೆಂದ ೮೬ ತರದ ಭಕ್ತಿಯಲಂದು ಸೈಗೆಡೆದಿರ್ದನಾ ಪಾರ್ಥ ೯೩ 
- ಪರಮಹಂಸ ಪರಾತ್ಮ ಪರಮೇ 

ಧರಣಿಪತಿ ಕೇಳೀಶನೀತನ 
ಸ್ಪರ ಪರಬ್ರಹ್ಮಕ ವಿಗ್ರಹ 

ಹೊರೆಗೆ ಬಿಜಯಂಗೈದು ಪಾರ್ಥನ 
ಪರವಶಿವ ಪರತತ್ವರೂಪ ಪರಾತ್ಪರಾನಂದ 

ಶಿರವ ಹಿಡಿದೆತ್ತಿದನು ಬಿಗಿಯಪ್ಪಿದನು ಬರಸೆಳೆದು 

ಮರುಳು ಮಗನೆ ಮಹಾ ತಪಸ್ಸಂ 
ಪರಮಗುಣ ಪರಶಕ್ತಿ ವಾಗೀ . 

- 
ಶರ ಪರಾರ್ತಿಹರೇಶ ಪರ ಶಂ 

[ ೮೭ ಚರಣಿಯಲ್ಲಿ ನೊಂದೈಯೆನುತ ಕಡು 
ಕರ ಪರಂಜ್ಯೋತಿಯೆ ಪರೋತ್ತಮ ಕರುಣಿಸುವುದೆಂದ ಗರುಣಿ ಕರುಣಾಮೃತಸಮುದ್ರದೊಳದ್ದಿ ದನು ನರನ ೯೪ 


* ಅರಣ್ಯ ಪರ್ವ 


೬ 


ಸುರಮುನೀಶರ ವೇದ ಮಂತ್ರೋ . . . 
ಕೂಡೆಮೈದಡವಿದನು ಚೈಮು೦... . . 
ಡಾಡಿದನು ಮನ ನೋಯದಿರು ನೀ 

ಚರಣ ನಾದದ ಗರುಡ ಗಂಧ .. 
ಮಾಡಿದುಪಹತಿಯೆಂಬುದೆಮಗರ್ಚನೆ ನಮಸ್ಕಾರ 

ರ್ವರ ಮಹಾ ಸ್ತುತಿರವದ ತುಂಬುರ ನಾರದಾದಿಗಳ 
ಕೋಡದಿರು ಕೊಂಕದಿರು ಭಕ್ತಿಗೆ 

ವರ ರಸಾನ್ವಿತ ಗೀತಪೂರ್ವಶಿ 
ನಾಡೆ ಮೆಚ್ಚಿದೆನೆನ್ನ ಚಿತ್ತಕೆ 

ಯರ ಸುನ್ನತ್ಯದ ದಿವ್ಯವಾದ್ಯದ 

[ ೧೦೨ 
ಬೋಡಿಯಿಲ್ಲೆಲೆ ಮಗನೆ ಗುಹ ಗಣಪತಿಗಳಾಣಿಂದ ೯೫ . ಹರನ ಕರುಣಾಂಬುಧಿಯಿಲಾಡಿದನು ಕಲಿಪಾರ್ಥ 
ನರನು ನೀ ಪೂರ್ವದಲಿ ಪೀತಾಂ 

ಧರಗೆಸೆವ ಧರ್ಮಾರ್ಥ ಕಾಮೊ 
ಬರನ ವಿಮಲಾಂಶ ಪ್ರಸೂತನು 

ರವನನುಪಮ ಮೋಕ್ಷಪದವನು 
ಪರಮಖುಷಿ ನೀನೆನ್ನ ಭಕ್ತನು ಚಿಂತೆ ಬೇಡಿನ್ನು 

ಧುರದೊಳಹಿತರ ಗೆಲುವ ಶೌರ್ಯೋನ್ನತಿಯ ಸಾಹಸವ 
ವರದನಾದೆನು ಮಗನೆ ಶಸ್ತೂ 

ಕರುಣಿಸಿದನಪ್ಪಿದನು ಕರೆದನು 
ತರವನಿದನೀ ಮುನ್ನ ಕೊಲೈಂ 

ಗಿರಿತನುಜೆ ನೀನು ರಿಪುದೀ 
ದುರುತರ ಪ್ರೇಮದಲಿ ಕೊಟ್ಟನು ಖಡ್ಗ ಶರ ಧನುವ ೯೬ ಪರಮ ಭಕ್ತನನೆನಲು ಕರುಣದೊಳೀಕ್ಷಿಸಿದಳಗಜೆ ೧೦೩ 
- ಸಲಿಸುವೆನು ನೀ ಬೇಡಿದುದ ನಿ . 

- ಗಿರಿಜೆ ತ್ರಿಜಗನ್ಮಾತೆ ರಕ್ಷಿಸು 
ಸ್ವಲಿತವಂಜದಿರಿನ್ನು ಸಾಕೆನೆ 

ಪರಮ ಕರುಣಾಮೂರ್ತಿ ಜಗದೊಳು 
ಸುಲಭ ನೀ ಭಕ್ತರಿಗೆ ಭಯವಿನ್ನೇಕೆ ನಮಗೆನುತ 

ಸಿರಿ ಸರಸ್ವತಿ ಚಂಡಿ ದುರ್ಗಿಯರೆಂಬ ನಾಮದಲಿ 
ಸಲಿಸು ಪಾಶುಪತಾಸ್ತ್ರವನು ವೆ " 

ಚರಿಸುತಿಹ ನಿನ್ನೇಕಮೂರ್ತಿಯು 
ಸ್ಥಳದ ಬೊಮ್ಮ ಶಿರೋವನು ಕೈ 

[ ೯೭ 

ಪರಿಯನರಿವವರಾರೆನುತ ತ 
ಗೊಳಿಸುವುದು ಕೃಪೆಯುಳೊಡೆಂದನು ನಗುತ ಕಲಿಪಾರ್ಥ ಚರಣ ಯುಗಳಕ್ಕೆರಗಿ ಪುಳಕಿತನಾದನಾ ಪಾರ್ಥ ೧೦೪ 
- ಸವಡಿ ನುಡಿಯುಂಟೇ ಚತುರ್ದಶ 

ಕಂಜನಾಭನ ಮೈದುನನೆ ಬಾ 
ಭುವನ ದಾಹವದಕ್ಷವೀ ಬಾ 

ಅಂಜದಿರು ನಿನಗಾಂತ ರಿಪುಗಳ 
ಇವನು ಕೊಟ್ಟೆನು ಮಗನೆ ಬೊಮ್ಮ ಶಿರೋ ಮಹಾಶರವ ಭಂಜಿಸುವ ಸಾಮರ್ಥ್ಯದನುವನು ತಳೆದು ರಂಜಿಸುವ 
ದಿವಿಜ ದನುಜ ಭುಜಂಗಮಾದಿಗ 

ಅಂಜನಾಸ್ತವನಿತೆ ಮಗನೆ ಧ . 
ಇವಗಡಿಸಲುರೆ ಹೆಚ್ಚುವುದು ಸಂ 

ನಂಜಯನೆ ನಿನಗೆನುತ ಕರುಣದಿ 
ಭವಿಸಿದಾಹುತಿಯೆಂದು ಶರವುದ್ದಂಡ ಬಲವೆಂದ ೯೮ 

ಮಂಜುಳಾ ರವದಿಂದ ತಚ್ಛವನು ಬೆಸಸಿದಳು . ೧೦೫ 
- ಸರಸಿಯಲಿ ಮಿಂದಾಚಮನ ವಿ 

ಒಂದು ದಶ ಶತ ಸಾವಿರದ ಹೆಸ 
ಸರಣಿಯೆಲ್ಲವ ಮಾಡಿ ಶೂಲಿಯ 

ರಿಂದ ಲಕ್ಷವುಕೋಟಿಯ ಗಣಿತ 
ಚರಣದಲಿ ಮೈಯಿಕ್ಕಿ ನಿಂದನು ಭಾವಶುದ್ದಿಯಲಿ ದಿಂದ ನಿನಗಾಂತದಟ ರಿಪುಗಳ ತಿಂದು ತೇಗುವುದು 
ಸರಳ ಸಾಂಗೋಪಾಂಗ ಮಂತೊ 

ಬಂದ) ಬೆಸನನು ಬೇಡುವುದು 
ಚರಣ ಸಂಸ್ಕೃತಿ ಮೊಕ್ತವನು ವಿ 

ತಾನೊಂದು ತರ ರೂಪಾಗೆನುತ ಮುದ 
ಸರಿಸುತ ರಹಸ್ಯದಲಿ ಕೊಟ್ಟನು ಪಾಶುಪತ ಶರವ ೯೯ . ದಿಂದ ವರ ಮಂತ್ರೋಪದೇಶವನಿತ್ತಳರ್ಜುನಗೆ ೧೦೬ 
ಜಗವುಥೇಯೆಂದುದು ಜಯಧ್ವನಿ 

- ಕರಿಮುಖನ ಷಣ್ಮುಖನ ಚರಣ 
ಗಗನದಲಿ ಗಾಢಿಸಿತು ಹೂವಿನ 

ಕ್ಕೆರಗಿ ನುತಿಸುತ್ತಿರಲು ಪಾರ್ಥನ 
ಮುಗುಳ ಸರಿವಳೆ ಸುರಿದುದೀಶ್ವರನಂಫಿ ಕಮಲದಲಿ ಪರಮ ಭಕ್ತಿಗೆ ಮೆಚ್ಚಿ ತೆಗೆದಪ್ಪಿದರು ಕರುಣದಲಿ 
ಢಗೆಯ ತಳಿ ಮುರಿದುದು ಮನೋರಥ 

ವರ ಮಹಾಸ್ತ್ರಂಗಳನು ಮಂತೊ 
ದಗಳು ತುಂಬಿತು ನರನ ಮನ ಬು 

ರವನವರೊಲಿದಿತ್ತು ಗೆಲು ನೀ 
ದ್ವಿಗಳು ನೆರೆ ಸಿಲುಕಿತ್ತು ಹರುಷೋತ್ಸವದ ದಾಳಿಯಲಿ ಧುರದೊಳಹಿತರನೆಂದು ಪರಸಿದರಾ ಧನಂಜಯನ ೧೦೭ 
- ಹರನಕೊವುಲಪಾಣಿ ಕಮಲ 

- ಸರಳ ಸಾಂಗೋಪಾಂಗವನು ನಿನ 
ಸ್ಪರುಶ ಪೀಯೂಷದಲಿ ಮುಳುಗಿದ 

ಗರುಹಿದೆನು ನೀನಿನ್ನು ಶಕ್ರನ | 
ನರನ ತನು ನಿರ್ಮೊಕ ಮುಕ್ತ ಭುಜಂಗನಂದದಲಿ 
ಕಿರಣ ಲಹರಿಯ ಲಳಿಯ ದಿವ್ಯೂ 

ಪುರಕೆ ನಡೆ ನಿನ್ನುತ್ತರೋತ್ತರ ಕಾರ್ಯಗತಿಗಳಿಗೆ 

ಹರಿ ಸಹಾಯನು ನಮ್ಮ ಸತ್ಯದ 
ತರದ ಚಪಲಚ್ಚವಿಯ ಚಾರು 

ಪರಮಪಾತನು ಕಣಾ ನೀ 
ಸ್ಸು ರಣದಲಿ ಬೋಳೆಸಿದುದು ಸುರ ನರರ ಕಣ್ಮನವ ೧೦೧ ನರಿದಿರೆಂದು ಮಹೇಶಬಿ ಟ್ಟನು ಧನಂಜಯನ ೧೦೮ 


12 * 


ಮ ಹಾ ಭಾರತ 

[ ಸಂಧಿ 
ನಿಮ್ಮ ಕಥೆ ವೇದೋಕ್ತವಾಗಲಿ 

ದೇವಿಯರು ಗುಹ ಗಣಪ ಮುಖ್ಯ ಗ. 
ನಿಮ್ಮ ಚರಿತ ಸುಚರಿತವಾಗಲಿ 

ಇಾವಳಿಗೆ ಪೊಡಮಟ್ಟನವರ ಕೃ . 
ನಿಮ್ಮ ಕಥನಾಮೃತವನಾಲಿಸಿ ಕೇಳರಘು ಕೆಡಲಿ 

ಪಾವಲೋಕನದಿಂದ ಹೊಂಪುಳಿ ಹೋದನಡಿಗಡಿಗೆ 
ನಿಮ್ಮ ನಿಂದಿಸುವವರುಗಳು ದು 

ದೇವ ಬಿಜಯಂಗೈದ ರಜತ 
ಹೃರ್ಮಿಗಳು ಪಾತಕರು ತಾನಿದು 

ಗ್ರಾವಶಿಖರಕೆ ಮನದೊಳಗೆ ಸಂ 
ನಮ್ಮ ಮತವೆಂದಭವ ಹರಸಿದನಾ ಧನಂಜಯನ ೧೦೯ ಭಾವಿಸಿದನೀ ವೀರನಾರಾಯಣನ ಮೈದುನನ ೧೧೦ 


ಏಳನೆಯ ಸಂಧಿ 


ಸೂ , ಹರನ ಪಾಶುಪತಾಸ್ಕ ಲಾಭೋ 

ತೃರುಷ ಹರ್ಷೋತ್ಸವದಲಿಂದ್ರನ 
ಪುರವ ಹೊಕ್ಕನು ಪಾರ್ಥನೆಸೆದನು ಶಕ್ರತೇಜದಲ 


ಕೇಳು ಜನಮೇಜಯ ಧರಿತ್ರಿ 

ಕಂಡನನಿಬರ ಬರವನೊಲಿದಿದಿ 
ಪಾಲ ವರ ಕೈಲಾಸವಾಸಿಯ 

ರ್ಗೊಂಡನವರವರುಚಿತದಲಿ ಮುಂ 
ಬೀಳುಗೊಂಡನು ತಪ್ಪಿಯೋಗದಲಿಂದ್ರ ಕೀಲದಲ 

ಕೊಂಡು ಮನ್ನಿಸಿ ಮನವ ಪಡೆದನು ಲೋಕಪಾಲಕರ 
ಮೇಲುದುಗುಡದಲಸ್ತ ಲಾಭವ 

ಖಂಡಪರಶುವಿನಸ್ತವನು ಕೈ 
ನಾಲಿಸದೆ ಶಂಕರ ಪದಾಂಬುಜ 

ಕೊಂಡೆ ನಿನಗೇನರಿದು ನೀನು 
ದೋಲಗದ ಸಿರಿ ತಪ್ಪಿತೆನುತುಪ್ಪಳಿಸಿದನು ಪಾರ್ಥ ೧ ದ್ದಂಡ ಬಲನೆಂದನಿಬರುಪಚರಿಸಿದರು ಫಲುಗುಣನ 
- ಮರುಳ ದೇವಾರ್ಚನೆಯೊ ಕನಸಿನ 

ಆ ಮಹಾಸ್ತಕೆ ಬಳುವಳಿಯ ಕೊ 
ಸಿರಿಯೊ ಶಿಶುವಿನ ಕೈಯ ರತೃ ವೊ 

೪ ಮದೀಯಾಸ್ಕವನೆನುತ ಸು 
ಹರಿಯ ಹೂಮಾಲೆಯೊ ಮದೀಯ ವಿವೇಕ ವಿಭ್ರಮವೊ ತಾಮನಿತ್ತನು ದಿವ್ಯ ಬಾಣವನಿಂದ್ರ ಸಂಜ್ಞ ಕವ 
ಹರನನೀ ಚರಾಕ್ಷಿಯಲಿ ಗೋ 

ಸಾಮವರ್ತಿಕ ದಂಡ ವಾರುಣ 
ಚರಿಸೆ ಬೇಡಿದುದಂಬು ಮರ್ತ್ಯದೊ 

ತಾಮಸದ ಸಮ್ಮೋಹನವಿದೆಂ 
ಳಿರವು ಮಝ ಭಾಸೆನ್ನ ಪುಣ್ಯವೆನುತ್ತ ಬಿಸುಸುಯ್ದ ೨ ದಾ ಮಹಾಂತಕ ವರುಣ ಧನದರು ಕೊಟ್ಟರಂಬುಗಳ ೭ 
ಅರಸ ಕೇಳದ್ಭುತವನಿತ್ತಲು 

- ಎಲೆ ಧನಂಜಯ ನಿನಗಿದೇವ 
ಚರಮ ದಿಗ್ಯಾಗದಲಖಿಳ ಜಲ 

ಗೃಳದ ಶರವೇ ನಿನ್ನ ಭಕ್ತಿಗೆ | 
ಚರ ನಿಕಾಯದ ಮುಂಗುಡಿಯಲಿಕ್ಕೆಲದ ಫಣಿಕುಲದ ಸಿಲುಕಿದನು ಶಿವನಾತ ನಂಬಿದೆ ನಿನ್ನ ಸೀಮೆಯಲಿ 
ವರ ನದೀ ನದಕೋಟಿಗಳ ಸಾ 

ಸುಲಭ ನಿನಗಿಂದಮಳ ಲಕ್ಷ್ಮೀ 
ಗರದ ಪರಿವಾರದಲಿ ಬಂದನು 

ನಿಲಯ ನೀನೇ ಪೂರ್ವದಲಿ ನಿ 
ವರುಣನಮರೇಂದ್ರನ ಕುಮಾರನ ಕಾಂಬ ತವಕದಲಿ ೩ ರ್ಮಲಿನ ನರ ಋಷಿಯೆಂದು ಹರಿ ತೆಗೆದಪ್ಪಿದನು ಮಗನ 
- ವಿಕಟ ರಾಕ್ಷಸ ಯಕ್ಷಜನ ಗು 

- ಕೃತ ತಪಸ್ಸಿಂ ಭಿನ್ನ ಖೇದ 
ಹೈಕರು ಕಿನ್ನರಗಣ ಸಹಿತ ಪು | 

ಕೃತ ಶರೀರ ವ್ಯಥೆಯನಮರಾ 
ಷ್ಟಕದಲೈ ತಂದನು ಧನೇಶ್ಚರನಾ ತಪೋವನಕೆ 

ವತಿಯೊಳಗೆ ಕಳೆ ರಥಸಹಿತ ಕಳುಹುವೆನು ಮಾತಲಿಯ 
ಸಕಲ ಪಿತೃಗಣ ಸಹಿತ ದೂತ 

ಕ್ರತುಶತದ ಕೈಗಾಣಿಕೆಯ ದೀ 
ಪ್ರಕರ ಧರ್ಮಾಧ್ಯಕ್ಷರೊಡನಂ 

ಕಿತರ ಸಿರಿಯಂತರನ ಮನವಾ 
ತಕನು ಬೆರಸಿದನಿಂದ್ರಕೀಲ ಮಹಾ ವನಾಂತರವ 

ರತೆಯದೆಂತುಂಟೊ ಕಾಣಬೇಹುದು ಪಾರ್ಥ ನೀನೆಂದ ೯ 
ಹಿಡಿಯ ಸಾಲಿನ ಸತ್ತಿಗೆಯ ಬಲ 

- ಹೈ ಹಸಾದವು ನೂರು ಯಜ್ಞದ 
ಕೆಡಕೆ ಕೆದರುವ ಸೀಗುರಿಯ ಮುಂ 

ಮೇಹುನಾಡನು ಮೆಟ್ಟಲೆಮ್ಯಾ 
ಗುಡಿಯ ವಿದ್ಯಾಧರ ಮಹೋರಗ ಯಕ್ಷ ರಾಕ್ಷಸರ ಹೂಹೆಗಳಿಗಳವಡುವದೊಲ್ಲೆವೆ ನಿಮ್ಮ ಕರುಣದಲಿ 
ಜಡಿವ ಕಹಳಾರವದ ನೆಲನು | 

ಐಹಿಕದಲಾಮುಸ್ಮಿಕದ ಸಂ 
ಗ್ಗಡಣಿಗಳ ಕೈವಾರಿಗಳ ಗಡ 

ನ್ಯಾಹ ಸಂಭವಿಸುವುದೆ ನಿಪ್ಪ 
ಬಡೆಯ ಗರುವಾಯಿಯಲಿ ಗಗನದಿನಿಳಿದನಮರೇಂದ್ರ ೫ ತ್ತೂಹವೆಂದೆರಗಿದನು ಫಲುಗುಣನಿಂದ್ರನಂಫ್ರಿಯಲಿ ೧೦. 


ಅರಣ್ಯ ಪರ್ವ 


ಬೀಳುಕೊಟ್ಟನು ನರನನೀ ದಿ 
ಕ್ಯಾಲರಂತರ್ಧಾನದೊಡನೆ ಸ 
ಮೇಳರಾದರು ಶಕ್ರಸಾರಥಿ ಸುಳಿದನಭ್ರದಲಿ 
ಜಾಳಿಗೆಯ ಮಣಿವೆಳಗುಗಳ ವೈ 
ಹಾಳಿಗಳ ವೈಡೂರ್ಯದೀಪ ನಿ 
ವಾಳಿಗಳ ಸುಪತಾಕೆ ಬೆಳಗುವ ಹೇಮರಥ ಸಹಿತ ೧೧ 
- ಅರಸ ಕೇಳೆ ಹತ್ತು ಸಾವಿರ 
ತುರಗ ನಿಕರದ ಬಳಿಯ ದಿವ್ಯಾಂ 
ಬರದ ಸಿಂಧದ ಸಾಲ ಸತ್ತಿಗೆಗಳ ಪತಾಕೆಗಳ 
ಖರರುಚಿಯ ಮಾರಾಂಕವೋ ಸುರ 
ಗಿರಿಯ ಸೋದರವೋ ಮೃಗಾಂಕನ 
ಮರುದಿಯೊ ಮೇಣಿನಲು ರಥ ಹೊಳೆದಿಳಿದುದಂಬರದಿ 
- ಏನಿದಚ್ಚರಿ ಮೇಲೆ ಮೇಲೆ ನ 
ವೀನ ದರ್ಶನವನ್ನ ಪುಣ್ಯ 
ಸ್ಥಾನವೈ ಸಲೆಯೆನುತ ನರನಿದಿರಾದನಾ ರಥಕೆ 
- ನೀನಹೈ ಕಲಿ ಪಾರ್ಥನೆಂಬ ಮ 

ಹಾ ನರೇಶ್ವರನೆನುತ ಮಿಗೆ ಸ 
- ನ್ಯಾನಿಸುತ ಸುರಪತಿಯ ಸಾರಥಿ ನಿಲಿಸಿದನು ರಥವ ೧೩ 

- ಲಲಿತ ಹೇಘಾ ಧ್ವನಿಯ ಹಯ ಮಂ 
- ಡಲದ ಮೌಳಿಯ ಮೇಲು ದಾಯದ 
ಲುಳಿಯ ಚೀತಿರವದ ಪಲಪಲ ತೆರದ ಫಳಹರದ 
ಚಲತುರಗ ಖುರ ಹತಿಯ ರಭಸೋ 
ಚಲಿತ ಧೂಳೀ ಧೂಸರದ ರಥ 
ದೊಳಗೆ ನಿಂದಾ ಶಕ್ರಸಾರಥಿ ನುಡಿಸಿದನು ನರನ ೧೪ 

ಏಳು ಫಲುಗುಣ ಹರಿ ವರೂಥದ 
ಮೇಲೆ ಬಿಜಯಂಗೈವ ಬಹಳ ಫ . 
ಲಾಳಿಯಿದೆಲಾ ನಿನ್ನ ಪುಣ್ಯದ್ರುಮದ ಬೇರೊಡೆದು 
ಸಾಲಕುರಿದರಿಹಿಗಳ ಕರ್ಮದ 
ಕೂಲಿಗರ ಜಡ ಜಂಝ ಪೂಗರ 
ಜಾಲ ಸಿರಿಯನಿಮಿಷರ ಪುರಿ ವಶವಾಯ್ತು ನಿನಗೆಂದ ೧೫ 
- ಬಲ್ಲರಾರದನಪ್ಪ ಮೇಧದ 
ಮಲ್ಲರನು ಕೃತ ರಾಜಸೂಯರು 
ಬಲ್ಲರೇ ಕಡೆಬೀಡಕೋಟೆಯ ಗುಡಿಯ ಬೊಡ್ಡಿಯರ 
ಎಲ್ಲಿಯಮರಾವತಿ ನರಾಧಮ 
ರೆಲ್ಲ ನಾವೀಶ್ವರನ ಕರುಣದ 
ಭುಕ್ತವಣಿಯಲ್ಲಿ ಭಾಗ್ಯನೆಂದನು ನಗುತ ಕಲಿಪಾರ್ಥ ೧೬ 
- ಎನುತ ತೇರಿನೊಳೊಂದು ಕಾಲಿ 
ಟ್ರನು ಧನಂಜಯನಿಂದ್ರಕೀಲದ 
ವನಕೆ ಕೈಮುಗಿದೆರಗಿದನು ಮಧುರ ವಚನದಲಿ 
ಮುನಿಜನವ ಪರ್ವತವೆ ಪಂಕಜ 
ವನವೆ ತರುಲತೆ ಗುಲ್ಕ ಖಗ ಮೃಗ 
ವನಚರವೆ ನಾ ಹೋಗಿಬಹೆನೇ ನಿಮ್ಮ ನುಜ್ಞೆಯಲಿ ೧೭ 


ಎಂದು ರಥವೇರಿದನು ಪಾರ್ಥ ಪು 
ರಂದರನ ಸಾರಥಿ ಗುಣಘವ 
ನೋಂದು ನಾಲಗೆಯಿಂದ ಹೊಗಳಿದನಾ ಧನಂಜಯನ| 
ಗೊಂದಲದ ವಾಷೆಗಳನೆಲ್ಲವ 
ನೋಂದುಗೂಡಿ ಕಿರೀಟಿ ದೃಢವಾ 
ಗೆಂದು ಮಾತಲಿ ಚಪ್ಪರಿಸಿದನು ಚಪಲ ವಾಜಿಗಳ ೧೮ 

ಆವ ಜವವೇನೆಂಬ ಗತಿ ಮೇ 
ಞಾವ ದೃಢ ವೇಗಾಯ್ತ ತನ ತಾ 
ನಾವ ಸೂಟಿಯದಾರು ಬಲ್ಲರು ವಹಿಲ ವಿವರಣವ 
ತೀವಿತಾಕಾಶ ವನು ಹೇಪಾ 
ರಾವ ಸೂತನ ಹುಂಕೃತಿ ಧ್ವನಿ 
ಯಾ ವಿಗಡ ರಥಚಕ್ರ ಚೀತ್ಮತಿ ಚಪಲ ನಿರ್ಘೋಷ ೧೯ 
- ತೇರು ಮೇಲಕ್ಕಡರೆ ನುಡಿದನು . 
ಸಾರಥಿಗೆ ಕಲಿ ಪಾರ್ಥ ವಿವರಿಸು 
ಧಾರುಣಿಯ ಪರ್ವತ ಸಮುದ್ರ ದ್ವೀಪ ನದನದಿಯ 
ತೋರುವೀ ಲೋಕಂಗಳಳತೆಯ 
ಸೂರಿಯನ ರಥಗತಿಯನೆಸೆವಾ 
ಮೇರುವನು ಪಸರಿಸಿದ ಗಿರಿಗಳ ತಿಳಿಯ ಹೇಳೆಂದ ೨೦ 

ಧರೆಯನಾಂತವರಾರು ಧಾರುಣ 
ಗವದೇತರ ಮೇಲೆ ದಿಗ್ಗೆ 
ವರ ಪುರಂಗಳವೆಲ್ಲಿಹವು ಬೊಮ್ಮಾಂಡವೆನಿತಗಲ 
ಉರುತರ ಗ್ರಹರಾಶಿಯಾ ಧ್ರುವ 
ನಿರವು ಮೇಲೆನಿತೆನಿತು ಯೋಜನ 
ವರುಷೆನಲು ಪಾರ್ಥಂಗೆ ಮಾತಲಿ ನಗುತ ವಿವರಿಸಿದ ೨೧ 

ಕೇಳು ನೀನೆಲೆ ಪಾರ್ಥ ತಾರಾ 
ಮಾಲೆಗಳ ವಿವರವನು ರವಿರಥ 
ಕಾಲಚಕ್ರವನೈದಿ ಗಗನಾಂಗಣದಿ ಚರಿಯಿಪುದ 
ಲೀಲೆಯಿಂದಬುಜೋದರನು ಸಲೆ 
ಪಾಲಿಸುವ ಲೋಕಗಳನೆಂದವ 

[ ೨೨ 
ಶೂಲಿಯಂಫ್ರಿಯ ನೆನೆದು ಪೇಳಿದ ಭುವನ ಕೋಶವನು 

ಕೆಳಗಣಂಡ ಕಟಾಹ ತೋಡಗಿಯೆ 
ಜಲವು ತುಂಬಿಹುದದರ ಘಾತವು 
ತಿಳಿಯಲಿಪ್ಪತ್ತೈದುಕೋಟಿಯ ಪವಣ ಪಡೆದಿಹುದು 
ಇಳೆಯದರ ಮೇಲೊಂದು ಕೋಟಿಯ 
ದಳದಲಿಹುದಲ್ಲಿಂದ ಮೇಲಣ 
ದಳತೆಯದು ಚವೀಸಕೋಟಿಯಜಾಂಡ ಪರಿಯಂತ ೨೩ 

ಹತ್ತಿರೆಯಲಿಹುದತಳವಲ್ಲಿಂ 
ದತ್ ವಿತಳ ಸುತಳ ತಳಾತಳ 
ದೊತ್ತಿನ ಮಹಾತಳ ರಸಾತಳ ಕೆಳಗೆ ಪಾತಾಳ 
ಬಿತ್ತರದ ಲೋಕಂಗಳೇಳು ಧ 
ರಿಯೊಳಗೊಂದೊಂದರಂತರ 
ಹತ್ತು ಹತ್ತು ಸಹಸ್ರ ಯೋಜನ ಪಾರ್ಥ ಕೇಳೆಂದ ೨೪ 


೧೮೨ ಮ ಹಾ ಧಾ ರ ತ 

[ ಸಂಧಿ 
- ಉತ್ತಮವು ಭೂಲೋಕವಲ್ಲಿಂ 

ಹಲವುನೆಲೆ ಚೆಲುವಿಕೆಗೆ ಸಲೆ ಹೋಂ 
ದತ್ತ ಭುವ ಸುವ ಲೋಕವಲ್ಲಿಂ 

ಗಲಶ ಲೋಕಕೆ ವಿಲಸ ಹೇಮದ 
ದತ್ತ ಮಹಜನಲೋಕವಲ್ಲಿಂದ ತಪಲೋಕ 

ಕೆಲಸ ಗತಿಯಲಿ ಚೆಲುವೆನಿಸಿದುಪ್ಪರಿಗೆ ನೋಳರಿಗೆ 
ಉತ್ತಮೋತ್ತಮವಿವಕೆ ಮೇಲಣ 

ಹೊಳಹಿನಲಿ ಥಳಥಳಿಸುತಿಹುದದು 
ಸತ್ಯಲೋಕಾದಿಗಳ ನೋಡಿ ಧ 

ನಳಿನಪೀಠನ ಭವನ ನಭದಿಂ 
ರಿಯಲಿ ಬಲುಗಾಹಕೊಟ್ಟನು ಲೋಕ ಪಾಲಕರ ೨೫ ದಿಳಿವ ಗಂಗೆಯ ಧಾರೆ ಮೆರೆದುದು ಪುರದ ಬಾಹೆಯಲಿ ೩೨ 
- ತರವಿಡಿದ ಮೇಲಣ ಜಗಂಗಳು 

- ಮೇರೆಯಿಲ್ಲದ ದೇವ ತತಿಗಳ 
ತರಣಿ ಮಂಡಲ ತೊಡಗಿಯ ವಿ 

ಭಾರದಿಂ ಜಗ ಜರಿವುದೆಂದಾ 
ಸ್ವರವೆನಿಸಿ ಬೊಮ್ಮಾಂಡ ಪರಿಯಂತಡಕಿಲಾಗಿಹವು ಮೇರುವಿಂಗಾನಿಸಿದ ರಜತ ಸಂಭವೋ ಮೇಣು 
ಮರುತನಾಧಾರದಲ್ಲಿ ಲಕ್ಷ್ಮಿ 

ಸಾರತರ ಸುಕೃತವನು ಸಂಚಿಸಿ 
ಕರವೆನಿಸಿ ದೇವರುಗಳಿಂದವೆ 

ಧೀರರೈದುವ ಸತ್ಯಲೋಕದ 
ಭರಿತವಾಗಿಹವವರ ಮಹಿಮೆಯ ಹೇಳಲರಿಂದ ೨೬ ದಾರಿಯೆಂಬಂದದಲಿ ಗಂಗೆಯ ಧಾರೆ ಮೆರೆದಿಹುದು ೩೩ 
- ಧಾರುಣಿಯನಹ ತಾಳ ನಾತನ 

ನರಸುರರು ಮೊದಲಾದ ಸಚರಾ 
ವೀರ ಕಮಠನು ಹೊತ್ತ ನನಿತರ 

ಚರದ ಜೀವರಮಂಗಳನು ಸಂ 
ಭಾರವನು ನಿಜಶಕ್ತಿ ಧರಿಸಿಹಳೆಂದು ಲೀಲೆಯಲಿ 

ಹರಿಸಲೋಸುಗ ಸತ್ಯಲೋಕದಿನಿಳಿದು ಬಹ ಗಂಗೆ 
ತೋರಗಿರಿಗಳವೆರಸಿದಿಳೆ ತಾ 

ಧರೆ ಧರಿಸಲರಿದೆಂದು ಕನಕದ 
ನೀರೊಳದು ವದಂದು ಸಲೆ ಮದ 

ಗಿರಿಯ ಶಿಖರದ ನಡುವೆ ಬರುತಿಹ 
ವಾರಣಂಗಳು ಧರಿಸಿಕೊಂಡಿಹವೆಂಟು ದಿಕ್ಕಿನಲಿ ೨೭ ಪರಮ ಪಾವನೆ ತಿರುಗಿ ಹರಿದಳು ನಾಲ್ಕು ಮುಖವಾಗಿ ೩೪ 
- ಧರಣಿ ತಾನೈವತ್ತು ಕೋಟಿಯ 

ಅಳಕನಂದೆ ಸುಚಕ್ಷು ನಿರ್ಮಲ 
ಹರಹು ಸಪ್ತ ಸಮುದ್ರ ಹೊರಗಾ 

ಜಲದ ಭದ್ರೆಯು ಸತ್ಯೆಯೆಂಬಿವು 
ವರಿಸಿ ಜಂಬೂ ದ್ವೀಪ ನಡುವಿಹುದಲ್ಲಿ ಭದ್ರಾ 

ತಿಳಿಯೆ ದಕ್ಷಿಣವಾದಿಯಾಗಿ ಪ್ರದಕ್ಷಿಣಾರ್ಧದಲಿ 
ವರುಷ ಭಾರತ ಕೇತುಮಾಲವು 

ಸುಳಿದು ಮೇರುವಿನಿಂದ ಕುಲಗಿರಿ 
ಕುರುವರುಷವಿವು ಪತ್ರವಾ ಸುರ 

ಗಿಳಿದು ಜಾಹ್ನವಿ ನಾಲ್ಕು ದಿಕ್ಕಿನ 
ಗಿರಿಯ ಹೊರಗಾಗಿಹವು ಕರ್ಣಿಕೆಯಂತೆ ಕನಕಾದಿ ೨೮ ಜಲನಿಧಿಯ ಬೆರೆಸಿದಳು ಕೇಳ್ ಜಗದಘವನಪಹರಿಸಿ ೩೫ 
- ಲಕ್ಷದೊಳು ಹದಿನಾರು ಸಾವಿರ 

ಸುರಗಿರಿಯ ಮೊದಲಲ್ಲಿ ಕೀಲಕ 
ಮಿಕ್ಕ ವಸುಧೆಯೊಳಾಳುಗೊಂಡುದು 

ಗಿರಿಯು ನಾಲ್ಕವರಲ್ಲಿ ಕೇಸರ 
ಮಿಕ್ಕ ಚೌರಾತೀತಿ ಸಾಸಿರ ಯೋಜನದ ನಿಲವು 

ಸರಸಿ ನಾಲ್ಕರುಣಿದೆಭದ್ರೆ ಸಿತೋದೆ ಮಾನಸದ 
ಲೆಕ್ಕಿಸಲು ಗಿರಿಶಿಖರದಗಲವ 

ಹೊರಗೆ ನಾಲ್ಕು ದ್ಯಾನ ಕೀಲಕ 
ದಕ್ಕು ಮೂವತ್ತೆರಡು ಸಾವಿರ 

ಗಿರಿಯುದಯವೈವತ್ತು ಯೋಜನ 
ದಿಕ್ಕಿನೆಡೆಯರಿಗೆಂಟು ಪಟ್ಟಣವದರ ಮೇಲಿಹವು ೨೯ ಹರಹು ತಾನು ಸಹಸ್ರಯೋಜನವದರ ಶಿಖರದಲಿ ೩೬ 
ನಡುವೆ ಚತುರಾನನ ಪಟ್ಟಣ 

- ಸುರಪತಿಯ ದಿಕ್ಕಿನಲ್ಲಿ ಬೆಳೆದಿಹು 
ದೆಡೆದೆರವು ಹದಿನಾರು ಸಾವಿರ 

ದರಳಿ ಜಂಬೂವೃಕ್ಷ ತೆಂಕಲು 
ಕಡು ಚೆಲುವಿನಿಂದೆಸೆವ ಮಿ ಸುನಿಯ ಕೋಟೆನವರತ್ನ ಹಿರಿದೆನಿಪ ತನಿವಣ್ಣ ರಸ ನದಿಯಾಗಿ ಹರಿದಿಹುದು 
ಎಡೆಗೆಡೆಗೆ ಕೇವಣಸಿದಂಗಡಿ 

ವರುಣನಿಹ ದೆಸೆಯಲಿ ಕದಂಬವು 
ಗಡಣಿಯಿಲ್ಲದ ಹರ್ವ್ಯ ನಿಚಯಕೆ 

ಹರಸಖನ ದಿಕ್ಕಿನಲಿ ವಕುಜ 
ಪಡಿ ಚತುರ್ದಶ ಭುವನದೊಳಗಿಲ್ಲೆನಿಸಿ ಮೆರೆದಿಹುದು ೩೦ ಸುರರಿಗಾಶ್ರಯವೆನಿಸಿ ಕೀಲಕ ಗಿರಿಯ ಮೇಲಿಹುದು ೩೭ 
ಹರಳುಗಳ ಕೇವಣದ ಮಂಗಳ 

ಮಂದರಾಚಲ ಮೂಡ ತೆಂಕಲು . 
ತರವೆನಿಪ ತೊಡಿಗೆಗಳ ದಿವ್ಯಾಂ 

ಗಂಧಮಾದನ ವಿಮಳ ಪಶ್ಚಿಮ 
ಬರದಿ ಬೆಳಗುವ ತನುಲತೆಯು ನವಮಣಿಯ ಮಳಿಗಳ ದಿಂದ ಬಡಗ ಸುಪಾರ್ಶ್ವವೆಂಬಿವು ಕೀಲಕಾದ್ರಿಗಳು 
ತರಳಲೋಚನದಿಂದುವದನದ 

ನಂದನವು ಬಡಗಣದು ಪಡುವಣ 
ಪರಮ ಸೌಭಾಗ್ಯದ ವಿಲಾಸದ 

ಚಂದವಹ ವೈಭ್ರಾಜ ತೆಂಕಲು 
ಪರಿಜನಂಗಳು ಕಮಲಭವ ಪುರದಲ್ಲಿ ನೆಲಸಿಹರು ೩೧ ಗಂಧಮಾದನ ಚೈತ್ರರಥ ಮೂಡಣದು ಕೇಳೆಂದ ... ೩೮ 


ಅರಣ್ಯ ಪರ್ವ , 

೧೮೩ 
- ಸೀತಲಾಂತಕ ಕುಂಡ ಮಳಯ ಕು . ನೀಲ ಗಿರಿಯಿಕ್ಕೆಲಕೆ ವಾರಿಧಿ 

ಮೇಲೆ ನಿಪ್ಪತಿಶೃಂಗವಿವು ಮೈ 
ರಾತಿ ವೈರಂತಕವು ಮೂಡಲು 
ನೀತಿವಿದನೆ ತ್ರಿಕೂಟ ಶಿಶಿರಪತಂಗರುಚಿ ನಿಷಧ 

ನೀಳದಲಿ ಪೂರ್ವಾಪರದ ಜಲನಿಧಿಯ ಮುಟ್ಟಿಹವು 

ಹೇಳಿದಂಟುಪ ಪರ್ವತಾಗ್ರ ವಿ 
ಖ್ಯಾತವಿವು ತೆಂಕಣದು ಕಪಿಲನ 
ಜಾತಿವಾರಿಧಿ ಗಂಧಮಾದನ 

ಶಾಲ ತಾನೆಂಬತ್ತು ಯೋಜನ 
ತಾತವಿವು ಸುಖವಾಸ ವಿಗೆ ವೈಡೂರ್ಯ ಪಶ್ಚಿಮದಿ ೩೯ ಕೇಳಿಳಾವೃತವೇಲೆಯಾಗಿಹ ಗಿರಿಯ ಲೆಕ್ಕವನು 
- ನಾಗ ಕಾಲಾಂಜನವು ಹಂಸನು 

ವರುಷದೊಡೆಯನಿಳಾವೃತಕೆ ಸಂ 
ಮೇಗೆ ವೃಷಭನು ಶಂಖ ಕೂಟವ 

ಕರುಷಣನು ಭದಾಶದೊಳು ಹಯ 
ನೀಗಳೀಕ್ಷಿಸು ಬಡಗ ಲೆಕ್ಕಕೆ ನಾಲ್ಕು ಮನು ಬಳಿಕ 

ಶಿರನು ಹರಿವರುಷಕ್ಕೆ ನರಹರಿ ಕೇತುಮಾಲದಲಿ 
ಮೇಗೆಕೇಳೀರೈದು ದೆಸೆಗಳ | 

ಸಿರಿಯರಸ ರಮ್ಯ ಕಕೆಮನು 
ಲಾ ಗಿರಿಯ ಹೊರಗಿಹರು ಸುರಜನ 

ಪಿರಿಯ ಕಮಠ ಹಿರಣ್ಮಯಕೆ ಕುರು 
ಯೋಗಿಸಿದ್ದ ನಿಷೇವಿತರು ತಾವಾಗಿ ವಿಭವದಲಿ ೪೦ ವರುಷದಲ್ಲಿ ಮಹಾ ವರಾಹನು ಪಾರ್ಥ ಕೇಳೆಂದ ೪೭ 
- ಧಾರುಣಿಯ ನಡುವಳಸಿ ಬೆಳೆದಿಹ 

ರಾಮ ಕಿಂಪುರುಷಕ್ಕೆ ಭಾರತ 
ಮೇರು ಗಿರಿಯನು ಬಳಸಿ ವೃತ್ತಾ 

ಭೂಮಿ ನರ ನಾರಾಯಣನು ತಿಳಿ 
ಕಾರವಾಗೆಸೆದಿಹುದು ಜಂಬೂದ್ವೀಪ ನವಖಂಡ 

ನಾಮಧಾರಕ ಹನುಮ ವಸುಧಾದೇವಿ ನಾರದನು 
ಮೇರೆಯಾಗಿಹ ಗಿರಿಕುಲಂಗಳ | 

ಆ ಮನು ಜಗಚ್ಚಕ್ಷು ಲಕ್ಷ್ಮಿ 
ತೊರದಗಲವನುನ್ನ ತಂಗಳ 

ಪ್ರೇಮದಿಂ ಪ್ರಹ್ಲಾದ ನಿಜ ನಿ . 
ಸಾರಹೃದಯನೆ ನಿನಗೆ ಕಲಿಮಲದೂರ ತಿಳುಹುವೆನು ೪೧ ಮ ಭದ್ರಶ್ರವ ಸದಾಶಿವನಿವರು ಪಾಲಕರು : ೪೮ 
- ಕುರು ಹಿರಣ್ಮಯ ರಮ್ಯಕವು ಸುರ 

ವರುಷವನು ಗಿರಿಗಳನು ಬಳಸಿಹ 
ಗಿರಿಯನೊಳಕೊಂಡಿಪ್ಪಿಳಾವೃತ 

ಪಿರಿಯ ಲವಣ ಸಮುದ್ರ ತದನಂ 
ಹರಿವರುಷ ಕಿಂಪುರುಷ ಭಾರತವುತ್ತರಾದಿಗಳು 

ತರದಿ ದೀಪಪ್ಪ ಕ್ಷಯಿದ್ದು ಸಮುದ್ರವಲ್ಲಿಂದ 
ಪಿರಿಯ ಶೃಂಗತನೀಲದ | 

ಇರಲು ಶಾಲವದರ ಹೊರಗಣ 
ಗಿರಿ ನಿಷಧವಾ ಹೇಮ ಕೂಟದ 

ಸುರೆಯ ಶರಧಿಯನೊಂದನೊಂದಾ 
ಗಿರಿ ಹಿಮಾಲಯವಾಗಪರಜಲಧಿಯನು ಮುಟ್ಟಿಹವು ೪೨ . ವರಿಸಿ ಪರಿಭಾವಿಸಲು ತದ್ವಿಗುಣಂಗಳಾಗಿಹವು ೪೯ 
ಸುರಗಿರಿಯ ಬಳಸಿಪ್ಪಿಳಾವೃತ 

ತಿಳಿವೊಡಾ ಸುರೆಯಿಂದ ಕುಶಮೃತ 
ವರುಷದಿಂದವೆ ಮೂಡಲೊಪ್ಪುವ 

ಜಲಧಿ ಕೌಂಚ ದ್ವೀಪವೆಂಬಿವ . 
ಪಿರಿಯ ಗಿರಿ ಮಾಲ್ಯವತ ಜಲನಿಧಿ ತನಕ ಭದ್ರಾ 

ರಳತೆಗಿಮ್ಮಡಿಯಾಗಿ ದಧಿಯ ಸಮುದ್ರವಲ್ಲಿಂದ 
ವರುಷ ಪಡುವಣ ಗಂಧಮಾದನ 

ಇಳೆಯ ಮೇಲೆಸೆದಿಪ್ಪ ಶಾಕದ 
ಗಿರಿ ತೊಡಗಿಯಾ ಪಶ್ಚಿಮಾಶಾ 

ಬಳಿಯ ದುಗ್ಧವಿದೊಂದನೊಂದನು 
ಶರಧಿ ಪರಿಯಂತಿಪ್ಪ ವರುಷವು ಕೇತುಮಾಲವದು ೪೩ ಬಳಸಿಕೊಂಡಿಹವಬುಜನಾಭನ ನಿಳಯವದ ನೋಡ ೫೦ 
ವರುಷ ಮಧ್ಯದ ಪರ್ವತಂಗಳ 

ಚೆಲುವಿಕೆಗೆ ನೆಲೆಯೆನಿಸಿ ಮೆರೆವುದು 
ಹರಹು ತಾನೆರಡೆರಡು ಸಾವಿರ 

ಪ್ರಳಯವೆಂದೂಯಿಲ್ಲ ಲಕ್ಷ್ಮೀ 
ವರುಷ ನವನವ ನವಸಹಸ್ರವದಾರು ಮಧ್ಯದಲಿ 

ನಿಳಯನಿಹನನವರತ ಸುಳಿಯವುಮತ್ತು ಮಾಯೆಗಳು 
ವರುಷವದು ಮೂವತ್ತ ನಾಲ್ಕರ | 

ಬಳಕೆ ಸಲ್ಲದು ಕಲಿಯು ಕಾಲದ 
ಪರಿಗಣಿತ ಮೂಡಣದು ಪಡುವಣ 

ಹೊಲಬು ಹೊದ್ದದು ಹರಿಯ ರೂಪನು 
ದೆರಡು ತಾನದರಂತೆ ಮೆರೆವುದು ಹೊರಗೆ ಲವಣಾಬಿ ೪೪ - ತಳೆದ ಫುರವನು ಕ್ಷೀರವಾರಿಧಿ ಬಳಸಿಕೊಂಡಿಹುದು ೫೧ 
- ದೇವಕೂಟದ ಜಠರವೆಂಬಿವು 

- ಯೋಗಿಗಳ ನೆಲೆವೀಡು ಬೆಟ್ಟದ 
ಭಾವಿಸಲು ಮಾಲ್ಯವತದಿಕ್ಕೆಲ 

ಸಾಗರವು ಸನಕಾದಿ ಮುನಿಗಳ 
ನಾ ವಿಧದಿ ಕೈಲಾಸ ಪರ್ವತ ಗಂಧಮಾದನವು ಭೋಗಭೂಮಿಯನಂತವೆನಿಸಿರ್ದುಪನಿಷತ್ತುಗಳ 
ಕೋವಿದನೆ ಕೇಳಿ ಭೂಮಿ ವಲಯದೊ 

ಆಗರವು ಮೂಲೋಕ ದರ್ಪಣ 
ಳಾ ವಿಶಾಲದ ಪಾರಿಯಾತ್ರದ 

ವಾಗಿ ದುಗೊದಧಿಯೊಳೆಸೆವುದು 
ದೇವಯೋಗ್ಯದ ಗಿರಿಗಳಿಕ್ಕೆಲ ನಿಷಧ ಪರ್ವತಕೆ ೪೫ . ಶ್ರೀಗಧೀಶನ ನಗರ ನೋಡೆಲೆ ಪಾರ್ಥ ನೀನೆಂದ ೫೨ 


೧೮೪ ಮಹಾ ಭಾರತ 

( ಸಂಧಿ 
ನಳಿನನಾಭನ ದುಗ್ಗ ಶರಧಿಯ 

ಉರಗ ನಾಳಾಂಬುಜ ಕುಸುಮವೀ 
ಬಳಸಿಕೊಂಡಿಹ ಪುಷ್ಕರದ ಹೊರ 

ಧರಣಿ ಕರ್ಣಿಕೆ ಮೇರುಗಿರಿ ಕೆ . 
ವಳಯದಲಿ ಮೆರೆದಿಪ್ಪುದಾ ಸ್ವಾದೋದ ವಾರಾಶಿ 

ಸರ ನಗಂಗಳು ಬಳಸಿ ಕೇಸರದಂತೆ ಸೊಗಯಿಪವು 
ಇಳೆಗೆಕೋಟೆಯನಿಕ್ಕಿದಂತಿರೆ " 

ಸರಸಿರುಹ ಸಂಭವನು ಮಧ್ಯದೊ 
ಬೆಳೆದ ಲೋಕಾಲೋಕ ಪರ್ವತ 

ಆರಲು ಭೂತಲವ್ವದ ಮೆರೆವುದು 
ತಿಳಿವಡಲ್ಲಿಂದ ತಿವಿರವಜಾಂಡ ಪರಿಯಂತ ೫೩ ಸಿರಿ ಮಹಾವಿಷ್ಣುವಿನ ನಾಭೀಕಮಲದಂದದಲಿ ೬೦ || 
ಲಕ್ಕ ಜಂಬೂದ್ವೀಪವಾ ಪರಿ 

- ಧರೆಯ ವರುಸದ್ವೀಪ ಗಿರಿಗಳ 
ಲಕ್ಕ ಲವಣ ಸಮುದ್ರ ನಾಲುಕು 

ಶರಧಿಗಳ ಸುರಶೈಲದಗ್ರದ 
ಲಕ್ಕ ದ್ವೀಪಸ್ಥಕ್ಷವಿದ್ದು ಸಮುದ್ರವೊಂದಾಗಿ 

ಹರನ ಚತುರಾನನನ ಪಟ್ಟಣದಿರವ ತಿಳುಹಿದನು 
ಲಕ್ಕಮೆಂಟು ಸುಶಾಲ್ಮಲಿಯು ಸುರೆ 

ಸರಸಿರುಹ ಬಂಧುವಿನ ರಥವಿಹ 
ಲಕ್ಕ ಪೋಡಶ ಕುಶ ಮೃತಂಗಳು 

ಪರಿಯ ಚರಿಸುವ ಪಥವ ತಾರೆಗ. 
ಲಕ್ಕ ಮೂವತ್ತೆರಡು ಕ್ರೌಂಚದ್ವೀಪ ದಧಿಗೂಡಿ ೫೪ ಳಿರವ ನೀ ಕೇಳೆಂದು ಮಾತಲಿ ನುಡಿದನರ್ಜುನಗೆ ೬೧ 
- ಲಕ್ಕ ತಾನರವತ್ತುನಾಲ್ಕಾ 

ಗಾಲಿ ಮಾನಸ ಗಿರಿಯ ಶಿಖರದ 
ಗಿಕ್ಕು ಶಾಕ ಕ್ಷೀರಕೋಟಿಯ 

ಮೇಲೆ ತಿರುಗುವುದೊಂದು ಕಡೆ ಸುರ 
ಲಕ್ಕವಿಪ್ಪತ್ತೆಂಟು ಪುಷ್ಕರ ಸುಜಲವೊಂದಾಗಿ 

ಶೈಲದಲಿ ಬಿಗಿದಚ್ಚು ಕೋಟಿಯ ಮೇಲೆಯೇ ವತ್ತು 
ಮಿಕ್ಕಕೋಟಿದ್ವಯದ ಮೇಲಣ 

ಏಳು ಲಕ್ಕದ ನೀಳ ರಥದ ವಿ | 
ಲಕ್ಕವೈವತ್ತಾರುಯೋಜನ 

ಶಾಲವದು ಮುವ್ವತ್ತು ಸಾವಿರ 
ವಕ್ಕು ಹೇಮದ ಭೂಮಿ ಲೋಕಾಲೋಕಗಿರಿಸಹಿತ ೫೫ 

ಮೇಲೆ ಧ್ರುವ ಮಂಡಲಕೆ ಬಿಗಿದಿಹುದನಿಲ ಪಾಶದಲಿ ೬೨ 
- ಹತ್ತು ಲಕ್ಕವು ಹೀನವಾಗಿ 

ಹರಿಯ ಗಾಲಿಯ ನಾಭಿ ಮರ 
ಪ್ಪತ್ತು ಕೋಟಿತಮಂಧದುರ್ವರೆ 

ಚರಿಯ ಚಾತುರ್ಮಾಸಗಳು ಘನ 
ಸುತ್ತುವರೆ ಬೆಳೆದಿಹುದು ಗಲ್ಲೋದಕದ ಪರಿಯಂತ ತರದ ಪಡುಋತು ಬಳೆ ಷಡಂಗವೆ ನೇಮಿ ಚತುರಯುಗ. 
ಇತ ಸುರಗಿರಿಯಿಂದ ಹಿಂದಿ 

ತರವಿಡಿದ ಸಂವತ್ಸರವು ಘನ 
ಪ್ಪತು ಕೋಟಿಯು ಕೂಡಿನೋಡೆ ಧ 

ತರದ ಸರಿವತ್ಸರವಿದಾ ವ . 
ರಿತ್ರಿ ತಾನೈವತ್ತು ಕೋಟಿಯು ಲೆಕ್ಕ ನೋಡೆಂದ ೫೬ ತೃರವು ವಿದ್ವತ್ಸರವು ವತ್ಸರವೆನಿಪ ಮೊಳೆಯಾಯ್ತು ೬೩ 
* ವರುಷವೊಂಬತ್ತಾಗಿಹುದು ವಿ 

ಉರಗ ನಾಳದ ಹೊರಜೆ ನವ ಸಾ 
ಸ್ತರದ ಜಂಬೂ ದ್ವೀಪವೊಂದೇ 

ವಿರದ ಕುರಿಗುಣಿಯಿಾಸುಗಳು ತಾ 
ವರುಷವೇಳಾಗಿಹವು ತಾ ಶತಸಂಖ್ಯೆಯಾ ದ್ವೀಪ ವೆರಡು ಮಡಿ ತೊಂಬತ್ತು ವೊಂದು ಸಹಸ್ರದರ್ಧವದು 
ನಿರುತ ಕಡೆಯದ್ವೀಪವೆಂಬುದು 

ಪರಿಯ ನೊಗನದರನಿತು ಸಂಖ್ಯೆಗೆ 
ವರುಷವೆರಡಾಗಿರಲು ಮಾನಸ 

ಸರಿಯೆನಿಪ ಮೇಲಚ್ಚು ಮಂಗಳ 
ಗಿರಿಯದರ ಮೇಲಿಹುದು ಚಕ್ರದ ಕಂಬಿಯಂದದಲಿ ೫೭ ತರವೆನಿಪ ನವರತ್ನ ರಚನೆಯ ಚಿತ್ರರಥವೆಂದ ೬೪ 
ವರುಷವೆರಡಾಗೊಪ್ಪುತಿಹ ಪು 

- ಕರಸಹಸ್ರನ ರಥಕೆ ಹೂಡಿದ 
ಪ್ರರದ ನಡುವಣ ಮಾನಸೋತ್ತರ 

ತುರಗ ಛಂದೋಮಯವು ಸಾರಥಿ 
ಗಿರಿಯುದಯವೈವತ್ತು ಸಾವಿರ ಹರಹು ತದ್ವಿಗುಣ ಯರುಣ ಕಾಲವೆ ಗಾಲಿ ನವಕೋಟಿಯನು ಚರಿಯಿಸುಗು 
ಪಿರಿದು ಪುಣ್ಯಶ್ಲೋಕಕೇಳಾ . 

ವರ ವರೂಥದ ಮಧ್ಯದಲ್ಲಿ ವಿ 
ಗಿರಿಯ ಶಿಖರದ ಮೇಲೆ ದಿಗ್ಗೆ 

ಸರದ ಮಣಿಪೀಠದಲಿ ಮಿಗೆ ದಿನ 
ವರ ಪುರಂಗಳು ಸಿರಿಗೆ ನೆಲೆವನೆಯೆನಿಸಿ ಮೆರೆದಿಹವು ೫೮ ಕರನು ಗ್ರಹಭವನಕ್ಕೆ ಸಲೆಯಾಧಾರವಾಗಿಹನು ೬ ೫ 
- ಸುರಪನದುವೇ ಸ್ವರ್ಗ ಸಾರವು 

- ಹರಿ ತರಣಿಗಿಂದುವಿಗೆ ಕರ್ಕಟ 
ನಿರುತದಲಿ ಸಂಯಮನಿಯೆಂಬಾ 

ಧರಣಿಜಂಗಜ ವೃಶ್ಚಿಕವು ಹಿಮ 
ಪುರವು ಕಾಲನ ನಗರಿ ತೆಂಕಲು ಪಶ್ಚಿಮಾದ್ರಿಯಲಿ ಕರನ ತನಗೆಮಿಥುನ ಕನ್ಯ ಬೃಹಸ್ಪತಿಗೆ ಚಾಪ 
ವರುಣನದು ಶುದ್ದಿ ಮತಿ ಯಕ್ಷ 

ಪಿರಿಯ ಝಷತುಲೆ ವೃಷಭದಾನವ 
ಶೃರಗೆ ಸೇವಾಕಾಂತಿ ಮತಿ ಶಿಖಿ 

ಗುರುವಿನವು ಮೃಗಕುಂಭ ಮಂದಂ 
ನಿರುತಿ ಮರುದೀಶಾನ್ಯರಿಗೆಯವರವರ ನಾಮದಲಿ ೫೯ ಗಿರವು ನಿಜಗೃಹ ರಾಹುಕೇತುಗಳವರ ಕೂಡಿಹರು ೬೬ 


ಆರ ಣ್ಯ ಪರ್ವ 


ಲಕ್ಕ ಉರ್ವಿಗೆ ರವಿಯ ಪಥ ಶಶಿ 
ಲಕ್ಕವೆರಡು ತಿಲಕ್ಕ ಯೋಜನ 
ಲೆಕ್ಕಿಸಲು ನಕ್ಷತ್ರ ಬುಧನಿಹನೈದು ಲಕ್ಕ ದಲಿ 
ಲಕ್ಕ ವೇಳಾ ಶುಕ್ರ ಕುಜ ನವ 
* ಲಕ್ಕ ಗುರು ಹನ್ನೊಂದು ಲಕ್ಷ ವು 
ಮಿಕ್ಕ ವಸುಧಾತಳಕೆ ಶನಿ ಹದಿಮೂರುವರೆ ಲಕ್ಕ ೬೭ 
- ವಿದಿತವಿಂತಿದು ಸಪ್ತ ಋಷಿಗಳ 
ಸದನವದು ಹದಿನಾಲ್ಕು ಲಕ್ಕವು 
ಮುದದಿ ನೆಲಸಿಹ ಧ್ರುವನು ತಾ ಹದಿನೈದು ಲಕ್ಷದಲಿ 
ಅದರ ಮೇಲಿಹ ವಿಷ್ಣು ಪದದಲಿ 
ಸದವಳಾತ್ಮಕ ಶಿಂಶುಮಾರನು 
ಪದುಳದಲಿ ಸಕಲಕ್ಕೆ ಸಲೆಯಾಧಾರವಾಗಿಹನು ೬೮. 
- ವರ ಕುಮಾರಕ ನೀನು ಕೇಳೆ 
- ಪಿರಿಯ ಲೋಕಾಲೋಕವೆಂಬಾ 
ಗಿರಿಯ ಬಳಸಿದ ಕಾಳಗತ್ತಲೆಯೊಳಗೆ ಮೆರೆದಿಪ್ಪ 
ಧರೆಯೊಳರುಣ ದ್ವೀಪವದರೊಳು 
ನೆರೆದ ಮಂದೇಹರುಗಳೆಂದ 
ಚರಿಯದಲಿ ಸರಸಿರುಹದಾಸನನಿಂದ ಜನಿಸಿದರು ೬೯ 
- ಹರಿಹರ ವಿರಿಂಚಿಗಳು ಮೊದಲಾ 
ದುರುವ ದೇವರುಗಳುಮತ್ತಾ 
ತರವಿಡಿದ ಹದಿನಾಲ್ಕು ಜಗದೊಳಗುಳ್ಳ ದೇವರಲಿ 
ತರಣಿಯುತಿ ಬಲವಂತನೆಂಬುದ 
ನರಿದು ಮಂದೇಹಾಸುರರು ಸಾ | 
ಸಿರ ಕರದ ದಿನನಾಥನೊಳು ಕಾಳಗವ ಬಯಸಿಹರು ೭೦ 
- ಪರಿಕಿಸಲು ಪರಮಾತ್ಮ ದಿನಕರ 
ಹರಿಹರ ವಿರಿಂಚಿಗಳು ಸೂರ್ಯನ 
ನೆರೆದು ಸುತಿ ಕೈವಾರಿಸುತ್ತಿರೆ ಘನ ಮಹಾಮಹಿಮ 
ಕಿರಣದುರಿಯ ಮಹಾ ಪ್ರತಾಪನು 
ತರಣಿಯೆಂದಾತನೊಳು ಕಾದಲು 
ಸರಸಿರುಹಸಂಭವನ ಮೆಚ್ಚಿಸಿ ವರವ ಪಡೆದಿಹರು ೭೧ 

ಕಾಲವೆಂಬುದು ರವಿಯ ಗಾಲಿಯ 
ಕಾಲ ಗತಿಯ್ಕೆ ಸಲೆ ಕೃತಾಂತಗೆ 
ಲೀಲೆ ಸೃಷ್ಟಿಗೆ ಲಯವು ಸಚರಾಚರಗಳೆಂಬವನು | 
ಕಾಲ ಚಕ್ರದ ಖಚರ ಗತಿಯಲಿ 
ಕಾಳಗತ್ತಲೆಯನ್ನು ನಿವಾರಿಸಿ | 
ಪಾಲಿಸುವ ಲೋಕಂಗಳಿನಿತುವ ಪಾರ್ಥ ನೋಡೆಂದ ೭೨ 
- ಅವನಿಪತಿ ಕೇಳಿ೦ದ್ರ ಸಾರಥಿ 
ವಿವರಿಸಿದನರ್ಜುನಗೆ ಭೂಮಿಯ 
ಭುವನ ಕೋಶದ ಸನ್ನಿವೇಶವನದ್ರಿ ಜಲಧಿಗಳ 
ಇವು ಕುಲಾದ್ರಿಗಳಿವು ಪಯೋಧಿಗ 
ಇವು ಮಹಾ ದ್ವೀಪಂಗಳಿವು ಮಾ 
ನವರ ಧರಣಿ ಸ್ವರ್ಗ ಮೇಲಿನ್ನಿ ನೋಡೆಂದ ೭೩ 


ಈ ವಿಮಾನದ ಸಾಲ ಸಂದಣಿ 
ತೀವಿಕೊಂಡಿದೆ ಗಗನ ತಳದಲಿ 
ದೇವಕನ್ಯಾ ಶತಸಹಸ್ರದ ಖೇಳಮೇಳದಲಿ 
ಭೂವಳಯದಲಿ ಸುಕೃತಿಗಳು ನಾ 
ನಾ ವಿಧದ ಜಪ ಯಜ್ಞ ದಾನ ತ 
ಪೋ ವಿಧಾನದಲೊದಗಿದವರನು ಪಾರ್ಥ ನೋಡೆಂದ ೭೪ 
- ಭೂತ ಗಯೆಯಲಿ ನಡೆವನೀ ತೋ 
ರ್ಪಾತ ನಿರ್ಮಳ ಸತ್ಯಭಾಷಿತ 
ನೀತ ತೀರ್ಥವಿಹಾರಿ ಸಜ್ಜನನೀತ ಗುಣಿಯಿಾತ 
ಈತ ನಿರ್ಮತ್ಸರನಸೂಯಾ 
ತೀತನಿವನತಿ ವಿಪ್ರ ಪೂಜಕ 
ನೀತ ಮಾತಾಪಿತರ ಭಕ್ತನು ಪಾರ್ಥ ನೋಡೆಂದ ೭೫ 

ಈತನಿಂದ್ರಿಯ ವಿಜಯಿ ಸಮ್ಮತ 
ನೀತನಿವ ವೇದಾಧ್ಯಯನ ಪರ 
ನೀತ ಪರಹಿತನಿವ ಯಥಾ ಲಾಭೆಕ ಸಂತೋಪಿ, 
ಈತ ಶುಚಿ ರುಜುವೀತ ನಿಸ್ಸಹ 
ನೀತ ನಿರ್ಭಯನೀತ ನಿರ್ಮಳ 
ನೀತ ರಾಗದ್ವೇಷರಹಿತನು ಪಾರ್ಥ ನೋಡೆಂದ ೭೬ 
- ಇತ್ತ ನೋಡ್ರೆ ಸ್ವಾಮಿ ಕಾರ್ಯಕೆ 
ತೆತ್ತನೊಡಲನು ವರ ರಣಾಗ್ರದೊ 
ಳಿತ್ತಿದನೆ ಭೂಮಿ ಕನ್ಯಾ ಗೋಧನಾವಳಿಯ 
ಇತ್ತವನು ಸತ್ಪುತ್ರನನು ತಾ 
ಹೆತ್ತವನು ಗೋ ವಿಪ್ರ ಬಾಧೆಗೆ | 
ಸತ್ತವನನೆಲೆ ಪಾರ್ಥ ನೋಡುತ್ತಮ ವಿಮಾನದಲಿ ೭೭ 

ಮೇಲೆ ಮೇಲೆದರೆ ಸುತಾರಾ 
ಮಾಲೆಗಳವೊಲು ರಾಜಸೂಯದ 
ಮೇಲು. ಯಜ್ಞದ ವಾಜಿಮೇಧದ ಭೂರಿ ಸುಕೃತಿಗಳು 
ಕಾಳಗದೊಳರಿ ಸುಭಟ ಸಿತಕರ 
ವಾಲ ಧಾರಾತೀರ್ಥಸೇವಿ ನೃ 
ಪಾಲರೆದರೆ ದೀಪ್ಯಮಾನ ವಿಮಾನ ಮಧ್ಯದಲಿ ೭೮ 

ಈತ ಭರತನು ದೂರದಲಿ ತೋ 
ರ್ಪಾತನು ಹರಿಶ್ಚಂದ್ರ ನಳ ನೃಗ 
ರೀತಗಳು ಪುರುಕುತ್ಸ ನೀತ ಮರುತ್ತ ನೃಪನೀತ 
ಈತ ಹೈಹಯ ದುಂದುಮಾರಕ 
ನೀತ ನಹುಷ ದಿಲೀಪ ದಶರಥ | 
ನೀತ ರಘು ತಾನೀತ ಶಂತನು ಪಾರ್ಥ ನೋಡೆಂದ ೭೯ 
- ಇದೆಯಸಂಖ್ಯಾತ ಕ್ಲಿತೀಶ್ವರ | 
ರುದಿತ ಕೃತಪುಪಚಯ ಭೋ 
ಗದಲಿ ಭಾರತ ವರುಷ ನಿಮ್ಮದು ಪುಣ್ಯ ಭೂಮಿ ಕಣ 
ಇದರೊಳಗೆ ಜಪ ಯಜ್ಞ ದಾನಾ 
ಭ್ಯುದಯ ವೈದಿಕ ಕರ್ಮನಿಷ್ಠರ 
ಪದವಿಗಳ ಪರುಠವಣಿಯನು ಕಲಿಪಾರ್ಥ ನೋಡೆಂದ ೮೦ 


೧ 


೧೮೬೬ ಮ ಹಾ ಭಾರತ 

[ ಸಂಧಿ 
ಹೊಳವುತಿದೆ ದೂರದಲಿ ರಜತಾ 

ತೊಲಗಿಸೋ ಮಂದಿಯನು ತೆಗೆ ಬಾ 
ಚಲವ ಕಂಡಂದದಲಿ ಕೆಲದಲಿ 

ಗಿಲನೆನಲು ಕವಿದುದು ಸುರೇಂದ್ರನ 
ಬಲವಿರೋಧಿಯ ಪಟ್ಟದಾನೆ ಸುರೇಂದ್ರ ನಂದನನೆ ಲಲನೆಯರು ಲಾವಣ್ಯ ಲಹರಿಯ ಲಲಿತ ವಿಭ್ರಮದ 
ನಿಳಯವದೆನೆ ಸುದೂರದಲಿ ತಳ 

ಸುಳಿಗುರುಳ ನಿಟ್ಟೆಸಳುಗಂಗಳ | 
ತಳಿಸುವಮಲ ಮುನಿಪ್ರಭಾ ಪರಿ 

ಹೊಳೆವ ಕದಪಿನ ನುಗೊರಳ ಬಲು 
ವಳಯ ರಶ್ಮಿ ನಿಬದ್ಧವಮರಾವತಿಯ ನೋಡೆಂದ ೮೧ ಮೊಲೆಯ ಮೋಹರ ನೂಕಿತಮರೀ ವಾರನಾರಿಯರ ೮೮ 
- ಹೊಕ್ಕನಮರಾವತಿಯನರ್ಜುನ 

* ಉಗಿದರೋ ಕತ್ತುರಿಯ ತವಲಾ 
ನೆಕ್ಕ ಸರದಲುಪಾರ್ಜಿಸಿದ ಪು 

ಯಿಗಳ ಮುಚ್ಚಳವೆನೆ ಕವಾಟವ 
ಣ್ಯಕ್ಕೆ ಸರಿಯೇ ನಳ ನಹುಷ ಭರತಾದಿ ಭೂಮಿಪರು . ತೆಗೆಯೆ ಕವಿದರು ದಿವ್ಯಪರಿಮಳಸಾರ ಪೂರವಿಸೆ 
ಉಕ್ಕಿದವು ಪರಿಮಳದ ತೇಜದ 

ಹೊಗರಲಗು ಹೊಳಹುಗಳ ಕಡೆಗ. 
ತೆಕ್ಕೆಗಳು ಲಾವಣ್ಯ ಲಹರಿಯ 

_ ಣ್ಣುಗಳ ಬಲ. ಗರುವಾಯಿ ಮುಸುಕಿನ 
ಸೊಕ್ಕು ಗಳ ಸುರಸೂಳೆಗೇರಿಗಳೊಳಗೆ ನಡೆ ತಂದ ೮೨ ಬಿಗುಹುಗಳ ಬಿರಿದಂಕಕಾತಿಯರಿಂದ್ರನೋಲಗದ ೮೯ 
- ಇಳಿದು ರಥವನು ದಿವಿಜರಾಯನ 

- ನೇವುರದ ನುಣ್ಣನಿಯ ಕಾಂಚಿಯ 
ನಿಳಯವನು ಹೊಕ್ಕನು ಕಿರೀಟಿಯ . 

ಕೇವಣದ ಕಿಂಕಿಣಿಯ ರಭಸದ | 
ನಳವಿಯಲಿ ಕಂಡಿದಿರು ಬಂದನು ನಗುತ ಶತವನ್ನು ನೇವಣಗಳುಲುಹುಗಳ ಮಳಿಯ ಮುರಿದ ಮುಸುಕುಗಳ 
ಸೆಳೆದು ಬಿಗಿಯಪ್ಪಿದನು ಕರದಲಿ 

ಭಾವದುಬ್ಬಿನ ಜೆಲ್ಲೆಗಂಗಳ 
ತುಳುಕಿ ಕರವನು ತಂದು ತನ್ನಯ 

ಡಾವರದ ಡೊಳ್ಳಾಸಕಾತಿಯ 
ಕೆಲದೊಳಗೆ ಕುಳ್ಳಿರಿಸಿದನು ಸಿಂಹಾಸನಾರ್ಧದಲಿ ೮೩ ರಾ ವಿಬುಧಪತಿಯೋಲಗವ ಹೊಕ್ಕರು ನವಾಯಿಯಲಿ 
ನೂರು ಪಶುಗೆಡಹಿಗೆ ಸುರೇಂದ್ರನು 

ವರ ತಿಲೋತ್ತಮೆ ರಂಭೆ ಮಧುರ 
ಮಾರುವನು ಗದ್ದುಗೆಯ ಬರಿದೇ . 

ಸ್ಪರೆ ಮೃತಾಚಿ ಸುಕೇಶಿ ಗೌರೀ | 
ಸೂರೆಗೊಂಡನು ಸುರಪತಿಯ ಸಿಂಹಾಸನದ ಸಿರಿಯ ಶೃರೀ ವರೂಥಿನಿ ಪೂರ್ವಚಿತ್ತಿ ಸುರೇಖೆ ಚಿತ್ರರಥಿ 
ಮೂರು ಯುಗದರಸುಗಳೊಳೀತಗೆ 

ಸುರಭಿಗಂಧಿನಿ ಚಾರುಮುಖಿ ಸೌಂ 
ತೋರಲೆಣಿಯಿಲ್ಲೆನಲು ಶಕ್ರನ 

ದರಿಯನಿಧಿಯೂರ್ವಶಿ ಸುಲೋಚನೆ 
ನೂರು ಮಡಿ ತೇಜದಲಿ ತೊಳ ತೊಳಗಿದನು ಕಲಿಪಾರ್ಥ ಸುರಸೆಯೆನಿಪಂಗನೆಯರೈದಿತುಕೋಟಿಸಂಖ್ಯೆಯಲಿ ೯೧ 
- ನುಸಿಗಳಿವದಿರು ಮರ್ತ್ಯರೆಂಬವ 

- ಏನನೆಂಬೆನು ಜೀಯ ಶಕ್ಕಾ 
ರೊಸಗೆಯಮರಾವತಿಯೊಳೇನಿದು 

ಸ್ಥಾನವಲ್ಲಾ ದಿವ್ಯವಾದ್ಯ ಸು . 
ಹೊಸತಲಾ ಬಂದಾತನಾರೋ ಪೂತುರೇ ಯೆನುತ ಗಾನ ನರ್ತನ ವಿಮಳತೂರ್ಯತ್ರಯದ ಮೇಳವದ 
ವಸುಗಳಾದಿತ್ಯರು ಭುಜಂಗಮ 

ಆ ನಿತಂಬಿನಿಯರ ಸುರೇಖಾ 
ವಿಸರ ಗಂಧರ್ವಾದಿ ದೇವ 

ಸ್ಥಾನಕದ ನಿರುಗೆಯ ಸುಢಾಳದ 
ಪ್ರಸರ ಬಂದುದು ಕಾಣಿಕೆಗೆ ಪುರುಹೂತ ನಂದನನ ೮೫ ನೂನ ಸಮ್ಮೋಹನದ ತೂಕದ ಭಾವಭಂಗಿಗಳ ೯೨ 
ಅಂದಿನುತ್ಸವದಮರ ನಿಕರದ 

ರಸದ ಸಂಸ್ಥಾಪನೆಯ ಭಾವದ 
ಸಂದಣಿಯನೇನೆಂಬೆನಿಂದ್ರನ 

ಬೆಸುಗೆಗಳ 
ಮಂದಿರದೊಳೊತೆಯಾದುದು ಜನದ ದೊಂಬಿಯಲಿ . ಕ್ಷಸರಣದವರ ಸಾತ್ವಿಕಾಂಗಿಕ ಸುಗತಿ ವಿಭ್ರಮದ 
ಮಂದಿ ತೊಲಗಲಿ ತೆರಹುಗೊಡುಹೊಯ್ 

ವಿಷಮ ಸಮಕರಣದ ಕಲಾಪದ 
ಮುಂದಣವರನು ಗಜಬಜವ ಮಾ . 

ಕುಸುರಿಗಳ ವರಲಾಸ್ಯ ತಾಂಡವ 
ಣಿಂದು ಗರ್ಜಿಸಿತಿಂದ್ರನಾಸ್ಥಾನದಲಿ ಸುರನಿಕರ ೮೬ ವೆಸೆದು ರಂಭಾದಿ ನರ್ತಕಿಯರಲ್ಲಿ ಹೊಸತೆನಿಸಿ ೯೩ 
- ನೂಕು ಬಾಗಿಲ ಚಾಚು ಬಣಗು ದಿ 

ಗಾನ ರಸದಲಿ ಮುಳುಗಿತಮರಾ 
ಕಸರ ನಿಲಿಸಲ್ಪಪುಣ್ಯರ 

ಸ್ಥಾನವೆತ್ತಣ ವಾದ್ಯ ನರ್ತನ 
ನೇಕೆ ಹೊಗಿಸಿದೆ ಬಹಳ ದಾನ ತಪೋವಿವರ್ಜಿತರ ಗಾನ ನರ್ತನವೆನಲು ಸಮ್ಮೋಹಿಸಿತು ಘನವಾದ್ಯ 
ಓಕುಳಿಯ ನೆವದಿಂದ ತೆಕ್ಕೆಯ 

ಗಾನ ವಾದ್ಯವಿದೆ ನೃತ್ಯರ 
ಬಾಕುಳಿಗಳುರವಣಿಸಿತೇ ತವು 

ಸಾನುಭವ ಭಾರವಿಸಿತನ್ನೋ 
ಗೇಕೆ ರಂಭಾದಿಗಳ ಸೋಂಕೆಂದುದು ಸುರಸೋಮ ೮೭ ನ್ಯಾನು ರಂಜಕವಾಯ್ತು ತೂರ್ಯತ್ರಯದಮೇಳಾಪ 


೧೮೭ 


ಅರಣ್ಯ ಪರ್ವ . 


1 . ಈಯಮಾನುಷ ನೃತ್ಯ ವಾದ್ಯ ಸು 
ಗೇಯ ರಸದಲಿ ಮುಳುಗಿ ಕರಣದ 
ಲಾಯ ತೊಡಕದೆ ಪಾರ್ಥನಿದ್ದನು ಧೈರ್ಯಶಿಖರದಲಿ 
ಈ ಯುವತಿ ತಾನಾವಳೂ ಕುಸು 
ಮಾಯುಧನ ಖಂಡೆಯವಲಾ ಮತ್ತು 
ಮಾಯೆಯೆನುತೂರ್ವಶಿಯನೆವೆಯಿಕ್ಕದೆ ನಿರೀಕ್ಷಿಸಿದ ೯೫ . 

ಪಾರುಗಾಣಿಯವಿತ್ತನಾ ಜಂ 
ಭಾರಿಯರ್ವಶಿ ರಂಭೆ ಮೇನಕೆ 
ಗೌರಿ ಮೊದಲಾದಖಿಳ ಪಾತ್ರಕೆ ಪರಮ ಹರುಷದಲಿ | 
ನಾರಿಯರು ನಿಖಿಳಾವರರು ಬೀ 
ಡಾರಕೈದಿತು ಹರೆದುದೆಲಗ | 
ವಾರತಿಯ ಹರಿವಾಣ ಸುಳಿದುದು ಸಾಲು ಸೊಡರುಗಳ 

ಅರಸ ಕೇಳಾರೋಗಿಸಿದರಿ | 
ಬ್ಬರು ಸಮೇಳದಲಿದ್ದು ಬೇರೋಂ 
ದರಮನೆಗೆ ಕಳುಹಿದನು ಪವಡಿಸುವೊಡೆ ನಿಜಾತ್ಮಜನ 
ಸುರಪನಿಷ್ಕಲು ಚಿತ್ರಸೇನನ 
ಕರೆಸಿದನು ಫಲುಗುಣನ ಭಾವವ 

[ ೯೭ 
ನರುಹಿದನು ನಮ್ಮ ರ್ವಶಿಯು ಕಳುಹೆಂದು ನೇಮಿಸಿದ . 

ಇನಿಬರಿರೆ ರಂಭಾದಿ ಸೀಮಂ 
ತಿನಿಯರೊಳಗೂರ್ವಶಿಯೊಳಾದುದು 
ಮನ ಧನಂಜಯುನೀಕ್ಷಿಸಿದನನಿಮೇಷ ದೃಷ್ಟಿಯಲಿ 
ವನಿತೆಯನು ಕಳುಹೇಳು ನೀನೆಂ 
ದೆನೆ ಹಸಾದವೆನುತ್ತ ದೇವಾಂ 
ಗನೆಯ ಭವನಕೆ ಬಂದನೀತನು ಹರಿಯ ನೇಮದಲಿ ೯೮ 
- ತಾಯೆ ಚಿತ್ತೆಸರಮನೆಯು ಸೂ 
ಳಾಯಿತನು ಬಂದೈದನೆನೆ ಕವು 
ಲಾಯತಾಂಬಕಿ ಚಿತ್ರಸೇನನ ಕರೆಸಿದಳು ನಗುತ 
ತಾಯೆನುತ ವಸ್ತ್ರಾಭರಣದ ಪ 
ಸಾಯವಿತ್ತಳು ಪರಿಮಳದ ತವ 
ಲಾಯಿಗಳ ನೂಕಿದಳು ವರ ಕತ್ತುರಿಯ ಕರ್ಪುರದ ೯೯ 


ಅಣಕವರಿದು ರಾಯನಟ್ಟಿದ 
ಮಣಿಹವೋ ನಿಜಕಾರ್ಯ ಗತಿಗಳ 
ಕುಣಿಕೆಯೋ ಕರ್ತವ್ಯವಾವುದು ನಿಮಗೆ ನಮ್ಮಲ್ಲಿ 
ಗುಣಭರಿತ ಹೇಳೆನಲು ನಸುನಗೆ 
ಕುಣಿಯ ಮುಖದಲಿ ಮಾನಿನಿಗೆ ವೆಂ 
ಟಣಿಸಿ ಲಜ್ಞಾಭರದಿ ನುಡಿದನು ದೂತನೀ ಮಾತ ೧೦೦ 
- ಎಮಗೆ ಮಗನರ್ಜುನನು ನೀನಿಂ 
ದೆಮಗೆ ಸೊಸೆಯಹುದಾತನಂತೆ 
ಸಿಮಿರವನು ಕಳೆ ನಿನ್ನ ಕುಚಯುಗ ಕಾಂತಿ ಲಹರಿಯಲಿ 
ಕಮಲಮುಖಿ ನೀ ಕಮಲವಾತನು 
ಭ್ರಮರ ನೀ ಸುರವನದ ಸಿರಿಮಧು 
ಸಮಯವರ್ಜುನನೆಂದು ಬೆಸಸಿದನಮರಪತಿಯೆಂದ ೧೦೧ 

ಕೇಳುತವೆ ರೋಮಾಂಚ ಲಜ್ಜೆಯ 
ಜೋಳಿಯೆದ್ದುದು ಝಂಪಿಸಿತು ಪುಳ 
ಕಾಳಿ ಭಯವನು ಪಂಟಿಸಿದುದನುರಾಗದಭಿಮಾನ 
ಮೇಲೆ ಮೇಲಭಿಲಾಷೆ ಧೈರ್ಯವ 
ಚಾಳವಿಸೆ ಪರಿತೋಷಪೂರಣ 

[ ೧೦೨ 
ದೇಳುಮುಳುಗಾಯುತ್ತರಕೆ ನಸು ಬಾಗಿದಳು ಶಿರವ 

ಆತನುತ್ತಮ ನಾಯಕನು ವಿ . 
ಖ್ಯಾತೆ ನೀ ಸುರಲೋಕದಲಿ ಲ 
ಜ್ಞಾತಿಶಯವೇಕಿಲ್ಲಿ ನಾವೇ ನಿಮ್ಮ ಪರಿವಾರ 
ಸೋತಡೆಯು ದಿಟ ಭಂಗವಲ್ಲ ಪು 
ರಾತನದ ನಳ ನಹುಷ ಭರತ ಯು 
ಯಾತಿ ಪರೊಳಗೀತನಗ್ನ ಳನಬಲೆ ಕೇಳೆಂದ ೧೦೩ 
- ರಾಯನಟ್ಟಿದ ನೇಮ ಗಡ ಕವು 
ನೀಯವಲ್ಲಾ ನಿನ್ನ ನುಡಿ ರಮ 
ನ್ಯ ತರವಿದು ನಿನ್ನ ರಚನೆ ಮಹಾನುಭಾವವಲೆ 
ಅಯಿತಿದು ನೀ ಹೋಗೆನುತಲಬು 
ಜಾಯತಾಕ್ಷಿ ಮಹೋತ್ಸವದಿ ನಾ 
ರಾಯಣನ ಮೈದುನನ ಬರೆದಳು ಚಿತ್ತಭಿತ್ತಿಯಲಿ ೧೦೪ 


ಎಂಟನೆಯ ಸಂಧಿ 


ಸೂ ಭಯಭರಿತ ಭಕ್ತಿಯಲ್ಲಿ ಕಾಮಾ 
- ರಿಯನು ಗೆಲಿದರ್ಜುನನು ಹರ ಮೈ 
ರಿಯನು ಗೆಲಿದನು ಧೈರ್ಯದಿಂದೂರ್ವಶಿಯ ಶಾಪದಲಿ 


ಕೇಳು ಜನಮೇಜಯ ಧರಿತ್ರೀ 

ವನಜಲೋಚನೆ ಮಾಡಿದಳು ಮ 
ಪಾಲ ಪಾರ್ಥನ ಮೈಯ ಹುಲು ರೋ 

ನವನವಳ ದುಕೂಲ ಪರಿಮಂ 
ಮಾಳಿ ಹರಿಯದು ಮನುಮಥನ ಖಂಡೆಯದ ಗಾಯದಲಿ . . ಡನದಲೆಸೆದಳು ವಿವಿಧ ರತ್ನಾಭರಣಶೋಭೆಯಲಿ 
ಬೀಳುಕೊಟ್ಟಳು ಚಿತ್ರಸೇನನ 

ತನತನಗೆ ಭರಣಿಗಳ 
ನಾ ಲತಾಂಗಿ ಸಹಸ್ರ ಸಂಖ್ಯೆಯ 

ಪನವ ತಂದರು ವಿಳಸದಧಿವಾ 
ಖೇಳಮೇಳದ ಸತಿಯರನ್ನು ಕರೆಸಿದಳು ಹರುಷದಲಿ ೧ ಸನೆಯ ಕುಸುಮದ ಮೊಗ್ಗೆ ಯಲಿ ರಚಿಸಿದರು ಸಿರಿಮುಡಿಯ 


ಮ ಹಾ ಧಾ ರ ತ 


ತಿಗುರ ಗೆಲಿದಳು ತಿಲಕವನು ತೆ 
ತಿಗರಲಂಕರಿಸಿದರು ಹೊಳಹಿನ 
ಹೊಗರ ಹೊಸ ಜವ್ವನದ ಜೋಡಿಯ ಜಾಡಿ ಯಿಮ್ಮಡಿಸೆ | 
ಉಗಿದೊರೆಯ ಕೂರಲಗೊ ಧಾರೆಯ 
ಮಿಗೆ ಹಿಡಿದ ಖಂಡೆಯವೊ ಕಾಮನ 
ಹಗೆಗೆ ಹುಟ್ಟಿದ ಧೂಮಕೇತುವೂ ರೂಪು ಸುರಸತಿಯ ೩ 
- ಪರಿಮಳದ ಪುತ್ತಳಿಯೊ ಚೆಲುವಿನ 
ಕರುವಿನೆರಕವೊ ವಿಟರ ಪುಣ್ಯದ 
ಪರಿಣತೆಯೊ ಕಾಮುಕರ ಭಾಗ್ಯದ ಕಲ್ಪತರುಫಲವೊ 
ಸ್ಮರನ ವಿಜಯಧ್ವಜವೊ ಮನ್ಮಥ 
ಪರಮ ಶಾಸ್ತ್ರದಮೂಲಮಂತ್ರಿ 
ಸುರಸತಿಯರಧಿ ದೇವತೆಯೊ ವರ್ಣಿಸುವೊಡರಿದೆಂದ ೪ 
- ಲೋಕವಶ್ಯದ ತಿಲಕವೋ ಜಗ . 
ದೇಕ ರತ್ನ ವೊ ವಿಗಡ ಮುನಿ ಚಿ . 
ತಾಕರುಷಣದ ಮಂತ್ರವಾದಿ ಗುಪಿತಪಃಫಲವೊ 
ಲೋಕಸೌಂದರ್ಯ್ಕ ಸರ್ಗವೊ 
ನಾಕಸುಖ ಸಾಕಾರವೊ ರೂ 
ಪೈಕ ತಾಣವೊ ಚಿತ್ರವಾಯರ್ವಶಿಯ ಬರವಿನಲಿ ೫ 

ನೆರದರಬಲೆಯರಂಗವಟ್ಟದ 
ಪರಿಮಳದ ಮುತ್ತಿಗೆಯ ತುಂಬಿಯ 
ತೆರಳಿಕೆಯ ಕತ್ತಲೆಯ ಕೆದರುವ ಕಣ್ಣ ಬೆಳಗುಗಳ 
ಪರಿಪರಿಯ ಹೊಂದೊಡಿಗೆಗಳ ಪರಿ 
ಪರಿಗಳುಡಿಗೆಯ ದೇಶಿ ಮಿಗೆ ಪರಿ 
ಪರಿಯ ಮುಡಿಗಳ ಮುಗುದೆಯರು ಬಳಸಿದರು ಬಾಲಕಿಯ 
- ಹೆಗಲು ಹಡಪದ ಹಿಡಿದ ಮುಕುರಾ 
ಳಿಗಳ ಚಿಮ್ಮುವ ಸೀಗುರಿಯ ಹಾ 
ವುಗೆಯ ಹೇಮನಿಬಂಧ ಕಳಶದ ತಾಳವೃಂತಕದ 
ಮುಗುದೆಯರು ಮನುಮಥನ ಮೊನೆಯಾ 
ಳುಗಳು ಮುಸುಕಿತು ಮಾನಿನಿಯ ದಂ 
ಡಿಗೆಯ ಮೈಕಾಂತಿಗಳ ದೂವಾಳಿಗಳ ಲಹರಿಯಲಿ ೭ 
- ತುರಗಮೇಧದ ರಾಜಸೂಯದ 
ವರ ಮಹಾಕ್ರತುಕಾರರಿಕೆಯ 
ಚರಣದುಂಗುಟ ತುದಿಯ ಕಾಂಬರೆ ಪೂತು ಫಲುಗುಣನ 
ಪರಮ ಪುಣ್ಯವದೇನು ತಾನಿ 
ಧ್ವರಮನೆಗೆ ಸತಿ ಬಂದಳೇನ 
ಚ್ಚರಿಯೆನುತ ಹೊಗಳಿದರು ಮಾಗಧರಿಂದ್ರ ನಂದನನ ೮ 

ಧರಣಿಪತಿ ಕೇಳವರ ತೊತ್ತಿರ 
ಹೊರಗೆಲಸದವದಿರ ಪಸಾಯಿತೆ| 
ಯರಿಗೆ ಪಡಿಗವ ನೀಡಸಲ್ಲರು ಸೋಮಯಾಜಿಗಳು 
ವರುಣಸೂನು ಜಯಂತ ನಳಕೂ 
ಬರರು ಸಮಯವನ್ನೊಮ್ಮೆ ಕಾಣದೆ 
ವರುಷವೋಲೈಸುವರು ಸೌಧದ ದಾರವಟ್ಟದಲಿ ೯ 


ಜನಮನದ ಸಂಕಲೆವನೆಯೊ ಲೋ . 
ಚನಮೃಗದ ತಡೆವೇಂಟೆಕಾತಿಯೊ 
ಮನುಮಥನ ಸಂಜೀವನೌಷಧಿಯೋ ಮಹಾದೇವ 
ಮನಸಿಜನ ಮಾರಾಂಕ ಕಾಮುಕ 
ಜನದ ಜೀವಾರ್ಥಕ್ಕೆ ವಿಭುವೆಂ 
ದೆನಿಸಿದೂರ್ವಶಿ ಬಂದಳರ್ಜುನ ದೇವನರಮನೆಗೆ ೧೦ 

ಮೆಲುನುಡಿಗೆ ಗಿಣಿ ಹೊದ್ದಿದವು ಸರ 
ದುಲಿಗೆ ಕೋಗಿಲೆಕಿದವು ಪರಿ 
ಮಳದ ಪಸರಕೆ ತೂಳಿದವು ತುಂಬಿಗಳು ಡೊಂಬಿಯಲಿ 
ಹೊಳೆವ ಮುಖಕೆ ಚಕೋರಚಯವಿ 
ಟ್ಕಳಿಸಿದವು ನೇವುರದ ಬೊಬ್ಬೆಗೆ 
ಸಿಲುಕಿದವು ಹಂಸೆಗಳು ಕಮಲಾನನೆಯ ಕೆಳದಿಯರ ೧೧ 

ಅಲರ್ದ ಪೊಂದಾವರೆಯ ಹಂತಿಯೋ 
ತಳಿತ ಮಾವಿನ ಬನವೊ ಮಿಗೆ ಕ 
ತಲಿಪ ಬಹಳ ತಮಾಲ ಕಾನನವೋ ದಿಗಂತದಲಿ 
ಹೊಳೆವ ವಿದ್ರುಮ ವನವೊ ಕುಸುಮೋ . 
ಚಲಿತ ಕೇತಕಿ ದಳವೊ ರಂಭಾ 
ವಳಿಯೊ ಕಾಂತಾಜನವೊ ಕಮಲಾನನೆಯ ಮುಂಗುಡಿಯೊ 

ಬಂದಳೂರ್ವ ಬಳಿ ಮಿಂಚಿನ 
ಮಂದಿಯಲಿ ಮುರಿದಿಳಿವ ಮರಿ ಮುಗಿ. 
ಲಂದದಲಿ ದಂಡಿಗೆಯನಿಳಿದಳು ರಾಜ ಭವನದಲಿ 
ಮುಂದೆ ಪಾಯವಧಾರು ಸತಿಯರ 
ಸಂದಣಿಯ ಸಿಂಜಾ ರವದ ಸೊಗ 
ಸಿಂದ ಶಬ್ದ ಬ್ರಹ್ಮ ಸೋತುದು ಸೊರಹಲೇನೆಂದ ೧೩ 

ಬಾಗಿಲಲಿ ಬಾಗಿಲಲಿ ನಿಂದರು 
ಸೋಗೆಗಣ್ಣ ಬಲೆಯರು ಸೆಜ್ಜೆಯ 
ಬಾಗಿಲಲಿ ಚಾಮರದ ಹಡಪದ ಚಪಲೆಯರು ಸಹಿತ 
ಆ ಗರುವೆ ಹೊಕ್ಕಳು ಮಹಾಹಿಯ 
ಭೂಗತಲ್ಪದ ಹರಿಯೋಲಿಹ ಶತ 
ಯಾಗ ಸುತನನು ಕಂಡಳಂಗನೆ ಮಣಿಯ ಮಂಚದಲಿ ೧೪ 

ಹೊಳೆವ ಮಣಿದೀಪಾಂಕುಗಳ ಮು 
ಕುಳಿಸಿದವು ಕಡೆಗಂಗಳಿಂದೂ 
ಪಳದ ಭಿತ್ತಿಯ ಬೆಳಗವಣಿದುದು ಬಹಳ ತನುಕಾಂತಿ 
ಕೆಳದಿಯರ ಕಂಠದಲಿ ಕೈಗಳ 
ನಿಳುಹಿ ನಿಂದಳು ತರುಣಿ ನೃಪಕುಲ 
ತಿಲಕನಂಗೋಪಾಂಗದಲಿ ಹರಹಿದಳು ಕಣ್ಯ ನವ ೧೫ 

ಎಳೆಯ ಬೆಳದಿಂಗಳವೊಲಿಕೆಯ 
ತಳತಳಿಪ ಮುಖಚಂದ್ರಮನ ತಂ 
ಬೆಳಗು ಸುಳಿದುದು ಸಾರತರ ಪರಿಮಳದ ಪೂರದಲಿ 
ತಿಳಿದುಡೀತನ ನಿದ್ರೆ ಕರಣಾ 
ವಳಿಯ ಪರಮ ಪ್ರೀತಿರಸದಲಿ 
ಮುಳುಗಿ ಸುಖಭಾರದಲಿ ಭುಲ್ಲವಿಸಿದನು ಕಲಿಪಾರ್ಥ ೧೬ 


೧೮೯ 
- ಅರಣ್ಯ ಪರ್ವ 

ಶಿವ ಶಿವೀ ಮಾತೇಕೆ ಕಾಮನ 
ಹರ ಮಹಾದೇವೀಯಘಾಟದ 

ಬವಣೆಯಲಿ ನೀವರಿಯದಿರೆ ವಾ 
- ಪರಿಮಳವಿದೆತ್ತಣದೆನುತ ಮೈ 
ಮುರಿದು ಕಂಡನಪೂರ್ವ ಪರಿಮಳ ಸಾರದಲಿ ಪಾರ್ಥ ಸವನ ನೇಮವು ಚಿತ್ರಸೇನನ ನುಡಿಗಳಂತಿರಲಿ 

ಎವಗೆ ಕರ್ತವ್ಯದಲಿ ಮನ ಸಂ 
ಕಿರಣ ಲಹರಿಯ ದಿವ್ಯ ರತ್ನಾ 

[ ೧೭ ಭವಿಸುವುದೆ ನೀವೆನ್ನ ವಂಶೋ 
ಭರಣ ರುಚಿರತರ ಪ್ರಭಾ ಪಂ 
ಜರದೂಳಗೆ ಹೊಳೆಹೊಳೆವ ಮದನಾಲಸೆಯನೂರ್ವಶಿಯ ದೈವಕೆ ಜನನಿಯಲಾಯೆನುತ ವಿನಯದಲಿ ನರ ನುಡಿದ ೨೪ 
ಹಾ ಮಹಾ ದೇವಿಯಗಲಾ ಸು 

ನಾರಿ ನೀ ಪೂರ್ವದಲ್ಲಿ ನಮ್ಮ ಪು 
ತ್ಯಾಮನೋಲಗದೊಳಗೆ ನರ್ತನ 

ರೂರವನ ಸತಿ ನಿನಗೆ ಬಳಿಕ ಕು 

ವಾರ ಜನಿಸಿದನಾಯುವಾತನೊಳುದಿಸಿದನು ನಹುಷ 
ರಾಮಣೀಯಕ ರಚನೆಯಲಿ ರಂಜಿಸಿದಳಾ ಸಭೆಯ 
ಈ ಮಹಿಳೆಯಭಿವಂದನೀಯೆ ನಿ . 

ವೀರ ರಾಜ ಪರಂಪರೆಯು ಬರ 
ರಾಮದಶಶಿವಂಶ ಜನನಿ ಸ 

ಲಾರಿಗಾವುದಿಸಿದೆವು ನಮ್ಮ ವಿ 
ನಾಮೆಯಲ್ಲಾ ಶಿವಯೆನುತ ಮಣಿಮಂಚದಿಂದಿಳಿದ ೧೮ ಚಾರಿಸಿದುದಿಲ್ಲಾ ಯೆನುತ ವಿನಯದಲಿ ನರ ನುಡಿದ ೨೫ 
- ಏನು ಬಿಜಯಂಗೈದಿರಿತ್ತಲು 

ಪ್ರಣವದರ್ಥ ವಿಚಾರವೆತ್ತಲು 
ಮಾನನಿಧಿ ಕುಳ್ಳಿರಿ ಸುರೇಂದ್ರನ 

ಗಣಿಕೆಯರಮನೆಯ ಸ್ವರಾಕ್ಷರ 
ಮಾನಿನಿಯರಭಿವಂದನೀಯರು ನಾವು ಕೃತಾರ್ಥರಲ ಗಣಿತ ಲಕ್ಷಣವೆತ್ತ ರತಿಕೇಳಿ ವಿಧಾನದಲಿ 
ಏನು ಬೆಸಸೆನಗೇನು ಹದ ನಿಮ 

ಬಣಗು ಭಾರತ ವರ್ಷದವದಿರ 
ಗಾನು ಮಗನುಪಚಾರವೇಕೆ ಮ 

ಭಣಿತ ನಮಾ ದೇವಲೋಕಕೆ 
ನೋನುರಾಗದಲರುಹಿಯೆಂದನು ಪಾರ್ಥನೋರ್ವಶಿಗೆ ೧೯ ಸಣಬಿನಾರವೆ ಚೈತ್ರರಥದೊಳಗೆಂದಳಿಂದುಮುಖಿ ೨೬ 
- ನುಡಿಗೆ ಬೆರಗಾದಳು ಮನೋಜನ 

- ಅಯ್ಯನಯ್ಯನು ನಿಮ್ಮವರ ಮು 
ಸಡಗರಕೆ ತೆಕ್ಕಿದಳು ಪಾರ್ಥನ 

ತಯ್ಯನಾತನ ಭಾವ ಮೈದುನ 
ನಡವಳಿಗೆ ಮೆಚ್ಚಿದಳು ಬೆಚ್ಚಿದಳಂಗಜಾಸ್ಯದಲಿ 

ನಯ್ಯನಗ್ರಜರನುಜರೆಂಬೀ ಜ್ಞಾತಿ ಬಾಂಧವರ 

ರವರ 
ಕಡುಗಿದಳು ಖಾತಿಯಲಿ ಲಜ್ಜೆಯ 

ಕೈಯಲರಿಗಳ ಶಿರನರಿ 
ಬಿಡೆಯದಲಿ ಭಯಗೊಂಡಳಂಗನೆ 

ದುಯ್ಯಲಾಡಿದವರ್ಗೆ ಮೇಲ್ ಮಖ 
ಮಿಡುಕಿದಳು ವಿವಿಧಾನುಭಾವದ ರಸದ ಭಂಗಿಯಲಿ ೨೦ ದಯ್ಯಗಳಿಗಾನೊಬ್ಬಳೆಂದಳು ನಗುತ ನಳಿನಾಕ್ಷಿ ೨೭ 
- ಏಕೆ ನುಡಿದನೊ ಚಿತ್ರಸೇನನ 

ಮರೆಯ ಮಾತಂತಿರಲಿ ಸಾಕದ 
ದೇಕೆ ನಾ ಕೈಕೊಂಡೆನೆತ್ತಣ 

ಮರೆದು ಕಳೆ ಮಾನಿನಿಯರಿಚೆಯ 
ಕಾಕು ಮಳಗೆ ಕೋಳುಹೋದೆನೋ ಕಾಮನೆಂಬವಗೆ | ನರಿಯದವನು ಸುರೇಂದ್ರನಾಗಲಿ ಚಂದ್ರನಾಗಿರಲಿ 
ಲೋಕ ವರ್ತಕವಲ್ಲದಿವನನ 

ಕುರಿ ಕಣಾ ಫಡ ಖಳ ನೀನೆಂ 
ದೇಕೆ ವಿಧಿ ನಿರ್ಮಿಸಿದ ನಾ 

ತರಿವೆಯೆನೆ ನಡನಡುಗಿ ಕೈ ಮುಗಿ 
ನೇಕೆ ನರನೇಕೆನುತ ಸುಯ್ದ ಳು ಬೈದು ಕಮಲಜನ ೨೧ ದೆರಗಿ ಮಗು ಮಾತನೆಂದನು ಪಾರ್ಥನೂರ್ವಶಿಗೆ ೨೮ 
- ವಿಕಳಮತಿಯೊ ಮೇಣವ ನಪುಂ 

- ಇದು ಮನುಷ್ಯ ಶರೀರ ತದ್ದ 
ಸಕನೊ ಜಡನೋ ಪ್ರೋತ್ರಿಯನೊ ಬಾ 

ರ್ಮದಲಿ ತನ್ನ ವಸಾನ ಪರಿಯಂ 
ಧಕನೋ ಖಳನೋ ಖಳನೋ ಮಾನವ ವಿಕಾರವಿದೆ ತಿದರೊಳವ್ಯಭಿಚಾರದಲ್ಲಿ ವರ್ತಿಸಿದ ಬಳಿಕಿನಲಿ 
ವಿಕಟ ತಪಸಿನ ದೇವ ದೈತ್ಯರ 

ದಶರಲ್ಲಿಗೆ ಬಂದರಾ ಮಾ 
ಮಕುಟವಾಂತುದು ವಾಮ ಪಾದವ 

ರ್ಗದಲ್ಲಿ ನಡೆವುದು ದೇವತಾ ದೇ . 
ನಕಟ ಕೆಟ್ಟೆನಲಾ ಯೆನುತ ಕರಗಿದಳು ನಳಿನಾಕ್ಷಿ ೨೨ ಹದಲಿ ಬಲವತ್ತರವು ದೇಹ ವಿಶೇಷ ವಿಧಿಯೆಂದ ೨೯ 
ಎಲವೊ ರಾಯನ ಹೇಳಿಕೆಯಲಂ 

ಅಹುದಹುದಲೇ ಶತಪಥದಲಿ 
ಡಲೆದನೆನ್ನನು ಚಿತ್ರಸೇನಕ 

ಬಹಿರಿ ನೀವೇ ಸ್ವಾರವಿಧಿ ಸ 
ನಲುಗಿ ನಟ್ಟವು ಕಾಮಶರವೆನ್ನಂತರಂಗದಲಿ 

ನ್ನಿಹಿತರೆಂಬುದನರಿಯದೇ ಮೂಜಗದ ಜನವೆಲ್ಲ 
ಒಲಿದು ಬಂದಬಲೆಯರ ಟೆಕ್ಕರಿ 

ಮಹಿಳೆಯೊಬ್ಬಳೊಳ್ಳೆವರೊಡಗೂ 
ಗಳೆವುದೇ ವಿಟ ಧರ್ಮವರ್ಕತಾ 

ಡಿಹರು ನೀವೇನಲ್ಲಲೇ ನಿ . 
ತಿಳಿಯಲಾ ತಾನಾವಳೆಂಬುದನೆಂದಳಿಂದುಮುಖಿ ೨೩ 

[ ೩೦ 
ಹರು ನೀವ್ ನಮ್ಮಲ್ಲಿ ಹರ ಹರ ಯೆಂದಳಿಂದುಮುಖಿ 


೧೯೦ ಮಹಾಭಾರತ 

[ ಸಂಧಿ 
ತಾಯ ನೇಮದಲಂದು ಕಮಲದ - - - 

ಕೆತ್ತಿದವು ತುಟಿ ಕದಪಿ 
ಳಾಯತಾಕ್ಷಿಯ ಕೂಟವೈವರಿ 
ಗಾಯಿತದು ತಪ್ಪೇನು ಜನನಿಯ ನುಡಿಯಲಂಫ್ಯವಲೆ 

ಹತ್ತಿಸುತ ತೂಗಿದಳು ಶಿರವನು ... 

ತತ್ತರೋಪಾಯುಧವ ಮಸೆದಳು ಧಾರೆಗಂಗಳಲಿ 
ಕಾಯ ಸೌಖ್ಯಕೆ ಕಾಮ ಸುಖದ ವಿ 

ಎತ್ತಿ ದುಬೈಗದ ವಿಕಾರದ 
ಡಾಯ ತತುವಕೆ ವೇಡೆಗೊಂಡು ನ | 

ಚಿತ್ರ ಬುದ್ದಿ ಮನಂಗಳಾತ್ಮನ 
ವಾಯಿಯಲಿ ದುರ್ಗತಿಗೆ ದುವ್ಯಾಳಿಸುವನಲ್ಲೆಂದ ೩೧ ಜೊತ್ತಿಸಿದವದ್ದು ತದಹಂಕಾರದಲಿ ಕಾಮಿನಿಯ - ೩೮ 
- ತಾಯ ನೇಮದಲೈವರಿಗೆ ಕಮ 

ಎಲವೊ ಭಂಡರ ಭಾವ ಖಳರ 
ಲಾಯತಾಕ್ಷಿಯ ಕೂಟವೇ ಸುರ 

ನಿಳಯ ಖಳರಧಿನಾಥ ವಂಚಕ 
ರಾಯು ನಿಮ್ಮಯ್ಯನು ವಿಲಂಫ್ಯವೆ ನಿನಗೆ ಪಿತೃವಚನ ತಿಲಕ ಗಾವಿಲರೊಡೆಯ ಬಂಧುವೆ ದುಷ್ಟ ನಾಯಕರ 
ರಾಯನಟ್ಟಲು ಬಂದೆನೀ ಕುಸು 

ಎಲೆ ಮರುಳೆ ತಾನಾವಳೆಂಬುದ 
ಮಾಯಧನ ಕಗ್ಗೋಲೆಯ ಕೆದರುವು 

ತಿಳಿಯಲಾ ನೀನಾವನೆಂಬುದ 
ಪಾಯವನು ನೀ ಬಲ್ಲೆಯೆಂದಳು ವನಿತೆ ವಿನಯದಲಿ ೩೨ ನಿಳೆಯರಿಯದೇ ಭಂಡ ಫಡ ಹೋಗೆಂದಳಿಂದುಮುಖಿ ೩೯ 
- ಸರಸಿಜದ ಮಧು ಮಧುಕರನನನು 

ಒಲಿದು ಬಂದವರಾವು ಸೊಬಗಿನೊ 
ಕರಿಸಿದೊಡೆ ಚಂದ್ರಿಕೆ ಚಕೋರನ 

ಲೋಲಿಸಿ ಮರುಗಿಪ ಮಿಂಡ ನೀನತಿ 
ವರಿಸಿದರೆ ನಿಧಿಲಕ್ಷಿ ಸುಳಿದರೆ ನಯನ ವೀಧಿಯಲಿ ಸುಲಭರಾವ್ ದುರ್ಲಭನು ನೀ ದೇವೇಂದ್ರ ಕಟಕದಲಿ 
ಗರುವೆಯರುಮೇಲಿಕ್ಕಿ ಪುರುಷನ 

ಎಲೆ ನಪುಂಸಕ ಗಂಡು ವೇಷದ 
ನರಸಿದರೆ ಜಾರುವಗೆ ಸುಡಲಾ 

ಸುಳಿವು ನಿನಗೇಕೆನುತ ಸತಿ ಕಳ 
ಸರಸಿಜವನಾ ಚಂದ್ರಿಕೆಯನಾ ವಿಧಿಯನಾ ವಧುವ ೩೩ ವಳಿಸಿ ಕರವೆತ್ತಿದಳು ಹಿಡಿ ಹಿಡಿ ಶಾಪವಿದೆಯೆನುತ ೪೦ | 
ತಿಳುಹಿದೊಡೆ ಸುರ ಲೋಕದವರತಿ 

- ತುಳುಕಿತದ್ಭುತ ರೋಷ ಸುಯ್ಲಿನ 
ಗಳಹೆಯರಲಾಯೆಂಬೆ ಮನ್ಮಥ 

ಝಳ ಹೊಡೆದು ಮೂಗುತಿಯ ಮುತ್ತಿನ 
ಖಳ ಕಣಾ ನಿಷ್ಕರುಣಿ ನೀ ಸೌಭಾಗ್ಯ ಗರ್ವದಲಿ 

ಬೆಳಕು ಕುಂದಿತು ಕುಂದಿತಮಳಚ್ಚವಿ ಮುಖಾಂಬುಜದ 
ಬಲುಮೆ ಬಿದ್ದುದು ವಾಸಿಯಲಿ ಕಂ 

ಹೊಳೆಹೊಳೆವ ಕೆಂದಳದ ಸೆಳುಗು 
ದೊಳಸುಗೊಂಡುದು ಕಾವಶರ ಮನ 

ರೊಳ ಮಯೂಖದ ಮಣಿಯ ಮುದ್ರಿಕೆ 
ವಳುಕೆ ಕೆಡಹಿತು ವಿರಹತಾಪದಲೆಂದಳಿಂದುಮುಖಿ ೩೪ ಗಳ ಮರೀಚಿಯಲೆಸೆದುದೆತ್ತಿದ ಹಸ್ತಪೂರ್ವಶಿಯ ೪೧ 
- ಕಾಡಲಾಗದು ನಿಮ್ಮೊಡನೆ ಮುರಿ 

- ರಾಹು ತುಡುಕಿದ ಶಶಿಯೊ ಮೇಣ ರೌ 
ದಾಡಲಮ್ಮೆನು ಮನಕೆ ಧೈರ್ಯದ 

ದ್ವಾಹಿ ಮಸ್ತಕ ಮಾಣಿಕಿ ಕಡು 
ಜೋಡತೊಟ್ಟಿದಿರಾಗಿ ನಿಲೆ ನನೆಯಂಬು ನಾಟುವುವೆ ಗಾಹಿನಮೃತವೊ ಕುಪಿತ ಸಿಂಹದ ಗುಹೆಯ ಮೃಗಮದವೊ 
ಬೋಡಿಯೇಕಿದಕಟ್ಟೆ ಮಕ್ಕಳ 

ಲೋಹ ಧಾರೆಯ ಮಧುವೊ ಕಳಿತ ಹ 
ನೋಡಬಂದರೆ ಬೇರೆ ಕಪ್ಪವ | 

ಲಾಹಳದ ಕಜ್ಜಾಯವೆನಿಸಿತು 
ನಾಡುವರೆ ಬಲ್ಲವರು ಬಿಜಯಂಗೈಯಿ ನೀವೆಂದ ೩೫ ರೂಹು ಸುಮನೋಹರ ಭಯಂಕರವಾಯು ಸುರಸತಿಯು 
- ರೋಷವಿರೆಲೆಯಾಯ್ತು ಲಜ್ಜೆಯು 

ನರಮ್ಮಗಾಧವ ನಿಮ್ಮ ಭಾರತ 
ಮಾಸಲಳಿದುದು ಬಲು ವಿಧದ ಬಹು 

ವರುಷ ಭೂಮಿಯೊಳೊಂದು ವರುಷಾಂ 
ವಾಸಿಗಳು ಪಲ್ಲವಿಸಿದವು ಕೆಲ್ಲವಿಸಿತನುತಾಪ 

ತರ ನಪುಂಸಕನಾಗಿ ಚರಿಸು ನಿರಂತರಾಯದಲಿ 
ಆಶೆ ಪೈಸರವೋಯ್ತು ಕಡು ಝಳ 

ಹರಿಯ) ಮರೆಯೊಗು ಹರನ ನೀನು 
ಸೂಸಿದುದು ಸುದ್ದಿ ನಲಿ ಕಂಗಳು 

ಸರಿಸು ನಿಮ್ಮಯ್ಯಂಗೆ ಹೇಳಿದ 

ပု 
ಕೇಸುರಿಯ ಮುಕ್ಕುಳಿಸಿದವು ಹೆಕ್ಕಳಿಸಿ ಕಾಮಿನಿಯ ೩೬ ನಿರುತ ತಪ್ಪದುಹೋಗೆನುತ ಮೊಗದಿರುಹಿದಳು ಚಪಲೆ 
- ಸೋಂಪಡಗಿತು ಮುಖೇಂದು ತನುಲತೆ 

ಮಗನಾದನು ಬಹಳ ಧೈರ್ಯದ 
ಕಂಪಿಸಿದುದಡಿಗಡಿಗೆ ಮೈ ತನಿ | 

ಬೇಗಡೆಯ ಬಿಡೆ ಬಿಗಿದ ಬೆರಗಿನ 
ಗಂಪಿನಲಿ ಮಘಮಘಿಸಿತಮಲ ಸೈದಸಲಿಲದಲಿ 

ಮೂಗಿನಂಗುಲಿಗಳ ಧನಂಜಯನೊಲದು ನಿಜಶಿರವ 
ತಂಪಿನಲಿ ಶಿಖಿ ಮಧುರದಲಿ ಕಟು 

ಆಗಲಿದು ಸುರಭವನ ವಧುಗಳು 
ನುಂಪಿನಲಿ ಬಿರಿಸಮೃ ತದಲಿ ವಿಷ 

ನಾಗರಿಗರಿವರೆತ್ತ ಭಾರತ 
ಗುಂಪಿನಲ್ಲಿ ನೆಲೆಯಾದವೋಲ್ ಸತಿಗಾಯು ಘನರೋಪ ಭೂಗತರು ತಾವೆತ್ತಲಿದು ಘಟಿಸಿದುದು ವಿಧಿಯೆಂದ ೪೪ 


೧೯೧ 
ಅರಣ್ಯ ಪರ್ವ 
ಸುರಪತಿಗೆ ಸೂಚಿಸಿದೆನೇ ಮೇಣ 

ಮೊಗದ ತನಿ ಹಳಹಳಿಕೆ ನೇತ್ರಾಂ 
ಕರೆಸಿದನ ಕಮಲಾನನೆಯ ನಿ | 

ಬುಗಳೊಳದ್ದುದು ನಿಜ ಮನೋ ವೃ 
ಷ್ಟುರದ ನುಡಿಗಪರಾಧವುಂಟೇ ತಾನು ಮಾಡಿದುದು ತಿಗಳೊಳಗೆ ನುಡಿ ಮುಳುಗಿತೇನಿದು ಚಿತ್ರವಾಯ್ತಿಂದ ೫೦ 
ವರುಷತನಕ ನಪುಂಸಕದಲಾ 

- ನುಡಿಸ ತಲೆವಾಗಿದನು ಲಜ್ಜೆಯ 
ಚರಿಸ ಬಲ್ಲೆನೆ ಸಾಕು ದೇಹಾಂ| 

ಝಡಿತೆಯಲಿರೋಮ್ಮೆರಿದಂತೆವೆ 
ತರವನಂಗೀಕರಿಸುವೆನಲಾ ತನ್ನ ಸುಡಲೆಂದ ೪೫ 

ಮಿಡುಕದಿರೆ ಮುಗುಳಪ್ಪಿ ಹರಿ ಮೊಗ ನೆಗಡಿ ಮುಂಡಾಡಿ 
ಎಲೆ ವಿಧಾತ್ರ ಕೃತಾಪರಾಧ 

ಬಿಡು ಮನೊಗ್ಲಾನಿಯನು ಸತಿ ಕೆಡೆ 
ಸ್ಥಳಕೆ ದಂಡ ಪ್ರಾಪ್ತಿಯಲ್ಲದೆ 

ನುಡಿದುದೆಲ್ಲವನೆನಗೆ ಸೈರಿಸು 
ವಿಲಸಿತದ ವೇದಾರ್ಥದಲಿ ಮನ್ನಾದಿ ಮಾರ್ಗದಲಿ ಮಡದಿಯರಲೇನುಂಟು ಗುಣವೆನ್ನಾಣಿಹೇಳೆಂದ ೫೧ 
ಚಲಿಸದಾಚರಿಸಿದೊಡೆ ಧರ್ಮ 

- ಎಲೆ ಕಿರೀಟಿ ವೃಥಾ ಮನೋವ್ಯಥೆ 
ಸ್ಥಳದೊಳೇನು ನಿಮಿತ್ತವಕಟಾ 

ತಳಿತುದೇಕೂರ್ವಶಿಯ ಶಾಪದ 
ಗಳಿತ ಪೌರುಷನಾಗಿ ಬದುಕುವನಲ್ಲ ತಾನೆಂದ ೪೬ 

ಲಳುಕಿದ್ದೆ ತತ್ತೋಧ ನಿನಗುಪಕಾರವಾಯು ಕಣ 
- ತಪವನ್ನಾಚರಿಸಿದೊಡೆ ವರ ಪಾ 

ಹಳುವದಲಿ ಹನ್ನೆರಡು ವರುಷದ 
ಶುಪತ ಶರವೆನಗಾಯ್ತು ಧರ್ಮವೆ 

ತಲಹಿನಜ್ಞಾತದಲಿ ವರುಷವ 
ತಪವಲಾ ಯೆಂದರಿದು ನಡೆದರೆ ಷಂಡತನವಾಯ್ತು 

ಕಳೆವಡಿದು ಸಾಧನವೆಯಾಯ್ತು ಶಿಖಂಡಿತನವೆಂದ ೫೨ 
ತಪವೆರಡು ಸರಿ ಫಲದೊಳಾದುದು 

ಖೋಡಿಯಿಲ್ಲೆಲೆ ಮಗನೆ ಚಿಂತಿಸ 
ವಿಪರಿತದ ಗತಿ ಗಹನ ತರವೇ 

ಬೇಡ ನಿಮ್ಮ ಜ್ಞಾತದಲಿ ನೆರೆ 
ವಿಪುಳ ಕರ್ಮಸ್ಥಿತಿಯೆನುತ ತೂಗಿದನು ನಿಜಶಿರವ ೪೭ 

ಜೋಡಲಾ ಜಾಣಾಯ್ಕ ರಿಪುಜನ ದೃಷ್ಟಿಶರ ಹತಿಗೆ 
- ಶಿವನ ಶರವೆನಗಾಯ್ತು ರಿಪು ಕೌ 

ಕೂಡಿತಿದು ಪುಣ್ಯದಲಿ ಸುರಸತಿ 
ರವರ ರಕುತದ ರಾಟಳವನೆ 

ಮಾಡಿದಪಕೃತಿ ನಿನ್ನ ಭಾಷೆಯ 
ತುವೆನು ಕಟ್ಟಾ ಮುಡಿಯನೆಂಬೆನು ದುರುಪದೀ ಸತಿಗೆ ಬೀಡ ಸಲಹಿದುದರಿಯೆ ನೀ ಸಾಹಿತ್ಯನಲ್ಲೆಂದ ೫೩ 
ಇವಳು ಭಂಗಿಸಿ ಬೂತುಗೆಡಹಿದ 

- ಎಂದು ಪಾರ್ಥನ ಸಂತವಿಟ್ಟು ಪು 
ಹವಣನಾರಿಗೆ ಹೇಳುವೆನು ವರ 

ರಂದರನು ತನ್ನರಮನೆಗೆ ನಡೆ 
ಯುವತಿಗೀ ನುಡಿಯೊಸಗೆಯೇ ಹಾಯೆನುತ ಬಿಸುಸುಯ್ಯ ತಂದನರ್ಜುನ ಸಹಿತ ವಿವಿಧ ವಿನೋದವಿಭವದಲಿ 
- ಅರಸ ಕೇಳೆ ಚಿತ್ರಸೇನನ 

ಅಂದು ಶಿಖಿ ಪವನಾದಿಗಳು ನಲ 
ಕರೆಸಿ ಯರ್ವತಿ ಪಾರ್ಥ ಮಾಡಿದ 

ವಿಂದ ಕೊಟ್ಟರು ಶರವನಮರೀ 
ದುರುಳತನವನು ದೂರಿದೊಡೆ ಸುರಸತಿಯು 

ವೃಂದ ಸೂಸಿತು ಸೇಸೆಯನು ಜಯರವದ ರಭಸದಲಿ ೫೪ 
ಸುರಪತಿಗೆ ಗಂಧರ್ವನಿವರಿ 

- ಸುರವನರುಹಿದನು ಶಸ್ತೂ 
ಬೃರ ನಿರೋಧ ನಿಬಂಧನವನೆ 
ಚರಿಸಲರ್ಜುನನರಮನೆಗೆ ಬಂದನು ಬಲಧ್ವಂಸಿ 

ತರ ರಹಸ್ಯವನವನವರ ಭುವನದ 
೪೯ 

ಭರತ ವಿದ್ಯೆಯನರುಹಿಸಿದನಾ ಶಾಸ್ತ್ರವಿಧಿಯಿಂದ 
- ಮಗನಪ್ಪಿದನೆನ್ನ ತಂದೆಗೆ 

ಸುರರಿಗಲಣಸಾದ ದೈತ್ಯರ 
ದುಗುಡವೇಕೆನ್ನಾನೆಗೆತ್ತಣ 

ನೊರಸಿದನು ತಕ್ಕೀರ್ತಿಲತೆ ಕುಡಿ 
ಬೆಗಡಿನ್ನರಸಂಗಿದೆತ್ತಣ ದೆಸೆಯ ದುಮ್ಮಾನ 

ವರಿದು ಬೆಳೆದುದು ವೀರನಾರಾಯಣನ ಮೈದುನನ ೫೫ 


9 


ಮ ಹಾ ಭಾರ ತ 


[ ಸಂಧಿ 


ಒಂಬತ್ತನೆಯ ಸಂಧಿ 


ಸೂ 


ಸಕಲ ಮುನಿಜನ ಸಹಿತ ಗಿರಿವನ 
ನಿಕರದಲಿ ತೊಳಲಿದನು ರಾಜ 
ವ್ಯಕ ಶಿರೋಮಣಿ ಧರ್ಮನಂದನ ತೀರ್ಥಯಾತ್ರೆಯಲಿ 


ಅರಸ ಕೇಳೆ ಪಾರ್ಥನಿದ್ದನು 
ವರುಷವೈರರೊಳಿಂದ್ರ ಭವನದ 
ಸಿರಿಯ ಸಮ್ಮೇಳದ ಸಗಾಢದ ಸೌಮನಸ್ಯದಲಿ 
ನರನ ಹದನೇನೊ ಧನಂಜಯ 
ನಿರವದಲ್ಲಿ ಕಿರೀಟಿ ನಮ್ಮನು 
ಮರೆದು ಕಳೆದನಲಾ ಯೆನುತ ಯಮಸೂನು ಚಿಂತಿಸಿದ ೧ . 

ಕಳುಹಿದನು ಲೋಮಶನನವನೀ 
ತಳಕೆ ಸುರಪತಿ ಸಿತಹಯನ ಕೌ 
ಶಲವನೊಡ ಹುಟ್ಟಿದರಿಗರುಹಲಿಕಭ್ರ ಮಾರ್ಗದಲಿ 
ಇಳಿದನಾ ಮುನಿಪತಿ ಧರಿತ್ರೀ 
ತಳಕೆ ಕಾಮ್ಯಕ ನಾಮ ವನದಲಿ 
ತಳಿರ ಗೂಡಾರದಲಿ ಕಂಡನು ಧರ್ಮ ನಂದನನ 

ಈತನಿದಿರೆದ್ದ ರ್ಫ್ಯ ಪಾದ್ಯವ 
ನಾ ತಪೋನಿಧಿಗಿತ್ತು ಬಹಳ 
ಪ್ರೀತಿಯಲಿ ಬೆಸಗೊಂಡನವರಾಗಮನ ಸಂಗತಿಯ 
ಆತನಮಲ ಸ್ವರ್ಗಸದನ ಸು 
ಖಾತಿಶಯವನು ತಿಳುಹಿದನು ಪುರು 
ಹೂತ ಭವನದಲರ್ಜುನನ ವಾರತೆಯ ವಿವರಿಸಿದ 
- ನುಡಿ ನುಡಿಗೆ ಸುಕ್ಷೇಮ ಕುಶಲವ 
ನಡಿಗಡಿಗೆ ಬೆಸಗೊಂಡು ಪುಳಕದ 
ಗುಡಿಯ ಬೀಡಿನ ರೋಮಪುಳಕದ ಪೂರ್ಣ ಹರುಷದಲಿ 
ಪೊಡವಿಯಧಿಪತಿ ಬಳಿಕ ತೊಳಿಲಿದ 
ನಡವಿಯಡವಿಯ ತೀರ್ಥಯಾತ್ರೆಗೆ 
ಮಡದಿ ನಿಜ ಪರಿವಾರವವನೀದೇವಕುಲ ಸಹಿತ ೪ 

ವರ ಪುಲಸ್ತ್ರ ಮುನೀಂದ್ರ ಭೀಷ್ಮಂ 
ಗರುಹಿದುತ್ತಮ ತೀರ್ಥವನು ವಿ . 
ಸ್ತರಿಸಿದನು ಲೋಮಶ ಮುನೀಶ್ವರನವನಿಪಾಲಂಗೆ 
ಧರಣಿಪತಿ ಬೃಹದನನು ಪತಿ 
ಕರಿಸಿ ನಿಜ ರಾಜ್ಯಾಪಹಾರದ 
ಪರಮ ದುಃಖ ಪರಂಪರೆಯನರುಹಿದನು ಖೇದದಲಿ ೫ 

ಆತನೀತನ ಸಂತವಿಟ್ಟು 
ದೂತದಲಿ ನಳ ಚಕ್ರವರ್ತಿ ಮ 
ಹೀತಳವ ಸೋತನು ಕಣಾ ಕಲಿಯಿಂದ ಪುಷ್ಕರಗೆ 
ಭೂತಳವ ಬಿಸುಟಡವಿಗೈದಿದ 
ನಾತ ನಿಜವಧು ಸಹಿತ ವನದಲಿ 
ಕಾತರಿಸಿ ನಿಜಸತಿಯ ಬಿಸುಟನು ಹಾಯ್ದ ನಡವಿಯಲಿ ! 


ಬಳಿಕ ಕಾರ್ಕೋಟಕನ ದೆಸೆಯಿಂ 
ದಳಿಯೆ ನಿಜಖುತುಪರ್ಣ ಭೂಪನ 
ನಿಳಯಕೊಲೈಸಿದನು ಬಾಹುಕನೆಂಬ ನಾಮದಲಿ 
ಲಲನೆ ತೊಳಲಿದು ಬರುತ ತ ದೆಯ 
ನಿಳಯವನು ಸಾರಿದಳು ಬಳಿಕಾ 
ನಳಿನಮುಖಿಯಿಂದಾಯು ನಳ ಭೂಪತಿಗೆ ನಿಜರಾಜ್ಯ ೭ 

ಆತನಾಪತ್ತದು ಮಹೀಪತಿ 
ನೀ ತಳೋದರಿ ಸಹಿತ ನಿನ್ನಿ . 
ಭ್ರಾತೃಜನ ಸಹಿತೀ ಮಹಾಮುನಿ ಮುಖ್ಯಜನ ಸಹಿತ 
ಕಾತರಿಸುತಿಹೆ ನಿನ್ನವೊಲು ವಿ 
ಖ್ಯಾತರಾರೆ ಪುಣ್ಯತರರೆಂ 
ದಾ ತಪೋನಿಧಿ ಸಂತವಿಟ್ಟನು ಧರ್ಮನಂದನನ 

ನಳ ಮಹೀಪತಿಯಶ್ನ ಹೃದಯವ 
ತಿಳಿದು ರುತುಪರ್ಣನಲಿ ಕಾಲವ 
ಕಳೆದು ಗೆಲಿದನು ಪುಷ್ಕಳನ ವಿದ್ಯಾತಿಮಹಿಮೆಯಲಿ 
ಗೆಲಿದು ಕೌರವ ಶಕುನಿಗಳು ನಿ 
೩ಳೆಯ ಕೊಂಡರು ಮರಳಿ ಜೂಜಿಂ 
ಗಳುಕಬೇಡೆಂದಕ್ಷಹೃದಯವ ಮುನಿಪ ಕರುಣಿಸಿದ ೯ 

ಬಳಿಕ ಲೋಮಶ ಸಹಿತ ನೃಪಕುಲ 
ತಿಲಕ ಬಂದನಗಸ್ಯನಾಶ್ರಮ 
ದೊಳಗೆ ಬಿಟ್ಟನು ಪಾಳೆಯವನಾ ಮುನಿಯ ಚರಿತವನು 
ತಿಳುಹಿದನು ಲೋಮಶನು ವೃತ್ರನ 
ಕಲಹಕೆಂದು ದಧೀಚಿ ಮುನಿಪತಿ 
ಯೆಲುವನಮರರು ಬೇಡಿದುದನರುಹಿದನು ಜನಪತಿಗೆ ೧೦ 
- ಆ ಮುನಿಯ ಕಂಕಾಳದಲಿ ಸು 
ತ್ಯಾಮ ಕೊಂದನು ವೃತ್ರನನು ಬಳಿ 
ಕಾ ಮಹಾದಾನವರ ರಕ್ಕಸಕೋಟಿಜಲಧಿಯಲಿ 
ಭೀಮ ಬಲರಡಗಿದರು ಬಂದೀ 
ಭೂಮಿಯಲ್ಲಿ ವಸಿಷ್ಟನಾಶ್ರಮ 
ದಾ ಮುನೀಂದ್ರರ ತಿಂದರವರು ಸಹಸ್ರ ಸಂಖ್ಯೆಯಲಿ ೧೧ 
- ಚ್ಯವನನಾಶ್ರಮದೊಳಗೆ ಮೂರನು 
ತಿವಿದು ಭಾರಧ್ವಾಜನಾಶ್ರಮ 
ಕವರ ಮುನಿದೆಪ್ಪ ನುಂಗಿದರೇನನುಸುರುವೆನು 
ದಿವಿಜರಿತ್ತಲಗಸ್ಯನನು ಪರು 
ಠವಿಸಿದರು ಸಾಗರವನಾ ಮುನಿ 
ಹವಣಿಸಿದ ಜಠರದಲಿ ಕೊಂದನು ದೈತ್ಯದಾನವರ ೧೨ 


ಆ ರ ಜ್ಯಪ ರ್ವ 


೯ ] . 


ಸಗರಸುತ ಚರಿತವನು ಕಪಿಲನ 
ದೃಗುಶಿಖೆಲುರಿದುದನು ಬಳಿಕವ 
ರಿಗೆ ಭಗೀರಥನಿಳುಹಿದವರನದೀ ಕಥಾಂತರವ 
ವಿಗಡ ಮುನಿ ಇಲ್ವಲನ ವಾತಾ 
ಪಿಗಳ ಮರ್ದಿಸಿ ವಿಂಧ್ಯಗಿರಿ ಹ 
ಬುಗೆಯ ನಿಲಿಸಿದಗಸ್ಯಚರಿತವ ಮುನಿಪ ವರ್ಣಿಸಿದ ೧೩ 

ಕೇಳಿದನು ನೃಪ ಋಷ್ಯಶೃಂಗ ವಿ 
ಶಾಲ ಕಥೆಯ ಕಳಿಂಗ ದೇಶದ 
ಕೂಲವತಿಗಳ ಮಿಂದು ಗಂಗಾಜಲಧಿ ಸಂಗಮದ 
ಮೇಲೆ ವೈತರಣಿಯ ವರೋತ್ತರ 
ಕೂಲವನು ದಾಂಟಿದನು ನೃಪಕುಲ 
ಕಾಲಯವನಾಶ್ರಮಕೆ ಬಂದರು ರೇಣುಕಾಸುತನ ೧೪ 

ಪರಶುರಾಮನ ಕಾರ್ತವೀರ್ಯನ 
ಧುರದೊಳಿಪ್ಪತ್ತೊಂದು ಸೂಳಿನೊ 
ಛರಿದರಾಯರ ಕಂಠನಾಳದ ನೆತ್ತರಿನ ನದಿಯ 
ಪರಮ ಪಿತೃತರ್ಪಣವನಾತನ 
ಪರಶುವಿನ ನೆಣವಸೆಯ ತೊಳಹದ 
ವರನದಿಯ ವಿಸ್ತರಣವನು ಕೇಳಿದನು ಯಮಸೂನು ೧೫ 

ಬಂದನವನಿಪನಾ ಪ್ರಭಾಸದ 
ವಂದನೆಗೆ ಬಳಕಲ್ಲಿ ಯಾದವ 
ವೃಂದ ದರ್ಶನವಾಯು ಬಹುವಿಧ ತೀರ್ಥತೀರದಲಿ 
ಮಿಂದನಾತ ಗಯನ ಚರಿತವ 
ನಂದು ರೋಮಶ ಹೇಳಿದನು ನಲ 
ವಿಂದ ಸಂಯಾತಿ ಚ್ಯವನ ಸಂವಾದ ಸಂಗತಿಯ ೧೬ 

ಚ್ಯವನ ಮುನಿಯ ವಿವಾಹವನು ರೂ 
ಪವನು ಮುನಿಗನಿಗಳಿತ್ತು 
ನವರಿಗಾ ಮುನಿ ಮುಖ ಹವಿರ್ಭಾಗ ಪ್ರಸಂಗತಿಯ 
ಅವರಿಗಿಂದ್ರನ ಮತ್ಸರವ ದಾ 
ನವನ ನಿರ್ಮಾಣವನ್ನು ಬಳಿಕಿನೊ 
ಇವನಿಪಗೆ ಮಾಂಧಾತ ಚರಿತವನೊರೆದನಾ ಮುನಿಪ ೧೭ 

ಸೋಮಕನ ಚರಿತವ ಮರುತ್ತ ಮ 
ಹಾ ಮಹಿಮನಾಚಾರ ಧರ್ಮ 
ಸೋಮವನು ವಿರಚಿಸಿ ಯಯಾತಿಯ ಸತ್ಕಥಾಂತರವ 
ಭೂಮಿಪತಿ ಕೇಳಿದನು ಶಿಬಿಯು 
ಗ್ಲಾಮತನವನು ತನ್ನ ಮಾಂಸವ 
ನಾ ಮಹೇಂದ್ರಾಗ್ನಿಗಳಿಗಿತ್ರ ವಿಚಿತ್ರ ವಿಸ್ತರವ ೧೮ 

ಕೇಳಲಷ್ಟಾವಕ್ರ ಚರಿತವ 
ಹೇಳಿದನು ರೋಮಶ ಮುನೀಂದ್ರ ನೃ 
ಪಾಲಕಂಗರುಹಿದನು ಯಾವತ್‌ ಖುಷಿಯ 
ಬಾಳಡವಿ ಬಯಲಾಯ್ತು ಫಲ 
ಜಾಲ ಸವೆದುದು ಗಂಧಮಾದನ 
ಶೈಲವನದಲಿ ವಾಸವೆಂದವನೀಶಹೊರವಂಟ 

K .BK, 


ಅರಸ ಬಂದನು ಗಂಧಮಾದನ 
ಗಿರಿಯ ತಪ್ಪಲಿಗಗ್ನಿಹೋತ್ರದ 
ಪರಮ ಋಷಿಗಳು ಮಡದಿ ಸಕಲ ನಿಯೋಗಿಜನ ಸಹಿತ 
ಸರಸಿ ನೆರೆಯವು ಸ್ನಾನ ಪಾನಕೆ 
ತರು ಲತಾವಳಿಗಳು 
ನರಮನೆಯ ಸೀವಟಕೆ ಸಾಲವು ನೃಪತಿ ಕೇಳೆಂದ ೨೦ 

ಮರುದಿವಸವಲ್ಲಿಂದ ಬೆಟ್ಟದ 
ಹೊರೆಗೆ ನಡೆತರಲಭ್ರದಲ್ಲಿ ಗುಡಿ 
ಯಿರಿದು ಮೆರೆದುದು ಮೇಘ ಮಿಂಚಿದುದಖಿಳ ದೆಸೆದೆಸೆಗೆ 
ಬರಸಿಡಿಲ ಬೊಬೈಯಲಿ ಪರ್ವತ 
ಬಿರಿಯೆ ಬಲುಗತ್ತಲೆಯ ಬಿಂಕಕೆ 
ನರರ ಕಣುಮನ ಹೊಳೆ ತೊಳಿತು ಮಳೆ ಮಹೀತಳವ ೨೧ 

ಮರನ ಮರ ತಕ್ಕೆ ಸಿದವು ಕುಲ 
ಗಿರಿಯ ಗಿರಿ ಮುಂಡಾಡಿದವು ತೆರೆ 
ತೆರೆಗಳಲಿ ಗಂಟಿಕ್ಕಿದವು ಸಾಗರದ ಸಾಗರದ 
ಧರಣಿಗಿಕ್ಕಿದಿಳಿ೦ಪನಡಕಿಲು 
ಜರಿಯದಿಹುದೇ ಜಗದ ಬೋನಕೆ 
ಹರಿಗೆ ಹೇಳೆನೆ ಬೀಸಿದುದು ಬಿರುಗಾಳಿ ಬಿರುಸಿನಲಿ ೨೨ 

ಕೆದರಿತಲ್ಲಿಯದಲ್ಲಿ ಮಳೆಯಲಿ 
ಹುದುಗಿತಲ್ಲಿಯದಲ್ಲಿ ಕಣಿಗಿಲು 
ಕದಳಿಗಳ ಮರೆಗೊಂಡುದಲ್ಲಿಯದಲ್ಲಿ ಹರಿಹರಿದು 
ಬೆದರಿತಲ್ಲಿಯದಲ್ಲಿ ಕರಕರ 
ದೊದರಿತಲ್ಲಿಯದಲ್ಲಿ ಬಲುವಳೆ 
ಸದೆದುದಿವರನು ಸೇಡುಗೊಂಡುದು ಜನದ ಸುಮ್ಮಾನ ೨೩ 

ಬಗಿದು ಹೊಕ್ಕರು ಮೆಳೆಗಳನು ಮಿಂ 
ಚುಗಳ ಕಂಬೆಳಗಿನಲಿ ದಾರಿಯು 
ತೆಗೆ ತೆಗೆದು ಸಾರಿದರು ಸಂದಣಿ ಮರನ ಹೆಮ್ಮರನ 
ಬಿಗಿದರೋಮದ ಹುದಿದ ಕೈಗೊ 
ಪೈಗಳ ನಡುಕದ ಮೈಯ ಕಡು ಸೇ | 
ಡುಗಳ ಶೀತದ ಸಕಲಜನ ಹುದುಗಿದುದರಣ್ಯದಲಿ ೨೪ 

ಹೊಳೆವ ಕಂಗಳ ಕಾಂತಿ ಬಲುಗ 
ತಲೆಯ ಝಳಪಿಸೆ ಘೋರ ವಿಪಿನ 
ಇಳಿಕುಲಾಳಕಿ ಬಂದಳೊಬ್ಬಳೆ ಮಳೆಗೆ ಕೈಯೊಡ್ಡಿ 
ಬಲಿದು ಮೈ ನಡನಡುಗಿ ಹಲು ಹಲು 
ಹಳಚಿ ನೆನೆದಳು ವಾರಿಯಲಿ ತನು 
ಹಳಹಳಿಸೆ ಬಳಲಿದಳು ಚರಣದ ಹೊನಲ ಹೋರಟೆಗೆ ೨೫ 
- ಎಡಹುಬೆರಳಿನ ಕಾಲ ಮುಳುಗಳ 
ಕಡುವಳೆಯ ಘಾಟಲಿಪ ಗಾಳಿಯ 
ಸಿಡಿಲು ಮಿಂಚಿನ ಗಲ್ಲಣಿಯ ಘೋರಾಂಧಕಾರದಲಿ. 
ಒಡನೆ ಮಾನಿಸರಿಲ್ಲ ಕರೆದೊಡೆ 
ನುಡಿವರಿಲ್ಲ ಕರದಯದಿ ತಡ 
ವಿಡುತ ಪೈಸರದೊಳಗೆ ಸೂಸಿತು ಮೈ ಮಹಾಸತಿಯ ೨೬ 


ಥಯ 


13 


ಮ ಹಾ ಧಾ ರ ತ 


ಗಾಳಿಗೊರಗಿದ ಕದಳಿಯಂತಿರೆ 

ರಾಯ ಕೇಳೆ ಕಮಲನಾಭನ 
ಲೋಲಲೋಚನೆ ಥಟ್ಟುಗೆಡೆದಳು 

ಮಾಯೆಯೋ ನಾವರಿಯೆವಾಕ್ಷಣ 
ಮೇಲುಸುರ ಬಲುಮರ್ಧೆಯಲಿ ಮುದ್ರಿಸಿದ ಚೇತನದ ವಾಯುವೇಗದಲಧ್ರದಿಂದಿಳಿತಂದನಮುರಾರಿ 
ಬಾಲೆಯಿರೆ ಬೆಳಗಾಯು, ತೆಗೆದುದು 

೩೩ 
ಗಾಳಿ ಬಿರುವಳೆ ಭೀಮ ನಕುಲ ನ್ಯ 

- ವೀರದೈತ್ಯನ ಬಹಳ ದುಪ್ಪರಿ 

ವಾರವದನಾರೆಣಿಸುವರು ಮುಂ 
ಪಾಲರರಸಿದರಿಕೆಯನ್ನು ಕಂಡವರ ಬೆಸಗೊಳುತ ೨೭ 

ಗಾರಿರುಳ ತನಿಯರಕ ನೀಲಾಚಲದ ಖಂಡರಣಿ 
- ಬರುತ ಕಂಡರು ಬಟ್ಟೆಯಲಿ ನಿ 

ಘೋರರಾಹು ವ್ಯೂಹವೆನೆ ಸುರ 
ರ್ಭರದ ಮೂರ್ಛಾ ಮೋಹಿತಾಂತಃ 

ವೈಗಿಗಳ ಮೈಗಾಂತಿ ಲಹರಿಯ 
ಕರಣಿಯನು ಹಾಯೆನುತ ಬಿದ್ದರು ಪವನಜಾದಿಗಳು ಪೂರದಲಿ ಜಗ ಮುಳುಗೆ ಬಂದುದು ಲಕ್ಷ ಸಂಖ್ಯೆಯಲಿ ೩೪ 
ಧರಣಪತಿ ತೆಗೆದೀಕೆಯನು ಕು 

- ದೇವ ಬೆಸಸಾ ನಮ್ಮ ಬರಿಸಿದು 
ಳ್ಳಿರಿಸಿ ತನ್ನ ಯ ತೊಡೆಯ ಮೇಲಾ 

ದಾವ ಹದನು ನವೀನ ಭಟರಿದೆ | 
ದರಿಸಿ ಮಂತ್ರಿಸಿ ನೀರ ತಳಿದನು ರಕ್ಷೆಗಳ ರಚಿಸಿ ೨೮ | 

ದೇವರಿಪುಗಳು ಹೇಳು ನೆನಹಿನ ರಾಜಕಾರಿಯವ 
ಉಪಚರಿಸಿ ರಕ್ಷೆಪ್ಪುಸೂಕ್ತದ 

ಅವುದೆನಗುದ್ಯೋಗವೆನೆ ಸಂ 
ಜಪವ ಮಾಡಿಸಿ ವಚನ ಮಾತ್ರದ 

ಭಾವಿಸಿದನಸುರನನು ಜಾರುವ 
ರಷಣದಲಿ ರಚಿಸಿದನು ಗೋಧನ ಭೂಮಿ ದಾನವನು ಜೀವಮರುತನ ಮರಳಿ ನಿಲಿಸಿತು ನಿನ್ನ ನುಡಿಯೆಂದ ೩೫ 
ನೃಪತಿ ಕೇಳೆಂದೆರಡು ಗಳಿಗೆಯೊ 

ದುರ್ಗವಿದೆ ನಮ್ಮಂಫ್ರಿ ಶಕ್ತಿಯ 
ತುಪಹರಿಸಿದುದು ಮೂರ್ಛ ಸತ್ಯ 

ನುಗ್ಗಿ ಬೀತುದು ಸಾಹಸಿಗ ನೀ 
ವ್ಯಪಗಕ್ಷರ್ಯರನು ಕಂಡಳು ಕಾಂತೆ ಕಣ್ಣಿರೆದು ೨೯ 

ನಗ್ಗಳೆಯರಿದೆ ನಿನ್ನವರು ಪಡಿಗಿರಿಗಳಾ ಗಿರಿಗೆ 
ನೆಲೆವನೆಯ ಮಾಡದಲಿ ರತ್ನಾ 

ಹುಗ್ಗಿಗರ ಹೆಗಲೇರಿಸೊಂದೇ 
ವಳಿಯ ನುಜ್ಞೆಳಗಿನಲಿ ಹಂಸೆಯ 

ಲಗ್ಗೆ ಯಲಿ ನಡೆಸೆನೆ ಹಸಾದದ 
ತುಳಿಯ ಮೇಲ್ಯಾಸಿನಲಿ ಪವಡಿಸುವಿಕೆಗಿಂದೀಗ 

ಮೊಗ್ಗೆಗೈಗಳ ದನುಜ ತಗ್ಗಿ ದನರಸನಿದಿರಿನಲಿ ೩೬ 
ಹಳುವದಲಿ ಘೋರಾಂಧಕಾರದ 

- ಹೊತ್ತನರಸನನರಸನನುಜರ 
ಮಳೆಯೊಬ್ಬಳೆ ನಡೆದು ನೆನೆದೀ 

ನೆತ್ತಿದನು ನೃಪನರಸಿಯನು ಬಳಿ 
ಕಲುನೆಲದೊಳೊರಗಿದಳೆನುತ ಮರುಗಿದನು ಧರಣೀಶ೩೦ 

ಕೆತ್ತಿ ಕೈವೀಸಿದನು ಭಟರಿಗೆ ತೋರಿ ಪರಿಜನವ 
- ಹರೆದುದುಬ್ಬಿದ ಮೂರ್ಛ ಕರಣಿ 

ಹೊತ್ತರನಿಬರನಸುರ ಭಟರೊ 
ತೃರದ ಕಳವಳವಡಗಿತರಸನ 

ತೊತೆಯಾದುದು ಬೆನ್ನಿನಲ್ಲಿ ಬಿಗಿ 
ನರಸಿ ಸಂತೈಸಿದಳು ತಪ್ಪೇನಿದು ಪುರಾಕೃತದ 

ದತ್ತಿ ಹಾಯ್ಕರು ಮುಗಿಲ ಥಟ್ಟಿನ ಪರಿಯ ಜೋಡಿನಲಿ 
ಪರುಠವಣಿಗೇಕಳಲು ಮುಂದಣ 

ಅಸುರ ದೇಹಸ್ಪರ್ಶವಸ್ತಮಂ 
ಗಿರಿಯ ಗಮನೋಪಾಯವನು ಗೊ 

ಜಸವಲಾ ತನಗೆನುತ ಮುನಿ ರೋ 
ಚರಿಸಿರೇ ಸಾಕೆಂದಳಂಬುಜಮುಖಿ ಮಹೀಪತಿಗೆ ೩೧ 

ಮಶನು ಗಗನೇಚರರ ಗತಿಯಲ್ಲಿ ಬಂದವರೊಡನೆ 
ಇದೆ ಮುನಿವ್ರಜವಗ್ನಿ ಹೋತ್ರಿಗ 

ವಿಷಮ ಗಿರಿಕಾನನಕದಧ್ರ 
ಳಿದೆ ಕುಟುಂಬಿಗಳಾಪ್ತ ಪರಿಜನ 

ಪ್ರಸರವನು ಹಿಂದಿಕ್ಕಿ ಹೊದ್ದಿದ 
ವಿದೆ ವರ ಸ್ತ್ರೀ ಬಾಲ ವೃದ್ದ ನಿಯೋಗಿಜನ ಸಹಿತ 

ರೆಸೆವ ನರ ನಾರಾಯಣಾಶ್ರಮ ವರ ತಪೋವನವ ೩೮ 
ಇದೆ ಮಹಾಕಾಂತಾರವಿನಿಬರ 

ಅಲ್ಲಿಯಖಿಳ ಋಷಿವ್ರಜವು ಭೂ 
ಪಥಕೆ ವನ ಮಾರ್ಗದಲ್ಲಿ ಸೇರುವ 

ವಲ್ಲಭನನಾತಿಥ್ಯ ಪೂಜಾ 
ಹದನ ಕಾಣಿನು ಶಿವ ಶಿವೆಂದಳು ಕಾಂತೆ ಭೂಪತಿಗೆ ೩೨ 

ಸಲ್ಲಲಿತ ಸಂಭಾವನಾ ಮಧುರೋಕ್ತಿ ರಚನೆಯಲಿ 
ಡಿಗೆ ಪಾಂಡವ 

ಅಲ್ಲಿಗಲ್ಲಿಗೆ ಸಕಲ ಮುನಿ ಜನ 

ವೆಲ್ಲವನ್ನು ಮನ್ನಿಸಿದನಾ ವನ 
ರಾಯ ಮೆಚ್ಚಿದನಿನ್ನು ಗಮನೊ . 

- ದಲ್ಲಿ ನೂಕಿದನೆಂಟು ದಿನವನು ನೃಪತಿ ಕೇಳೆಂದ ೩೯ 
ಪಾಯವೆಂತೆಂದೆನುತ ಚಿಂತಿಸಿದನು ಘಟೋತ್ಕಚನ 


[ ೩೭ 


3 


3 


ಅರಣ್ಯ ಪರ್ವ 


೧೯೫೫ 


೧೦ ] 


ಹತ್ತನೆಯ ಸಂಧಿ 


ಸೂ . ಕಂಡವಡವಿಯೊಳನಿಲಜನನಾ 

ಖಂಡಲನ ತನುಜನ ಪತಾಕಾ 
ದಂಡದಲಿ ನಿಲುವಂತೆ ವರವನು ಪಡೆದನಾ ಭೀಮ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ನರ ನಾರಾಯಣಾಶ್ರಮ 
ಕೂಲವತಿಗಳ ನಂದನದ ನಿರ್ಮಳ ಸರೋವರದ 
ಕೇಳಿಕೆಯ ನವಿಲುಗಳ ತುಂಬಿಯ 
ಮೇಳವದ ಗೀತದ ವಿನೋದದ 
ಲಾಳಿದರು ವನವಾಸ ಸಾಮ್ರಾಜ್ಯವನು ಸೊಗಸಿನಲಿ ೧ 
- ಪರಮ ಧರ್ಮಶ್ರವಣ ಸೌಖ್ಯದೊ 
ಳರಸನಿರೆ ಬದರಿಯಲಿ ಪೂರೊ | 
ತರದ ದೆಸೆವಿಡಿದೆಸಗಿತತಿಶಯ ಗಂಧ ಬಂಧುರದ 
- ಭರಣಿ ಮನ್ಮಥಪೋತ ವಣಿಜನ 
ತರಣಿ ತರುಣ ಭ್ರಮರ ಸೇವಾ 
ಸರಣಿಯೆನೆ ಸುಳಿದುದು ಸಮಾರಣನಾ ಮಹಾದ್ರಿಯಲಿ ೨ 

ಸರಸ ಸೌಗಂಧಿಕದ ಪರಿಮಳ . 
ಭರದ ಭಾರವಣಿಯಲಿ ತಿಳಿಗೊಳ 
ನುರುಬುದರೆಗಳ ತಿವಿದುಳಿನ ತುಂತುರು ತುಪಾರದಲಿ 
ಮೊರೆದೂಗುವ ಮರಿದುಂಬಿಗಳ ಮೋ 
ಹರದ ಮೊಡಾಮೋಡಿಯಲಿ ಡಾ 
ವರಿಸಿತ್ಯದಿಂದ್ರಿಯದಿಂದಿರೆ ಸಕಲ ಮುನಿಜನವ ೩ 
- ಮೇಲುರತದಲಿ ಪರಿಮಳದ ವೈ 
ಹಾಳಿಯಲಿ ಸಲೆ ಬೀದಿವರಿದು ಚ 
ಡಾಳಿಸುವ ಸೊಗಸಿನಲಿ ಸೋಂಪಾದಳು ಸರೋಜಮುಖಿ 
ಸೋಲಿಸಿತಲಾ ಚೂಣಿಯಲಿ ಸಂ 
ಪಾಳಿಸಿದ ಸೌಗಂಧವಿನ್ನು ವಿ 
ಶಾಲ ಪದುಮವದೆಂತುಟೆನುತವೆ ತೂಗಿದಳು ಶಿರವ ೪ 
- ಅರಸನಲಿ ಮೇಣ್ ನಕುಲ ಸಹದೇ 
ವರಲಿ ತನ್ನ ಮನೋರಥಕೆ ವಿ 
ಸ್ತರಣವಾಗದು ನುಡಿವಡಿಲ್ಲರ್ಜುನ ಸಮಿಾಪದಲಿ 
ಅರಿಭಯಂಕರ ಭೀಮನೇ ಗೋ 
ಚರಿಸುವನಲಾಯೆನುತಲಾತನ 
ಹೊರೆಗೆ ಬಂದಳು ನಗುತ ನುಡಿದಳು ಮಧುರ ವಚನದಲಿ ೫ 

ಬ ನಗುತ ನುಡಿದಳು ಮಧುರ ವಚನದಲಿ ೫ 
- ಹಿರಿದು ಸೊಗಸಾಯೆನಗೆ ಪೂರ್ವದ 
ಪರಿಮಳದ ಕೇಳಿಯಲಿ ನೀನಾ 
ಸರಸಿಜವ ತಂದಿತ್ತು ತನ್ನ ಮನೋರಥ ವ್ಯಥೆಯ 
ಪರಿಹರಿಪುದೆನ ' ಬುಜವದನೆಯ 
ಕುರುಳನುಗುರಲಿ ತಿದ್ದಿದನು ತ 
ತೃರಸಿಜವ ತಹೆನೆನುತ ಕೊಂಡನು ನಿಜ ಗದಾಯುಧವ ೬ 


ಬಿಗಿದು ಬತ್ತಳಿಕೆಯನು ಹೊನ್ನಾ 
ಯುಗದ ಖಡ್ಡ ಶರಾಸನವ ಕೊಂ 
ಡಗಧರನ ನೆನೆದನಿಲಸುತ ಹೊರವಂಟನಾಶ್ರಮವ 
ಬಗಿದು ಹೊಕ್ಕನರಣ್ಯವನು ಬೊ 
ಬೈಗಳ ಬಿರುಬಿನ ಬಾಹುಸತ್ವದ 
ವಿಗಡ ಭೀಮನ ಕಾಲುದುಳಿ ಕಂಪಿಸಿತು ಕಾನನವ ೭ 

ಒದರಿದರೆ ಪರ್ವತದ ಶಿಖರದ 
ಲುದುರಿದವು ಹೆಗ್ಗುಂಡುಗಳು ಮುರಿ 
ದೊದೆಯೆ ಬಿದ್ದುವುಬೇರು ಸಹಿತ ಮಹಾದ್ರುಮಾಳಿಗಳು 
ಗದೆಯ ಹೊಯ್ದಿನ ಗಂಡಶೈಲಿ 
ಕದಳಿಗಳೊ ತಾವರಿಂ 
ಮದಮುಖನ ಪರಿಮಸಕ ಮುರಿದುದು ಗಿರಿ ತರುವಜವ ೮ 
- ಮುಡುಹು ಸೋಂಕಿದೊಡಾ ಮಹಾದಿಗ 
ಳೊಡನೆ ತೋರಹತರು ಕೆಡೆದುವಡಿ 
ಯಿಡಲು ಹಜ್ಜೆಗೆ ತಗ್ಗಿದುದು ನೆಲ ಸಹಿತ ಹೆದ್ದವರು 
ಒಡೆದುದಿಲೆ ಬೊಬ್ಬಿರಿತಕೀತನ 
ತೊಡೆಯ ಗಾಳಿಗೆ ಹಾರಿದವು ಕಿರು 
ಗಿಡ ಮರಂಗಳು ಫಾರಿ ನಡೆದನು ಭೀಮನಡವಿಯಲಿ ೯ 

ಹುಲಿ ಕರಡಿ ಕಾಡಾನೆ ಸಿಂಹಾ 
ವಳಿಗಳೀತನ ದನಿಗೆ ಯೋಜನ 
ವಳೆಯದಲಿ ಹಾಯೊಡಿದವು ನೋಡುತ್ತ ಮುರಿಮುರಿದು 
ಹಳುವ ತಳಪಟವಾಯು ದಿಗ್ಗಜ 
ತುಳಿದ ಬಾಳೆಯ ವನದವೊಲು ವೆ 
ಗ್ಗಳೆಯನೆ ಕಲಿಭೀಮ ಬಂದನು ವನದ ಮಧ್ಯದಲಿ ೧೦ 
- ಬಿರಿದವಗಳನಿಲಸುತನು 
ಬೃರದ ಬೊಬ್ಬೆಗೆ ಮಿಕ್ಕ ಮೃಗತತಿ 
ಶರಭ ಶಾರ್ದೂಲಂಗಳಿಲ್ಲ ವಿಲೋಚನಾಂತದಲಿ 
ಮರ ಗಿರದ ಮೃಗಗಿಗದ ಮಾತೇ 
ನರಸ ಭೀಮನ ದನಿಗೆ ಬೆಚ್ಚದೆ 
ಗಿರಿ ಗುಹೆಗಳೇ ಮಲೆತು ನಿಂದವು ದನಿಗೆ ದನಿಗೂಡುತ ೧೧ 

ಆ ಮಹಾದ್ರಿಯ ತಪ್ಪಲಲಿ ನಿ 
ಸ್ಪೀಮ ಕದಳೀಷಂಡದಲಿ ರಘು 
ರಾಮನಾವು ಸುಧಾಭಿಷೇಕ ಸಮಗ್ರಸೌಖ್ಯದಲಿ 
ಭೀಮ ವಿಕ್ರಮನಿದ್ಧನೀಯು 
ದ್ದಾಮ ಸಿಂಹ ಧ್ವನಿಗೆ ನಿದ್ರಾ 
ತಾಮಸದ ತನಿಮದವಡಗೆ ಕಂದೆರೆರನಾ ಹನುಮ ೧೨ 

13 * 


೧೯೬ ಮ ಹಾ ಧಾ ರ ತ 

[ ಸಂt 
ಏನಿದೆತ್ತಣ ರಭಸವಿ ಗಿರಿ 

ಮಿಡುಕದದು ಮಹಿಯಿಂದ ಭೀಮನ 
ಸಾನುವಿದಮಾನುಷ ವಿಹಾರ 

ಕಡುಹು ನಿಂದುದು ಬಾಲದಲಿ ತುದಿ 
ಸ್ಥಾನವಿವನಾರೋ ಮಹಾದೇವಾ ಪ್ರಚಂಡನಲ 

ನಡುಗದನಿಲಜನಂಗವಟ್ಟದ ಕಡುಹು ಕಂಪಿಸದು 
ಈ ನಿನದವೆಮ್ಮ೦ದಿನಗ್ಗದ 

ತೊಡಕೆ ಕೆಟ್ಟುದು) ಕಾರ್ಯ ದುರ್ಬಲ 
ವಾನರನ ಗರ್ಜನೆಗೆ ಗುರುವಾ 

ನೊಡನೆ ಭಂಗವ್ಯಾಪ್ತಿ ತನ್ನನು| 
ಯೇನನೆಂಬೆನೆನುತ್ತ ಮೆಲ್ಲನೆ ಮಿಡುಕಿದನು ಹನುಮ ೧೩ ಸುಡಲೆನುತ ಹಿಮ್ಮೆಟ್ಟಿ ಮಮ್ಮಲ ಮರುಗಿದನು ಭೀಮ ೨೦ 
- ಮುರಿಯದಂತಿರೆ ಲಘುವಿನಲಿ ಹೆ 

ಈತ ಕಪಿರೂಪದ ಸುರೇಂದ್ರನೊ , 
ಮೂರನನೊಯ್ಯನೆ ನೆಮ್ಮಿ ಕುಳ್ಳಿ 

ಭೂತನಾಥನೊ ಮೇಣು ವಿಮಳ 
ರ್ದರಿ ದಿಶಾಪಟ ನುಡಿಸಿದನು ಪವಮಾನನಂದನನ ತ್ರೇತೆಯಲಿ ದಶಮುಖನ ಹಾಣಾಹಾಣಿಗಳ ಕಪಿಯೊ 
ಭರವಿದೆಲ್ಲಿಗೆ ಮರ್ತ್ಯನೋ ಖೇ 

ಏತರವು ನಮ್ಮು ಬೃಟೆಗಳಿಂ 
ಚರನೋ ದೈತ್ಯನೊ ದಿವಿಜನೋ ಕಿ 

ದೀತ ಗೆಲಿದನು ಬಾಲದಲಿ ಸ 
ರನೊ ನೀನಾರೆಂದು ಭೀಮನ ನುಡಿಸಿದನು ಹನುಮ ತಾತಿಶಯವಿನ್ನಿ ವನೊಳೆಂತುಟೊ ಶಿವ ಶಿವಾಯೆಂದ ೨೧ 
ನಾವು ಮರ್ತ್ಯರು ದೂರದಲಿ ರಾ 

- ಭೀಮ ಗದೆ ತಾನಕಿ ನಿಲಲು 
ಜೀವಗಂಧ ಸಮಾರಣನ ಸಂ 

ದ್ಯಾಮ ಬಾಲದ ನಿದ್ರೆ ತಿಳಿಯದು 
ಭಾವನೆಗೆ ಸೊಗಸಿದಳು ಸತಿಯಾಕೆಯ ವಚಸ್ಸಿ ನಲಿ 

ರೋಮತತಿ ಮಸೆಗಾಣಿಸಿದವೆನುತುತ್ತಮಾಂಗದಲಿ 
ತಾವರೆಯ ತಹೆನೆನುತ ಸಿಂಹ ವಿ 

ಈ ಮನುಷ್ಯ ಶರೀರವಪಜಯ 
ರಾವದಲಿ ವಿಕ್ರಮಿಸೆ ವಿಗಡನ 

ಧಾಮವಲ್ಲಾ ಶಿವ ಶಿವಾ ನಿ 
ದಾವರಿಸಿ ಬಲುಬಾಲ ತಡೆದುದು ಪವನಜನ ಪಥವ ೧೫ ಸ್ಪೀಮ ಕಪಿ ನೀನಾರೆನುತ ಪವನಜನ ಬೆಸಗೊಂಡ ೨೨ 
- ಗದೆಯ ಮೊನೆಯಲಿ ನೂಕಿದನು ರೋ 

ನಾವು ವಾನರರಡವಿಯಲಿ ಫಲ 
ಮದಲಿ ಚಲಿಸದು ಬಾಲ ನೋಡಿದ 

ಜೀವಿಗಳು ನಿಸ್ಸತ್ಪರಿಲ್ಲಿಯ 
ನಿದು ವಿಚಿತ್ರವಲಾಯೆನುತ ನುಡಿಸಿದನು ಕಪಿವರನ ಠಾವ ಬಿಡಲನ್ಯತ್ರ ಗಮನತ್ರಾಣವಿಲ್ಲೆಗೆ 
ಒದೆದಡದ್ರಿಗಳಳಿವವೆನ್ನಂ 

ನೀವು ದಿಟವಾರೆ ಮಹಾ ಸಂ 
ಗದಲಿ ನಾ ಬಲ್ಲಿದನು ಬಾಲದ 

ಭಾವಿತರು ಸುರ ನರ ಭುಜಂಗ 
ಕದವ ತೆಗೆ ಬಟ್ಟೆಯಲೆನುತ ಗರ್ಜಿಸಿದನಾ ಭೀವು ೧೬ ಭಾವ ಕುಲ ನಿಮಗೆಂದು ಭೀಮನ ನುಡಿಸಿದನು ಹನುಮ ೨8 
- ನೀವು ಬಲ್ಲಿದರಿದಕೆ ಸಂಶಯ 

ಮನುಜರಾವ್ಸೋಮಾಭಿಕುಲದಲಿ 
ವಾವುದಲ್ಲದೋಡೀ ಮುದ ದ್ವೀಪ 

ಜನಿಸಿದನು ವರ ಪಾಂಡುವಾತನ 
ವೀ ವಿಹಗಕುಲವೀ ಮೃಗವ್ರಜವಂಜುವವೆ ನಿಮಗೆ 

ತನುಜರಾವು ಯುಧಿಷ್ಠಿರಾರ್ಜುನ ಭೀಮ ಯಮಳರೆನೆ 
ನಾವು ವೃದ್ದರು ನಮ್ಮ ಬಾಲವ 

ವನಕೆ ಬಂದೆವು ನಮ್ಮ ದಾಯಾ 
ನಾವು ಹದುಳಿಸಲಾರೆವೀಗಳು 

ದ್ಯನ ವಿಕಾರದ್ಯೋತಕೇಳಿ 
ನೀವುತೊಲಗಿಸಿ ಬಿಜಯ ಮಾಡುವುದೆಂದನಾ ಹನುಮ) ೧೭ ಜನದ ಕಿಷದಿಂದ ರಾಜ್ಯಭ್ರಂಶವಾಯ್ತಿಂದ 
- ಐಸಲೇ ತಪ್ಪೆನೆನುತ ತನ 

ಬಳಿಕ ಸೌಗಂಧಿಕದ ಪವನನ 
ಗೇಸು ಬಲುವುಂಟೈಸರಲಿ ಕ 

ಬಳಿವಿಡಿದು ನಾ ಬಂದೆನಮ್ಮ ಯ 
ಟಾಸುರದಲೌಂಕಿದನು ಬಾಲವನೋದರಿ ಬೊಬ್ಬಿಡುತ ಲಲನೆ ಕಾಮಿಸಿದಳು ಸಹಸ್ರದಳಾಬ್ಬ ದರುಶನವ 
ಗಾಸಿಯಾದನು ಪವನಸುತನೆ 

ತಿಳಿಯಲಿದು ವೃತ್ತಾಂತ ನೀನ 
ಕೈಸು ಮಿಡುಕದು ಬಾಲ ಊರ್ಧ್ವ 

ಸ್ಟಲಿತ ಬಲ ನೀನಾರು ತನ್ನನು 
ಶ್ಯಾಸ ಲಹರಿಯಲಡಿಗಡಿಗೆ ಲಟಕಟಿಸಿದನು ಭೀಮ ೧೮ ತಿಳುಹ ಹೇಳು ಮಹಾತ್ಮ ಕಪಿ ನೀನೆನುತ ಕೈ ಮುಗಿದ ೨೫ 
ತೆಗೆದು ಸೈರಿಸಿ ನಿಂದು ಹೊಯ್ಯ 

- ನಾವು ಹಿಂದಣ ಯುಗದ ರಾಘವ 
ಕೈಗಳು ಡಾವರವಡಗಲೊಳ ತಾ 

ದೇವನೊಲೆಯಕಾರರಾ ಸು 
ಳಿಗೆಗೆ ಕಳವಳ ನೂಕಿದನು ಕರ್ಪುರದ ಹಳುಕುಗಳ 

ಗ್ರೀವ ಸಖ್ಯರು ಪವನನಿಂದಂಜನೆಗೆ ಜನಿಸಿದವು 
ಢಗೆಯಡಗೆ ಮರುವಲಗೆ ಗೌಡೋ 

ನಾವು ನಿಮ್ಮೊಡ ಹುಟ್ಟಿದರು ಸಂ 
ತುಗಳ ಬಲಿದವಯವದ ಸತ್ತಾ 

ಭಾವಿಸಿತು ನಿಮ್ಮಿಷ್ಟವೆನೆ ನಗು 
ಣಿಗಳ ದೇವನು ಠಾವುರಿಯತೊದಗಿದನು ಬಾಲದಲಿ ೧೯ ತಾ ವೃಕೋದರನೆರಗಿದನು ಕಲಿ ಹನುಮನಂಫಿಯಲಿ ೨೬ 


೧೯೭೬ 


ಅರಣ್ಯ ಪರ್ವ 
೧೦] 

ಹೀನ ಸತ್ಯರು ಸತ್ಯ ಧರ್ಮ ವಿ 
ಜರುಗಿನಲಿ ಜಾಂಬೂನದದ ಸಂ 

ಹೀನರರ್ಥ ಪರಾಯಣರ) ಕುಜ 
ವರಣಿಕಾರಂಗೆಡೆಯಲಿದ್ದುದು 
ಪರಮನಿಧಿ ಮತ್ತು ಪೂತು ಪುಣೋದಯದ ಫಲವೆನುತ ನಾನುರಕ್ತರು ವರ್ಣ ಧರ್ಮಾಶ್ರವ ವಿದೂಷಕರು 
ಸರಸಿಯೆತ್ತಲು ಗಂಧವೆತ್ತಲು 

ದಾನಿಗಳು ದುಪ್ಪಾತ್ರದಲ್ಲಿ ಗುಣ 
ಬರವಿದೆತ್ತಣಿದ ಘಟಿಸಿದು 

ವನಿಗಳು ಗರ್ವಿತರು ಮಿಥ್ಯಾ 
ದರರೆ ಮಾರುತಿ ತಂದೆ ನೀನೆಂದೆನುತ ಬಣ್ಣಿಸಿದ ೨೭ - ಜ್ಞಾನಿಗಳು ಕಲಿಯುಗದ ಮನುಜರು ಭೀಮ ಕೇಳೆಂದ ೩೪ 
ತೀದುದೆಮಗೆ ವನ ಪ್ರವಾಸದ 

ಅದರಿನೀ ದ್ವಾಪರದ ಕಡೆಯಲಿ 
ಖೇದವರ್ಜುನನಗಲಿಕೆಯ ದು 

ಯುದಿತ ಮಾನುಷ ಕರ್ಮ ಸಂಶಯ 
ರ್ಭದ ವಿಷವಿಂದಿಳಿದು ಶಿವಶಿವ ಮಹಾದೇವ ವಿದರೊಳೆಮ್ಮ ಯ ರೂಪುಗೋಚರವಲ್ಲ ಮರ್ತ್ಯರಿಗೆ 
ಹೊದ ರಾಜ್ಯಭ್ರಂಶ ಬಹಳ ವಿ 

ಇದು ನಿಧಾನವು ಭೀಮಯೆನೆ ತ . 
ಪಾದ ಬೀತುದು ನಿಮ್ಮ ಕಾರು 

ತೃದ ಯುಗಕೆ ಮಗುಳೆರಗಿ ನಿರ್ಬ೦ 
ದಯವುಯಮಗಾಯ್ತಲಾ ಚರಿತಾರ್ಥರಾವೆಂದ ೨೮ ಧದಲಿ ಬಿನ್ನಹ ಮಾಡಲಮ್ಮೆನು ರೂಪತೋರೆಂದ ೩೫ 
- ಹಿರಿಯರೆನಗಿಬ್ಬರು ಯುಧಿಷ್ಠಿರ 

- ಆದಡಿನ್ನು ನಿರೀಕ್ಷಿಸೆನುತ ನಿ 
ಧರಣಿಪತಿ ನೀನೊಬ್ಬನಯ್ಯ 

ನಾದದಲಿ ನೆಲ ಬಿರಿಯೆ ಬಾಲದ 
ದಿರುಗಳಿಬ್ಬರು ಮಾರುತನು ನೀನೊಬ್ಬನಿಂದೆನಗೆ 

ಬೀದಿವರಿ ಬಾಸಣಿಸೆ ಘನ ನಕ್ಷತ್ರ ಮಂಡಲವ 
ಗುರುಗಳಿಬ್ಬರು ಬಾದರಾಯಣ 

ಮೇದಿನಿಯ ಹೊರೆಗೆ 
ಪರಮ ಋಷಿ ನೀನೊಬ್ಬನೆಂದುಪ 

ಯಾದರಳುಕಿದವ 
ಚರಿಸಿದನು ಪವಮಾನ ನಂದನನಂಜನಾ ಸುತನ ೨೯ ಪ್ರೋದಧಿಗಳಂಜಿದವೆನಲು ಹೆಚ್ಚಿದನು ಕಲಿ ಹನುಮ ೩೬ 
ಲಲಿತ ವಚನಕೆ ನಿನ್ನ ಭುಜದ 

- ಮೇರುವಿನ ತಪ್ಪಲಲಿ ಬೆಳೆದ ಬ 
ಗ್ಗಳಿಕೆಗಾ ಮೆಚ್ಚಿದೆನು ಹಿಮಕರ 

ಲಾರಿ ಚಾಪವೊ ಮೇಣ ತ್ರಿವಿಕ್ರಮ 
ಕುಲ ಪವಿತ್ರರು ಜನಿಸಿದಿರಲಾ ಪಾಂಡು ಜಠರದಲಿ ನಾರುಭಟೆಯಲಿ ಜಡಿವ ಜೋತಿರ್ಗಣದ ಬಲು ಮಿಳಿಯೋ 
ಗೆಲವು ನಿಮಗಹಿತರಲಿ ಪಾರ್ಥನ 

ಚೂರಿಸುವ ಬಲು ಬಾಲವೋ ಜಂ 
ಕೆಲವು ದಿವಸಕೆ ಕಾಂಬಿರೆಮಗೆಯು 

ಭಾರಿ ಭವನವನರಿಯೆ ತ್ರಿಪು 

- [ ೩೭ 
ಫಲಿಸಿತೀ ದಿನಕೆಂದು ಕೊಂಡಾಡಿದನು ಹನುಮಂತ ೩೦ ರಾರಿಯೊಡ್ಡಿನ ಹೊಳಹಿನಲಿ ಹೊಳೆ ಹೊಳೆದನಾ ಹನುಮ 
- ಅಂಜುವೆನು ಬಿನ್ನಹಕೆ ಬಾಂಧವ 

ನೋಡಿದನು ನಡುಗಿದನು ಕಂಗಳ 
ವಂಜಿಕೆಯ ನಭಕೆತ್ತುತಿದೆ ಕೇ . 

ಕೋಡಿಯಲಿ ನೀರೊರೆಯೆ ಹರುಷದ 
ಳಂಜನಾ ಸುತ ತನ್ನ ಸಲುಗೆಯ ಮಾತ ಸಲಿಸುವೊಡೆ ರೂಢಿಯಲಿ ಜೊಮ್ಮೆ ದ್ದು ಮನ ಡೆಂಡಣಿಸಿ ಭೀತಿಯಲಿ 
ಅಂಜದೆಂಬೆನು ದನುಜ ಪುರಕೆ ಧ 

ಬಾಡು ಮೋರೆಯನೆ ಕೈಗಳ 
ನಂಜಯನ ಹೊತ್ತಿಸಿದ ಖಳರನು 

ನೀಡಿ ಕಂಗಳ ಮುಚ್ಚಿ ಮರಳಿದು 
ಭಂಜಿಸಿದ ಸಾಗರವ ದಾಂಟಿದ ರೂಪುತೋರೆಂದ ೩೧ ನೋಡಿಶಿವ ಶಿವಾಯೆನುತ ಬೆಚ್ಚಿದನಡಿಗಡಿಗೆ ಭೀವು ೩೮ 
ಈ ಯುಗದ ಗುಣ ಧರ್ಮವಾ ಶ್ರೀ 

ಸಾಕು ಸಾಕಂಜಿದೆನು ಮನುಜರು 
ತಾಯುಗದವರಿಗೈದದಾ ತ್ರೇತಾ 

ಕಾಕು ಬಲರು ನಿಜ ಸ್ವಭಾವವ 
ಯುಗವು ಸರಿಯಿಲ್ಲ ಕೃತಯುಗದೇಕ ದೇಶದಲಿ 

ನೇಕೆ ಬಿಡುವೆವು ತಿಳಿದು ತಿಳಿಯೆವು ಕಂಡೊಡಂಜುವೆವು 
ಆ ಯುಗದಲಾ ಮನುಜರಾ ಸ 

ಸಾಕು ಪೂರ್ವದ ರೂಪಿನಲಿ ನಿ 
ತ್ಯಾಯುವಾ ಸಾಮರ್ಥ್ಯವಾ ತರು 

ರ್ವ್ಯಾಕುಲನ ಮಾಡೆನಲು ಪವನಜ 
ವಾಯ ಯುಗದಲಿ ಸಲ್ಲದೆಂದನು ನಗುತ ಹನುಮಂತ ೩೨ ನಾ ಕಪೀಶ್ವರ ನಗುತ ಮುನ್ನಿನರೂಪ ಕೈಕೊಂಡ ೩೯ 
ಕೃತಯುಗದವರು ತ್ರೇತೆಯವರಿಂ 

ಅಂಜದಿರು ನೀನಿನ್ನು ಮೆಚ್ಚಿದೆ 
ದತಿ ಪರಾಕ್ರಮ ಯುಕ್ತರವರದು 

ನಂಜಲಿಸು ನಾ ಸಲಿಸುವೆನು ನ 
ಭುತದ ಬಲವೀ ಪ್ರೇತೆಯವರಲಿ ದ್ವಾಪರ ಸ್ಥಿತಿಗೆ 

ಮಂಜನಾ ದೇವಿಯರು ಕುಂತೀ ದೇವಿಯಾದರಲೆ 
ವಿತತ ಸತ್ಯರು ಕಲಿಯುಗದ ದು 

ರಂಜಕರು ನಾವಲ್ಲ ಹೇಳು ಸ 
ರ್ವತಿ ಮನುಷವಾತ ಹೀನಾ 

| ೩೩ 
ಕೃತಿ ಕಣಾ ಯುಗಧರ್ಮ ಕೃತ ಮೊದಲಾಗಿ ಕಲಿಯುಗಕೆ 

ಮಂಜಸದಲೆನೆ ಭೀಮ ನಗುತ ಧ 
ನಂಜಯನ ಟೆಕ್ಕೆಯಕೆ ಬಿಜಯಂಗೈಯ ಬೇಕೆಂದ ೪೦ 


೧೯೮ 
ವ) ಹಾ ಧಾ ರ ತ 

[ ಸಂಧಿ 
ಐಸೆ ಸಲಿಸಿದೆನೆನುತಲಾ ಕಪಿ 
ಯಾ ಸಮಯದಲದೃಶ್ಯವಾಗಿ ವಿ 

ಐಸಲೇ ತಪ್ಪೇನು ನೀ ಯು 
ಕಾಸವಾದುದು ವಿಸ್ಮಯಕೆ ಪವಮಾನ ನಂದನನ 

ಕೇಶನಲ್ಲಿಗೆ ಹೋಗಿಬೇಡುವು 

ದೀ ಸರೋರುಹವಾವ ಘನ ಧನಪತಿಯುದಾರನಲೆ 
ಆ ಸುಗಂಧಿಕ ಕವಲ ತಾನಿ 

ಮಾಸಲಿನ ಸರಸಿಯಲಿ ದೃಷ್ಟಿಯ 
ನೈಸು ದೂರವೊ ದಪದಸುತೆ ತನ 

ಸೂಸಬಹುದೇ ರಾಯನಾಜ್ಞಾ 
ಗೇಸು ಮುನಿವಳೂ ಹಾಯೆನುತ ಹರಿದನು ವನಾಂತರವ ೪೧ ಭಾಷೆಯಿಲ್ಲದೆ ಬಗೆಯಲರಿದೆಂದುದು ಭಟಕ್ಕೊಮು ೪೮ 
ಧರಣಿಪತಿ ಕೇಳ್ ಬಹಳ ವಿ ಪಿನಾ 

- ಬೇಡಲರಿಯೆವು ಬೇಡುವರ ಕೂ 
ತರವನಂತವ ಕಳೆದು ಬರೆಬರೆ 

ಡಾಡುವರು ನಾವಲ್ಲ ಕದನವ 
ಸರಸಿಜದ ಮೊಹರದ ಮುಂದೈತಪ್ಪ ಪರಿಮಳದ 

ಬೇಡಬಲ್ಲೆವು ಕರೆ ಕೊಡಲಾಪರೆ ಧನೇಶ್ವರನ 
ಮೊರೆವ ತುಂಬಿಯು ತಟ್ಟುಗಳ ತನಿ | 

ಬೇಡುವುದು ಗದೆ ನಿಮ್ಮ ವಕ್ತವ 
ವರಿವ ತಂಪಿನ ತುರುಗಲಿನ ತ 

ತೋಡಿ ನೆತ್ತರುಗೊಳದಲೋಕುಳಿ 
ತೃರಸಿಯನು ದೂರದಲಿ ಕಂಡುಬ್ಬಿದನು ಕಲಿಭೀವು ೪೨ ಯಾಡುವುದನೆಂದನಿಲಸುತ ಬೀಸಿದನು ನಿಜಗದೆಯ ೪೯ 
- ಒಗುವಿಗೆಯ ಪರಿಮಳದ ಕಂಪಿನ 

- ಎಲೆಲೆ ಕವಿ ಕವಿ ಯಕ್ಷ ರಾಕ್ಷಸ 
ತಗಡ ತೆಕ್ಕೆಯ ಬೀದಿವರಿಗಳ 

ದಳವನೊಟ್ಟೆಸುವನೆ ಹೆ 
ಮುಗುಳ ಮೊಗ್ಗೆಯ ತೆಗೆವ ತುಂಬಿಯ ಲಳಿಯ ಲಗ್ಗೆಗಳ ಬು ಲಿಯ ಹಿಂಡಿಗೆ ಹೋತಹೊಡಕರಿಸಿತ) ಮಹಾದೇವ 
ಹೊಗರ ಹೊರಳಿಯ ಕಿರುಗೆರೆಯ ನೂ 

ತಲೆಯುಹೋಯ ಚೆಂಡಾಡು ತಿನ್ನಿನ 
ಕುಗಳ ತಳಿತ ತುಷಾರ ಭಾರದ 

ನೆಲುವನೆನುತೀಟಿಯಲಿ ಸಬಳದ 
ಸೊಗಸ ಸೇರಿಸಿ ಮಂದಮಾರುತನಪ್ಪಿದನು ಮಗನ ೪೩ ಲಲಗಿನಲಿ ಖಡುಗದಲಿ ಹೊಟ್ಟರು ಪವನ ನಂದನನ ೫೦ 
- ಝಳದ ಲಳಿ ಲಟಕಟಿಸೆ ಮಾರ್ಗ 

ತಾಗಿದೆಳ ಮಳಿನಲಿ ಮದಗಜ 
ಸ್ಥಲಿತ ಖೇದಸೈದ ಬಿಂದುಗ 

ಸೀಗುರಿಸುವುದೆ ಭಟರ ಕೈದುಗ. 
ಊಳ ಸರಿಯೆ ರೋಮಾಳಿ ಚಾಳಿಸೆ ತೃಪೆಯ ದೆಸೆ ಮುರಿಯೆ ಆಗುವವು ಪವಮಾನಸುತ ಕೈದೋರೆ ಖಾತಿಯಲಿ 
ತಳಿತುದಾಪ್ಯಾಯನ ಮನೋರಥ 

ತಾಗಿದವದಿರನಿಕ್ಕಿದನು ರಣ 
ಫಲಿಸಿತರಸಿಯ ಹರುಷ ದರ್ಪಣ 

ದಾಗಡಿಗರನುಯೆಕ್ಕಿದನು ಕೈ 
ಬೆಳಗುವುದು ಮತ್ತು ಭಾಷೆನುತ ಭುಲ್ಲವಿಸಿದನು ಭೀಮ ದಾಗಿಸಿದನನಿಬರಲಿ ಗಂಡುಗತನದ ಗಾಡಿಕೆಯ 
- ಸಾರೆ ಬರೆವರೆ ಕಂಡನಲ್ಲಿ ಕು 

- ಗಾಡಿಸಿತ ) ಗಜಬಿಜ ಕುಬೇರನ 
ಬೇರನಾಳಿದ್ದುದು ತದೀಯ ಸ 

ಬೀಡಿನಗ್ಗದ ಬಂಟರೇ ಕೈ 
ರೋರುಹದ ಕಾಹಿನಲಿ ಯಕ್ಷರು ಲಕ್ಷ ಸಂಖ್ಯೆಯಲಿ 

ಮಾಡಿರೆ ಕೊಳಗಾಹಿಗಳು ಫಡ ಹಿಂಗಬೇಡೆನುತ 
ಸಾರೆ ಚಾಚಿದ ಹರಿಗೆಗಳ ಕರ 

ಜಾಡಿಸುವ ಮಣಿಮಯದ ಗದೆಯಲಿ 
ವಾರಿಗಳ ಹೊದೆಯಂಬು ಚಾಪ ಕ 

ತೋಡುವೊಯ್ಲಿನ ತುಡುಕುಗಾಯದ 
ಠಾರಿ ಸಲ್ಲೆಹ ಸಬಳಗಳ ಸೋಪಾನ ಮಾರ್ಗದಲಿ ೪೫ ನೀಡು ಮೊನೆಗಳ ವಿಗಡನಿಕ್ಕಿ ದನದಟ ರಕ್ಕಸರ ೫೨ 
- ಎದ್ಧರವರಿದಿರಾಗಿ ಭೀಮನ 

- ಹಾರಿದವು ಹಂಸೆಗಳು ತುದಿಮರ 
ಹೊದ್ದಿದರು ನೀನಾರು ಹದ್ದಿಗೆ 

ನೇರಿದವು ನವಿಲುಗಳು ತುಂಡವ 
ಬಿದ್ದಿನ ಮೇಲ್ ಮಿತ್ರಭಾವದಲೆವಗೆ ಬಿದ್ದಿನ 

ನೂರಿ ನೀರೊಳು ಮುಳುಗಿ ಮರಳವು ಜಕ್ಕವಕ್ಕಿಗಳು 
ಉದ್ದು ರುಟುತನ ನಿನ್ನ ಮೋರೆಯ 

ಚೀರಿದವು ಕೊಳವಕ್ಕಿ ಜಲದಲಿ 
ಲಿದ್ದು ಮೈ ನೀನಾರು ನಿನಗೇ 

ಜಾರಿ ತಾವರೆಯೆಲೆಯ ಮರೆಗಳ 
ನಿದ್ದು ದಿಲ್ಲಿಯೆನುತ್ತ ಜರೆದರು ಯಕ್ಷರನಿಲಜನ ೪೬ ಲಾರಡಿಗಳಡಗಿದವು ಕೋಳಾಹಳಕೆ ಪವನಜನ ೫೬ 
- ನಾವಲೇ ಕುಂತೀ ಕುಮಾರರು 

- ಚೆಲ್ಲಿದರು ರಕ್ಕಸರು ಯಕ್ಷರು 
ಭೂವಧೂವಲ್ಲಭರು ನಮ್ಮ ಯ 

ಬಿಲ್ಲ ಬಿಸುಟರು ಗುಹ್ಯಕರು ನಿಂ 
ದೇವಿಗಾದುದ) ಬಯಕೆ ಸೌಗಂಧಿಕ ಸರೋರುಹದ ದಲ್ಲಿ ನಿಲ್ಲರು ಕಿನ್ನರರನ್ನೇನನುಸುರುವೆನು 
ಠಾವು ಕಾಣಿಸಿ ಕೊಂಡು ಬಹುದಾ 

ಗೆಲವಿದು ಲೇಸಾಯ ಮಾನವ 
ತಾವರೆಯನೆನೆ ಬಂದೆವಿಲ್ಲಿಗೆ 

ನಲ್ಲಿ ನವಗೀ ಭಂಗ ಭಯರಸ 
ನೀವು ಕಾಹಿನ ಬಂಟರೆಂಬುದನರಿಯೆವಾವೆಂದ | - ೪೭ ವೆಲ್ಲಿ ಭಾಪುರೆ ವಿಧಿಯೆನುತ ಬೆಚ್ಚಿದುದು ಭಟಸ್ತೋಮು ೫ 


೧ರ್೯ 


ಅ ರ ಣ್ಯ ಪರ್ವ 


ಗಾಯವಡೆದರು ಕೆಲರು ಕೆಲರಸು 
ಬೀಯವಾದುದು ಬಿಡುದಲೆಯ ಬಲು 
ನಾಯಕರು ಸಂತೈಸಿದರು ಕೌಬೇರಭವನದಲಿ 
ವಾಯುಸುತನೀ ವಿಜಯ ಸಿರಿಯ ಪ 
ಸಾಯಿತಂಗಭಿಷೇಕವೆಂದು ಗ . 
ದಾಯುಧವನಲುಬಿದನು ಕೊಳನಲಿ ಚಾಚಿದನು ತಡಿಗೆ ೫೫ 

ತೊಳೆದು ಚರಣಾನನವ ನಡುಗೋಳ 
ದೊಳಗೆ ಹೊಕ್ಕಡಿಗಡಿಗೆ ಮಿಗೆ ಮು 
ಕುಳಿಸಿ ತೀರದಲುಗುಳಿ ದಿವ್ಯಾಂಭೋಜ ಪರಿಮಳವ 
ವಿಲಸದಲಿ ತನಿಹೊರೆದ ಶೀತಳ 
ಜಲವ ಕುಡಿದಾಪ್ಯಾಯನಾಂತರ 
ಲಲಿತ ಹೃದಯ ನಿಮಿರ್ದು ಹಿಡಿದನು ಕಮಲಪಜಿಗಳ ೫೬ 


ಚಾಚಿದನು ಬರಿ ಕೈಯನಬುಜಕೆ 
ಚಾಚುವಿಭಪತಿಯಂತೆ ತುಂಬಿಗ 
ಳಾ ಚಡಾಳ ಧ್ವನಿಯ ದಟ್ಟಣಿ ಮಿಗಲು ಚೀರಿದವು 
ವೀಚಿ ಮಸಗುವ ಕೊಳನು ಜಿನ ಖುಷಿ 
ಯಾಚರಣಿಯೊಳು ಕಮಲ ವನವನು 
ಲೋಚಿನಲಿ ಲಾವಣಿಗೆಗೊಂಡನು ಭೀಮ ನಿಮಿಷದಲಿ ೫೭ 

ತಿರಿದು ತಾವರೆ ವನವ ಕಕ್ತದೊ 
ಳಿರುಕಿ ಗದೆಯನು ಕೊಂಡು ಸರಸಿಯು | 
ಹೊರವಳಯದಲಿ ನಿಂದು ಕಾಹಿನ ಯಕ್ಷ ರಾಕ್ಷಸರ 
ಒರಲಿ ಕರೆದನು ನಿಮ್ಮ ಕೊಳವಿದೆ 
ಬರಿದೆ ದೂರದಿರೆಮ್ಮ ನೆನುತಾ 
ಸರಿನ ಮಾತಿನ ನಲವಿನಲಿ ಮರಳಿದನು ಕಲಿಭೀಮ ೫೮ 


ಹನ್ನೊಂದನೆಯ ಸಂಧಿ 


ಸೂ , ಭೀಮ ಕೊಂದನು ಕಲಿ ಜಟಾಸುರ 

ನಾ ಮಹಾ ಮಣಿಮಾನನನು ಬಳಿ 
- ಕೀ ಮಹೀತಳಕಿಳಿದು ಕಂಡನು ಪಾರ್ಥನಗ್ರಜನ 


ಕೇಳು ಜನಮೇಜಯ ಯುಧಿಷ್ಠಿರ 
ನೋಲಗದೊಳುತ್ತಾತ ಶತವಿವ 
ರಾಲಿಗಳನಂಜಿಸಿದವತಿ ರಂಜಿಸಿದವದುಭುತವ 
ಕೇಳಿದನಿದೇನೆಂದು ವರ ವಿ 
ಪ್ರಾಳಿಯನು ಭೌಮ್ಯಾದಿ ಋಷಿಗಳು 
ಹೇಳಿದರು ತಮ್ಮ ಕುನ ಸಂಗತಿಗಳ ಫಲೋತ್ತರವ 

ಸರಸ ಸೌಗಂಧಿಕದ ಪುಷೋ 
ತರಕೆ ಪವನಜ ಹೊದನೆಂಬುದ 
ನರಸಿಯಿಂದರಿದವನಿಪತಿ ಪೂರಾಯ ದುಗುಡದಲಿ 
ನರನ ಹದನೇನೋ ವೃಕೋದರ 
ನಿರವು ತಾನೆಂತೆನುತ ಚಿಂತಾ 
ಭರಿತನಿದ್ದನು ಭೀಮಸೇನನ ಕಾಂಬ ತವಕದಲಿ 

ಆ ಸಕಲ ಪರಿವಾರ ರಾಣಿ 
ವಾಸ ಸಹಿತಾರಣ್ಯ ಭವನಾ 
ಭಾಸಿ ಬಂದನು ಭೀಮಸೇನನ ಗಮನ ಪಥವಿಡಿದು 
ಆ ಸುಗಂಧಕ ಪದಮ ಪರಿಮಳ 
ಬಾಸಣಿಸಿ ಜನ ಮನೋ ವಿ 
ನ್ಯಾಸವನಯಿದೆ ಬಂದ ಪವನಜನೆಂದುದೀ ಕಟಕ 

ಎನಲು ಬಂದನು ಭೀಮನಂಬುಜ 
ವನವಿದಿರ) ಬಂದಂತೆ ಕಂಪಿನ 
ತನಿರಸದ ತಾವರೆಯ ತೆಕ್ಕೆಯ ತೋಳತೋರಿಕೆಯು 
ಜಿನುಗು ದುಂಬಿಯ ಜಾಳಿಗೆಯು ತನಿ 
ಮಿನುಗು ಮೋರೆಯ ಕಣ್ಣ ಕೆಂಪಿನ 
ಫನ ಭಯಂಕರ ರೂಪಭೀಮನ ಕಂಡನವನೀಶ 


ಸೆಳೆದು ತಕ್ಕೆ ಸಿದನು ತಾವರೆ 
ಗೋಳದ ತೋಟಿಯು ಹದಕೆ ಕಂಪಿಸಿ 
ಬಳಿಕ ಕಪಿ ದರ್ಶನದ ಕೌತೂಹಲಕೆ ಭುಲ್ಲವಿಸಿ 
ನಳಿನ ಗಂಧದ ಗಾಢತರ ಸುಖ 

ದೊಳಗೆ ಹೊಂಪುಳಿವೋಗಿಭೂಪತಿ 
೧ ತಿಲಕನಿದ್ದನು ಗಂಧಮಾದನ ಗಿರಿಯ ತಪ್ಪಲಲಿ 

- ಗಿರಿಯ ತುದಿಗೇರುವ ಮಹೀಶನ 
ಭರವಸವನಶರೀರ ದನಿ ಪರಿ 
ಹರಿಸಲಿಳಿದನು ಮರಳಿ ಬಂದನು ಬದರಿಕಾಶ್ರಮಕೆ 
ಅರಸ ಕೇಳೆ ಮತ್ತೆ ಮಾರಿಯು 

ಪರುಠವವನನಿಲಜನು ಬೇಟೆಗೆ 
೨ ಹರಿದನಿತ್ತಲು ಬಂದು ಮುತ್ತಿತು ದಾನವರ ಧಾಳಿ ೬ 

- ಖಳ ಜಟಾಸುರನೆಂಬನಾ ದ್ವಿಜ 
ಕುಲವನಂಜಿಸಿ ಯಮಳರೋಡ 
ನಿಟ್ಟಳಿಸಿ ಕಾದಿ ಕಠೋರದಲಿ ಪಿಡಿದನು ಮಹಾಸತಿಯು 
ಬಲುಗಡಿಯನಿವನೊಡನೆ ಹೊರಿದು 
ಬಳಲಿದರು ಬೆಂಬತ್ತಿದರು ಗಾ 
ವಳಿಯ ಗಜಬಜ ತಿರುಗಿತಿತ್ತಲು ಪವನಜನ ಹೊರೆಗೆ ೭ 

ತಳಿರ ಕೈಗಳ ಮೊರೆಯ ಬಾಳ 
ಜಲದ ಕಂಗಳ ತಾಪದಿಂದೊಳ 
ಝಳದಿಯುಗಿವಳೆಗಳ ಬಲ) ಭರವಾಂತ ಕೊರಳುಗಳ 
ಕಳಕಳದ ಕಾಲುವೆಯ ಭಂಗದ 

ಹೊಳಹುಗಳ ಹೋಲುವೆಯ ಸವ್ಯಾ 
೪ ಕುಲರ ಕಂಡನು ಭೀಮನೇನೇನೆಂದು ಬೆಸಗೊಂಡ ೮ 


೨೦೦ 
ಮ ಹಾ ಭಾರ ತ 

[ ಸಂಧಿ 
ಹಿಡಿದರರಸಿಯನವನಿಪತಿ ಹಿಡಿ 

ಅರಸನಲಿ ಬೇರೂರಿ ಮಗುಳಂ 
ವಡೆದನನುಜರು ಸಹಿತ ಹಾರುವ 

ಕುರಿಸಿದುದು ಭೀಮನಲಿ ನಕುಲನ 
ರಡವಿಯಲಿ ಹಾಯಿದರು ಚೆಲ್ಲಿತ ) ನಿಮ್ಮ ಪರಿವಾರ ಲೆರಡು ಮೂರೆಲೆಯಾಯು ಸಹದೇವನಲಿ ಕವಲೊಡೆದು 
ಕಡುಹು ಘನವಿದೆ ದಾನವರವಂ 

ಅರಸಿಯಲಿ ಸಲೆ ಹೂತು ಕಾತು 
ಗಡವೆನಲು ಘನ ಸಿಂಹ ನಾದದ 

ಬ್ಬರಿಸುತ್ತಿದ್ದುದುಶೋಕಲತೆ ತ 
ಸಿಡಿಲ ಶಿಕ್ಷಾ ಗುರುವೆನಲು ಮೊಳಗಿದನು ಕಲಿ ಭೀಮ ೯ . ತೃರಿಕರದ ಕರಾವಳಿಯ ಹಬ್ಬುಗೆಯ ಹರಹಿನಲಿ ೧೬ 
ಧಾಳಿಯಿಟ್ಟನು ದಾನವರ ದೆ 

- ಮರೆದನೋ ನಮ್ಮಿ ನಿಬರನು ದಿಟ 
ಖ್ಯಾಳದಲ್ಲಿಗೆ ಘಲ್ಲಿಸಿದನು 

ಮರೆಯಲುಚಿತವಲೇ ಸುರೇಂದ್ರನ | 
ಬ್ಯಾಳುಗಳನಿಟ್ನರಸಿ ಬಿಡಿಸಿದ ತನ್ನವರ ಸೆರೆಯ 

ಸೆರಗು ಸೋಂಕುವ ಸಲುಗೆಯುಂಟೇ ಮರ್ತ್ಯ ಜಾತಿಯಲಿ 
ಸೀಳಿ ನಾಯಳ ನೆತ್ತರಿನ ತನಿ 

ಉರುವ ಸುರಪನ ಸಾರ ಸೌಖ್ಯದೊ 
ಗಾಲುವೆಯಲೇ ಬೆಳಸುವೆನು ದಿವಿ 

ಛರಿಯನೋ ನವಿಾ ಪ್ರವಾಸದ 
ಜಾಳಿಗಳ ಸಂತೋತ ಸಸಿಯನೆನುತ್ತ ಗರ್ಜಿಸಿದ ೧೦ 

ಸೆರೆಗೆ ನರನಂಗೈಸನೆಂದವನೀಶ ಚಿಂತಿಸಿದ 

- ೧೭ 
- ಮಸಗಿತಿಬ್ಬರಿಗದುಭುತಾಹವ 

ನಾವು ನಯನಸ್ಪುರಣ ಪರಿಗತ 
ವು ಸುರ ಧಾಳಾ ಧೂಳಿ ಮಿಗೆ ಘ 

ವಾಮ ಬಾಹು ಸ್ಪಂದವಾದುದು 
ಸಿದನವನನು ದಂಡೆಯಲಿ ತಡೆಗಾಲಿಡೆಹೋಯ್ತು ಭಾಮಿನಿಗೆ ಭೂಪತಿಗೆ ಚಲಿಸಿತು ದಕ್ಷಿಣಾಂಗದಲಿ 
ಬಿಸುಗುದಿಯ ನವರುಧಿರ ಜಲ ಜಾ 

ವೈಮನಸ್ಯವ್ಯಸನ ನಿರಸನ 
ಆಸೆ ನವದ್ವಾರದಲಿ ದೈತ್ಯನ 

ಶ್ರೀ ಮಹಾ ಶಕುನಂಗಳಿವೆಯೆಂ 
ಕುಸುಕಿರಿದು ತಿವಿತಿವಿದು ಕೊಂದನು ಕಲಿ ಜಟಾಸುರನ ೧೧ ದಾ ಮಹೀಪತಿ ನೆನೆವುತಿರ್ದನು ಫಲುಗುಣನ ಬರವ ೧೮ | 
ಅರಸ ಕೇಳಾ ದಾನವನ ತನು 

- ಅರಸ ಕೇಳೆ ಹಿಮದಹೊಯ್ಲಿನ 
ಬಿರಿದು ಬಿದ್ದುದು ಬಾತ ಹೆಣನು 

ಸರಸಿಜಕೆ ರವಿಯಂತೆ ಶಿಶಿರದ 
ಬೃರದ ಹೊಲಸಿನ ಗವಲು ಕವಿದುದು ಕೂಡೆ ವನದೊಳಗೆ ಸರಿದೆಲೆಯು ವನದಲಿ ವಸಂತನ ಬರವಿನಂದದಲಿ 
ಧರಣಿಪತಿ ತದ್ಬದರಿಕಾಶ್ರಮ 

ಸುರ ವಿಮಾನಶ್ರೇಣಿಗಳ ನವ 
ವರ ತಪೋವನದಿಂದ ತೆಂಕಲು 

ಪರಿಮಳದ ಪೂರದಲಿ ಭಾರತ 
ತಿರುಗಿ ಬಂದನು ಸಾರಿದನು ವೃಷ ಪರ್ವತಾಶ್ರಮವ ೧೨ ವರುಷಕಿಳಿದನು ಪಾರ್ಥ ಬಂದನು ಧರ್ಮಜನಹೊರೆಗೆ 
- ಆ ತಪೋವನವಿವರ ಘಲ್ಲಣಿ 

- ಏನನೆಂಬೆನು ಜೀಯ ಕುಂತೀ 
ಗಾತುದಿಲ್ಲ ವಿನೋದದಲಿ ವಿ 

ಸೂನು ಕಂಡನು ದೂರದಲಿ ಸುರ 
ಖ್ಯಾತ ಶೈಲದ ಮೇಖಲೆಯ ತುದಿಗೇರಿದನು ಭೀಮ ಮಾನಿನೀಜನದಂಗವಟ್ಟ ದಪೂರ್ವ ಪರಿಮಳದ 
ಈತನನು ಹಳಚಿದನು ದೈತ್ಯನ | 

ಅನನೇಂದುಗಳಾಭರಣ ಮು | 
ಭೀತ ಮಣಿಮಾನೆಂಬವನು ಪದ 

ಕ್ಯಾನುಕೃತ ತಾರಾ ಮಯೂಖ ವಿ 

[ ೨೦ 
ಘಾತಿಯಲಿ ಲಟಕಟಿಸೆ ಗಿರಿ ಕಾದಿದರು ಪಟುಭಟರು ೧೩ ತಾನದಲಿ ಹೊಳೆಹೊಳೆದು ಮೆರೆವ ಮಹೇಂದ್ರ ಮಣಿರಥವ 
ಕೊಂದನವನನು ವಿಗತ ಶಾಹನು 

- ಆರದೀ ರಥವೆನುತ ತಿರುಗಿ ಮ 
ನಿಂದನಿದಿರಲಿ ಯಕ್ಷರೂಪಿನ 

ಹೀರಮಣನಾಲಿಗಳು ಹರಿದವು | 
ಲಂದಗಸ್ಯನ ಶಾಪ ವೃತ್ತಾಂತವನು ವಿವರಿಸಿದ 

ಭಾರಣಿಯ ಜನ ನಯನಕೋಟಿಯ ಕೊಲ್ಲಣಗೆ ಮಿಗಿಲು 
ಬಂದನಲ್ಲಿಗೆ ಯಕ್ಷಪತಿ ನಲು 

ಭೂರಿ ಮಣಿ ರಶ್ಮಿಗಳ ಚಿಮ್ಮುವ 
ವಿಂದಲಿವರನು ವಿವಿಧ ವಸ್ತು ಗ. 

ಚಾರು ಚಮರಿಯ ತುರಗ ನಿಕರ ಗ 
ಲಿಂದ ಸತ್ಕರಿಸಿದನು ಕೊಂಡಾಡಿದನು ಪಾಂಡವರ ೧೪ ಭೀರಹೇಷಾರವದಲಿಳಿದುದು ರಥ ಸುರೇಶ್ವರನ ೨೧ 
ಅರಸನತಿ ಸಂತೋಷಮಯ ಸಾ 

ರಥ ಮಹೇಂದ್ರನದೀತನೆ ಮೃತಿ 
ಗರದಿ ಮುಳುಗುವನೊಮ್ಮೆ ನಿಮಿಷಕೆ 

ರಥನಲಾ ನೆರೆ ನೋಂತು ಪಡೆದಳೊ 
ನರನ ವಿರಹದ ದುಃಖಸಾಗರದೊಳಗೆ ಸೈಗೆಡೆವ 

ಪೃಥೆಯೆನುತ ಕವಿದುದು ಮುನಿವ್ರಜ ಮಿಕ್ಕವರ ನಗುತ 
ಪರಮ ಋಷಿಗಳ ಮಧುರ ವಚನೋ 

ಮಥಿತ ರಿಪುವವಧಾನಲೋಕ 
ತರಕೆ ತಿಳಿವನದೊಮ್ಮೆ ಪುನರಪಿ 

ಪ್ರಥಿತ ನಿರುಪಮವೆಂಬ ಸುರ ಸಾ 
ಮರುಳಹನು ಫಲುಗುಣನ ನೆನೆನೆನೆದರಸ ಕೇಳೆಂದ ೧೫ ರಥಿಯು ನೆಲನುಗ್ಗ ಡಣಿಯಲಿ ನಗುತಿಳಿದನಾ ರಥವ ೨೨ 


೨೦೧ 
೧೧] 

ಅರಣ್ಯ ಪರ್ವ 
- ಅರಸ ಕೇಳುಬ್ಬಿನಲಿ ರೌಮ್ಯನ 

ಆಯಿತೇ ಧೂರ್ಜಟಿಯ ಶರಿ 
ಧರಣಿಪನ ರೋಮಶನ ಭೀಮನ 

ಕಾಯತರಿಗೇನೆಂಬೆನದು ನಿ 
ಚರಣದಲಿ ಮೈಯಿಕ್ಕಿ ಕೈ ಮುಗಿದರಗಿ ಮುನಿಜನಕೆ ರ್ದಾಯದಲಿ ವಶವರ್ತಿಯಾಯ್ಕೆನಗೆಂದನಾ ಪಾರ್ಥ ೨೮ 
ಹರಸಿದನು ಹೊರವಂಟ ನಕುಲಾ 

- ಹರನ ಕರುಣಾಲಾಭ ಲೋಕೋ 
ದ್ಯರನು ಮಧುರ ಪ್ರೀತಿವಚನ | 

ತರದ ಪರಿತೋಷದಲಿ ನಾನಿರೆ 
ಸುರದ ಮಂದಸ್ನೇಹದಲಿ ನೋಡಿದನು ಪರಿಜನವ ೨೩ ಸುರಪ ಕಳುಹಿದ ರಥವನೀ ವಿಮಳ ಮಾತಲಿಯ 
ಬಿಗಿದ ಗವನಣಿಗೆಯಲಿ ಸೂರ್ಯನ 

ಕರೆಸಿದನು ನಿಜ ನಗರಿಗಾ ನಿ | 
ನುಗಿವವೋಲ್ ಮಾಣಿಕ್ಯ ಮಣಿರ 

ರ್ಜರ ನಿಕರವಾ ಸತಿಯರಾ ದಿ 
ಶಿಗಳ ರಹಿ ರಂಜಿಸೆ ಸುರೇಶ್ವರನಿತ್ತ ಭೂಷಣವ 

ಕೃರಿವೃಢರು ಕೊಂಡಾಡಿತೆನ್ನನ ರಾಯ ಕೇಳೆಂದ ೨೯ 
ತೆಗೆತೆಗೆದು ಯಮನಂದನಂಗೊ 

ಪಾಶುಪತ ಶರ ಭುವನದೂರ್ಧ 
ಲಗಿಸಿ ಭೀಮಂಗಿತ್ತು ನಕುಲಾ 

ಶ್ಯಾಸ ಕೃತಿಕೋವಿದನಲೇ ಚಿ 
ದಿಗಳ ಮೈಯಲಿ ತೊಡಿಸಿದನು ಕೈಯಾರೆ ಕಲಿಪಾರ್ಥ ೨೪ 

ತೈಸಿ ಬಲ್ಲಿರಿ ನಿಮ್ಮಡಿಗಳಾವಾಯ ವೀಧಿಯಲಿ 
ಕರೆಸಿ ಕಾಣಿಸಿದನು ಧನಂಜಯ 

ಆ ಶರವಲೇ ಸೇರಿತೆನಗೆ ಮ 
ಸುರಪತಿಯ ಸಾರಥಿಯನವರೇ . 

ಹೇಶನಿಂದಲ್ಲಿಂದ ಬಳಿಕ ಸು 
ಶ್ವರ ವರೂಥದ ಸನ್ನಿವೇಶದ ಸಕಲಶೋಭೆಗಳ 

ರೇಶನ ಮನ್ನಿಸಿದನಮರಾವತಿಯೊಳೊಲವಿನಲಿ - ೩೦ 
ಅರಸ ಮೊದಲಾದಖಿಳ ಜನ ಭೂ 

ಖ್ಯಾತಿವಡೆದನು ಶಿವನ ಕಾರು 
ಸುರರು ಕಂಡರು ಮಾತಲಿಯ ಸ 

ಖ್ಯಾತಿಶಯಕಿದು ಫಲವೆ ಸಾಕಿ 
ತ್ಕರಿಸಿ ಸಂಭಾವಿಸಿದನವನೀಪತಿ ಸರಾಗದಲಿ - ೨೫ . 

ನೈತಕಿದು ರಾಜಸ ವಿಡಂಬ ವಿಕಾರಕುಚಿತವಲೆ 
- ಕುಶಲವೇ ದೇವೇಂದ್ರನಾತನ 

ವೀತಿಹೋತ್ರ ಪರೇತ ಪತಿ ಪುರು 
ಶಶಿವದನೆಯರು ಸುಖಿಗಳೆ ರಾ 

ಹೂತ ವರುಣಾದಿಗಳು ಕಾಂಡ 
ಕಸರು ವಶವರ್ತಿಗಳ ನಿರ್ಜರ ನಗರಿ ನಿರ್ಭಯವೆ 

ವಾತದಲಿ ತೊಳೆದರು ಮನೋರಥಕಲಿತ ಕರ್ದಮವ ೩೧ 
ದೆಸೆಯವರು ಮೂಲೆಗೆಳೆವರು ಮ 

- ಕೇಳಿ ಮಿಗೆ ಹಿಗ್ಗಿದನು ತನು ಪುಳ 
೩ ಸುವರೇ ಸುರಲೋಕ ಸುಖವನು 

ಕಾಳಿ ತಳಿತುದು ಹರುಷವಾರಿಗ 
ವ್ಯಸನ ಭರ ಭಂಗಿಸದಲೇ ಹೇಳೆಂದನಾ ಭೂಪ ೨೬ 

೪ಾಲಿಗಳ ಹೂಳಿದವು ತೂಳಿದವಂತರವ್ಯಥೆಯ 
ಭಜಿಸಿ ಭರ್ಗನನು ಶಾಂಭವ 

ತೋಳ ಹಿಡಿದೆಳೆದಪ್ಪಿ ಪಾರ್ಥನ 
ಯಜನ ಸಾರ ಸಮಾಧಿ ಶಿವಪದ 

ಬೋಳವಿಸಿದನು ಪೌರವಾನ್ನಯ 
ರಜವ ಬೆರಸಿತೆ ಬಗೆಯ ಕುಣಿ ತೆವರಾಯ್ತ ತಡಿಗೆಗೆದು ಪಾಲಕನೆಯೆಂದರಸ ಮುಂಡಾಡಿದನು ಫಲುಗುಣನ ೩೨ 
ವಿಜಯ ಶಬ್ದವು ಪಾರ್ಥ ಕೃತಿಯಲಿ 
ಯಜಡವಲ್ಲಲೆ ವೈರಿರಾಯರ 

- ಮುರಿದುದಿನ್ನೇನಹಿತ ಬಲ ಹಗೆ . 

ಹರಿದುದೀ ದೌಪದಿಯ ವಳಿಗೆ 
ಕುಜನತಾ ವಿಚ್ಚೇದ ಸಾಧ್ಯವೆಯೆಂದನಾ ಭೂಪ ೨೭ 

ಕರುಬಿದವರಿಗೆ ಕಾಣಲಾಯು , ಕೃತಾಂತನೋಲಗವ 
- ಜೀಯ ಚಿತ್ತೈಸಿಂದ್ರನಲ್ಲಿ ಸ 

ಕರೆದನೇ ಕರುಣವನು ಹರಹರ 
ಹಾಯವಾದನು ಶಿವನ ಕಾರು 

ಹೆರೆನೊಸಲ ಬಲುದೈವವಿನಿತರ 
ಣಾಯುಧವೆ ಮಸೆದುದು ಸುರೇಂದ್ರಸ್ನೇಹ ಸಾಣಿಯಲಿ ಹೊರಿಗೆ ಗದುಗಿನ ವೀರ ನಾರಾಯಣನ ಕರುಣದಲಿ ೩೩ 


೨೦೨ 


ಮ ಹಾಧಾ ರ ತ 


( ಸಂಧಿ 


ಹನ್ನೆರಡನೆಯ ಸಂಧಿ 


ಸೂ . ಲೀಲೆ ಮಿಗೆ ನರನಮರಲೋಕದ 

ಕಾಲಕೇಯ ನಿವಾತಕವಚರ 
ಸೀಳಿ ಬಿಸುಟಂದವನು ಬಣ್ಣಿಸಿದನು ಮಹೀಪತಿಗೆ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಧರ್ಮಜನರ್ಜುನನನುಪ 
ಲಾಲಿಸಿದನುರೆ ಮುಳುಗಿದನು ಪುಳಕಾಶು ಪೂರದಲಿ 
ಹೇಳು ಪಾರ್ಥ ಕಪರ್ದಿಯಸ್ಕ 
ವ್ಯಾಳ ಸಂಗ್ರಹಣ ಪ್ರಪಂಚವ 
ನಾಲಿಸುವೆನೆನೆ ನೃಪತಿಗಭಿವರ್ಣಿಸಿದನಾ ಕಥೆಯ ೧ 
- ಹರನ ಶರ ಲಾಭಾರ್ಥ ಸಿದ್ದಿಗೆ 
ಕರೆಸಿದನು ಸುರನಾಥ ರಾಗದ 
ಲರುಹಲಾ ಸುರರಿಪುಗಳೂಳಿಗವನು ಸುರಾಚಾರ್ಯ 
ಅರಿಗಳೆವಗೆ ನಿವಾತಕವಚರು 
ಸುರಪದವಿ ಸೋಪದ್ರವದ ನಿ 
ಷ್ಟು ರದೆಂದು ರಹಸ್ಯದಲಿ ನನಗೆಂದನಮರೇಂದ್ರ ೨ 
- ಶಿವನ ಶರ ನಿನಗಾಯು ನಿರ್ಜರ 
ನಿವಹವಿದೆ ನಾಕದಲಿ ಬಲು ದಾ 
ನವರ ವಿಲಗದಿ ವೀಚಿಹೋದುದು ಸಗ್ಗ ಸೌಖ್ಯಫಲ 
ಜವ ಸಭೆಯು ಜೀವರಿಗೆ ದುರ್ಜನ 
ರವಗಡವು ಸುಜನರಿಗೆ ತಮ ಶಶಿ 
ರವಿಗಳಿಗೆ ಮುನಿವಂತೆ ಖಳರಿದೆಯೆಂದನಮರೇಂದ್ರ ೩ 

ಮುದದ ನೆಲೆ ಶುಭದಿಕ್ಕೆ ಸೊಗಸಿನ 
ಸದನ ಸೌಖ್ಯದ ಗರುಡಿ ಸೊಂಪಿನ | 
ಪದವಿ ಲೀಲೆಯ ತಾಣ ತಾಯ್ತನೆ ಖೇಳ ಮೇಳವದ 
ಮದದ ಮಡುಭೋಗೈಕನಿಧಿ ಸಂ . 
ಪದದ ಜನಸಳ ಮನೋರಥ 
ದುದಯಗಿರಿ ಹಿಂದೀಸು ದಿನವಮರಾವತೀ ನಗರ ೪ 
- ಕಳವಳದ ನೆಲೆ ಭಯದ ಜನ್ನ 
ಸಳ ವಿಷಾದದ ಪೇಟೆ ಖಾತಿಯ 
ನಿಳಯ ಖೋಡಿಯ ಕಟಕ ಭಂಗದ ಸಂಭವಸ್ಥಾನ 
ಅಳುಕಿನಂಗಡಿ ಹಳುವಿನಾಡುಂ 
ಬೋಲ ವಿರೋಧದ ಶಾಲೆ ದುಗುಡದ 
ಕಳವೆನಿಸಿತೀ ನಗರಿ ಈಗಲು ಪಾರ್ಥ ಕೇಳೆಂದ ೫ 
- ಸಿಡಿಲಕಾಲದೊಳೆರಗುವಂತಿರೆ 
ಕಡಲು ಕಲ್ಪದೊಳುಕ್ಕುವಂತಿರೆ 
ಪೊಡವಿಯಾಕಸ್ಮಿಕದೊಳಿಳಿವಂತಿರೆ ರಸಾತಳಕೆ 
ತುಡುಕುವುದು ರಕ್ಕಸರ ಭಯ ಹುಡಿ 
ಹುಡಿಯಹುದು ಸುರ ವಿಭವವೆಮಗಿ. 
ಮಡಿಯಲವರು ನಿವಾತಕವಚರು ಪಾರ್ಥ ಕೇಳೆಂದ ೬ 


ಕೆತ್ತ ಕದ ತೆಗೆಯದು ಸುರೌಘದ 
ಹೊತ್ತ ಸರಕಿಳಿಯದು ಸುಕಲ್ಪಿತ 
ಮತ್ತಗಜ ರಥವಾಜಿ ತೆಗೆಯುವು ಪುರದ ಬಾಹೆಯಲಿ 
ತೆತ್ತು ಹರಿಯುದು ಕಾದಿ ರಣದಲಿ 
ಸತ್ತು ಜಂಗಿದು ಸುರರ ಸತಿಯರು 
ತೊತ್ತಿರಾದರು ಖಳರ ಮನೆಗಳಿಗೆಂದನಮರೇಂದ್ರ ೭ 

ಭಯದ ಬಾಹೆಯಲಪಸರದ ನಿ 
ಶೃಯದ ದುಮ್ಮಾನದ ವಿಘಾತಿಯ 
ಲಯದ ಲಾವಣಿಗೆಯ ವಿರಾಗದ ತಡಿಯ ಸಂಕಟದ 
ಪಯದ ಪಾಡಿನ ಹೃದಯ ಕಂಪದ 
ನಯನದೊರತೆಯ ಬಗೆಯ ಕೊರತೆಯು 
ಜಯದಜೋಡಿಯ ದೇವರಿದೆ ನೋಡೆಂದನಮರೇಂದ್ರ ೮ 

ಅವರುಪೇಕ್ಷೆಯ ಉಳಿವಿನಲಿ ನ 
ಮೃ ವರ ಬೇಹಿನ ಸುಳಿವಿನಲಿ ಮೇ 
_ ಣವರನಳುಕಿಸುವಾಧಿದೈವಿಕ ಕರ್ಮಗತಿಗಳಲಿ 
ದಿವಿಜರಿಂದವರುಳಿದರಾ ದಾ 
ನವರ ಮರ್ದಿಸಿ ದೇವಲೋಕವ 
ನೆವಗೆ ನಿರುಪದ್ರವದಲೆಡೆಮಾಡೆಂದನಮರೇಂದ್ರ ೯ | 
- ಹೈ ಹಸಾದವು ನಿಮ್ಮ ಕೃಪೆಯವ 
ಗಾಹಿಸುವೊಡರಿದೇನು ದೈತ್ಯರು 
ಸಾಹಸಿಗರೇ ಸದವೆನೀ ಸುರಜನಕೆ ಹಿತವಹರೆ 
ಆ ಹರಾಸ್ತ್ರದೊಳಮರವೈರಿ 
ವ್ಯೂಹ ಭಂಜನವಹುದು ನಿಪ್ಪ 
ಕ್ಯೂಹ ನಿಶ್ಚಯವೆಂದು ಬಿನ್ನವಿಸಿದೆನು ಸುರಪತಿಗೆ ೧೦ 
- ಈ ರಥವನೇ ಹೂಡಿಸಿಗೆ ನೀ 
ಸಾರಥಿಯ ಬೆಸಸಿದನು ಸುರ ಪರಿ 
ವಾರ ನೆರೆದುದನೆಣಿಸಲಳವೇ ಕೋಟಿಜಿಹ್ನೆಯಲಿ 
ವಾರಣದ ಹಯ ರಥ ಪದಾತಿಯ 
ಭಾರಣಿಗೆ ದೆಸೆ ನೆರೆಯದಿಂದ್ರನ 
ವೀರ ಭಟರೆನ್ನೊಡನೆ ನೆರೆದುದು ರಾಹು ಕೇಳೆಂದ ೧೧ 
- ಹೊಲಬಿಗರು ಹರಿದರು ಸುರೇಂದ್ರನ 
ದಳದ ಮಾನ್ಯರ ಸನ್ನೆಯಲಿ ದಿಗು 
ವಳಯದಗಲದಲೊಲಿವ ಲಲಿತಚ್ಛತ್ರ ಚಮರಗಳ 
ಜಲಧಿ ಜಲಧಿಯ ಹಳಚಲಗಿದ 
ವೃತ್ತಿಪ ವಾದ್ಯ ಧ್ವನಿಯ ಡಾವರ 
ಸೆಳೆದುದಸುರರ ಧುರದ ಧೈರ್ಯವನರಸ ಕೇಳೆಂದ ೧೨ 


೨೦೩ 
೧೨] 

ಆ ರ ಣ್ಯ ಪರ್ವ 
- ಅಳು ನಡೆದುದು ಮುಂಗುಡಿಯು ಹರಿ 

ಕವಿದುದಸುರರ ಚೂಣಿ ಬೊಬ್ಬೆಯ 

ವಿವಿಧ ವಾದ್ಯಧ್ವನಿಯ ಕಹಳಾ 
ಧಾಳಿ ನೂಕಿ ಹಿರಣ್ಯ ನಗರಿಯ 
ಮೂಲೆಗೈದಿತು ಹೊಯ್ದು ರಲ್ಲಿಯ ಬಿನುಗು ಬಿಚ್ಚಟೆಯ ರವದಕೋಳಾಹಳಕೆ ತುಂಬಿತು ಬಹಳ ಭೇರಿಗಳು 
ಸೂಳಸಿದವು ಸನ್ನೆಯಲಿ ನಿ 

ರವಿಯನಾಕಾಶವ ದಿಗಂತವ 
ಸ್ಟಾಳ ದನುಜ ಪುರೋಪಕಂಠದ 

ತಿವಿದು ಕೆದರುವ ಧೂಳಿ ತಿಮಿರಾ 
ಕೂಲವತಿಗಳ ತೀರದಲಿ ಬಿಡಿಸಿದೆನು ಪಾಳೆಯವ ೧೩ ರ್ಣವವಲೆ ಜಗವೆನಲು ಜೊಂಪಿಸಿದುದರಿಸೇನೆ ೨೦ 
- ಅರಿಯದಾ ಪಟ್ಟಣವಿದೇನೋ 

- ದಾನವರ ದಕ್ಕಡತನವನದ 

ನೇನನೆಂಬೆನು ಜೀಯ ತೂಳಿದ | 
ಹೊರಗೆ ಗಜಬಜವೆನೆ ಸುಪರ್ವರ 
ಕುರುಹುಗಳನರಿದಮರರಿಪುಗಳು ಹರಿದರರಮನೆಗೆ 

ವಾನೆಗಳು ತರುಬಿದವು ತೇಜಿಗಳುರುಬಿದವು ತೇರು 
ಬಿರುನಗೆಯು ಸುಮಾನದುಬ್ಬಿನ 

ಆನಲಳವೇ ಭಟರ ಶರ ಸಂ 
ನೆರೆ ನಗೆಯ ನಯನಾಂಬುಗಳ ಖಳ 

ಧಾನವನು ಬಲುಸರಳ ಸೂಟಿಯ 
ನೆರಗಲತಿ ಸುಮ್ಯಾನವೇನೆಂದಸುರ ಬೆಸಗೊಂಡ ೧೪ ಸೋನೆಯಲಿ ಜಗ ನೆನೆಯಿತೆನೆ ಜೋಡಿಸಿತು ಖಳಸೇನೆ 
- ಜೀಯ ಬಲೆಗಳ ತೆಗೆಸು ನಡೆ ನಿ 

- ಮುರಿದುದವರರ ಚೂಣ ದಾನವ 
ರ್ದಾಯದಲ್ಲಿ ನಿಮ್ಮಡಿಯ ಬೇಟೆಗೆ 

ರರುಬೆಗಳುಕಿತು ಸಿದ್ದ ವಿದ್ಯಾ 
ರಾಯ ಮೃಗವೈತಂದವಿವೆ ನಗರೋಪಕಂಠದಲಿ 

ಧರ ಮಹೋರಗ ಯಕ್ಷ ರಾಕ್ಷಸ ಗುಹ್ಯಕಾದಿಗಳು 
ಹೋಯಿತಸುರರ ಕೈಯ ಹೊಸದಿರು 

ಹೊರಗೆ ವನವೀಧಿಯಲಿ ಕಾಡಿನ 
ಪಾಯ ಪಾಯವಧಾರೆನಲು ಖಳ 

ಕುರುವದಲಿ ಗೋಪುರದೊಳಕಿತು 
ರಾಹು ಕೇಳುತ ಮೃಗವದಾವುದೆನುತ್ತ ಬೆಸಗೊಂಡ ೧೫ ಸುರರು ಮುರಿದರು ಮೇಲು ಕಾಳಗವಾದುದಸುರರಿಗೆ ೨೨ 
- ಜೋಡಿಸಿದನಮರೇಂದ್ರನಮರರ 

- ಕೆಣಕಿದಸುರರು ಕೋಲುಗಟ್ಟಿತು 
ವೇಡೆಯಾಯ್ತು ಹಿರಣ್ಯ ನಗರಿಗೆ 

ಬಣಗು ಸುರಸರಸಿ ಭಾರಾಂ 
ಗಾಢ ಬಲರದೆ ಬಂದು ವರುಣ ಯಮಾಗಿ ವಾಯುಗಳು ಕಣವನದಿರಿನಲಿ ಸುಭಟರು ಸೂಸಿ ದೆಸೆದೆಸೆಗೆ 
ರೂಢಿಗಚ್ಚರಿಯಾಯಲಾ ಪರಿ 

ರಣವನದನೇನೆಂಬೆನೆ ಧಾ 
ಗೂಢ ಮೃಗರಣವಿಲ್ಲವಿದೆ ನಿ 

ರುಣಪತಿಯ ವಿಗ್ರಹದ ವಿಸ್ತಾ 
ರ್ಮೂಢರನು ಹಿಡಿತರಿಸುಯೆಂದನು ದೂತನೊಡೆಯಂಗೆ ರಣ ನಿಗುರ್ಗಣಿ ವಿಗಡಿಸಿತು ವಿಬುಧರ ವಿಡಾಯಿಗಳ ೨೩ 
- ಇವನ ಹೊಯ ಕಟವಾಯ ಕೋಯ ತ 

- ಬಳಿಕ ಬಿಟ್ಟನು ರಥವನೀ ಮಾ 
ಪ್ಪುವನೆ ಸುರಪತಿ ಶಿವಶಿವಾ ಸುರ 

ತಲಿ ವಿಭಾಡಿಸಿ ಹೊಕ್ಕು ಚೂಣಿಯ 
ರವಗಡಿಸುವರೆ ವೇಡೆ ಗಡ ಹೈರಣ್ಯ ನಗರಿಯಲಿ 

ಬಲಸಮುದ್ರದ ಮಧ್ಯದಲಿ ಮುಳುಗಿತು ವರೂಥವಿದು 
ಇವನ ಸೀಳನೆ ಹೊರಗೆ ಸುರ ಸೈ 

ಬಲದಲೆಟ್ಟೆನು ಹಿಂದು ಮುಂದಿ 
ನ್ಯವನು ಸೀಳಿದು ಬಳಿಕ ನೀ ನಿ 

[ ೧೭ ಟಿಳಿಸಿದರನಿಳ್ಕೊರೆಸಿದೆನು ಮುಂ 
ನೃವನ ಮನವೊಲಿವಂತೆ ಮಾಡೆನೆ ಖಳನು ಖತಿಗೊಂಡ ಕೊಳಿಸಿ ಮೇಲ್ಯಾವರ ಮುರಿದೆನು ವಾಮ ಭಾಗದಲಿ 
- ಬಂದನೇ ಸುರರಾಯನಕಟಕಟ್ಟೆ 

ಕೆಟ್ಟು ದಹಿತರ ಚೂಣಿ ರಿಪು ಜಗ 
ತಂದು ಮುತ್ತಿವೆ ದಿವಿಜಗಣ ತರು 

ಜಟ್ಟಿಗಳು ನುಗ್ಗಾಯ್ತು ದಿವಿಜರ 
ಣಿಂದುಧರನೇ ತರಿಸಿದನೊ ಶಿವಶಿವ ವಿಶೇಷವಲ 

ಥಟ್ಟಿನಲಿ ಬೊಬ್ಬಾಟವಾಯ್ತು ಗಭೀರ ಭೇರಿಗಳು 
ಇಂದಿನಲಿ ಕಡೆ ತನಗೆ ಮೇಣು ಪು 

ಬಿಟ, ಮಂಡೆಯಲಸುರ ಸುಭಟರು 
ರಂದರನು ನಿರ್ನಾಮನೈಸಲೆ 

ಕೆಟ್ಟು ಹಾಯ್ದರುಕೂಡೆ ಹೆಣ ಸಾ 
ಯೆಂದು ಬಿಟ್ಟನು ಚೂಣಿಯನು ಪಟುಭಟರ ಬೊಬೈಯಲಿ ಲಿಟ್ಟುದುರೆಯೆನಲರುಣಜಲ ನಗರೋಪಕಂಠದಲಿ ೨೫ 
ಧರಣಿಪತಿ ಚಿತ್ತೆನು ವೇಲೆಯ 

- ನೂಕಿ ದೈತ್ಯರ ಚೂಣಿಯನು ಮುರಿ 
ಶಿರವನೊಡೆದುಬೈ ಘನ ಸಾ 

ದೌಕಿ ದುರ್ಗವ ಹೊಗಿಸಿದೆನು ಸ 
ಗರದವೊಲು ಪಿಡಿದೊದರಿ ಕವಿದುದು ಕೂಡೆ ವಂಕದಲಿ ವ್ಯಾಕುಲರು ಸೂಸಿದರು ಭಯವ ನಿವಾತಕವಚರಿಗೆ 
ಕರಿತುರಗ ರಥವಾಜಿ ಕಾಲಾ 

ಆಕೆವಾಳರು ಜೀಯು ನಮ್ಮ ದಿ 
ಳುರವಣಿಸಿತೇನೆಂಬೆನಸುರರ 

ಮೌಕಸರ ಪರಿಯಲ್ಲ ಯುದ್ಧ 
ದೊರೆಯ ಸನ್ನೆಗೆಸೂಳವಿಪ ನಿನ್ನಾಳ ರಭಸದಲಿ ೧೯ ವ್ಯಾಕರಣ ಪಾಂಡಿತ್ಯವುಂಟೆಂದೆನ್ನ ದೂರಿದರು ೨೬ 


[ ಸಂಧಿ 


೨೦೪ 

ಮಹಾ ಭಾರತ 
ಕೇಳಿದನು ಕಡುಗೋಪದಲಿ ಸಿಡಿ 

ಎಲೆಲೆ ಸುರಪತಿಯಾಳು ಕೋಟೆಯು 
ಲೇಳಿಗೆಯಲೆದ್ದನು ಸುರೇಂದ್ರಗೆ 

ನಿಳಿವುತದೆ ನಡೆಯೆನುತ ದ ನವ 
ಮೇಲುಗಾಳಗವೇ ಸುಪರ್ವರು ನಮ್ಮ ಸದವರಲೆ 

ರುಲಿದು ಕವಿದುದು ಖಾತಿಯಲಿ ಮಿಗೆ ಭಾಷೆಗಳ ಕೊಡುತ 
ಕಾಲಗತಿಯೋ ಮೇಣ ಕಪರ್ದಿಯ 

ತಲೆಯ ಹೊಯ್ಯಡೆಗೆಡಹು ಸುರಪನ 
ಕೀಲಕಿ ರವಿಯೊಡನೆ ತವ ಕೈ 

ಲಲನೆಯರ ಮುಂದಣ ವಿಕಾರಿಗ . 
ಮೇಳವಿಸಿತೇ ಶಿವ ಶಿವಾಯೆನುತಸುರ ಹಲು ಮೊರೆದ ೨೭ 

[ ೩೪ 

ಛಲವೂ ಸರಿಯೋ ಪೂತ ಮಝಯೆನುತೈದಿದರು ಭಟರು 
- ಭಟರ ಬರಹೇಳೊ ಸುರೇಂದ್ರನ 

ಏನನೆಂಬೆನು ಜೀಯ ಬಳಿಕಾ 
ಕಟಕವಿಕ್ಕಿದ ವೇಡೆಯಲಿ ಲಟ 

ದಾನವಾಧಿಪರುಬೈ ಯನು ಸು | 
ಕಟಿಸುತಿದೆ ದಾನವರು ಮಾನಚ್ಯುತಿಯ ಮನ್ನಿಸದೆ 

ಮ್ಯಾನವನು ತರಹರಿಸಲಳವೇ ಖಳರ ಗಲ್ಲಣಿಯ 
ನಿಟಿಲನಯನನನೇಳಿಸುವ ಚಾ 

ವೈನತೇಯನ ಪಕ್ತಗತ ಪವ 
ವಟೆಯುರಾವೆಡೆ ಚದುರ ರಣ ಲಂ 

ಮಾನನಂತಿರೆ ಭಟರ ಸುಯ್ಲಿನ 
ಪಟರ ಬರಹೇಳೆನುತ ಮಿಗೆ ಗರ್ಜಿಸಿದನವುರಾರಿ ೨೮ ಲಾ ನಿರೂಢಿಯ ಸುರರು ಹಾರಿತ) ಸೂಸಿ ದೆಸೆದೆಸೆಗೆ ೩೫ 
- ನೆರೆದುದಸುರರು ಕಾಲಕೂಟದ 

ತೋರುತೋರಮರೇಂದ್ರನಾವೆಡೆ 
ಕರುವಿನೆರಕಿ ಸಿಡಿಲ ದಳ್ಳುರಿ 

ತೋರಿಸ್ತೆರಾವತವದೆತ್ತಲು 
ತಿರುಳ ದಡ್ಡಿಯೊ ವಿಲಯ ಭೈರವನುಬ್ಬಟೆಯ ಪಡೆಯೊ ತೋರಿಸುಚ್ಚೇಶ್ರವವನೆಲ್ಲಿಹರಗಿ ಯಮ ಗಿಮರು 
ಹರನ ನಯನ ಜ್ವಾಲೆಯವದಿರ 

ತೋರಿರೆ ಕೈಗುಣವನಸುರರ 
ಗರುಡಿಯೋ ಗಾಢಾಯ ತೇಜದ 

ಗಾರುಗೆದರಿದ ಗರ್ವಿತರ ಮೈ 
ದುರುಳ ದಾನವ ಭಟರು ಬಂದುದುಕೋಟಿಸಂಖ್ಯೆಯಲ್ಲಿ ದೋರ ಹೇಳಾ ಕಾಣಬಹುದೆನುತುರುಬಿದರು ಭಟರು ೩೬ 
ನೆರೆದಿರೈ ಪರಿಭವದ ನೆಲೆಯಲ್ಲಿ 

- ಕರೆದರವದಿರು ಕಲ್ಪಮೇಘದ 
ನೆರೆದಿರೆ ದುರ್ತಿಸತಿಯಲಿ | 

ಬಿರುವಳೆಯವೊಲು ಸರಳನನಿತುವ 
ನೆರೆದಿರೈ ಸಲೆ ಹೊರೆದಿರೆ ದುಷ್ಕೃತಿಯಲೊಡಲುಗಳ ತರಿದು ತೆತ್ತಿಸಿದನು ತದಂಗೋಪಾಂಗದಲಿ ಶರವ 
ಸುರರಲೇ ನೀವ್ ನಿಮ್ಮ ಹೆಂಡಿರ 

ಅರಿಯರೆನ್ನನು ಶಕ್ರನೆಂದೇ 
ಕುರುಳ ಕೈದೊಳಸಿಂಗೆ ಕಾ - 

ತರುಬಿ ದಿಂಡಲವ ಮುಸುಕಿದ 
ತರಿಸುತಿದೆ ವಾಸವನೊಡನೆ ವಾಸಿಗಳ ಬಿಡಿಯಿಂದ ೩೦ ರಿರಿತಕಂಜದ ದಿಟ್ಟ ನಾವು ಸುರರ ಥಟ್ಟಿನಲಿ - ೩೭ 
- ಜೀಯ ಖಾತಿಯಿದೇಕೆ ದಿವಿಜರ 

- ಝಗಝಗಿಪ ಬಾಣಾಗ್ನಿ ಭುಗು ಭುಗು 
ರಾಯನರಸಿಯ ನಿನ್ನ ತೊತ್ತಿರ 

ಭುಗಿಲೆನಲು ದಿವ್ಯಾಸ್ತ ತತಿಯಲಿ 
ಲಾಯದಲಿ ತೋರುವೆವು ತಾ ತಾ ವೀಳಯವನೆನುತ ಹೊಗೆಯ ತೋರಿಸಿದೆನು ಚತುರ್ದಶ ಭುವನ ಭವನದಲಿ 
ಹಾಯಿದರು ತಮತಮಗೆ ಮುಂಗುಡಿ 

ವಿಗಡರದ ಲೆಕ್ಕಿಸದೆ ಲೋಟಿಸಿ 
ದಾಯದಲಿ ಧಟ್ಟಿಸುವ ನಿಸ್ಸಾ 

ಮಗುಚಿದರು ಮದ್ಯಾಣ ಮಹಿಮೆಯ 
ಛಾಯತದ ಬಹುವಿಧದ ವಾದ್ಯದ ಲಳಿಯ ಲಗ್ಗೆಯಲಿ ೩೧ ನೆಗಡಿಸಿತು ಕಾಲಾಗಿ ಕಾಲಾಂತಕರಿಗಾ ಸಮರ ೩೮ 
ಒಡೆದುದಿಳೆಯೆನೆ ಸಮ ವಿಷಮುದುರಿ 

ದೊರೆಗಳೆರಿತು ರಥ ತುರಂಗಮ 
ಗಡಲು ಶಿವ ಶಿವಯೆನೆ ನಿಹಾರದ 

ಕರಿಗಳಲಿ ಕಾಲಾಳ ಬಿಂಕವ 
ದಡಿಗ ದಾನವರೆದಿ ಕವಿದುದು ಕೆದರಿ ಸುರಬಲವ 

ನರಸ ಬಣ್ಣಿಸಲರಿಯೆನಾಸುರ ಕರ್ಮ ಕಲಹವಲೆ 
ಫಡ ಫಡಿದಿರಾಗಲಿ ಸುರೇಂದ್ರನ 

ಸರಿಗರದ್ದುದು ಮೂರುಕೋಟಿಯ 
ತುಡುಕ ಹೇಳಾ ಕಾಲವಿದಲಾ - 

[ ೩೨ ಸುರರು ಸರಿಗಳಲಿಟ್ಟರಶನಿಯ | 
ತೊಡರೆನುತ ಹೊಯ್ದರುಬಿತಸುರರು ಸುರರ ಸಂದಣಿಯ : ಶರದಲೆಡೆಯಲಿ ತರುಬಿದರು ಕೈ ಸೋತುದೆನಗೆಂದ ೩೯ 
- ಮುರಿದುದಮರರು ಮತ್ತೆ ಬೊಬ್ಬಿರಿ 

- ಲಟಕಟಿಸುವಾ ಮೂರುಕೋಟಿಯ 
ದುರುಬಿದೆನು ಹೆಸರೆನಿಸಿದಸುರರ 

ಭಟರು ಕರೆದರು ಕಲುವಳೆಯನು 
ತರಿದೆನದರೊಳುಕೋಟಿಸಂಖ್ಯೆಯನೈಂದ್ರ ಬಾಣದಲಿ ಬೃ ಟೆಯನದನೇನೆಂಬೆನವದಿರ ಸಮರ ಸಂಭ್ರಮವ 

ಕುಟಿಲ ಕದನದೊಳೊದಗಿತದು ಕಲು 
ಹರಿದುದವರಾರಿಗಳು ಕೋಟೆಯ 
ಹೊರಗೆ ಸುರಬಲವೌಕಿ ಬಿಟ್ಟು ದು 

ಗುಟಿಗ ಶರ ಶತಕೋಟಿಯಲಿ ಪಡಿ 
ತುರುಗಿತಮರರು ಖಳನ ದುರ್ಗದ ತುದಿಯ ತೆನೆಗಳಲಿ ೩೩ ಭಟಬಲವ ಬೆದರಿಸಿದೆ ಚಿತ್ತೆಸೆಂದನಾ ಪಾರ್ಥ ೪೦ 


೨೦೫ 
ಅ ರ ಣ್ಯ ಪ ರ್ವ 
೧೨] 

ಕೆರಳಿತಲ್ಲಿ ನಿವಾತಕವಚರ . 
ತೆರಳದವದಿರು ಹೂಡಿದರು ದ . 
wುರಿಯ ಧಾರೆಯ ಪಾವಕಾಸ್ತವ . 

ಮರಣ ವಾರ್ತೆಯ ಕೇಳಿದಸುರರು 
ನರಸ ಹೊಗೆದುದು ಭುವನ ಹೊಯ್ದುದುರುಳ ಜಗತ್ರಯವ ಪುರದ ಬಾಹೆಯೊಳಡ್ಡಹಾಯ್ದರು ತರುಬಿದರು ರಥವ 
ಸರಕುದೆಗೆದುದು ಸತ್ಯಲೋಕಕೆ 

ಅರಸ ಚಿಕ್ಕೆ ಸವದಿರಲಿ ಪರಿ 
ತರತರದ ಜಗವಿಂದ್ರಸಾರಥಿ 

ಪರಿಯ ಮಾಯಾರಚನೆ ರಂಜಿಸಿ 
ಜರಿದು ಜವಗುಂದಿದನು ಜಾಡಿಸುವನಲನುಬೈಯಲಿ ೪೧ ತೆರಡು ಸಾವಿರ ಮಡಿಗೆ ಮಿಗಿಲು ನಿವಾತಕವಚರಿಗೆ ೪೮ 
ಸಾರಥಿಯ ಸಂತೈಸಿ ತೇರಿನ 

ಬೀಸಿದರು ಬಿರುಗಾಳಿಯಾಗಿ ಮ 
ವಾರುವಂಗಳ ನೇಣನೋಜೆಯೊ 

ಹಾ ಸಮುದ್ರದ ನೂಕು ತೆರೆಯಲಿ 
ಜೋರಣಸಿ ಸಂವರಿಸಿ ರಥವನು ವರುಣ ಬಾಣದಲಿ ಬೇಸರಿಸಿದರು ಹರಿದರವನಿಯಲಗಿ ರೂಪಾಗಿ 
ವಾರಿಧಿಯ ಕೆದರಿದೆನು ಕೆಟ್ಟವು 

ಆಸುರದ ತವವಾಗಿ ರವಿಶತ 
ಭೂರಿಗಿಡಿಗಳು ಮಾರುತನ ಕೈ 

ದಾಸರಿನ ಬಿಸಿಲಾಗಿ ಮಾಯಾ 
ವಾರ ಕುಂದಿದುದಸುರ ಮುಖದನಲಾಸ್ಕ ಪರಿಹರಿಸಿ ೪೨ ಭ್ಯಾಸಿಗಳು ಮೋಹಿಸುವರದನೇ ಬಣ್ಣಿಸುವೆನೆಂದ ೪೯ 
ಅವರು ಮಗುಳೆಚ್ಚರು ಶಿಲೀಮುಖ 

ಘೋರತರವದು ಬಳಿಕ ದುಪ್ಪತಿ 
ದವಯವದೊಳುಚ್ಚೆದ್ದು ಗಿರಿಗಳು 

ಕಾರವಿತರರಿಗಿಂದುವಳಿಯು 
ಕವಿಯೆ ಕಡಿದೊಟ್ಟಿದೆನು ಭಾರಿಯ) ವಜೂಬಾಣದಲಿ ಸಾರತರ ಕೃಪೆಯಾಯ್ತಲೇ ಸರಹಸ್ಯ ಸಾಂಗದಲಿ 
ಅವರು ತಿಮಿರಾಸ್ತ್ರದಲ್ಲಿ ಕೆತ್ತರು . 

ಬಾರಿಸಿದುದಾವಂಗದಲಿ ಮಾ 
ಭುವನ ನಯನದ ಕದವನಾಗಳೆ 

ಯಾ ರಚನೆಯಾ ವಿಧದಲಾ ಮಾ 
ರವಿಯ ಶರದಲಿ ಮುರಿದೆನಗುಳಿಯನರಸ ಕೇಳೆಂದ ೪೩ ಯಾ ರಚನೆಯನು ಸೀಳಿ ಬಿಸುಟೆನು ಶಿಲ್ಪದಲಿ ಖಳರ ೫೦ 
ಬಳಿಕ ಸುರಿದರು ಹಾವುಗಳ ಹೆ 

- ಮುರಿದುದಸುರರ ಮಾಯೆ ಕಾಸಿನೊ 
ಮೃಳೆಯನಲ್ಲಿಗೆ ಗರುಡ ಬಾಣವ 

ಟೆರೆದ ರಸದವೊಲವರು ನಿಜದಲಿ 
ಸುಳಿಸಿದೆನು ಬಳಿಕಾದುದರ್ಧಗ್ರಾಸವಾ ಶರಕೆ 

ತರುಬಿ ನಿಂದರು ತೂಳಿದರು ಗಜಹಯ ರಥೋಘದಲಿ | 
ಉಲಿದು ದನುಜರು ಮತ್ತೆ ಕೆಂಡದ 

ತರಿದವುಗಿದವು ತುಂಡಿಸಿದವಗಿ 
ಮಳೆಯ ಕರೆದರು ಮರಳಿ ಜಲಧಿಯು 

ದೆರಗಿದವು ಸೀಳಿದವುಕೊಯ್ಯವು 
ತುಳುಕಿದೆನು ತೊಡಕಾಯ್ತು ಸಾರಥಿ ಮತ್ತೆ ಬಸವಳಿದ ೪೪ ಕೊರೆದು ಕುಪ್ಪಳಿಸಿದವು ನಿಮಿಷಕೆ ಶರವರಿವ್ರಜವ ೫೧ | 
- ಸಾರಥಿದಕೈವ ತತ್ತ್ವತಿ 

- ಜೀಯ ವಿಗಡ ಬ್ರಹ್ಮ ಶರವಿಂ 
ಕಾರ ಶರ ಸಂಧಾನವೆರಡರ 

ದ್ರಾಯುಧದ ಮುಂಗುಡಿಯಲಿರಿದುದು 
ಭಾರ ಬಿದ್ದುದು ಮೇಲೆ ದನುಜರ ಮೂರುಕೋಟಿಯದು ಮಾಯಕಾರರ ಮೋಹರವನುಬ್ಬಟೆ ಚತುರ್ಬಲವ 
ಧೀರರಾತ್ಮ ಸ್ತುತಿಗೆ ನಾಚದ 

ಹೋಯಿತಸುರರ ಸೇನೆ ಸರಿದುದು 
ರಾರು ಜೀಯ ಮಹಾಹವದ ವಿ 

ನಾಯಕರು ನಾನಾ ದಿಗಂತ 
ಸ್ವಾರವನು ಮಾತಲಿಯ ಕೈಯಲಿ ಚಿತ್ರವಿಸಿಯೆಂದ ೪೫ ಸ್ಥಾಯಿಗಳು ಸಾದಿ ಭೋಗಕೆ ಭೂಪಕೇಳೆಂದ ೫೨ 
- ತೊಡಚಿದೆನು ಬೊಮಾಇವನು ಹುರಿ 

- ಕಡುಹುವಗ್ರದ ಕಾಲಕೇಯರ 
ಯೊಡೆದುದಸುರರು ಮಲೆತವರನಿ 

ಗಡಣವಡಗಿತ) ಸುರರ ಬಲುಸೆರೆ 
ಕ್ಕಡಿಯ ಮಾಡಿತು ಬಂದುದಳಿವು ನಿವಾತಕವಚರಿಗೆ ಬಿಡಿಸಿದೆವು ಬಳಿಕಾಯು ಕಡುಸುಮಾನ ಸುರಕುಲಕೆ 
ಕಡುಹಿನಿಂದಾಗ್ನೆಯ ವಾರುಣ 

ಒಡೆದುದಿಳೆಯೆನೆ ಬಾಹುವಿನ ಬಿರು | 
ದಡಬಳಿಗರನು ಬಾಚಿದವು ಬರ 

ನುಡಿಯ ಕೈಗಳ ತುದಿವೆರಳ ಬೊ 
ಸಿಡಿಲ ಸೆರೆ ಬಿಟ್ಟಂತೆ ಕಳಚಿದವಸುರ ಬಲದಸುವ ೪೬ ಬೀಡಿಕೆಗಳ ಸುರಭಟರು ಹರಿದರು ಮುಂದೆ ಸುರಪುರಕೆ ೫೩ 
ಕಾಳ ದನುಜರು ಮೂರುಕೋಟಿಯೋ 

ಕಟ್ಟು ಗುಡಿಯನ್ನುನೋಡಿಯೇ ಜಗ. 
೪ಾಳುಳಿಯದಕ್ಕಾಡಿತಮರರ 
ಸೂಳೆಯರ ಸೆರೆ ಬಿಟ್ಟು ದರಿ ನಗರೋಪಕಂಠದಲಿ 

ಜಟ್ಟಿಗಳು ನುಗ್ತಾಯ್ತಲೇ ನೀ 

ನಟ್ಟ ಸಸಿ ಸುರಕುಜವಲೇ ಕೊಡದೇ ಮನೋರಥವ 
ಧೂಳಿಪಟವಾಯಿತು ಹಿರಣ್ಯ ಪು 
ರಾಲಯದ ನೆಲೆಗಟ್ಟು ಮರಳಿದು 

ಕೆಟ್ಟು ದಹಿತ ನಿವಾತಕವಚರ 
ಕಾಲಕೇಯರ ಪುರಕೆ ಬಂದೆನು ರಾಯ ಕೇಳೆಂದ ೪೭ ಹುಟ್ಟುವುರಿದುದು ಜೀಯ ಚಿತ್ತೆಸೆಂದರಿಂದ್ರಂಗೆ 

ಥಟ್ಟು ಹುಡಿ ಹುಡಿಯಾಯ್ತು ದನುಜರ 

೫೪ 


೨೦೬ 
ಮ ಹಾಭಾರತ 

[ ಸಂಧಿ 
ಕಾಲಕೇಯರ ನಗರಿಯಲ್ಲಿ ದು 

ಲೇಸು ಮಾಡಿದೆ ನಾಕವನು ಖಳ 
ವ್ಯಾಳಿಸಿತಲೇ ಮೃತ್ಯು ದಿವಿಜರ 

ರೀಸು ದಿವಸ ವಿಬಾಡಿಸಿದರೆ ಸು . 
ಸೂಳೆಯರು ಸೆರೆ ಬಿಟ್ಟು ಬಂದರು ಯಕ್ಷ ಕಿನ್ನರರ ರೇಶನಾಪತ್ತಾಪ ನಿರ್ವಾಪಣವ ರಚಿಸಿದಲ 
ಕಾಲ ಸಂಕಲೆ ಕಡಿದವಾ ಖಳ 

ಈಸು ಪುಣೋದಯಕೆ ಪೂರ್ವ ಮ 
ರೂಳಿಗಕೆ ಕಡೆಯಾಯು ಸುರ ಪುರ 

ಹೀಶಕುಲ ನೋಂತುದುರೆನುತ ಸಂ 
ದಾಳುವೇರಿಯ ಕಾಹು ತೆಗೆಯಲಿಯೆಂದರಾ ಚರರು ೫೫ 

ತೋಷಮಯ ಜಲಧಿಯಲಿ ತೇಂಕಾಡಿದನು ಯಮಸೂನು 
- ಪುರದ ಬಾಹೆಯ ಕೊರಡಿಯ ಸಂ 

ಹೊಗಳಿ ನಿಲ್ಲದು ಜಿಪ್ಪೆ ತೆಕ್ಕೆಯ 
ವರಗೆ ತೆಗೆಯಲಿ ನಿರ್ಭಯದಿ ಸಂ 

ಸೊಗಸಿನಲಿ ಮೈ ದಣಿಯದೀಕ್ಷಣ 
ಚರಿಸುವುದು ನಂದನದೊಳಗೆ ನಿಮ್ಮ ಡಿಯ ರಾಣಿಯರು ಯುಗಳ ಬೀಯದು ನೋಡಿ ಪಾರ್ಥನ ಮಾತ ಸವಿಸವಿದು 
ತರತರದ ಕೊತ್ತಳದ ಕಾಸಿನ 

ತೆಗೆದು ನಿಲ್ಲದು ಕರ್ಣಯುಗ ಸುರ 
ಸುರಭಟರು ಸುಖನಿದ್ರೆಗೈಯಲಿ 

ನಗರಿಯುತ್ತಮ ಗಂಧ ಭರದಲಿ 
ನಿರುತ ನಿಜನಿಳಯದೊಳಗೆಂದುದು ಸುರಜನವಾತ ೫೬ ಮುಗಿಯದರಸನ ಗಂಧವಹನವನೀಶ ಕೇಳೆಂದ ೬೨ 
ಕೇಳಿದನು ಹರುಪಾಶು ಹೊದಿಸಿದ 

- ನೃಪನ ಮುದವನು ಭೀಮಸೇನನ 
ವಾಲಿಗಳ ಸಾವಿರವನುಬ್ಬಿದ 

ವಿಪುಳ ಸುಮಾನವನು ನಕುಲನ 
ಮೇಲುಮದದ ಸಗೋವ ಪುಳಕದ ಸರ್ವಸೌಖ್ಯದಲಿ ಚಪಲ ಮದವನು ಪುಳಕವನು ಸಹದೇವನವಯವದ 
ಬಾಲೆಯರ ಬರಹೇಳು ರತುನ ನಿ 

ದ್ರುಪದ ಸುತೆಯುತ್ಸವವ ಮುನಿಜನ 
ವಾಳಿಗಳ ತರಹೇಳೆನುತ ಸುರ 

ದಪಗತ ಗ್ರಾನಿಯನು ಪರಿಜನ 
ಮಳಿಮಂಡಿತಚರಣನೆದ್ದನು ಬಂದನಿದಿರಾಗಿ ೫೭ ದುಪಚಿತಾನಂದವನು ಬಣ್ಣಿಸಲರಿದು ತನಗೆಂದ ೬೩ 
ಕವಿದುದವರ ವಾತ ಕಾಂತಾ 

ಶಿವನ ಘಾಟದ ಶರ ಚತುರ್ದಶ 
ನಿವಹ ಹೊರವಂಟುದು ಸುರೇಂದ್ರನ 

ಭುವನ ಭಂಜನವಿದು ಮದೀಯಾ 
ಭವನದಲಿ ಗುಡಿ ನೆಗಹಿತಮರಾವತಿಯ ಚೌಕದಲಿ 

ಹವಕೆ ಹೂಣಿಗನಾಯ್ತಲಾ ಹೇರಾಳ ಸುಕೃತವಿದು 
ತವತವಗೆ ತನಿವರಿವ ಜನದು 

ಎವಗೆ ತೋರಿಸಬೇಹುಗೀ ಶಾಂ 
ತ್ಸವವನದನೇನೆಂಬೆನಂದಿನ 

ಭವ ಮಹಾಸ್ತ್ರ ಪ್ರೌಢಕೇಳಿ 
ದಿವಸದೊಸಗೆಯನವರಲೋಕದೊಳರಸ ಕೇಳೆಂದ ೫೮ ವಿವರಣವ ಕಾಂಬರ್ತಿಯಾಯ್ಕೆಂದನು ಧನಂಜಯಗೆ ೬೪ 
- ಇದಿರು ಬಂದನು ಪದಯುಗದಲೆರ 

- ಜೀಯ ನಿಮ್ಮ ರ್ತಿಯನು ಶಂಭುವಿ 
ಗಿದರೆ ಬಿಗಿದಪ್ಪಿದನು ಸುಮಾ 

ನಾಯುಧದಲೇ ಸಲಿಸಿದಪೆನಾ 
ನದ ಸಗಾಢವನೇನನೆಂಬೆನು ಸಾವಿರಾಲಿಗಳ 

ಗೈಯ ವಾರುಣವೆಂದ್ರ ಕೌಬೇರಾಸ್ಯ ಕೌಶಲವ 
ಹೊದರಿನಲಿ ಹೊದಿಸಿದನು ಮಿಗೆ ನಾ 

ಆಯತವ ತೋರಿಸುವೆನೀಗಳ 
ದಿದನು ಹರುಷಾಶುಗಳಲೆನ್ನ 

ನಾಯತವು ರವಿ ತುರಗ ರಾಜಿಗೆ 
ಭ್ಯುದಯವೇ ನಿಮ್ಮಡಿಯ ಕರುಣ ಕಟಾಕ್ಷ ಕೃಪೆಯಿಂದ ೫೯ ಲಾಯ ನೀಡಿತು ಪಶ್ಚಿಮಾಶಾ ಗಿರಿಯ ತಪ್ಪಲಲಿ ೬೫ 
* ಸುರರು ಕೊಂಡಾಡಿದರು ಸುರಮುನಿ 

- ಅರಸ ಕಳುಹಿದನಿಂದ್ರ ಸೂತನ 
ವರರ ಪರಮಾಶೀರ್ವಚೊ ವಿ 

ನರಮನೆಗೆ ಬಂದನು ಧನಂಜಯ 
ಸ್ವರಕೆ ಫಲವಿದೆಲಾ ಭವತ್ಕರುಣಾಂಬಕಾಲೋಕ 

ವೆರಸಿ ಪರ್ಣದ ಚೌಕಿಗೆಯಲಿ ಮುನೀಂದ್ರ ಮೇಳದಲಿ 
ಅರಿಸುಭಟ ಸಂತೋಷಮಯ ಸಾ 

ಅರಸಿ ಬಣ್ಣದ ಸೊಡರ ಬಲಿದಳು | 
ಗರವ ಸುರಿಯುವ ಸರಳು ವಡಬ 

ಹರಸಿದರು ಮುನಿ ವಧುಗಳಕ್ಷತೆ 
ಸ್ಸು ರಣ ಮೇಘಜ್ವಾಲೆ ಜಾಲ ಕರಾಳ ಜಿಹ್ನೆಯಲಿ ೬೦ ವೆರಸಿ ಗದುಗಿನ ವೀರನಾರಾಯಣನ ಮೈದುನನ ೬೬ 


ಅರಣ್ಯ ಪ ವF 


೧೩] 


ಹದಿಮೂರನೆಯ ಸಂಧಿ 


ಸೂ ಅಡವಿಯಲಿ ಫಣಿಭೋಗದಲಿ ಬಿಗಿ 

ವಡೆದು ಬಳಲಿದ ಭೀಮಸೇನನ 
ಬಿಡಿಸಿದನು ಯಮಸೂನು ಧರ್ಮಕಥಾ ಪ್ರಸಂಗದಲಿ 


ಕೇಳು ಜನಮೇಜಯ ಧರಿತ್ರೀ 

ಮೊದಲೋಳನಲ ಮಹಾಸ್ತ್ರವನು ಹೂ 

ಡಿದನು ಹೊಗದುದು ಭುವನ ದಿಕ್ಕುಗ 
ಪಾಲ ಪಾಶುಪತಾಸ್ತ್ರ ವೇದದ 
ಪಾಳಿಯುಚ್ಚರಣಿಯಲಿ ತಕ್ಷಣವ ಸ್ವರೂಪವೆನೆ 

ಊದರಿಗವು ಪಂಟಿಸಿತು ರವಿರಥ ಗಹನ ಮಾರ್ಗದಲಿ 
ಮೇಳವಿಸಿತರುಣಾಂಶು ಪೂರ್ವ ದಿ 

ಉದಧಿ ಉದಧಿಯ ತೆರೆಯ ಗಂಟಿ 
ಶಾಲತಾಂಗಿಯ ಮಂಡನೋಚಿತ 

ಕ್ಕಿದವು ಹರ ಹರ ಹೇಳಬಾರದ 
ಮಳಿಮಾಣಿಕವೆನಲು ಮೆರೆದುದು ಬಿಂಬ ದಿನಮಣಿಯ ೧ ಹೊದರು ಹೊದಿಸಿತು ಕೀಳುಮೇಲಿನ ಜಗದ ಹಂತಿಗಳ ೭ 
- ಅರಸನುಪ್ಪವಡಿಸಿದನೆದ್ದನು 

- ಅಹಹ ಬೆಂದುದು ಭುವನವಿದು ವಿ . 
ವರ ವೃಕೋದರನರ್ಜುನನ ದೃಗು 

ಗ್ರಹದ ಸಮಯವೆ ತಮ್ಮ ಲೀಲೆಗೆ 
ಸರಸಿರುಹವರಳಿದವು ಮಾಡ್ತೀಸುತರು ಮೈಮುರಿದು ಕುಹಕಮತಿಗಳು ತಂದರೆ ಜಗಕೆ ತಲ್ಲಣವ 
ಹರಿಯ ನೆನೆದರು ನಿದ್ರೆ ತಿಳಿದುದು 

ರಹವಿದೇನೆಂದಭ್ರ ತಳದಿಂ 
ಪರಿಜನಕೆ ಮುನಿನಿಕರವೆದ್ದುದು 

ಮಹಿಗೆ ಬಂದನು ದೇವಮುನಿ ದು 
ತರಣಿ ಸಂಧ್ಯಾ ಸಮಯ ಸಮ್ಮತಿಜಪ ಸಮಾಧಿಯಲಿ ೨ ಗೃಹಪಿದೇನೆ ಪಾರ್ಥ ಹೋ ಹೋ ಸಾಕು ಸಾಕೆಂದ ೮ 
- ಮುನಿಜನಕೆ ಕೈಮುಗಿದು ಯಮ ನಂ 

ತೊಡಚದಿರು ಬೊಮ್ಯಾಸವಿದು ಬಾ 
ದನನ ಚರಣಕ್ಕೆರಗಿ ಶಂಭುವ 

ಯಡಿಯನಿದು ನಿಮಿಷದಲಿ ಭುವನವ 
ನೆನೆದು ಗವಸಣಿಗೆಯಲ್ಲಿ ತೆಗೆದನು ಗರುವ ಗಾಂಡಿಮವ ನುಡುಗಿ ತಣಿಯದಿದೊಂದು ಮತ್ತೀ ಶಾಂಭವಾದಿಗಳ 
ಜನಪ ಕೇಳೆ ಕೊಪ್ಪಿನಲಿ ಸಿಂ 

ತೊಡಚಿದೊಡೆ ಸಂಹಾರ ಸಮಯವ 
ಜಿನಿಯ ಸಿಕ್ಕಿದನಳ್ಳಿರಿದು ಮಾ 

ನೆಡೆಯುಲನುಭವಿಸುವುದು ಜಗವಿದು 
ರ್ದನಿ ದಿಗಂತರವೊದರಿದರಿಸಿದನು ಮಹಾ ಧನುವ ೩ ಕೆಡಿಸದಿರು ಕೆಡಿಸದಿರು ತೆಗೆ ತೆಗೆಯೆಂದನಾ ಮುನಿಪ ೯ 
- ಘೋರತರ ಲಯಭೈರವನ ಹುಂ 

ಲಕ್ಷ್ಯವಿಲ್ಲದೆ ತೊಡಚುವರೆ ನಿ 
ಕಾರವೋ ಸಂಹಾರ ಸುತಿಯೋಂ 

ಲಕ್ಷ್ಮಶರವೇ ನೀನುಪಾರ್ಜಿಸಿ 
ಕಾರವೋ ಕಾಂತ ತಾಂಡವ ವೇದಪಂಡಿತನ 

ದಕ್ಷಯವಲೇ ಪಾರ್ಥ ಗಣನೆಯ ಗುತ್ತಿನಂಬುಗಳೆ 
ಆರುಭಟೆಯೋ ಮೇಣ ತ್ರಿವಿಕ್ರಮ 

ಶಿಕ್ಷೆ ರಕ್ಷೆಗೆ ಬಾಣವೊಂದೇ 
ವೀರಪದಭಿನ್ನಾ ಜಾಂಡ ಕ . 

ಲಕ್ಷವಿದು ನೀನರಿಯದುದಕೆ ವಿ 
ಠೋರರವಮೆನೆ ಮೆರೆದುದರ್ಜುನ ಚಾಪ ಟಂಕಾರ ೪ ಲಕ್ಷ್ಮನಾದೆನು ನಾನೆನುತ ಮುನಿ ನುಡಿದನರ್ಜುನಗೆ ೧೦ 
- ಏನಿದದ್ಭುತ ರವವೆನುತ ವೈ 

- ಹರಮಹಾಸ್ವಾದಿಗಳ ಲೀಲೆಯ 
ಮಾನಿಕರು ನಡನಡುಗಿದರು ಗ 

ನರಸ ನೋಡಲು ಬೇಹುದಾದರೆ 
ರ್ವಾನುನಯ ಗತವಾಯ್ತಲೇ ಸುರಪುರದ ಗರುವರಿಗೆ ಬೆರಸುವುದು ತತ್ಸಮಯ ಸೈರಿಸು ನೃಪನ ಕಣುಮನವ 
ಆ ನಿರತಿ ಯಮ ವರುಣ ವಾಯು ಕೃ 

ಹೊರೆವ ಹೇರಾಳದ ಮಹಾ ಸಂ 
ಶಾನು ಧನದ ಮಹೇಶರೈತರ 

ಗರವಹುದು ಮುಂದಣ ಕಥಾ ವಿ 
ಲಾನೆಯಲಿ ಹೊರವಂಟನಂಬರಗತಿಯಲಮರೇಂದ್ರ ೫ ಸ್ವರವ ವಿರಚಿಸಬಾರದನುಚಿತವೆಂದನಾ ಮುನಿಪ ೧೧ 
- ನೆರೆದುದಭ್ರದೊಳಮರ ಗಣ ಮುನಿ 

- ಅರಸ ಕೇಳೆ ನಾರದನ ನುಡಿ 
ವರುಣ ಸಹಿತ ಯುಧಿಷ್ಠಿರಾದಿಗ 

ಗುರುತರದಲೀ ಪಾರ್ಥನಾ ಬಿಲು 
ಳೆರಡುವಂಕವ ಹೊದ್ದಿದರು ಹರಿತನಯನೆಡಬಲವ 

ದಿರುವ ಮಗುಳಿಳುಹಿದನು ಮುನಿಪನ ಮಾತ ಮ ಸುತ , 
ತರುನಿಕರ ಗಿರಿನಿಚಯವಲ್ಲಿಯ 

ಹರದುದಮರರ ಮೇಲೆನೋಡುವ 
ಪರಿಜನವು ತರುಬಿದುದು ನನಗಿದ 

ನೆರವಿ ದಿಗುಪಾಲಕರು ನಿಜ ಮಂ 
ನರಸ ಬಣ್ಣಿಸಲಳವೆ ನರನ ಮಹಾಸ್ಯ ನಾಟಕವ ೬ ದಿರಕೆ ಸರಿದರು ದೇವಮುನಿ ಹಾಯಿದನು ಗಗನದಲಿ ೧೨ 


[ ೨೨ 


೨೦೮ 
ಮ ಹಾ ಭಾರತ 

( ಸಂಧಿ , 
ಇವರು ಕಾವ್ಯಕ ಕಾನನವನನು 

ಮಡಿದ ಕೊಡಕೆಗಳೊಡ್ಡಿ ದುರದೊ 
ಭವಿಸಿ ಬಳಿಕಲ್ಲಿಂದ ಹೊರವಂ 

ಪ್ರೀತಿಯ ನಡುವಿನ ಕೊಂಕಿದುಗುರಿನ 
ಟವಗಡೆಯ ಪರ್ವತಕ್ಕೆ ಬಂದರು ಯಾಮುನಾಹ್ಮಯದ 
ನಿಡುವೊಡಲ ನಿರ್ಮಾಂಸ ಜಂಘಯ ಕೆಂಪಿನಾಲೆಗಳ 
ದಿವಿಜರಿಪು ಹೈಡಿಂಬನಾ ತುದಿ 

ಸಿಡಿಲುಗಳ ಗರ್ಜನೆಯ ಗಗನವ 
ಗವರನೇರಿಸಿದನು ತದಗ್ರದೊ 

ತುಡುಕುವಾಗುಳಿಕೆಗಳ ಮೊರಸಿನ 
ಇವನಿಪತಿ ಕೆಲ ದಿವಸವಿದ್ದಲ್ಲಿಂದ ಹೊರವಂಟ ೧೩ 

ಮಿಡುಕುಗಳ ನಾಯ ನೂಕಿದವು ಹಾಸದ ವಿಳಾಸದಲಿ ೨೦ 
ಅರಸ ಕೇಳೆ ಕಾರ್ತಿಕೇಯನ 

ಹೆಸರ ನಾಯ್ಕಳ ಹಾಸ ಹರಿದು 
ವರ ಮಹಾಶ್ರಮಕೈದಿದನು ಮುನಿ 

ಬೃ ಸದಲುಳಿಗದವದಿರ ಹಿಡಿಮೃಗ 
ವರರು ಸಹಿತೊಲವಿನಲಿ ನೂಕಿದನೊಂದು ವರವ 

ಮಸಗಿದವು ಹದವಿಲುಗಳೊಡೆದವು ಹೆದೆಯ ಹರವಿನಲಿ 
ಧರಣಪತಿ ಬೃಹದನಾಶ್ರಮ 

ನುಸುಳಿದವು ಮೊಲನುರಿಯ ಹೊಗೆಗಳ 
ವರಕೆ ಬಂದನು ತೀರ್ಥಸೇವಾ 

ದೆಸೆವಿಡಿದು ಕೆದರಿದವು ಹೊಲದಲಿ 
ಪರಮ ಪಾವನಕರಣನಿರ್ದನು ಪರ್ಣಶಾಲೆಯಲಿ ೧೪ ಹುಬ ಹರಡೆಗಳೇನನೆಂಬೆನು ಶಕುನ ಸೂಚಕವ ೨೧ 
ಬಂದನೊಬ್ಬನು ಪವನಸುತನ ಪು 

ಬಗೆಯನವ ಶಕುನವ ಮೃಗವ್ಯದ 
ಳಿಂದನಟವೀ ತಟದ ಖಗಮೃಗ| 

ಸೊಗಸಿನಲಿ ಸಿಲುಕಿದ ಮನೋ ವ್ಯ 
ವೃಂದದಿಕ್ಕೆಯ ಹಕ್ಕೆಯಾಡುಂಬೊಲದಸೋಹೆಗಳ ತಿಗಳೊಳುಂಟೆ ವಿವೇಕ ಧರ್ಮ ವಿಚಾರ ವಿಸ್ತಾರ 
ನಿಂದ ನೆಲೆ ನಿರ್ದಾಣ ಹೆಜ್ಜೆಗ. 

ಹೊಗರೊಗುವ ಹೊಂಗರಿಯ ಬಿಲು ಸರ 
ಳಿಂದ ಭೇದಿಸಿ ಜೀಯ ಚಿತ್ತವಿ 

ಳುಗಳ ಹೊದೆಗಳ ನಡೆದುದಡವಿಯ 
ಸೆಂದು ಬಿನ್ನಹ ಮಾಡಿದನು ಕಲಿಭೀಮಸೇನಂಗೆ ೧೫ ಬೆಗಡುಗೊಳಿಸುತ ಮುಂದೆ ಮುಂದೆ ಪುಳಿಂದ ಸಂದೋಹ 
- ಇದೆ ಮಹಾ ಕಾಂತಾರವತಿ ದೂ 

ಬಂಡಿಗಳ ಬೆಳಾರವಲೆಗಳ | 
ರದಲಿ ವೃಕ ಶಾರ್ದೂಲ ಕೇಸಗಿ 

ಖಂಡವಲೆಗಳ ತಡಿಕೆವಲೆಗಳ 
ಕದಲಿ ಕಳಭಕೊಡಖಿಳಿ ಲೂಲಾಯ ಸಾರಂಗ 

ಗುಂಡುವಲೆಗಳ ಬೀಸುವಲೆಗಳ ಕಾಲುಗಣಿಗಳ 
ಮದದ ರಹಿಯಲಿ ಮಾನಿಸರು ಸೋಂ 

ದಂಡಿವಲೆಗಳ ತೊಡಕುವಲೆಗಳ | 
ಕಿದೊಡೆ ಸೆಡೆಯವುಹೊಲನ ಹೊದರಿ | 

ಹಿಂಡುವಲೆಗಳ ಮಯಣದಂಟಿನ 
ಕ್ಕಿದವು ದೀಹದ ಹಿಂಡಿನಂತಿರೆ ಜೀಯ ಚಿತ್ತೆ ಸು ೧೬ ಮಂಡನಿಗೆ ಬಲೆಗಳ ಕಿರಾತರು ಕೆದರಿತಗಲದಲಿ ೨೩ 
ಮೇಹುಗಾಡಿನೊಳವರ ಮೈ ಮಿಗೆ 

- ಏನನೆಂಬೆನು ಜೀಯ ಹೊಕ್ಕನು 
ಸೋಹಿದರೆ ಸುವ್ವಲೆಯ) ಸುಬ್ಬಲೆ 

ಕಾನನವನನಿಲಜನು ಶಬರ ವಿ 
ಯಾಹವದಲೇ ತೋಳ ತೆಕ್ಕೆಯ ತೋಟಿತೇಗುವರೆ ತಾನವಿಕ್ಕಿದ ವೇಡೆಗಳ ಬೆಳ್ಳಾರ ಸುತ್ತುಗಳ 
ತೋಹಿನಲಿ ತೊದಳಾಗಿ ಗೋರಿಯ 

ಕಾನನಪನಳಿವಿನ ಶಿಲೋಚ್ಚಯ 
ಗಾಹಿನಲಿ ಗುರಿ ಗಡಬಡಿಸ ಬಲು . 

ಸಾನುವಿನ ಗಹ್ವರದ ಗಂಡ 
ಸಾಹಸಕಂಜುವೆವೆ ನೀನೇಳೆಂದನಾ ಶಬರ ೧೭ ಸ್ಥಾನ ದೀರ್ಘದ್ರೋಣಿಗಳಲರಸಿದರು ಮೃಗಕುಲವ ೨೪ 
ಕಂಡ ಮೃಗ ಮೈದೆಗೆಯದಿಕ್ಕೆಯ 

- ಬೊಬ್ಬೆಗಳ ಪಟಹದ ಮೃದಂಗದ 
ಹಿಂಡು ಹೊಳಹಿನ ಹುಲಿಯ ಮೇಕೆಯ 

ಸರ್ಬ ಲಗ್ಗೆಯ ಸೊಹಿನಲಿ ಸುಳಿ 
ಮಿಂಡವಂದಿಯ ಲಾವಣಿಗೆಯ ಲುಲಾಯ ಲಾಲನೆಯು ವಬ್ಬರಕೆ ಹಿಂಡೊಡೆದು ಹಾಯ್ದವುಸೂಸಿದವು ದೆಸೆಗೆ 
ತೊಂಡು ಮೊಲನ ತೋಡಂಕು ನವಿಲಿನ 

ತಬ್ಬಿದವು ಬೆಳ್ಳಾರವಲೆ ಹರಿ 
ಖಂಡೆಯದ ಮೊಳನೆಡದ ಖಡ್ಡದ 

ದುಬ್ಬಿ ಹಾಯ್ಲೆಡೆ ವೇಡೆಯವರಿಗೆ 
ಹಿಂಡುಗಳ ತೋರಿಸುವೆನೇಳೆಂದನಿಲಜಗೆ ನುಡಿದ ೧೮ ಹಬ್ಬವಾಯ್ತನೆಂಬೆನಗಣಿತ ಮೃಗ ನಿಪಾತನವ ೨೫ 
ಅಂಗ ಚಿತ್ತವನಿತ್ತನಾ ಶಬ 

- ಹೊಕ್ಕು ತಿವಿದರು ಸಬಳದಲಿ ಜಡಿ 
ರಂಗೆ ಬಲೆಗಳ ತೆಗೆಸಿದನು ಹಸು 

ವೆಕ್ಕಲನನಳವಿಯಲಿ ಹರಿಣವ 
ರಂಗಿಯನು ತೊಟ್ಟನು ಚಡಾಳಿಸಿ ಪದದೊಳೆಕ್ಕಡವ 

ನಿಕ್ಕಿದರು ನಾರಾಚದಲಿ ಸೈವರಿದು ಸೈರಿಭನ 
ಸಿಂಗ ಶರಭವನಳವಿಗೊಡಲವ 

ಸೊಕ್ಕಿದರು ಸುರಗಿಯಲಿ ಹೊದರಲಿ | 
ರಂಗುಲಿಯಲಡುಪಾಯ ಲೌಡಿಯ 

ಹೊಕ್ಕು ಹುಲಿಗಳ ಕೆಣಕಿ ಖಡ್ಡದ 
ಜಂಗುಳಿಯ ಜೋಡಿಸಿದನಂದು ಜವಾಬ್ದ ಜಾಯಿಲನ ೧೯ ಅಕ್ಕಡಿಯ ತೋರಿದರು ತೂರಿದರಖಿಳ ಮೃಗಕುಳವ ೨೬ 


೨೦೯ 


ಅರಣ್ಯ ಪ ಪರ್  


೧೩] 

ಕಳಚಿ ಹಾಸವನಬ್ಬರಿಸಲ 
ವೃಳಿಸಿ ಕಂಠೀರವನ ಮೇರೆಗೆ 
ನಿಲುಕಿ ದವು ಕದುಬಿದವು ಹಾಯ್ದ ವು ಹಣುಗಿ ತುಡುಕಿದವ 
ಸೆಳೆದವಡಿದುಕ್ಕುಳಿಸಿತೆಡ ಬಲ 
ಬಳಸಿದವು ಮೆಲುವಾಯಿದವು ವೆ 
ಗಳಿಸಿದವು ಕುಸುಬಿದವು ಕುನ್ನಿಗಳಖಿಳ ಮೃಗಕುಲವ ೨೭ 

ಗಾಯವಡೆದಕ್ಕಲನ ರಭಸದ 
ಜಾಯಿಲಂಗಳ ಗರ್ಜನೆಯ ಪೂ 
೮ ಯದೇರಿನ ಕರಡಿ ಕಾಡಾನೆಗಳ ಕಳವಳದ 
ನೋಯಿ ರಲುವ ಶರಭ ಸಿಂಹ ಲು 
ಲಾಯ ವೃಕ ಶಾರ್ದೂಲ ಶಶ ಗೋ 
ಮಾಯ ಮೊದಲಾದಖಿಳ ಮೃಗ ರವ ತುಂಬಿತಂಬರವ ೨೮ 

ಮುಳುದೊಡಕಿನೊಳುಕೂದಲೊಂದೇ 
ಸಿಲುಕಿ ನಿಂದವ ಚಮರೀಮೃಗ ಮರಿ 
ಗಳಿಗೆ ಮೊಲೆಗೊಡುತಿರುಕಿನಲಿ ಹುದುಗಿದವು ಹುಲ್ಲೆಗಳು 
ಎಳೆವರಿಯವಡಗಲಿಸಿ ನಿಂದವು 
ಮಲೆತು ಸಿಂಹದ ಮಿಥುನ ಹಿಂಡಿನ 
ಕಳಭವನು ಹಿಂದಿಕ್ಕಿ ವನಕರಿ ತೂಳಿದವು ಪಡೆಯ ೨೯ 

ಪಡೆ ಬೆದರೆ ಪಡಿತಳಿಸಿ ಪವನಜ 
ಹಿಡಿದು ಬೀಸಿದನಾನೆಗಳನವ 
ಗಡಿಸಿ ಸಿಂಹವ ಸೀಳಿದನು ಹಾಯೆ ತುವೆಕ್ಕಲನ 
ಮಡದಲುರೆ ಗಟ್ಟಿಸಿದ ಮುಪ್ಪಿಯೊ 
ಳಡಸಿ ತಿವಿದನ ಹುಲಿಯ ಕರಡಿಯ 

[ ೩೦ 
ಕೊಡಹಿದನು ಕೊಂದನು ವನಾಂತದೊಳಖಿ 

ಕುಲವ 
ಈತನುರುಬೆಗೆ ಬೆದರಿತುರು ಸಂ 
ಘಾತದಲಿ ಹೆಬ್ಬಂದಿಯೊಂದು ವಿ 
ಘಾತದಲಿ ಹಾಯುದು ಕಿರಾತ ಧ್ವಜವನೊಡೆದುಳಿದು | 
ಈತನರೆಯಟ್ಟಿದನು ಶಬರ . 
ವಾತವುಳಿದುದು ಹಿಂದೆ ಭೀಮನ 
ಭೀತಿಯಲಿ ಹೊಕ್ಕುದು ಮಹಾ ಗಿರಿಗಹನಗಹರವ ೩೧ 

ಮುಡುಹು ಸೋಂಕಿದಡುಲಿದು ಹೆಮ್ಮರ 
ನುಡಿದು ಬಿದ್ದುದು ಪಾದ ಘಾತದೊ 
ಛಡಿಗಡಿಗೆ ನೆಗ್ಗಿ ದುದು ನೆಲನುಬ್ಬರದ ಬೊಬೈಯಲಿ 
ಜಡಿದುದಬುಜಭವಾಂಡವೆನಲವ 
ಗಡೆಯ ಭೀಮನ ಕಳಕಳಕೆ ಕಿವಿ 

| ೩೨ | 
ಯೊಡೆದು ತಿಳಿದುದು ನಿದ್ರೆ ಮುರಿದಿಕ್ಕೆಯ ಮಹೋರಗನ 
- ತೆಕ್ಕೆ ಸಡಲಿತು ತರಗೆಲೆಯ ಹೊದ 
- ರಿಕ್ಕಲಿಸೆ ಮೈ ಮುರಿಯಲನಿಲಜ 
ನೆಕ್ಕ ತುಳದಲಿ ಮೇಲೆ ಹಾಯ್ದ ನು ಕಾಣರಹಿಪತಿಯು 
ಸಿಕ್ಕಿದವುಹೆ ಡೆಗಳುರಗನ 
ತೆಕ್ಕೆಯಲಿ ಡೆಂಡಿಸಿ ಫಣಿಪತಿ 
ಡೊಕ್ಕರಕೆ ಹಬ್ಬಿದನು ಬಿಗಿದನು ಭಟನ ಪೇರುರವ ೩೩ 

K .B . K , 


ಭಟ ಮರಳೆ ಸಂತೈಸಿಕೊಂಡ 
ಮಟಿಸಿ ಗದೆಯಲಿ ಹೋಯ್ತು ಬಿಗುಕಿನ 
ಕಟಕವನು ಬಿಚ್ಚಿದನು ಹೆಚ್ಚಿದನೌಕಿ ಬೊಬ್ಬಿಡುತ 
ಪುಟದ ಕಂತುಕದಂತೆ ಫಣಿ ಲಟ 
ಕಟಿಸಲೌಕಿತ) ಗಿಡಗನೆರಕೆಯ 
ಪುಟದ ಗಿಳಿಯಂದದಲಿ ಗಿರಿಗಿರಿಗುಟ್ಟಿದನು ಭೀಮ ೩೪ 

ಜಾಡಿಸಲು ಜಾಡಿಸಲು ಬಿಗುಹತಿ 
ಗಾಢಿಸಿತು ಕೊಡಹಿದೊಡೆ ಮಿಗೆ ಮೈ 
ಗೂಡಿ ಬಿಗಿದುದು ಭುಜಗವಳಯದ ಮಂದರಾದ್ರಿಯನೆ 
ರೂಢಿಸಿದ ಭುಜಬಲದ ಸಿರಿಯ 
ಕಾಡಿತೇ ತನಗೆನುತ ಖಾಡಾ 
ಖಾಡಿಯಲಿ ಕಾತರಿಸಿ ಕಳವಳಿಸಿದನು ಕಲಿಭೀಮ ೩೫ 
- ಅರಸ ಕೇಳಿತ್ತಲು ಮಹೀಶನ 
ಹೊರೆಯಲಾಯುತ್ಪಾತಶತ ನಿ 
ಷ್ಟುರವಿದೇನೋ ದೈವಕೃತ ಫಲವಾವುದಿದಕೆನುತ 
ಕರೆಸಿ ದೌಮ್ಯಂಗರುಹಲಿದು ನ 
ಮೃರಸುಗಳಿಗಪಘಾತ ಸೂಚಕ | 
ವರಿದಿದರ ನಿರ್ವಾಹವೆಂದೊಡೆನೃಪತಿ ಚಿಂತಿಸಿದ - ೩೬ 
- ಭೀಮನಾವೆಡೆಯೆನೆ ಕಿರಾತ 
ಸ್ತೋಮ ಸಹಿತ ಮೃಗವ್ಯ ಕೇಳಿ 
ಕಾಮನೈದಿದನೆನಲು ನೃಪ ಹೊರವಂಟನಾಶ್ರಮವ 
ಭೂಮಿಸುರರೊಡನೈದಿ ಬರೆ ಸಂ 
ಗ್ರಾಮ ಧೀರನ ಹೆಜ್ಜೆವಿಡಿದು ಮ 
ಹೀ ಮನೋಹರನರಸಿ ಹೊಕ್ಕನುಘೋರಕಾನನವ ೩೭ 

ಹುದುಗಿದಗ್ಗದ ಸತ್ತ್ವ ದುಸ್ಸಹ 
ನದ ನಿರೂಢಿಯ ಸೊಸಮಯ ಗದ) 
ಗದಿತ ಕಂಠದ ತಳಿತ ಭಂಗದ ತಿರುಗುವಾಲಿಗಳ 
ಹೆದರದೆಯ ಹೇರಾಳಶೋಕದ 
ಕೆದರುಗೇಶದ ಕೆಲಕೆ ಜಾರಿದ 
ಗದೆಯ ಗರುವಾಯಳಿದ ಭೀಮನ ಕಂಡನಾ ಭೂಪ ೩೮ 

ಅಕಟ ಹಿಂದನುಭವಿಸಿದೆನು ಕಂ 
ಟಕ ಹಲವನೀ ಪರಿಯ ಬಲು ಕಂ 
ಟಕ ಮಹಾಕರ್ದಮದೊಳದ್ದಿತೆ ವಿಧಿ ಮಹಾದೇವ 
ವಿಕಟ ನಾಗಾಯತ ಮದತ್ತಾ 
ಣಕನ ಸಾಹಸವಡಗಿತೇ ವನ 
ನಿಕಟ ಭುಜಗಾಟೋಪತೌಳಿಯೊಳೆನುತ ಬಿಸುಸುಯ್ಯ ೩೯ 

ಏನು ಕುಂತೀಸುತಗಪಾಯವಿ 
ದೇನು ಫಣಿಬಂಧನ ವಿಧಾನವಿ 
ದೇನು ನಿನಗೆ ವಿನೋದವೋ ತಾಣಾಪಜಯ ವಿಧಿಯೊ 
ಏನಿದಕೆ ಕರ್ತವ್ಯ ನಮಗೀ 
ಹೀನ ದೆಸೆಗೆ ನಿಮಿತ್ತ ದುಷ್ಕೃತ 
ವೇನು ಶಿವ ಶಿವಯೆನುತ ನುಡಿಸಿದನನಿಲ ನಂದನನ ೪೦ 


14 


೨೧೦ ಮ ಹಾಧಾ ರ ತ 

[ ಸಂಧಿ 
ನೋಡಿದನು ಕಂದೆರೆದು ಕಂಠಕೆ 

ಉಸುರಬಹುದೇ ಧರ್ಮತತ್ವ 
ಹೂಡಿದುರಗನ ಘೋರಬಂಧದ 

ಪ್ರಸರಣವಿದೇನೆಂದು ನೀ ಶಂ | 
ಗಾಢದಲಿ ನುಡಿ ನೆಕ್ಕಿ ನುಡಿದನು ಬೆರಳ ಸನ್ನೆಯಲಿ ಕಿಸಲು ವೇದಸ್ಮತಿಪುರಾಣತ್ರಾಣ ತುಟ್ಟಿಸದೆ 
ಬೇಡನಾದನಜಾತರಿಪು ಮಾ 

ಎಸೆವ ವಿಪ್ರರ ಮತಿಗೆ ಸಂಭಾ 
ತಾಡಿಸಿದನಹಿಪತಿಯನೆಲೆ ನಾ 

ವಿಸುವ ಧರ್ಮವನರುಹುವೆನು ನೀ 
ಡಾಡಿಗಳ ನಾಟಕದ ಫಣಿಯಲ್ಲಾರು ನೀನೆಂದ | 

ಬೆಸಗೊಳೆಂದನು ಧರ್ಮ ಸುತ ನಹುಷಂಗೆ ವಿನಯದಲಿ ೪೮ 
- ಅನಿಲಸುತನಪರಾಧಿಯೋ ನೀ 

* ಎಸೆವ ವಿಪ್ರರ ಮತಿಗೆ ಸಂಭಾ 
ವಿನಯ ಹೀನನೋ ಮೇಣು ಪರ ಪೀ 

ವಿಸುವ ಧರ್ಮ ಸ್ಥಿತಿಯನಭಿವ 
ಡನ ವೃಥಾ ದುಷ್ಕರ್ಮ ಸಂಗ್ರಹ ಬೇಹುದೇ ನಿನಗೆ 

ರ್ಣಿಸುವೆನೆಂದೆ ಭೂಪತಿಯೆ ಭೂದೇವಕುಲದೊಳಗೆ 
ದನುಜನೋ ಗಂಧರ್ವನೋ ಯ 

ಎಸೆವ ವಿಪ್ರನದಾರು ಪರಿಶೋ 
ಕನೋ ಸರೀಸೃಪರೂಪ ದಿವಿಜೇಂ 

ಭಿಸುವುದೈ ಬ್ರಾಹ್ಮಣ್ಯವೇತರ 
ದ್ರನೊ ನಿಧಾನಿಸಲರಿಯೆ ನೀನಾರೆಂದನವನೀತ ೪೨ ದೆಸೆಯೊಳಿದನೇ ಮುನ್ನ ಹೇಳೆನೆ ಭೂಪನಿಂತೆಂದ ೪೯ 
ಕೇಳಿದನು ಫಣ ಭೀಮಸೇನನ 

ಉರಗ ಕೇಳ್ ಪಿತೃಮಾತೃ ವಂಶೋ 
ವಳಿತಲ್ಪದ ತಲೆಯ ಹೊಳಹಿನ 

ರ ವಿಶುದ್ಧ ಸದಾಗ್ನಿ ಹೋತ್ರದ| 
ನಾಲಗೆಯ ಚೂರಣದ ಝಡಿತೆಗೆ ಚಲಿಸುವಾಲಿಗಳ 

ಭರದಮಸ್ವಾಧ್ಯಾಯ ಸತ್ಯವಹಿಂಸೆ ಪರಿತೋಷ 
ಮೇಲುಮೊಗದಲಿ ನೃಪನ ನುಡಿಗಳ 

ವರ ಗುಣಂಗಳಿನಾವನಲಿ ಗೋ 
ನಾಲಿಸುತ ನುಡಿದನು ಕರಾಳಾ 

ಚರಿಸಿದಾತನೆ ವಿಪ್ರನೆಂಬರು 
ಭೀಳ ದಂಖ್ಯಾಂತರ ವಿಸಂಸ್ಥಳ ಜಿಹ್ನೆಗಳ ಜಡಿದು ೪೩ ಹಿರಿಯರೆಂದನು ಧರ್ಮಸುತ ನಹುಷಂಗೆ ವಿನಯದಲಿ ೫೦ 
- ಏನಹನು ನಿನಗೀತನೀನಾ 

- ಆಯಿದು ಮುತವಾವುದೆ ಸ್ವಾ 
ರೇನು ನಿನ್ನ ಭಿಧಾನ ವಿಪ್ರನ 

ಧ್ಯಾಯವೆಂಬುದದೇನು ಸತ್ಯದ 
ಸೂನುವೋ ಕ್ಷತ್ರಿಯನೊ ವೈಶ್ಯನೊ ಶೂದ್ರಸಂಭವನೊ ಕಾಯವಾವುದಹಿಂಸೆ ಪರಿತೋಷಂಗಳಿಂದೇನು 
ಏನು ನಿನಗೀ ವನಕೆ ಬರವು ನಿ 

ರಾಯು ಹೇಳಿವರರಿವ ನಿಜಗುಣ 
ದಾನವನು ಹೇಳೆನಲು ಕುಂತೀ 

ದಾಯತವನನೆ ಧರ್ಮವತಿ ರಮ 
ಸೂನು ನುಡಿದನು ತನ್ನ ಪೂರ್ವಾಪರದ ಸಂಗತಿಯ ೪೪ ನ್ಯ ವೆನೆ ನಹುಷಂಗೆ ವಿವರಿಸಿದನು ಮಹೀಪಾಲ ೫೧ 
ಸೋಮವಂಶದ ಪರಂಪರೆಯೊಳು 

ನಿಯತವೀ ಶೋತ್ರಾದಿ ಪಂಚೇಂ 
ದ್ದಾಮ ಪಾಂಡು ಕ್ಷಿತಿಪನುದಿಸಿದ 

ದ್ರಿಯದ ನಿಗ್ರಹ ದಮವೆನಿಪುದು | 
ನಾ ಮಹೀಶನ ಸುತ ಯುದಿಷ್ಠಿರನೆಂಬುದಭಿಧಾನ ಭಯವನಿತರರಿಗಾಚರಿಸದಿಹುದೇಯಹಿಂಸೆ ಕಣ 
ಭೀಮನೀತನು ಪಾರ್ಥ ನಕುಲ ಸ 

ನಯವಿದನ ಚಿತ್ತೆಸುಲೋಕ 
ನಾಮ ಸಹದೇವಾಖ್ಯ ಪಾಂಡವ 

ತ್ರಯವನೊಂದೇ ಸತ್ಯದಿಂದವೆ 
ನಾಮಧೆಯರು ನಾವೆಯೆಂದನು ಭೂಪನಾ ಫಣಿಗೆ ೪೫ 

ಜಯಿಸಬಹುದಾ ಸತ್ಯವುಳ್ಳಡೆ ವಿಪ್ರನವನೆಂದ ೫೨ 
- ಬೀತುದಖಿಳ್ಳೆಶ್ವರ ಕಪಟ 

ಸತ್ಯವೇ ಸ್ವಾಧ್ಯಾಯ ಸತ್ಯವೆ 
ದೂತದಲಿ ಕೌರವರು ಕೊಂಡರು 

ನಿತ್ಯಕರ್ಮ ವಿಧಾನವೊಂದೇ 
ಭೂತಳವನೆನಗಾಯ್ತು ಬಳಿಕಟವೀ ಪರಿಭ್ರಮಣ ಸತ್ಯವೇ ಜಪಹೋಮ ಯಜ್ಞವಿಧಾನ ದಾನ ತಪ 
ಈತನನ್ನೊಡಹುಟ್ಟಿದನು ನೀ 

ಸತ್ಯವುಳೊಡೆಶೂದ್ರನವನಿಂ 
ನೀತನನು ಬಿಡಬಹುದೆ ಬಿಡು ವಿ 

ದತ್ಯಧಿಕವಾ ದ್ವಿಜರೊಳಗೆ ವರ 
ಖ್ಯಾತರಿಗೆ ಪರಪೀಡೆ ಧರ್ಮ ವಿನಾಶಕರವೆಂದ 

ಸತ್ಯಹೀನನೆ ಹೀನಜಾತಿಗನೆಂದನಾ ಭೂಪ 
ಆದೊತೆಲೆ ಧರಣಿತ ಧರ್ಮವ 

- ಧೀರನಾವನು ದಿಟ್ಟ ನಾರು ವಿ 
ನಾದರಿಸುವೆ ಧರ್ಮವೆಂಬುದು 

ಕಾರಿ ಯಾರು ವಿನೀತನಾರಾ 
ವೇದ ಮಾರ್ಗವಲೇ ಸುಧರ್ಮ ದ ಸಾರ ಸಂಗತಿಯ ಚಾರ ಹೀನನದಾರು ಸುವ್ರತಿ ಯಾರು ಶಠನಾರು 
ಕೈದುವುಳ್ಳಡೆ ಕಾದು ನಿನ್ನಯ 

ಕೂರನಾರತಿಕಷ್ಟನಾರು ವಿ 
ಸೋದರನ ಬಿಡುವೆನು ಮನಃಪರಿ 

ಚಾರಿ ಯಾರು ವಿಮುಕ್ತನಾರು ವಿ 

೫೪ 
ಭೇದವನು ಬಿಸುಟೆನ್ನು ಧರ್ಮರಹಸ್ಯ ವಿಸ್ತರವ ೪೭ ದೂರನಾರಿಹಪರಕೆ ಭೂಮಿಾಪಾಲ ಹೇಳೆಂದ 


೫೩ 


೨೧೧ 


ಅರಣ್ಯ ಪರ್ವ 
೧೩) 

- ನೂರು ಯಜ್ಞದ ಹೊಯರಿಗೆ ಹರಿ 
ನಾರಿಯರ ಕಡೆಗಣ್ಣ ಹೊಯ್ಲಿನ 

ದೇರಿದೆನು ಸುರಪತಿಯ ಪೀಠವ 
ಧಾರೆಗಳುಕದನಾವನಾತನ 

ನೋರುಗುಡಿಸಿತು ಪದವಿಯದು ವಿಪಾವಮಾನದಲಿ 
ಧೀರನಾತನೆ ದಿಟ್ಟನಬಲೆಯರುಬ್ಬುಗವಳದಲಿ 
ಮೇರೆದಪ್ಪುವನೇ ವಿಕಾರಿ ವಿ 

ಮಾರು ಮಾತೇ ಮಹೀಸುರ 
ಚಾರಪರನೆ ವಿನೀತನನ್ಯಾ 

ರೇರಿಸಿದರೇರುವುದು ಮುನಿದರೆ 
ಚಾರಯುತನಾಚಾರ ಹೀನನು ಫಣಿಪ ಕೇಳೆಂದ ೫೫ ಹಾರಿಸುವರೆ ನೂರು ಯಜ್ಞವನೆಂದನಾ ನಹುಷ ೬೨ 
ಕೃತಕವಲ್ಲ ದ್ವಂದ್ವಸಹನೇ 

- ಎನ್ನ ವೃತ್ತಾಂತದ ನಿಧಾನವ 
ವ್ರತಿ ಮುಮುಕ್ಷು ವಿಚಾರಯುಕ್ತನು 

ಮುನ್ನವೇ ಬೆಸ ಗೊಳಲು ಹೇಳಿದೆ 
ಕೃತಕನೇ ಶಠನಪ್ರಗಲ್ಬ ಕೃತಘ್ನನೇ ಕ್ರೂರ 

ನಿನ್ನು ನಿನ್ನ ಭಿಧಾನವನು ನೀನಾವನೆಂಬುದನು 
ಕ್ಲಿತಿಗೆ ಲೋಭಿಯ ಕಪ್ಪನಾತ್ಮಾ 

ಇನ್ನು ಕೇಳುವೆನೆನಲು ನಿಮ್ಮಲಿ 
ರತನೆ ಮುಕ್ತನು ವೇದ ಮಾರ್ಗ 

ಮುನ್ನಿನವರ ಯಯಾತಿಯಯ್ಯನು 
ಚ್ಯುತನೆ ಲೋಕದಯಕೆ ದೂರನು ಫಣಿಪ ಕೇಳೆಂದ ೫೬ ನನ್ನ ನಾಮವೆ ನಹುಷನೆಂಬುದು ನೃಪತಿ ಕೇಳೆಂದ ೬೩ 
- ಆರು ಭಂಡರು ಸುಜನ ನಿಂದ್ಯರ 

ಮಾಡಿದೆನು ಮಖಶತವನದು ಹೋ 
ದಾರು ಹಾಲಾಹಲ ಸೃರೂಪರ 

ಗಾಡಿತಿಂದ್ರನನಲ್ಲಿ ತನಗೆಡೆ 
ದಾರು ಸಾಹಸಿ ಯಾರು ಸಜ್ಜನನಾರು ಶುಚಿ ಯಾರು ಮಾಡಿತರಮನೆ ಕಂಡುದಾ ತೆತ್ತೀಸಕೋಟಿಗಳು 
ಆರು ಹಗೆ ಸಖನಾರು ಸೇವನ 

ನಾಡ ಬೀಡೆನಗಾಯ್ತು ವಶ ಖಯ 
ದಾರು ದುರ್ಲಭನಾರು ದುಸ್ಸಹ 

ಬೋಡಿಯಿಲ್ಲದೆ ಶಕ್ರಪದದಲಿ 
ನಾರು ದುರ್ವತಿ ಯಾರು ಧರ್ಮಜ ತಿಳಿಯ ಹೇಳೆಂದ ೫೭ ಜಾಡಿಸುವೆನದನೇನ ಹೇಳುವೆನೆನುತ ಬಿಸುಸುಯ್ದ 
- ವ್ಯಸನಿ ನಿಂದ್ಯನು ರಣದೊಳೊಡೆಯನ 

- ಅರಸ ಕೇಳೆ ರಂಭೆಯರ್ವಶಿ 
ಬಿಸುಟುಹೋಹನೆ ಭಂಡನತಿ ಸಾ 

ವರ ತಿಲೋತ್ತಮೆ ಗೌರಿ ಮೇನಕಿ 
ಹಸಿಕನೇ ಸೇವಕನು ಮಿತ್ರದ್ರೋಹಿಯೇ ವಿಷವು 

ಸುರಸೆ ಸುವದನೆ ಮಂಜುಘೋಪೆಸುಕೇಶಿ ಮೊದಲಾದ 
ಪಿಸುಣನೇ ಹಗೆ ಪರಸತಿಗೆ ಮನ 

ಸುರಸತಿಯರೆನ್ನರಮನೆಯ ತೋ 
ಮಿಸುಕದವನೇ ಶುಚಿ ಪರಾರ್ಥ 

ತಿರುಗಳಾದರು ಮೂರು ಲಕ್ಷದ 
ವ್ಯಸನಿಯೇ ಸಜ್ಜನನು ಸರ್ಪಾಧೀಶಕೇಳೆಂದ ೫೮ ಹೊರಗೆ ಮೂವತ್ತಾರು ಸಾವಿರವೆಂದನಾ ನಹುಷ ೬೫ 
ವಿನುತ ಪರತತ್ತ್ವಜ್ಞನತಿ ಸೇ 

- ಈಸು ನಾರಿಯರಿರಲು ಬಯಲಭಿ 
ವ್ಯನು ಸುದುರ್ಲಭನೇ ಜಿತೇಂದ್ರಿಯ 

ಲಾಪೆ ದಿವಿಜೇಶ್ವರನ ರಾಣಿ . 
ನನುಗುಣನೆ ಸಖನಾರು ಸೈರಿಸದವನೆ ದುಸ್ಸಹನು 

ವಾಸದಲಿ ಗರಿಗಟ್ಟಿ ತಂದುದು ತನ್ನ ನೀ ವಿಧಿಗೆ 
ಮನುಜರಲಿ ದುರ್ಮತಿಯಲಾ ದು 

ಮಾಸಲಿನ ಮಾನಿನಿಯರಲಿ ಮನ 
ರ್ಜನರಿಗಾಶ್ರಯವೆಂದು ತೋರಿದು 

ದಾಸೆ ಮನುಜರ ಮುರಿವುದಕೆ ನಾ 
ದೆನಗೆ ನಿನಗಭಿಮತವೆ ಕೈಕೊಳ್ಳೆಂದನಾ ಭೂಪ ೫೯ ನೈಸಲೇ ದೃಷ್ಟಾಂತವೆಂದನು ನಹುಷನರಸಂಗೆ 

- ೬೬ 
ಅಹುದಲೇ ಬಳಿಕೇನು ವಿದ್ಯಾ 

- ಆಧಿ ಬಿದ್ದುದು ಶಚಿಯ ಮೇಲಣ 
ಮಹಿಮೆ ದಾನ ತಪೋಗುಣಕೆ ಸ 

ವೇಧೆಯಲಿ ವಿಟಬುದ್ದಿ ಸಿರಿಗುಪ | 
- ೩ ಹಿತನೀ ಧರ್ಮದಲ್ಲಿ ಸತ್ಯಾಚಾರ ಶೀಲದಲಿ 

ರೋಧವೆ ಸಲೆ ಸತಿಯುಪಾಯವ ಮಾಡಿ ಋಷಿಗಳಿಗೆ 
ಕುಹಕಿಯಲ್ಲಿ ವಿರೋಧಿಯಲ್ಲತಿ 

ಬೋಧಿಸಿದಡವರೆನ್ನ ವಾಹನ 
ಸಹಯ್ಕೆ ಸಾರಜ್ಞನಲ್ಲಿನ 

ಸಾಧನವೆಯಾದರು ಮುನೀಂದ್ರ ವಿ 
- ಬಹುದೆ ನಿನ್ನು ಕುತಿಗಳನೆಂದನು ನಹುಷನರಸಂಗೆ ೬೦ ರೋಧವಾಯ್ಕೆನಗಲ್ಲಿ ಶಪಿಸಿದನಂದಗಸ್ತ್ರಮುನಿ ೬೭ 
- ಅರಸ ಕೇಳೆ ಕ್ಷಾತ್ರತೇಜವ 

ಸರ್ಪಗತಿ ಸರ್ವತವೆನೆ ಫಡ 
- ಹೊರೆವುದೇ ಬ್ರಾಹ್ಮಣ್ಯ ಶಕ್ತಿ 

ಸರ್ಪ ನೀನಾಗೆಂದ 
ಸ್ಪುರಣಿ ನೀನೀ ಬ್ರಹ್ಮ ವರ್ಗದ ಸಾರಸೌಖ್ಯದಲಿ 

ದರ್ಪವನು ಕೆಡೆನೂಕಿ ಬಿದ್ದನು ಮುನಿಯ ಚರಣದಲಿ 
ಮೆರೆದೆಲಾ ವಿಪ್ಯಾವಮಾನವೆ 

ಸರ್ಪತನದನುಭವ 
ಸಿರಿಗೆ ನಂಜು ಕಣಾ ಮಹೀಸುರ 
ವರರುಪಾಸನೆ ನಿನಗೆ ನೀ ಕೃತಕೃತ್ಯನಹೆಯೆಂದ 

ದಪ್ಪುದೆನೆ ಧರ್ಮಜನ ವರ ವಾ 
೬೧ ಗ್ಗ ರ್ಪಣದಲಹುದೆಂದನಿಂದಿದು ಘಟಿಸಿತೆನಗೆಂದ ೬೮ 


0 . 


ಮ 


ಹ 


ಧ 


ಎನುತ ದಿವ್ಯಾವಯವ ಕಾಂತಿಯ 
ಮಿನುಗು ಮೋಹರದೇಲೆ ಮೂಡಿದ | 
ವನಿಮಿಷಾಂಗದಲುರಗ ಕಾಯದಕೋಹಳೆಯನುಗಿದು 
ಜನಪ ನಿನ್ನೊಡಹುಟ್ಟಿ ದನ ಕೋ 
ಳೆನುತ ಹೇಮ ವಿಮಾನದಲ್ಲಿ ಸುರ 
ವನಿತೆಯರ ವಂಗಡದಲೆಸೆದನು ನಹುಷನಭ್ರದಲೆ ೬೯ 
- ದುಗುಡದಲಿ ಬರೆ ಭೀಮಸೇನನ 
ತೆಗೆದು ಬಿಗಿಯಪ್ಪಿದನು ಖೇದದ 
ಹೊಗರಿದೇಕೆ ವೃಥಾ ಮನೋವ್ಯಥೆಯೇನು ತಾಳದಿರು 
ಜಗವರಿಯೆ ನಮ್ಮಯದ ಪೂ 
ರ್ವಿಗನಲಾ ನಹುಷಂಗೆ ಬಂದು 
ಬೊಗದ ಹದನಿದು ನಮ್ಮ ಪಾಡೇನೆಂದನಾ ಭೂಪ ೭೦ 


ಕ ಗ್ರ 

[ ಸಂಧಿ. 
ನಿನ್ನ ದೆಸೆಯಿಂದಾಯ್ತಲೇ ಪ್ರತಿ 
ಪನ್ನ ಶಾಪ ವಿಮೋಕ್ಷವಿದರಲಿ 
ನಿನ್ನ ದರ್ಪಕೆ ಹಾನಿಯೇ ಹೇರಾಳ ಸುಕೃತವಿದು 
ತನ್ನ ರಿಪ್ಪವನೀಕ್ಷಿಸದೆ ಪರ | 
ರುನ್ನತಿಯ ಬಯಸುವರು ಸಜ್ಜನ 
ರಿನ್ನು ಸಾಕೆಂದೊರಸಿದನು ಪವನಜನ ಕಂಬನಿಯ ೭೧ 

ತಿಳುಹಿ ತಂದನು ಸಕಲ ಮುನಿಸಂ 
ಕುಲ ಸಹಿತ ತನ್ನಾಶ್ರಮಕೆ ಕೋ | 
ಮಲೆಯ ಕೈಯಿಂದೊರಸಿದನು ಭೀಮನ ಮನೋವ್ಯಥೆಯ 
ಹಳಿಮ ನಮಗೆಲ್ಲಿಯದಪಾಯದ 
ಜಲಧಿಗಳು ಬತ್ತುವುವು; ಯದುಕುಲ | 
ತಿಲಕ ಗದುಗಿನ ವೀರ ನಾರಾಯಣನ ಕರುಣದಲಿ ೭೨ 


ಹದಿನಾಲ್ಕನೆಯ ಸಂಧಿ 


ಸೂ ಕರುಣಿ ಬಿಜಯಂಗೈದು ಪಾಂಡವ 

ಧರಣಿಪನ ಸಂತೈಸಿ ಯಾದವ 
ರರಸನಿದ್ದನು ಸಕಲ ಮುನಿಜನ ಸಹಿತ ವನದೊಳಗೆ 


ಚಿತ್ತವಿಸು ಜನಮೇಜಯ ಕೀತಿ 
ಪೋತ್ತಮನೆ ಧರಜನ ಮುಖದಲಿ 
ಕೆ ದುಗುಡವ ಬಿಡಿಸಿ ಭೀಮನ ತಂದನಾಶ್ರಮಕೆ 
ಮತ್ಯಕಾಶಿನಿ ಭೌಮ್ಯ ನಿಖಿಲ ಮ 
ಹೊತ್ತಮರು ಪೀಯೂಷ ಮಧುರ ರ 
ಸೋತ್ತರದ ನುಡಿಗಳಲಿ ನಾದಿದರನಿಲಜನ ಮನವ ೧ 

ಮುಗಿಲು ಬೆಳತುದು ಬರಿಯ ಗಡಬಡೆ 
ಗಗನಕುಳಿದುದು ಕೊಂಡ ನೆಲನನು 
ತೆಗೆದು ನಿಂದುದ ಮೋಡಿಯಂಕದವೊಲು ನದೀನಿವಹ 
ನಗುವ ಕೊಳನಭ್ಯಾಗತೆಯ ಹಂ 
ಸೆಗಳು ಮೆರೆದವು ಮೊರೆವ ತುಂಬಿಯ 
ಸುಗುಡತನ ತಾವರೆಯೊಳೆಸೆದುದು ಶರದ ಸಮಯದಲಿ ೨ 
- ಸವೆದುದೀ ವನವಿಲ್ಲಿ ಫಲ ಮೃಗ 
ನಿವಹ ಬೀತುದು ನಮ್ಮ ಕಾಲಾ 
ಟವನು ಸೈರಿಸಿ ನಿಲುವ ವನವನು ಕಾಣೆ ನಾನೆನುತ 
ನಮಗೆ ಮಗುಳಾ ಕಾಮ್ಯಕದ ವನ 
ಭವನವೈ ಸಲೆಯೆಂದು ಮುನಿಜನ 
ನಿವಹ ಸಹಿತವನೀಶ ಕಾಮ್ಯಕ ವನಕೆ ನಡೆತಂದ 

ಆ ಶರತ್ಕಾಲವನು ತದ್ಭವ 
ವಾಸದಲಿ ನೂಕಿದನು ಘನ ಪರಿ 
ತೋಷಸೂಚಕ ಶಕುನವಂಗನ್ನುರಣಿ ಮೊದಲಾದ 
ಮಾಸಲಳಿಯದ ಹರುಷ ರಸದಾ 
ವೇಶದಲಿ ಮನವುಕ್ಕಿ ಹಿಗ್ಗಿದ 
ನೀ ಶಕುನ ಸುಮ್ಯಾನವಿದಕೇನಹುಗು ಫಲವೆಂದ ೪ 


- ಇದಕೆ ಕೃಷ್ಣಾಗಮನವೇ ಫಲ 
ದುದಯವೈ ಸಲೆಯೆನುತಲಿರೆ ಬಂ 
ಬಿದಿರೆ ನಿಂದನು ದೂತನವಲ ದ್ವಾರಕಾಪುರದ 
ಇದೆ ಕೃಪಾನಿಧಿ ಬಂದನಸುರಾ 

ಘಾತಕ ಬಂದ ರಿಪುಬಲ 
. ಮದನ ಮದಹರ ಬಂದನಿದೆಯೆಂದನು ಮಹೀಪತಿಗೆ ೫ 

ಸೂಚಿಸಿದವೇ ಶಕುನ, ಪುನರಪಿ 
ಗೋಚರಿಸಿತೇ ಗರುವನಿಧಿ ನಾ 
ವಾಚರಿಸಿತೇನೋ ಶಿವಾ ಭವ ಭವ ಸಹನದಲಿ 
ನಾಚಿದವು ನಿಗಮಂಗಳಾವನ 
ಸೂಚಿಸುವುವೆಮ್ಮೊಳಗೆ ಕೃಪೆಯಲ 
ರೋಚಕವನಾ ದೈವ ಮಾಡದೆನು ಹೊರವಂಟ ೬ 
* ಹಳುವವನು ಹೊರವಂಟು ಗರುಡನ 
ಹಳವಿಗೆಯ ದೂರದಲಿ ಕಂಡನು 
ತುಳುಕಿದವು ಸಂತೋಷಜಲ ನಿಟ್ಟೆಸಳುಗಂಗಳಲಿ 
ತಳಿತ ರೋಮಾಂಚದಲಿ ಸಮ್ಮು ದ 
ಪುಳಕದಲಿ ಪೂರಾಯದುಬ್ಬಿನ | 
ಅಳೆಯೊಡೆಯ ಮೈಯಿಕ್ಕುತೈದಿದನಖಿಳ ಜನಸಹಿತ ೭ 

ಇಳಿದು ದಂಡಿಗೆಯಿಂದ ಕರುಣಾ 
ಜಲಧಿ ಬಂದನು ಕಾಲು ನಡೆಯಲಿ 
ಸೆಳೆದು ಬಿಗಿಯಪ್ಪಿದನಿದೇನಾಸುರವಿದೇನೆನುತ 
ಬಳಿಕ ಭೀಮಾರ್ಜುನರ ಯಮಳರ 
ನೋಲಿದು ಮನ್ನಿಸಿ ಸತಿಯ ಲೋಚನ 
ಜಲವ ಸೆರಗಿನೊಳೊರಸಿ ಸಂತೈಸಿದನು ಬಾಲಕಿಯ ೮ 


S೧೩ 


ಅರಣ್ಯ ಪರ್ವ 


೧೪] 


ಕುಶಲವೇ ಕುರು ರಾಯನೂಳಿಗ 
ವೆಸಗದಲೆ ನಿಮ್ಮ ತಲವಧಿಯ , 
ದೆಸೆ ಸಮಾಪವೆ ತೊಳಲಿದಿರೆಲಾ ವನವನಾಂತದಲಿ 
ಪಶುಪತಿಯು ಹಿಡಿವಂಬು ಕೈವ 
ರ್ತಿಸಿತು ಗಡ ಪಾರ್ಥಂಗೆ ನಮಗಿಂ 
ದೊಸಗೆಯಾಯಿತು ಪುಣ್ಯವೆಂದನು ಹರಿ ಯುಧಿಷ್ಠಿರಗೆ ೯ 

ಆಗಲೀ ವೈಷ್ಣವಕೆ ನಮ್ಮ ಯ 
ತಾಗು ಥಟ್ಟಿನ ರಕ್ಷೆ ತೊಡಚಿದು 
ದಾಗಳಿದ್ದುದು ಪಾಶುಪತ ಶರವದರ ಬಳಿವಿಡಿದು 
ಈಗಳೊಸಗೆಯೆ ಯೆಮ್ಮ ಪಂಚಕ 
ದಾಗುಹೊಗನು ಹೊತ್ತು ನಡೆಸಿದ 
ಡಾಗಳಾಯ್ತಮಗೊಸಗೆಯೆಂದನು ನೃಪತಿ ವಿನಯದಲಿ ೧೦ 

ತೊಳಲಿದೆವಲಾ ಕೃಷ್ಣ ತಪ್ಪದೆ 
ಹಳುವ ಹಳುವವನಮರ ಪುರದಲಿ 
ಕೆಲವು ದಿನವಿರಲರ್ಜುನಂಗಾಯರ್ವಶಿಯ ಶಾಪ 
ಖಳರನಲ್ಲಿ ನಿವಾತಕವಚರ 
ಗೆಲಿದು ಬಂದನು ಪಾರ್ಥನದರೊಳು 
ಕೆಲಬರಸುರರ ಕಾದಿ ಕೊಂದನು ಭೀಮನಡವಿಯಲಿ ೧೧ . 

ಇಂತು ತಲೆಯೆತ್ತುತ ಮಹಾ ವಿಪಿ 
ನಾಂತರವ ತೋಳಲಿದೆವು ಬಳಿಕ ವ 
ನಾಂತರದೊಳಗಿಂದಾದುದೂಳಿಗ ನಹುಷ ನೃಪತಿಯಲಿ 
ಭ್ರಾಂತಿಯೆ ಸಲೆ ಭೀಮನುರಗಾ 
ಕ್ರಾಂತನಾದನು ಧರ್ಮಕಥೆಯಲಿ 
ನಂತವಾಯ್ತು ವಿಶಾಪವಾದನು ನಹುಷನಾ ಕ್ಷಣಕೆ ೧೨ 

ಮರಳಿ ಕಾಮ್ಯಕ ವನದ ದಳ ಮಂ 
ದಿರವನೇ ನೆಲೆ ಮಾಡಿದೆವು ವಿ | 
ಸ್ವರಣವಿದು ಹಿಂದಾದ ವಿಪಿನಾಂತರ ಪರಿಭ್ರಮದ 
ಕರುಣಿ ನಿಮ್ಮ ಡಿದಾವರೆಯ 
ದರುಶನದಿನಾಯಾಸ ಪಾರಂ 
ಪರೆಗೆ ಬಿಡುಗಡೆಯೆನುತ ಮೈಯಿಕ್ಕಿದನು ಯಮಸೂನು ೧೩ 
- ರಾಯ ಕೇಳಾಕ್ಷಣಕೆ ಮಾರ್ಕಂ 
ಡೇರು ನಾರದರಿಳಿದರಬುಜ ದ 
ಳಾಯತಾಕ್ಷಂಗೆರಗಿದರು ಭಯಭರಿತ ಭಕ್ತಿಯಲಿ 
ತಾಯಿ ಕರುಗಳ ಬಿಡದವೊಲು ನಿ 
ರ್ದಾಯದಲಿ ನಿಜಭಕ್ತಸಂಗದ 
ಮಾಯೆ ಬಿಡದೆ ನಿನ್ನ ನೆಂದರು ಹೊರಳಿ ಚರಣದಲಿ ೧೪ 

ತಪದಲುರಿದು ಸಮಾಧಿ ಯೋಗದ 
ಲುಪಶಮದಲುಚ್ಚೆದ್ದು ಹೋಮದ 
ಜಪದ ಜಂಜಡದೊಳಗೆ ಸಿಲುಕಿ ಜನಾರ್ದನನ ಮರೆವ 
ಅವನದರು ನಾವ್ ಕರ್ಮ ನಿಷ್ಠೆಯ 
ಕೃಪಣರೆವಗೆಯು ತನ್ನ ತೋರುವ 
ಕೃಪೆಯ ನೋಡ್ಕ ಭೂಪನೆನುತೀಕ್ಷಿಸಿದರಚ್ಯುತನ ೧೫ 


ಈಯಘಾಟದ ದೈವವಿದು ನಿ 
ರ್ದಾಯದಲಿ ನಿಮ್ಮೊಳಗೆ ಸೇರಿತು 
ರಾಯರಿದ್ದರು ಹಿಂದೆ ಭರತ ಭಗೀರಥಾದಿಗಳು 
ಆಯಿತೇನವರಿಗೆ ಸರೋಜ ದ 
ಛಾಯತಾಕ್ಷನ ಚರಣ ಸೇವೆ ನಿ 
ರಾಯಸದ ಸಹವಾಸಭೋಜನವೆಂದನಾ ನೃಪನ ೧೬ 

ವರುಷ ಹದಿನಾರರಲಿ ಮೃತ್ಯುವ 
ಪರುಟವಿಸಿದುದು ಕರ್ಮಗತಿ ಮುರ 
ಹರನ ಸೇವೆಯು ಮಾಡಿ ಸವೆದೆನು ಸರ್ವಭಾವದಲಿ 
ಕರುಣಿ ಬಿಜಯಂಗೈದು ಮೃತ್ಯುವಿ 
ನುರಿವ ಗಂಟಲೊ 

[ ೧೭ 
ಬರಸೆಳೆದನೆಂದಮಳ ಮಾರ್ಕಂಡೇಯ ಮುನಿ ನುಡಿದ 

ಓಕರಿಸಿದಳು ಮೃತ್ಯುವೆನ್ನನು 
ಲೋಕದಲಿ ಹೊರಗೆಂದು ಯಮನ ನಿ 
ರಾಕರಣಿಗಳ ಜೀವ ಜಾತಿಯೊಳಲ್ಲವಿವನೆಂದು 
ಲೋಕದಲಿ ಡಂಗುರವ ಹೊಮ್ಮಿದ 
ನೀ ಕಮಲನಾಭನೆ ಕಣಾ ಕರು 
ಕನಿಧಿ ನಿಮಗೊಲಿದನೆಂದನು ಮುನಿ ಯುಧಿಷ್ಠಿರಗೆ ೧೮ 

ಧರಣಿಪತಿ ಕೇಳ್ ಪ್ರಳಯದಲಿ ಸಾ 
ಗರದ ತೆರೆ ಮುಂಡಾಡಿದವು ಸಾ 
ಗರದ ತೆರೆಯಲಿ ಸಕಲ ಜಲಧಿಗಳೇಕ ರೂಪದಲ್ಲಿ 
ಧರೆಯ ಮುಳುಗಿಸಿ ಮೇಲೆ ಮೇಲು 
ಬೃರಿಸಿ ಜಗದಡಿಕಿಲಿನ ಜೋಡಿಯು 
ಜರುಹಿದವು ನೀರೇರಿತಗ್ಗದ ಸತ್ಯಲೋಕದಲಿ 

ಗದ ಜೀವರ ಕರ್ಮ ಬೀಜಾ 
ಳಿಗಳ ತವ ತನ್ನ ಬಾಲಕೆ 
ಬಿಗಿದು ನೀರಲಿ ನುಸುಳಿದನು ಮತ್ತಾವತಾರದಲಿ 
ಬಗೆಯಲಾ ಹರಿಯಿಾತನ ದೃ 
ಗ್ಯುಗಕೆ ಗೋಚರನಾದನರಸುವ 
ನಿಗಮವೇತನ ಹಜ್ಜೆಗಾಣವು ರಾಯ ಕೇಳೆಂದ 

ಮರಳಿ ಹೂಡಿದನಿವನು ಜಗದ್ವಿ 
ಸರಣವನು ಮಾಯಾ ಮಹೋದಧಿ 
ಹೊರೆದನುನ್ನತ ಸತ್ಪನಲಿ ಮೇಲಾದ ಲೋಚನದ 8 
ಉರಿಯಲದ್ದು ವನಿದನು ಲೀಲಾ 
ಚರಿತವಿದು ಕೃಷ್ಣಂಗ ನಿನ್ನಯ 
ಸಿರಿಯೆ ಸಿರಿ ಬಡತನವೆ ಬಡತನವೆಂದನಾ ಮುನಿಪ ೨೧ 
- ಅರಸ ಕೇಳ್ ಕಲಾಂತದಲಿ ಬಿಡೆ 
ಬಿರಿದುದೀ ಬ್ರಹ್ಮಾಂಡ ಬಹಿರಾ 
ವರಣ ಜಲನಿಧಿ ಜಲದೊಳೊಂದಾಯೆನನುಸುರುವೆನು 
ಹರಿ ವಿನೋದದೊಳಾಲದಲೆಯಲಿ 
ಸಿರಿ ಸಹಿತ ಪವಡಿಸಿದನಿನ ಶಶಿ 
ಕಿರಣವಿಲ್ಲ ಮಹಾಂಧಕಾರ ಸಭಾರವಾಯ್ಕೆಂದ ೨೨ 


၅၁ ಮ ಹಾ ಭಾರ ತ 

[ ಸಂಧಿ 
ಈ ನೆಲನನೀ ಚಂದ್ರ ಸೂರ್ಯ ಕ್ಷ 

ಹಲವು ಯುಗ ಪರಿಯ 
ಶಾನು ತೇಜವನೀ ಸಮಾರಣ 

ತೊಳಲಿ ಕಡೆಗಾಣದೆ ಕೃಪಾಳುವ 
ನೂನ ಭುವನವ ಕಾಣಿನೊಂದೇ ಸಲಿಲ ಸೃಷ್ಟಿಯಲ್ಲಿ ನೊಲಿದು ಹೊಗಳಿದನಜನು ವೇದ ಸಹಸ್ರ ಸೂಕ್ತದಲಿ 
ಏನ ಹೇಳುವೆನೆನ್ನ ಚಿತ್ರ 

ಬಳಿಕ ಕಾರುಣ್ಯದಲಿ ನಾಭೀ . 
ಗ್ರಾನಿಯನು ಬಲುತೆರೆಯ ಹೊಯಿನೊ 

ನಳಿನದಲಿ ತೆಗೆದನು ವಿರಿಂಚಿಗೆ 
ತಾನು ಮುಳುಗುತ್ತೇಳುತಿದ್ದೆನು ರಾಯ ಕೇಳೆಂದ ೨೩ ನಳಿನಸಂಭವನೆಂಬ ಹೆಸರಾಯ್ತಂದು ಮೊದಲಾಗಿ ೩೦ || 
ಹೇಳಲೇನದ ಮೃತ್ಯುವಿನ ಗೋ 

- ಆ ಮಹಾ ಜಮದಗ್ನಿ ಮುಖದಲ್ಲಿ 
ನಾಳಿಯೊಳಗಂದಿಳಿಯಲೊಲ್ಲದೆ .. 

ಹೋಮವಾಯು ತದಗ್ನಿಯಡಗಿದು 
ಕಾಳು ಮಾಡಿದೆನೇ ಮುರಾರಿಯ ಭಜಿಸಿ ಭಕ್ತಿಯಲಿ - ದಾ ಮರುತಿ ನಲಾ ಬಹಳ ಬಹಿರಾವರಣ ಪವನ 
ಬಾಲಕನೊಳವಗುಣವನಕಟಾ 

ಮೈಮದಲಿ ತದಹಮ್ಮ ಹತ್ರ ವಿ 
ತಾಳಬಹುದೇ ತಾಯೆ ಮೃತ್ಯುವ 

ರಾಮವಾ ಪ್ರಕೃತಿಯಲಿ ಮಾಯಾ 
ತಾಳಿಗೆಯ ತೆಗೆದೆನ್ನನೊಳಕೊಳ್ಳೆಂದು ಹಲುಬಿದೆನು ೨೪ ಕಾಮಿನಿಗೆ ಪರಮಾತ್ಮನಲಿ ಲಯವೆಂದನಾ ಮುನಿಪ ೩೧ 
ನೀರು ಹೊಕ್ಕುದು ನೂಕಿ ವಿವಿಧ 

- ಏಸು ದಿನವೀ ಜಗದ ಬಾಳುವೆ 
ದ್ವಾರದಲಿ ಬೆಂಡೇಲ್ಪನೊಮ್ಮತಿ 

ಯೇಸು ದಿನವೀ ಪ್ರಳಯಮಯ ಪರಿ 
ದೂರ ಮುಳುಗುವೆನಡ್ಡಬೀನುತೆರೆಯ ಹೊನ್ನಿನಲಿ ಭಾಸಮಾನ ಬ್ರಹ್ಮತೇಜೋ ರೂಪವೇಸು ದಿನ 
ಮಾರಿಗುಬ್ಬಸವನ್ನ ಮರಣವ | 

ಆ ಸದಾನಂದೈಕ ರಸಕೆ ಪ 
ನಾರು ಕಂಡರು ಹೇಸಿ ನನ್ನನು 

ರಾಸಿತಾವಿದ್ಯಾಪ್ರಪಂಚ ವಿ 
ದೂರ ಬಿಸುಟಳು ಮೃತ್ಯು ಬಳಲಿದೆ ನಿಂತು ಹಲ ಕಾಲ ೨೫ ಲಾಸವಾಯು ವಿಭಾಗ ಸೃಷ್ಟಿ ವಿಧಾನ ಚಿಂತೆಯಲಿ ೩೨ 
- ಮುಳುಗುತ್ತೇಳುತ ಬರುತ ವಟ ಕುಜ 

- ಏಕಮೇವಾದ್ವಿತಿಯಮೆಂಬ ನಿ . 
ದೆಲೆಯಲೀತನ ಕಂಡೆ . ನಾ 

ರಾಕುಳಿತ ತೇಜೋನಿಧಿಗೆ ಮಾ 
ನೆಳತಟಕೆ ಬಿದ್ದಂತೆ ತೆರೆಯೆಡತರಕೆ ತಗೆಡೆದು 

ಯಾ ಕಳತ್ರದೊಳಾಯು ನಿಜಗುಣ ಭೇದವವರಿಂದ 
ಜಲಜಸಂಭವನಾ ಜಲವ ಮು 

ಆ ಕಮಲಭವನೀ ಮುಕುಂದ ಪಿ 
ಕುಳಿಸುತುಗುಳುತ ನಾಲ್ಕು ಮುಖದಲಿ 

ನಾಕಿಯೆಂಬಭಿಧಾನದೊಳ್ ತ್ರಿಗು 
ನಿಲುಕಿ ನಿಗುರುತ ನಿಲುತ ಬಂದನು ಕಂಡನೀ ಹರಿಯ ೨೬ ಕೃತಿಯ ಕೈಕೊಂಡನುರು ಲೀಲಾ ವಿನೋದದಲಿ ೩೩ 
- ಆರು ನೀನೆನುತಾತನೀತನ 

- ಆ ರಜೋಗುಣಕಬುಜಭವನಧಿ 
ಸಾರಿದನು ಬೆಸಗೊಳಲು ಜಗದಾ 

ಕಾರಿ ತನ್ನ ಶರೀರದರ್ಧವ 
ಧಾರಕನು ಜಗದುದರ ಹರಿ ತಾನೆಂದೊಡಜ ನಗುತ ನಾರಿಯನು ಮಾಡಿದನು ಶತರೂಪಾಭಿಧಾನದಲಿ 
ಭೂರಿ ಜಗವೆನ್ನು ದರದಲಿ ನೀ 

ಸೇರಿಸಿದನರ್ಧದಲಿ ಮನುವನು | 
ನಾರು ಜಗಕೆಂದೆನುತ ಗರುವ ವಿ 

ದಾರ ಚರಿತನು ಸಕಲ ಧರ್ಮದ 
ಕಾರದಲಿ ಪರಮೇಷ್ಠಿ ನಿಜತೇಜನಪಚಾರಿಸಿದ ೨೭ ಸಾರವನು ವಿಸ್ತರಿಸಿದನು ಮನು ಭುವನವಿಭುವಾಗಿ ೩೪ 
- ಅದುವೇ ನಿನ್ನು ದರದಲಿ ಜಗ 

- ಬೃಗು ಪುಲಸ್ತ್ರ ವಸಿಷ್ಠ ದಕ್ಷಾ 
ವಾದೊಡೇಕಿಪೆನೆನುತಲೀ ಕಮ 

ದಿಗಳೆನಿಪ ನವ ವ್ರಜೇಶ್ವರ 
ಲೆದರನು ಕಮಲಜನ ಜಠರವ ಹೊಕ್ಕು ಹೊರವಂಟು . ರೊಗುವಿಗೆಯ ಮಾಡಿದನು ಸೃಷ್ಟಿಗೆ ಬೇರೆ ಬೇರವರ 
ಭೇದಿಸಿದೆ ನಾನೆನ್ನ ಜಠರದೊ 

ಜಗದ ಜೋಡಣೆಯಾಯು, ಭೂತಾ 
ಳಾದ ಲೋಕವನೆಣಿಸಿ ಬಾಯನ 

ಳಿಗೆ ಚತುರ್ವಿಧ ಸೃಷ್ಟಿಯೊಡ್ಡಣಿ | 
ಲಾ ದುರಾಗ್ರಹಿಯಿಳಿದನಸುರಾಂತಕನ ಜಠರದಲಿ ೨೮ ನಿಗಮ ಮತದಲಿ ಹೂಡಿತವನೀಪಾಲ ಕೇಳೆಂದ ೩೫ 
ಹೊಲಬುದಪ್ಪಿದನಲ್ಲಿ ಭುವನಾ 

- ಆದಿಯಲಿ ಕೃತಯುಗ ಹರಿಶ್ಚಂ 
ವಳಿಗಳಿದ್ದವುಕೋಟಿ ರುದ್ರಾ 

ದ್ರಾದಿಗಳು ಸೂರ್ಯಾನ್ವಯಕೆ ಬುಧ 
ವಳಿಗಳಿದ್ದರುಕೋಟಿ ಪರಮೇಷ್ಠಿಗಳು ಶತಕೋಟಿ ನಾದಿ ನಿಮ್ಮ ನಯಕೆ ಬಳಿಕ ಪುರೂರವ ಕ್ಷಿತಿಪ 
ಹುಲು ನೊರಜು ಸಾಗರದ ಸಲಿಲವ 

ಮೇದಿನಿಯನಾ ಯುಗದಲವಗೊ 
ನಳೆವವೊಲುನೊಣ ಹಾರಿ ಗಗನದ 

ಪಾದಿ ಸಲಹಿದರಿಲ್ಲ ಬೆಳಗಿತು 
ತಲೆಗಡೆಯು ಕಾಣಿಸುವದೆಂಬವೊಲಾಯ್ತು ಕೇಳೆಂದ ೨೯ ವೇದಬೋಧಿತ ಧರ್ಮ ಸೂರ್ಯಪ್ರಭೆಗೆ ಮಿಗಿಲಾಗಿ ೩೬ 


೨೧೫ 
ಅ ರ ೧ ಪ ರ್ವ 
೧೪] 
ಆ ಯುಗದ ತರುವಾಯಲಾ ತೋ 

ನಿಜ ಕೃಷಿ ವ್ಯವಸಾಯದಲಿ ತ 
ತಾಯುಗವಲೇ ಬಳಿಕ ಧರ್ಮದ ಲಾ 

ದ್ವಿಜ ಕುಲದ ಶಿಶೂಪೆಯಲಿ ಪಾ 

ಚತುರ್ವಣ್ರದಲಿ ಮಾರ್ಗವಿದು 
ಯದಲಿ ಕಟ್ಟಿದರಧರ್ಮವನೊಂದು ಪಾದದಲಿ 
ರಾಯ ಕೇಳೆ ದ್ವಾಪರದಲಿ ದೃ 

ನಿಜನಿಜಾಂಗದ ಧರ್ಮಗತಿಯಲಿ 
ಢಾಯದಲಿ ತಾ ಧರ್ಮವೆರಡಡಿ 

ವಜಡರಾದರೆ ಮನುಜರಾದವ 
ಬೀಯವಾದುದು ನಿಂದುದೆನಿಸಿತು ನಿನ್ನ ದೆಸೆಯಿಂದ ೩೭ ರಜನ ಪರಮಾಯುಷ್ಯ ಪರಿಯಂತಿಹರು ನರಕದಲಿ ೪೩ 
- ಕಲಿಯು ರಾಜ್ಯದಲ್ಲೊಂದು ಪಾದದ 

ನಯವಿದನೆ ಕೇಳ್ ವೇದ ಶಾಸ್ವಾ 
ಸಲುಗೆ ಧರ್ಮಕ್ಕಹುದು ಗಡ ವೆ 

ಧ್ಯಯನದಲಿ ಪಿತೃಮಾತೃ ಶಿಶ್ನ 
ಗ್ಗಳೆಯುವದರೊಳಸತ್ಯ ಧರ್ಮದ್ರೋಹಮಾತ್ಸರ್ಯ ಪೆಯಲಿ ಗುರು ಪರಿಚರ್ಯದಲಿ ವಿಮಲಾಗ್ನಿ ಕಾರ್ಯದಲಿ 
ಕಳವು ಹಿಂಸೆಯನೀತಿಲೋಭ 

ನಿಯತ ಮೌನವ್ರತದ ಸಂಗ 
ಸ್ಥಲಿತವಾರಡಿ ಠಕ್ಕು ವಂಚನೆ 

ಪ್ರಿಯದ ಶೌಚಾಸ್ಟ್ಯದಿಂದ್ರಿಯ 
ಹಳಿವು ಹಾದರಗವತೆಯೆಂಬಿವರುಬ್ಬು ಹಿರಿದೆಂದ ೩೮ ಜಯದ ವಿಮಲ ಬ್ರಹ್ಮಚರ್ಯಾಶ್ರಮದ ಗತಿಯೆಂದ ೪೪ 
ಈಯಧರ್ಮವ ಪತಿಕರಿಸಿ ತ 

- ದೇವ ಗುರು ಪಿತೃ ವ ಶಿಶ್ನ 
ನ್ಯಾ ಯತಕೆ ಭೂತಳವ ತಂದು ನಿ 

ಪಾವಧಾನ ನಿರಂತ ಪುಟ್ಟ 
ರಾಯಸದಲೇ ಬಳಸುತಿರ್ದನು ದುಂದುವೆಂಬಸುರ ರ್ಮಾವಲಂಬ ನಿಜೋನ್ನತಾಲಾಬೈಕ ಸಂತೋಷ 
ರಾಯ ಕೇಳಾ ದೈತ್ಯನನು ತ 

ಪಾವನವ್ರತ ನಿಜ ಪುರಂದ್ರಿ 
ನ್ಯಾಯುಧಕೆ ಬಲಿಗೊಟ್ಟು ಬಳಿಕ 

[ ೩೯ 

ಸೇವೆ ಸತ್ಯಾಸ್ಥೆಯ ಶೌಚ ಗು 
ಸ್ಥಾಯಿ ಧರ್ಮವ ಬಲಿದು ಕೊಟ್ಟನು ದುಂದುಮಾರಕೃಪ ಇಾವಳಿಗಳುಳ್ಳಾತ ಗೃಹಪತಿಯೆಂದನಾ ಮುನಿಪ 
- ಆ ನೃಪನ ರಾಜ್ಯದಲ್ಲಿ ಯಜ್ಞ ವಿ 

- ವನ ವನದೊಳಾಶ್ರಮದೊಳಗೆ ಕುಲ 
ಧಾನ ವೈದಿಕವಿಧಿಕೃತಾನು 

ವನಿತೆ ಸಹಿತಮಲಾಗ್ನಿ ಹೋತ್ರದ 
ಜ್ಞಾನ ಯಮ ನಿಯಮಾದಿ ಯೋಗವಿಶಿಷ್ಟ ನೀತಿಯಲಿ ನೆನಹು ತಪ್ಪದೆ ಕಂದಮೂಲ ಫಲಾಶನಂಗಳಲಿ 
ದೀನ ಭಾವವನುಳಿದು ಯಾಚ್ಯಾ 

ವಿನಯು ಯಜ್ಞ ತಪೋವ್ರತಾದಿಗ 
ಹೀನ ವೃತ್ತಿಯ ಬಿಸುಟು ಲೋಕದ 

ಇನಿತರಲಿ ನಿಷ್ಣಾತನಾದೊಡೆ 
ಭಾನು ತೇಜದಲೆಸೆದುದಂದು ಮಹೀಸುರ ವ್ರಾತ ೪೦ ವಿನುತ ವಾನಪ್ರಸ್ಥನೆಂಬರು ರಾಯ ಕೇಳೆಂದ - ೪೬ 
- ರಣದೊಳಹಿತರ ಶಿರದ ಮಿದುಳ 

ಮದನನಂಬನು ಮುರಿದು ರೋಷವ 
ತಣವು ಶಸ್ತ್ರಕೆ ವಿತ್ತ ಭೂಸುರ 

ಕದನದಲಿಸೋಲಿಸಿದುಲೋಭವ 
ಗಣಕೆ ವರವ್ವನದ ವಿಭ್ರಮ ನಿಜಸತೀಜನಕೆ 

ನೊದೆದು ಮೋಹವ ನೂಕಿಯುಳಿದಾ ಮದವ ಮತ್ಸರದ 
ಗುಣ ಮನುಷ್ಯ ವಜಕೆ ಪರಿ ರ 

ಎದೆಯಲಂಕವ ಬರೆದು ವೈರಾ 
ಕಣವಶೇಪವಜಕೆನಲು ಧಾ 

ಗ್ಯದ ಸುಸಮೃಗ್‌ಜ್ಞಾನ ಯೋಗದ 
ರುಣಿಪತಿಗಳೊಪ್ಪಿದರು ಕೃತ ಯುಗದಾದಿ ಕಾಲದಲಿ ೪೧ ಪದದ ಬೆಳೆ ಸಿರಿವಂತನೇ ಯತಿಯೆಂದನಾ ಮುನಿಪ ೪೭ 
- ಪ್ರೌಢನೇ ವ್ಯವಹರಿಸಲಗ್ಗದ 

- ಧರಣಿಪತಿ ಕೇಳ್ ಜಾತಿ ವರ್ಗದ 
ಮೂಢನೇ ಬರಿಂದ ಸತ್ಯ ನಿ 

ಪರಮ ಧರ್ಮದ ಸಾರವಿದನಾ 
ರೂಢಿಯಲಿ ವಾಣಿಜ್ಯ ಸುವ್ಯವಹಾರ ಮಾರ್ಗದಲಿ ಚರಿಸಿ ಸಿದ್ಧಿಯನೈದಿದನ ಪಿತೃಮಾತೃ ಭಕ್ತಿಯಲಿ 
ಗಾಢ ವಿಕ್ರಯ ಸಕ್ರಯದೊಳೇ 

ಒರೆಗೆ ಬಣ್ಣಕೆ ಬೆರಸಿ ವೇದೊ | 
ಗೂಢಕರು ಮೂಲೈಕ ಲಾಭ ನಿ 

ಚರಿತ ಧರ್ಮವನರುಹಿದನು ಭೂ 
ರೂಢ ಪರರೊಪ್ಪಿದರು ವೈಶ್ಯರು ಧರ್ಮಕಾಲದಲಿ ೪೨ ಸುರಗೆ ಧರ್ಮವ್ಯಾಧನೆಂಬನ ಕಥೆಯ ಕೇಳೆಂದ ೪೮ 


೨೧೬ 


ಮ 


ಹ 


ಧ 


ರ ತ 


[ ಸಂಧಿ 


ಹದಿನೈದನೆಯ ಸಂಧಿ 
ಸೂಚನೆ ಮುನಿಗಳುಪ ಕಥೆಯಲಿ ಯುಧಿಷ್ಠಿರ 

ಜನಪತಿಯ ಸಂತೈಸಿ ಕಾಮ್ಯಕ 

ವನದಿನಸುರಾರಿ ಬಂದನು ದ್ವಾರಕಾಪುರಿಗೆ 
ಕೇಳು ಜನಮೇಜಯ ಧರಿತ್ರೀ 

ಹೆಸರು ಧರ್ಮವ್ಯಾಧನಾತನ 
ಪಾಲ ಮಾರ್ಕಂಡೇಯ ಮುನಿಪತಿ 

ದೆಸೆಯೊಳರಿ ಹೊಗೆನಲು ಬಂದನು 
ಹೇಳಿದನು ವೇದೋಕ್ತ ಧರ್ಮದ ಸಾರ ಸಂಗತಿಯ 

ವಸುಧೆಯವರನು ನಗರಿಗಾ ಸತಿ ಕೊಟ್ಟ ಕುರುಹಿನಲಿ 
ಶೀಲಗುಣ ಸಚ್ಚರಿತನಲಿ ಸಂ 

ಹಸಿದು ಬೀದಿಗಳೊಳಗೆ ತೊಳಲಿದು 
ಮೇಳವಿಸಿ ಮುದ್ಗಲ್ಯ ವಂಶ ವಿ | 

ಗಸಣಿಗೊಳುತ ಪುರಾಂತದಲಿ ಕ 
ಶಾಲನೊಬ್ಬನು ವಿಪ್ರನಿರ್ದನು ಬೊಮ್ಮ ಚರಿಯದಲಿ ೧ ರ್ಕಶ ಪುಳಿಂದರ ಕೇರಿಯಿರೆ ಕಂಡಲ್ಲಿಗೆ ತಂದ 
- ಧರಣಿಪತಿ ಕೇಳಾ ವಹಿಸುರ 

- ಬಸೆ ನೆಣನ ಸುಂಟಿಗೆಯ ಹರಹಿದ 
ವರನು ವೇದಾಧ್ಯಯನ ಪರನನ 

ಹಸಿರು ತೊಗಲಿನ ತಳಿತ ಖಂಡದ 
ವರತ ವಿದ್ಯಾಭ್ಯಾಸಶೀಲನು ವನದಲೊಂದು ದಿನ 

ಹಸರದುರುಗಲ ಕಾಳಿಜದ ಜಂಗಡೆಯ ಗಳಗೆಗಳ 
ಮರದ ಮೊದಲಲಿ ವೇದ ಪಾಠದ 

ಬಸೆಯ ಹರವಿಯ ಸಾಲ ತೊರಳೆಗೆ 
ಲರೆ ವಹೀರುಹದಗ್ರದಲಿ ಸಂ 

ಬೆಸಳಿಗೆಯ ಕುರಿದಲೆಯ ಹಂತಿಯ 
ಚರಿಸುತಿಹ ಖಗವಿಪ್ಪೆ ಬಿದ್ದುದು ಮೇಲೆಭೂಸುರನ ೨ ಕುಸುರಿದೆಲುವಿನಕೋದ ಮಾನಂಗಡಿಯಲೈ ತಂದ ೮ 
ಮೇಲೆನೋಡಿದಡಧಿಕ ರೋಪ 

ಬರಬರಲು ದೂರದಲಿ ವಿಪ್ರನ 
ಜ್ವಾಲೆಯಲಿ ಗರಿ ಸೀದು ಧರಣಿಯ 

ಬರವ ಕಂಡಿದಿರಾಗಿ ಬಂದುಪ 
ಮೇಲೆ ಬಿದ್ದುದು ವಿಹಗವೀತನ ಮುಂದೆ ತನು ಬೆಂದು ಚರಿಸಿದನು ಬಂದ್ರೆ ಪತಿವ್ರತೆಯನ್ನ ದೂರಿದಳೆ 
ಲೀಲೆಯಲಿ ಭೂದೇವನಲ್ಲಿಂ 

ಧರಣಿಯಮರೋತ ಮರಿಗಿದು ಸಂ 
ಮೇಲೆ ಭಿಕ್ಷಾಟನಕೆ ಭೂಸುರ 

ಚರಣಿ ಯೋ 
ಗಾಲಯದ ಹಂತಿಯಲಿ ಹೊಕ್ಕನು ರಾಯ ಕೇಳೆಂದ ೩ ದರಿಸುವೊಡೆ ಬಾಯೆನುತ ತನ್ನಾಲಯಕೆ ಕೊಂಡೊಯ್ದು ೯ 
- ಒಂದು ಮನೆಯಲ್ಲಿ ಭಿಕ್ಷಕೋಸುಗ 

ಒಳಗೆ ಮಂಚದ ಮೇಲೆ ನಡುಗುವ 
ನಿಂದನಾ ಮನೆಯಾಕೆ ಭಿಕ್ಷವ 

ತಲೆಯ ತೆರಳಿದ ಮೈಯ್ಯ ಬೆಳುಪಿನ 
ತಂದಪೆನು ನಿಲ್ಲೆನುತ ಪತಿ ಪರಿಚರ್ಯೆಯನು ಮಾಡಿ ತಲೆನವಿರ ತಗ್ಗಿದ ಶರೀರದ ನೆಗ್ಗಿ ದವಯವದ 
ತಂದು ಭಿಕ್ಷವ ಹಿಡಿಯೆನಲ್ ದ್ವಿಜ 

ತಳಿತ ಸೆರೆಗಳ ತಾರಿದಾನನ 
ನಂದು ಮುನಿದೀಕಿಸಿದೊಡಾ ಸತಿ 

ದಿಳಿದ ಹುಬ್ಬಿನ ಹುದಿದ ಕಣ್ಣಳ 
ಯೆಂದಳೆಲೆ ಮರುಳೆ ಕುಜಾಗ್ರದ ವಿಹಗನಲ್ಲೆಂದು ೪ ಚಲಿತ ವಚನದ ವೃದ್ದರನು ತೋರಿದನು ಮುನಿಸುತಗೆ 
- ಬೆರಗಿನೊಳು ದ್ವಿಜನಿರ್ದನಿದನೆಂ 

ಇವರು ಮಾತಾಪಿತೃಗಳೆನ್ನಯ 
ತರಿತಳೆನುತೆಲೆ ವಿಪ್ರ ನಿಗಮವ .. 

ಯುವತಿಯಿವಳಿವನನ್ನ ಮಗನಿಂ 
ನರಿಯೆ ಧರ್ಮರಹಸ್ಯ ತತ್ತ್ವದ ಸಾರ ಸಂಗತಿಯ 

ತಿವರ ರಕ್ಷೆಗೆ ಬೇಂಟೆಯಾಡುವೆನಡವಿಯಡವಿಯಲಿ 
ಅರಿದು ಪತಿಪರಿಚರ್ಯದಲಿ ಕೈ 

ಕವಲುಗೋಲಲಿ ಮೃಗಗಣವ ಕೊಂ 
ಮೆರೆಯದಾರಾಗಲಿ ಸುಧರ್ಮದೊ 

ದವನು ತಹೆನಂಗಡಿಯಲವ ಮಾ 
ರಕವುಳ್ಳಡೆ ಧನ್ಯರೆಂದಳು ಕಾಂತೆ ಭೂಸುರಗೆ 

ರುವೆನು ಲೋಭವನಿಲ್ಲಿ ಮಾಡೆನು ವಿಪ್ರ ಕೇಳೆಂದ ೧೧ 
- ಇಲ್ಲಿಗಿದೆ ನಾಲೈ ದು ಯೋಜನ 

ದೊರಕಿದನಿತಾ ದ್ರವ್ಯದಲಿ ವಿ 
ದಲ್ಲಿ ಪಟ್ಟಣವದರೊಳೊಬ್ಬನು 

ಸರಿಸುವೆನು ಸಕುಟುಂಬವಿದನೇ 
ಬಲ್ಲನಗ್ಗದ ಧರ್ಮ ಮುದ್ರಾಘಟನ ವಿಘಟನವ 

ಹೊರೆವೆನಾರ್ಜಿಸುವೆನು ಕುಟುಂಬಕೆ ತಕ್ಕ ನಿತ) ಧನವ 

ನಿರುತವಿದು ಮಾತಾಪಿತರ ಪರಿ 
ಅಲ್ಲಿಗೆದುವುದಾತನಲಿ ನೀ | 
ನೆಲ್ಲವನು ತಿಳಿ ನಿನ್ನ ಚಿತ್ತದೊ 

ಚರಿಯದಲಿ ರಾಗಾದಿ ದೋಷಾ 
ಳಿಲ್ಲಲೇ ಪರಿಪಾಕವೆಂದುಪದೇಶಿಸಿದಳಬಲೆ 

ಚರಣವದು ಮನ ವಚನ ಕಾಯದಲಿಲ್ಲ ತನಗೆಂದ ೧೨ 


ಅರಣ್ಯ ಪರ್ವ 

202 
೧೫] 

ಎಂದು ಮಾರ್ಕಂಡೇಯ ಮುನಿ ಯವು 
ಭೂತ ಹಿಂಸೆಯಿದಲ್ಲಿ ನಮಗಿದು 
ಮಾತೃ ಪಿತೃ ರಕ್ಷಾರ್ಥವೆಮ್ಮಯ 

ನಂದನನನಿತಿಹಾಸ ಕಥೆಗಳ 
ಜಾತಿ ಧರ್ಮವು ಮಾಂಸ ವಿಕ್ರಯ ಮೃಗವಧಾದಿಗಳು ಲಂದವಿಟ್ಟನು ಚಿತ್ತವನು ಖಯಖೇಡಿಗಳ ಕಳೆದು 
ಜಾತಿ ಧರ್ಮತ್ಯಾಗ ಕರ್ವುವಿ 

ಕಂದು ಕವರಿಕೆಯೇಕೆ ನಿಮಗೆ ಮು 
ಜಾತಿ ಧರ್ಮಗ್ರಹಣವೇ ವಿ 

ಕುಂದನೊಲವಿದೆ ಬಯಕೆ ಬೇರೇ . 
ಖ್ಯಾತ ಕುಂಭೀಪಾಕಸಾಧನ ವಿಪ್ರ ಕೇಳೆಂದ ೧೩ ಕೆಂದು ಮಾರ್ಕಂಡೇಯ ನಾರದರಡರಿದರು ನಭವ ೨೦ 
ವಿತ ಥ ಭಾಪಿತವನ್ಯವಿತ್ತಾ 

- ಅರಸ ಕೇಳೆ ದೌಪದಿಗೆ ಹರಿ 
ಹೃತಿ ಪರ ವ್ಯಾಪಾದವಾತ್ಮ 

ಯರಸಿ ನುಡಿದಳು ಸತ್ಯಭಾಮಾ 
ಸ್ತುತಿ ಪರಸ್ತ್ರೀವ್ಯಸನವತ್ಯಾಚಾರ ಬಕವೃತ್ತಿ 

ಸರಸಿಜಾನನ ನಗೆನುಡಿಯ ಸಮ್ಮೆಳ ಖೇಳದಲಿ 
ಕೃತ ವಿನಾಶನ ಡಂಭ ಹಿಂಸಾ 

ಅರಸಿ ಕೌತುಕವೆನಗೆ ನೀನೆ 
ರತಿ ನಿಜಾನ್ನಯ ಧರ್ಮ ಕರ್ಮ 

ವರಿಗೆ ಸತಿ ವಲ್ಲಭರ ಚಿತ್ತಾ 
ಚ್ಯುತಿಗಳಿವು ದೋಪಾಂಕುರಗಳು ವಿಪ್ರ ಕೇಳೆಂದ ೧೪ ಕರುಷಣವು ನಿನಗೆಂತು ಸೇರಿಹುದೇಕ ಭಾವದಲಿ ೨೧ 
- ಸಾಂಗ ವೇದಾಧ್ಯಯನ ಸಜ್ಜನ 

ಮಂತ್ರಸಿದ್ದಿಯೊ ಮೇಣು ಶಾಬರ 
ಸಂಗ ಶಾಸ್ತ್ರ ಶ್ರವಣ ಕೃಷ್ಣಾ 

ಯಂತ್ರರಕ್ಷೆಯೋ ಮೇ ವರಪಧ 
ಭಂಗ ಜನಾಧ್ಯಾನ ಮೌನವ್ರತ ಸದಾಚಾರ 

ತಂತ್ರತಿಲಕವೊ ರಮಣರಿವರೈವರ ವಶೀಕರಣ 
ಮಾಂಗಲಿಕ ಕರ್ಮಾಭಿಯೋಗ ಕು 

ಯಂತ್ರಮಯ ಹೂಹೆಗಳು ನೃಪರೀ 
ಲಾಂಗನಾ ರತಿಯಾತ್ಮ ಚಿಂತೆ ಪ . 

ಯಂತ್ರ ಸೂತ್ರದ ಕುಣಿಕೆ ನಿನ್ನ ನಿ 
ರಾಂಗನಾ ಮೈಮುಖ್ಯವಿವು ಸದ್ಧರ್ಮ ಗತಿಯೆಂದ ೧೫ ಯಂತ್ರಣವ ಹೇಳಾ ನಿಧಾನವನೆಂದಳಿಂದುಮುಖಿ ೨೨ 
- ಧನಮದವ ಸತ್ಕುಲ ಮದವ ಮೌ 

- ದೇವಿಯೆಂದಳು ಸತ್ಯಭಾಮಾ 
ವನ ಮದವ ವಿದ್ಯಾ ಮದವ ಪರಿ 

ದೇವಿಯರು ಮುಗುದೆಯರಲಾ ನಾ 
ಜನಮದವ ವೈಭವ ಮದವನಾಚಾರಪದ ಮದವ 

ನಾವ ಮಂತ್ರದ ತಂತ್ರ ತೊಡಕಿನತೋಟಿಯುಳ್ಳವಳು 
ಮನನದಿಂ ಶ್ರವಣದಿ ನಿಧಿ ಧ್ಯಾ 

ಭಾವಶುದ್ಧಿಯಿವರನು ಸಂ 
ಸನದಿನೀವಗಳನೊತ್ತಿ ವಿದ್ಯಾ 

ಭಾವಿಸುವೆನವರವರ ಚಿತ್ರದ 
ವಿನಯ ಸೌಶೀಲ್ಯದಲ್ಲಿ ನಡೆವುದು ವಿಪ್ರ ಕೇಳೆಂದ ೧೬ ಭಾವವರಿದುಪಚರಿಸುವೆನು ಚತುರತೆಯ ಚಾಳಿಯಲಿ ೨೩ 
- ನೀವು ಜಾತಿಯೊಳಧಿಕತರರಿಂ 

ಒಲವರಿದು ಹತ್ತುವದು ಚಿತ್ರದ 
ದಾವು ಜಾತಿವಿಹೀನರಾಗಿಯೆ : 

ನೆಲೆಯರಿದು ನೆನ್ನು ವುದು ಮುರಿವಿನ [ ವರಿದು 
ಭಾವಶುದ್ದಿಯಲೇ ಸ್ಪಧರ್ಮಾಚಾರ ಮಾರ್ಗದಲಿ ಹೆಳವರಿದು ಹಿಂಗುವುದು ಹೊಗುವದು ಮನದೊಳೊಳ 
ಅವುಪೂಣಿಯವಿಲ್ಲವೀ ದ್ವಿಜ 

ಸುಳಿವರಿದು ಸೋಂಕುವುದು ತವಕಕೆ 
ದೇವ ಗುರು ಪರಿಚರ್ಯದಲಿ ಸಂ 

ಬಲಿದು ಮುನಿವುದು ಸವಿಯ ಬೇಟವ 
ಭಾವಿತರು ನಾವಾದವೆನ್ನನುನೋಡಿನಡೆಯೆಂದ ೧೭ ಬೆಳಸಿ ಬೆಸವುದು ಬಗೆಯಲೆಂದಳು ನಳಿನಮುಖಿ ನಗುತ ೨೪ 
ಈ ಪರಿಯಲುರು ಧರ್ಮ ಕಥನಾ 

- ರಸಿಕ ಹರಿ ಹದಿನಾರು ಸಾವಿರ 
ಛಾಪದಲಿ ಮುನಿಸುತಗೆ ಸಂದೇ 

ಶಶಿಮುಖಿಯರಲಿ ಬೇಟ ಚೌಗಿನ | 
ಹಾಪನೋದವ ಗೈದು ತಿಳುಹಿದನಾ ಮಹೀಸುರನ 

ದಿನಕ ದಿಮ್ಮಿತು ಬಗೆಯ ಭಂಗವ್ಯಾಪ್ತಿ ಕೃಷ್ಣ ನಲಿ 
ಭೂಪಕೇಳೆ ಕತ್ರಧರ್ಮ ಕ 

ನುಸುಳು ನೆಲೆ ಡಿಳ್ಳಾಯ ಪೈಸರ 
ಲಾಪದಲಿ ನಿನಗಿಲ್ಲ ಕೊರತೆ ಕೈ 

ಬೆಸುಗೆ ಬಿಗುಹುಳುಕೋತು, ಕಲೆಗಳ 
ತಾಪರಾಧರು ಕೌರವರು ನಿರ್ನಾಮರಹರೆಂದು 

ರಸದ ಪಸರವನರಿಯಬಾರದು ವಿಗಡ ವಿಟರುಗಳ 
- ಬಾಹುಬಲ ಬಲವಲ್ಲ ದೈವ 

೨೫ 

- ನೀವು ಮುಗುದೆಯರತಿ ವಿದಗ್ಗನು 
ದೊಹಿಗಳಿಗೆ ಸುಧರ್ಮನಿಷ್ಟರ 

ದೇವಕೀಸುತನೆನ್ನವರು ಧ 
ಸಾಹಸವು ಕಿರಿದಾದೊಡೆಯು ಕೊಯ್ಯರು ವಿರೋಧಿಗಳ ರ್ಮಾವಲಂಬರು ದಿಟ್ಟರಲ್ಲ ಮನೋಜಲೀಲೆಯಲಿ 
ಆ ಹರಾತ್ಮಜ ಹಸುಳೆತನದ 

ನೀವುಸೊಬಗಿನ ನಿಧಿಯಲೇ ಶತ 
ವ್ಯೂಹದಲಿ ತಾರಕನನಿಕ್ಕನೆ 
ಯಾಹವದ ಜಯಸಿರಿಯು ಧರ್ಮದ ಬೆನ್ನಲಿಹುದೆಂದ ೧೯ 

ಸಾವಿರದ ಸತಿಯರಲ್ಲಿ ಕೃಷ್ಣನ 
ಜೀವವಶ್ರವ ರತಿಯರೆಂದಳು ನಗುತ ತರಳಾಕ್ಷಿ - ೨೬ 


೨೧೮ 


ಮ ಹಾ ಭಾರ ತ 


[ ಸಂಧಿ 


ಅರಸ ಕೇಳೆ ಸತ್ಯಭಾಮಾ 
ಸರಸಿಜಾನನೆ ದ್ರುಪದ ಸುತೆಯರು 
ಸರಸ ಮೇಳದಲೊಪ್ಪಿದರು ಚದುರೋಕ್ತಿ ಲೀಲೆಯಲಿ - 
ಹರಿ ಯುಧಿಷ್ಠಿರ ಭೀಮ ಪಾರ್ಥರು 
ವರ ಮುನಿಗಳಿತಿಹಾಸಮಯ ಬಂ 
ಧುರ ಕಥಾಕೇಳಿಯಲಿ ಕಳೆದರು ಹಲವು ದಿವಸಗಳ ೨೭ 
- ಹಗೆಗಳಮುರಾರಿಗಳು ನಮ್ಮ ಯ 
ನಗರಿ ಶೂನ್ಯಾಸನದಲಿದ್ದುದು 
ವಿಗಡ ರಾಮಾದಿಗಳು ವಿಷಯಂಗಳ ವಿನೋದಿಗಳು 
ಅಗಲಲಾರೆನು ನಿಮ್ಮ ವನದೊ 
ಲಗಕೆ ಬಿಡೆಯುವ ಕಾಣೆನೆಂದನು 
ನಗುತ ಕರುಣಾಸಿಂಧು ಯಮನಂದನನ ಮೊಗನೋಡಿ 

ನುಡಿದ ಕಾಲಾವಧಿಗೆ ಜರೆ ತೆರೆ 
ಯಡಗಿದವು ಜಾಣಿನಲಿ ಸತ್ಯವ 
ನಡೆಸಿದಿರಿ ಕಡೆಸಾರಿಗೆಯಲುನ್ನತಿಯ ಕೆಡಿಸದಿರಿ 


ಕಡುಮನದ ಕರ್ಣಾದಿಗಳು ಕೈ 
ದುಡುಕಿದೊಡೆಕೈಗಾಯ್ತು ಧರ್ಮದ 
ತಡಿಗೆ ಜಾರಿ ಜಯಾಧ್ಯದಲಿ ಜಂಘಾಲರಹಿರೆಂದ ೨೯ 

ಮರೆಯಲಿಹ ಕಾಲದಲಿ ಬಲಿದೆ 
ಚರದಿಹುದು ಬೇಕಾದೊಡೆಮಗೆ 
ಚರಿಸಿ ಕಾರ್ಯಸ್ಥಿತಿಯನೇ ಚರಿಸುವುದು ನಿಮ್ಮೊಳಗೆ 
ಅರಿದಿಹುದು ನೀನೆಂದು ರಾಯಂ 
ಗರುಹಿ ಭೀಮಾದಿಗಳಿಗುಚಿತವ 

[ ೩೦ 
ನೆರೆ ನುಡಿದು ದುರುಪದಿಯ ಮನ್ನಿಸಿ ಮರಳಿದನು ಪುರಕೆ 

ಅರಸಿ ಹರಿಯಾವಾಯತತಿ ಕು 
ಕರಿಸಿದವು ಮುನಿಗಳ ಸಮಾಧಿಗೆ . 
ಕರುಬುವವರಾವಲ್ಲ ಕಾಣರು ನಖದ ಕೊನೆಗಳನು 
ಅರಸ ತಾನೇ ಹರಿಹರಿದು ತ 
ನೈ ರಕದವರನ್ನು ಬಿಡದೆ ಸಲಹುವ 

[ ೩೧ 
ಕರುಣವೆಂತುಟೊ ರಾಯ ಗದುಗಿನ ವೀರನರಯಣನ 


ಹದಿನಾರನೆಯ ಸಂಧಿ 


ಸೂ 


ವಿಪಿನದಲಿ ಪಾಂಚಾಲೆ ಭಕುತಿಯ 
ತಪದಲಿಗೆ ದೂರ್ವಾಸನುಗ್ರವ 
ನಪಹರಿಸಿ ಹರಿ ಮರಳಿ ಹೊಕ್ಕನುದೊರಕಾಪುರಿಯ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಪಾಂಡು ಕುಮಾರಕರು ವಿಪಿ 
ನಾಂತರದೊಳನುಭವಿಸಿದರು ಸಂವತ್ಸರಾ ಕವ 
ಲೀಲೆ ಮಿಗೆಯ್ಯ ತಂದು ಯಮುನಾ 
ಕೂಲದಲಿ ವರತೀರ್ಥ ಸೇವಾ 
ಶೀಲರಿದ್ದರು ಸಕಲ ಮುನಿಜನ ಸಹಿತ ಹರುಷದಲಿ ೧ 
- ಆ ಸುಯೋಧನನೇಕಛತ್ರ ವಿ 
ಳಾಸದುರ್ವಿ ರಾಜ್ಯಪದ ವಿ | 
ನ್ಯಾಸ ವಿಭವದ ಸುಖದ ಸೌಖ್ಯವನನುಭವಿಸುತಿರಲು 
ಭೂಸುರಜ ನಿಕರ, ವರ ವಿ 
ನ್ಯಾಸಮುನಿಜನ ಸಹಿತ ವರದೂ 
ರ್ವಾಸ ಮುನಿಪತಿ ಬಂದು ಹೊಕ್ಕನು ಹಸ್ತಿನಾಪುರವ ೨ 

ಮುನಿಯ ಬರವನು ಕೇಳಿ ದುರ್ಯೊ 
ಧನನು ಭೀಷ್ಮ ದ್ರೋಣಗೌತಮ 
ರಿನತನಯ ಗುರುಸೂನು ವಿದುರಾದಿಗಳನೊಡಗೊಂಡು 
ವಿನುತ ಭೂಸುರ ನಿವಹ ಕಾಂತಾ 
ಜನದ ಕನ್ನಡಿ ಕಲಶ ವಾದ್ಯ 
ಧ್ವನಿ ಸಹಿತಲಿದಿರಾಗಿ ಕಾಣಿಕೆಯಿತ್ತು ನಮಿಸಿದನು ೩ 
- ವಂದನೆಯ ಕೈಗೊಳುತ ಗಂಗಾ 
ನಂದನನ ಕೈವಿಡಿದು ಬರೆ ಕೃಪ 
ಮುಂದೆ ಕರ್ಣಾದಿಗಳ ಗಡಣದಿ ಹೊಕ್ಕನರಮನೆಯ 


ಬಂದನಂಗನೆ ಸಹಿತ ನಮಿಸಿದ 
ನಂಧನೃಪನನು ಹರಸಿ ಹರುಷದ 
ಲಂದು ಮುನಿ ಮಂಡಿಸಿದನುನ್ನತ ಸಿಂಹ ಪೀಠದಲಿ ೪ 

ಹೊಳೆವ ಹೋಂಗಳಶದಲಿ ತುಂಬಿದ 
ಜಲದಲಾ ಮುನಿಪತಿಯ ಪಾದವ 
ತೊಳೆದು ಮಧುಪರ್ಕಾದಿ ಮನ್ನಣಿಯಿಂದ ಸತ್ಕರಿಸಿ 
ಬಳಿಕ ಕುಶಲವ ಕೇಳು ಮುನಿ ಸಂ 
ಕುಲವನೊಲಿದಾದರಿಸಲಿಕ್ಕಲು 
ವೊಲವು ಮಿಗೆ ಯೆಡೆಯಾದುದಾರೋಗಣಿಗೆ ಮುನಿ ಹೊಕ್ಕ 

ಪಡುರಸಾದಲಾದರಣಿಯಿಂ 
ದುಡುಗೊರೆಗಳಿಂ ತುಮ್ಮಿ ಬಡಿಸಿದ 
ಪೊಡವಿಪಾಲಕ ಋಷಿಗಳಪ್ರಾಶೀತಿ ಸಾವಿರವ 
ಕಡುಸುಖದ ಸಂನ್ಯಾಸಿ ವೇಷದ 
ಮೃಡನು ಮುದದಲಿ ಕೌರವನ ಮೈ 
ದಡವಿ ಮೆಚ್ಚಿದೆ ಮಗನೆ ಬೇಡೋಲಿದುದನು ನಿನಗೆಂದ ೬ 
- ಅರಸ ಕೇಳಗೆ ತಳದಲಿಹ 
ಪರುಷವನು ಕಲ್ಲೆಂದು ಟೆಕ್ಕೆಯ 
ಹರಳಿನಲಿ ಹರುಪಿಸುವ ಮೂಢಮನುಷ್ಯರಂದದಲಿ 
ಅರಸ ಕೌರವನೆಂದನಿನಿಬರು 
ವೆರಸಿ ಪಾಂಡವರರಸಿಯುಣಲೋಡ 
ನಿರದೆ ಕವಳವ ಬೇಡಿಯಭ್ಯಾಗತರು ನೀವೆಂದ 


೨೧೯ 


ಅರಣ್ಯ ಪರ್ವ 
೧೬] 
- ಭೂಪ ಕೇಳೆರಡುಂಟೆ ನಿನ್ನಾ 

ಅರಸಿಯಾರೋಗಿಸಿದ ಭಾವವ 

ಬರವಿನಲಿ ನೃಪನರಿದು ಅರಸನ 
ಳಾಪವನು ಕೈಕೊಂಡೆನೆನುತ ಮು 

ಹರುಷವಡಗಿತು ಧೈರ್ಯ ಸುಕ್ಕಿತು ಉಪ್ಪನಯನಾಂಬು 
ಹಾ ಪರಾಕ್ರಮಿಯೇಳಲೊಡನೆದ್ದುದು ಪಣೋವು 

ಉರಿ ಹೊಡೆದ ಕೆಂದಾವರೆಯವೋಲ್ 
ತಾಪಸರು ಬಳಿವಿಡಿದು ಬರೆ ಬಳಿ 
ಕಾ ಪುರವ ಹೊರವಂಟ) ಭವನಿ | 

ಕರುಕುವಡೆದುದು ಮುಖ ಕಪೋಲಕೆ 
ರ್ಲೆಪಭೀಷ್ಮ ದ್ರೋಣರನು ಕಳುಹಿದನು ಮನೆಗಳಿಗೆ ೮ ಕರವನಿಟ್ಟನು ಮುಂದೆಗೆಟ್ಟು ಮಹೀಶ ಚಿಂತಿಸಿದ ೧೫ 
- ಅಗಡು ಕೌರವನೊಡ್ಡಿದನಲಾ 

ತುಡುಕಿ ಸುರಪನ ಸಿರಿಯ ಶರಧಿಯ 
ವಿಗಡವನು ಮುನಿಯುಗ್ರರೋಪದ 

ಮಡುವಿನಲಿ ಹಾಯ್ಕೆ ಧನು ರೋಷವ 
ಸೆಗಳಿಕೆಗೆ ಪಾಂಡವರು ಸವಿದುತ್ತಾದರಕವೆನುತ 

ಹಿಡಿದರೀಗಳೆ ಸುಟ್ಟು ಬೊಟ್ಟಿಡುವನು ಜಗತ್ರಯವ 
ದುಗುಡದಲಿ ಗಾಂಗೇಯ ವಿದುರಾ 

ಮೃಡ ಮುನಿದು ಕೋಪಿಸಲಿ ಶಾಪವ 
ದಿಗಳು ಮನೆಯೊಳಗಿ , ಕೌರವ 

ಕೊಡಲಿ ನಾನದಕಂಜೆನೆನ್ನಯ 
ನಗುತ ಕಾದಿಗಳ ಗಡಣದಿ ಹೊಕ್ಕನರಮನೆಯ ೯ ನುಡಿಗನ್ನತ ಸಂಭಾವಿಸಿತಲಾ ಕೆಟ್ಟೆ ನಾನೆಂದ ೧೬ 
ಮರುದಿವಸ ಸತಿಯುಂಡ ಸಮಯವ 

- ಏನಿದೇನೆಲೆ ನೃಪತಿ ಚಿತ್ರ 
ನರಿದು ಮುನಿಪತಿ ಬರಲು ಕಪಟದ 

ಗ್ಲಾನಿಯನು ಬಿಡು ನಿನ್ನ ವಚನಕೆ 
ನಿರಿಗೆಯನು ಬಲ್ಲನೆ ಯುಧಿಷ್ಠಿರನೆದ್ದು ಸಭೆಸಹಿತ 

ಹಾನಿಯುಂಟೇ ಸದೆವೆ ಸುರಪನ ಸಗ್ಗ ಗಿಗ್ಗವನು 
ಕಿರಿದೆಡೆಯಲಿದಿರಾಗಿ ಭಕುತಿಯ 

ಅನೆವರಿವರಿದೆಳೆದು ತಹೆ ಸುರ 
ಹೆರಿಗೆಯಲಿ ಕುಸಿವಂತೆ ನೃಪ ಬಂ 

ಧೇನುವನು ನಿಮ್ಮಡಿಗೆನುತ ಪವ 
ದೆರಗಿದನು ಮುನಿವರಗೆ ತನ್ನನುಜಾತರೊಡಗೂಡಿ ೧೦ ಮಾನಸುತ ನಿಜಗದೆಯ ಬಡಿದನು ಬೇಗ ಬೆಸಸೆನುತ ೧೭ 
ಕುಶಲವೇ ನಿಮಗೆನುತಲೈವರ. 

ಬರಿಯ ನುಡಿಯೇಕಕಟ ನಿಮ್ಮ ಯ 
ನೊಸಲ ನಿಜ ಕರತಳದಲೆತ್ತುತ 

ಹೋರಿಗೆವಾಳನು ಕೃಷ್ಣನಾತನ | 
ಲೈಸೆದು ದೌವಾದ್ಯಖಿಳ ಭೂಸುರ ಜನವ ಮನ್ನಿಸುತ ಮರೆಯ ಹೊಕ್ಕರಿಗುಂಟೆ ದೋಷ ದರಿದ್ರ ಮೃತ್ಯುಭಯ 
ಹೊಸ ಕುಶೆಯ ಪೀಠದಲಿ ಮುನಿವೇ . 

ಮರೆದಿರೆ ಸೆಳೆಸೀರೆಯಲಿ ಸತಿ 
ಮೈಸಿದನರ್ಫ್ಯಾಚಮನ ಪಾದ್ಯ 

ಯೊರಲಲಕ್ಷಯವಿತ್ತು ತನ್ನನು 

[ ೧೮ 
ಪ್ರಸರ ಮಧುಪರ್ಕಗಳ ಮಾಡಿ ಮಹೀಶನಿಂತೆಂದ ೧೧ ಮೆರೆದ ಮಹಿಮಾರ್ಣವನ ಭಜಿಸುವುದೆಂದನಾ ದೌಮ್ಯ 
- ದೇಶ ಕಾನನ ವಸನ ವಲ್ಕಲ 

ಕ್ಷತ್ರತೇಜದ ತೀವ್ರಪಾತ ನಿ 
ಭೂಸುರಜ ಆತ್ಮ ಜನವು ಪ 

ಮಿತ್ತ ನಿಮಗಂಜನು ಸುರೇಶ್ವರ 
ಲಾಶ ಪರ್ಣವೆ ಪಾತ್ರ ಭೋಜನ ಕಂದಮಲಫಲ 

ಸತ್ಯ ಕೆಡುವೊಡೆ ಸಾರೆಯಿದೆಲಾ ಕೌರವನ ನಗರ 
ಈ ಸರಿತ್ಸಾನೀಯ ಮಜ್ಜನ 

ಸಮಾರಿಯ ಸುರಭಿಗಳುಪಿದ 
ವಾಸವೇ ಗುರುಭವನ ರಾಜ್ಯ ವಿ 

ಕಾರ್ತವೀರ್ಯಾರ್ಜುನನ ಕಥೆಯನು 
ಲಾಸವೆಮ್ಮದು ಜೀಯ ಚಿತ್ರ ತಂದ ಯಮಸೂನು ೧೨ ಮತ್ತೆ ಹೇಳುವೆ ಭಜಿಸು ಕೃಷ್ಣನನೆಂದನಾ ದೌಮ್ಯ ೧೯ 
- ಧಾರುಣೀಪತಿ ಹೇಳಬಹುದುಪ 

ನಾಮವನ್ನು ನಂಬಿದ ಮಹಾತರ 
ಚಾರವೇಕಿದು ರಾಜ್ಯಪದ ವಿ 

ನಾಮವನು ನೆನೆದವರು ಪಡೆವರು 
ಸ್ವಾರವಾದುದು ರಾಜಋಷಿ ನಿನಗಾರು ಸರಿಯಿನ್ನು ಕಾಮಿತವನೆಲೆ ನಿಮ್ಮ ನೆಲೆ ನಿಮಗರಿಯಬಾರದಲೆ 
ಸಾರೆಯಾಯಸಮಯ ಸಮಯಕು 

ನಾಮ ನಿಮ್ಮಲಿ ಕೃಪೆ ವಿಶೇಪವು 
ಧಾರವತ್ನಿಯ ವಿವಿಧ ಪೀಡಾ 

ಕಾಮಿನಿಗೆ ಕರಗುವನು ಕೃಷ್ಣನು 
ಕಾರಕುಂಟೆ ಚಿಕಿತ್ಸೆಯೆಂದನು ಮುನಿ ನೃಪಾಲಂಗೆ ೧೩ ಯಾ ಮಹಿಳೆ ಭಜಿಸುವುದು ಬೇಗದಿಂದನಾ ದೌಮ್ಯ ೨೦ 
- ಅವ ಜನ್ಮದ ಸುಕೃತಫಲ ಸಂ . 

- ಭೂಸುರರ ಕಳವಳವ ನೃಪನಾ 
ಭಾವಿಸಿದುದೊ ನಿಮ್ಮ ಬರವನ 

ಕೇಶವನು ಪವಮಾನಸುತನಾ . 
ದಾವ ಪಡೆವನು ಕೊಟ್ಟೆನೆಂದನು ನೃಪತಿ ಕೈಮುಗಿದು ಕೋಶವನು ನರನಾಟವನು ಮಾದ್ರೇಯರುಪಟಳವ 
ಆ ವಿಗಡ ಮುನಿ ಬಳಿಕನುಷ್ಟಾ 

ಆ ಸರೋಜಾವನೆ ನಿರೀಕ್ಷಿಸು 
ನಾವಲಂಬನಕ ಯಮುನಾ 

ತಾಸುರದ ದುಃಖದಲ್ಲಿ ಮುನಿ ಮಂ 
ಬೇವಿಯರ ಹೊಗಲಿ ನೃಪ ಕರೆಸಿದನು ದುರುಪದಿಯ ತೋಪದೇಶದ ಬಲುಮೆಯಿಂದವೆ ನೆನೆದಳಚ್ಚುತನ ೨೧ 


೨೨೦ 


ಮ ಹಾಧಾರ ತ 


ಮುಗುದೆ ಮಿಗೆ ನಿಂದಿರ್ದು ಸಮಪದ 
ಯುಗಳದಲಿ ಸೂರ್ಯನ ನಿರೀಕ್ಷಿಸಿ | 
ಮುಗಿದ ಕೈಗಳ ಮಗುಳೆಯೆವೆಯನು ಮುಚ್ಚಿ ನಾಸಿಕವ | 
ನೆಗಹಿ ಪುಳಕಾಂಬುಗಳು ಮೈಯಲಿ 
ಬಿಗಿದು ವೊನಲಾಗಿರಲು ಹಿಮ್ಮಡಿ 
ಗೊಗುವ ಕುಂತಳದಬಲೆ ಕಾಮಿಸಿ ನೆನೆದಳಚ್ಚುತನ ೨೨ 
- ಶ್ರೀರಮಾವರ ದೈತ್ಯಕುಲ ಸಂ 
ಹಾರ ಭಕ್ತಜನಾರ್ತಿ ಹರ ಭವ 
ದೂರ ಸಕಲ ಚರಾಚರಾತ್ಮಕ ದುಪ್ಪ ಕಂಸಹರ 
ಚಾರುಗುಣ ಗಂಭೀರ ಕರುಣಾ 
ಕಾರ ವಿಹಿತ ವಿಚಾರ ಪಾರಾ 
ವಾರ ಹರಿ ಮೈದೋರೆನುತ ಹಲುಬಿದಳು ಲಲಿತಾಂಗಿ ೨೩ 
- ನೀಲಕಂಠನ ನೇತ್ರವ 
ಜ್ವಾಲೆಗಾಹುತಿಯಾಗಿ ಮಗ್ಗಿದ 
ಕಾಲ ಕಾಮನ ಪಥವ ಪಡೆದರು ಪಾಂಡು ನಂದನರು 
ಏಳು ದಿಟ ವೈಯೆನ್ನ ನುಡಿಯನು 
ಪಾಲಿಸೆ ಸಂಕಲ್ಪವಳಿದೊಡೆ 
ಹಾಳು ಹೊರುವುದು ಕೃಷ್ಣ ಮೈದೋರೆಂದಳಿಂದುಮುಖಿ 
ಈ ಹಿಂದೆ ನಾನಾಪಾಯದಿರುಬಿನ 
ಬಂಧನವ ಬಿಡಿಸಿದೆಯಲೆ ಗೋ . 
ವಿಂದ ಶರಣಾನಂದಕಂದ ಮುಕುಂದ ಗುಣವೃಂದ 
ಇಂದು ರುದ್ರನು ತಪ್ಪು ಸಾಧಿಸ 
ಬಂದರೆಮ್ಮ ನು ಕಾವರಾರೆಲೆ | 
ತಂದೆ ನೀನೇ ಗತಿಯೆನುತ ಹಲುಬಿದಳು ಲಲಿತಾಂಗಿ ೨೫ 

ಅರಸುವೆನೆ ಪರಿಪೂರ್ಣ ಕೇಳೆಂ 
ದರುಹುವೆನೆ ಸರ್ವಜ್ಞ ಸಾಕೆಂ . 
ದೊರಲಲಾರೆನು ತಾಯಿ ನೀ ನಿನಗಾವು ಶಿಶುಗಳಲೆ 
ಕುರುಹುದೊರೆ ಕೃಷ್ಣ ಕರುಣವ 
ಕರೆದು ಕಳೆಯಲು ಭಕುತರಾರ್ತಿಯ 
ನರಿವ ವಿಪುಳ ಘರಟ್ಟರಾರುಂಟೆಂದಳಿಂದುಮುಖಿ ೨೬ 
- ಮುನ್ನವೇ ಮುಗಿದಂಬರೀಪನ 
ಬೆನ್ನನೆತ್ತಲು ಹರನ ನೇತ್ರದ 
ವಯೊಳಗುದಯಿಸಿದ ಕೆಂಗಿಡಿ ಸುಡಲು ಕಂಗೆಡುತ . 
ಉನ್ನತೋನ್ನತ ಕೃಷ್ಣ ರಕ್ಷಿಸು 
ಪನ್ನಗಾಸನ ಹರಿಯೆ ರಕ್ಷಿಸು | 
ಅನಗತಿಯೆನಗಾರೆನುತ ಹಲುಬಿದನು ಭೂಪಾಲ ೨೭ 

ಬಳಿಕ ನಿನ್ನಯ ವರ ಸುದರ್ಶನ 
ಸುಳಿವುದೋರಲುಕೋಟಿಸೂರ್ಯರ 
ಬೆಳಗು ಬೀರಲು ಹೊತ್ತಿ ವುರಿವುರಿ ಲೋಕಮೂರರಲಿ 
ಬಲುಬಿಸಲು ಬಾಯ್ತಾಂತ ಚಂದ್ರಿಕೆ 
ವೆಳಗೆನಲು ಘನರೋಷವಕ್ಕಿಯ 
ಬೆಳಗು ಬೀತುದು ಚಕಿತ ಚಂದ್ರಮನಾದ ದೂರ್ವಾಸ ೨೮ 


ಅಗಿದು ಬೆಂಬತ್ತಿದೊಡೆ ಮುನಿ ಮೂ 
ಜಗವನೆಲ್ಲವ ತೊಳಲಿ ಭಕುತಿಯ 
ಬಿಗುಕಿನಲಿ ಮೈಯಿಕ್ಕಿ ಸುಸಾರೂಪ್ಯಮಾನದಲಿ 
ಹೊಗಳಿದೊಡೆ ಹಿಂಗಿದವಲಾ ಸುರ 
ರುಗಳುಫೋಯೆನಲಂಬರೀಷನ 
ಬೆಗಡ ಬಿಡಿಸಿದ ಕೃಷ್ಣ ಮೈದೋರೆಂದಳಿಂದುಮುಖಿ ೨೯ 
- ಅವನಿಪತಿ ಕೇಳಖಿಳ ನಿಗಮ 
ಸವಕೆ ತಾನೆಡೆಗುಡದ ಮಹಿಮಾ 
ರ್ಣವನನೇಸು ಭವಂಗಳಲಿ ಭಜಿಸಿದರೆ ನಿನ್ನವರು 
ಯುವತಿಯಕ್ಕೆಯ ಸೈರಿಸದೆ ಯಾ 
ದವ ಶಿರೋಮಣಿ ಸುಳಿದನಾ ಪ೦ 
ಡವರು ಕಂಡರು ದೂರದಲಿ ಖಗರಾಜಕೇತನವ ೩೦ 

ಮುಗುಳು ನಗೆಗಳ ಹೊಂಗುವಂಗದ 
ನಗೆಮೊಗದೊಳಾನಂದ ಬಿಂದುಗ 
ಜೋಗುವ ಕಂಗಳ ಹೊತ್ತ ಹರುಷಪ್ಪಂದ ಸಂಪುಟದ 
ಬಗೆಯ ಬೆರಸದ ಪರವಶದೊಳಾ 
ನಗೆಯೊಳೆಡೆಗೊಂಡವಳ ಜನ್ಮದ 
ಮುಗುದ ಪಾಂಡವರೆರಗಿದರು ದೌಮ್ಯಾದಿಗಳು ಸಹಿತ ೩೧ 
- ರಥವನಿಳಿದಸುರಾರಿ ಸುಮನೋ 
ರಥವಿಡಿದು ಬಪ್ಪಂತೆ ಕುಂತಿ 
ಸುತರ ನಿಜಭುಜವಾರೆ ತಕ್ಕೆ ಸಿದನು ಹರುಷದಲಿ 
ಕ್ಲಿತಿಯಮರರಾಶೀರ್ವಚನ ಸಂ 
ಸ್ತುತಿಗೆ ತಲೆಬಾಗುತ್ತ ಮಿಗೆ ದುರು 

[ ೩೨ 
ಪತಿಯ ಹೊರೆಗೈದಿದನುಘ ಯೆಂದುದು ಸುರಕ್ಕೊಮ| 

ಧ್ಯಾನಗೋಚರನಾಗಿ ವನಿತೆಯ 
ಮಾನಿಸದಲಿಹ ಪರಮಹಂಸನು 
ಮಾನುಷಾಕೃತಿಯಾಗಿ ತೋರಿದ ಬಾಹ್ಯರಚನೆಯಲಿ 
ಮಾನಿನಿಯ ಮೈದಡಹಿ ಚಿಂತೆಯ 
ದೇನು ತಂಗಿ ಲತಾಂಗಿ ಹೇಳ 
ಮನಮುದ್ರೆಯದೇನೆನಲು ಕಂದೆರದಳಿಂದುಮುಖಿ ೩೩ 

ಉಬ್ಬಿದಳು ಹರುಷದಲಿ ದುಗುಡದ 
ಕೊಬ್ಬು ಮುರಿದುದು ಪುಳಕ ವಾರಿಯೊ 
ಳೊಬ್ಬುಳಿಯೊಳೊಡೆಹಾಯ್ತು ನಿಂದವು ನಯನವಾರಿಗಳು 

ತೆ ಹೂತು ಹಸರಿಸಿ 

ವಾದಂತೆ ಕಾಯುವ 
ನಿಬ್ಬರದಲೀಡಾಡಿದಳು ಹರಿಪದಪಯೋಜದಲಿ ೩೪ | 

ಧರಣಿಯನು ಬಿಡದಳೆದು ಹೆಚ್ಚಿದ 
ಚರಣವಿದು ಸುರನದಿಯ ಸೃಜಿಸಿದ 
ಚರಣವಿದು ಕಲ್ಲಾ ದಹಲ್ಯಾಶಾಪ ನಿರುಕರಣ 
ಚರಣವಿದು ಕಾಳಿಂಗಮರ್ದನ 
ಚರಣವಿದು ಶಕಟಪ್ರಭಂಜನ 
ಚರಣವಿದೆಲಾಯೆನುತ ಕೊಂಡಾಡಿದಳು ಹರಿಪದವ ೩೫ || 


೨೨೧ 


ಅರಣ್ಯ ಪ ವ 


- ಸೊತ್ರಕೀಗಳು ಸಮಯವೇ ಹೇ . 
ಲೇತಕೀ ಸ್ತುತಿ ತಂಗಿ ಚಿತ್ತದೊ 
೪ಾತುರವಿದೇನೆನುತ ಹಿಡಿದೆತ್ತಿದನು ಮಸ್ತಕವ 
ಬೀತ ತರ) ಶುಕ ನಿಕರಕೀವುದೆ 
ಔತಣವ ಸಲೆ ತುಪ್ಪ ಬಡಿಸುವ 
ನೀತಿಯನು ನೀ ಬಲ್ಲೆಯೆಂದಳು ಕಮಲಮುಖಿ ನಗುತ ೩೬ 
- ಶರಿ ಕೇಳ್ ಸಾಕ್ಷಾತು ಶಿವನವ 
ತಾರವಹ ದೂರ್ವಾಸಮುನಿ ಪರಿ 
ವಾರ ಸಹಿತ್ಯೆ ತಂದೊಡಾಭಾಗ್ಯತೆಯು ನೃಪವಿತ್ರ 
ತೀರಿತಕ್ಷಯದನ್ನವಿಂದು ಮ 
ಹಾ ಋಷಿಯ ಘನ ರೋಪವಗು 
ಪಾರ ನಿನ್ನಯ ಮೈದುನನ ತನುವೆಂದಳಿಂದುಮುಖಿ ೩೭ 
- ನಾವು ಹಸಿ ತಂದರೀ ಪರಿ 
ದೇವಿ ನಾನಾ ದೂರ ದೂರುವು 
ದಾವುದುಚಿತವ ಹೇಳೆನಲು ನಡನಡುಗಿ ಕೈ ಮುಗಿದು 
ದೇವ ನಿಮ್ಮ ಯ ಹಸಿವು ಕಳೆವೊಡೆ 
ಭಾವಶುದ್ದಿಯ ಭಕುತಿ ಬೇಹುದು 
ನಾವು ಚಂಚಲ ಚಿತ್ರರೆಂದಳು ಕಮಲಮುಖಿ ನಗುತ ೩೮ 

ಮಾತುಗಳು ಸೊಗಸುವುದೆ ಹಸಿವಿಂ 
ದಾತುರರಿಗೆಲೆ ತಂಗಿ ತಾರ್‌ 
ಪ್ರೀತಿವಿದರೊಲಿದಿತ್ತುದೇ ಕ್ಷುಧೆಗನ್ನತ ಪುಂಜವದು 
ಏತಕೀ ಜಂಜಡವೆನಲು ಜಲ 
ಜಾತಮುಖಿ ಕಂಪಿಸುತ ಕುಮುದಾ 
ರಾತಿ ಕೊಟ್ಟಾ ಸ್ಟಾಲಿಯನು ತಡವಿದಳು ಕರದಿಂದ ೩೯ 

ಕಂಡು ಕಿಂಚಿತ್ತಾಕಶೇಷವ 
ಕೊಂಡು ಬಂದೊಡೆ ಕೃಷ್ಣನದ ಕೈ 
ಗೊಂಡು ಸವಿದನು ತಣಿದು ತಲೆದೂಗಿದನು ತೇಗಿದನು . 
ಪಾಂಡವರ ಪತಿಕರಿಸಿ ನಲಿವುತ 
ಜಾಂಡ ನುಡಿದನು ಹೃದಯ ಕುಧೆಯನು 
ಖಂಡಿಸಿದಲಾಯೆನುತ ಕೊಂಡಾಡಿದನು ದ್ರಪದಿಯ ೪೦ 

ಅರಸ ಕೇಳೀ ಚೆಯಲಿ ಮನದು 
ಬೃರದ ತನುವಿನ ತಳಿತ ರೋಮದ 
ಭರದ ತುಷ್ಟಿಯ ಬಳಿಯ ತೇಗುವ ಹಿಗ್ಗುವಳೆಗಳ 
ಕೊರಳಿಗದರುವ ಹೊಟ್ಟೆಗಳ ಖುಷಿ 
ವರರು ಸಹ ದೂರ್ವಾಸ ಮುನಿಯ 
ಚರಿಯವಾಳುತ ತನ್ನೊಳರಿದನು ಮುರಹರನ ಬರವ ೪೧ 
- ಒಂದನೇ ಗೋವಿಂದ ಭಕುತರ 
ಬಂಧುವಲ್ಲಾ ತನೊಳು ಮನಸಿಗೆ 
ಸಂದ ಮನುಜರ ಸೆಣಸೆ ಮಾಣಿಪರಾರು ಭುವನದಲಿ 
ಎಂದೆನುತ ದೂರ್ವಾಸ ಮುನಿಪತಿ 
ಬಂದು ಕಂಡನು ಪರ್ಣಶಾಲೆಯ 
ಲಂದು ಕುಂತೀಸುತ ಸಹಾಯನ ಕೃಷ್ಣರಾಯನನು ೪೨ 


ಕಾಣುತಿದಿರೆಗ್ಯ ಸುರ ಮರ್ದನ 
ಕಾಣಿಕೆಯ ಕೊಟ್ಟೆರಗಿ ಹೋ ಹೋ 
ಸ್ಥಾಣುವಿನ ಬರವೆತ್ತಣಿಂದಾಯ್ಕೆನುತ ಕೈ ಮುಗಿಯೆ 
ಮಾಣು ಮಾಧವ ನಿಲ್ಲು ಮಾನವ 
ನಾಣಿಯದ ನಾಟಕದ ನುಡಿಯಿದು 
ಜಾಣ ನೀನಹೆಯೆನುತ ಮುನಿ ಹಾಯ್ಕ ಪ್ಪಿದನು ಹರಿಯ ೪೩ 
- ಯತಿಗಳೆತರೆ ಗಾರುಹತ್ಯ 
ಪ್ರತಿ ವಂದಿಸಬೇಹುದಾ ಪ 
ದೃತಿಯ ತೋರುವ ಪಂಥವೆಸಲೆ ನೀನು ಮನ್ನಿಪುದು 
ಅತಿ ಸಹಜ ವೈ ಕೃಷ್ಣ ಕುರು 
ಸತಿಶಿರೋಮಣಿ ಕುಳ್ಳಿರೆ ವ್ಯಾ 
ಹೃತಗೃಹಸ್ಥನು ಕುಳ್ಳಿರೆನುತವೆ ಮುನಿಪ ಮಂಡಿಸಿದ ೪೪ 
- ತುಂಬಿ ಕುಳ್ಳಿರ್ದಖಿಳ ಮುನಿ ನಿಕು 
ರುಂಬ ಸಭೆಯೊಳಗಿದ್ದ ಮುನಿಪಂ 
ಗಂಬುಜಾನನೆ ನಮಿಸೆ ಹರಸಿದನ್ನೆದೆಯಾಗೆನುತ 
ಹಂಬಲಿಸುತಿಹ ನಿಗಮ ಶಾಸ್ತ್ರಗ 
ಆಂಬುಗಾಣದ ಗಾಢ ದೈವದ 
ಬೆಂಬಳಿಯಲಿರಲಿನ್ನದಾವುದಸಾಧ್ಯ ನಿಮಗೆಂದ 
- ಮೈ ವಶವ ಮಾಡದಿರಲೇ ಪರ 
ದೈವವನು ಕುರುಕುಲದ ಬೇರನು 
ಕೊಯ್ನೀ ಹರಿ ಬಳಿಸಲಿಸಿ ಭೀಮಾರ್ಜುನಾಸ್ತ್ರದಲ್ಲಿ 
ಕಾವನೆ ನಿಮ್ಮ ವರನು ಕೈ 
ಗಾವನೇ ವರರಾಜ್ಯ ಲಕುಮಿಯ 
ಕೈವಿಡಿವ ಸಂಕಲ್ಪ ಸಿದ್ದಿಪುದೆಂದನಾ ಮುನಿಪ 
- ಎಲೆ ಮುನೀಶ್ವರ ನಿಮ್ಮ ನುಡಿಯ 
ಸ್ವಲಿತವಿದು ಇಹಪರದ ಗತಿ ನಿ 
ನೊಲವು ಕೃಷ್ಣನ ಕೂರ್ಮೆಯಿರಲಿನ್ನಾ ವುದರಿದೆಮಗೆ 
ನಳಿನಸಖನಪರಾಂಬು ರಾಸಿಯ 
ನಿಲುಕುತೈದನೆ ಹಸಿದುದೀ ಮುನಿ 
ಬಳಗವಾರೋಗಣಿಗೆ ಚಿತ್ರವಿಸೆಂದ ಯಮಸೂನು ೪೭ 

ಬೇರು ನೀರುಂಡಾಗ ದಣಿಯುವೆ 
ಭೋರುಹದ ಶಾಖೋಪಶಾಖೆಗೆ 
ಜೋರಣಿಯ ನಿಜದೇಹವಂಗೋಪಾಂಗನೆಂದೆನಿಪ 
ಶ್ರೀರಮಣ ಸಂತುಷ್ಟನಾದೊಡೆ 
ಬೇರೆಭೋಜನವೆಮಗೆ ಬೇಹುದೆ 
ಭೂರಮಣ ಕೇಳೆನುತ ಮತ್ತಿಂತೆಂದನಾ ಮುನಿಪ ೪೮ 
- ಮೃಷ್ಟಭೋಜನದಿಂದ ನಾವ್ ಸಂ 
ತುಷ್ಟರಾಗೊಲಿದುದನು ಬೇಡೆನೆ 
ದುಷ್ಟ ಕೌರವ ನಮ್ಮ ನಟ್ಟಿದ ಧೂರ್ತವಿದ್ಯೆಯಲಿ 
ಕಪ್ಪವೇ .ಕೈಗಟ್ಟಿ ತಲ್ಲದೆ 
ಕೆಟ್ಟರೇ ಪಾಂಡವರು ಹರಿಪದ 
ನಿಷ್ಟರನು ನಿಲುಕುವನೆ ದುರ್ಜನನೆಂದನಾ ಮುನಿಪ ೪೯ 


೨೨೨ 


ಮ ಹಾಭಾರತ 


[ ಸಂಧಿ 


ಎಂದು ಹರಿಯನು ಹೊಗಳಿ ನಾನಾ 
ಚಂದದಲಿ ಪಾಂಡವರ ತಿಳುಹಿ ಮು 
ನೀಂದ್ರ ತನ್ನಾಶ್ರಮಕೆ ಸರಿದನು ತಾಪಸರು ಸಹಿತ 


ಅಂದು ಕುಂತೀ ನಂದನರಿಗಾ 
ನಂದ ಸುಖವನು ಕರೆದು ದೇವ ಮು | 
ಕುಂದ ಬಿಜಯಂಗೈದು ಹೊಕ್ಕನು ದೋರಕಾಪುರಿಯ ೫೦ 


ಹದಿನೇಳನೆಯ ಸಂಧಿ 


ಸೂ , ರಾಯ ಕುರುಪತಿ ವಿದುರ ಗುರು ಗಾಂ 

ಗೇಯ ಕೃಪರನಲು ಪಾಂಡವ 

- ರಾಯ ವಿಪಿನಕೆ ಘೋಷಯಾತ್ರೆಯ ನೆವದಲೆ ತಂದ 
ಕೇಳು ಜನಮೇಜಯ ಧರಿತ್ರೀ 

ಈ ವಿಲಾಸವನೀ ವಿಭವ ಸಂ 
ಪಾಲ ನಿಜನಗರಕ್ಕೆ ಲಕ್ಷ್ಮೀ 

ಭಾವನೆಯನೀ ಪದವನೀ ಪು 
ಲೋಲ ಬಿಜಯಂಗೈದನಿತ್ತಲು ಪಾಂಡು ನಂದನರು ತ್ರಾವಳಿಯ ಸುಡಲೆನುತ ಮಿಗೆ ಮರುಗಿದನು ಧೃತರಾಷ್ಟ ೬ 
ಮೇಲು ದುಗುಡದ ಮುಖದ ಚಿಂತೆಯು 

- ಮರಳಿ ಮರಳಿ ಯುಧಿಷ್ಠಿರನ ಮನ 
ಜಾಳಿಗೆಯ ಆಡಮನದಲಿದ್ದರು . 

ದಿರವ ಭೀಮನ ಖತಿಯ ಪಾರ್ಥನ 
ಸೂಳು ಸುಯ್ಲಿನ ಹೊಯ್ದ ನಾಸಾಪುಟದ ಬೆರಳಿನಲಿ ೧ 

ಪರಿಗು ನಕುಲನ ನಿಲವನಾ ಸಹದೇವನಾಯತವ 
- ಸೂರೆವೋದುದು ರಾಜ್ಯಸಿರಿ ಮು 

ತರಳೆಯುಬೈಯ ನಾ ಪುರೋಹಿತ 
ಮಾರುವೋದುದು ಲಜ್ಜೆ ಬೆಟ್ಟವ 

ವರನ ಖೇದವನಾ ಮುನೀಂದ್ರನ 
ಸೇರಿ ಕಾನನಕಿಳಿದು ವನದಿಂದಡರಿ ಗಿರಿಕುಲವ 

ಪರಗತಿಯನಡಿಗಡಿಗೆ ಕೇಳಿದು ಮರುಗಿದನು ನೃಪತಿ ೭ 
ತಾರುತಟ್ಟಿಗೆ ಹಾಯ್ಕ ಸುಖವನ 

ಅಳಲುವೀ ಧೃತರಾಷ್ಟ್ರನುರು ಕಳ 
ದೇರು ಮಸಗಿ ಮುರಾರಿ ಕೃಪೆಯನು 

ಕಳವ ಕೇಳಿದು ಕರ್ಣ ಶಕುನಿಗ 
ತೋರಿಯಡಗಿದನಕಟ ವಿಧಿಯೆಂದಳಲಿದನು ಭೂಪ ೨ ಳುಲಿದ) ತಂಬುಲ ಸೂಸೆ ನಕ್ಕರು ಹೊಯ್ತು ಕರತಳವ 
- ಎಹಗೆ ಸೈರಿಸಿ ನಿಂದರೋ ವ್ರಜ 

ಖಳಶಿರೋಮಣಿಗಳು ಮಹೀಶನ 
ಮಹಿಳೆಯರು ಕೃಷ್ಟಾಂಫ್ರಿವಿರಹದ 

ನಿಳಯ . ತಂದರು ಸುಲೋಚನ 
ದಹನದಾಪಸ್ತಂಭಕಪಧದಾನ ಬೌಂಡರಿಗೆ 

ಜಲವ ಸೆರಗಿನೊಳೊರಸಿ ನುಡಿದರು ಖೇದವೇಕೆನುತ ೮ 
ಅಹಹ ಕೊಡುವೆನು ನನ್ನ ನೆನುತು 

- ಖೇದವೇಕೆಂದೇನು ಮಕ್ಕಳು 
ಮೃ ಹದ ಮೊನೆ ಮುರಿದವನಿಪತಿ ನಿ 

ಬೀದಿಗರುವಾದರು ವನಾಂತದ | 
“ ಹೆಯಲಿದ್ದನು ರಾಜಕಾರ್ಯ ವಿಹಾರ ಲೀಲೆಗಳ ೩ 

ಲಾದ ಚಿತ್ರವ್ಯಥೆಯ ಕೇಳಿದು ಬೆಂದುದೆನ್ನೊಡಲು 
- ಅರಸ ಕೇಳೆ ಹಸ್ತಿನಾಪುರ 

ಆ ದಿವಾಕರನಂತೆ ನಿಚ್ಚಲ) 
ವರಕೆ ಕಾಮ್ಯಕವನದಿನೊಬ್ಬನು 

ಕಾದುದುದಯಾಸ್ತಮಯದಲಿ ದನು 
ಧರಣಿಸುರನೈ ತಂದು ಕರ್ಣಾದಿಗಳ ಮನೆಗಳಲಿ 

ಜಾದಿ ಖಳರೊಡನಟವಿಗೋಟಲೆಯೆಂದು ಬಿಸುಸುಯ್ದ ೯ 
ಇರಲಿರಲು ಧೃತರಾಷ್ಟ್ರ ಭೂಪತಿ 

- ಈ ಕುಮಾರಕರಲ್ಲಲೇ ಕುಂ 
ಕರೆಸಿ ಬೆಸಗೊಂಡನು ಯುಧಿತಿರ 

ಶ್ರೀ ಕುಮಾರರು ನವೆವುತಿದ್ದರೆ 
ನಿರವನಟವೀತಟ ಪರಿಭ್ರಮಣಿಕಭೀಷಣವ 

ಸಾಕು ಸಾಕಳಲೇಕೆ ಸತ್ಕಾಧಿಕರು ಸಜ್ಜನರು 
- ವಿವಿಧ ವನ ಪರಿಯಟಣದಾಯಾ 

ಈ ಕುರು ಕ್ಷಿತಿಪತಿಯೊಳನ್ಯಾ 
ಸವನು ತತ್ಪರಿಸರದ ಕಂಟಕ 

ಹೈಕ ಲವವುಂಟೇ ವಿಚಾರಿಸಿ 
ನಿವಹವನು ದಾನವರ ದಕ್ಕಡತನದ ದಟ್ಟಣಿಯು 

ಶೋಕವನು ಬಿಡಿ ಬಯಲ ಡೊಂಬೇಕೆಂದನಾ ಶಕುನಿ ೧೦ 
ಅವಚಿದಾಪತ್ತಿನ ಮನಃಖೇ | 

ವಿಷಯಲಂಪಟರಕ್ಷ ಲೀಲಾ 
ದವನು ಮೋಡಿಯ ಖತಿಯ ಲಜ್ಞಾ 

ವ್ಯಸನಕೋಸುಗ ವೊತ್ತೆಯಿಟ್ಟರು 
ವಿವರಣವನರುಹಿದನು ಧೃತರಾಷ್ಟಾವನೀಶಂಗೆ. 

ವಸುಮತಿಯನನ್ಯಾಯವುಂಟೇ ನಿನ್ನ ಮಕ್ಕಳಲಿ 
ಈ ವಿಧಿಯೆ ಪಾಂಡವರಿಗಕಟಾ 

ಉಸುರಲಮ್ಮದೆ ಸತ್ಯವನು ಪಾ 
ಸಾವು ಸೇರದು ತನಗೆ ತಾ ಮು 

ಲಿಸಲು ಹೊಕ್ಕರರಣ್ಯವನು ತ 
ನ್ಯಾವಮೋಹಿಯನಳಿದೆನೋ ಭವಭವ ಸಹಸ್ರದಲಿ ದೃಸನ ಫಲಭೋಗಿಗಳಿಗಳಲುವಿರೇಕೆ ನೀವೆಂದ ೧೧ 


೨೨೩ 


ಅರಣ್ಯ ಪರ್ವ 

ಹೋಗಲಾ ಪಾಂಡವರ ಚಿಂತೆಯು 
ಅವರು ಕುಹಕೋಪಾಯದಲಿ ಕೌ 

ನೀಗಿದೆನು ನೀವಿನ್ನು ನೆನವು 
ರವರ ಕೆಡಿಸದೆ ಮಾಣರರ್ಜುನ 
ಪವನಜರ ಭಾಷೆಗಳ ಮದಿರೆ ಜೂಜುಸಭೆಯೊಳಗೆ. ದ್ಯೋಗವೇನೆನೆ ನಗುತ ನುಡಿದರು ಕರ್ಣ ಶಕುನಿಗಳು 
ಅವರು ಸುಜನರು ನಿಮ್ಮವರು ಖಳ 

ಈಗ ವಿಭವದ ವಿಲಾಸದ 
ರವರು ಸದಮಲ ಸಾಧುಗಳು | 

ಭೋಗದಗ್ಗಳಿಕೆಗಳ ಭುಜ ದ 
ರವರಸಾಧುಗಳೆಂದು ತೋರಿತೆ ನಿಮ್ಮ ಚಿತ್ರದಲಿ ೧೨ 

೧೯ 
ರ್ಪಾಗಮವನವರಿದ್ದ ವನದಲಿ ತೋರಬೇಕೆಂದ 
ಗಳಹನನಿಲಜ ಗಾಢಗರ್ವದ 

- ನಾಡೊಳಗೆ ತುರುಹಟ್ಟಿಯಲಿ ಹೊಲ 
ಹುಳುಕನರ್ಜುನನವರ ದೇಹದ 

ನಾಡಿ ಹೆಚ್ಚಿದ ಗೋ ಕದಂಬವ 
ನೆಳಲು ಮಾಡ್ತೀಸುತರು ಮಕ್ಕಳು ವಿಪುಳ ಸಾಹಸರು ನೋಡುವುದು ನೆವ ಕುರುಪತಿಯ ಗಾಢದ ಸಗಾಢಿಕೆಯ 
ಅಳಲಬಹುದರಸಂಗೆ ಗಳಿಗೆಗೆ 

ನೋಡಿ ನಸಿಯಲಿ ಪಾಂಡು ಸುತರವ 
ತಿಳಿವನವದಿರ ಸಂಗದಲಿ ಮನ 

ರಾಡುಗಾಡಿನ ಹೊಲನ ಹೊರೆಯಲಿ 
ಮುಳಿವನೆರಡಿಟ್ಟಿಹನು ಧರ್ಮಜನೆಂದನಾ ಶಕುನಿ ೧೩ ಕೂಡೆ ತನುಪರಿಮಳದಲರಮನೆಯಂಗನಾ ನಿವಹ ೨೦. 
- ಅವರ ವನವಾಸದ ದಿನಂಗಳು 

ವನದ ಚಿಮ್ಮಂಡೆಗಳ ಘೋರ 
ನವಗೆ ಸುದಿನ ಸುಖಾನುಭವವವ 

ಧ್ವನಿಗಳಲಿ ಕಿವಿ ಮೃಗಕುಲದ ಸೊಗ 
ರವಧಿ ತುಂಬಿದ ಬಳಿಕ ನೋಡಾ ಸಾಧುಗಳ ಪರಿಯ 

ಡಿನಲಿ ನಾಸಿಕ ರೌದ್ರಭೂತಾಲೋಕನದಿ ನಯನ 
ನಿನಗೆ ದುರ್ಯೋಧನನ ಸಾಮಾ 

ಜನಪರುಗೆ ಬೆದರುವರು ನಿನ್ನರ 
ಜ್ಯವ ನಿರೀಕ್ಷಿಸುವರ್ತಿಯಲಿ ಪಾಂ 

ಮನೆಯ ಸತಿಯರ ನೇವುರದ ನು 
ಡವರ ಹಂಬಲ ಮರೆವುದುಚಿತವು ಕರ್ಣ ಹೇಳೆಂದ ೧೪ ಇನಿಗಳಲಿ ತನುಗಂಧದಲಿ ರೂಪುಗಳ ಸೊಗಸಿನಲಿ ೨೧ 
ಬೇವು ತಾ ಪರಿಪಕ್ಷವಾದರೆ 

ಸಿರಿಗೆ ಸಫಲತೆಯ ಹುದು ನಾನಿದ 
ಹಾವುಮೆಕ್ಕೆಗೆ ಸಾಕ್ಷಿ ಗಡ ಧ 

ನರಿಯೆ ನೀವವರಿದ್ದ ವಿಪಿನಾಂ 
ರ್ಮಾವಮಾನದ ಕವಿಗೆ ಕಾಮಾದಿಗಳ ನೆರವಿ ಗಡ ತರಕೆ ಗಮಿಸುವುದುಚಿತವೇ ಮನಮುನಿಸು ನೆರೆ ಬಲಿದು 
ಆ ವಿಡಂಬದ ಶಕುನಿ ಕರ್ಣರು 

ಕೆರಳಿದರೆ ಕಾಳಹುದು ಭೀಮನ 
ಜೀವಸಖರೆ ತಮ್ಮೊಳಗೆ ದು 

ದುರುಳತನವೀ ಕೌರವೇಂದ್ರನ 
ರ್ಭಾವ ಭೀಕರ ಹೃದಯ ನುಡಿದನು ಕರ್ಣನರಸಂಗೆ ೧೫ ಹುರುಳು ಹುರಿಯೇರುವುದು ವ 
ಆಹ ಶಕುನಿಯ ಮಾತಿನಲಿ ಸಂ 

- ಹೂಣಿಹೊಗೆವವರೊಡನೆ ಸೆಣಸಿನ 
ದೇಹವೇ ಪಾಂಡವರು ಬಂಧು 

ಸಾಣಿಯಿಕ್ಕವು ಮಸೆವ ಕದನವ 
ದ್ರೋಹಿಗಳು ತಮ್ಮ ವಧಿ ತುಂಬಲು ಕೇಡ ತಹರೆಂಬ ಕಾಣಿವೆಮ್ಮ ರಿಕೆಯಲಿ ಸಲುಗೆಯ ಸಾಧು ಸಾಮದಲಿ 
ಈ ಹದನು ತಪ್ಪುವುದೆ ನೀವತಿ 

ರಾಣಿಯರ ರಹಿಯಿಂದ ರಂಜಿಸಿ 
ಮೋಹದಲಿ ಬಿಡೆ ಬೀಸಿ ಬಿದ್ದರೆ 

ಜಾಣಿನಲಿ ಬಹೆವರಸ ನಿಮ್ಮಡಿ 
ಕಾಹುರರು ಕೌರವರ ಕೆಡಿಸುವರೆಂದನಾ ಕರ್ಣ ೧೬ ಯಾಣಿ ಯೆಂದೊಡಬಡಿಸಿದರು ನೃಪ ಕರ್ಣ ಶಕುನಿಗಳು ೨೩ 
- ಈ ಸಿರಿಯ ಸುಗ್ಗಿಯಲಿ ನಿನ್ನವ| 

ಪರಿಮಿತದಲೀ ವಾರ್ತೆ ನೆಗಳಿದು 
ರೇಸು ಹೆಚ್ಚುಗೆಯಾಗಿ ಬದುಕಿದ 

ದರಮನೆಯಲಿದನ್ನೆದೆ ಕೇಳಿದು 
ರೈಸುವನು ನೀ ನೋಡಿ ಹಿಗ್ಗದೆ ಪಾಂಡುನಂದನರು ಗುರು ವಿದೂರ ಗಾಂಗೇಯ ಕೃಪರಳಲಿದರು ತಮ್ಮೊಳಗೆ 
ಗಾಸಿಯಾದರು ಗಟ್ಟ ಬೆಟ್ಟದ 

ಕರೆಸಿ ನುಡಿದರು ಕರ್ಣ ಸೌಬಲ 
ಪೈಸರದೊಳೆದಳಲಿ ಮರುಗುತ 

ಕುರುಪತಿಗಳಿಗೆಘೋಷಯಾತಾ 
ಸೂಸಿ ಸಾಹಿತ್ಯ ಭಾಷೆಯನೆಂದನಾ ಕರ್ಣ ೧೭ 

ಭಗವನರಿದೆವುಹೋಹುದನುಚಿತವೆಂದರನಿಬರಿಗೆ ೨೪ 
- ಸೊಗಸು ತಳಿತುದು ತರಳಮನ ತಳ 

ಅವಗಡೆಯನಾ ಭೀವು ನೀವೆಂ 
ಮಗುಚಿದಂತಾಯವರೊಲವು ಕಾ 
ಡಿಗೆಯ ಕೆನರೊಳಗೆದ್ದ ನೀಲದ ಸರಿಗೆ ಸರಿಯಾಯು , 

ಬವರು ನಿಸ್ಸಿಮರು ಚತುರ್ಬಲ 
ಮುಗುಳುಗಂಗಳ ಬಾಹ್ನ ಬಿಂದುವ 

ನಿವಹ ನಿಲ್ಲದು ತುಡುಕುವುದು ತುಳಿವುದು ತಪೋವನವ 
ನುಗುರು ಕೊನೆಯಲಿ ಮಿಡಿದು ಕರ್ಣನ 

ವಿವಿಧ ಖುಪಿಯರನೇಡಿಸುವರೀ 
ಹೊಗಳಿದನು ಬಳಿಕೇನು ಸಿಂಗಿಯಲುಂಟೆ ಸವಿಯೆಂದ ೧೮ ಬವರ ಗಂಟಿಕ್ಕುವುದು ಲೇಸಲ್ಲೆಂದನಾ ಭೀಷ್ಮ 

ಯುವತಿಯರು ಕೈಕಾಲು ಮೆಟ್ಟಿನ 

೨೫ 


೨೨೪ 
ಮ ಹಾ ಭಾ ಶ ತ 

[ಸಂಧಿ 
ಸಾರಿದೆವು ನಿಮ್ಮೊಡನೆ ಬಾಗೆವು 

ಚರರು ಮಲ್ಲರು ಬೇಂಟೆಗಾರರು 
ದೂರಲಾಗದು ನಮ್ಮ ನಿನಿಬರ 

ಪರಿಜನಾವಳಿ ಸಹಿತ ನಗರಾಂ 
ಮಾರಿದೊಡೆ ರಣಭಂಗ ತಪ್ಪದುಹೋಗಬೇಡೆನಲು ತರದ ಪಯಣದ ಮೇಲೆ ಪಯಣದಲರಸನೈತಂದ ೩೨ 
ದೂರ ತಾರೆವು ನಿನಗೆ ನಾವ್ ಕೈ 
ಮಾರಿ ನಡೆಯವು ಕಾರ್ಯಗತಿಯಲಿ 

ಅರಸ ಕೇಳಿವರತ್ತ ಪಯಣದ 

ಭರದಿನ್ನೆತರೆ ಮುಂದೆ ವಾಯಸ 
ಜಾರಿ ಬಡಿತೆಯ ಮಾಡೆವೆಂದನು ಕೌರವರ ರಾಯ ೨೬ 

ವೆರಡು ತಮ್ಮೊಳು ಕದನ ಮುಖದಲಿ ವಾವ ದೆಸೆಗಾಗಿ 
- ಅದರಲ್ಲಿ ಶುಭಾಶುಭದ ಫಲ 

ಪರಿದುವಲ್ಲಿಂ ಬಳಿತ ಹಸುಬನ 
ಬೀದಿವರಿಸುವುದೆನಲೇ ನಿಮ 

ಸರುವು ವಾಮದಿ ಗರ್ದಭನ ಬಲ 
ಗೀ ದುರಾಗ್ರಹವೇಕೆ ಕಾಂಬಿರಿ ಫಲವನಗ್ರದಲಿ 

ಕರಿಯ ಹಕ್ಕಿಯು ತಡೆಯ ಮನ್ನಿ ಸವೈದಿದನು ಭೂಪ ೩೩ 
ಆದುದಾಗಲಿ ಹೋಗಿಯೆನೆ ದು 

- ಅರಸ ಕೇಳೆ ದೈತವನ ೭೧ 
ರ್ಭೇದ ಗರ್ವಗ್ರಂಥಿಕಲುಷ ವಿ 

[ ೨೭ 

ಧುರ ನದೀತೀರದಲಿ ವನದಲಿ 
ನೋದಶೀಲರು ಭುಜವ ಹೋಯರುನೋಡಬಹುದೆನುತ 

ಸರಸಿಯಲಿ ದೀರ್ಘಕೆಗಳಲಿ ನದದಲಿ ತಟಾಕದಲಿ 
- ಕೇರಿಯಲಿ ಸಾರಿದರು ಕೊಟ್ಟರು 

ಬೆರೆಸಿ ಬಿಟ್ಟುದುಕೂಡೆ ಪಾಳೆಯ 
ವಾರುಕವನಬಲಾಜನಕೆ ಭಂ 

ವರಮನೆಯ ಗುಡಿ ನೆಗಹಿದವು ವಿ 
ಡಾರ ಸವೆದುದು ಗಣಿಕೆಯರಿಗಾಭರಣ ದಾನದಲಿ 

ಸ್ತರಿಸಿದವು ಮಂಡವಿಗೆ ಚಂಪೆಯ ಭದ್ರಭವನಗಳು ೩೪ 
ಸಾರ ಪರಿಮಳ ವಸ್ತುಗಳ ಬಲು 

ಕರೆಸಿದನು ಕೀಲಾರಿಗಳನಾ 
ಭಾರಣಿಯ ಪೆಟ್ಟಿಗೆಗಳೊಟ್ಟಿತು 

ದರಿಸಿ ಹಟ್ಟಿಯ ತುರುಗಳೆಲ್ಲವ 
ತೇರುಗಳ ಮೇಲೊದಗಿತರೋಹಿಣಿಯ ರಾಣಿಯರು ೨೮ 

ತರಿಸಿ ನೋಡಿದನಲ್ಲಿ ಹಿಂಡಿನ ಕೋಟಿಸಂಖ್ಯೆಗಳ 
- ಬಿಗಿದ ಬೀಯರ ಬದ್ಧರದ ಬಂ 

ಹರಿವ ಹಾರುವ ಪಂಟಿಸುವ ಸೈ 
ಡಿಗಳು ರಾಣಿವಾಸದಂದಣ 

ವರಿವ ಮರಳುವ ಮುರಿವ ನಿಲುವೇಳೆ 

[ ೩೫ 
ತೆಗೆದು ವೊರಲುವ ಕಂಚುಕಿಗಳುಗ್ಗಡದ ರಭಸದಲಿ ಗರುಗಳನ್ನು ನೋಡಿದನು ನಗುತ ನರೇಂದ್ರನೊಲವಿನಲಿ 
ಗಗನವಡಗಿತು ಪಲ್ಲವದ ಸ . 

ಬೆಳೆವಿಣಿಲ ಮಿಡಿಗಲವ ಬಾಲದ 
ತ್ತಿಗೆಯ ಸಾಲಿನ ಝಲ್ಲರಿಯ ಜಾ 

ನೆಲಕೆ ನಿಗುರುವ ಗಂಗೆದೊಗಲಿನ 
ಡಿಗಳಲಾಡುವ ಚಮರ ಸೀಗುರಿಗಳ ಪತಾಕೆಯಲಿ ೨೯ ಹಲಗೆ ಬೆನ್ನಿನ ಸಿಡಿಲ ಮರಿಯೆನೆ ಮೆರೆವ ಹುಂಕೃತಿಯ 
ಸವಡಿಯಾನೆಯ ಮೇಲೆ ಗಣಿಕಾ 

ಕೆಲವಿದಿರು ಬರಲದ್ರಿಯದ್ರಿಯ 
ನಿವಹ ದಂಡಿಗೆಗಳಲಿ ಕೆಲಬರು 

ಹಳಚುವಂತಿರೆ ಹರಿವ ಹಾರುವ 
ಯುವತಿಯರು ಕೆಲರಪ್ಪಚಯದಲಿ ರಥನಿಕಾಯದಲಿ ಸಲಗನಳಿರಿದಾಡುತಿರ್ದವು ಹಿಂಡು ಹಿಂಡಿನಲಿ . ೩೬ 
ಯುವತಿಮಯವೋ ಸೃಷ್ಟಿ ಗಣಿಕಾ 

ತರಿಸಿ ಹೋರಿಯ ಗವಿಯ ಗೂಳಿಯ 
ಯುವತಿಯರ ನೆಲನೀದುದೊ ದಿಗು 

ಬರಿಸಿದನು ಕೆಲಕೆಲವ ಕೃಷಿಕರಿ 
ವಿವರ ಕರೆದುದೊ ಕಾಂತೆಯರನೆನೆ ಕವಿದುದಗಲದಲಿ ೩೦ ಗಿರಿಸಿದನು ಗೋ ಲಕ್ಷವಿತ್ತನು ವಿನ್ಯ ಸಂಕುಲಕೆ 
- ಅರಸ ಕೇಳೆ ಹತ್ತು ಸಾವಿರ 

ಕರೆಸಿ ಕೊಟ್ಟನು ಭಟ್ಟರಿಗೆ ಮ 
ಕರಿಘಟಾವಳಿಯೆಂಟು ಸಾವಿರ 

ಲ್ಲರಿಗೆ ವಿಟರಿಗೆ ನಟ ವಿಧಾವಂ 
ವರ ವರೂಥವು ರಾವುತರ ವಾಫೆಯಲಿ ಹಯಕೋಟಿ ತರಿಗೆ ಬಹುವಿಧ ಬಹಳ ವಂದಿಗೆ ಮಾಗಧಮ್ರಕ್ಕೆ ೩೭ 
ಬಿರುದಿನಗ್ಗದ ಭಟರ ಸಂಖ್ಯೆಯ 

- ಅಂಗಚಿತ್ತವನಿತ್ತು ಮೊದಲ ಸ 
ನರಿಯೆನಿಂತಿದು ಘೋಷಯಾತ್ರೆಯ | 

ಮಂಗನನು ಪತಿಕರಿಸಿ ಹಿಂಡಿನ 
ಪರುಠವಣಿಗೊದಗಿದ ಚತುರ್ಬಲವವನಿಪಾಲಕನ ೩೧ . 

ವಂಗಡದ ಗೋಪಾಲ ನಿಕರಕೆ ಕೊಟ್ಟನುಡುಗೊರೆಯ 
- ನೆರೆದುದಗಣಿತ ವಂದಿಗಳು ಕವಿ 

ಹಿಂಗಿದವು ತುರು ಬೇಟೆಯಾಡಿ ಮೃ 
ವರರು ವಿದ್ವಾಂಸರು ವಿಧಾವಂ 

ಗಂಗಳಿಗೆ ಮದ್ದರೆದು ಕಡಿವಾ 
ತರು ಸುನರ್ತಕ ಕಥಕ ಪರಿಹಾಸಕರು ಪಾಠಕರು 

ಗಂಗಳನು ಕೊಡಿಸಿದನು ಪರಿವಾರಕೆ ವಿನೋದದಲಿ ೩೮ 


೨೨೫ 


ಅರಣ್ಯ ಪರ್ವ 


೧೮] 


ಹದಿನೆಂಟನೆಯ ಸಂಧಿ 


ಸೂ ಪರಿವಿಡಿಯಲಾ ದೈತವನದಲಿ 

ಬೆರೆಸಿ ಬಿಟ್ಟು ದು ಬೀಡು ಗಂಧ 
ರ್ವರಿಗೆ ಕೌರವ ಬಲದೊಡನೆ ಮಸೆದುದು ಮಹಾ ಸವರ 


ಕೇಳು ಜನಮೇಜಯ ಧರಿತ್ರೀ 

ಹೊಕ್ಕರಿವರಾಶ್ರಮವ ತುರುಗಿದ 
ಪಾಲ ತುರುಪಟ್ಟಿಗಳ ನೋಡಿ ವ 

ತಕ್ಕಂತಃಕರಣ ತುರಗಕೆ 
ನಾಳಿ ತಪ್ಪದೆ ಬೇಂಟೆಯಾಡಿ ಸಮಸ್ತ ಬಲ ಸಹಿತ 

ದುಕ್ಕು ಡಿಯನಿಕ್ಕಿದರು ತಿರುಹಿದರೆರಡು ವಾಫೆಯಲಿ 
ಲೀಲೆ ಮಿಗಲಾ ಪಾಂಡವರ ವನ 

ಸಿಕ್ಕಿದವು ಧಾಳಿಯಲಿ ಧೈರ್ಯದ 
ವೇಳೆಯಲಿ ನಿನ್ನಾಳ ರಭಸದ | 

* ದಕ್ಕಡರ ಮನ ಹರಹಿನೊಳಹಾ . 
ಸೂಳ ಸಂಕೇತದಲಿ ನೃಪ ಬಿಡಿಸಿದನು ಪಾಳಯವ ೧ ಯಿಕ್ಕಿದರು ಕಡೆಗಣ್ಣ ಬಲೆಗಳ ಮುನಿಗಾವಳಿಗೆ ೭ 
ಲಾಯ ನೀಡಿತು ಮುಂದೆ ರಾವುತ 

- ಸುಕ್ ಸುವವ ಮುಟ್ಟಿದರು ರೌತಾಂ 
ಪಾಯಕರಿಗೆಡವಂಕ ಮಂತ್ರಿ ಪ . 

ಶುಕದೊಳಗೆ ತಂಬುಲವ ಕಟ್ಟಿದ 
ಸಾಯತರು ಕರ್ಣಾದಿಗಳಿಗೆಡೆಯಾಯ್ತು ಬಲವಂಕ ರಕಟುಪಾಧ್ಯರ ಮೊರೆಯನು ತೇಡಿಸುತ ಬೆರಲಿನಲಿ 
ರಾಯನರಮನೆ ಮೌಕ್ತಿಕದ ಕಳ 

ಚಕಿತಧ್ವತಿಯರು ದೀಕ್ಷಿತರ ಚಂ 
ಶಾಯತದ ಬೆಳಗಿನಲಿ ಪಾಂಡವ 

ಡಿಕೆಗಳನು ತುಡುಕಿದರು ಮುನಿ ವಟು 
ರಾಯನೆಲೆವನೆಗಳನು ನಗುತಿದ್ದುದು ನವಾಯಿಯಲಿ ೨ ನಿಕರ ಶಿರದಲಿ ಕುಣಿಸಿದರು ಕುಂಚಿತ ಕರಾಂಗುಲಿಯ ೮ 
ಅರಸ ಕೇಳೆ ಕೌರವೇಶ್ವರ 

- ರಾಯರೆಂಬವರಿಲ್ಲಲಾ ಸ್ನಾ 
ನರಸಿಯರು ಲೀಲೆಯಲಿ ಶತ ಸಾ 

ಧ್ಯಾಯ ಕೆಟ್ಟುದು ಮುಟ್ಟಿದರುಪಾ 
ವಿರ ಸಖೀಜನ ಸಹಿತ ಹೊರವಂಟರು ವನಾಂತರಕೆ 

ಧ್ಯಾಯರನು ಶೂದ್ರಿಯರು ಸೆಳೆದರು ಮೌಂಜಿ ಮೇಖಲೆಯ 
ಸರಸಿಜದ ನಿಜಗಂಧದಲಿ ತನು 

ಹಾಯಿದರು ಯಜ್ಯೋಪವೀತಕೆ 
ಪರಿಮಳವ ತಕ್ಕೆ ಸಿ ವನದಲಿ 

ಬಾಯಲೆಂಜಲಗಿಡಿಯ ಬರುವರ 
ತರಳೆಯರು ತುಂಬಿದರು ಮರಿದುಂಬಿಗಳ ಡೊಂಬಿನಲಿ ೩ ಲಾಯೆನುತ ಬಿಟ್ಟೋಡಿದರು ಸುಬ್ರಹ್ಮಚಾರಿಗಳು 
* ಕೆಲರು ಹೊಂದಾವರೆಯ ಹಂತಿಯ 

- ಕೆದರಿದರು ಗಡ್ಡವನುಪಾಧ್ಯರು 
ಕೊಳವ ಹೊಕ್ಕರು ಬಿಲ್ಪಫಲಗಳ 

[ ನಿರಿಯ ಬೆದರಿ ನಿಂದರಿದೇನಿರವು ಮಾ 
ನಿಲುಕಿಕೊಯಿದರು ಕೊಡಹಿ ಮೊಲೆಗಳ ಮೇಲುದಿನ ಡಿದ ವಿಟಾಳವ ಹೇಳುವೆವು ಕುಂತೀ ಕುಮಾರರಿಗೆ 
ಕೆಲರು ಹೂಗೊಂಚಲಿನ ತುಂಬಿಯ 

ಇದು ಮಹಾಋಷಿ ಸೇವಿತಾಶ್ರಮ 
ಬಳಗವನು ಬೆಂಕೊಂಡರುಲಿವರೆ 

ವಿದರ ಶಿಷ್ಟಾಚಾರವನ್ನು ಕೆಡಿ 
ಗಿಳಿಗೆ ಹಾರದ ಬಲೆಗಳನು ಹಾಯ್ದಿದರು ಕೊಂಬಿನಲಿ ೪ ಸಿದವರೇ ಕ್ಷಯವಹರು ಹರ ಹರಯೆಂದರಾ ದ್ವಿಜರು ೧೦ 
- ಪಾರಿವದುಪಾಧ್ಯರನು ನಮಿಸುತೆ 

ಹೇಳಿದೊಡೆ ಕುಂತೀ ಕುಮಾರರು 
ವಾರನಾರಿಯರಾನನದಲಿ ಚ | 

ಕೇಳಿ ಮಾಡುವುದಾವುದೋ ವನ 
ಕೋರಗಳ ಚಾಳೆಸಿದರು ಕೆಲರಂಗ ಪರಿಮಳಕೆ 

ಪಾಲಕರು ತಾವಿಂದು ಪೃಥ್ವಿಪಾಲನೆಯೊಡೆಯ 
ಸಾರಿದರೆ ಮರಿದುಂಬಿಗಳ ಸುಖ 

ಹೇಳಿ ಬಳಿಕರ್ಜುನನ ಭೀಮನ 
ಪಾರಣಿರು ಬೆಸಗೊಳುತ ನಗುತ ವಿ 

ಧಾಳಿಯನು ತಹುದೆನುತಲತಿ ಘಾ 
ಕಾರಿಗಳು ವೇಟೈಸಿದರು ನೃಪ ಮುನಿ ನಿಜಾಶ್ರಮವ ೫ ತಾಳಿಯರು ಮುನಿಜನವ ಬೈದರು ಬಹು ವಿಕಾರದಲಿ ೧೧ 
- ನೇವುರದ ದನಿ ದಟ್ಟಿಸಿತು ವೇ . 

- ಶಾಂತರುರೆ ವಿಜಿತೇಂದ್ರಿಯರು ವೇ 
- ದಾವಳಿಯ ನಿರ್ಘೋಷವನು ನಾ 

ದಾಂತ ನಿಷ್ಠರು ಸುವ್ರತಿಗಳ 
ನಾ ವಿಭೂಷಣ ಕಾಂತಿ ಕೆಣಕಿತು ಮುನಿ ಸಮಾಧಿಗಳ ಶ್ರಾಂತ ವೇದಾಧ್ಯಯನ ಯಾಜಿಕ ಕರಕೋವಿದರು 
ಆ ವಧೂಜನದಂಗ ಗಂಧ 

ಸಂತತಾನುಷ್ಟಾನಪರರನ 
ಪಾವರಣ ಹುತ ಚರು ಪುರೋಡಾ 

ದೆಂತು ನೀವಾಕ್ರಮಿಸುವಿರಿ ವಿ 
ಶಾವಳಿಯ ಸೌರಭವ ಮುಸುಕಿತು ವನದ ವಳಯದಲಿ ೬ ಭ್ರಾಂತರೌ ನೀವೆನುತ ಜರೆದರು ಕಾಮಿನೀಜನವ ೧೨ 
K . B . K , 

- 15 


೨೨೬ 
ಮ ಹಾ ಭಾರತ 

[ ಸಂಧಿ 
ಒಡೆದು ಪದದಲಿ ಕೆಂದಳಿರ ತೋ 

ಔಡುಗಚ್ಚಿದನಂಫಿಯಲಿ ನೆಲ 
ರಿದೆವಶೋಕೆಗೆ ಮದ್ಯ ಗಂಡೂ 

ಬೀಡು ಬಿಡಲೊದೆದನು ಕರಾಂಗುಲಿ 
ಪದಲಿ ಬಕುಳದ ಮರನ ಬುಲ್ಲವಿಸಿದೆವು ಕುರುವಕಕೆ 

ಗೂಡಿ ಮುರಿದಕಿದನು ಖತಿಯಲಿ ನಿಜಗದಾಯುಧವ 
ತುದಿಮೊಲೆಯ ಸೋಂಕಿನಲಿ ಹೂದೋ 

ನೋಡಿದನು ಕುರುರಾಯನಲಿ ಹೋ 
ರಿದೆವು ಕಣ್ಮರೆಯಲಿ ತಿಲಕವ 

ಯಾಡಿ ಬರಬೇಕೆಂಬ ಭೀಮನ 
ಕದುಕಿದೆವು ನೀವಾವ ಘನ ಪದವೆಂದರಬಲೆಯರು ೧೩ ಮೋಡಿಯನು ಪನರಿದು ಸಂತೈಸಿದನು ಸಾಮದಲಿ ೨೦ 
ಬಲುಮೋಲೆಯ ಸೋಂಕಿನಲಿ ಶಾಂತರ 

ಕರೆಸಿದನು ನೃಪ ವಾರಿ ಕೇಳಿಗೆ 
ತಲೆಕೆಳಕ ಮಾಡುವೆವು ಕಡೆಗೆ 

ವರ ವಧೂವರ್ಗವನು ಕೇಳಿದು 
ಣ್ಣಲಗಿನಲಿ ಕೊಯ್ದೆ ತುವೆವು ವಿಜಿತೇಂದ್ರಿಯರ ಮನವ ತಿರುಗಿತಂಗಜ ದಟ್ಟು ಝಣ ಝಣ ರವದ ರಭಸದಲಿ 
ಎಳೆನಗೆಗಳಲಿ ವೇದಪಾಠರ | 

ಸರಿದಿಳಿವ ನಿರಿಯೊಂದು ಕೈಯಲ್ಲಿ 
ಕಲಕಿ ಮಿಗೆ ವೇದಾಂತನಿಷ್ಟರ 

ಸುರಿವಗಳ ಮುಡಿಯೊಂದು ಕೈಯಲ್ಲಿ 
ಹೊಳಸಿ ದುವ್ಯಾಳಿಸುವೆವೆಮುಗಿದಿರಾರು ಲೋಕದಲಿ ೧೪ ಭರದಿ ಗಮನಸ್ಸೇದಜಲ ಮಘಮಘಿಸೆ ದೆಸೆದೆಸೆಗೆ ೨೧ 
ಎನುತ ಕವಿದುದು ಮತ್ತೆ ಕಾಂತಾ 

ಬಲುಟೊಲೆಗಳಳ್ಳಿರಿಯಲೇಕಾ 
ಜನ ಸುಯೋಧನನರಮನೆಯ ಸೋಂ 

ವಳಿಗಳನು ಕೆಲಕೆತ್ತಿ ಮೇಲು 
ಪಿನ ಸಖಿ ನಿಕುರುಂಬ ತುಂಬಿತು ವರ ತಪೋವನವ ಕಳಚಿ ನಡುಗಿಸಿ ನಡುವನಂಜಿಸಿ ಜಘನ ಮಂಡಲವ 
ಮನಸಿಜನ ದಳ ನೂಕಿತೇಳೇ 

ಅಳಕ ನಿಕರವ ಕುಣಿಸಿ ಮಣ ಕುಂ 
ಳೆನುತ ಚೆಲ್ಲಿತು ಮುನಿನಿಕರ ನೃಪ 

ಡಲವನಲುಗಿಸಿ ಹಳೆಯ ಮುತ್ತಿನ 
ವನಿತೆಯಿದಿರಲಿ ಸುಳಿದರಿವದಿರು ಮಂದಿ ಸಂದಣಸಿ ೧೫ ತಿಲಕವನು ತನಿಗೆದರಿ ನಡೆದುದು ಕೂಡೆ ಸತಿ ನಿವಹ ೨೨ 
ಈಕೆ ಪಾಂಡವಸತಿ ಕಣಾ ತೆಗೆ 

ತಾರಕಿಗಳುಳಿದಂಬರದ ವಿ 
ಯಾಕೆಯತಿ ದಾರಿದ್ರ ಮಾನುಪೆ 

ಸ್ವಾರವೋ ಗತ ಹಂಸಕುಲ ಕಾ 
ಯಾಕೆಯಲ್ಲೊಳಗಿಹಳು ರಾಣಿವಾಸವೆಂಬರಲೆ 

ಸಾರವೋ ನಿರ್ಮಲ ತಪೋವನವೆನಲು ರಂಜಿಸಿತು 
ಈಕೆಯಹುದಲ್ಲಿದಕೆ ಪಣವೇ 

ನಾರಿಯರ ದಳ ತಿರುಗಿದರೆ ತನಿ 
ನೀಕೆ ಬಣಗಕಟೆಂದು ಕಾಂತಾ 

ಸೌರಭದ ದಳ ತೆಗೆಯದಾ ಕಾಂ 
ನೀಕ ತನ್ನೊಳು ನುಡಿವುತಿದ್ದುದುತೋರಿ ಬೆರಲಿನಲಿ ೧೬ ತಾರದೊಳಗೇನೆಂಬೆನಾ ಸೌಗಂಧ ಬಂಧುರವ |- ೨೩ 
ಕುಣಿವರಂದುಗೆ ಕಾಲ ಝಣ ಝಣ 

- ಅರಸ ಕೇಳೆ ವಾರಿ ಕೇಳಿಗೆ 
ಝಣ ಝಣತಿರಭಸ ಮಿಗೆ ಕಂ 

ಕುರುಪತಿಯ ನೇಮದಲಿ ಶತ ಸಾ 
ಕಣದ ದನಿದೋರುವರು ನುಡಿ ನುಡಿಸಿಕ್ಕಿ ಕಂಧದಲಿ ವಿರ ಸರೋಜಾವನೆಯರೈದಿತು ವನ ವನಂಗಳಲಿ 
ಮಣಿಮಯದ ಕುಂಡಲವನಲುಗಿಸಿ 

ಪರಿಮಳದ ನಸರಣದ ಪದ್ಯಾ 
ಯೆಣಿಸುವಂತಿರೆ ಕೊರಳ ಹಾರದ 

[ ೧೭ ಕರ ಸಹಸ್ರದ ಸಾಲ ಸುಮನೋ 
ಮಣಿಗಳನು ಮುತ್ತುಗಳ ಮೆರೆವರು ಮುರಿದ ಮಳಿಯಲಿ ಹರ ಮಹೋದ್ಯಾನವನು ಕಂಡ್ರೆ ತಂದರಬಲೆಯರು ೨೪ 
ಬಳಿಯಿದಿತು ಮುನಿಗಳಿವರುಷ 

- ರಾಯಕುವರರು ಸಚಿವ ಮಂತ್ರಿ ಪ 
ಟಳವನರಸಂಗರುಹಿದರು ವೆ 

ಸಾಯತರ ಮಕ್ಕಳು ಚಮೂಪಗ 
ಗಳಿಸಿ ಭೀಮಂಗೆಂದರರ್ಜುನ ಯಮಳರಿದಿರಿನಲಿ 

ನಾಯಕರ ನಂದನರು ವಿಟರು ವಿನೋದಿಗಳು ಪುರದ 
ಉಳಿದರೆಮಗೀ ವನ ವಿಟಾಳ 

ಆಯತಾಕ್ಲಿಯರೊಡನೆ ರಾವುತ 
ಪ್ರಳಯವಾದುದು ಕಾನನಾಂತರ 

ಪಾಯಕರ ಸುತರಾಳಿ ಮೇಳ ನ . 
ನಿಳಯದಲಿ ನಿಲಿಸೆಮ್ಮ ನೆಂದುದು ಸಕಲ ಮುನಿಸಿಕರ ೧೮ ವಾಯಿಗಳ ನಾಗರಿಕರೈದಿತು ಕೋಟಿ ಸಂಖ್ಯೆಯಲ ೨೫ | 
ಅರಸಲಾ ಕುರುರಾಯನಾತನ 

ತವಗ ತಳಿ ಮುಳುವೇಲಿ ಬಾಗಿಲ 
ಬರವು ತುರುಪಟ್ಟಿಗಳ ಗೋ ವಿ 

ಜವಳಿಗದ ಬೀಯಗದಲಿದ್ದುದು 
ಸರಣಿಗೋಸುಗವೈಸೆ ಪಾಳೆಯ ಸಾರ್ವಭೌಮನದು ದಿವಿಜವನವುದ್ದಂಡತರ ಪರಿಮಳದ ಪೂರದಲಿ 
ಪರಿಸರದಲ್ಲಿದ್ದುದು ವಿನೋದಕೆ 

ಯುವತಿಯರ ದಳ ನೂಕಿತುಕೊ 
ತರುಣಿಯರು ಬರಲೇಕೆ ನೀವ 

ತೃವ ವೃಥಾಕೇಳಿಯಲಿ ಕನಕೋ 
ಬೃರಿಸುವಿರಿ ನಮ್ಮವರಲಾಯೆಂದನು ಮಹೀಪಾಲ ೧೯ ದೈವ ಕವಾಟವನೊದೆದು ಕರೆದರು ಕಾಹಿನವರುಗಳ ೨೬ 


* ೨೨೭ 
ಅ ರ ಣ್ಯ ಪರ್ವ 
೧೮ ] 

ಮುರಿಯಸುತ ಗಂಧರ್ವಬಲ ಮು 
ಆರಿವರು ಕರೆವವರೆನುತ ಸುರ 

ಕುರಿಕಿ ಕೌರವ ಬಲವ ತತ್ತರಿ 
ವೀರರ್‌ಕಿತು ಬಾಗಿಲಲಿ ನೀ 

ದರಿದು ತರಹರವಿಲ್ಲೆನಿಸಿ ಹೋಗಿಸಿದರು ಪಾಳಯವ 
ವಾರೆನಲು ತೆಗೆ ಕದವನರಿಯಾ ರಾಯನರಮನೆಯ 
ವಾರನಾರಿಯರವನಿಪತಿಯ ಕು 

ಹೊರಗುಡಿಯ ಹೊರಪಾಳಯದ ಭಟ 
ಮಾರರಿದೆ ಬೇಹವರು ಸರಸಿಯ. 

ರರುಹಿದರು ಕುರುಪತಿಗೆ ಖತಿಯಲಿ 
ವಾರಿಕೇಳಿಗೆ ಬಂದೆವೆಂದರು ಗಜರಿ ಗರ್ಜಿಸುತ 

ಜರೆದು ಜೋಡಿಸಿ ಬಿಟ್ಟ ನಕ್ಷೆಹಿಣಿಯ ನಾಯಕರ ೩೪ 
ಹೋಗಬಹುದೆ ಗಂಧರ್ವ ರಾಯನ 

ಹಲ್ಲಣಿಸಿ ಚಾತುರಂಗವ 
ಮಗನ ವನವಿದು ನೋಡಿದೊಡೆ ದೃಗು 

ದೆಲ್ಲ ಕವಿದುದು ಹೊಕ್ಕು ದಿವಿಜರ 
ಯುಗಳದೆವೆ ಸೀವುದು ಕಣಾ ಫಡ ಹೋಗಿಹೋಗಿಯೆನೆ ಚೆಲ್ಲ ಬಡಿದರು ಚಾಚಿದರು ತೋಪಿನ ಕವಾಟದಲಿ 
ತೆಗೆ ವಿಕಾರವೆ ನಮ್ಮೊಡನೆ ತೆಗೆ 

ನಿಲ್ಲದೌಕಿದರಂತಕನ ಪುರ 
ತೆಗೆ ಕದವ ಗಂಧರ್ವನಾರಿಗೆ 

[ ೨೮ ಜಿಲ್ಲೆಯಲಿ ಹೆಕ್ಕಳದ ಖಡುಗದ 
ಮಗನದಾವವನೆನುತ ಹೊಕ್ಕರು ತಳಿಯು ಮುರಿದೊದೆದು ಘಲ್ಲಣಿಯ ಖಣಖಣಿಲ ಗಾಢಿಕೆ ಕಂಪಿಸಿತು ನಭವ ೩೫ 
ಒರಲಿದವು ಕಹಳೆಗಳು ಕಾಡಿನ 

ಬಲದ ಪದ ಘಟ್ಟಣಿಗೆ ಹೆಮ್ಮರ 
ಸುರಭಟರು ನೆರೆದಸಿ ಮುಸುಂಡಿಯ 

ನುಲಿದು ಬಿದ್ದು ವು ಸಾಲ ಪೂಗಾ 
ಪರಶು ಮುದ್ಧರ ಚಾಪ ಮಾರ್ಗಣ ಸಬಳ ಸೂನಗೆಯ ವಳಿ ಕಪಿ , ಲವಂಗ ತುಂಬುರ ನಿಂಬ ದಾಳಿಂಬ 
ಹರಿಗೆ ಖಡ್ಡದಲರಿಭಟರ ಚ . 

ಫಲ ಪಲಾಶರ ಸಾಲ ಶಮಿ ರು 
ಪ್ಪರಿಸಿದರು ಗಂಧರ್ವ ಭಟರಿಗೆ 

[ ೨೯ ಗುಳ ಮಧ್ಯಕಾಶೋಕಬಿಲ್ವಾ 
ಕುರುಪತಿಯ ಸುಭಟರಿಗೆ ತೊಡಕಿತು ತೋಟಿತೋಪಿನಲಿ ಮಲಕ ಜಂಬೀರಾದಿಗಳು ನುಗ್ತಾಯ್ತು ನಿಮಿಷದಲಿ ೩೬ 
- ಚೆಲ್ಲಿದರು ಚಪಳೆಯರು ಮುನಿಜನ 

ಕದಡಿದವು ಸರಸಿಗಳು ಕೆಡೆದವು 
ವೆಲ್ಲ ಪಾಂಡವರಾಶ್ರಮದ ಮೊದ 

ಕದಳಿಗಳು ಗೊನೆಸಹಿತ ಮುಂಡಿಗೆ 
ಲಲ್ಲಿ ಮೊನೆಗಣಿ ಮೊರೆದು ಮುರಿದವು ಮೊನೆಯ ಮುಂಬಿಗರ ಮುದುಡಿ ನೆಲಕೊರಗಿದವು ಮಿರುಗುವ ನಾಗವಲ್ಲಿಗಳು 
ಚೆಲ್ಲೆಗಂಗಳ ಯುವತಿಯರ ನಾ 

ತುದಿಗೊನೆಯ ಚೆಂದೆಂಗು ಖರ್ಜೂ 
ನಲ್ಲಿ ಕಾಣಿವು ಕಾಮುಕರು ನಿಂ 

ರದಲಿ ಕಾಣೆನು ಹುರುಳ ನಾರಂ 
ದಲ್ಲಿ ನಿಲ್ಲದೆ ಹರಿದರವನೀಪತಿಯ ಪಾಳಯಕೆ ೩೦ ಗದ ವಿರಾಮವನೇನನೆಂಬೆನು ನಿಮಿಷ ಮಾತ್ರದಲಿ ೩೭ 
ಬರಿಯ ಮಕ್ಕಳ ತಂಡವೇ ಹೊ . 

- ತೋಟ ಹುಡಿ ಹುಡಿಯಾಯು ಮುರಿದುದು 
ಕ್ಕಿರಿದುದವದಿರನುರುಬಿ ದಿವಿಜರು | 

ತೋಟಿಯಲಿ ನಮ್ಮವರು ಹಗೆಗಳ 
ಜರೆದು ನೂಕಿತು ತೋಪಿನೊಳ ಬಿದ್ದವರ ಹೊರವಡಿಸಿ ಗಾಟವವರಾಚೆಯಲಿ ದುರ್ಬಲ ನಮ್ಮ ದೀಚೆಯಲಿ 
ಮುರಿದು ತಳಿಗಳ ಬಲಿದು ಬಾಗಿಲ 

ಅಟವಿಕ ದಳ ಹೊಯ್ತು ಮಿಂಡರ 
ಹೊರಗೆ ನಿಂದರು ವಾರಿ ಕೇಳಿಯ | 

ಮಿಾಟನೆ ದರವರು ಕಾಹಿನ 
ಮರೆದು ಶೋಣಿತ ವಾರಿ ಕೇಳಿಗೆ ಬನ್ನಿ ನೀವೆನುತ ೩೧ ಕೋಟಲೆಗೆ ನಾವೊಲ್ಲೆವೆಂದರು ಚಿತ್ರಸೇನಂಗೆ - ೩೮ 
- ನೃಪಸುತರ ಪಡಿಬಲಕೆ ಬಂದಿತು 

- ಅವರು ಮರ್ತ್ಯರು ನಮ್ಮ ದಕಟಾ 
ವಿಪುಳ ಬಲ ಹಲ್ಲಣಿಸಿಹೊಯ್ಹೊಯ್ 

ದಿವಿಜರೀ ವಿಧಿಯಾದುದೇ ಕವಿ 
ಅಷಸದರ ಗಂಧರ್ವ ಸುಭಟರನೆನುತ ಸೂಟಿಯಲಿ 

ಕವಿಯೆನುತ ಬೇಹವರಿಗಿತ್ತನು `ರಣಕೆ ವೀಳೆಯುವ 
ಕುಪಿತರರೆಯಟ್ಟಿದರು ತೋಪಿನ 

ಗವಿಯ ಗರುವರು ಗಾಢಿಸಿತು ಮಾ 
ಕಪಿಗಳಾವೆಡೆ ಕಾಣಬಹುದೆನು 

ನವರ ಮುರುಕಕೆ ಮುರಿದುದೀ ಸುರ 
ತುಪಚರಿತಗೊಳ ಸರಿಯೆ ಹೋಗಿಸಿದರವರನಾ ವವವ ೩೨ ನಿವಹ ಸುಡಲಾಹವವನೆನುತ್ತೆದಿದರು ಸೂಟಿಯಲಿ ೩೯ 
ಬಂದ ಬಲ ಹೇರಾಳ ತೆಗೆ ತೆಗೆ 

- ಆತುದಿದು ತೋಪಿನಲಿ ಗಂಧ 
ಯೆಂದು ತೋಪಿನ ಕಡೆಗೆ ಹಾಯಿದು 

ರ್ವಾತಿರೇಕವ ಸೈರಿಸುತ ಪದ 
ನಿಂದು ನೆರಹಿದರದಟ ಗಂಧರ್ವರು ೭ 

ಘಾತಧೂಳಿಪಟಲ ಪರಿಚುಂಬಿಸಿದುದಂಬರವ 
ಬಂದುದದು ನಡುವನಕೆ ಕೌರವ 
ವೃಂದವನು ಕರೆದರು ವಿನೋದಕೆ 

ಭೀತಿ ಬಿಟ್ಟು ಮನುಜರಿಗೆ ನ 

ಮಾತಗಳ ಕೂಡಹುದಲ್ವೆ ಕಾ 
ಬಂದಿರೆ ನಾಗಾಚ ಸಲಿಲಕ್ರೀಡೆಯಿದೆಯೆನುತ ೩೩ ಲಾತುದೇ ಕಲಿತನವೆನುತ ಕೈಕೊಂಡರವಗಡಿಸಿ ೪೦ 

15 * 


೨೨೮ 


ಮ ಹಾ ಭಾರ ತ 


[ ಸಂಧಿ 


ಆರು ನಿಲುವರು ದೇವಲೋಕದ 
ವೀರರಲ್ಲಾ ವಿಗಡರೆಸುಗೆಯ 
ಭೂರಿ ಬಾಣದ ಹಿಂಡು ತರಿದವುಹೋಗುವ ಗಂಡಿಗರ 
ವಾರುವನ ಮುಖದಿರುಹಿದವು ಮದ 
ವಾರಣಂಗಳ ಕೊಡಹಿದವು ಹೋಂ 
ದೇರು ನುಗ್ಗಿದವೊಗು ಮುರಿದುದು ಮಿಗುವ ಕಾಲಾಳ | 

ಮುರಿದುದಿದು ಗಂಧರ್ವಬಲ ಮಿ 
ಕುರುಬಿಕೊಂಡೇ ಬಂದುದಗ್ಯದ 
ಗುರುವರಳಿದುದು ಬರಿಯ ದುರುಯಶವುಳಿದುದರಸಂಗೆ | 


ಕರಿತುರಗ ರಥ ಪಾಯದಳ ಹೆಣ 
ದೊರಳಿಗಟ್ಟಿತು ಪಾಳಯದ ಗೋ 
ಪುರದ ಹೊರ ಬಾಹೆಯಲಿ ನಿಂದುದು ಬಳಕೆ ಬೇಹವರು 

ಮುರಿದು ಬರುತಿದೆ ಜೀಯ ನಾಯಕ 
ರುರಿವವರ ಬಲುಗಾಯದಲಿ ಕು 
ಕುರಿಸಿದರು ಗಂಧರ್ವರಿದೆ ಕಡೆವನದ ಕಾಹಿನಲಿ 
ಮರಳಿ ಪಾಳಯ ಬಿಡಲಿ ಮೇಣ ಹಗೆ 
ಯಿರಿತಕಂಗೈಸುವರ ಬಿಡು ಕೈ 
ಮರೆಯಬೇಡೆನೆ ಬೆರಳ ಮೂಗಿನಲರಸ ಬೆರಗಾದ ೪೩ 


ಹತ್ತೊಂಬತ್ತನೆಯ ಸಂಧಿ 


ಸ , ರಾಯದಳವನು ಮುರಿದು ಕೌರವ 

ರಾಯನನುಜರು ಸಹಿತ ಗಗನಕೆ 
ಹಾಯಿದನು ಗಂಧರ್ವಪತಿ ಸುರಪತಿಯ ನೇಮದಲಿ 


ಕೇಳು ಜನಮೇಜಯ ಧರಿತ್ರೀ 

ತೆತ್ತಿಸಿದ ಶರದೇರ ಸುರಿಗರು 
ಪಾಲ ವನಪಾಲಕರ ಜಗಳದೊ 

ಲೊತ್ತುಗಳ ತಾಳಿಗೆಯ ತಲೆ 
೪ಾಳು ನೊಂದುದು ಧರೆಗೆ ಬಿದ್ದು ದು ತೋಟಿತೋಪಿನಲಿ ಹೊತ್ತು ರಕ್ತದ ರಹಿಯಲೋಡಿತು ಸೇನೆ ಸುರಪುರಕೆ ೫ 
ಆಲಿಗಳಕೀಟದೊಲಹಿನ 

- ಹೊಯ್ಯಲಾದುದು ಚಿತ್ರಸೇನನ 
ಮಳಿಯುಬೈಯ ಸೂಲ ದುಗುಡದ 

ಬಯ್ಯಲೇತಕೆ ಬೇರೆ ಗಾಯದ 
ಜಾಳಿಗೆಯ ಜಡಮನದಲಿದ್ದನು ಕೌರವರ ರಾಯ ೧ ಮೇಯ ಬಿಸುಟಾಯ ' ಧದ ಬೆನ್ನಲಿ ಬಿಟ ಮಂಡೆಗಳ 
- ಜೀಯ ದುಗುಡವಿದೇಕೆ ದಿವಿಜರ 

ಸುಯ್ಯ ಬಹಳದ ಭಟರು ತೊದಳಿಸು 
ರಾಯ ಶಿಖಿ ಯಮ ನಿರುತಿ ಜಲಧಿಪ 

ದರು ಜೀಯ ಕರ್ಣನ 
ವಾಯು ದನದ ಶಿವಾದಿಗಳ ಸಾಹಸಕೆ ಮೂವಡಿಯ ಕೈಯಲಮರರ ಜೀವವದೆ ಜಾರುವುದು ಹಿತ ನಿಮಗೆ ೬ 
ರಾಯ ಭಟರಿದೆ ನೇಮಿಸಾ ಸುರ 

ಕಳವಳಿಸದಿರಿ ಧನುವ ತಾ ಹೆ 
ರಾಯನೂರಿನ ಹಾಡುಗರ ಹುಲು 

ಬೃ ಲವ ಕರೆ ಕರೆ ಹುಲು ಮನುಷ್ಯರ 
ನಾಯಕರಿಗಿನಿತೇಕೆ ಖತಿ ಬೆಸಸೆಂದನಾ ಕರ್ಣ 

ಬಲುಹು ಗಡ ಬಯಲಾಯ್ತು ಗಡ ಗಂಧರ್ವರಾಟೋಪ 
- ನೇಮವಾಯಿತು ಸುಭಟರೊಳಗೆ ಸ 

ನೆಲನೊಳೊಕ್ಕರೆಶೋಣಿತಕೆ ರಾ 
ನಾವರೆದ್ದರು ಕರ್ಣ ಸೌಬಲ 

ಟಳವ ಹಿಡಿ ಬರಹೇಳು ಶಾಕಿನಿ 
ಭೂಮಿಪತಿಯನುಜಾತ ಬಾಹಿಕ ಶಲ್ಯನಂದನರು 

ಕುಲವ ಡಾಕಿನಿಯರನು ನೆತ್ತರುಗುಡುಹಿಕೈನೆಯರ ೭ 
ಸೋಮದತ್ತನ ಮಗ ಕಳಿಂಗ ಸು 

- ಏನ ಹೇಳುವೆನರಸ ದಿವಿಜರ 
ಧಾವು ಚಿತ್ರ ಮಹಾರಥಾದಿ ಮ 

ಸೇನೆಯಲ್ಲಾ ಛತ್ರ ಚಮರ ವಿ | 
ಹಾ ಮಹಿಮರುವಾಯ್ತು ಗಜ ಹಯ ರಥ ನಿಕಾಯದಲಿ ೩ ತಾನದಲಿ ನಭವಿಲ್ಲ ನಗಹಿದ ಸಬಳ ಶಲ್ಲೆಹಕೆ 
- ನೂಕಿದರು ಮುಂಗುಡಿಯವರು ಬನ 

ಮೈನುಸುಳ ಕಾಣಿನು ಸವಿಾರನ 
ದಾಕೆಯಲಿ ಹೊಯ್ಕರು ವಿರೋಧಿ ದಿ 

ಭಾನುಕಿರಣದ ಸುಳಿವನೀಶ್ವರ 
ನೌಕಸರತಿಕ್ಕಿದರು ಸಿಕ್ಕಿದರುರವ ಸಬಳದಲಿ 

ತಾನೆ ಬಲ್ಲನು ಶಿವ ಶಿವೆಗೆ ಜೋಡಿಸಿತು ನಿಮಿಷದಲಿ ೮ 
ಆಕೆವಾಳರು ಕರ್ಣ ಶಕುನಿಗ 

ತಿನ್ನಡಗ ಕೊಯ್ಣ ನ ಮನುಜರ 
ಆಕೆ ನಿಲುವರು ಬಿರಿದು ಪಾಡಿನ 

ಬೆನ್ನಲುಗಿ ತನಿಗರುಳನಕಟಾ 
ನೇಕ ಭಟರೊಳಬಿದ್ದು ತಿವಿದರು ಬೆರಸಿ ಪರಬಲವ ೪ 

ಕುನ್ನಿಗಳಿರುದ್ಯಾನ ವನವನ್ನು ಕೆಡಿಸಿ ಕಳೆದಿರಲ 
ಮತ್ತೆ ಮುರಿದುದು ದೇವಬಲ ಬೆಂ 

ಮುನ್ನ ಮುರಿದವರಾರೆನುತ ವಿ 
ಬತ್ತಿ ತಿವಿದರು ಕೌರವನ ಭಟ 

ತೃರನು ತೊಲಗಿಸುತ ಸುರಪನ 
ರೆ ಹಾಯ್ತಿ ದರದಟ ಗಂಧಕ್ಷರ ಭಟವ್ರಜವ 

ಮನ್ನಣಿಯ ಗಂಧರ್ವಬಲ ಬೆರಸಿದುದು ಪರಬಲವ ೯ 


ಅರಣ್ಯ ಪರ್ವ 


೨೨೯ 


೧೯) 


ಹೊಯ್ದರೊಳಬಿದ್ದವರ ಮುಂದಲೆ 
ವಾಯು ತಿವಿದರು ಮುರಿದ ಮೂಳೆಯ 
ಹೊಯ್ದ ಕರುಳಿನ ಮಿದುಳ ಜೋರಿನ ಬಸಿವ ಶೋಣಿತದ 
ಕಯ್ತುಗಳ ಖಣಿ ಖಟಿಲ ಹೊಯ್ಲಿನ 
ಬಾಯಣಿಯ ಬೈಗುಳಿನಲುಭಯದ 
ಕಯುಗಾರರು ನೀಗಿದರು ನಿಜಪತಿಯ ಹಣ ರುಣವ ೧೦ 

ಬಿಟ್ಟ ಸೂಟಿಯ ಕುದುರೆಗಾರರ 
ನಿಟ್ಟೆಡೆಯಲೌಕಿದ ಮದೇಭದ 
ಥಟ್ಟುಗಳನುಚ್ಚೆದ್ದು ಹರಿಸುವ ರಥದ ವಾಜಿಗಳ 
ಬಿಟ್ಟ ನಾರಾಚದ ವಿಘಾತದೊ 
ಇಟ್ಟ ಹೆಜ್ಜೆಹ ಸಬಳ ಬಿಟ್ಟೆ 
ರಿಟ್ಟೆಗಳ ಮಳೆ ನಾದಿದವು ಕಾದಿದರು ಚೂಣಿಯಲಿ ೧೧ 

ಮುರಿದ ಚೂಣಿಯ ಭಟರು ತಂದರು 
ಬಿರಿಸಿನರೆನೆಲೆಗಿದು ನಿಹಾರದೋ 
ಳಿರಿದು ನೆರೆ ಸೊಪ್ಪಾಗಿ ಸಾರಿತು ಸರಿದು ಹಿನ್ನೆಲೆಗೆ 
ಸುರಿಯಲಂಬರುಣಾಂಬುಗಳ ನದಿ 
ಹೊರಮರಿಯೆ ದೊರೆನಿಕ್ಕಿದರು ಬೊ 
ಬೀರಿದಿರಿವ ದನಿ ದಟ್ಟಿಸಿತು ನಿಸ್ಸಾಳಯದ ದನಿಯ ೧೨ 
- ನೂಕಿದೊಡೆ ಕರ್ಣಾದಿ ದೊರೆಗಳ 
ಡಾಕನಾನುವರಾರು ದಿವಿಜಾ 
ನೀಕದಲಿ ದಕ್ಕಡರುಸುರು ದುವ್ಯಾಳಿಸಿತು ನಭಕೆ 
ತೋಕಿದವು ನಾರಾಚ ದೆಸೆ ದೆಸೆ 
ಯೋಕರಿಸಿದವೊ ಸರಳವೆನೆ ಸ 
ವ್ಯಾಕುಳರ ಹಿಂದಿಕ್ಕಿ ಹಿಂಡಿದವಸುವನತಿ ಬಲರ ೧೩ 
- ಮುರಿದುದಾ ಗಂಧರ್ವಬಲ ಹೊ 
ಕ್ಕಿರಿದು ಕೌರವ ರಾಯ ದಳದಲಿ 
ಕುರುಹಿನವರಪ್ಪಿದರು ಖಚರೀಜನದ ಕುಚಯುಗವ 
ಉರುಬಿತರೆನೆಲೆ ಚಿತ್ರಸೇನನ 
ಸೆರಗ ಹಿಡಿದುದು ಸವರಹೊಯ್ಹೊಯ್ 
ಕುರಿ ಮನದ ಕುನ್ನಿಗಳನೆನುತೆರಿದನು ಮಣಿರಥವ ೧೪ 

ಧನುವ ಕೊಂಡನು ತನ್ನ ತೂಕದ 
ವಿನುತ ಭಟರೊಗ್ತಾಯ್ತು ವಾದ್ಯ 
ಧ್ವನಿಯ ಧಟ್ಟಣಿ ಧಾತುಗೆಡಿಸಿತು ಜಗದ ಜೋಡಿಗಳ 
ಮನುಜರಿವರಿರ ಮುರಿದು ಬಹ ಭಟ 
ರನಿಮಿಷರು ಬಯಲಾಯ ಕಟಕಟ 
ದನುಜರಿಪುಗಳ ಬೆಸೆಗಳಳಿದವೆ ಶಿವ ಶಿವಾಯಂದ 

ನೂಕಿದನು ಗಂಧರ್ವ ಸೇನೆಯೋ 
ಳಾಕೆವಾಳರ ಮುಂದೆ ತಾನವಿ 
ವೇಕಿಯೋ ದೊರೆತನದಲಿದ್ದನು ಸಕಲದಳ ಸಹಿತ 
ಸೋಕಬಹುದೇ ಕರ್ಣ ಕಲಬಲ 
ದಾಕೆವಾಳರ ಕೊಂಬನೇ ನೆರೆ 
ತೋಕಿದನು ಗಂಧರ್ವಜಲಧಿಯನೊಂದು ನಿಮಿಷದಲಿ ೧೬ 


ಗಾಯವಡೆದರು ಕೆಲರು ನೆಲದಲಿ 
ಲಾಯ ನೀಡಿತು ಕೆಲಬರಿಗೆ ಪೂ 
ರಾಯದೆಸುಗೆಗೆ ಹಸುಗೆಯಾದರು ಭಟರು ದೆಸೆ ದೆಸೆಗೆ 
ಆಯುಧದ ಮೆದೆಯೊಟ್ಟಿತಾ ಕ 
ರಾಯತಾಸ್ತನ ಕೆಣಕಿ ಖೇಚರ 

[ ೧೭ 
ರಾಯದಳ ನುಗ್ಗಾಯು ದೊರೆಹೊಕ್ಕನು ಮಹಾಹವವ 
- ತೊಲಗು ಮರ್ತ್ಯರಿಗೀಸು ದರ್ಪದ 
ಕಲಿತನವೆ ಫಡ ನಿಮಿಷ ಸೈರಿಸು 
ಹುಲು ಭಟರ ಹುರಿದೀ ಪ್ರತಾಪಾನಳನ ಸೆಗಳಿನಲಿ 
ಅಳುಕುವುದೆ ಖಚರೇಂದ್ರ ಜಲಧರ | 
ನೆಲವೊ ತೋರಾ ಚಾಪ ವಿದ್ಯಾ 
ಕಲೆಯದೆನ್ನೊಡನೆನುತ ಬೊಬ್ಬಿರಿದೆಚ್ಚನಿನಸುತನ ೧೮ 

ಹೇಳಬಹುದೆ ಸುರೇಂದ್ರ ಭವನದ 
ಸೂಳೆಯರ ಸೂಳಾಯತದ ವಾ 
ಚಾಳತನವೇ ನೆರವೆ ನಟರಿಗೆ ಮುಖ್ಯ ವಿದ್ಯೆಯಲ 
ಆಳುತನದಂಗದಲಿ ಬಹರೆ ಶ 
ರಾಳಿಯಲಿ ಮಾತಾಡೆನುತ ಕೆಂ 
ಗೋಲಿನಲಿ ಸಲೆ ಹೂಳಿದನು ಉದ್ಯಾನವನತಳವ ೧೯ 

ಪೂತು ಮರ ಮರ್ತ್ಯರಲಿ ಬಿಲು ವಿ 
ದ್ಯಾತಿಶಯ ಕಿರಿದುಂಟಲಾ ತಾ 
ನೀತ ಕರ್ಣನೆ ಕೌರವೇಂದ್ರಗೆ ಬೇಹ ಭಟನಿವನೆ 
ಆತುಕೊಳ್ಳಾದೊಡೆಯೆನುತ ದಿ | 
ಗ್ರಾ ತವಂಬಿನಲಡಗೆ ರಿಪು ಶರ 
ಜಾತವನು ಹರಿಗಡಿದು ಕರ್ಣನ ಧನುವ ಖಂಡಿಸಿದ ೨೦ 
- ಇದು ಶರಾವಳಿಯಹುದು ಸರಿಗಮ 
ಪದನಿಗಳ ಸರವಲ್ಲಲಾ 
ರಿದ ಧನುರ್ವಿದ್ಯಾತಿಶಯ ಯೋಗ್ಯತೆ ವಿಶೇಷವಲ 
ಇದೆ ಮನುಷ್ಯರ ಕಲುಹೆ ನೋಡೆನು 
ತೊದರಿ ಹೊಸ ಚಾಪದಲಿ ಕಲಿ ಚಿ 
ಮೈದನು ಚಾಮಿಾಕರ ಸುರೇಖಾವಳಿ ಶಿಲೀಮುಖವ ೨೧ 
- ಕಡಿದು ಗಂಧರ್ವನ ಶರೌಘವ 
ನಡಸಿ ನೆಟ್ಟವು ಕರ್ಣಶರ ಸೈ . 
ಗೆಡಹಿದವು ಕಿಂಪುರುಷ ಗುಹ್ಯಕ ಯಕ್ಷ ರಾಕ್ಷಸರ 
ಹೊಡಕರಿಸಿ ಹೊದರೆದ್ದು ಬಲ ಸಂ | 
ಗಡಿಸಿ ತಲೆವರಿಗೆಯಲಿ ಕರ್ಣನ 
ಬಿಡುಸರಳ ಬೀದಿಯಲಿ ಬೆದರದೆ ನೂಕಿತಳವಿಯಲಿ ೨೨ 

ಸಂಧಿಸಿತು ಪಡೆ ಚಿತ್ರಸೇನನ 
ಹಿಂದೆ ನಿಲಿಸಿ ವಿರೋಧಿ ಶರ ಹತಿ 
ಗಂದವಳಿಯದೆ ಮುತ್ತಿದುದು ಕಟ್ಟಳವಿಯಲಿ ರಥವ 
ಮುಂದುಗೆಟ್ಟನು ಕರ್ಣನೆನೆ ಕೈ 
ಗುಂದಿದರು ಸೌಬಲ ಸುಯೋಧನ 
ನಂದನರು ದುಶ್ಯಾಸನಾದಿ ಸಮಸ್ತ ಪರಿವಾರ ೨೩ 


೧೫ 


೨೩೦ ಮ ಹ ಧಾ ರ ತ 

[ ಸಂಧಿ 
* ನೊರಜಿನೆರಕೆಯ ಗಾಳಿಯಲಿ ಹೆ 

ಜೋಡು ಮಾಡಿತು ಖಚರಬಲ ಕೈ 
ಮೃ ರದ ಮೊದಲಳುಕುವುದೆ ಫಡ ಕಾ 
ತರಿಸದಿರಿ ಕೌರವರೆನುತ ಕಲಿಕರ್ಣ ಬೊಬ್ಬಿರಿದ 

ಗೂಡಿ ಕವಿದುದು ಚಿತ್ರಸೇನನ 

ಜೋಡಿಯಲಿ ಜಝಾರರಿದ್ದರು ಮುಂದೆ ಮುಂಗುಡಿಯ 
ಶರನಿಧಿಗೆ ವಡಬಾಗ್ನಿ ಮುನಿವವೊ 

ಆಡಿದೊಡೆ ಹಾವಿಂಗೆ ಹದ್ದಿನ 
ಲುರುವಣಿಪ ಹೆಬ್ಬಲವನೊಂದೇ 

ಕೂಡೆ ಮರುಕವೆ ಫಡಯೆನುತ ಕೈ 
ಸರಳಿನಲಿ ಸವರಿದನು ಸುಳಿಸಿದನೌತಿ ನಿಜರಥವ 

[ ೩೧ 

ಮಾಡಿದರು ರಿಪುಭಟರು ನಿಂದರು ನಿಮಿಷ ಮಾತ್ರದಲಿ 
- ಗೆದ್ದು ದೇ ರಣವೆಲವೊ ದಿವಿಜರ 

ಗಿಳಿಯ ಹಿಂಡಿನ ಮೇಲೆ ಗಿಡಗನ 
ದೊದ್ದೆಯದ ಸೂಳೆಯರ ಚೌರಿಗೆ 

ಬಳಗ ಕವಿದಂದದಲಿ ಸೂಟಿಯ 
ಬಿದ್ದಿನರ ವೀಳಯದ ಬದಗರು ಭಟರ ಮೋಡಿಯಲಿ ಅಳವಿಗೊಡ್ಡಿದ ಚಾತುರಂಗವ ಚಿನಕಡಿಯ ಮಾಡಿ 
ಹೊದ್ದಿದೊಡೆ ಹುರುಳಹರೆ ಭಯರಸ 

ಎಲೆ ಸುಯೋಧನ ಬೀಳು ಕೈ ದುವ 
ಗದ್ದುಗೆಯ ಮಂಜಿಡಿಕೆ ಮನದವ 

ನಿಳುಹಿ ಖೇಚರ ರಾಯನಂಫಿಯೊ 
ರಿದ್ದು ಫಲವೇನೆನುತ ಕೈ ಮಾಡಿದನು ಕಲಿಕರ್ಣ ೨೫ ಛಲವೊ ರವಿಸುತ ಹೋಗೆನುತ ಹೊಕ್ಕಿರಿದರುರವಣಿಸಿ ೩೨ 
ನೊಂದುದಾತನ ಪೊರೆಯ ಸುಭಟರ 

ಗರುವರೇ ನೀವೆಲಿ ಸುರಪನ 
ಸಂದಣಿಗಳಿಕ್ಕಲಿಸಿ ಬಿದ್ದುದು 

ಪುರದ ನಟ್ಟವಿಗರು ಸುಯೋಧನ 
ಮುಂದೆ ಬಲು ಗಂಧರ್ವಬಲವಿನಸುತನ ಶರಹತಿಗೆ 

ನರಮನೆಯ ನಟ್ಟವಿಗಳಿಗೆ ಪಾಡಹರೆ ತೊಡಕುವೊಡೆ 
ಒಂದು ನಿಮಿಷಕೆ ಮತ್ತೆ ಪಡಿಬಲ 

ಅರಸು ಪರಿಯಂತಾರು ನೀವೆನು 
ಬಂದುದಗಣಿತ ಯಕ್ಷರಾಕ್ಷಸ 

[ ೨೬ ತರಿ ಭಟರಿಗಾಗೈಯ ವಾರುಣ 
ವೃಂದ ಮುಕ್ಕುರುಕಿದುದು ಕರನ ರಥದ ಮಂಕಣಿಯ ನಿರುತಿ ಮೊದಲಾದ ಚಯವನು ಕವಿಸಿದನು ಕರ್ಣ ೩೩ 
- ಅರಸ ಕೇಳೀಚೆಯಲಿ ಕೌರವ 

ನೈರುತಕ್ಕಾಗೈಯ ಯಾವ್ಯಕ 
ರರಸ ಬಂದನು ಸರ್ವ ದಳ ಸಹಿ 

ವಾರುಣಕೆ ಸುರರೊಡೆಯರೆಮ್ಮಲಿ 
ತೆರಡು ಬಲದುಬ ರದ ಬೋಭೆ ಗೆ ಬಿರಿದುದವನಿತಳ 

ವೈರಬಂಧವಿದುಂಟೆ ಸಾಧನವಹರೆ ದಿವ್ಯಶರ 
ನರ ವೃಕೋದರ ನಕುಲ ಮೊದಲಾ 

ಸೇರಿದರೆ ನಿನಗಾದರಿದ ಕೋ 
ದರು ಕುತೂಹಲವಿವರ ಸುತ್ತಣ 

ವಾರುಣ ಪ್ರತಿಕಾರ ಪಾವಕ 
ಮೊರಡಿಗಳ ಮೇಲಿದ್ದು ನೋಡಿದರೀ ಮಹಾಹವವ ೨೭ ನೈರುತಾದಿಗೆ ಕೊಳೆನುತ ಗಂಧರ್ವಪತಿಯೆಟ್ನ ೩೪ 
ತೆಗೆಸಿದನು ನೃಪನಿನಸುತನ ಮು 

- ಗಬ್ಬರಿಸಿದವು ದಿವ್ಯಶರ ಚಯ 
ತಿಗೆಯ ನೆರೆದೊಡ್ಡಿನಲಿ ಸೂಸುವ 

ಗರ್ಭವಪ್ರತಿಕಾರ ಶರ ಮಗು 
ಹೋಗರಗಣಿಗಳ ಹೊಯ್ಡಾಯುಧ ಕಡಿವ ಪರಶುಗಳ ಳೆಬ್ಬಿಸಿದನಿನಗೂನು ಪರ್ವತ ತಿಮಿರ ಫಿಶರವ 
ಬಿಗಿವ ಸಬಳದ ಲೋಟಿಸುವ ಲೌ 

ಪರ್ಬತಕೆ ವಜ್ರಾಸ್ತ್ರ ತಿಮಿರದ 
ಡಿಗಳ ಚಿಮ್ಮುವ ಸುರಗಿಗಳ ಕಾ 

ಹಬ್ಬುಗೆಗೆ ರವಿಬಾಣ ಹಾವುಗ 
ಳಗದ ರೌದ್ರಾಟೋಪ ರಂಜಿಸಿತಮರರಾಲಿಗಳ ೨೮ ಬೊಬ್ಬುಳಿಗೆ ಗರುಡಾಸ್ಕವನು ಗಂಧರ್ವ ಪತಿಯೆಚ್ಚ ೩೫ 
- ನೂಕಿತಿದು ತೋಪಿನ ತುದಿಗೆ ಮಗು 

- ಸವೆದವಿನಸುತನಂಬು ಖೇಚರ 
ಕಿತದು ಪಾಳಯಕೆ ಮುರಿದು 

ನವಗಡಿಸಿ ಕವಿದೆಚ್ಚನೀತನ 
ದಿವೌಕಸರು ಜಾರಿದರು ಜೋಡಿಸಿ ಮತ್ತೆ ಕುರುಬಲವ ಸವಗ ಸೀನಕ ಜೋಡುತೊಟ್ಟವು ಸರಳ ಜೋಡುಗಳ 
ತೊಕುವರು ಗಂಧರ್ವರು ಭಯಾ 

ಕವಿದುದೆಡಬಲವಂಕದಲಿ ಸುರ 
ನೀಕದೋಹರಿ ಸಾಹರಿಯ ಸು . 

ನಿವಹ ಸೂಟಿಯ ಸರಳ ಸೋನೆಗೆ. 
ವ್ಯಾಕುಲರಸೀಕ್ಷಿಸುತಲಿದ್ದರು ಪವನಜಾದಿಗಳು ೨೯ ಡವರಿಸಿದವಡಿಗಡಿಗೆ ಕರ್ಣನ ರಥದ ವಾಜಿಗಳು ೩೬ 
- ಈಸು ಕೊಂಡಾಡಿದರೆ ಸುರರುಪ | 

ಜೋಡಿ ಹರಿದುದು ಸೀಸಕದ ದಡಿ 
ಹಾಸವಾಡುವರೆಮ್ಮ ನೆನುತಮ 

ಬೀಡು ಬಿರಿದುದು ತಲೆಯ ಚಿಪ್ಪಿನ [ ರಣರಭಸ 
ಹಾ ಸಗರ್ವರು ಚಿತ್ರಸೇನನ ಮನ್ನಣಿಯ ಭಟರು ಜೋಡುಜರಿದುದು ಮನಕೆ ಸುರಿದುದು ಸೊಗಡು 
ಪಾಶ ಚಕ್ರ ಮುಸುಂಡಿ ಪರಿಘ 

ಖೋಡಿಕೊಪ್ಪರಿಸಿದುದು ಧೈರ್ಯವ 
ಪಾಸ ಪರಶು ಕೃಪಾಣ ಸಬಳ ಶ 

ನೀಡಿರಿದುದಪದೆಸೆ ವಿಕಾಳಿಸಿ 

- 

ಖೇಡತನ ಭುಲೈಸುತಿದ್ದುದು ಭಾನುನಂದನನ 
ರಾಸನಾದಿಯ ಕೈದುಗಾರರು ಕದನಕನುವಾಯ್ತು ೩೦ 

೩೭ 


ಅರ " ಪರ್ವ 

೨೩೧ 

ಅರಸನನುಜರೆ ನೀವು ಕರ್ಣನ 
ಮತ್ತೆ ಕೊಂಡನು ಬಿಲು ಸರಳ ನಭ 

ಹರಿಬದವರೇ ಹರ ಹರೆಮಗಿ . 
ಕೊತ್ತಿದನು ರಣ ಭಯವನಹಿತನ 

ನೃರಿದಲೆ ನಿಮಗೀಸು ಖತಿ ಜೋಂಪಿಸಿದುದಿನ್ನೇನು 
ಕುತ್ತಿದನು ಕಂಗಳಲಿ ಕುಡಿದನು ಮನದಲರಿ ಭಟನ 

ತರಹರವು ನಮಗಿಲ್ಲಲಾ ಪೂ 
ಕೆತ್ತಿದನು ಕೂರಲಗಿನಲಿ ಮುಳು 

ತುರೆಯೆನುತ ಪಡಿತಳಿಸಿ ಗಂಧ 
ಮುತ್ತ ಹೂತಂದದಲಿ ಹುದುಗಿದ 
ನೆತ್ತರಿನ ನೆಣ ವಸೆಯಲೆಸೆದನು ರಣದೊಳಾ ಖಚರ ೩೮ ರ್ವರ ಚಮೂವರು ನೂಕಿದರು ತರುಬಿದರು ಪರಬಲವ ೪೫ 
- ನೊಂದಡುಬ್ಬಿತು ದರ್ಪಶಿಖಿ ಖತಿ 

ಎಚ್ಚರಿರಿದರು ಹೊಯ್ದ ರಿಟ್ಟರು 
ಗೊಂಡು ಮದದುಬ್ಬಿನಲಿ ಘಾತದ 

ಚುಚ್ಚಿದರು ಸೀಳಿದರು ನೂಕಿದ | 
ಕಂದುಕದವೋಲ್ ಕುಣಿದುದಂತಃಖೇದ ಕೊಬ್ಬಿನಲಿ ರಿಚ್ಛಟರ ಸೇದಿದರು ದವಲೆ ಕಣ್ವಲೆಗಳಲಿ 
ನೊಂದುದಿನಿಸಿದ್ದಕಟ ದೈತ್ಯರ 

ಕೊಚ್ಚಿದರು ನುಗ್ಗಿದರು ಕೊಯ್ದ ರು 
ದಂದುಗದಲಾವಿಂದು ಮರ್ತ್ಯರು 

ನುಚ್ಚು ನುರಿ ಮಾಡಿದರು ಹರಿಬಕೆ 
ಬಂದಿವಿಡಿದರೆ ಬಲುಹನೆನುತೋರಂತೆ ಚಿಂತಿಸಿದ ೩೯ ಹೆಚ್ಚಿ ಹೊಗುವವನೀಶನನುಜರ ಮನ್ನಣೆಯು ಭಟರ ೪೬ 
ಖತಿಯಲುಗಿದನು ದಿವ್ಯಬಾಣ 

ಗಾಯವಡೆಯದರಿಲ್ಲ ಸಾಯದೆ 
ಪ್ರತತಿಯನು ರಥಸೂತ ಹಯ ಸಂ 

ನೋಯದವರಿಲ್ಲೆರಡು ಬಲದಲಿ 
ತತಿ ಶರಾಸನ ಕೇತುದಂಡಚ್ಛತ್ರ ಚಾಮರವ 

ಬೀಯವಾದರು ಸುಭಟರೆನೆ ಗಂಧರ್ವಪತಿ ಮುಳಿದು 
ಹುತವಹನೊಳೊಟ್ಟಿದನು ಸಮರ 

ರಾಯನನುಜರ ಧಟ್ಟಿದನು ದೀ 
ವ್ಯಥಿಕರದಲಾಗೋಯ ಶರ ಚಿ 

ರ್ಘಾ ಯುವನು ಹಿಡಿದನು ವಿಕರ್ಣನ 
ಮೈ ತು ಚಡಾಳಿಸಿ ಕೆಂಡ ಕೆದರಲು ಕರ್ಣ ಬೆರಗಾದ ೪೦ ನೋಯಿಚ್ಚನು ಕೆದರಿದನು ಕೌರವ ಚತುರ್ಬಲವ ೪೭ 
ವಿರಥನಾದನು ಹಲಗೆ ಖಡ್ಡದ 

ಫಡಯೆನುತ ಕುರುರಾಯನಾತನ 
ಲರಿಭಟನ ಸಮ್ಮು ಖಕೆ ಚಿಮ್ಮಿದ 

ಪಡಿಮುಖಕೆ ನೂಕಿದನು ಜೋಡಿಸಿ 
ರೆರಡನೊಂದಂಬಿನಲಿ ಕಡಿದನು ಜಡಿದನಿನಸುತನ 

ಜಡಿವ ನಿಸಾಳಾಯತದ ಕಹಳೆಗಳ ಕಳಕಳದ 
ತಿರುಗಿ ಹಾಯ್ದ ನು ಬಳಿಕ ಕರ್ಣನ 

ಬಿಡುರಥದ ದಟ್ಟಣಿಯ ಧಾಳಿಯ 
ಮುರಿವ ಕಂಡು ವಿಕರ್ಣ ತನ್ನಯ 

ಕಡುಗುದುರೆಗಳ ನೆತ್ತಿಯಂಕುಶ 
ವರ ರಥವ ಚಾಚಿದನು ಬೆಳೆಸಿದನು ರವಿನುತನ ೪೧ ದೆಡೆಯ ಘಟೆಯಾನೆಗಳ ದಳ ಸಂದಣಿಸಿತೊಗ್ಗಿನಲಿ ೪೮ 
- ಪೈ ಸರಿಸಿತೋ ಕುರು ಚತುರ್ಬಲ 

ನುಗ್ಗ ನಿವ ಕೈಕೊಂಬನೇ ರಣ 
ಗಾಸಿಯಾದನು ಕರ್ಣನಿದು ದೊರೆ 

ದಗ್ಗಳರ ಮಳೆಯಲಿ ಕದನದ 
ನೈಸಲೇ ದುಮಾನವೆನುತ್ತಲ್ಲಲ್ಲಿ ಕುರುಸೇನೆ 

ಹುಗ್ಗಿ ಗರ ಸಾಕಿದನು ಶಾಕಿನಿ ಡಾಕಿನೀ ಗಣವ 
ಓಸರಿಸಿತಡತರದ ಮುಖದಲ್ಲಿ 

ಒಗ್ಗಿ ಕವಿವರವಿಂದ್ರ ಲೋಕದ 
ಸೂಸಿದರು ಸಮರಥರು ಸೋಲವ 

ಸುಗಿ ಯಲಿ ಸೇರಿಸಿದನಾಹವ 
ನಾ ಸುಯೋಧನ ನಗುತ ಕಂಡನು ನೋಡಿಕೆಲಬಲನ೪೨ ದುಗ್ಗಡವನೇನೆಂಬೆನೆ ಗಂಧರ್ವ ವಿಕ್ರಮವ 
- ಅವನಿಪನ ಮೊಗಸನ್ನೆಯಲಿ ಸೂ 

- ವಿವಾಟೆನಿಪ ಗಂಧರ್ವರೊಂದೇ 
ಇವಿಸಿದವು ನಿನ್ನಾಳಕೋಟಿಗ 

ಕೋಟಿಕವಿದುದು ಕುರುಬಲ ಪಡಿ 
ಇವಚಿದುದು ಬಹುವಿಧದ ವಾದ್ಯಧ್ವನಿ ದಿಶಾಮುಖವ ಗೋಟೆಯಾದುದು ನೃಪತಿ ಸಿಲುಕಿದನವರ ವೇಡೆಯಲಿ 
ತವತವಗೆ ಧುರತೋರಹತ್ತರು 

ದಾಟಿತರಸನ ಧೈರ್ಯ ಕೈದುಗ 
ತವಕಿಸುತ ಹುರಿಯೇರಿದರು ಕೌ 

ಳಾಟ ನಿಂದುದು ಕರದ ಹೊಯ್ಲಿನ 
ರವರು ಕರ್ಣನ ಹರಿಬದಾಹವವೆಮಗೆ ತಮಗೆನುತ ೪೩ ನೋಟಕರು ಗೊಳ್ಳೆಂದರಿತ್ತಲು ಪಾಂಡವರ ವನದಿ ೫೦ 
ಮುರಿದು ದಳ ಸಂವರಿಸಿ ಪಡಿಮುಖ 

- ಅರರೆ ದೊರೆ ದೊರೆ ಡೊಂಬಿಯಲಿ ಡಾ 
ಕುರುಬಿದುದು ದುರಿಯೊಧನಾನುಜ 

ವರಿಸುವರ ಹೊಯ್ ಹೊಯ್ಯನುತ ಖೇ 
ರರಸಿದರು ಗಂಧರ್ವನಾವೆಡೆ ತೋರುತೋರೆನುತ 

ಚರರ ಕಂಬಿಗಳಾಡಿದವು ಸುತ್ತಲು ಸುಯೋಧನನ 
ತರುಬುವುದು ಜಯವೊಮ್ಮೆ ಮನದಲಿ 

ಅರಸರಂಜದಿರಂಜ ಬೇಡೆನು 
ಕರುಬುವುದು ಮತ್ತೊಮ್ಮೆ ತಪ್ಪೆ 
ನಿರಿದ ಸಹಸವ ತೋರೆನುತ ಬೆರಸಿದರು ಪರಬಲವ ೪೪ 

ತುರವಣಿಸಿ ಕೌರವ ನರೇಂದ್ರನ 
ಕರದ ಧನುವನು ಕಳೆದು ಕೊಂಡನು ಖಚರವತಿ ನಗುತ ೫೧ 


೨೩೨ ಮ ಹಾ ಭಾರತ 

[ ಸಂಧಿ 
ಹಯದ ಪಡಿವಾಫೆಯಲಿ ಬಾಹು 

ಖಿನ್ನನಾದನು ಪಾರ್ಥನನಿಲಜ 
ದೃಯವ ಬಿಗಿದನು ತನ್ನ ರಥದಲಿ 

ನನ್ನತೊತೃವನಾದನತಿ ಸಂ 
ಜಯವಿಹೀನನ ತಂದು ಕುಳ್ಳಿರಿಸಿದನು ಕೌರವನ 

ಪನ್ನ ಸಮ್ಮು ದರಾದರಾ ಮಾದ್ರೀಕುಮಾರಕರು 
ಭಯಭರಿತ ದುಶ್ಯಾಸನನ ದು 

ಇನ್ನು ಪಾಂಡವ ರಾಜ್ಯ ಸಿರಿಯೆನು 
ರ್ಜಿಯನ ಚಿತ್ರಾಂಗದ ವಿಕರ್ಣನ 

ಗಿನ್ನು ಲೇಸಹುದಕಟ ದೈವದ | 
ನಯವಿದೂರರ ತಂದರಿಪ್ಪತ್ತೈದು ಸಹಭವರ 

ಗನ್ನಗತಕವೆಯೆನುತ ಹಿಗ್ಗಿತು ಮುನಿವಧೂ ನಿಕರ ೫೫ 
- ಇಳಿದು ಗಜವನು ಕೈದುಗಳ ನೆಲ 

- ಭಾವನವರರ್ತಿಯಲಿ ಜಲ ಕೇ . 
ಕಿಳುಹಿ ಜೋಧರು ವಾರುವದಿನಿಳೆ 

ವಿನೋದಕೆ ಬಂದು ಗಂಧ 
ಗಿಳಿದು ರಾವರು ಹಾಯ್ದಿದರು ದೂಹ ಲೌಡಿಗಳ 

ರ್ವಾವಳಿಯ ಕೇಳಿಯಲಿ ಚಿತ್ತೆಸಿದಿರಲಾಯೆನುತ 
ಬಿಲು ಸರಳ ಳ ಬಿಸುಟು ರಥಿಕರು 

ದೇವಿಯರು ನಸುನಗುತ ಚಿತ್ರದ 
ನೆಲಕೆ ಹಾಯ್ದರು ಕೈಯ ಕೈದುವ 

ಚಾವಡಿಯಲೋಲೈಸಿ ಕೊಂಡರು 
ನಿಳುಹಿ ಪಯದಳ ಬೀಳುಗೊಂಡುದು ಖೇಚರೇಶ್ವರನ ೫೩ ಭೂವಳಯಬೇಕಾಧಿಪತ್ಯದ ಸೌಖ್ಯಸಂಪದವ ೫೬ 
ಮುಟ್ಟದಿರಿ ಪರಿವಾರ ಕೈದುವ 

ಕೇಳಿದನು ಯಮಸೂನು ದುಗುಡವ 
ಕೊಟ್ಟು ಹೋಗಲಿ ದೊರೆಗಳಾದರ 

ತಾಳಿದನು ನಳ ನಹುಷ ಭರತ ನೃ 
ಬಿಟ್ಟವರಿಗಮರೇಂದ್ರನಾಣಿಯೆನು ಸಾರಿದರು 

ಪಾಲ ಪಾರಂಪರೆಯಲಾದಿಸಿದಸೋಮ ವಂಶದಲಿ 
ಕೆಟ್ಟುದೀ ಕುರುಪತಿಯ ದಳ ಜಗ 

ಕೋಳುವೋದುದೆ ಕೀರ್ತಿ ನಾ 
ಜಟ್ಟಿಗಳು ಕರ್ಣಾದಿಗಳು ಮುಸು 

ಬಾಳಿಕೆಯ ಸುಡಲೆನುತ ಚಿಂತಾ 
ಕಿಟ್ಟು ಜಾರಿತು ಕಂಡ ದೆಸೆಗವನೀಶ ಕೇಳೆಂದ - ೫೪ ಲೋಲಚಿತ್ರನು ನೆನೆವುತಿದ್ದನು ವೀರ ನರಯಣನ ೫೭ 


ಇಪ್ಪತ್ತನೆಯ ಸಂಧಿ 


ಸೂ 


ರಾಯ ದಳವನು ಮುರಿದು ಕೌರವ 
ರಾಯನನು ಕೊಂಡೊಯ್ದ ಖೇಚರ 
ರಾಯನನು ತಾಗಿದನು ಮರಳಿಚಿ ತಂದನಾ ಪಾರ್ಥ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಸಿಕ್ಕಿದನ ಕುರು ಭೂ 
ಪಾಲನದನೇ ಹೇಳುವೆನು ಪಾಳಯದ ಗಜ ಬಜವ 
ಆಳು ನಡೆದುದು ಕಂಡ ಮುಖದಲಿ 
ಕೀಳು ಮೇಲೋಂದಾಯು ಧನಿಕರ 
ಪೀಳಿಗೆಯ ಧನ ಸೂರೆಯೋದುದು ಕೇರಿಕೇರಿಯಲಿ ೧ 
- ಕುದುರೆಹಾವುಕಂಡ ಮುಖದಲಿ 
ಮದಗಜಾವಳಿಯೋಡಿದವು ರಥ 
ಕೆದರಿದವ್ರ ಕಾಲಾಳು ಹಾಯ್ದರು ಬಿಟ್ಟ ಮಂಡೆಯಲಿ 
ಕದಡಿದುದು ಜನಜಲಧಿ ಜಾಡಿಸಿ 
ಬೆದರಿದವು ಕೇರಿಗಳು ರಾಯನ 
ಹದನದೇನೇನೆನುತ ಹರಿದರು ಹರದಗಲದಲಿ 
- ಗಾಳಿಯರಿಯದು ರವಿಯ ಕಿರಣಕೆ 
ಬಾಲೆಯರುಗೋಚರವೆ ದಡ್ಡಿಯ 
ಮೇಲುಬೀಯಗದಂಗರಕ್ಷೆಯ ಕಂಚುಕೀ ಜನದ 
ಮೇಳವವದೇನಾಯ್ಯೋ ಬೀದಿಯ 
ಗಾಳು ಮಂದಿಯ ನಡುವೆ ಕುರು ಭೂ 
ಪಾಲನರಸಿಯರಳುತ ಹರಿದರು ಬಿಟ್ಟ ಮಂಡೆಯಲಿ ೩ 


ಕುರುಪತಿಯ ದುಶ್ಯಾಸನಾದಿಗ. 
೪ರಸಿಯರು ಭಟ ಭಟರೊಳೊದರಿದ 
ರರಸನುಪಹತಿಗೊಪ್ಪುಗೊಟ್ಟರೆ ಕರ್ಣ ಶಕುನಿಗಳು 
ಗುರು ನದೀಸುತರಿದ್ದರೀ ಪರಿ 
ಪರಿಭವಕೆ ಪಾಡಹುದೆ ಪಾಂಡವ 
ರರಸನಿಹ ವನವಾವುದೆಂದರಸಿದಳು ಭಾನುಮತಿ 

ಅರಸಿಯರು ಸಖಿಯರು ಕುಮಾರಕ 
ರರಸನನುಜರ ಹೆಂಡಿರನಿಬರು 
ವೆರಸಿ ಬಂದಳು ಭಾನುವತಿ ಯವತನುಜನಾಶ್ರಮಕೆ 
ಕರುಣಿ ರಕ್ಷಿಸು ಸೋಮ ವಂಶೋ 
ದ್ದ ಗಣ ರಕ್ಷಿಸು ಸತ್ಯ ಧರ್ಮದ 
ಸಿರಿಯೆ ರಕ್ಷಿಸೆನು ದೊಪ್ಪನೆ ಬಿದ್ದಳಂಫ್ರಿಯಲಿ ೫ 
- ನಾದಿದಳು ನೃಪನಂಫಿಯನು ನಯ 
ನೋದಕದ ಧಾರೆಯಲಿ ಭಾಳವ 
ತೇದು ತಿಲಕದ ಗಂಧದಲಿ ಬೈತಲೆಯ ಮುತ್ತುಗಳ 
ಆದರಿಸಿ ನವ ಕುಸುಮದಲಿ ಘನ 
ರೋದನ ಧ್ವನಿ ಮಂತ್ರದಲಿ ನೃಪ 
ಪಾದ ಪೂಜೆಯ ರಚಿಸುವವೊಲೊಪ್ಪಿದಳು ಭಾನುಮತಿ ೬ 


೨೩೩ 
ಅರಣ್ಯ ಪರ್ವ 
೨೦ ] 
ಖಳರು ಕೌರವರಿಂದ ಸಜ್ಜನ 

- ಭರತ ವಂಶದೋಳವರ ಭಂಗವೆ 

ನಿರುತವೆಮ್ಮದು ನಮ್ಮ ಭಂಗ | 
ಕುಲ ಶಿರೋಮಣಿ ನೀನು ಕರುಣಾ 

ಸ್ಸು ರಣವವರದು ತಾವರಿಯರಾವರಿವೆವೀ ಹದನ 
ಜಲಧಿ ನಿನಗಪರಾಧಿಗಳು ನಾವಣೆವು ಜಗವರಿಯೆ 

ಪರರ ಕಲಹಕೆ ನಾವು ನೂರೆ: 
ಹುಳಿಗೆ ಹಾಲಳುಕಿದರೆ ಹಾಲಿನ 

ವರುಗಳಂತಃಕಲಹಕದು ನೂ 
ಜಲಧಿ ಕೆಡುವುದೆ ಜೀಯ ನಿನ್ನವ 
ರೆಳಸಿ ಕೊಂಡರು ಕಾಯಬೇಕೆಂದೋರಲಿದಳು ತರಳೆ 2 ರ್ವರು ವಿಚಾರಿಸಲೈವರಾವೆಂದನು ಮಹೀಪಾಲ ೧೪ 
- ರಾಯರಿಗೆ ಬಿನ್ನಹವ ಮಾಡೋ 

ಅವನಾಗಲಿ ಬೇಡಿದಂಗೋಲಿ 
ತಾಯೆ ದುರುಪದಿ ದೇವಿಯೇ ಹಿರಿ 

ದೀವುದೇ ನೃಪಧರ್ಮ ಹಗೆ ಕೆಳೆ 
ದಾಯಸವಬಡಿಸಿದನು ಕುರುಪತಿ ನಿನ್ನ ಮೈದುನನು 

ಯಾವನಾಗಲಿ ಸೆಣಸಿದೊಡೆ ಕಾದುವದೆ ನೃಪನೀತಿ 
ನೋಯಿಸಲು ಸಿರಿಖಂಡ ನಿಜ ಗುಣ 

ಅವನಾಗಲಿ ಶರಣುವೊಕ್ಕರೆ 
ದಾಯತವ ಬಿಡದಂತೆ ನೀವೇ 

ಕಾವುದೇ ಕ್ಷತ್ರಿಯರ ಮತವಿಂ 
ಕಾಯಬೇಹುದು ಪತಿಯನೆಂದೊರಳಿದಳು ಭಾನುಮತಿ ೮ ತಾವುದುಚಿತವು ಭೀಮ ನೀ ಹೇಳೆಂದನಾ ಭೂಪ ೧೫ 
- ಚುಂಬಿಸಿತು ಕಡುಶೋಕಮಿಡಿದನು 

ಆರಿಗಾರುಪಕಾರಿಗಳು ಮೇ 
ಕಂಬನಿಯನುಗುರಿನಲಿ ಘನ ಕರು 

ಣಾರಿಗಾರಪಕಾರಿಗಳು ತಾ 
ಣಾಂಬುನಿಧಿ ಸೀಗುರಿಸಿ ಮೈಗೂಡಿರಿದ ರೋಮದಲಿ ನಾರಿಗಾರುಂಟವರವರ ಕೃತಕರ್ಮ ಸಂಸ್ಕಾರ 
ಹಂಬಲಿಸಬೇಡಕಟ ಕುರುಪತಿ 

ಹೊರಿಸುವುದಳಿಸುವುದು ಸೌಖ್ಯಕೆ 
ಯೆಂಬನಾರ್‌ ಬೊಪ್ಪನವರೇ 

ಸೇರಿಸುವುದಿದಕಹಿತ ಹಿತರೆಂದು 
ನಂಬರೇ ತಾಯೆಯೆನುತೆತ್ತಿದನು ಭಾಮಿನಿಯು ೯ ದಾರ ಮುರಿವುದು ಮನ್ನಿಸುವದೈ ಭೀವು ಹೇಳೆಂದ ೧೬ 
ಭೀಮ ಬಾ ಕುರುರಾಜಕುಲ ಚೂ 

ಅದರಿನಾಚೆಯ ಭವದ ದುಷ್ಕೃತ 
ಡಾವಣಿಯ ತಾ ಹೋಗುಕದನೋ . 

ವೊದಗಿತೀ ಜನ್ಮದಲಿ ವನ ವಾ 
ದ್ದಾಮ ದರ್ಪನ ತಾ ನಿಜಾನ್ನಯ ಕುಮುದ ಚಂದ್ರಮನ ನದ ಪರಿಕ್ಷೇಶಾನುಭವಕಿವರೇನ ಮಾಡುವರು 
ತಾ ಮನೋವ್ಯಥೆ ಬೇಡ ನೃಪ ಚಿಂ 

ಒದಗಿದುತ್ಸವದಲ್ಲಿ ಪರರ 
ತಾಮಣಿಯ ತಾಯೆನಲು ಕರಯುಗ 

ಭ್ಯುದಯವನು ಬಯಸುವದು ಪರರಿಗೆ 
ತಾಮರಸವನು ಮುಗಿದು ಬಿನ್ನಹ ಮಾಡಿದನು ಭೀಮ ೧೦ ಮುದವನಾಚರಿಸುವದು ಧರಜ್ಞರಿಗೆ ಗುಣವೆಂದ ೧೭ 
- ಬೆಸಸಬೇಹುದು ನೀತಿಶಾಸ್ತ್ರದ 

- ಎಣಿಸಲೇಕಿನ್ನದನು ಕೌರವ 
ಬೆಸುಗೆ ತಪ್ಪದೆ ರಾಜ ಧರ್ಮದ 

ಗಣ ಮರಳಿ ಬಂದಲ್ಲದಾರೋ 
ಮುಸುಡು ಕಂದದೆ ಖೋಡಿವಿಡಿಯದೆ ಕುಶಲರಾದವರು ಗಣಿಯ ಮಾಡೆನು ಪಾರ್ಥ ನೀ ನುಡಿ ನಿನ್ನ ಹವಳೇನು 
ಎಸಗುವದು ನಾವಾವ ಕಾರ್ಯ 

ರಣದೊಳರಿಗಳ ಮುರಿದು ಕುರು ಧಾ 
ಳಸುವನಿಕ್ಕಿ ತದರ್ಥವನು ಪರ 

ರುಪತಿಯ ತಹುದುಂಟೆಯನೆ ಬಿಲು 
ರೆಸಗಿದೊಡೆ ನಮಗೇನು ಬಾಧಕವೆಂದನಾ ಭೀಮ ೧೧ ಗಣಿಗಳನ್ನು ತಿದ್ದಿ ದನು ಫಲುಗುಣ ಹೂಡಿದನು ರಥವ ೧೮ 
ತಮ್ಮ ಸಂಕಟಕಿವರು ವಿನಯವ 

ಎಮಗೆ ನುಡಿ ಬೇರುಂಟೆ ನೀತಿ 
ನೆಮ್ಮಿ ಬಿನ್ನಹ ಮಾಡುತಿರ್ದೊಡೆ | 

ಭ್ರಮಿತರಾವಲ್ಲನಿಲಸುತನು 
ನಿಮ್ಮಡಿಗೆ ಪರಿತೋಪವೇ ಕರ್ತವ್ಯ ವಿಶಯದಲಿ 

ಭ್ರಮಿತನವ ಸೈರಿಸುವುದೆ ಕಾರುಣ್ಯನಿಧಿ ನೀನು 
ಎಮ್ಮ ಮನ ಮುಂಚುವುದು ಕಾರ್ಯದ 

ನಿಮಿಷದಲಿ ಗಂಧರ್ವಕನನಾ 
ಹಮ್ಮುಗೆಯ ನೀವರಿಯಿರೇ ತಮ 

ಕ್ರಮಿಸಿ ಕೌರವಗಣವನೀ ಪದ 
ತಮ್ಮ ದುಷ್ಕೃತ ತಮಗೆ ಫಲಿಸಿದರೇನು ನಿಮಗೆಂದ ೧೨ ಕಮಲದಿದಿರಲಿ ಕೆಡಹಿ ತೋರುವೆನೆನುತ ಹೊರವಂಟ ೧೯ 
- ಅನುಜ ಕೇಳಪಕಾರಿ ಜನದಲಿ 

- ಮುರಿದು ಚೆಲ್ಲಿದ ಸಕಲ ಕುರುಬಲ 
ನೆನೆವುದುಪಕಾರವನು ಗುಣ ಹೀ 

ನೆರೆದುದರ್ಜುನನೊಡನೆ ಸೂಟಿಯೊ 
ನನಲಿ ಗುಣವನು ತೋರುವದು ಗರುವರಿಗೆ ತೊಡಿಗೆಯಿದು ಳರಿ ಭಟನ ಬೆಂಬತ್ತಿದನು ಫಡ ನಿಲ್ಲು ನಿಲ್ಲೆನುತ 
ಅನುಜನಲ್ಲಾ ನಮಗೆ ಕೌರವ 

ಸೆರೆಯ ಬಿಡು ಗಂಧರ್ವ ಲೋಕವ 
ಜನಪನವರಪರಾಧ ಶತವನು 

ನುರುಹುವೆನು ಹಿಂದಿಕ್ಕಿ ಕೊಂಬನ 
ನೆನೆವೊಡಿದು ಹೊತ್ತೇ ಮಹಾ ದೇವೆಂದನಾ ಭೂಪ ೧೩ ಶಿರವ ಚೆಂಡಾಡುವೆನೆನುತ ಕವಿದೆಚ್ಚನಾ ಪಾರ್ಥ ೨೦ 


೨೩೪ 


ಮ ಹಾಭಾರತ 


ಸರಳಿನುಬೈಗೆ ಸೆಡೆದು ಸಮರಕೆ 
ತಿರುಗಿ ನಿಂದುದು ಖಚರ ಬಲವ 
ಬೃರದ ಬೊಬೈಯಲುರುಬಿದುದು ಶರಹತಿಗೆ ಸೈರಿಸುತ 
ಉರುಳಿದವು ಗಂಧರ್ವ ಶಿರ ನಭ 
ಸರಳಮಯ ದಿಗುಜಾಲವಂಬಿನ 
ಹೊರಳಿಯಲಿ ಹೊದಿಸಿದುದೆನಲು ಕವಿದೆಚ್ಚನಾ ಪಾರ್ಥ 
- ಮೊರೆವ ಗರಿಗಳ ಮೊನೆಯಲುದುರುವ 
ಹೊರಳಿಗಿಡಿಗಳ ಬಾಯ ಧಾರೆಗ .. 
ಕುರಿಯ ಹೊದರಿನ ಹುದಿದ ಹೊಂಬರಹದ ಸುರೇಖೆಗಳ 
ಸರಳು ಹೊಕ್ಕವು ಹೆಕ್ಕಿದವು ಖೇ 
ಚರ ಬಲವನೊಕ್ಕಿದವು ತೂರಿದ 
ವರಿ ಭಟನ ಚುಚ್ಚಿದವು ಹೆಚ್ಚಿದವೆಂಟು ದೆಸೆಗಳಲಿ ೨೨ 
- ಕೋಲ ಬಲುವಳೆಗೊ ಹರಿಗೆಯ 
ಮೇಳಯವ ಮರೆಗೊಂಡು ಖೇಚರ 
ರಾಳು ನಿಂದೆಚ್ಚಿತು ನಿಹಾರದಲರ್ಜುನನ ರಥವ 
ಕೋಲುಗಳನಾ ಹರಿಗೆ ಹಲಗೆಯ 
ಮೇಳಯವನಾ ಮರೆಯಲುಗಿದೆನು 
ವಾಳನೊಂದಂಬಿನಲಿ ಸಂದಣಿಗೆಡಹಿದನು ಪಾರ್ಥ ೨೩ 
- ಮೆಟ್ಟಿ ಹೆಣನನು ಖಚರಬಲ ಹುರಿ 
ಗಟ್ಟಿ ತಲೆವರಿಗೆಯಲ್ಲಿ ಪಾರ್ಥನ 
ಕಟ್ಟಳವಿಯಲಿ ಚೂರಿಸಿದರುಬ್ಬಣದ ಮೊನೆಗಳಲಿ 
ದಿಟ್ಟ ರಹಿರೋ ಕೌರವೇಂದ್ರನ 
ಕಟ್ಟಿದಾತನ ಕರೆಯಿ ನಿಮ್ಮನು 

[ ೨೪ 
ಮುಟ್ಟಿದೊಡೆ ನೃಪನಾಣಿಯೆನುತೊಡ ಹಾಯ್ದಿ ದನು ರಥವ 

ಗಜದ ಪದಘಟ್ಟಣಿಯ ಬಹಳಂ 
ಬುಜದವೊಲು ರಥಚಕ್ರ ಹತಿಯಲಿ 
ಗಿಜಿಗಿಜಿಯ ಮಾಡಿಸಿದ ಖೇಚರ ಚಟುಲ ಪಟುಭಟರ 
ವಿಜಯನಲ್ಲಾ ಸುರಪುರದ ಮೌ 
ರಜಿಗನಾವೆಡೆ ಕುರುಬಲದ ಗಜ 
ಬಜದ ಗರುವನ ತೊರೆನುತ ತೂಳಿದನು ಕಲಿಪಾರ್ಥ ೨೫ 
- ಅಳವಿಯಲಿ ಕೈಮಾಡಿ ಖೇಚರ 
ರಳಲಿಗರು ಮುಕ್ಕುಳಿತರಾದರು 
ಬೆಳಗಿದವು ದಿವ್ಯಾಸ್ತಧಾರೆಗಳಖಿಳ ದಿಗುತಟವ 
ತಳಪಟದೊಳಾ ಸೆರೆ ಸಹಿತ ಕೈ 
ಚಳಕದಲಿ ತೆಗೆದೆಸುತ ಸಮರಕೆ 
ಮಲೆತು ನಿಂದನು ಚಿತ್ರಸೇನನು ಪಾರ್ಥಸಿದಿರಿನಲಿ ೨೬ 

ಬಿಡು ಸೆರೆಯನವಗಡೆಯತನವೆ 
ಮೊಡನೆ ಸಲ್ಲದು ಸೂಳೆಯರ ಸುರೆ 
ಗುಡುಹಿಗಳ ರಸವಾದಿಗಳ ಸೇರುವೆಯಲೊಪ್ಪುವುದು 
ಫಡಯೆನುತ ನಾರಾಚದಲಿ ಬಲ 
ನೆಡನ ಕೀಲಿಸಿ ಪಿಂಗುಡಿಯ ಮುಂ 
ಗುಡಿಯ ಕಟ್ಟಿದನಂಬಿನಲಿ ಖಚರಾಧಿಪನ ರಥವ ೨೭ 


ನೂಕದಿರಲಾಹವಕೆ ಸಮ್ಮುಖ 
ವೇಕೆನುತ ಹತ್ತಿದನು ಗಗನವ 
ನಾ ಕಿರೀಟಿಯ ಗೆಲುವೆನೆಂದುಬ್ಬರದ ಬೊಬೈಯಲಿ 
ನಾಕನಿಳಯರ ಮಾರ್ಗದೊಳದ 
ವ್ಯಾಕುಳನುಭುಸಿದೊಡೆ ಲೋ 
ಕೈಕವೀರನಲಾ ಧನಂಜಯನಡರಿದನು ನಭವ ೨೮ 
" ಎಲವೊ ಕೌರವ ಸಹಿತ ಕಮಠನ 
ಕೆಳಗೆ ಧುವನಿಂ ಮೇಲೆಹೊಕ್ಕರೆ | 
ಕೊಲುವೆನಲ್ಲದೆ ಬಿಡುವೆನೇ ಫಡ ನಿಲ್ಲು ನಿಲ್ಲೆನುತ 
ತುಳುಕಿದನು ಕೆಂಗೊಲನಿನ ಮಂ 
ಡಲಕೆ ದಿಗ್ಮೆ ಯಾಯು , ನಭದಲಿ 
ಸುಳಿವ ಸುರರ ವಿಮಾನತತಿ ಚೆಲ್ಲಿದವು ದೆಸೆದೆಸೆಗೆ ೨೯ 
- ತಿರುಗಿ ನಿಂದನು ಖಚರಪತಿ ನಿ 
ಷ್ಣು ರವಿದೇನೈ ಪಾರ್ಥ ನೀ ಕಡು 
ಮರುಳೊ ಮೂಢನೊ ಡನೊ ಪಿತ್ತಭ್ರಾಂತಿ ವಿಹ್ವಲನೆ 
ಧುರದ ಕೌತುಕ ಗರಳ ಮೂರ್ಛಾ೦ 
ತರಿತ ಹೃದಯನೂ ನಿಲ್ಲು ಚಾಪದ 
ಶರವನುಪಸಂಹರಿಸಿ ನಮ್ಮಯ ಮಾತ ಕೇಳೆಂದ ೩೦ 

ಹುಲಿಯ ಮುರಿದೊತ್ತಿದೊಡೆ ಪಶು ಸಂ 
ಕುಲಕೆ ಸಂಕಟವೇನು ವಾಯಸ 
ಕುಲವ ಕೈ ಮಾಡಿದರೆ ಕೋಟಲೆಯೇನುಕೋಗಿಲೆಗೆ 
ಖಳರ ಕೊಪ್ಪರಿಸಿದೊಡೆ ಸುಜನರ 
ತಲೆಗೆ ವೇದನೆಯೇನುಕೌರವ | 
ಕುಲವನದ್ದಿ ದರೇನು ಜಠರದ ಶೂಲೆ ನಿನಗೆಂದ ೩೧ 

ಹೋದ ಮಾರಿಯ ಕರೆದು ಮನೆಯೊಳ 
ಗಾದರಿಸಿದವರುಂಟೆ ನೀರಲಿ 
ನಾದ ಕೆಂಡವನುರುಹಿ ಮುಡಿದವರುಂಟೆ ಮಂಡೆಯಲಿ 
ಕೈದು ಮುರಿದೊಡೆ ಹಗೆಗೆ ತನ್ನ ಯ 
ಕೈದು ಕೊಟ್ಟವರುಂಟೆ ಕುರುಪತಿ 

ದಡೀತನ ಬಿಡಿಸಿಕೊಂಬಿರೆ ಲೇಸು ಲೇಸೆಂದ ೩೨ 
- ಜನಪ ನೀತಿಯೊ ಮೇಣುಬೆಳೆಯ 
ತನವೊ ಬಿಲುಜಾಣಿಕೆಯೋ ಬಿಂಕವೊ 
ನಿನಗೆ ಕದನದ ಕಲುಹೆಯೋ ನಾವರಿಯೆವಿದನೀಗ 
ಬನಕೆ ಮರಳೆ ಮರುಳೆ ನೀ ಪುದು 
ಮನೆಯ ಹಾವನು ಹದ್ದು ಹಿಡಿದರೆ 
ಮನಕತವ ಮಾಡುವರೆ ಬಿಜಯಂಗೈಯಿ ನೀವೆಂದ ೩೩ 

ನಟರಲಾ ನೀವ್ ಅಸುರಪುರ ಚಾ 
ವತೆಯರೆ ಚತುರೋಕ್ತಿಗಳ ಲಟ 
ಮಟಿಸಿದರೆ ನಾ ಮರಳುವೆನೆ ಬಿಡು ಬಿಡು ಸುಯೋಧನನ 
ಕಟು ಮಧುರ ವುರಿ ಸೀತವತಿ ಸಂ . 
ಕಟವು ಸುಖ ವಿಷವಮೃತವಾವುದು 
ಘಟಿಸಿತಸ್ರಜನಾಜ್ಞೆಯಿದು ನಮಗೆಂದನಾ ಪಾರ್ಥ ೩೪ 


೨೩೫ 


೨೧ ] 


ಅರಣ್ಯ ಪರ್ವ 


ಧರ್ಮವಾಗಲಿ ಮೇಣು ಜಗದಲ 
ಧರ್ಮವಾಗಲಿ ರಾಜ ಮಂತ್ರದ 
ಮರ್ಮವಾಗಲಿ ನೀತಿ ಬಾಹಿರವಾಗಲದು ಮೇಣು 
ಧರ್ಮಪುತ್ರನ ಬೆಸನು ವೈದಿಕ 
ಧರ್ಮವೆಮಗದು ರಾಜ ಮಂತ್ರದ 
ನಿರ್ಮಲಿನ ಮತವೆಮಗೆ ಬೇರೊಂದಿಲ್ಲ ಮತವೆಂದ ೩೫ 
- ನುಸುಳುಗಂಡಿಯಿದಲ್ಲ ಕೌರವ 
ವಸುಮತೀಶನನಕಟ ಬಿಡು ನಿ 
ನ್ನು ಸುರಿಗುಬ್ಬಸ ಮಾಡೆನಂಘ್ರಗಳಾಣಿ ಧರ್ಮಜನ 
ಮಸಗುವರೆ ಹಿಡಿ ಧನುವನೆನುತೆ 
ಬ್ಬಿಸಿದನವಿರಳ ಶರವನಾತನ 
ಮುಸುಕಿದವು ಮುಕ್ಕುರಿಕಿದವು ರಥ ಸನ್ನಿವೇಶದಲಿ ೩೬ 
- ಕೋಲ ಬರಿದೇ ಬೀಯ ಮಾಡದಿ 
ರೇಳು ಫಲುಗುಣ ಮರಳು ನೀ ದಿಟ 
ಕೇಳುವರೆ ನಾವಿವನ ಕಟ್ಟಿದೆವಿಂದ್ರನಾಜ್ಞೆಯಲಿ 
ಪಾಲಿಸಾ ನಿಮ್ಮಯ್ಯ ಬೆಸಸಿದ 
ನೇಳಿಸದೆ ಕೇಳೆನಲು ಕೆಂಗರಿ 
ಗೋಲ ತೂಗುತ ಪಾರ್ಥ ನುಡಿದನು ಚಿತ್ರಸೇನಂಗೆ ೩೭ 
- ಕುರುಪತಿಯ ಕಟ್ಟು ವೊಡೆ ಸುರಪತಿ 
ಕರೆದು ಬೆಸಸಿದ ನಿನಗೆಯವಗೆ 
ಮೃ ರಸ ನೇಮವಕೊಟ್ಟ ಕುರುಪತಿಯ ಬಿಡಿಸೆಂದು 


ಸುರಪತಿಗೆ ಕೃತಕಾರ್ಯ ನೀನಾ 
ಗಿರಲು ನಾವಕೃತಾರ್ಥರಾಗಿಯೆ 
ಮರಳಿ ಭೂಪನ ಕಾಂಬೆವೈಸಲೆ ಜಾಣನಹೆಯೆಂದ ೩೮ 

ಬಿಡುವೆಯಾದರೆ ನೃಪನ ಸೆರೆಯನು 
ಬಿಡಿಸುವೆನು ಮೇಣಲ್ಲದಿರ್ದೊಡೆ 
ಬಿಡಿಸುವೆನು ನಿನ್ನು ಸುರ ಸೆರೆಯನು ನಿನ್ನ ದೇಹದಲ್ಲಿ 
ನುಡಿಗೆ ತೆರಹಿಲೇಳೆನುತ ಕೈ 
ಗಡಿಯಲೆಚ್ಚನು ಕಾಲ ಕೂಟದ 
ಕಡಲು ಕವಿವಂದದಲಿ ಕವಿದವು ಪಾರ್ಥನಂಬುಗಳು ೩೯ 
- ಕಡಿದನರ್ಜುನನಂಬನೀಸವ 
ಗಡವಿದೇಕೆ ಮರುಳೆ ಕೆಂಡವ 
ಮಡುಲೊಳಿಕ್ಕುವುದರ್ತಿಯೇ ಸಂಧಾನ ನಿಮಗೆಮಗೆ 
ಬಿಡುವೆನಿಸಿಬರ ಸೆರೆಗಳನು ನಿ 
ನೋ ಡೆಯನಲಿಗೆ ಕೊಂಡು ನಡೆಯಂ 

[ ೪೦ 
ದೊಡನೆ ಬಂದನು ಧರ್ಮರಾಯನ ಬಳಿಗೆ ಖಚರೇಂದ್ರ 

ಸೋಲವೆಮ್ಮದು ನಿಮ್ಮ ತಮ್ಮನೆ 
ಮೇಲುಗೈ ನಿಮ್ಮಡಿಗಳಾಜ್ಞಾ 
ಪಾಲಕರು ಭೀಮಾರ್ಜುನರು ಮಾದ್ರೀಕುಮಾರಕರು 
ಕಾಳಗದೊಳೆನ್ನ ಖಳ ಖಚರರ 
ಧೂಳಿಪಟ ಮಾಡಿದನು ಲಕ್ಷ್ಮಿ 
ಲೋಲ ನಿಮಗೊಲಿದಿಹನು ಗದುಗಿನ ವೀರ ನಾರಯಣ 


ಇಪ್ಪತ್ತೊಂದನೆಯ ಸಂಧಿ 


ಸೂ ಕಳುಹಿದನು ಯಮಸೂನು ವಂಶ 
- ಪ್ರಳಯನನು ಪ್ರಾಯೋಪವೇಶವ 
ತಿಳುಹಿ ದೈತ್ಯರು ಸಂತವಿಟ್ಟರುಕೌರವೇಶ್ವರನ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಕೌರವ ನೃಪನ ತಂದು ಕೈ 
ಪಾಳುವಿನ ಚರಣಾಗ್ರದಲಿ ಕೆಡಹಿದನು ಕಲಿಪಾರ್ಥ 
ತೋಳ ಹಿಂಗಟ್ಟುಗಳ ಮೋರೆಯ 
ಕಾಳಿಕೆಯ ಬಿಡುದಲೆಯ ನೀರೊರೆ 
ವಾಲಿಗಳ ಕುರುಭೂಪನಿದ್ದನು ತಮ್ಮ ದಿರು ಸಹಿತ ೧ 
- ಕೋಳಿ ಸೆರೆಯನ್ನು ನಿಮ್ಮ ಸಹಭವ 
ರೆಲ್ಲರೂ ಕಡುಮೂರ್ಖರಿದು ನಿ 
ಮ್ಮೆಲ್ಲರಿಗೆ ಮತವೈಸಲೇ ನಾವೆಂದು ಫಲವೇನು 
ಖುಲ್ಲರಿವದಿರ ಬಿಡಿಸಿದೊಡೆ ತಳು 
ವಿಲ್ಲದಹುದಪಘಾತ ಸಾಕಿ 
ನೈಲ್ಲಿಯದು ನಯ ಬೀಳುಗೋಡಿ ನೀವೆಂದನಾ ಖಚರ ೨ | 

ಮಾನಭಂಗವೆ ಬರಲಿ ಮೇಣಭಿ 
ಮಾನವಾಲಿಂಗಿಸಲಿ ಚರಣದೊ 
ಇಾನತರ ಪಾಲಿಸುವುದೇ ಕೃತ್ರಿಯರ ಧರ್ಮವಿದು 


ನೀನೆಮಗೆ ಬಾಂಧವನೆನುತ ಸ 
ನ್ಯಾನದಲಿ ಕಳುಹಿದನು ಬಳಿಕು 
ದ್ಯಾನದಲಿ ದೇವೇಂದ್ರನೆತ್ತಿದನಳಿದ ಖೇಚರರ - ೩ 

ಕಳುಹಿದನು ಖೇಚರನನವನಿಪ 
ತಿಲಕ ನೋಡಿದನೀತನನ) ನಿಜ . 
ಲಲನೆಯನು ಕರೆದನು ಸುಯೋಧನ ನೋಂದನಕಟೆನುತ 
ನಳಿನಮುಖಿ ಹೆಡಗೆಯ ಬಿಡುಕಲು 
ನೆಲನು ಹಾಸಿಗೆ ಹಂಸತಲ್ಪದ 
ಪಳಿಕಿನಲಿ ಪವಡಿಸುವಗೀ ವಿಧಿಯೇ ಶಿವಾಯೆಂದ 

ಬಂದಳಬುಜಾನನೆ ಸುಯೋಧನ 
ನಂದವನು ನೋಡಿದಳು ಸುಯ್ದಳು 
ಬೆಂದ ವಿಧಿ ಬಂಧನವ ತಂದುದೆ ಸಾರ್ವಭೌಮರಿಗೆ 
ಒಂದುಕ್ಕೆ ಗಲ್ಲದಲಿ ಬಿಡಿಸಿದ 

ಭುಜದ ಪಾಶವ 
ನಿಂದುಮುಖ ದುರಿಯೋಧನನ ದುಶ್ಯಾಸನನು ಸಹಿತ ೫ 


೨೩೬ ಮ ಹಾ ಭಾರ ತ 

[ ಸಂಧಿ 
ಕೆಳದಿಯರ ಕೈಯಿಂದ ಕೊಯಿದ 

ಬಿಡಿಸಿದಧರಯ ವಿಷಾದದ 
ತುಳಿದ ಕೌರವನನುಜ ವರ್ಗದ 

ತಡಿಯ ಚಿತ್ರದ ನೆಯ್ದೆ ಬೇರೊಂ 
ಬಲು ಹುರಿಯನೇಣುಗಳನವದಿರ ಗೋಣುಗಳು ಮಣಿಯೆ ದೆಡೆಯಲಿದ್ದುದು ಬೀಳುಕೊಂಡನು ಧರ್ಮನಂದನನ 
ಅಳಲಿಸಿದನೇ ಖಚನಾತನ 

ಒಡನೆ ಬಂದರು ರಾಣಿಯರು ಕೈ 
ಕೊಲಿಸಬೇಹುದು ಕಳುಹಿ ಕಷ್ಟವ 

ಗುಡಿಯವರ ಸುದ್ದಿಯಲಿ ಸೂಸಿದ 
ಬಳಸಿದಿರಿ ಭೂಪಾಲಯೇಂದಳು ನಳಿನಮುಖಿ ನಗುತ ೬ . ಪಡೆಯು ನಿಮಿಷಕೆ ನೆರೆದುದಿನಸುತ ಸೌಬಲರು ಸಹಿತ ೧೩ 
ಅರಸ ತೊಂದ್ರೆ ಮರ್ದನಕೆ ವು 

- ಭಟರ ಬೊಬ್ಬೆಗಳಡಗಿದವು ಬಾ 
ಲ್ಲರುಗಳಿಲ್ಮಗೊತ್ತುವವು ಕಲು 

ಯು ಟಿಗಳಾಡವು ಮಂದಿ ನಿಕರಕೆ 
ಹರಳು ಮಜ್ಜನಭೋಗಿಸುವರೆ ಸಿತಾಂಬು ತಿಳಿಗೊಳನು ಪಟಹ ಪಣವ ಮೃದಂಗವಿದ್ದವು ಮೌನದೀಕ್ಷೆಯಲ್ಲಿ 
ಹರಿಣ ಶಾರ್ದೂಲಾದಿ ಚರ್ಮಾಂ 

ಚಟುಲಗಜ ಹಯ ರಥದವರು ಲಟ 
ಬರವೆ ಸಮಕಟ್ಟೆಮಗೆ ರತ್ನಾ 

ಕಟಿಸದಿದ ರು ಕೌರವೇಂದ್ರನ | 
ಭರಣವೇ ರುದ್ರಾಕ್ಷಿಯೆಂದಳು ನಗುತ ತರಳಾಕ್ಷಿ 

ಕಟಕ ದುಮ್ಮಾನದಲಿ ಬಂದುದು ಹಸ್ತಿನಾಪುರಕೆ ೧೪ 
* ವಾರುವವು ವಟಶಾಖೆ ಗಿರಿಗಳು 

ಹೋಗಲಿ ಪಾಳೆಯ ಪುರವನೆಂದು 
ತೋರಕರಿಗಳು ಭದ್ರಗಜ ವನ | 

ಬೈಗದ ಬೆಳೆ ಸಿರಿವಂತನೆತ್ತಿದ 
ಭೂರಹದ ನೆಳಲೆಮಗೆ ಸತ್ತಿಗೆ ಪಲ್ಲವವಾತ 

ದುಗುಡದಲಿ ಕುಳ್ಳಿರ್ದನಾ ಸುರನದಿಯ ತೀರದಲಿ 
ಚಾರು ಚಾಮರ ಕಿರುಮೊರಡಿ ವಿ 

ಹೊಗೆವ ಮೋರೆಯ ನೆಲಕೆನೆಟ್ನಾ 
ಸ್ವಾರ ಪೀಠವು ಹಂತಿಗಾರರು 

ಲಿಗಳ ನಿಖಿನೇಂದ್ರಿಯದರೋಚಕ 

[ ೧೫ 
ಭೂರಿ ಸರ್ಪಾವಳಿಗಳರಮನೆ ಹೊದರು ಹೊಸ ಮೆಳೆಯ ೮ . ಬಿಗಿಯೆ ಬೇಗೆಯ ಬೇಸರಿನ ಬಿಸುಗುದಿಯ ಸುಯ್ಲಿನಲಿ 
ಈ ವಿಪತ್ತಿನ ನಿಮ್ಮಡಿಯ ಸಂ 

* ತರಿಸಿ ಗಂಗಾಜಲವ ಗೋಮಯ 
ಭಾವಿಸುವರೆಮಗಾದ ವಸ್ತುಗ. 

ವೆರಸಿ ಕುಶ ಸಮಾರ್ಜನೆಯ ವಿ 
ಈ ವಿಧಿಗಳೇಕೆಮ್ಮ ಬಾಳಿಕೆಯೆಂದು ದುಗುಡದಲಿ 

ಸರಿಸಿ ಪರಿಕರ ಶುದ್ಧಿಯಲ್ಲಿ ಪಸರಿಸಿದ ಬರ್ಹಿಯಲಿ 
ದೇವನಿರ್ಪನು ಧರ್ಮಸುತನಿ | 

ನಿರಶನವ್ರತವೆಂದು ಮಂತ್ರೋ 
ನ್ಯಾವುದುಚಿತಾನುಚಿತವೆಂಬುದ 

ಚರಿತ ಸಂಕಲ್ಪದಲಿ ಕೌರವ 
ಭಾವನವರೇ ಬಲ್ಲಿರೆಂದಳು ದೌಪದಾದೇವಿ 

ರರಸ ಪವಡಿಸಿದನು ಕೃತಪ್ರಾಯೋಪವೇಶದಲಿ ೧೬ 
ಮಾನಿನಿಯ ಕಟಕಿಯ ಮಹಾಸ್ತಕೆ 

ಹೋಗಿಸಬೇಡಾರುವನು ಕಣಿರ್ಣಾ 
ಮಾನವನು ಮರೆಗೊಂಡು ಕಲುಪ್ತ 

ದಿಗಳು ಮೊದಲಾಗೆಂದು ದಡ್ಡಿಯ 
ಧ್ಯಾನನಿದ್ದನು ಚಿತ್ರದಲ್ಲಿ ಬೇರೊಂದ ಚಿಂತಿಸುತ 

ನುಗುಳುಗಂಡಿಯ ಕಾಹ ಕೊಟ್ಟನು ತನ್ನ ಬೇಹವರ 
ಭಾನುಮತಿ ಕೈಮುಗಿದಳೀ ಕ 

ದುಗುಡದಲಿ ಪರಿವಾರ ಬಂದೋ 
ರ್ಣಾನುಗತ ತಾಟಂಕ ಮುದ್ರೆಯ 

ಲಗಿಸಿ ಹೊರಗೆ ಹೋಗುತಿರ್ದುದು 

[ ೧೭ 
ನೀನೆ ದಯಗೈದೆಯೆಂದೆರಗಿದಳು ಚರಣದಲಿ ೧೦ ನಗುತ ಹೊಕ್ಕಳು ಭಾನುಮತಿ ಕಂಚುಕಿಯನೊಡೆನೂಕಿ 
ಎತ್ತಿದನು ರಾಣಿಯನು ನೃಪ ತಲೆ 

ಏನು ದಿಟ ಸಂಕಲ್ಪವಿನಿತಕೆ 
ಗುತ್ತಲೇ ನಿನಗೆ ಬಂದಾ 

ನಾನು ಹೊರಗೆ ಹೋಗುವೆನೇಳು ಕೃ 
ಪತ್ತು ನಮ್ಮದು ನಮ್ಮ ತೊಡಕಿನ ತೋಟಗಳು ನಿನಗೆ ಶಾನುವನು ಬೀಳುವೆವು ನಡೆ ಭಾಗೀರಥೀ ಮಡುವ 
ಹೆತ್ತ ತಾಯ ಗಾಂಧಾರಿ ಸತಿ ನಾ 

ಮಾನನಿಧಿಯೇ ವಿವಿಧ ಗರಳ ವಿ . 
ವಿಡಿಗಳಕಟಕಟ ನೀ ದು . 

ತಾನವನು ತರಿಸುವೆನು ನಿಶ್ಚಯ 
ಶೃತ್ತನಾಗದಿರೆಂದು ನುಡಿದನು ನೃಪತಿ ಕೌರವಗೆ ೧೧ ವೇನು ನಿರಶನ ಮರಣವೇಕೆಂದಳು ಸರೋಜಮುಖಿ ೧೮ | 
- ದ್ರೋಣರೆಂದುದ ಮಾಡೆ ಭೀಷ್ಮನ 

ತರುಣಿ ನೀ ಹೆಸರಿಸಿದವು ದು 
ವಾಣಿ ವಿಷವೈ ನಿನಗೆ ವಿದುರನು 

ರ್ಮರಣ ಸಾಧನವಮಲ ದರ್ಭಾ 
ರಾಣಿಕವ ನಿನ್ನಲ್ಲಿ ಬಲ್ಲನೆ ಬಗೆಯೆ ನೀನಿವರ 

ಸರಣವಿದು ಪಾವನವಲಾ ಪ್ರಾಯೋಪವೇಶದಲಿ 
ಪ್ರಾಣವಾಯುಗಳವರು ಸುಭಟ 

ಪರಿಹರಿಸುವೆನು ದೇಹವನು ಸುಡ 
ಶ್ರೇಣಿ ದೇಹಕೆ ನಿನ್ನ ತನು ನಿ 

ಲರಸುತನವನು ಪಾಂಡುಪುತ್ರರ 
ತಾಣವದರಿಂದಾಯ್ತು ಪರಿಭವವೆಂದನಾ ಭೂಪ ೧೨ ಕರುಣ ಕಲುಷಿತ ಕಾಯವಿದ ನಾ ಧರಿಸುವೆನೆಯೆಂದ ೧೯ 


[ ೨೭ 


೨೩೭ 
ಅರಣ್ಯ ಪರ್ವ 
- ೨೧ ] 

ಏನು ದರ್ಭಾಸ್ತರಣ ಶಯನವಿ 
ಈ ನಿರಾಹಾರವು ನಿರರ್ಥಕ 

ದೇನು ಕಾರಣ ನಿರಶನ ವ್ರತ 
ವೇನನೆಂಬೆನು ಜೀಯ ಮುರಿದಭಿ 
ಮಾನ ಬೆಸುವುದೆ ಬಣ್ಣವಳಿವುದೆ ಬಂದ ದುರಿಯಶದ ವೇನು ಸಾಧಿಸಲಾದುದೀ ಪ್ರಾಯೋಪವೇಶದಲಿ 
ಆ ನದೀಸುತ ವಿದುರರೆಂದುದ 

ಏನು ಸಿದ್ದಿಯಿದಕ್ಕೆ ಮೊಹಿದ | 
ನೀನುಪೇಕ್ಷಿಸಿ ಕಳೆವೆ ಹೆಂಗಸು 

ಮೌನಮುದ್ರೆಯ ಬಿಸುಟು ಹೇಳೆ 
ನೀನರಿಯೆಯೆನಬೇಡ ಚಿತ್ತೆಸೊಂದು ಬಿನ್ನಪವ ೨೦ ನ್ಯಾಣಿಯೆನುತವೆ ಹಳೆಯ ಹಣಿಯಲಿ ಚಾಚಿದಳು ಮಗನ 
ತಮ್ಮ ನೆರೆ ದಟ್ಟೆ ಸಿ ರಣದಲಿ 

- ತಾಯೆ ಹೇಳುವುದೇನು ಪಾಂಡವ 
- ನಮ್ಮ ಬಿಡಿಸಿದರವರು ನೀವಿ 

ರಾಯರುಳುಹಿದ ವೊಡಲದನಿದ 
- ನೈಮ್ಯ ಹಿಂದಣ ಹಳಿವ ನೋಡಿದರೆಂದು ಯಮಸುತನ ರಾಯಸವ ನಾ ಹೇಳಲರಿಯೆನು ಹೊರಗೆ ಕೇಳುವುದು 
ನಮ್ಮ ನಗರಿಗೆ ಕರೆಸಿ ಧರೆಯನು 

ನೋಯಲೇತಕೆ ನಿಮಗೆ ಮಕ್ಕಳು 
ತಮ್ಮ ಪಟ್ಟಣ ಸಹಿತ ಕೊಟ್ಟರೆ 

ತಾಯೆ ನೂರುಂಟನಿಬರಲಿ ಕುಂ 
ನಿಮ್ಮನೀಗಲು ಲೋಕ ಮೆಚ್ಚುವುದೆಂದಳಿಂದುಮುಖಿ ೨೧ ದಾಯಿತೊಂದ್ರೆ ಸಲೆ ಮನೋವ್ಯಥೆಯೇಕೆ ನಿಮಗೆಂದ ೨೮ 
ಕರೆಸಿದರೆ ದಿಟ ಬಾಗರವರಾ 

ಮಾಡಿದೆನು ಸಂಕಲ್ಪವಿದರೊಳು 
ಧರಣಿಯನು ಕೈಕೊಂಡು ನಿಲುವರು 

ಗೂಡ ಕಳಚುವೆನು 
ವರುಷ ಹದಿಮೂರಾದಡಲ್ಲದೆ ಮೆಟ್ಟರೀ ನೆಲವ 

ನೋಡಿ ಸಂತಸ ಪಡುವುದಾ ದುಶ್ಯಾಸನಾದಿಗಳ 
ಅರಿಗಳುಪಟಳದಿಂದ ತಪ್ಪಿಸಿ 

ಕೇಡಿಗನು ಕುರುವಂಶಕೆಂದಿಳೆ 
ಮರಳಿಚಿದ ಜೀವೋಪಕಾರಕೆ 

ಯಾಡುವುದು ತನ್ನೊಬ್ಬನನು ನಾ 
ಕುರುಕುಲಾಗ್ರಣಿ ಲೇಸು ಮಾಡಿದನೆಂಬುದೀ ಲೋಕ ೨೨ ಮೂಡಿದೆನು ನೆರೆ ಮುಳುಗಿದೊಡೆಕುಲಕೆಲ್ಲ ಲೇಸೆಂದ ೨೯ 
- ನುಡಿದವಧಿ ಹದಿಮೂರು ವರುಷದ 

ಉಸುರು ಬೀಯದ ಮುನ್ನ ರಾಜವ 
ಹೆಡತಲೆಯನೊಡೆದದ್ದು 

ನೊಸೆದು ಕೊಟ್ಟೆನು ಪಟ್ಟ ಬಂಧನ 
ಪೊಡವಿಯರ್ಧಕೆ ಬಲೆಯ ಬೀಸದೆ ಬಿಡುವರೇ ಬಳಿಕ ದೊಸಗೆಯಲಿ ಕೌತುಕವನೀ ಕಿವಿಯಾರೆ ಕೇಳುವೆನು 
ನುಡಿಯ ಸಲಿಸದ ಮುನ್ನ ನೀ ಕೊ 

ಅಸುವನಳುಕದೆ ಬಿಡುವೆನೌ ಶಂ . 
ಟ್ರೋಡೆಕೃತಜ್ಞತೆ ತಪ್ಪುವುದು ಮಿಗೆ 

ಕಿಸದೆ ದುಶ್ಯಾಸನಗೆ ಪಟ್ಟವ 
ನುಡಿಯಲಮ್ಮೆನು ರಾಜಕಾರ್ಯವನೆಂದಳಿಂದುಮುಖಿ ೨೩ ನೆಸಗಿ ನಡೆಯಳ ತಾಯೆ ಬಿಜಯಂಗೈಯಿ ನೀವೆಂದ ೩೦ 
- ಮರೆವ ಹಗೆಯೇ ನಾವು ಮಾಡಿದ 

ಆ ಸಮಯದಲ್ಲಿ ವಿಗತ ನಯನ ಮ 
ನರಿಯೆಲಾ ಮೂದಲಿಸಿ ಮರ್ಮವ 

ಹೀಶ ಬಂದನು ಜನಪದದ ವಿ - 
ನಿರಿವ ಸುರಗಿ ಕಣಾ ಸದಾ ಪಾಂಚಾಲೆ ಪವನಜರು ನ್ಯಾಸದುಗ್ಗ ಡಣಿಯಲಿ ವಿದುರನ ಹೆಗಲ ತೋಳಿನಲಿ 
ಮರುಗಲೇತಕೆ ಭಾನುಮತಿ ನಿ 

ಆಸರಿನ ಬೇಗುದಿಯ ಬೆಂಕಿಯ 
ನ್ನು ರುವ ಮಗನಲಿ ರಾಜ್ಯಭಾರವ 

ಬೇಪರಿನ ಬಿಸುಸುಯ್ದ ರಾಣಿ 
ಹೊರಿಸಿ ಬದುಕುವುದನ್ನ ಕಾಡದೆ ಹೋಗುನೀನೆಂದ ೨೪ ವಾಸಕುಲವಿದಿರೆದ್ದು ದಖಿಳಾಭರಣ ರಭಸದಲಿ - ೩೧ 
ಸಾಕು ಸಾಕೀ ಮಾತಿನಲಿ ನವ 

ಸಂತವಿಡಿರೇ ಮಗ ನಿಜ ದೇ 
ಗೇಕೆ ರಾಜ್ಯದ ಪಟ್ಟ ವಾಯು ವಿ 

ಹಾಂತ ಕೃತ ಸಂಕಲ್ಪ ಗಡ ನೃಪ 
ವೇಕಿಗಳಿಗಧಿದೈವವೇ ತಾಸು ಹಿರಿದಲ್ಲ 

ನಂತರಂಗವ ಕರೆಸಿಯೆಂದಳಲಿದಳು ಗಾಂಧಾರಿ 
ಮೂಕಭಾವದ ದೀಕ್ಷೆ ತನಗೆಂ 

ಭ್ರಾಂತಿ ಬಿಗಿದಿದೆ ಚದುರ ಚಿತ್ತಕೆ 
ದಾ ಕಮಲಮುಖಿಯಿದ್ದ ಳಿತ್ತಲು 

ಚಿಂತೆ ಬೇರೊಂದಾಯ್ತು ರಾಯನ 
ನೂಕಿದವು ದಂಡಿಗೆಗಳರಮನೆಯಿಂದ ಸಂದಣಿಸಿ ೨೫ ಹಂತಿಕಾರರು ಬರಲಿ ಹಿಡಿಯಲಿ ನಿರಶನ ವ್ರತವ | - ೩೨ 
ಬಂದಳಾ ಗಾಂಧಾರಿ ಸೊಸೆಯರ 

ಸಾಕು ಮಗನೆ ದುರಂತ ಚಿಂತೆಯಿ . 
ವೃಂದ ಸಹಿತುರವಣಿಸಿ ಹೊಕ್ಕಳು 

ದೇಕೆ ಸಂಕಲಾಭಿಯೋಗ 
ನಿಂದು ನೋಡಿದಾತನಿರವನು ಕುತೆರ) ಹಕ್ಕೆಯಲಿ 

ವ್ಯಾಕುಲತೆ ಬೇಡೇಳು ಪಾಲಿಸು ಸಕಲ ಭೂತಳವ 
ಕಂದಿದಳು ಕಡುಶೋಕಶಿಖಿಯಲಿ 

ಆ ಕುಮಾರರ ಕರೆಸಿ ಗುಣದಲಿ 
ಬೆಂದಳೇನೊ ಮಗನೆ ಹಾಸಿಕೆ 

ಸಾಕುವುದು ಜೀವೋಪಕಾರಕೆ 
ಯಂದ ಲೇಸಾಯ್ಕೆನುತ ಕುಳಿರ್ದಳು ಸವಿಾಪದಲಿ ೨೬ ಕಾಕ ನೆನೆಯದಿರೆನುತ ಮುಂಡಾಡಿದನು ನಂದನನ ೩೩ 


೨೩೮ ಮ ಹಾ ಭಾರ ಕ 

[ ಸಂಧಿ 
- ಸವೆದುಹೋಯ್ತಾಯುಷ್ಯ ತನಗಿ 

ಈಸು ದಿನ ಸಾಮಾಜ್ಯ ಸೌಖ್ಯ ವಿ 
ವನಿಯಾಗದು ಮರೆ ಯುಧಿಷ್ಠಿರ 

ಲಾಸದಲಿ ಬಳಸಿದನು ಸಾಕಿ 
ಪವನಜರು ನಿನಗನ್ಯರೇ ಕರೆಸುವುದು ರಾಜ್ಯದಲಿ 

ನೀ ಶರೀರವ ನೂಕಿ ನಿಲುವೆನು ಮುಕ್ತಿ ರಾಜ್ಯದಲಿ 
ಅವರುಗಳ ನಿಲಿಸುವುದು ನೆಲದ | 

ಆಸೆಯವನಿಯೊಳಿಲ್ಲ ವಿಷಯಾ 
ರ್ಧವನು ದುಶ್ಯಾಸನಗೆ ಕೊಡುವುದು 

ಭ್ಯಾಸಿಗೊಮ್ಮೆ ವಿರಕ್ತಿ ದೆಸೆಯಹು 
ನಿಮಗೆ ಚಿತ್ರಕೆ ಬಹರೆಯೆಂದನು ತಂದೆಗವನೀಶ ೩೪ ದೈಸಲೇ ಗುರು ನೀವು ಬೆಸಸುವುದೆಂದನಾ ಭೂಪ ೪೧ 
- ಆದರವರಂತಿರಲಿ ನಿನಗಿ . 

ಕೇಳಿದೆವು ಹಿಂದಾದ ಖೇಚರ 
೩ ದುರಾಗ್ರಹ ಬೇಡ ನಿನಗಳಿ 

ರೂಳಿಗಳವನಡಹಾಯು ನಿಮ್ಮುವ 
ವಾದೊಡೀ ಕುರುವಂಶವಳಿವುದು ಪುಟ್ಟ ವಾವನಲಿ 

ನೋಲಯಿಸಿದಂದವನು ನಿನಗದರಿಂದ ಪರಿಭವವ 
ಬೀದಿಗಲಹದೊಳೊಮ್ಮೆ ಪೈಸರ 

ತಾಳದಂತಿರಲವರ ಕರೆಸುವೆ 
ವಾದಡದು ಪರಿಹರಿಸಿದವರೇ . 

ವೇಳು ಭೀಮಾರ್ಜುನರ ನಿನಗಿ 
ಸೋದರರಲಾ ಹೆಚ್ಚು ಕುಂದೇನೆಂದನಂಧನೃಪ ೩೫ ನ್ಯಾಳು ಕೆಲಸದೊಳಿರಿಸಿ ನಡೆಸುವೆನೆಂದನಾ ಭೀಷ್ಮ ೪೨ 
ಕಲಹ ಬೀದಿಯೊಳಾಯ್ತು ಕಟ್ಟಿದ 

ಮೊದಲು ಧೃತರಾಷ್ಟಂಗೆ ತಾ ಜನಿ 
ರಳಿ ವಿನೋದದಲಹಿತರದ ಹೊ 

ಸಿದುದು ಬಳಿಕೀ ದೇಹ ಧರ್ಮಜ 
↑ಳೆದು ತಂದನು ಪಾರ್ಥನೆಮ್ಮಯ ತೋಳನೇಣುಗಳ ನುದರದಿಂದವೆ ಬಂದುದಿನ್ನವರೊಡನೆ ಮತ್ಸರವೆ 
ನಳಿನಮುಖಿ ಕಡು ಮಾಳಿಯಲಿ ಮೂ 

ಅದು ನಿಲಲಿ ದುರ್ವಿಷಯವೆರಾ 
ದಲಿಸಿ ಕೊಯ್ದಳು ತನಗೆ ಭಂಗದ 

ಗ್ಯದಲ್ಲಿ ದೇಹವ ಬಿಡುವೆನಲ್ಲದೆ 
ಲುಳಿವುದೆತ್ತಣ ಮಾತು ಕರುಣಿಸು ಬೊಪ್ಪ ನೀವೆಂದ ೩೬ ಬೆದರು ಭಂಗದೊಳಿಲ್ಲ ಬಿಜಯಂಗೈಯಿ ನೀವೆಂದ ೪೩ 
ದೋಷ ನಿಮಗಿಲ್ಲೆನ್ನ ಮೇಲಧಿ 

- ನಾವು ಪಡಿಬಾಹಿರರು ಬೀಯದ 
ಲಾಷೆಯನ್ನು ಬಿಡಿ ನಿಮ್ಮ ಮಗ ಕುಲ 

ಸೇವಕರು ಸಮಹಂತಿಗಾರರಿ 
ಭೂಷಣನಲಾ ಧರ್ಮಪುತನಾತನಲಿ ಹುರುಡಿಸುವ ಗೀವು ದೃಢಮುದ್ರಿತಾಂತರ್ವಾನಸಾಮೃತವ 
ರೋಪವುಂಟೇ ತನಗೆ ನಿಮಗಿದು 

ಭೂವಧುವ ಬೆಳೆಸು ಕಾನನ 
ದೂಷಣವೆ ತಾನಲ್ಲ ನಾನಾ 

ಜೀವಿಗಳು ತಮ್ಮೊಲಿದುದಾಗಲಿ 
ಘೋಷಿಸುವೆನೈ ಪಾಂಡು ಸುತರರಸಾಗ ಬೇಕೆಂದು . ೩೭ ಸಾವುದನುಚಿತವೆಂದು ನುಡಿದರು ಭೀಷ್ಮ ಗುರು ಕೃಪರು 
- ಸಾರವೀ ನುಡಿ ಕಟಕಿಯಲ್ಲಿ ವಿ 

- ಎಮ್ಮ ನುಡಿಗಳಪಥ್ಯವಾದರೆ 
ಚಾರಪರರಿಗೆ ನಿಮ್ಮ ಚಿತ್ತಕೆ 

ನಿಮ್ಮ ಕರ್ಣಾದಿಗಳ ಕರೆಸುವು 
ಬಾರದಿದ್ದರೆ ನಿಲಲಿ ದುಶ್ಯಾಸನನ ಕರೆಸುವುದು 

ಎಮ್ಮ ನುಡಿಗವರೆಂದ ಮಾತನುಸಾರಿಯೆನಿಸಿದರೆ 
ಸೇರಿಸುವುದವನಿಯನು ಮೇಣಿದು 

ಒಮ್ಮೆ ಕೈಕೊಂಬುದು ವೃಥಾ ನೃಪ 
ಭಾರವೇ ನಿಮ್ಮ ಮನೆಗೆ ವಿ 

ಧರ್ಮವನು ಬಿಡಬೇಡ ಸಮರವ 
ಸ್ವಾರದಿಂದವೆ ಬಿಜಯ ಮಾಡೆನುತ ಮುಂದಾದ ೩೮ ನೆಮ್ಮಿ ಸಾವುದು ಗುಣವು ಗರುವರಿಗೆಂದನಾ ಭೀಷ್ಮ ೪೫ | 
ಮುನಿಸಿನಲಿ ಧೃತರಾಷ್ಟ್ರ ತನ್ನರ 

- ಕದನವಾರಲಿ ಪಾಂಡು ಸುತರಲಿ 
ಮನೆಗೆ ತಿರುಗಿದನಿತ್ಯ ನಾರೀ 

ಕದಡ ಮಾಡುವುದುಚಿತವೇ ನಮ 
ಜನವನೆಲ್ಲವ ಬೀಳುಕೊಟ್ಟನು ಬೈದು ಖಾತಿಯಲಿ ಗಿದಿರು ಬಳಿಕಾರುಂಟು ಭಾರತ ವರುಷ ಸೀಮೆಯಲಿ 
ಮನಕತದಿ ಕಾತರಿಸಿ ಗಂಗಾ 

ಇದನರಿತು ಸಂಕಲ್ಪ ಭಂಗಾ 
ತನುಜ ರವಿಜ ದೊಣಗೌತಮ 

ಸ್ಪದವ ಮಾಡುವುದೊಳಿತೇ ನಿಜ 
ರನುಚಿತ ಪ್ರಾರಂಭಭೀತರು ಬಂದರೊಗ್ಗಿನಲಿ - ೩೯ ಸದನಕಭಿಮುಖರಾಗಿ ಕರುಣಿಪುದೆಂದನಾ ಭೂಪ ೪೬ 
ರಾಯನಿಹ ಹದನೇನು ನಿದ್ರಾ 

- ಐಸಲೇ ದೈವೋಪಹತ ಮನ 
ನಾಯಿಕೆಯ ಮೇಳವದಿದನೆ 

ದಾಸರಾರಿಂದಡಗುವುದು ನಾ . 
ಜೀಯಯನಲೋಳಹೊಕ್ಕು ನಿಂದರು ನೃಪಸಮಿಾಪದಲಿ ವೇಸನೋರಲಿದಡಾಗದವರೇ ಬಂದು ಒಲಿಸುವರು 
ಆಯಿತೇ ನಾವೆಂದ ನುಡಿಯಿದು 

ಈಸರಲಿ ಮರಳುವೆವೆನುತ ನಿಜ 
ಹೋಯಿತನಶನದಿಂದ ದೇಹದ 

ಕರಿತ್ತ ಮೊಹಿದ 
ಬೀಯದಲಿ ಸಂಕಲ್ಪ ಗಡ ಹೇಳೆಂದನಾ ಭೀಷ್ಮ ೪೦ ವಾ ಶಕುನಿ ಕರ್ಣಾದಿಗಳ ದಂಡಿಗೆಗಳೊಗ್ಗಿನಲಿ ೪೭ 


೨೩೯ 


ಆ ರ ಣ್ಯ ಪರ್ವ 


ಹೊಕ್ಕು ರಾಯನ ಕಂಡಿದೇ 
ಹಕ್ಕೆ ಹುಲ್ಲಿನಲಿರವು ಹರ ಹರ 
ಮಕ್ಕಳಾಟಿಕೆಯಾವುದಗ್ಗದ ಸಾರ್ವಭೌಮರಿಗೆ 
ಸಿಕ್ಕುವನು ಹಗೆ ತನಗೆ ತಾನೇ 
ಸಿಕ್ಕುವನು ಹಗೆಗಳಿಗೆ ಲೋಕದೊ 
ಳಕ್ಕಜವೆ ಜಯ ವಿಜಯವೆಂದರು ಕರ್ಣ ಶಕುನಿಗಳು ೪೮ 
- ಹರಿಬ ಬೇಕೇ ಮತ್ತೆ ಗಂಧ 
ರ್ವರಿಗೆ ದೂತರನಟ್ಟು ಭೀಮನ 
ನರನೊಳನುಸಂಧಾನವೇ ನಾಲ್ಕೆಂಟು ದಿವಸದಲಿ 
ಧರೆಯೊಳವರಿರದಂತೆ ಧಟ್ಟಿಸಿ 
ತೆರಳಿಚುವೆವಿದಕಕಟ ದರ್ಭೆಯ 
ಹರಹಿ ಹಕ್ಕಿಯನಿಕ್ಕಲೇಕೆಂದೊದರಿದರು ಖಳರು 

ದೂತನವರರಿಗಟ್ಟುವುದು ತಾ 
ಬತು ಭೀಮಾರ್ಜುನರ ಕೂಡೆ ವಿ 
ಘಾತಿಕೈಯೊಡನುಚಿತವೇ ಕೆಡೆನುಡಿವುದೀ ಲೋಕ 
ಈ ತನುವನೀ ಪರಿಯಲೇ ನಿ . 
ರ್ಭೂತವನೆ ಮಾಡುವೆನು ನನ್ನನು 
ಜಾತನಲಿ ಭೂವಧುವ ಸೇರಿಸಿ ಬದುಕಿ ನೀವೆಂದ ೫೦ 
- ನಿನ್ನೊಡನೆ ಹುತವಹನ ಹೊಗುವೆವು 
ಮನ್ನಣಿಯ ಮಾತಲ್ಲ ನಿನ್ನಿಂ 
ಮುನ್ನ ಮುಂಡಿತ ಶಿರದಲೆಸೆವೆವು ತೀರ್ಥಯಾತ್ರೆಯಲಿ 
ಎನ್ನ ಮತ ಬಲನ ಮತವಿದ | 
ನಿನ್ನು ಕೆಲರಲಿ ಬೆರಸುವುದೆ ಬೇ . 
ರಿನ್ನು ಮಾತೇಕೆನುತ ಮುರಿದರು ತಮ್ಮ ಮನೆಗಳಿಗೆ ೫೧ 

ಉಲಿವ ಭಟ್ಟರ ನಿಲಿಸಿದನು ಸಮ 
ನೆಲನ ಹೊಗಳುವ ಕಾಹಕರ ಕಳ 
ಕಳವ ನಭಕೋತ್ತಿದನು ಕಹಳಾರವಕೆ ಕೋಪಿಸುತ 
ತಲೆ ಮುಸುಕಿನಲಿ ತಾರಿದೊಡಲಿನ 
ತಳಿತ ದುಗುಡದ ಮೋರೆಯಲಿ ಕುರು 
ಕುಲಭಯಂಕರನೈದಿದನು ದುಶ್ಯಾಸನನು ನೃಪನ ೫೨ 
- ಹೊಕ್ಕನೊಳಗನು ರಾಯನಂಫಿಯೊ 
ಲೊಕ್ಕನೊಡಲನು ಲೋಚನಾಂಬುಗ 
ಕುಕ್ಕಿದವು ಕಳವಳಿಸಿದವು ಕರಣೇಂದ್ರಿಯಾದಿಗಳು 

ಬಿರಿಬಿರಿದು ಸೆರೆಗಳು 
ಮುಕ್ಕುರಿಕಿದವುಕೊರಳ ಹೃದಯದ 
ತೊಕ್ಕಲಿಕ್ಕಿತುಶೋಕಪಾವಕವಾ ನೃಪಾನುಜನ ೫೩ 
- ಅನುಜನದ್ಭುತಶೋಕರಸದಲಿ 
ಕೊನರಿತರಸನ ಮೋಹ ಕುರುಕುಲ 
ವನಪರಶು ಕುಳ್ಳಿರ್ದನೊಯ್ಯನೆ ಮಾನಿನಿಯ ವಲಗಿ 
ನಿನಗಿದೇನುಬೈಗವೀ ಹ 
ಸಿನ ಫುರದ ಸಾಮಾಜ್ಯಸಿರಿ ರಿಪು 
ಜನರಿಗೆ ಹುರುಡಿಸಳೆ ಹೇಳೆನುತೆತ್ತಿದನು ಹಣಿಯ ೫೪ 


ಸೆಳೆದು ಬಿಗಿಯಪ್ಪಿದನು ಲೋಚನ 
ಜಲವ ತೊಡೆದನು ಪಾಂಡುಪುತ್ರರು 
ಸೆಳೆದುಕೊಳ್ಳದೆ ನೆಲನನಕಟಾ ಮತ್ಸರೋಕ್ಷದಲಿ 
ಕುಲವ ನೀನುದ್ಧರಿಸು ಸೇನೆಯ 
ತಳಿವೆ ನಾ ಮುಂದಿಟ್ಟು ಬರಿದಿ 

ಳಲದಿರು ಪ್ರಾಯೋಪವೇಶವ ಬಿಡೆನು ನಾನೆಂದ ೫೫ 
- ಅಳಿದರಳಿವೆ ಭವತ್ಸರೋಕ್ಷ ದೊ 
ಳುಳಿವನೇ ನಿನ್ನರಸಿ ಧರೆಗಾ | 
ನಳುಪುವೆನೆ ನಿನ್ನವನೀಕ್ಷಿಸಿ ಧೈರ್ಯವೇ ತನಗೆ 
ನೆಲನ ಕುಂತಿಯ ಮಕ್ಕಳೇ ಕೈ 
ಕೊಳಲಿ ವಾಣಲಿ ಸಿರಿಗೆ ಸೇಸೆಯ 
ತಳಿವರಿಗೆ ತಳಿ ನಿನ್ನ ಬಿಡದಿಹ ಭಾಷೆ ನನಗೆಂದ ೫೬ 

ಧಾತುಗೆಡಲೇಕೀಸು ಕಾತರೆ 
ಬೀತುಹೋಹುದು ಬೀತ ಮರನೇ 
ಕಾತಿಹುದಲೆ ಹತ ವಿಧಿಗೆ ವಿಪರೀತ ಕೃತಿ ಸಹಜ 
ಅತಗಳು ನಮಗುಪಕರಿಸಿ ವಿ 
ಖ್ಯಾತರಾದರು ಮರಳಿ ನಾವಿ 
ನ್ಯಾತಗಳನಳುಕಿಸುವುಪಾಯವ ಕಂಡೊಡೇನೆಂದ ೫೭ 

ಮರುಳು ತಮ್ಮ ವೃಥಾ ಖಳಾಡಂ 
ಬರವಿದಲ್ಲದೆ ಪಾಂಡುಪುತ್ರರ 
ಪರಿಭವಿಸಿಡಬಡುವರೇ ವಿದುರಾದಿ ಬಾಹಿರರು 
ಅರಮನೆಗೆ ನೀ ಹೋಗು ಹಸ್ತಿನ 
ಪುರಕೆ ನೀನರಸಾಗು ಮೋಹದ 
ಮರುಳುತನವೀ ಕ್ಷತ್ರಧರ್ಮದೊಳಿಲ್ಲ ಕೇಳೆಂದ ೫೮ 

ಮಗರೆ ಮುನಿವನು ತಂದೆ ತಂದೆಗೆ 
ಮಗ ಮುನಿವನೊಡಹುಟ್ಟಿದರು ಬಲು 
ಪಗೆ ಕಣಾ ತಮ್ಮೊಳಗೆ ಭೂಪರ ಖುಲ್ಲ ವಿದ್ಯವಿದು 
ಜಗದ ಪರಿವಿಡಿಯೆನ್ನೊಳಲ್ಲದೆ 
ಸೊಗಸಿ ರಾಜ್ಯವನಿತ್ತೆ ನಿನಗದು 
ಮಗುಚಿದೊಡೆಯೆನ್ನಾಣಿಯೆನುತಪ್ಪಿದನು ಖಳಪತಿಯ ೫೯ 

ಭ್ರಾಂತಿಯೇಕೆ ಭವತ್ಸರೋಕ್ಷ 
ಳಂತಕನ ಪುರವಲ್ಲದುರ್ವಿ 
ಕಾಂತೆಗಳುಪಿದೆನಾದರೊಡಹುಟ್ಟಿದೆನೆ ನಿಮ್ಮ ಡಿಯ 
ಸಂತವಿಡುವೀ ಮಾತು ಸಾಕಿ 
ಸ್ವಂತಿರಲಿ ನಿಮಗೇನು ಹದನಾ 
ಯಂತರದೊಳಾ ಹದನನೀಕಿಸೆಯೆನುತ ಹೊರವಂಟ ೬೦ 
- ಧರಣಿಪತಿ ಕೇಳ ಬಳಿಕ ಹಸ್ತಿನ 
ಪುರದ ನಿಖಿಳಶ್ರೇಣಿಕುಲ ನಾ 
ಗರಿಕ ಜನ ಪರಿವಾರ ಪಾಡಿ ಪಸಾಯ ಪೌರಜನ 
ಅರಸ ಬಿಜಯಂಗೈದು ನಮ್ಮನು 
ಹೊರೆವುದಲ್ಲದೊಡಾ ವನಾಂತರ 
ವರಕೆ ನೇಮವಕೊಡುವುದೆಂದೋರಲಿದರು ತಮ್ಮ ತಮಗೆ 


| ೬೩ 


೨೪೦ 
ಮ ಹಾ ಛಾ ರ ತ 

[ ಸಂಧಿ 
ಪರಿಜನದೊಳವರವರ ಮುಖ್ಯರ 

ನರರು ನೀವ್ ದಾನವರು ನಾವೆಂ 
ಕರೆಸಿದನು ದುಶ್ಯಾಸನನು ನಿಮ 

ದಿರದಿರೊಡಹುಟ್ಟಿದರು ನಿಮಗಿ 
ಗರಸು ನೃಪ ನೀತಿಯಲ್ಲಿ ಪಾಲಿಸುವನು ಮಹೀತಳವ ನೃ ರಸ ವೇಳಾಯಿತರು ವೆಗ್ಗಳ ದೈತ್ಯ ಭಟರೆಲ್ಲ 
ಧಗೆಯನಾತಂಗಿತ ವೆಮಗೀ 

ಸುರಪುರದ ಸೂಳೆಯರ ಪಡಿಗವ 
ಸುರನದೀ ತೀರದಲಿ ಕಾಶೀ . 

ನಿರಿಸುವರು ಗಂಧರ್ವರವದಿರ 
ಶ್ವರನ ಸನ್ನಿಧಿಯಿರವು ಘಟಿಸಿದುದೆಂದನಾ ಭೂಪ ೬೨ ಕರುಳ ತಿಂದೆವು ನಾವೆನುತ ಗರ್ಜಿಸಿತು ಖಳನಿಕರ ೬೭ 
- ರಾಯನೀ ಪರಿ ನುಡಿದು ಜನ ಸಮು 

ಎಂದು ಭೂಪನ ತಿಳುಹಿ ಕಳುಹಲು 
ದಾಯವನ್ನು ಕಳುಹಿದನು ಸುಮನೋ 

ಬಂದು ಮರಳಿ ಮಹೀತಳಕೆ ತ 
ಭೂಯ ಸಾಪೇಕ್ಷೆಯ ಸಮಾಧಿಯೊಳಿರಲು ರಾತ್ರಿಯಲಿ ೩ಂದುವದನೆಯ ಮಾತಿನಲಿ ನಿಂದವನು ತಾನಾಗಿ 
ದಾಯವಿದು ತಮಗೆಂದು ದೈತ್ಯ ನಿ . 

ಬಂದನರಮನೆಗಖಿಳ ಜನವಾ 
ಕಾಯ ಬಂದು ರಸಾತಳಕೆ ಕುರು 

ನಂದ ರಸದಲಿ ಮುಳುಗೆ ಪುರದಲಿ 
ರಾಯನನು ಕೊಂಡೊಯ್ದು ತಿಳುಹಿದರವರು ಸಾಮದಲಿ ಸಂದಣಿಸಿದವು ಗುಡಿಗಳೊಸಗೆಯ ಲಳಿಯ ಲಗ್ಗೆಗಳ ೬೮ 
- ಅರಸ ನೀ ಪ್ರಾಯೋಪವೇಶದಿ 

- ಮತ್ತೆ ನೆಗ್ಗಿತು ನಯವಧರ್ಮದ 
ಮರಣ ದೀಕ್ಷಿತನಾದೆ ಗಡ ನಿ 

ಕುತ್ತುದಲೆ ನೆಗಹಿದುದು ಸತ್ಯದ 
ಮೃರಸು ಕುಲಕನುಚಿತವ ನೆನೆದೆ ಕಾಕ ಬಳಸಿದಲ 

ಬಿತ್ತು ಹುರಿದುದು ಪಟ್ಟಗಟ್ಟಿದುದಾ ಕೃತಘ್ನತೆಗೆ 
ಸುರರು ಪಾಂಡು ಕುಮಾರರಾಗವ 

ನೆತ್ತಿ ಕಣಣ್ಣಾಯ್ತಧಮತೆಗೆ ನಗೆ 
ತರಿಸಿದರು ನೆಲ 

ಯೋತಿ ದಾರಡಿ ಸುಜನ ಮಾರ್ಗವ 
ವಿರಲು ಸುಡಲೀ ದೈತ್ಯ ಜನ್ಮವನೆಂದರಾ ಖಳರು ೬೪ ಕೆತ್ತು ದಟಮಟವೀ ಸುಯೋಧನ ಸೌಮನಸ್ಯದಲಿ ೬೯ 
- ಸಾಯದಿರು ನಿನಗಿಂದು ಮೊದಲು ಸ 

- ಮರೆದು ಕಳೆದನು ಬಂದ ಲಜ್ಜೆಯ 
ಹಾಯರಾವಾಹವಕೆ ರಿಪು ಕೌಂ 

ಬರವ ದಿನವನ್ನು ಮುಂದಣುಪಹತಿ 
ತೇಯರಿಗೆ ಕೊಡಬೇಡವಿನ್ನು ತಿಲಾಂಶ ಭೂತಳವ 

ಗುರುವ ದೈತ್ಯರ ಮೈತ್ರಿಯನು ನೆನೆನೆನೆದು ಹಿಗ್ಗಿ ದನು 
ಲಾಯ ಸಹಿತೀ ಗಜ ರಥಾಶ್ರನಿ 

ಮುರಿದುದಿನ್ನೆನಹಿತ ದರ್ಪದ 
ಕಾಯು ನಿನ್ನದು ದೈತ್ಯ ಸಚಿವ ಪ . 

ಹೆರಿಗೆಯೆಂದುತ್ಸವದಲವನಿಪ 
ಸಾಯತರು ನಿನ್ನವರು ಸಾವೆವು ನಿಮ್ಮ ಸಮರದಲಿ ೬೫ ಮೆರೆದನಧ್ವರ ಶಾಲೆಯಲ್ಲಿ ಮಾಡಿದ ಮಹಾಕ್ರತುವ ೭೦ 
ಮಾನವನು ನಾನಿನ್ನು ನೀವೋ 

- ಕೇಳಿದರು ಪಾಂಡವರು ಕುರು ಭೂ 
ದಾನವರು ಗಂಧರರಿಂದ ) 

ಪಾಲಕನ ಸಂಕಲ್ಪವನು ಪಾ 
ಮಾನವೆನಗಕ್ಕಾಡಿಹೋಯಿತು ಹೇಳಲೇನದನು 

ತಾಳದಲಿ ಸುರವೈರಿ ವರ್ಗದ ಸಖ್ಯ ಸಂಗತಿಯ 
ಮಾನಿನಿಯ ಮೂದಲೆಯನಾ ಪವ 

ಮೇಲಣಧ್ರರಕರ್ಮವನು ನಗು 
ಮಾನಸುತನ ಸಗರ್ವ ವಚನವ 

ತಾಲಿಸಿದರಡಿಗಡಿಗೆ ಲಕ್ಷ್ಮೀ 
ನೇನ ಹೇಳುವೆನೆನುತ ಸುಮ್ಮನು ಕೌರವರ ರಾಯ ೬೬ ಲೋಲನಂಘ್ರಯ ನೆನೆವುತಿದ್ದರು ವೀರ ನರಯಣನ ೭೧ 


ಇಪ್ಪತ್ತೆರಡನೆಯ ಸಂಧಿ 


ಸೂ , ರಾಯನರಸಿಯ ಹಿಡಿದೆಳೆವ ರಿಪು 

ರಾಯ ದಳವನು ಮುರಿದು ಫಲುಗುಣ 
ವಾಯುಜರು ಪರಿಭವಿಸಿ ಬಿಟ್ಟರು ಕಲಿ ಜಯದ್ರಥನ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಲೆಕ್ಕಕೆ ಸಂದುದವೀ 
ಪಾಳಿ ಪರಿಯಟಣ ಪ್ರಬಂಧಕೆ ವರುಷ ಹನ್ನೊಂದು 
ಮೇಲೆಮೇಲ್‌ಕುವ ವಿಪತ್ಯ 
ಲೋಲಕೋಳಾಹಲಿತ ಕಲುಷ ಕ 
ರಾಳ ಕಾಲಾಂಬುಧಿಯನೀಸಾಡಿದರು ಬೇಸರದೆ 


- ಸಿಂಧು ದೇಶಕೆ ಬಂದನವನಿಪ 
ಬಂಧ ಕೃತಿಯಲಿ ಬಳಿಕ ಬಿಡುಗಡೆ 
ಯಂಧಭೂಪತಿಯಳಿಯ ಕೇಳಿದನಾ ಜಯದ್ರಥನು 
ಅಂಧತೆಯನೇನೆಂಬೆನೆ ಪ್ರತಿ 
ಬಂಧಕರು ಬೇಡೆನಲು ನಯದಲ್ಲಿ 
ಸಂಧಿಯಲಿ ಸೀವರಿಸಿ ನಂವರಿಸಿದನು ಸೈನಿಕನ 


೧ 


೨ 


၅၇ 


ಅರಣ್ಯ ಪರ್ವ 

ದೇವಿ ಚಿತ್ತೆಸುವುದು ನಿಮ್ಮಯ 
ನೆರಹಿದನು ಹದಿನಾರು ಸಾವಿರ 
ಕರಿಘಟೆಯನೈವತ್ತು ಸಾವಿರ 

ಭಾವ ಕೌರವನೃಪನ ಮೈದುನ 
ತುರಗವನು ಹದಿನಾಲ್ಕು ಸಾವಿರ ಕನಕಮಯ ರಥವ ಭಾವಿಸಲು ದುಸ್ಸಳೆಯ ರಮಣನು ಕಲಿ ಜಯದ್ರಥನು 
ಚರಣ ಚೌಪಟಮೈದು ಲಕ್ಷವ 

ಈ ವಿವಿಧ ರತ್ನಾಭರಣ ಪ 
ಬರಿಸಿದನು ಬಹುವಾದ್ಯ ರವ ದಿ 

ಟ್ಯಾವಳಿಯನನುಲೇಪನಾದಿಯ 
ಕ್ಕಿರವೊಡೆಯ ಸೂಲೈಸೆ ಮೇಲೈಸಿದನು ಮೋಹರವ ೩ ಪಾವುಡವನವಧರಿಸ ಬೇಕೆಂದಿಳುಹಿದರು ಮುಂದೆ ೧೦ 
- ಜೀಯ ಭಾಸ್ಕರ ಭೌಮರಶುಭ 

- ಎಸೆವಳೇ ದುಸ್ಸಳೆ ಜಯದ್ರಥ 
ಸ್ವಾಯಿಗಳು ಗುರು ಮಂದರಭಿಭವ 

ಕುಶಲನೇ ಪಾವುಡವ ನೀವೊ , 
ದಾಯಿಗಳು ವಿಪರೀತ ದೆಸೆ ಬುಧ ಶುಕ್ರ ರಾಹುಗಳ ಪ್ಪಿಸುವುದೊಡೆಯರ ಮುಂದೆ ಬಿಜಯಂಗೈವರೀ ಕ್ಷಣಕೆ . 
ಯಾಯಿಗಳಿಗಪಜಯ ನಿವಾಸ 

ಶಿಶುಗಳಾವೆಮಗೀ ಸ್ವತಂತ್ರತೆ 
ಸ್ಥಾಯಿಗೊಳಿತು ಚಿತ್ತವಿಸಿಯೆನೆ 

ಯೆಸಕವೆಲ್ಲಿಯದಕಟ ವಸ್ತು . 
ಜೋಯಿಸರ ಜವಿವಲೆಗೆ ಸಿಲುಕೆನೆನುತ್ತ ಹೊರವಂಟ ೪ ಪ್ರಸರವೆಮಗೇಕೆನುತ ನುಡಿದಳು ನಗುತ ನಳಿನಾಕ್ಷಿ ೧೧ 
ಉರಿಹೊಗೆಯ ದಿಕ್ಕಿನಲ್ಲಿ ಹಕ್ಕಿಗ 

ನಾರ ಸೀರೆಯನುಡುವೆನೆಮಗಾ 
ಳೊರಳಿದವುಗೋವಾಯು ರವವ 

ಹಾರವೇ ಫಲಮೂಲತತಿ ಶೃಂ . 
ಬೃರಿಸಿದುದು ದೆಸೆ ದೆಸೆಗಳಲಿ ಸೂಚಿಸಿತು ರಣಭಯವ 

ಗಾರವೆಮಗೆ ಪತಿವ್ರತಾ ಗುಣವಲದಿತರರಲಿ 
ದುರುಳನದ ಕೈಕೊಂಬನೇ ಕುರು 

ಸೇರುವುದೆ ಮನವಿದನು ಪಾಂಡು ಕು 
ನರಪತಿಯ ತತ್ಸಂಪ್ರದಾಯದ 

ಮಾರರಿಗೆ ತೋರಿಸುವುದೈ ಬೀ . 
ಗರುಡಿಕಾರನಲಾ ಚತುಷ್ಟಯ ದುಷ್ಟಮಂತ್ರಿಗಳ ೫ ಡಾರವನು ಬಿಡಿ ಬೇರೆ ವನದೊಳಗೆಂದಳಿಂದುಮುಖಿ ೧೨ 
ಭರದ ಪಯಣದ ಮೇಲೆ ಪಯಣದ 

ತಾಯೆ ನೀವಿವನೊಪ್ಪುಗೊಂಬುದು 
ಉರವಣಿಸಿ ನಡೆತಂದು ಪಾಂಡವ 

ರಾಯ ಬಡವನೆ ಮತ್ತೆ ಪಾಂಡವ 
ರರಸನಿಹ ವಿಮಲಾಶ್ರಮದ ವಿಪಿನೋಪಕಂಠದಲಿ 

ರಾಯರಿಗೆ ಪಾವುಡವನಟ್ಟುವನಿದನುಪೇಕ್ಷಿಸದೆ 
ಹರಹಿದವು ಗುಡಿ ಗಜ ಹಯದ ಮಂ 

ಆಯತಾಂಬಕಿ ತೆಗೆಸಿಯನೆ ನುಡಿ 
- ದಿರ ರಚನೆ ರಹಿಯಾಯು, ಬಿಟ್ಟನು 

ರಾಯಸವಿದೇಕೆನುತ ದೂತರ 
ಕುರುಕೃಪಾಲನ ಮೈದುನನು ಭೂಪಾಲ ಕೇಳೆಂದ ೬ ನಾ ಯುವತಿ ಜರಿದೊಳಗೆ ಹೊಕ್ಕಳು ತಳಿರ ಮಂಟಪವ ೧೩ 
ಏನ ನೆನೆದನೋ ದುಷ್ಟ ಮಂತ್ರ ವಿ 

- ಮುಸುಳಿತಿವದಿರ ಮೊರೆಕಾರ್ಯದ 
ತಾನ ದೀಕ್ಷಿತ ಕಳುಹಿದನು ಮದ 

ಬೆಸುಗೆ ಹತ್ತದೆ ಸತಿಯ ನುಡಿಯಲಿ 
ನಾನುರಾಗದಲಾಭರಣವನು ಲೇಪನಾದಿಗಳ 

ರಸವ ಕಾಣದೆ ಭೀತಿಯಲಿ ಮರಳಿದರು ಪಾಳಯಕೆ 
ಸಾನುನಯದಲಿ ಪಾಂಡುಪುತ್ರರ| 

ಉಸುರಲಮ್ಮೆವುಜೀಯ ಸೋಲಳು 
ಮಾನಿನಿಗೆ ಕೊಡಿ ನಿರ್ಜನದೊಳಲು 

ಶಶಿವದನೆ ಗುಣ ಸಾಮದಲಿ ಸಾ 
ಜಾನನೆಯ ಸೇರಿಸುವುದೆಮಗೆಂದಟ್ಟಿದನು ಚರರ ೭ ಧಿಸುವುದರಿದೆನೆ ತಾನೆ ನೋಡುವೆನೆನುತ ಹೊರವಂಟ ೧೪ 
- ಬನದೊಳಡಗಿದರವರು ಕುಂತೀ 

ಹೆಗಲ ಹಿರಿಯುಬ್ಬಣ ಕಠಾರಿಯ 
ತನುಜರೈವರು ಬೇಂಟೆಯಾಡಲು 

ಬಿಗಿದುಡಿಗೆ ರತ್ನಾಭರಣ ಝಗ. 

( ಮೆರೆಯೆ 
ನೆನೆದು ಭೌಮ್ಯನನಬುಜಮುಖಿಯಾಶ್ರಮದ ಕಾಡಿನಲಿ ಝಗಿಸೆ ಝಣಝಣ ರವದ ರಭಸದ ಖಡಿಯ ತತಿ 
ಮುನಿಜನಂಗಳ ನಿಲಿಸಿ ಕೊಂಡರು 

ಒಗುವ ಸಾಧು ಜವಾಜಿ ಕತ್ತುರಿ. 
ಧನುವ ಬೆಂಬತ್ತಳಿಕೆಗಳ ನೃಪ 

ಯಗರು ಪರಿಮಳದಂಗವಟ್ಟದ 
ಜನ ಲಲಾಮರು ಬನಬನದೊಳರಸಿದರು ಮೃಗಕುಲವ ೮ ವಿಗಡ ಹೊಕ್ಕನು ವನವನಾ ಪಾಂಚಾಲಿಯಾಶ್ರಮವ ೧೫ 
ಹೋದರವರಲು ವಿಕಾರ ವಿ 

- ತೊಲಗಿದುದು ಮುನಿ ನಿಕರವೇತನ 
ನೋದಶೀಲನ ಶಿಷ್ಟ ರುಬ್ಬಟೆ 

ಸುಳಿವು ಕಂಡು ಸುತೇಜದಲಿ ಖಳ 
ಬೀದಿವರಿದುದು ಪರ್ಣಶಾಲೆಗೆ ಬಂದರಂಗನೆಯ 
ಆದರಿಸಿ ಮುನಿಜನವನೊಯ್ಯನೆ 

ತಿಲಕ ಬಂದನು ಪರ್ಣಶಾಲೆಯ ಮುಖದ ಮಂಟಪಕೆ 
ಕೈದುಗಳ ಹೊರಗಿರಿಸಿ ದೂರದ 

ಲಲನೆಯೊಳಹೊಗಳೊಡನೆ ಹೊಕ್ಕನು 

ನಳಿನಮುಖಿ ಬಂದವ ಜಯದ್ರಥ 
ಲಾ ದುರಾತ್ಮರು ಕಂಡು ಮೈಯಿಕ್ಕಿದರು ಮಾನಿನಿಗೆ ೯ ನಳುಕಲೇಕೆ ದೌಪದಿಯೆ ನೀನೆನುತ ಮಂಡಿಸಿದ ೧೬ 
K . B . K 

16 


೨೪೨ 

ಮ ಹಾ ಧಾರೆ ತ 
- ಬೆದರಲೇತಕೆ ನಮ್ಮ ನಾದನಿ 
ಮದವಳಿಗ ನೀನಾದರೋಡಹು 

ಹೇಳಲಮ್ಮೆ ವು ಜೀರ ಸಿಂಧು 

ಪಾಲ ದಶಮುಖನಾದನಾ ಪಾಂ 
ಟ್ಟಿದನು ನೀನಹೆಯೆನಗೆ ನಿನ್ನಲಿ ಬೇರೆ ಭಯವೇನು 

ಚಾಲೆ ಜಾನಕಿಯಾದಳಿಂದಿನ ರಾಜಕಾರ್ಯವಿದು 
ಸದನವಿದು ಪತಿಶೂನ್ಯ ತಾನೆಂ 

ಮೇಲೆ ರಾಘವತನದತೋಟಿಯ 
ಬುದು ಪತಿವ್ರತೆಯಲ್ಲಿಯನುಚಿತ 

ತೋಳ ಬಿಂಕವು ನಿಮ್ಮ ದೆನೆ ನರ 
ವಿದು ವಿಚಾರವ ಬಲ್ಲೆ ನೀನೆಂದಳು ಸರೋಜಮುಖಿ ೧೭ ಪಾಲನಾಜ್ಞೆಯಂದು ಹರಿದರು ಭೀಮ ಫಲುಗುಣರು ೨೪ 
- ಅಹಹ ಪಾತಿವ್ರತ್ಯವತಿ ಸ 

ಐದುವರೆ ರಿಪು ಮರಣ ಸಿದ್ದಿಯ 
ಹಿತವಲ್ಲಾ ನಿನಗೆ ಹಲಬರ 

ಕೈದು ಮನೆಯಲ್ಲಿಹುದು ಬೇಂಟೆಯ 
ಮಹಿಳೆ ಸತಿಯೆನಿಸುವರೆ ಸೂಳೆಯರೇಕ ಪುರುಷರಲಿ ಕೈದುಕೈಯಲಿ ಸಮಯವಿಲ್ಲ ಮಹಾಸ್ತಕರ್ಷಣಕೆ 
ವಿಹರಿಸುವರೇ ಲೋಕಧರ್ಮದ 

ಮೈದುನನ ಮೈಸರಸಕೀ ಹುಲು 
ರಹಣಿ ರಹಿಸುವುದೈಸಲೇ ನಮ 

ಗೈದು ಸಾಲದೆ ತಂಗಿ ದುಸ್ಸಳೆ 
ಗಿಹುದು ಮತವಲ್ಲದೊಡೆ ವಾಣಲೆನುತ್ತ ಮುರಿದೆದ್ದ ೧೮ ಹೈದೆತನ ಬಯಲಾಯ್ಕೆನುತ ಬೆಂಬತ್ತಿದರು ಖಳನ ೨೫ 
ತರಳೆ ಮಿಗೆ ತಲ್ಲಣಿಸಿ ತಳಿರೋ 

ಕಂಡರಡವಿಯಲವನಲವೋ 
ವರಿಯು ಹೊಗುತಿರಲಟ್ಟಿ ಮೇಲುದ 

ಭಂಡ ಫಡ ಹೋಗದಿರೆನುತ ಕೈ 
ಬರಸೆಳೆದು ತುರುಬಿಂಗೆ ಹಾಯನು ಹಿಡಿದು ಕುಸುಬಿದನು ಕೊಂಡು ಸುರಿದರು ಸರಳನಾ ಪಿಂಗಳಿಯ ಸೇನೆಯಲಿ 
ಒರಲಿದಳು ಹಾ ಭೀಮ ಹಾ ನೃಪ 

ಭಂಡರಿವದಿರು ತಾವು ಕಡುಹಿನ 
ವರ ಧನಂಜಯ ಹಾಯೆನುತ ಕಾ . 

ಖಂಡೆಯದ ಸಿರಿವಂತರಿವರು 
ತರಿಸೆ ಕಮಲಾನನೆಯ ಕಂಠವನೌಚಿ ಹೊರವಂಟ ೧೯ ದಂಡ ಭಟರೆನುತಾ ಜಯದ್ರಥ ನಿಲಿಸಿದನು ಬಲವ ೨೬ 
- ರಾಣಿವಾಸವಲಾ ಯುಧಿಷ್ಠಿರ 

ಸೆರೆ ಸಹಿತ ತಾನೈದುವೆನು ನಿಜ 
ನಾಳೆ ಬಿಡು ಬಿಡೆನುತ್ತ ಸುಜನ 

ಪುರವ ನೀವಾನುವುದು ಭೀಮನ 
ಶ್ರೇಣಿಯಡೆಸಿದೊಡೆ ಬೀಸಿದನವನು ಖಂಡೆಯುವ 

ನಿರಿವುದರ್ಜುನನೊಡನೆ ನಿಮಗುಗ್ಗಡದ ಸಮರವಿದು 
ರಾಣ ನಡೆ ನಡೆ ನಮಗೆ ಪಾಂಡವ 

ಇರಿತಕಂಜದ ಸ್ವಾಮಿ ಕಾರ್ಯದ 
ರಾಣಿಯಿಟ್ಟರು ಮುನಿಗಳಿಲ್ಲಿಹ 

ಹೊರಿಗೆಯುಳ್ಳ ನವಾಯು ಬಿರುದಿನ 
ಜಾಣು ತಪ್ಪುವುದೆನುತ ಹೊರವಂಡಿಸಿದನಾಶ್ರಮವ ೨೦ ಮುರುಕವುಳ್ಳ ಭಟಾಳಿ ನಿಲುವುದು ತಡೆವುದರಿ ಭಟರ ೨೭ 
- ಒಡನೆ ಬಂದನು ಭೌಮ್ಯ ಮುನಿಯಡಿ 

- ಎಂದು ವಾಷೆಯ ಕೊಂಡು ರಥವನು 
ಯಿಡುತ ಘನ ರಕ್ಷಘ್ರ ಸೂಕ್ತವ 

ಮುಂದೆ ದುವ್ಯಾಳಿಸಿದನಿತ್ತಲು 
ನಡಿಗಡಿಗೆ ಜಪಿಸುತ ಜಯದ್ರಥ ಬೇಡ ಬೇಡೆನುತ 

ಹಿಂದೆ ನಿಂದುದು ಗಜರಥಾಶ್ವ ಪದಾತಿ ಚತುರಂಗ 
ಮಿಡುಕರೈತರಲೌಕಿ ಹೊಕ್ಕನು 

ಇಂದುವದನೆಯ ತೇರು ಹಾಯ್ದು ದೆ 
ಪಡೆಯ ಮಧ್ಯದ ರಥವನೇರಿಸಿ | 

ಮುಂದೆ ಹೋಳುಗರಡ್ಡವಿಸಿದರೆ | 
ನಡೆದನವ ಸೂಟಿಯಲಿ ತಾಟಿಸಿ ರಥದ ವಾಜಿಗಳ ೨೧ ಹಿಂದೆ ಹೊಲ್ಲೆಹವೇನೆನುತ ಹೊಕ್ಕೆಚ್ಚನಾ ಪಾರ್ಥ ೨೮ || 
ಚೆಲ್ಲಿತೀ ಮುನಿಯೂಧ ದೆಸೆದೆಸೆ 

- ಮುರಿದು ಮರನನು ಭೀಮನಹಿತರ 
ಗೆಲ್ಲ ಹರಿದುದು ಬಾಯ ಮೊರೆಗಳ 

ತುರುಬಿದನು ಮಲೆತಾನೆಗಳ ಹೋ 
ಪಲ್ಲವದ ಪಾಣಿಗಳ ಸೂಸುವ ಸವಿಧೆ ಬರ್ಹಿಗಳ 

ಕ್ಕೆರಗಿದನು ತುರುಗಿದನು ಭಟರ ಭ್ರದವಿಮಾನದಲ್ಲಿ 
ತಲ್ಲಣದ ತೋಪಿನ ವಿಷಾದದ 

ಜುರಿತಡಗಿನಿಂಡೆಗಳ ಮಿದುಳಿನ 
ವಲ್ಲರಿಯ ಹೂದೊಡಬೆಗಳ ಹೊ 

ನಿರಿಗರುಳ ನೆಣ ವಸೆಯು ಜಿನಿಯಲಿ 
ಝಳೆಗಳ ಮುನಿಜನವ ಕಂಡರು ಪಾಂಡುನಂದನರು ೨೨ ಮೆರೆದುದಾ ಮರನಲ್ಲಿ ತಳಿತುದು ಹೂತುದೆಂಬಂತೆ ೨೯ 
- ಏನು ಗಜಬಜ ಖುಪಿ ಜನಂಗಳಿ 

- ಸಾಯಸಾವತಿ ಬಲರನೆಲ್ಲರ 
ಗೇನಪಾಯವೊ ನಮ್ಮ ಬನದಲಿ 

ಕಾಯಲಿರಿಸಿದ ಭಟರ ತಲೆಗಳು 
ದಾನವರ ದುರ್ಘಟದ ದುರ್ನಯವಲ್ಲಲಾಯೆನುತ 

ಬೀಯವಾದುವು ಮತ್ತೆ ರಪಣವ ತೋರಿಸಾ ರಣಕೆ 

ರಾಯರಂಗವನೆತ್ತ ಬಲ್ಲ ನಿ . 
ಆ ನರೇಂದ್ರ ಮನೋಹರದ ಮೃಗ 

ಜಾಯುಧವ ಹಿಡಿ ನಿನ್ನ ಬಿರುದಿನ 
ಯಾ ನಿರೂಢಿಯ ಬಿಸುಟು ಬಂದನಿ 
ದೇನಿದೇನೂಳಿಗವೆನುತ ಬೆಸಗೊಂಡನವರುಗಳ ೨೩ ಬಾಯಲೆರೆವುದು ಮಧುವನೆನುತುರವಣಿಸಿದನು ಭೀಮ ೩೦ 


FB 


೨೪೩ 


دد 


* ಅರಣ್ಯ ಪರ್ವ 


ಧನುವ ಕೊಂಡನು ಸರಳ ಸಾರದ 
ಲನಿಲಜನ ಮುಸುಕಿದನು ಪಾರ್ಥನ 
ಮೊನೆಗಣಿಯ ತರಿದೊಟ್ಟಿ ಬೊಬ್ಬಿರಿದನು ಜಯದ್ರಥನು 
ತನತನಗೆ ಸೈಂಧವನ ಬೆಂಗಾ 
ಹಿನ ಭಟರು ಭಾರಣಿಯತೊದಗಿದ 
ರನಿಬರನು ನಿಮಿಷಾರ್ಧದ 

ನು ಪಾರ್ಥ ೩೧ 
- ಅಂಜದಿರು ಕಮಳಾಕ್ಷಿ ಧಮ್ರನಿ 
ರಂಜನನು ನಿನಗಿಂದು ಸುತಿ ಪವಿ 
ಪಂಜರವಲಾಯೆನುತ ಹಾಯ್ಕನು ಪವನಸುತ ರಥಕೆ 
ಕುಂಜರನು ಕೈಯಿಕ್ಕೆ ನಿಲುಕದೆ 
ಕಂಜವನವನಿಲಜನ ಜಾಡಿಯ 
ಜಂಜಡಕೆ ದಿಟ್ಟನೆ ಜಯದ್ರಥನರಸ ಕೇಳೆಂದ ೩೨ 

ಸೆಳೆದೊಡಾಯುಧನಾತನೀತನ 
ನಿಲುಕಿ ಹೊಯ್ದನು ದಂಡೆಯಿಂದದ 
ಕಳಚಿ ಮಾರುತಿ ಹೊಕ್ಕಡವ ಚಿಮ್ಮಿ ದನು ಚೀಲಯವ 
ಖಳನ ಬಾಹುವನೊದೆದು ತುರುಬಿಗೆ 
ನಿಲುಕಿ ಕುಸುಬಿದನವನಗೋಣನ 
ಲಲಗ ಹೂಡಲು ಕಂಡನರ್ಜುನನಾ ವೃಕೋದರನ ೩೩ 
- ಭೀಮ ಬಿಡಿಸದಿರವನ ಗಂಟಲ 
ನೀ ಮದಾಂಧನನೊಯ್ದು ಕೆಡಹುವ 

[ ಲಲಿ 
ಭೂಮಿಪತಿಯಂಫ್ರಿಯಲಿ ಕಾಯಲಿ ಮುನಿದು ಮೇಣಿ 
ತಾಮಸನ ಬಿಗಿಯೆನಲು ನಗುತು 
ದ್ರಾಮನೆಂದನು ಕೊಲುವೆನೆಂದೇ 
ಕಾಮಿಸಿದೆ . ಪಾರ್ಥ ಕೆಡದೇಯೆನ್ನ ಸಂಕಲ್ಪ ೩೪ 

ನೆನೆಯದಿರು ಸಂಕಲ್ಪ ಹಾನಿಯ 
ನನುಚಿತಕೆ ಮನ ತಾರದಿರು ಮಾ 
ನಿನಿಯಿರಲಿ ರಥದಿಂದ ಕುನ್ನಿಯ ಕೆಡಹು ಧಾರುಣಿಗೆ. 
ಮುನಿಪನೇರಲಿ ರಥದ ವಾಜಿಯ 
ನನುಗೊಳಿಸಿ ಸಾರಥ್ಯದಲ್ಲಿ ಬರ | 

[ ೩೫ 
ಲೆನುತ ಭೀಮನ ಮನದ ಖತಿಯನು ಬಿಡಿಸಿದನು ಪಾರ್ಥ 
- ವೈರಿ ಬಾಹುಯವ ಬದ್ದುಗೆ 
ದಾರದಲಿ ಕಟ್ಟಿದನು ನಾರೀ 
ಚೋರ ನಡೆ ನಡೆಯೆನುತ ತಿವಿದನು ಬಿಲ್ಲ ಕೊಪ್ಪಿನಲಿ 
ಕೌರವೇಂದ್ರನ ಮತವೊ ನಿನ್ನ ವಿ 
ಕಾರವೋ ಹೆಂಗಳ ವಿದ್ಯೆಯ 
ನಾರು ಕಲಿಸಿದರೆನುತ ತಂದರು ಧರ್ಮಜನ ಹೊರೆಗೆ ೩೬ 

ಸಿಂಧುಭೂಪನಲಾ ಭುಜಾಗ್ರದ 
ಬಂಧನವ ಬಿಡು ಭೀಮ ಶಿವಶಿವ 
ನೊಂದನ್ನು ನಿಷ್ಕರುಣಿಗಳು ನೀವೆಂದನವನೀತ 
ಕೊಂದು ಬಿಸುಡುವ ನೇಮ ಕಂದ 
ರ್ಪಾಂಧಕನನುಳುಹುವೊಡೆತನಗಿ 
೩ಂಧನವ ಮಾಡಿಸುವುದೈ ಸಲೆಯೆಂದನಾ ಭೀಮ ೩೭ 


ಹದದೊಳಿತು ತಂಗಿ ವೈಧ 
ವ್ಯದಲಿ ನವೆಯಳೆ ಸುಬಲ ನಂದನೆ 
ಯುದರ ಕುಂತೀದೇವಿಯುದರಕೆ ಭಿನ್ನ ಭಾವನೆಯೆ 
ಕದನದಲಿ ಹಿಡಿವಡೆದವರ ಕೋಲು 
ವುದು ನರೇಂದ್ರರ ಧರ್ಮವಲ್ಲಿ 
ದರ ಮೇಲಾವರಿಯೆವೆಂದನು ಧರ್ಮನಂದನನು ೩೮ 

ಈತನಳಿಯದೆ ಮತ್ತಿ ಜ್ಞಾ 
ಖ್ಯಾತಿ ಮಸುಳದೆ ತಿದ್ದು ವನುವನು 
ಭೂತಳಾಧಿಪ ನೀವು ಬೆಸಸುವುದೆನಲ) ಮುನಿಜನವ 
ಆತ ನೋಡಿದನಾವುದಿದಕನು 
ನೀತಿಯೆನೆ ಭೌಮ್ಯಾದಿ ಸುಜನ 
ವ್ಯಾತ ನಿಶ್ಚಿಸಿದರು ಮನದಲಿ ಧರ್ಮ ನಿರ್ಣಯವ ೩೯ 
- ಮಾನಧನರಿಗೆ ವಧೆಯೆನಿಪುದಭಿ 
ಮಾನಭಂಜನವಿವನು ಕಟ್ಟಭಿ 
ಮಾನಿ ಭಂಗಿಸಿ ಬಿಟ್ರೋಡೀತಂಗಿದುವೆ ವ ರಣವಲ 
ಈ ನುಡಿಯು ಸಲಿಸಿದೊಡೆ ಇವನಪ 
ಮಾನಹತನಿದು ಧರ್ಮ ನಿಶ್ಚಯ 
ವೇನು ಸಂಶಯವಿಲ್ಲೆನುತ ನುಡಿದುದು ಮುನಿಸ್ತೋಮ ೪೦ 

ಅಹುದೆನುತ ಕಲಿಭೀಮ ಮಾಡಿದ 
ರಹವನದನೇನೆಂಬೆನೆ ಕೂ 
ರಿಹ ಕಠಾರಿಯ ಹಣಿಗೆಯಲಿ ಬಾಚಿದನು ಸಿರಿಮುಡಿಯ 
ಅಹಿತಶಿರವಿದಲಾಯೆನುತ ಗೃಹ 
ಮಹಿಳೆಯರು ವಿಹಿತಾಂಗುಲಿಯ ಸಂ 
ಪ್ರಹರಣದಿ ಪರಿಭವಿಸಿದರು ಘೋಳೆನಲು ನಿಖಿಳಜನ ೪೧ 
- ಬಿಟ್ಟ ರೀತನ ತೋಳಹಿಂಗೈ 
ಗಟ್ಟುಗಳನೆಲೆ ಕುನ್ನಿ ಹೋಗೆನೆ 
ಕೆಟ್ಟ ಕೇಡದನೇನ ಹೇಳುವೆನಾ ಜಯದ್ರಥನ 
ಬೆಟ್ಟದಿಂದುರುಳುವೆನೋ ಹಾಸರೆ | 
ಗಟ್ಟಿ ಹೋಗುವೆನೋ ಮಡುವನೆನುತಡಿ 
ಯಿಟ್ಟನಂತಃಕಲುಷ ಚಿತ್ರ ದುರಂತ ಚಿಂತೆಯಲಿ 

ಚಿಂತಿಸಿದೊಡೇನಹುದು ಹೋಗುವೆನು 
ಕಂತುಮಥನನ ಮರೆಯಸೆವದಿರಿ 
ಗಂತಕನು ತಾನಹನು ಗೆಲುವನು ಬಳಿಕ ಬವರದಲಿ 
ಭ್ರಾಂತಿಯೇ ಬಿಡು ತನ್ನನೆನುತ ಪು 
ರಾಂತಕ ಧ್ಯಾನದಲ್ಲಿ ವಿಮಲ 
ಸ್ವಾಂತನೆಕಾಗ್ರದಲಿ ಭಜಿಸಿದನಿಂದುಶೇಖರನ - ೪೩ 
- ಇವನ ನಿಪೈಗೆ ಮೆಚ್ಚಿ ಗೌರೀ 
ಧವನು ಮೈದೋರಿದನು ರಾಜ 
ಪ್ರವರ ಕೊಟ್ಟೆನು ಬೇಡು ಸಾಕು ಭವನ್ನ ನೋರಥವ 
ವಿವರಿಸೆನೆ ಕಂದೆರೆದು ಮುಂದಿಹ 
ಶಿವನ ಕಂಡನು ಮೈಯ ಚಾಚಿದ 
ನವನಿಯಲಿ ಜಯ ಜಯ ಮಹೇಶ ನಮಃಶಿವಾಯೆನುತ ೪೪ 

- 16 * 


ಮ ಹಾಭಾರತ 

[ಸಂಧಿ 
ವರದನಾದೆ ಶಂಭು ಕರುಣಾ 

ಅನುಜರಾಗಳೆ ಹರಿದು ಮರಳಿಚಿ 
ಕರ ಹಸಾದವು ಪಾಂಡುಸುತರೆ 

ವನಜಮುಖಿಯನು ತಂದರವನನು 
ವರನು ದಿನವೊಂದರಲ್ಲಿ ಗೆಲುವುದು ತನಗಭೀಷ್ಟವಿದು | ನೆನೆಯಬಾರದ ವಿಧಿಯ ಮಾಡಿದರೆಂದನಾ ಮುನಿಪ ೪೯ 
ಕರುಣಿಸೆ ತನಗೆನಲು ನಕ್ಕನು 

ಅರಸ ಮುನಿಯದಿರಾವ ಪಾಡಿನ 
ಗಿರಿಸುತೆಯ ಮೊಗ ನೋಡಿ ಭಾರಿಯ 

ನರಪತಿಗಳೆ ನೀವು ವಿಶ್ವಂ 
ವರವ ವಿವರಿಸಿದನು ಜಯದ್ರಥನೆಂದನಿಂದುಧರ ೪೫ | 

ಭರಿಯ ಘನತೆಯ ಕೇಳಿದರಿಯಾ ಕೈಟಭಾಂತಕನ 
- ಪಾಶುಪತಶರವೆನ್ನ ಸತ್ಯ ವಿ 

ವರ ಮುನಿಯ ಶಾಪವನು ತಾನೇ 
ಳಾಸವದ ಫಲುಗುಣನ ಕೈಯಲಿ 

ಧರಿಸಿ ನರರೂಪಿನಲಿ ನವೆದುದ 
ವಾಸವಾಬ್ರಭವಾದಿ ಬಿರುದರ ಬಗೆಯದಾಹವಕೆ 

ನರಸ ಬಣ್ಸಲೆನ್ನ ಹವಣಲ್ಲೆಂದನಾ ಮನಿಪ ೫೦ 
ಆ ಸುಭಟನೊಬ್ಬನನುಳಿಯೆ ಮಿ 

- ಅಡವಿಯಲಿ ತೊಳಲಿದನು ರಾಮನ 
ಕೇಸು ಪಾಂಡವರುಗಳನೊಂದೇ 

ಮಡದಿಯನು ರಕ್ಕಸನು ಕದ್ದನು 
ವಾಸರದಲವಗಡಿಸು ಹೋಗೆಂದನು ಮಖಧ್ವಂಸಿ ೪೬ ಕೆಡಿಸಿ ಬಳಿಕರಸಿದನು ರಾಣಿವಾಸವನು ಕೂಡೆ 
- ಸಾಕು ಜೀಯ ಹಸಾದವೆಂದವಿ 

ಕಡಲ ಮಧ್ಯದ ಖಳನೊಡನೆ ಕೈ 
ವೇಕನಿಧಿ ಬೀಳೊಂಡನೀಶನ 

ಹೊಡೆದುದಲ್ಲಿಗೆ ತೆತ್ತಿಗರು ನಾ 
ನೀ ಕುಮಾರರು ವನದೊಳಿದ್ದರು ಖತಿಯ ಭಾರದಲಿ ಡಡವಿಗೊಡಗವಾಳು ಕುದುರೆಗಳಸುರ ವಿಗ್ರಹಕೆ ೫೧ 
ನೂಕು ನೂಕಾಡುವ ವಿಪತ್ತಿನ 

- ಸಾಗರದ ತೆರೆಗಳಲಿ ಗಿರಿಗಳ 
ವೈಕೃತಿಗೆ ನಾನೊಬ್ಬನೇ ದಿಟ 

ತೂಗಿ ಸೇನೆಯು ನಡೆಸಿ ದಶ ಮುಖ 
ವಾಕೆವಾಳನೆ ಶಿವಶಿವಾಯೆಂದರಸ ಬಿಸುಸುಯ್ದ ೪೭ 

ನಾಗ ಕೆಡಿಸಿದ ರಾಮ ರಮಣಿಯ ಬಿಡಿಸಿದಾಯಸವ 
ಬಂದ ಮಾರ್ಕಂಡೇಯ ಮುನಿಗಭಿ 

ಈಗ ನರರೇನನಾಗುವ 
ಪಂದಿಸಿದ ಬ್ರಹ್ಮ ಸೃಷ್ಟಿಯ . 

ರಾ ಗರುವ ರಘುರಾಯ ವಜ್ರಕೆ 
ಲಿಂದು ತಾನಲ್ಲದೆ ಸುಧಾಕರ ಸೂರ್ಯವಂಶದಲಿ 

ಬೇಗಡೆಯ ವಿಧಿ ಮಾಡಿತೆಂದನು ಮುನಿ ನೃಪಾಲಂಗೆ ೫೨ | 
ಹಿಂದೆ ನಡೆದವರಾರು ಪರಿಭವ 

ಎಂದು ರಾಮಾಯಣವ ವಿಸ್ತರ 
ದಿಂದ ನಮ್ಮಂದದಲಿ ವಿಪಿನದೊ 

ದಿಂದ ಹೇಳಿದು ಸಂತವಿಟ್ಟನು . 
ಇಂದುಮುಖಿಯರು ಭಂಗ ಪಟ್ಟರೆಯೆನುತ ಬಿಸುಸುಯ್ದ ೪೮ ಕಂದು ಕಸರಿಕೆಯಡಗಿತಾ ಧರ್ಮಜನ ಚಿತ್ರದಲ್ಲಿ 
- ಎನಲು ನಕ್ಕನು ಮುನಿಪನವನಿಪ 

ಸಂದಣಿಸೆ ತನುಪುಳಕ ಪರಮಾ 
ಜನ ಶಿರೋಮಣಿ ಕೇಳು ನಿಷ್ಕಾ 

ನಂದ ರಸಮಯ ನಯನಜಲ ಭರ 

೫೩ 

ದಿಂದಲೆಸೆದರು ವೀರನಾರಾಯಣನ ಕರುಣದಲಿ 
ವನದೊಳುಜಾನನೆಯ ಕೊಂಡೋಡಲು ಜಯದ್ರಥನು 


ಇಪ್ಪತ್ತು ಮೂರನೆಯ ಸಂಧಿ 


ಸೂ ಧರಣಿಪತಿ ತಂದಿತ್ತನಾ ದ್ವಿಜ 

ನರಣಿಯನು ಬಳಿಕಮಲ ಧರ್ಮದ 
ಸರಣಿಯಿಂದೆದನು ವನದಲಿ ನಿಜಸಹೋದರರ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ರಾಮಾಯಣವನಾ ಮುನಿ | 
ಹೇಳಿದನು ಹೂಳಿದನು ಭೂಪನ ಮಾನಸವ್ಯಥೆಯು 
ಹೇಳಿದನು ಸಾವಿತ್ರಿಯುನ್ನತ 
ಶೀಲವನು ಪತಿಭಕ್ತಿಯಿಂದವೆ 
ಕಾಲ ನುಂಗಿದ ಪತಿಯ ಮರಳಿಚಿ ತಂದ ಸಂಗತಿಯ ೧ 
- ಪತಿ ಭಕುತಿಯುನ್ನತಿಕೆಯಲಿ ನಿ 
ಷ್ಟತೆಯಲಾ ಸಾವಿತ್ರಿಯಾಕೆಯ 
ನುತ ಚರಿತ್ರದವೋಲು ನಿಮ್ಮ ಬ್ರೌಪದಾದೇವಿ 


ಹಿತವನಾಚರಿಪವಳು ವಂಶೋ 
ನೃತಿಯನುದ್ಧರಿಸುವಳು ನಿಮಗುಪ 
ಹತಿಯದೆಲ್ಲಿಯದೆಂದು ಮಾರ್ಕಂಡೇಯ ಮುನಿ ನುಡಿದ ೨ 

ಮಾನನಿಧಿ ಸಾವಿತ್ರಿಯಪಾ 
ಖ್ಯಾನವನು ಕೇಳಿದನು ಚಿತ್ರ 
ಗ್ಲಾನಿಯನು ಬೀಳ್ಕೊಟ್ಟನವಳೋತ್ಸಾಹ ಭಾವದಲಿ 
ಕಾನನಾನುಭವಕ್ಕೆ ಕಡೆಯಿ 
ನೇನು ನಮಗೆನುತತುಳ ಹರುಷಾ 
ನೂನ ಕುಂತೀತನಯರಿದ್ದರು ಪರ್ಣಶಾಲೆಯಲಿ ೩ | 


೨೪೫ 
ಅರಣ್ಯ ಪರ್ವ 
೨೩] 

ಕೇಳು ಜನಮೇಜಯ ಹಿಮಾಂಶು ವಿ 
ಹಿಂಗಿದವು ಹನ್ನೊಂದುವರೆ ವರು 

ಶಾಲ ವಂಶಜರಡವಿಯಲಿ ಮುನಿ 
ಪಂಗಳಟವೀ ತಟದೊಳಿರಲರು 

ಪಾಲನರಣಿಯನೊಯ್ದ ಮೃಗವನು ಹಿಡಿದರೊಳಬಿದ್ದು 
ದಿಂಗಳೊಳಗೊಂದಾದುದಾಪತ್ತಾ ಮಹೀಶರಿಗೆ 
ತುಂಗ ವಿಕ್ರಮನಾ ಮುನೀಶ್ವರ 

ಮೇಲೆತೋರಿತು ಢಗೆ ಮಹೀಶರ 
ಸಂಗತಿಯ ಸೊಗಸಿನಲಿ ಬಹು ದಿವ 

ತಾಳಿಗೆಗಳೊಣಗಿದವು ಬಳಲಿಕೆ 
ಸಂಗಳನು ನೂಕಿದನು ನೃಪತಿ ಪಲಾಶ ಶಾಲೆಯಲಿ ೪ ಮೇಳಿಗೆಯಲಾಸನ್ನ ಲತೆಯಿರುಬಿನಲಿ ಮಲಗಿದರು ೧೧ 

ದೂರವಾದುದು ನಿಳಯವೀ ಕಾಂ 
- ವಿಮಲ ವಾನಪ್ರಸ್ಥ ಜನದಾ 
ಶ್ರಮದೊಳಗೆ ಸಾರಂಗ ಮೃಗವಿಳೆ 

ತಾರ ನಿರ್ಜಲವ್ವದಲಂಘಿಗೆ 
ಯವರನೌಪಾಸನದ ಸಾಧನದರಣಿಯನು ಕೊಂಡು ಭಾರ ಪಥವಿನ್ನೇನು ಹದನೆಂದರಸನಳವಳಿದು 
ಕಮಲಸಖನುದಯದಲಿ ಸಂಧ್ಯಾ 

ನೀರ ತಾರೆ ಹೋಗು ನಕುಲ ಸ | 
ರಮಣಿಯಭಿವಂದನೆಗೆ ಸನು ನಿ 

ರೋರುಹದ ಪತ್ರದಲ್ಲಿ ಪೊಟ್ಟಣ 
ಸಮಿತಿ ಹಿಂಗಿದ ಹಿಂದೆ ಕೊಂಡೋಡಿತು ವನಾಂತರಕೆ ೫ ವಾರಿಯನು ಕಟ್ಟೆಂದು ಕುಂತೀಸೂನು ನೇಮಿಸಿದ ೧೨ 
- ಎಲೆಲೆ ಮೃಗವರಿಯನು ವಂಚಿಸಿ 

ಬಗೆದನೇ ಬಳಲಿಕೆಯನತಿ ಸಹ 
ಕಳೆದುದೋ ಕಾಳಾಯೆನುತ ತ 

ಸಿಗಳ ದೇವನು ಹಿರಿಯನಾಜ್ಞೆಯ 
ಲ್ಲಣಿಸಿದಳು ನಿಜಪತಿಯ ಭಯದಲಿ ಮುನಿಯ ವಧುವಂದು ನುಗುಳಲಮ್ಮದೆ ಧನುವ ಕೊಂಡನು ನಡೆದನತಿ ಪಥವ 
ಹೊಳೆಯ ಸಂಧ್ಯಾ ಸಾಧುಗಳು ಕಳ 

ದೃಗು ಮನೋ ಮಂಜುಳದ ಕಂಜಾ 
ವಳಿಸಲಾ ದ್ವಿಜನರಿದು ಪಾರ್ಥಿವ 

ಳಿಗಳ ಕಡು ಪರಿಮಳದ ಪಸರದ 
ರಿಳೆಯ ಬಿಟ್ಟರಲಾಯೆನುತ ಹರಿತಂದನಾಶ್ರಮಕೆ ೬ ಸೊಗಸು ತೀವಿತು ವಿಮಳ ಪದ್ಮಾಕರದ ಪವಮಾನ ೧೩ 
- ಎಲೆ ಯುಧಿಷ್ಠಿರದೋಷವಿದು ನಿ 

ಹಿತವನ್ನೆ ಹಿರಿಯಯ್ಯನೆನಗೆಂ 
ಇಳವಿಗೈದುವುದರಣಿಯನು ಮೃಗ 

ದತುಳಬಲ ಪರಿತೋಷದಲಿ ಮಾ 
ವೆಳೆದು ಕೊಂಡೀ ಹೊದರ ಹೊಕ್ಕುದು ಬಹಳ ಕಾನನದ ರುತನ ಬಳಿವಿಡಿದೈದಿದನು ನಕುಲಾಂಕನಾ ಕೊಳನ 
ಅಳಿದುರನ್ನಾಧಾನವಿತರರ 

ಹತಿಯಹುದು ನಿನಗೊಮ್ಮೆ ತಪ್ಪದು 
ಹಳಿವಿಗಾನೋಳಗಾದೆನೆನೆ ಮನಿ 

ಹಿತವು ಬಳಿಕೆಂಬಂತೆ ಖಗ ಸಂ 
ತಿಲಕನೌಪದ್ರವವನರಿದವನೀಶಹೊರವಂಟ ೭ ತತಿಗಳುಲಿಪ್ಪಿದವು ಪದ್ಯಾಕರದ ತೀರದಲಿ 
- ಜಾಳಿಸಿದ ಹದವಿಲ್ಲ) ಮುಮ್ಮೊನೆ 

ಇರವಿನಲಿ ರಚನೆಯಲ್ಲಿ ಮಧುರೋ 
ಬೋಳೆಗಳ ನಿಡುಗುಂಡುಗಳ ಬಡಿ 

ಇರವ ನೆರೆ ಬೀರುತ್ತಲಂತಃ 
ಕೋಲಗಳನೆಕ್ಕಡವನುರು ಪಾರಿಯದ ಕುಪ್ಪಸವ 

ಕರಣದಲಿ ಕತ್ತರಿಸಿ ಕೊಂಡಿಹ ಕುಜನರಂದದಲಿ 
ಮೇಳವಿಸಿ ಹೊರವಂಟನವನೀ . 

ಪರಿಮಳದ ಪಸರದಲಿ ಶೈತೋ 
ಪಾಲ ಬೇಂಟೆಗೆ ಮೃಗದ ಹಜ್ಞೆಯ 

ಇರುಷದಲಿ ಲೇಸೆನಿಸಿ ಕುಡಿದೊಡೆ 
ಮೇಲೆ ಕಜ್ಜೆಯ ನಡೆಸುವನು ತನ್ನನುಜರೊಡಗೂಡಿ ೮ ಹರಣವನೆ ಹಿಂಗಿಸುವ ಸರಸಿಯ ವಾರಿ ಚೆಲುವಾಯ್ತು ೧೫ 
- ತರಣಿಯನ್ನಯನಂದು ಮಾಯಾ 

- ಖಳನ ಸತ್ಯದವೋಲು ವಂಚಿಸಿ 
ಹರಿಣನನು ಬೆಂಬತ್ತಿ ವಿಹ್ವಲ 

ಗೆಲಿದುದಾತನ ಮನವ ಮಾಯೆಯ 
ಕರಣನಾದಂದದಲಿ ಮಹದಾರಣ್ಯ ವಾಸದಲಿ 

ಚೆಲುವಿನ೦ತಿರೆ ಚದುರು ಕೆಡಿಸಿತು ತಿಳಿಯಲರಿದೆನಿಸಿ 
ಧರಣಿಪತಿ ಬಳಿಸಲಿಸಿ ಮುನಿಪತಿ 

ಲಲನೆಯರ ಹೃದಯದವೊಲೀಸ್ 
ಯರಣಿಯನು ಕೊಂಡೊಯ್ದ ಹುಲು ಮೃಗ 

ನೆಲೆಯನೀಯದ ಕೃತಕ ಸರಸಿಯ 
ಸರಣಿಯಲಿ ಸೈವರಿದರಂದಾಕರ್ಣ ಮಾರ್ಗಣರು ೯ ಸುಲಭತೆಗೆ ಸಹದೇವನಣ್ಣನು ಸೋತು ನಡೆತಂದ ೧೬ 
- ಇರುಬಿನೊಳಗದೆ ಕುತ್ತು ಹೆಮ್ಮರ 

ಇಳಿದು ಮೊನೆಮುಂಜೆರಗನಕೆ 
ದುರುಗಳೊಳಗದೆ ತೊಡಚು ಬಾಣವ 

ಬಲಿದು ಹೊಕ್ಕನು ಜಾನುದಷ್ಟ . 
ನೆರಗಿ ತಿವಿ ತೊಡಿಟ್ಟೆಯಲಿ ಸಿಡಿವಲೆಯವೊಡೆನುತ ಸ್ಥಳವನಂಜುಳಿಯಿಂದ ತೊಳೆದನು ಚರಣ ವದನವನು 
ಅರಸಿದರು ನಟ್ಟಡವಿಯಲಿ ಮುಂ 

ತುಳುಕಿದನು ವಾರಿಯನು ತನ್ನ 
ದುರುಬಿದರು ಬೆಳ್ಳಾರ ಬಲೆಗಳ 

ಬಳಲಿಕೆಯನಪಹರಿಸಿ ಭೂಪತಿ 
ಹರಹಿ ಸೊಪ್ಪಿನತೋಹಿನಲಿ ಸಿಲುಕಿಸಿದರಾ ಮೃಗವ ೧೦ ಗಳಿಗೆ ಬಳಿಕಾನೊಯ್ಯನೆಂದನು ತನ್ನ ಮನದೊಳಗೆ ೧೭ 


೨೪೬ ಮ ಹಾ ಭಾರ ತ 

[ ಸಂಧಿ 
- ಜಲವನಂಜುಳಿಯಿಂದ ಮೊಗೆದೀಂ 

ಮೇಲೆಯಾರೈವನೆ ಸುತೃಪ್ಲಾ 
ಟಲು ನೆನೆಯಲಧ್ರದಲಿ ಗುಹಕ 

ಲೋಲಚಿತ್ತನು ಕಾಮಿ ಮೃಗಯಾ 
ನುಲಿದನೆಲೆ ನಕುಲಾಂಕ ಮಾಣಿನಗುತ್ತರವ ರಚಿಸಿ 

ಕೇಳಿ ಲಂಪಟನರ್ಥ ಲಾಭದೂತಲೋಲುಪನು 
ಬಳಿಕ ಸಲಿಲವನೀ೧ಟು ಮಾತುಗ 

ಕೇಳು ಜನಮೇಜಯ ತಟಾಕದ 
ಲೋಳವು ಮರುಳಾಗದಿರೆನಲು ಢಗೆ 

ಕಾಳಕೂಟವ ಕುಡಿದನರ್ಜುನ 
ಗಳುಕಿ ಬಳಲಿದ ಮೇಲೆಯಾಲಿಸಿ ಮಾರಿದನು ನುಡಿಯು ೧೮ ಕಾಲಿಡುತ ಡೆಂಡಣಿಸಿ ಮೈಮರೆದವರ ಕೂಡಿದನು ೨೫ 
- ಜಡಿಯಲೆರಡಳೆಗಳು ಕೊರಳಲಿ 

ತಡೆದರತ್ತಲು ಮೂವರನುಜರು 
ಕುಡಿದನುದಕವನಬುಜದೆಲೆಯಲಿ 

ಮಡಿದರೇನೇ ಚಿತ್ರವಾಯಿತು 
ಹಿಡಿದನನಿಬರಿಗಳ ಜಲವನು ಮರಳಿ ನಿಮಿಷದಲಿ 

ನಡೆ ಸಮಾರಕುಮಾರ ನೀ ಹೋಗು ತಳವದಿರು 
ತಡಿಯನಡರಿದು ದೊಪ್ಪನವನಿಗೆ 

ತಡೆಯದ್ವತಹುದೆನೆ ಹಸಾದವ 
ಕೆಡೆದು ಪರವಶನಾದನಿತ್ತಲು | 

ನುಡಿಯನಾನುದಿಹಜ್ಜೆಯ 
ತಡೆದನೇಕೆಂದುಟ್ಟಿದನು ಸಹದೇವನನು ನೃಪತಿ ೧೯ ಹಿಡಿದು ಬಳಿ ಸಲಿಸಿದನು ಬರೆ ಬರೆ ಕಂಡನದ್ಭುತವ ೨೬ 
ತವಕ ಮಿಗೆ ನಡೆತಂದು ಮೈಮರೆ 

ದಟ್ಟುಗೆಡೆದನುಗಳೆದ ತನ್ನೊಡ 
ದವನ ಕಂಡನು ಬಹಳ ಢಗೆ ಪರಿ 

ಹುಟ್ಟಿದರನೀಕ್ಷಿಸಿದನುಸುರಿನ 
ಭವಿಸಲುದಕವ ಕುಡಿದು ಬಳಿಕಾರೈವನಿದನೆನುತ 

ಬಟ್ಟೆಯನು ನೋಡಿದನು ಮೂಗಿನ ಬಳಿಯ ಬೆರಳಿಟ್ಟು 
ಲವಲವಿಸಿ ತಾಳಿಗೆಯ ತಲ್ಲಣ 

ಮುಟ್ಟಿತಿವರಿಗೆ ಮರಣವಿನ್ನೆ 
ದವನು ಹೊಕ್ಕನು ಕೊಳವನವಳಾಂ ( ಯಾರು ೨೦ ನಟ್ಟಿ ಕೊಲುವೆನು ಜವನ ಮೃತ್ಯುವ 
ಬುವನು ಮೊಗೆದನು ಮೊಗಕೆ ಮೋಹಲ ಮೇಲೆ ದನಿ ನಿಟ್ಟೆಲುವನುದುರಿಸುವೆನೆನುತೊದರಿದನು ಕಲಿಭೀಮ ೨೭ 
- ಬಿಡು ಬಿಡೆಲೆ ಸಹದೇವಯೆನ್ನಯ 

ಮನ್ನಣಿಗೆ ಹಿರಿಯಯ್ಯನೆಂದಾ 
ನುಡಿಗೆ ಮಾರುತ್ತರವ ಕೊಡು ಮುಂ 

ನಿನ್ನು ಬಗೆವೆನೆ ಜವನ ಗಂಟಲ 
ಗೆಡದೆ ಮುಂದಣ ನಿನ್ನವನ ಕಂಡಿಂತು ಮರುಳಹರೆ 

ಮುನ್ನ ತಿರುಹುವೆನೆನುತ ಕಿಡಿಕಿಡಿಯೋದನಾ ಭೀಮ 
ಮಡಿಯಲೆಳೆಸದಿರೆನಲು ಢಗೆಯುವ 

ಇನ್ನೊದರಿ ಫಲವೇನು ಕುಡಿವೆನು 
ಗಡಿಗೆ ಸೈರಿಸಲರಿಯದುತ್ತರ 

ಅವನು ಬಳಿಕ ನೋಡುವೆ 
ಗೊಡದೆ ಜಲವೀಂಟಿದನು ದಾಂಟಿದುದನು ಕಳೇಬರವ ೨೧ ನೆನ್ನವರ ಮಾರ್ಗವನೆನುತ ಮೊಗೆದನು ವಿದೋದಕವ ೨೮ 
- ಈತನತಿ ಮೈಮರೆದನತ್ತಲು 

- ಮಾಣು ವಾಣುತ್ತರವ ಕೊಡು ಮುಂ 
ಕಾತರಿಸಿದನು ಭೂಪನಿಬ್ಬರ 

ಗಾಣಬೇಹುದು ತಂದೆ ತನಗೀ 
ಮಾತು ಮುಖದಿರುತಿತ್ತು ಶಿಶುಗಳಿಗಾವ ಹದನಾಯ್ತಿ ಕೋಣಿಯಲಿ ಪೂರ್ವದ ಪರಿಗ್ರಹವೀ ಸರೋವರವು 
ತಾತ ಹೋಗೆ ಪಾರ್ಥ ಬಾಲಕ 

ಜಾಣನಾದೊಡೆ ಜಾರಬಿಡು ಬಿಡು 
ರೇತಕತ್ತಲೆ ತಡೆದರೆಂಬುದ 

ಕೇಣವನು ನೀನೆನಲು ಗಗನದ 

[ ೨೯ 
ನೀ ತಿಳಿದು ತಾ ಜಲವನೆನೆ ಕೈಗೊಂಡು ನಡೆತಂದ ೨೨ ವಾಣಿಯನು ಮನ್ನಿಸದೆ ಮಾರುತಿಯಿಾಂಟಿದನು ಒಲವ 
- ಹಿಮದ ಗಾಳಿಯ ಪಥವಿಡಿದು ವು 

- ದಡದಡಿಸಿ ಕೊಳನಿಂದ ಹೊರಗಡಿ 
ಧ್ಯಮದ ಪಾಂಡವನ್ನೆತರುತ ಮುಂ 

ಯಿಡುತ ಬಳಲಿದನನಿಲಸುತನವ 
ದಮಲ ಸರಸಿಯ ತೀರದಲಿ ಕೀಲಿಸಿದ ಮಗು ಲಲಿ ರೊಡನೆ ಮೈಯಿಕ್ಕಿದನು ಕಳಚಿದ ನೀಲಗಿರಿಯಂತೆ 
ಯಮಳರೊರಗಿರೆ ಕಂಡು ಮನದಲಿ 

ಅಡಿಗೆಡೆದನಾ ಭೀಮನಿತ್ತಲು 
ತಮವ ಹಿಡಿದನು ನೀರುಕುಡಿದೀ 

ಕಡುವಿರೋಧವ ಹಿಡಿದು ತಾನೇ 

( ೩೦ 
ಮಮತೆ ಮಿಗಲಾರೆವೆನೆನುತಿಳಿದನು ಸರೋವರವ ೨೩ ನಡೆದು ಬಂದನು ಧರ್ಮಸುತನಾ ಕೊಳನ ಪಥವಿಡಿದು 
ಚರಣ ವದನವ ತೊಳೆದು ಢಗೆ ಡಾ 

ಮೇಲೆಮಗುಳ್ಳಾಲಿಗಳ ಚಾಚಿದ 
ವರಿಸಲಕ್ತಮನಾಗಿ ಕರದಲಿ 

ತೋಳಮೇಲಿನ ತಲೆಯ ಸುಯ್ಲಿನ 
ತೆರೆಗಳನು ತೆಗೆನೂಕಿ ಮೊಗೆದನು ಗರಳಮಯ ಜಲವ ಲೀಲೆಯಡಗಿದ ಮುಖದ ಮನುಳಿದ ಕಾಯಕಾಂತಿಗಳ 
ಮರುಳೆ ನೀ ಕೌಂತೇಯ ಮಾದ್ರೆ 

ಮೇಲುಮುಸುಕಿನ ಮಗ್ಗುಲಿನಲಿಹ 
ಯರನ್ನು ನೋಡುವುದಿತ್ತ ನನಗು 

ನಾಲುವರನೀಕಿಸುತ ಭೂಪತಿ [ ಚಿತ್ತದಲಿ ೩೧ 
ತರವನಿತ್ತು ದಕವನು ಕುಡಿಯೆಂದುದು ನಭೋವಚನ ೨೪ ಕೋಲುಮರುಮೊನೆಗೊಂಡವೋಲ್ ಮರುಗಿದನು 


೨೪೭ 


ಅರಣ್ಯ ಪರ್ವ 
೨೩] 

ಗಗನವಬುಧಿಗೆ ಸರಿ ಸರೋವರ 
- ಮುಸುಕನರೆದೆರೆದವರ ಮೊಗ. 

ಜಗಕೆ ಹಿತವನು ಶಕ್ರ ಮನುಜಾ 
ದುಸುರುಗಳನಾಲಿಸಿದನಕಟಾ 

ದಿಗಳ ಮಾತಾರೂಪುಗೋವುಗಳಿದು ನಿಧಾನಮತ 
ಶಿಶುಗಳಿಗೆ ಕಡು ಹಾನಿಯಾಯಿತೆ ಶಿವ ಮಹಾದೇವ 

ಬಗೆಯಲಗ್ಗದ ಸತ್ಯವೆಂಬುದು . 
ನಿಶಿತ ಶಸ್ತ್ರದ ಗಾಯವಿಲ್ಲು 

ಗಗನಮಣಿಗೆಣಿಯೆನಲು ಚಿತ್ರಕೆ 
ಬೃಹದ ಸಾವಿನ್ಯಾವುದೋ ನಾ 

ಸೊಗಸಿ ತಲೆದೂಗಿದನು ಮುಗುಳಿಂತೆಂದನಾ ಖಚರ ೩೯ 
ನಸುಗಳೆಯರೇಕುಳಿದೆನೆಂದಳಲಿದನು ಯಮಸೂನು ೩೨ 
ಇಂದಿನಲಿ ಕಡೆಯಾಲಾವಿಮ 

- ನಯವಿದನೆ ಕೇಳಾವನೆ ಕ್ಷ 
ಛಂದುವಂಶಕೆ ಕೌರವನ ಛಲ 

ತ್ರಿಯನು ವಿಪ್ರರೊಳಾವನೆ ಶೋ 
ಸಂದುದಿನ ಹಿತಾವನೀಶರಿಗಾರು ಪರಿಶೋಪ 

ತ್ರಿಯನು ಸುಜನರೊಳಾವ ಮಹಪುರುಷನೆಂಬವನು 
ಕೊಂದರಾರಕಟಕಟೆನುತ್ತರ 

ನಿಯತ ಧೀಮನದಾರು ದೇವ 
ವಿಂದನಾಭನ ಕೃಪೆಗೆ ಬಾಹಿರ 

ಪ್ರಿಯನದಾವನು ಕಠಿಣ ಕಪ್ಪಾ 
ನಿಂದು ತಾನಾದೆನೆ ಮಹಾದೇವೆಂದು ಬಿಸುಸುಯ್ದ ೩೩ ಶ್ರಯನದಾವನು ಧರ್ಮಸುತ ಹೇಳೆಂದನಾ ಖಚರ ೪೦ 
ಹೋಗಲಿ ನೀರುಗುಡಿದಿವ 

- ಧೃತಿಯುತ ಕ್ಷತ್ರಿಯನು ವೇದ 
ರಾಗುಹೊಗರಸುವೆನೆನುತ ಢಗೆ . 

ಪ್ರತಿಯುತಶೈತ್ರಿಯನಹಿಂಸಾ 
ತಾಗಿದವನಿಪನಿಳಿದು ಹೊಕ್ಕನು ವಿಷ ಸರೋವರವ 

ರತನು ಮಹಪುರುಷನು ಸುಧೀಮನು ಸಾಧುಸೇವಕನು 
ಬಾಗಿ ಮೊಗೆದನು ಜಲವನಭ್ರದೊ 

ಸತತ ಪರರುಪಕಾರಿ ದೇವ 
ಳಾಗಲಾದುದು ರಭಸವೆಲೆ ಸಕ 

ಪ್ರತತಿ ಪ್ರಿಯನು ಪರರ ಗುಣದು 
ಭಾಗಮಜ್ಞ ಮಹೀಶ ಕೇಳೆಂದುದು ನಭೋನಿನದ ೩೪ ತಿಯ ಸೈರಿಸದವನು ಕಪ್ಪನು ಯಕ್ಷ ಕೇಳೆಂದ 
ಅನುಜರವಿವೇಕಿಗಳು ಪರಿಣತ 

* ನಿಂದ್ಯನಾವನು ಲೋಕದೊಳಗಭಿ 
ಜನದಲಧಿಕನು ನೀ ನಿಧಾನಿಸಿ 

ವಂದ್ಯನಾವನು ಜೀವವಿರೆ ಮೃತ | 
ನನಗೆ ಮಾರುತ್ತರವನಿತ್ತು ನಿರಂತರಾಯದಲಿ 

ನೆಂದಡಾವನು ದೇಶ ಕಳಿವಹುದಾರ ದೆಸೆಯಿಂದ 
ತನುವಿಗಾವ್ಯಾಯನವ ಮಾಡುವು 

ಸಂದ ಯಜ್ಞವದೆಂತು ಕೆಡುವುದು 
ದೆನಲು ಕೇಳಿದು ಢಗೆಯ ಸೆರಿಸಿ 

ತಂದೆ ಹೇಳೆ ತನಗೆನಲು ಸಾ 
ಘನ ಪಥದ ನುಡಿ ಯಾರದೆಂದವನೀಶನಾಲಿಸಿದ ೩೫ ನಂದದಿಂದವೆ ಕಾಣಿಸಿದನಾ ಖಚರಗುತ್ತರವ 
ಬಿಸುಟನುದಕವನಾ ನುಡಿಯನಾ 

ಕೇಳು ಪರನಿಂದಕನೆ ನಿಂದ್ಯನು 
ಲಿಸಿದನಾರೆ ನೀನು ನಿನಗಾ 

ಹೇಳಲೇಂ ಪರಹಿತನೆ ವಂದ್ಯನು 
ಗಸದಲಿರವೇನಸುರನೋ ಕಿನ್ನರನೋ ನಿರ್ಜರ 

ಹೇಳಿದಿಚೆಗೆ ನಡೆವ ನೃಪನಿಂದಳಿವುದಾ ದೇಶ 
ಉಸುರೆನಲು ತಾ ಯಕನೀ ಸಾ 

ಕೇಳು ನಡೆವೆಣನೇ ದರಿದ್ರನು 
ರಸವು ನನ್ನದು ನಿನ್ನ ತಮ್ಮದಿ 

ಸಾಲದೆನಿಸಿದ ದಕ್ಲಿಣಿಯ ಯ | 
ರಸುವನೆಳೆದವ ನಾನು ಕೇಳೆ ಧರ್ಮಸುತಯೆಂದ ೩೬ ಜ್ಞಾಳಿ ನಿಪ್ಪಲವೆಂದು ನುಡಿದನು ರಾಯ ಕೌಂತೇಯ ೪೩ 
- ಬಾಲಕರು ನಿನ್ನ ಮಾತನು 

- ನರಕಿ ಯಾವನು ಸುಜನರಲಿ ಬಾ 
ಕೇಳಿ ಉದಕವ ಕುಡಿವುದೆನೆ ಭೂ 

ಹಿರನದಾವನು ಲೋಕವರಿಯಲು 
ಪಾಲ ನಿನ್ನವರೆನ್ನ ಮಾತನ್ನು ಕೇಳಿ ಮನ್ನಿಸದೆ 

ಹರಣವಿರೆ ಹೊಂದಿದನದಾವನು ಭೂಮಿಪಾಲರಲಿ 
ಮೇಲುಗಾಣದೆ ನೀರು ಕುಡಿದು ವಿ 

ಮರುಳದಾವನು ಮಾನ ಭಂಗದಿ 
ತಾಳಿಸಿದರಿಂದೆನ್ನ ಮಾತನು 

ಭರಿತನಾವನು ಹೇಳು ಧರ್ಮಜ 
ಕೇಳಿ ನೀನುತ್ತರವ ರಚಿಸೆನೆ ನೃಪತಿ ಹೇಳೆಂದ ೩೭ ಸರಸಿಯಲಿ ಬಳಿಕುದಕವನು ಕುಡಿಯೆಂದನಾ ಖಚರ ೪೪ 
ಜಲನಿಧಿಗೆ ಸರಿ ಸರಸಿ ಯಾವುದು 

- ಎನೆ ಕೃತಘ್ನನೆ ನರಕಿ ವಿದ್ಯಾ 
ನೆಲಕೆ ಹಿತವನದಾರು ಮರ್ತ್ಯಾ 

ಧನ ಮದಾಂಧನೆ ಬಾಹಿರನು ಹೊ 
ವಳಿಗೆ ಮಾತೆಯದಾರು ಸೂಯ 1 ಸರಿಯೇನು ಕ್ಕನುವರವ ಹಿಂಗುವ ಮಹೀಪತಿ ಜೀವವಿರೆ ಮೃತನು 
ತಿಳುಹು ಧರ್ಮಜ ಸಕಲ ಧರ್ಮಾ 

ವಿನುತ ಗುರುವರಿಯುದನೆ ಮರುಳಂ 
ವಳಿಯ ಸಾರವನೆನಲು ಯಕ್ಷನ 

ಗನೆಯರಲಿ ವಿಶ್ವಾಸಪರನೇ . 
ಬಲುಮೆಗವನೀಪಾಲನತಿ ಪರಿತೋಷದಲಿ ನುಡಿದ ೩೮ ಜನವರಿಯಲಭಿಮಾನ ಹೀನನು ಯಕ್ಷ ಕೇಳೆಂದ | 


೨೪೮ 


ಮ ಹಾಭಾರ ತ 


ಒಲಿದನೊಡಲನು ಧರ್ಮಸಂಗತಿ 
ಗಳ ಸುಸಂವಾದದಲಿ ನಿಜತನು 
ಪುಳಕವುಬ್ಬರಿಸಿದುದು ಗಬ್ಬರಿಸಿದುದು ದುಷ್ಕೃತವ 
ಎಲೆ ಮಹೀಪತಿ ಮೆಚ್ಚಿದೆನು ಬೇ : 
ಡಳಿದ ತಮ್ಮಂದಿರಲಿವೂಬ್ಬನ 

[ ೪೬ 
ತಲೆಯ ಬದುಕಿಸಿ ಕೊಡುವೆನೆನೆ ಯಮತನು ನಿಂತೆಂದ 
- ಅಸುವನಿತ್ತೆ ಖಚರಪತಿ ಜೀ 
ವಿಸಲಿ ನಕುಲನು ಧನ್ಯ ನಾನೆನೆ 
ನಸುನಗುತ ಚೇತರಿಸಿ ಮೈ ಮುರಿದೆದ್ದ ನಾ ನಕುಲ 
ನಿಶಿತಮತಿ ಮೆಚ್ಚಿದೆನು ಬೇಡಿ 
ನೃಸುವನೊಬ್ಬಂಗಿತ್ತೆನೆನೆ ಜೀ 
ವಿಸಲಿ ಸಹದೇವಾಂಕನೆಂದನು ಧರ್ಮನಂದನನು ೪೭ 
- ಜನಪ ನಿನ್ನಾಳಾಪವೆನ್ನಯ 
ಮನಕೆ ವಿಸ್ಮಯವಾಯ್ತು ಭೀಮಾ 
ರ್ಜುನರು ನಿನ್ನೊಡಹುಟ್ಟಿದರು ನೀನವರಿಗತಿ ಹಿತನು 
ಅನುಜರವರಿರಲೇಕೆ ಮಾದ್ರಿ 
ತನುಜರೆಂಬರ ಬಯಸಿದೆ ಹೇ 
ಳೆನಲು ನಸುನಗೆ ಮೊಳೆಯ ನುಡಿದನು ಧರ್ಮನಂದನನು 
- ಸಾವು ಬೊಪ್ಪಗಾಗೆ ಮಾದ್ರಿ 
ದೇವಿ ತನ್ನನು ಕರೆದು ಶಿಶುಗಳ 
ನೋವುಕೇಡಿದು ನಿನ್ನ ದಾರೆದಿವರ ಸಲಹುವುದು 
ಭಾವ ಭೇದವನಣುವ ಬಗೆಯದೆ 
ಕಾವುದೆಲೆ ಮಗನೆಂದು ಬೆಸಸಿದ 
ಭಾವ ಪರಿಯಲಿ ಮರೆವೆನ್ಯ ಮಾದ್ರೀಕುಮಾರಕರ ೪೯ 


ಎನಲು ಮೆಚ್ಚಿದನುಳಿದ ಭೀಮಾ 
ರ್ಜುನರ ಹರಣವನಿತ್ತು ನಿಜ ನಂ | 
ದನನಪ್ಪಿದನೊಲವಿನಲಿ ಯಮರಾಜನೈತಂದು 
ತನುಜ ಸಾಕಿನ್ನಾಯು ನಿಮಗೀ 
ವನನಿವಾಸವು ಬೀಳುಗೊಡು ಮುನಿ 
ಜನವನಿನ್ನ ಜ್ಞಾತ ವಾಸಕೆ ಮನವ ಮಾಡೆಂದ ೫೦ | 
- ನೀವು ಪಾಂಡವರೆಂದು ನಿಮ್ಮನ 
ದಾವ ಮಾನವರರಿಯದಿರಲಿ ಮ 
ಹಾ ವಿಭವದಲಿ ಬೆಳಗುವುದು ಬಳಿಕವನಿ ಮಂಡಲವ 
ದೈವಬಲ ನಿಮಗುಂಟು ಮೇಣ 
ನ್ಯಾವುದರಿದಲ್ಲೆಂದು ತನುಜನ 
ನೋವಿಮನ್ನಿಸಿ ಬೀಳುಗೊಟ್ಟನು ಪಾಂಡುನಂದನರ ೫೧ 
- ಅರಣಿಯನು ತಂದಿತ್ತು , ಧರಣಿ 
ಸುರನ ಮನ್ನಿಸಿ ಮುನಿಗಳನು ಭೂ 
ಸುರರ ಸಚಿವರ ಪರಿಕರರ ಧಮಾದಿ ಮಂತ್ರಿಗಳ 
ವರ ಸುಭದಾದೇವಿ ಪಾಂಚಾ 
ಲರನು ಧೃಷ್ಟದ್ಯುಮ್ಮ ಮೊದಲಾ 
ಗಿರೆ ನಿಜಾಪ್ತರನವರ ಮಂದಿರಕೆ ಕಳುಹಿದನು 
- ಹರಿ ನಮೋ ಜಯ ಭಕ್ಕರಘ ಸಂ 
ಹರ ನಮೋ ಜರು ಸಕಲಭುವನೇ 
ಶರ ನಮೋ ಜಯ ಕೃಷ್ಣ ಕೇಶವ ವಿಷ್ಣು ವಾಮನನೆ 
ಪರಮ ಪುಣ್ಯಶ್ಲೋಕಜಯ ಜಗ 
ಭರಿತ ನಿರ್ವಳರೂಪ ಜಯ ಜಯ 
ಕರುಣಿ ರಕ್ಷಿಸು ರಾಯ ಗದುಗಿನ ವೀರನಾರಯಣ ೫೩ 


ಇತಿ ಶ್ರೀಮದಚಿಂತ್ಯ ಮಹಿಮ ಗದುಗಿನ ವೀರನಾರಾಯಣ ಚರಣಾರವಿಂದ 
ಮಕರಂದ ಮಧುಪಾನ ಪರಿಪುಷ ವಚಃ ಪುಟ್ಟದೀ ನಿಕಾಯ 
ಶ್ರೀಮತ್ತು ಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ 
- ಕರ್ಣಾಟ ಭಾರತ ಕಥಾಮಂಜರಿಯೊಳ್ 
- ಅರಣ್ಯಪರ್ವಂ ಸಮಾಪ್ತವಾದುದು. 


ವಿರಾಟ ಪರ್ವ 


ಮೊದಲನೆಯ ಸಂಧಿ 


ಸೂ . ಕಾಯಿದರು ಸತ್ಯವನು ವನವಾ 

ಸಾಯತವ ನೆರೆ ಗೆಲಿದು ಪಾಂಡವ 
ರಾಯರೆಲೆಸಿದರು ಬಂದು ವಿರಾಟ ನಗರಿಯಲಿ 


ಕೇಳು ಜನಮೇಜಯ ಧರಿತ್ರೀ 

ದೇವ ನಿಮ್ಮಯ ಮತವೆ ಮತವೆವು 
- ಪಾಲ ಮುನಿಜನ ಪಜನಂಗಳ 

ಗಾವ ವೇಷದ ವಿವರ ನಿಮಗದ 
ಬೀಳುಗೊಟ್ಟನು ಭೂಮಿಪತಿ ಬಲವಂದು ಹುತವಹನ ನೀವು ಬೆಸಸುವುದೆಂದು ಭೀಮಾರ್ಜುನರು ಬಿನ್ನ ವಿಸೆ 
ಮೇಲು ಶಕುನದ ಚಾರು ನಿನದವ 

ನಾವು ಭೂಸುರವೇಷದಲಿ ನಂ . 
ನಾಲಿಸುತಸೋದರರು ಸಹಿತ ವ 

ಭಾವಿತರು ಮತ್ತಲ್ಲಿ ಸನ್ಮಾ 
ನಾಲಯವ ಹೊರವಂಟು ಸಾರಿದರೊಂದು ವಟಕುಜನ ೧ ಸಾವಲಂಬನ ಕಂಕನೆಂಬಭಿಧಾನ ತನಗೆಂದ 
ಬಂದು ವಟಕುಜದಡಿಯಲನಿಬರು 

ವಲಲನೆಂಬಭಿಧಾನದಲಿ ನೃಪ 
ನಿಂದು ದುರುಪದಿ ಸಹಿತ ಬಳಲಿಕೆ 

ನಿಳಯವನು ಸಾರುವೆನು ತಾನೆಂ 
- ಯಿಂದ ವಿಶ್ರಮಿಸಿದರು ಚಿಂತಿಸಿ ಧರ್ಮನಂದನನು 

ದುಲಿಯ ಮಾರುತಿ ನುಡಿದ ವರ ನಾಟ್ಯವಿದ ವೇಷವನು 
ಹಿಂದೆ ಹನ್ನೆರಡಬುದ ಸವೆದವು 

ಫಲುಗುಣನು ಹಯ ಗೊ ನಿವಾಸ 
ಮುಂದಣನುವಿಂಗೇನು ಗತಿ ಬಳಿ 

ಸ್ಥಳ ವಿಳಾಸಿತರೆನಲು ಯಮಳರು 
ಕೊಂದು ವರುಷಜ್ಞಾತ ವಾಸಕ್ಕಾವ ಠಾವೆಂದ ೨ ಲಲನೆ ಬಿನ್ನಹ ಮಾಡಿದಳು ಸೈರಂಧಿ ವೇಷವನು ೭ 
- ಬಡಗಲವರದು ಮೂಡಣರಸುಗ 

ತೊಳಲಿದಿರಿ ಹನ್ನೆರಡು ವರುಷವು 
ತೊಡೆ ಗೆಣಿಯರಾಗಿಹರು ತೆಂಕಣ 

ಹಳುವದಲಿ ಸೊಂಪಡಗಿ ಪರರೊಡ| 
ಕಡೆಯವರು ಕಂಡಿಹರು ಕೆಲಬಲದವರು ಕೊಂಡೆಯರು ನುಳಿಗೆಲಸದೋಲಗವಿದೆಂತ್ಯೆ ಸಾರ್ವಭೌಮರಿಗೆ 
ಪಡುವಣವರತಿ ಕೃಶರು ನಾವಿ 

ಬಳಲಿದಿರಿ ಹಿರಿದಾಗಿ 
ನೃಡಗಿರಲು ತೆರನಾವುದೆಂದೆನೆ 

ನಳಲಿಸಿದೆನೆಂದ ಪಾಪಿಗ | 
ನುಡಿದನರ್ಜುನ ದೇವನವನೀಪತಿಗೆ ವಿನಯದಲಿ ೩ ಳೊಳಗೆ ಭುವನದೊಳೆಂದು ಕುಂತೀಸೂನು ಬಿಸುಸುಯ್ಯ ೮ 
ವಳಿತವನ್ನು ಹೊಕ್ಕಿರಿದು ಕೌರವ 

ಒಡಲ ಬಳಿ ನೆಳಲಿಂಗೆ ಗತಿ ಬೇ . 
ರೊಳಗೆ ಹಗೆಯಾಗಿಹನು ಕೀಚಕ 

ರ್ಪಡಿಸಿಹುದೆ ಸುಖದುಃಖವಿವು ನಿ 
ಬಲ ವಿರಾಟನಿಗವನ ದೆಸೆಯಿಂ ಭಯವಿಹೀನವದು 

ಮೃಡಿಗಳಲಿ ತನು ನಾಲ್ಕರಲಿ ಜೀವಾತ್ಯ ನೀವೆಮಗೆ 
ಮುಳಿದು ಹೇಳಿಕೆಯಾದ ರವಿಸುತ 

ಅಡವಿಯೇ ಸಾಮಾಜ್ಯ ನಿಮ್ಮಡಿ 
ಕಲಿ ತ್ರಿಗರ್ತಾದಿಗಳೆನಿಪ ಮಂ 

ಯೊಡನಿರಲು ನೀವಿಲ್ಲದಾ ಪುರ 
ಡಳಿಕರನು ಕೈಕೊಳ್ಳದಾಳುವರವರು ಪಶ್ಚಿಮವ 

ವಡವಿ ನಮಗಹುದೆಂದು ಬಿನ್ನವಿಸಿದರು ಭೂಪತಿಗೆ ೯ 
- ನೃಪತಿ ನಿಶ್ಚಿಸಿದನು ಮತ್ಸಾ 

ತುಷ್ಟನಾದನು ನೃಪತಿ ಕೃತ ಪರಿ 
ಧಿಪನ ನಗರಿಯೊಳಲ್ಲಿ ಸೈರಿಸಿ 

ಶಿಪ್ಪ ಪಾಲನು ಜಗದೊಳು 
ಕೃಪಣತನದಲಿ ನೂಕಬೇಹುದು ನುಡಿದ ವರವ ತೃಪ್ತ ಚರಿತನು ತೆಂಕ ದೆಸೆಗೆ ಸಹೋದರರು ಸಹಿತ 
ಗುಪಿತವೆಂತಳವಡುವುದಾಶ್ರಯ 

ದುಷ್ಟ ಮೃಗಗಳ ಬೇಟೆಯಾಡಿ ವ 
ದಪದೆಸೆಯನೆಂತಾನುವಿರಿ ನಿ 

ಸಿಷ್ಠ ಮುನಿಯಾಶ್ರಮದ ಸುಜನರ 
ಹೃಪೆಯೊಳೆಂತಾನೆಂಬೆನೆಂದನು ಧರ್ಮನಂದನನು ೫ ರಿಪ್ಟವನು ಪರಿಹರಿಸುತ್ತೆ ತಂದನು ಸರಾಗದಲಿ 

, ೨೪೯ 


೨೫೦ ಮ ಹಾ ಭಾರ ತ 

[ ಸಂಧಿ 
ಕಾಳಿ ಪರವ ಕರಾಳಿ ಸುರಮುನಿ 

ಇತ್ತ ಬಿಜಯಂಗೈಯಿ ಹಿರಿಯರಿ 
ಮಳಿಮಂಡಿತ ಚರಣಿ ಖಳ ದನು 

ದೆತ್ತಣಿಂದೈತಂದಿರೈ ಅ 
ಜಾಳಿ ಮರ್ದಿನಿ ಘನ ಕಪರ್ದಿ ವರಾರ್ಧ ತನುಯುತಳೆ ತ್ಯುತ್ತಮದ ವೇಷದ ಮಹಾತ್ಮರ ಕಂಡು ಬದುಕಿದೆವು 
ಶೂಲ ಪರಶು ಪರಶ್ವಧಾದಿಗ 

ಇತ್ತ ಪೆವು ಬೇಡಿದುದ ನಾವೆನೆ 
ತಾಳುತೋಪ್ಪುವ ಕರಚತುಷ್ಟಯೆ 

ಸುತ್ತ ಬಳಸವು ರಾಜಸೇವೆ ನಿ 
ಪಾಲಿಸೆಮ್ಮನನು ದುರ್ಗೆಯನಂದು ನುತಿಸಿದರು ೧೧ ಮಿತ್ತ ಬಂದೆವುಮನೋಲಗವಂತರಿಸಿತಾಗಿ ೧೮ || 
ಬಂದು ಮತ್ತ್ವ ಪುರೋಪಕಂಠದ 

- ಕೆಟ್ಟುದಿಂದ್ರಪ್ರಸ್ಥ ಪಾಂಡವ 
ನಂದನದ ಕೆಲಕಡೆಯಲನಿಬರು 

ರುಟ್ಟು ಹೋದರು ನಾರ ಸೀರೆಯ 
ನಿಂದ ನಾಲುಕು ದೆಸೆಯನೀಕ್ಷಿಸಿ ನಿಜನಿವಾಸದಲಿ 

ನಟ್ಟಡವಿ ಮನೆಯಾಯ್ತು ರಾಜಾನ್ನಯದ ರಾಯರಿಗೆ 
ತಂದ ಚರ್ಮದಲಖಿಳ ಕೈ ದುವ 

ಬಿಟ್ಟರೆಮ್ಮನು ಜಠರ ಭರಣಕೆ 
ನೋಂದು ಹೆಣನಾಕಾರದಲ್ಲಿ ಬಿಗಿ 

ನೆಟ್ಟನಾಶ್ರಯವಿಲ್ಲದಿರೆ ಕಂ 
ದೊಂದು ಬನ್ನಿಯ ಮರನ ತುದಿಯಲ್ಲಿ ಕಟ್ಟಲೇರಿದರು ೧೨ ಗೆಟ್ಟು ಬಂದೆವು ಕಂಕನೆಂಬಭಿಧಾನ ತನಗೆಂದ ೧೯ 
ತೆಗೆಯದಿರಿ ನೀವೆಂದು ತುರುಗಾ 

- ಓಲಗಕೆ ಬಂದಖಿಳ ರಾಯರ 
ಹಿಗಳನಂಜಿಸಿ ಧರ್ಮಸುತ ದೃಗು 

ಮಳಿವಕಿಕಮಣಿ ಮಯೂಖ ನಿ 
ಯುಗವ ಮುಚ್ಚಿ ಸುರೇಂದ್ರ ಯುವ ವರುಣಾದಿಗಳಿಗೆರಗಿ ವಾಳಿಯಲಿ ನೆರೆ ಮೆರೆವುದಾತನ ಪಾದಪದ್ಯ ಯುಗ 
ವಿಗಡನೀ ಕಲಿಭೀಮನೀ ಕೈ 

ಕಾಲವಾವನನಾವ ಪರಿಯಲಿ 
ದುಗಳನೀತಂಗೀಯದಿರಿ ಕೈ 

ಕೀಳು ಮಾಡದು ಧರ್ಮ ಪುತ್ರನ 
ಮುಗಿದು ಬೇಡಿದೆನೆಂದು ಸುರರಿಗೆ ನುಡಿದನವನೀಶ ೧೩ ನಾಳುಗೊಂಡನುಮನೆಲೆ ಜನಮೇಜಯ ಕ್ಷಿತಿಪ ೨೦ 
- ಈವುದಾ ಬೇಡಿದರೆ ಪಾರ್ಥಂ 

ಆದುದೈ ನಿರ್ವಾಹ ಕಂಕಂ 
ಗೀವು ಯಜ್ಞಾತ ವಾಸದೊ 

ಗಾದುದಾ ಮತ್ಸೆಶನಿಂದ ವಿ 
ಈ ವಿಗಡ ಭೀಮಂಗೆ ಕೊಡದಿರಿಯೆನಲು ಖತಿಗೊಂಡ ವಾದವಿಲ್ಲದೆ ಸೇವೆ ನಿಜವಾದಂತೆಯಿರುತಿರಲು 
ನೀವು ಕುಂತಿಯ ಮಕ್ಕಳಾದಿರಿ 

ಹೋದವಿತ್ತಲು ಕೆಲವು ದಿನ ತನ 
ನಾವು ದುರ್ಯೋಧನನವರು ತ 

ಗಾದ ಸಾಹಾಯ್ಯದಲಿ ರಿಪುಬಲ 
ಪ್ಲಾವುದಿದಕೆಂದನಿಲಸುತನ್ಗಡೊ ಗರ್ಜಿಸಿದ ೧೪ ಭೇದಿ ಮಾರುತಿ ಬಂದು ಕಂಡನು ಮತೃಭೂಪತಿಯ ೨೧ 
- ಸುರನಿಕರ ಕಾದಿರಲಿ ಮೇಣ್ 

ಏನು ಪರಿಣತೆ ನಿನಗೆ ಬಾಣಸಿ 
ಧರಣಿ ಕೊಡೆನೆಂದಿರಲಿ ಹಸ್ತಿನ 

ಯಾನು ಭೀಮನ ಮನೆಯವನು ಮ 
ಪುರಿಗೆ ಧಾಳಿಯನಿಡುವೆನಮರರ ಮೊರೆಗಳ ತಿವಿದು ತೇನ ಭುಜಬಲವರಿವೆನಗ್ಗದ ಮಲ್ಲವಿದ್ಯೆಯಲಿ 
ಉರುತರಾಸ್ತ್ರವನೊಯ್ಯನೆಂದ | 

ನೀನಧಿಕನೆಂದಾ ಸಾರನ 
ಬೃರಿಸಿ ಮಾರುತಿ ನುಡಿಯೆ ತಮ್ಮನ 

ಸೋನುವನು ಮನಿ 
ಬರಸೆಳೆದು ಬಿಗಿಯಪ್ಪಿ ಮೈದಡವಿದನು ಭೂಪಾಲ ೧೫ ಮಾನನಿಧಿ ಮರುದಿವಸ ಹೊಕ್ಕನು ಪಾರ್ಥನಾ ಹೊಳಲ 
- ಅವಧಿಯೊಂದೇ ವರುಷವಿದರೊಳ 

ಸುರಪನರಸಿಯ ಶಾಪದಲಿ ಸಿತ 
ಗೆವಗೆ ಸೈರಣಿಯುಂಟು ನೀ ಮುನಿ 

ತುರಗನರೆವೆಣಾಗಿ ಮತ್ತೆ 
ದವಗಡಿಸಿದೊಡೆ ಬಳಿಕ ಸೈರಿಸಲರಿಯೆ ಮನ ಮುಳಿದು ಶರನ ಮಗಳಿಗೆ ನಾಟ್ಯವಿದ್ಯಾಭ್ಯಾಸ ಸಂಗದಲಿ 
ಅವನಿಯಲಿ ಹನ್ನೆರಡು ವರುಷವು 

ಇರಲು ಯಮಳರು ತುರಗ ಗೋವಜ 
ನವೆದುದುಂ ನಿಷ್ಟ ಲವಲಾ ಕೌ 

ಭರಣರಾದರು ಬಳಿಕ ಪಾಂಡವ 
೧೬ 

- 
ರವರಿಗತಿ ಲಾಗಹುದು ನೀನೇ ಬಲ್ಲೆಹೋಗೆಂದ 

ರರಸಿ ಸಾರಿದಳೊಲವಿನಲಿ ವೈರಾಟ ಪಟ್ಟಣವ ೨೩ 
ಹದುಳವಿಟ್ಟನು ಭೀಮನನು ನಿ . 

- ತರಣಿಗಂಜಿದಡಿಂದು ತಲೆಗಾ 
ರ್ಮದನು ಮತ್ಮನ ಪುರಿಗೆ ಯತಿ ವೇ . 

ಝಿರಿಸಿದನೋ ಮರೆಯಾಗಿ ತಿಮಿರದ 
ಪದಲಿ ಬಂದನು ಹೊನ್ನ ಸಾರಿಯು ಚೀಲ ಕಕ್ಷದಲಿ 

ಹೊರಳಿಗಳನೆನೆ ಮುಡಿಗೆ ಮೋಹಿದ ವೇಣವಲ್ಲರಿಯ 
ಇದಿರೋಳಾನತರಾಯ ಕಂಡವು. 

ಹಿರಿದು ಸೈರಿಸಲಾರೆನೆಂದೊಡ 
ರುದಿತ ತೇಜಃಪುಂಜದಲಿ ಸೋಂ 

ನಿರಿಸಿದನೋ ಕೈರವವನೆನಲೆಂ 
ಪೊದವಿ ಬರಲು ವಿರಾಟ ಕಾಣಿಸಿಕೊಂಡು ಬೆಸಗೊಂಡ೧೭ . ದರರೆ ಕಂಗಳ ಢಾಳವೊಪ್ಪಿಗೆ ಬಂದಳಬಜಮುಖಿ ೨೪ 


ಅನಧಿಕನೆಲವರಿವವನು ಮ 


೨೫೧ 


ವಿರಾಟಪರ್ವ 


೨) 


ಮೊಲೆಯ ಮೇಲುದು ಜಾರೆ ಜಾರಿದ 
ರಳಿ ಮನರು ಕಂಗಳಿನ ಮಿಂಚಿನ 
ಹೆಳುಕಿನೆಡೆ ನಡೆಗೆಟ್ಟು ನಿಂದರು ಚಿತ್ರವಿಹೃಲರು 
ತೆಳುವಸುರು ತಲೆದೋರೆತೋರಿದ 
ದಲಗು ಮರು ಮೊನೆಯೆನುತ ವಿರಳ 
ವಳಿಗೆ) ನಡೆತರುತಿರ್ದಳಂಗನೆ ರಾಜ ವೀಧಿಯಲಿ - ೨೫ 

ಎಲೆಲೆ ಮದನನ ಗಜವು ತೊತ್ತಳ 
- ದುಳಿದುದೋ ಕಾಮುಕರನೆನೆ ಗಾ 
ವಳಿಯೊಳಗೆ ಗಾರಾಯ ) , ಗರುವಿಕೆ ವಿಟ ವಿದೂಷಕರ 
ಅಳುಕಿದರು ಮನುಮಥನ ಗರುಡಿಯ 
ಬಲುವೆಗಾರರು ಬಂದಳಗ್ಗ ದ 
ನಳಿನಮುಖಿ ಬಹುಜನದ ಮನಕಚ್ಚರಿಯನೋದವಿಸುತ ೨೬ 
- ಜನದ ಜಾಣಕ್ಕಾಡಲಾ ಮೋ 
ಹನ ಮಹಾಂಬುಧಿಯೊಳಗೆ ನೃಪನಂ 
ಗನೆಯು ಭವನಕೆ ಬರಲು ಬೆರಗಾಯಖಿಳ ನಾರಿಯರು 
ವನಿತೆ ಮಾನಿಸೆಯಲ್ಲ ಮನುಜರಿ 
ಗಿನಿತು ರೂಪೆಲ್ಲಿಯದು ವಿಸ್ಮಯ 
ವೆನುತ ಮನದೊಳಗಳುಕಿದರು ಮತ್ಸೆಶನರಸಿಯರು ೨೭ 

ಬರವ ಕಂಡು ಸುದೇಷ್ಮೆ ಮನದಲಿ 
ಹರುಷ ಮಿಗೆ ಹೊಂಗಿದಳು ಕರೆ ಕರೆ 
ತರುಣಿಯಾರೆಂದಟ್ಟಿದಳು ಕೆಳದಿಯರನನಿಬರನು 
ಸರಸಿಜಾಯತದಂದವನು ಮೋ 
ಹರಿಸಿ ಮುಂಚುವ ಪರಿಮಳವನಂ 
ದರಸಿ ಬೀರುತ ಬಂದು ಹೊಕ್ಕಳು ರಾಜ ಮಂದಿರವ ೨೮ 

ಕೆಳದಿಯರು ಕಾಣಿಸಿದರರಸನ 
ಲಲನೆಯನು ಪರಿಯಂಕ ಪೀಠದ 
ಕೆಲಕೆ ಕರೆದಳು ಕಮಲವದನೆಯನುಚಿತ ವಚನದಲಿ 
ನಳಿನಮುಖಿ ನೀನಾರು ನಿನಗಾ 
ರೋಳರು ರಮಣರು ಮಾಸಿಕೊಂಡಿಹ 
ವುಲಿನ ವೃತಿಯಿದೇಕೆನುತ ಬೆಸಗೊಂಡಳಂಗನೆಯು ೨೯ 


ಅತುಳಬಲ ಗಂಧರ್ವರೈವರು 
ಪತಿಗಳೆನಗುಂಟೆನ್ನ ಚಿತ್ರಕೆ 
ಖತಿಯ ಮಾಡಿದರೆಂದು ವರುಷವು ಬಿಡುವೆನವರುಗಳ 
ಸತತವಾ ಕುಂತ್ಕುಮಾರರ 
ಸತಿಯರೋಲೈಸಿದ್ದೆ ಬಳಿಕವ 
ರತಿ ಗಹನ ವನನಿಷ್ಠರಾದರು ತನಗೆ ಬರವಾಯು ೩೦ 
- ಏನ ಮಾಡಲು ಬಲ್ಲೆಯೆಂದರೆ 
ಮಾನಿನಿಯ ಸಿರಿನುಡಿಯ ಕಟ್ಟುವ 
ಸೂನ ಮುಡಿಸುವ ವರ ಕಟಾಕ್ಷಕೆ ಕಾಡಿಗೆಯನಿಡುವ 
ಏನ ಹೇಳಿದ ಮಾರ 
ಸಾನುರಾಗದೊಳೆಂದೆನಲು ವರ 
ಮಾನಿನಿಯ) ನಸುನಗುತ ನುಡಿಸಿದಳಂದು ವಿನಯದಲಿ ೩೧ 

ಎನಲು ಮೆಚ್ಚಿದಳಾ ವಿರಾಟನ 
ವನಿತೆ ವೀರರ ವಧುವನಾ ಸಖ 
ಜನದೊಳಗೆ ನೇಮಿಸಿದಳನಿಬರಿಗಾಯ , ನಿರ್ವಾಹ 
ಮನದ ಢಗೆಯಡಗಿದವು ಮತ್ತೆ 
ಶನ ಪುರಾಂತರದೊಳಗೆ ಮೈ ಮರೆ 
ಸನುಪಮಿತ ಭುಜಸತ್ಪರಿದ್ದರು ಭೂಪ ಕೇಳೆಂದ 
- ಆ ಸುದೇಷ್ಮಾ ದೇವಿಯರ ನಿಡು 
ಕೇಶವನು ಹಿಕ್ಕುವಳು ಮುದದಲಿ 
ಸೂಸು ಮಲ್ಲಿಗೆಯರಳ ದೆಖ್ಯಾಳವನು ಮುಡಿಸುವಳು 
ಆ ಸತಿಯು ಮನವೊಲಿದು ನಡೆವಳು . 
ಲೇಸು ಲೇಸೆಂದೆನಿಸಿ ಬಾಳುವ 
ಭಾಷೆಯನ್ನು ಸಲ್ಲಿಸುತ್ತಲಿರ್ದಳು ಪತಿಗಳಾಜ್ಞೆಯಲಿ ೩೩ 

ಜವನ ಮಗ ಸನ್ಯಾಸಿ ವೇಷದಿ 
ಪವನಸುತ ಬಾಣಸಿನ ಮನೆಯಲಿ 
ದಿವಿಜ ರಾಯನ ತನಯನಿರ್ದ ಶಿಖಂಡಿ ವೇಷದಲಿ 
ಜವಳಿ ಮಕ್ಕಳು ತುರಗ ಗೊವ್ರಜ 
ನಿವಹರಾದರು ಕಮಲಮುಖಿ ಕಾ . 

[ ೩೪ 
ಲವನು ಕಳೆದಳು ರಾಯನೊಲುಮೆಯ ಕೆಳದಿಯರಕೂಡೆ 


ಎರಡನೆಯ ಸಂಧಿ 


ಸೂ ಕುಸುವಶರನುರವಣಿಯ ಗಾಯದ 

ಲೆಸುಗೆವಡೆದನು ಕೀಚಕನು ತ 
ನೃಸುವಿನಳತೆಯ ನೋಡದೆಯ ತುಡುಕಿದನು ದೌಪದಿಯ 


ಕೇಳು ಜನಮೇಜಯ ಧರಿತ್ರಿ 
ಪಾಲ ನಿಮ್ಮಯ ಪೂರ್ವ ಪೃಥ್ವಿ 
ಪಾಲರಿದ್ದರು ಗುಪುತದಿಂದ ವಿರಾಟ ನಗರಿಯಲಿ 
ಕಾಲ ಸವೆದುದು ಹತ್ತು ತಿಂಗಳ 
ಮೇಲೆ ಮತ್ತೊಂದತಿಶಯೋಕ್ತಿಯ 
ನಾಲಿಸ್ಯೆ ವಿಸ್ತರದೊಳರುಪುವೆನೆಂದನಾ ಮುನಿಪ 


ಆ ವಿರಾಟನ ರಾಜಧಾನಿಯೋ 
೪ ವಿಳಾಸದಿ ಮುಸುಕಿ ತಾವ್ ಪರ 
ಸೇವೆಯಲ್ಲಿ ಪಾಂಡವರು ಕಳೆದರು ಹತ್ತು ಮಾಸವನು 
ರಾವಣನು ಮುನ್ನಂದು ಸೀತಾ 
ದೇವಿಗಳುಪಿದ ಕಥೆಯಮೋಲ್ ಸಂ 
ಭಾವಿಸಿದ ಕೀಚಕ ವಿಡಂಬವ ಕೇಳು ಭೂಪಾಲ 


១ 


ಮ ಹಾ ಭಾರತ 


ಸಂಧಿ 


ಒಂದು ದಿವಸ ವಿರಾಟನರಸಿಯ 
ಮಂದಿರಿ ಸಲೆಂದೆ . 
ತಂದನಾಕೆಯ ತಮ್ಮ ಕೀಚಕನತುಳ ಭುಜಬಲನು 
ಹಿಂದೆ ಮುಂದಿಕ್ಕೆಲದ ಸತಿಯರ 
ಸಂದಣಿಯ ಮಧ್ಯದಲಿ ಮೆರೆವರ 
ವಿಂದವದನೆಯ ಕಂಡು ಕಾಣಿಕೆಗೊಟ್ಟು ಪೊಡಮಟ್ಟ ೩ 

ಅನುಜನನು ತೆಗೆದಪ್ಪಿ ಸಿಂಹಾ 
ಸನದ ಕೆಲದಲಿ ಕುಳ್ಳಿರಿಸಿ ಮನ | 
ದಣಿಯಲಂಗನೆ ಮನ್ನಿಸಿದ ತತ್ಸಹೋದರನ 
ತನುಪುಳಕ ತಲೆದೋರಲವನು | 
ಬಿನಲಿ ಸತ್ತನಾಗಿ ಕವಳಾ 
ನನೆಯರನು ಕಂಡನು ಸುದೇಷ್ಟೆಯು ಮೇಳದಬಲೆಯರ ೪ 
- ಅವರ ಮಧ್ಯದಲಮಲ ತಾರಾ 
ನಿವಹದಲಿ ರೋಹಿಣಿಯವೋಲ್ ಸುರ 
ಯುವತಿಯರಲೂಶಿಯವೋಲ್ ನದಿಗಳೊಳು ಜಾಹ್ನವಿಯ 
ಅವಯವದ ಪರಿಮಳದ ಪಸರಕೆ 
ಕವಿವ ತುಂಬಿಯ ಸಾರ ಸಂಗೀ 
ತವನು ಕೇಳುತ ಕಂಡನವ ಪಾಂಚಾಲ ನಂದನೆಯ - ೫ 
- ಮೊದಲೋಳವನವಳಂಗವಟ್ಟವ 
ನೋದವಿ ನೋಡಿದೊಡಲ್ಲಿಯೇ ಗಾ 
ಢದಲಿ ನಟ್ಟವು ಕೀಳಲರಿದಾಯ್ಯಾಲಿಗಳನಲುಗಿ 
ಮದನ ಮಸೆದೋರಿದನು ಹೂಗಣಿ 
ಹೃದಯವನು ತಾಗಿದುದು ಹರ ಹರ 
ಹೆದರಿದನು ಹಮ್ಮೆ ಸಿದನು ಖಳನೊಂದು ನಿಮಿಷದಲಿ ೬ 

ನಿಂದು ನೋಡಿದ ದೌಪದಿಯ ಮೊಗ. 
ದಂದವನು ಕಂಡಾಗ ಕೀಚಕ . 
ನೊಂದನೆನೆ ಮೊಗ ತೆಗೆಯಲೆಚ್ಚನು ಕಾವು ಕೈಗೂಡಿ 
ಅಂದು ಬೆರಗಾದನು ವಿಳಾಸಿನಿ 
ಯಿಂದು ತಳೆದಳು ಮನವನಿವಳಾ 
ರೆಂದು ಭಾವಿಸಿ ಚಾಚಿದನು ಕದಪಿನಲಿ ಕರತಳವ ೭ 

ತಿಳಿಯಿವಳು ಮೂಜಗವ ಮೋಹಿಪ 
ತಿಲಕವೋ ಕಾಮಂಗೆ ಕಟ್ಟಿದ| 
ಕಳನ ಭಾಷೆಗೆ ನಿಂದ ಮಾಸಾಳೆ ಮಹಾದೇವ 
ಕೊಲೆಗಡಿಗ ಕಂದರ್ಪಕನ ಕೂ 
ರಲಗೋ ಮದನನ ಸೋಕ್ಕಿದಾನೆಯೋ 
ನಳಿನಮುಖಿಯಿವಳಾರ ಸತಿಯೆಂದಳುಪಿ ನೋಡಿದನು ೮ | 
- ಜಗವ ಕೆಡಹಲು ಜಲಜವಿಶಿಖನು 
ಬಿಗಿದ ಬಲೆಯಿವಳಲ್ಲಲೇ ಯೋ 
ಗಿಗಳ ಯತಿಗಳನೆಸಲು ಕಾಮನು ಮಸೆದ ಕೂರಲಗು 
ಮುಗುದನಾದನು ಕಾಮನಂಬುಗ 
ಳುಗಿದವೆದೆಯಲಿ ನಟ್ಟ ದೃಷ್ಟಿಯು 
ತೆಗೆಯಲಾರದೆ ಸೋತುಕೀಚಕ ಪಾತಕವ ನೆನೆದ ೯ 


ಸೂರೆವೋಯಿತು ಚಿತ್ರ ಕಂಗಳು 
ಮಾರುವೋದವು ಖಳನ ಧೈರ್ಯವು 
ತೂರಿಪೋದುದು ಕರಣದಲಿ ಕಳವಳದ ಬೀಡಾಯ 
ಮಾರಿ ಪೊಗುವಂಗಜನ ಶರದಲಿ 
ದೋರುವೋತುಹೃದಯ ಕಣ್ರಿ 
ಗಾರೆಯಿವಳಾರೆನುತ ಗಜಬಜಿಸಿದನು ನಿಮಿಷದಲಿ ೧೦ | 
- ರತಿಯ ಚೆಲುವಂತಿರಲಿ ಸಿರಿ ಪಾ 
ರ್ವತಿಯ ರೂಪಂತಿರಲಿ 
ಸತಿಯ ಸೊಬಗಂತಿರಲಿಯಾ ಬಾಲಕಿಯ ರೂಪಿಂಗೆ 
ಪ್ರತಿಯ ಕಾಣೆನು ಪಾಂಡವರ ದುರು 
ಪತಿಯ ರೂ 

ಮಡಿಯಾ 
ಸತಿಯ ವಿಭ್ರಮವೈದಿತೆನ್ನಯ ಮನವನೆನುತಿರ್ದ ೧೧ 
- ಅರಿವು ತಲೆಕೆಳಗಾಯ ಧೈರ್ಯದ 
ನಿರಿಗೆ ನಗೆಗೆಡೆಯಾಯ 

[ ಬೀಜ 
ಹೊರಿಗೆ ಬರಿದೊರೆಯಾಯ್ತು ಕರಿಮೊಳೆಯೋರು ಭಯ 
ಮರವೆ ಗರಿಗಟ್ಟಿತು ಮನೋಭಾ 
ನಿರಿಗೆಲಸ ಬಲುಹಾಯ್ದು ಹೊಗಳುವ 
ಡರಿಯೆನಾತನ ತನುವಿನಂತಸ್ತಾಪದೇಳೆಯನು ೧೨ | 

ಬೀಳುಗೊಂಡುದು ಲಜ್ಜೆ ಮಹಿಮೆಯ 
ಕೀಲು ಕಳಚಿತು ದ್ರುಪದ ತನುಜೆಯು 
ನಾಲಿಯಲಿ ನುಂಗಿದನು ಮನದಲಿ ಸತಿಯ ಸೆರೆವಿಡಿದು 
ಕೇಳು ಬಿನ್ನಹವಕ್ಕೆ ನಿಮ್ಮ ಡಿ . 
ಯೋಲೆಕಾತಿಯರೊಳಗೆ ವಿವಾಟಿನ 
ಮೇಲುಗೈಯಿವಳಾವಳೆಂದಗ್ರಜೆಯ ಬೆಸಗೊಂಡ ೧೩ 
- ಈಕೆ ಗಂಧರ್ವರ ರಮಣಿ ನ 
ಮ್ಯಾಕೆಯಾಗಿರೆ ಮಾನ್ಯ ವೃತ್ತಿಯೊ 
ಟೀಕೆಯನು ಸಲಹುವೆವು ಬಲ್ಲಿದರಿವಳ ವಲ್ಲಭರು 
ಸಾಕು ಬಿಡಾರಕ್ಕೆ ನೀ ಹೋ | 
ಗೀಕೆ ನಿನಗಹಳಲ್ಲ ನಿಂದಿರು 
ಕಾಕನಾಡದಿರೆನುತ ಬೀಳ್ಕೊಟ್ಟಳು ನಿಜಾರ್ನುನ ೧೪ 

ತಾರಿತಂತಃಕರಣ ಕಾಮನ 
ಕೂರುಗಣಿ ಕಾಲಿಕ್ಕಿದವು ಮನ| 
ದೇರು ಮುಚ್ಚಿತು ದುಗುಡ ಬಲಿದುದು ಮುಸುಕು ಮೋರೆ 
ಮಾರಿ ನಿಜಮಂದಿರಕೆ ಢಗೆ ಮೈ 
ದೊರೆ ಬಂದನು ಮರುದಿವಸ ತಲೆ 
ಮಾರಿ ಕಂಡನು ದ್ರಪದಿಯನರಮನೆಯ ಬಾಗಿಲಲಿ ೧೫ || 

ಕಳುಹಿದನು ತನ್ನೊಡನೆ ಬಹ | 
ಗಾವಳಿಯ ಪರಿವಾರವನು ತನ್ನ ಯ | 
ಬಳಿಯ ಹಡಪದ ಬಾಲಕನ ಹಿಂದಿಕ್ಕಿ ನಡೆತಂದು 
ಒಲಿದು ಸಿಂಹದ ಸತಿಗೆ ನರಿ ಮನ 
ವಳುಪುವಂತಿರೆ ಗರುಡನರಸಿಗೆ 
ನಲಿದು ಫಣಿ ಬಯಸುವವೊಲೈದಿದ ಬಾಲಕಿಯ ಬಳಿಗೆ ೧೬ 


[ ಯಲಿ 


೨೫೩ 


ವಿರಾಟಪರ್ವ 


ಕೇಳಿ ಕಿವಿ ಮುಚ್ಚಿದಳು ತನ್ನ ಯ 
ಖಳನ ಮನದಿಂಗಿತವನಾಗಳೆ 

ಮೇಳದೈವರ ನೆನೆದು ಹರ ಹರ 
ತಿಳಿದು ಕಾಮಿನಿ ಬೆದರಿದಳು ಕಳ 
ವಳಿಗ ಸೋತನು ಕೆಟ್ಟೆನೆಂದಳು ತನ್ನ ಮನದೊಳಗೆ ಶೂಲಪಾಣಿ ಮಕಂದಯೆನುತವೆ ರವಿಯನೀಸುತ 

ಕಾಳು ಮೂಳನಲಾ ಖಳಾಗ್ರಣಿ 
ತೊಲಗಿ ಹಿಂದಡಿಯಿಡಲು ಕೀಚಕ 
ನಳುಕಟ್ಟೆ ತಂದಬುಜವದನೆಯ 

ಮೇಲುಗಾಣನಲಾ ಮದಾಂಧನ 
ಬಳಿಗೆ ಬಂದನು ನುಡಿಸಲಾಗದೆ ತರಳೆ ನೀನೆಂದ ೧೭ ಸೋಲಿಸುವರಾರುಂಟೆನುತ ತಲೆ ಬಾಗಿದಳು ತರಳೆ ೨೪ 
- ಎಲೆ ಮರುಳೆ ಬೇಡಳುಪದಿರು ಕೂ 

- ಎಲೆ ದುರಾತ್ಮ ಮಹಾಪರಾಧವ 

ಬಳಸುವರೆ ಬಯಲಿಂಗೆ ನಿನ್ನಯ 
ರಲಗ ಕೊರಳಿಗೆ ಬಯಸದಿರು ಕಳ 
ವಳಿಸದಿರು ಕೈಯೊಡನೆ ನಿನ್ನರಮನೆಗೆ ತೆರಳುವುದು ಕುಲದ ಬೇರನು ಕೊಯ್ದರೇ ಬಹುದಾವುದಿದರಿಂದ 
ಸುಲಭೆ ನಾ ನಿನಗಲ್ಲ ನಿನ್ನನು 

ಹಳಿವುಹೊದ್ದದೆ ಹೆತ್ತವರು ಮ 
ಕೆಲರು ನಗುವರು ಪರದ ಸದ್ದತಿ 

ಕ್ಕಳುಗಳೆಂಬೀ ಬದುಕು ಮಾಣದೆ 
ತೊಲಗುವುದು ಬೇಡಕಟಯೆಂದಳು ಪಾಂಡವರ ರಾಣಿ ೧೮ ಯೆಳಸಿಕೊಂಬಂತಾಯಿತೆಂದಳು ಪಾಂಡವರ ರಾಣಿ ೨೫ 
ನಿಲ್ಲೆಗೆ ಸೈರಂಧಿ ಕಾಮನ 

ಕಾತರಿಸದಿರು ಮಂದಿವಾಳದ 
ಬಲ್ಲೆ ಹದ ಬಲುಗಾಯ ತಾಗಿತು 

ಮಾತುಗಳು ಸಾಕಕಟ ತೊಲಗೈ 
ಬಲ್ಲೆ ನೀನೌಷಧಿಯ ರಕ್ಷಿಸಿಕೊಂಬುದೆನ್ನೊಡಲ 

ಸೌತಡೇನದು ಮನುಜ ಧರ್ಮದ ಚಿತ್ತಚಪಲವಲ 
ಮೆಲ್ಲನಡಿಯಿಡು ಮಾತ ಮನ್ನಿಸು 

ಈ ತತುಕ್ಷಣ ಜಾರು ಕೇಳಿದ 
ಚೆಲ್ಗುಗಳನೆನ್ನ ಮುಖದಲಿ | 

ಡಾತಗಳು ಸೈರಿಸರು ದೇವ| 
ಚೆಲ್ಲಿ ಸಪ್ರಾಣಿಸಲು ಬೇಹುದು ವಿಗತಜೀವನವ - ೧೯ ವಾತದಲಿ ಬಲ್ಲಿದರು ತನ್ನವರೆಂದಳಿಂದುಮುಖಿ ೨೬ 
- ಎಲೆಗೆ ಪಾತಕಿ ನಿನ್ನ ಕಣ್ಣಿಂ 

ಸಾವು ತಪ್ಪದು ತನಗೆ ಕಾಮನ 
ಬಲಗಿನಲಿ ತನ್ನೆದೆಯ ನೋಯಿಸಿ 

ಡಾವರವು ಘನ ನಿನ್ನ ನೆರೆದೇ 
ತೊಲಗಬಹುದೇ ಕರುಣವಿಲ್ಲವೆ ನಿನ್ನ ಮನದೊಳಗೆ ಸಾವೆನಲ್ಲದೆ ಕಾಮನಂಬಿಂಗೊಡಲನೊಪ್ಪಿಸೆನು 
ಒಲಿದು ಬಂದೆನು ಕಾಮನೂಳಿಗ 

ಭಾವೆ ನೂಕದಿರೆನ್ನ ವರ ರಾ 
ಬಲುಹು ಎನ್ನಯ ಭಯವ ತಗ್ಗಿಸಿ| 

ಜೀವಮುಖಿ ಕೃಪೆ ಮಾಡು ತನ್ನಯ 
ತಲೆಯ ಕಾಯಲು ಬೇಕೆನುತ ಕೀಚಕನು ಕೈಮುಗಿದ ೨೦ ಜೀವನವನುಳುವೆನುತ ಕಮಲಾನನೆಗೆ ಕೈಮುಗಿದ ೨೭ 
- ಪರರ ಸತಿಗಳುಪಿದೊಡೆ ಪಾತಕ 

- ಮರುಳುತನ ಬೇಡೆಲವೊ ಗಂಧ 
ದೊರಕುವುದು ನಿಜಲಕ್ಕಿ ತೊಲಗ. ಗು . 

ರ್ವರಿಗೆ ಹೆಂಡತಿ ತಾನು ನಿನ್ನಯ 
ಧರೆಯೊಳಗ್ಗದ ಕೀರ್ತಿ ಮಾಸುಗು ಗತಿಗೆ ಕೇಡಹುದು . ದುರುಳತನವನು ಸೈರಿಸರು ತನ್ನವರು ಬಲ್ಲಿದರು 
ಕೊರಳು ಹಲವಾದಸುರನಂತಕ 

ಸೊರಹದಿರು ಅಪಕೀರ್ತಿನಾರಿಯ 
ಪುರವನೈದಿದ ಕಥೆಯ ನೀ ಕೇ 

ನೆರೆಯದಿರು ನೀ ನಿನ್ನ ನಿಳಯಕೆ 
ಇರಿಯಲಾ ಕಡುಪಾಪಿಹೋಗೆಂದಳು ಸರೋಜಮುಖಿ ೨೧ ಮರಳುವುದು ಲೇಸೆಂದು ತೃಣವನು ಹಿಡಿದು ಸಾರಿದಳು ೨೮ 
ಮೇಲೆ ಸದ್ಗತಿ ಬೆಂದು ಹೋಗಲಿ 

ದೌಪದಿಗೆ ಖಳ ನುಡಿದನೆನ್ನಾ 
ಕಾಲನವ ತರಲಿ ಬಂಧುಗ 

ಟೋಪವನು ನೀನರಿಯೆ ಬಡವರ 
ಕೇಳಿಸಲಿ ತನ್ನವರು ತೊಲಗಲಿ ರಾಣಿಯರು ಬಿಡಲಿ 

ಕೋಪವ್ಡಿಗೆ ಮೃತ್ಯು ನಿನ್ನವರೆನ್ನ ದೇಗುವರು 
ಬಾಲೆ ನಿನಗಾನೊಲಿದೆ ಕಾಮನ 

ಆಪನವರಂತಿರಲಿ ನೀನೆನ 
ಕೋಲು ಎನ್ನನು ಮರಳಲೀಯದು 

ಗೋಪಳಾದರೆ ಸಾಕು ಮಲೆತಡೆ 
ಲೋಲಲೋಚನೆ ಬಿರುಬ ನುಡಿಯದೆ ತನ್ನನುಳುಹೆಂದ ೨೨ ಯಾ ಪಿನಾಕಿಗೆ ತೆರಳುವೆನೆ ಬಳಿಕಲ್ಲಿ ನೋಡೆಂದ ೨೯ 
ಎಳೆನಗೆಯ ಬೆಳುದಿಂಗಳನು ನೀ . 

ಹುಳುಕನಲ್ಲಾ ತುಂಬಿಕೋಗಿಲೆ 
ತಳಿತು ತಾಪವ ಕೆಡಿಸು ಮಧುರದ 

ಗಳಹನಲ್ಲಾ ಶಶಿ ವಸಂತನ 
ಮೆಲುನುಡಿಯ ಸುಧೆಯಿಂದ ತೃಪೈಯನಕಟ ಪರಿಹರಿಸು ಬಲುಹು ಮಾನ್ಯರನಿರಿಯದೇ ತಂಗಾಳಿ ಧಾರ್ಮಿಕನೆ 
ಅಳಿಮನದ ಬಡತನವ ನಿನ್ನಯ 

ಖಳನಲಾ ಮಾಕಂದಲೋಕದ 
ಕಳಶ ಕುಚ ಲಕ್ಷ್ಮಿಯಲಿ ಕಳೆ ಮನ 

ಕೊಲೆಗಡಿಗನಲ್ಲಾ ಮನೋಭವ 
ದೊಲವನಿತ್ತಲು ತಿದ್ದಬೇಹುದು ಕಾಂತೆ ಕೇಳೆಂದ ೨೩ ನಿಳಿಕೆಗೊಂಬರೆ ಪಾಪಿಯೊಲಿಯದೆಕೊಲುವರೇಯಿಂದ | 


[ ೩೦ 


೨೫೪ ಮ ಹಾ ಭಾರತ 

( ಸಂಧಿ 
ಒಲಿದು ನಿನ್ನನು ನಾವು ಕೊಲ್ಲೆವು 
ಕೊಲುವ ಸುಭಟರು ಬೇರೆ ಬಯಲಿಗೆ 

ನ್ಯಾಯವನು ಮಿಗೆ ಗೆಲುವುದೀಯ 
ಹಲವ ಗಳಹಿದರೇನು ಫಲವಿಲ್ಲಕಟ ಸಾರಿದೆ ರು 

ನ್ಯಾಯವಧಮನ ಧರ್ಮ ಮಾರ್ಗ 
ತಿಳುಪಿದೊಡೆಯೆನ್ನವರು ನಿನ್ನ ಯ 

ಸ್ಥಾಯಿಗಳ ತಿಮಿರಕ್ಕೆ ಭಾಸ್ಕರಗಾವುದಂತರವು 

ಕಾಯಗೆನ್ನವರವರ ಕೈಗುಣ 
ತಲೆಯನರಿದೂ ತುಷ್ಟರಾಗರು 

ದಾಯತವ ಬಲ್ಲವರೆ ಬಲ್ಲರು 
ಕಲಕುವರು ನಿನ್ನ ನೈಯಾಬ್ಲಿಯನೆಂದಳಿಂದುಮುಖಿ - ೩೧ . ನಾಯಿ ಸಿಂಹಕ್ಕಿದಿರೆ ಫಡಹೋಗೆಂದು ತಿರುಗಿದಳು ೩೮ 
ಕುಲದೊಳೊಬ್ಬನು ಜನಿಸಿ ವಂಶವ 

- ಹೂಣಿಹೊಕ್ಕುದು ವಿರಹದಾಸೆಯ 
ನಳಿದನಕಟಕಟೆಂಬ ದುರ್ಯಶ 

ಕಾಣಿನಾಕೆಯ ಮಾತಿನಲಿ ಮುಂ 
ವುಳಿವುದಲ್ಲದೆ ಲೇಸಗಾಣಿನು ಬರಿದೆ ಗಳಹದಿರು 

ಗಾಣಿಕೆಯಲೇ ಸೂರೆಹೋದುದು ಮನದ ಸರ್ವಸ್ವ 
ಕೊಲೆಗಡಿಕೆಯೋ ಪಾಪಿ ಹೆಂಗಸು 

ತಾಣ ಸಡಿಲಿತು ಬುದ್ದಿ ಕದಡಿ ಕೃ 
ಹಲಬರನು ಕೋಲಿಸಿದಳು ಸುಡಲೆಂ 

ಪಾಣಪಾಣಿ ವಿರಾಟ ರಾಯನ | 
ದಳಲುವರು ನಿನ್ನ ಖಿಳ ರಾಣಿಯರೆಂದಳಿಂದುಮುಖಿ ೩೨ ರಾಣಿಯರವನೆಗೈದಿದನು ಕಂಡನು ನಿಜಾಗ್ರಜೆಯ ೩೯ 
ಹರಿ ವಿರಂಚಿಗಳಾದೊಡೆಯ ಸಂ 

- ಹಣಿಯನಂಫಿಗೆ ಚಾಚಲೆತ್ತಿದ 
ಗರದೊಳೆನಗಿದಿರಿಲ್ಲ ಮರುಳ 

ಇಣಕಿಗನ ತೆಗೆದಪ್ಪಿ ಮದವಾ 
ತರುಣಿ ನಿನ್ನೊಡನೇನುತೊರಾ ನಿನ್ನ ವಲ್ಲಭರ 

ರಣನೆ ಕುಳ್ಳಿರೆನುತ್ತ ನೋಡಿದಳಾ ಸಹೋದರನ 
ಪರಸತಿಯ ಸೆರೆಯೆ ಮುತ್ತಿತು 

ಹೆಣ ಮುಸುಡು ಬಿದ್ದಿದೆ ಲತಾಂಗಿಯ 
ನೆರೆದು ಕೊಡಗವಿಂಡು ಸುಭಟನು 

ಕೆಣಕಿದನೋ ಕಡುಪಾಪಿ ವಂಶವ 
ಸರಿದನಂತಕ ನಗರಿಗರಿಯಾಯ್ಕೆಂದಳಿಂದುಮುಖಿ : ೩೩ ಹಣಿದವಾಡದೆ ಮಾಣನೇಗುವೆನೆನುತ ಮರುಗಿದಳು ೪೦ 
- ನೀರೆ ನೂಕದಿರೆನ್ನ ಮನ ಮು 

- ಅಳುಕಿತಗ್ಗದ ಮಹಿಮೆ ಮುಸುಡಿನ 
ಮ್ಯಾರುವೋದುದು ನೀನು ಚಿತ್ತವ 

ಬೆಳಕು ಕಂದಿತು ಬಹಳ ಚಿಂತಾ 
ಸೂರೆಗೊಂಡೀ ಮದನನಂಬಿಂಗೊಡಲ ಹೂಣಿಸುವೆ 

ಜಲಧಿಯೊಳಗದ್ದಂತೆ ಸೋಂಪಡಗಿತು ನಿಜಾಕಾರ 
ಜಾರದಿರುಯೆನ್ನೆದೆಗೆ ತಾಪವ| 

ಕುಲಶಿರೋಮಣಿ ಹೇಳು ಚಿತ್ರದ 
ಬೀರದಿರು ಕಾರುಣ್ಯವನು ಕೈ 

ನೆಲೆಯನೆನೆ ನಸುನಾಚಿ ಮದನನ 
ದೋರೆನಗೆ ಕಮಲಾಕ್ಷಿ ಮರಣವ ಮಾಣಿಕಟೆಂದ ೩೪ 

ಪಿಳುಕು ಸುಮತಿಯ ಸೀಳೆ ಬಳಿಕಿಂತೆಂದನವ ನಗುತ ೪೧ 
- ಮರುಳೆ ಮನದ ವಿಕಾರ ಮಾರಿಯ 

- ಬೇರೆ ಬಿನ್ನಹವೇನು ಸತಿಯರ 
ಸರಸವಾಡುವರುಂಟೆ ಮೃತ್ಯುವ 

ನೂರು ಮಡಿ ಚೆಲುವಿನಲಿ ಚಿತ್ತವ 
ನೆರೆವರೇ ದಳ್ಳುರಿಯ ಪ್ರತಿಮೆಯನಪ್ಪುವರೆ ಬಯಸಿ 

ಸೂರೆಗೊಂಡಿಹಳವಳು ನಿನ್ನೊಲಗದ ಸತಿಯರಲಿ 
ಸರಳಕಂಗೈಸುವರೆ ಪಾಪಿಯೆ 

ಮಾರಿದಳು ಮದನಂಗೆ ಜೀವಿಸ 
ಮರಳು ನಿನ್ನರಮನೆಗೆಯೆನ್ನಯ 

ಲಾರೆನಾಕೆಯನೋಳಗುಮಾಡಿಸಿ 
ಗರುವ ಗಂಡರು ಕಡಿದು ಹರಹುವರೆಂದಳಿಂದುಮುಖಿ ೩೫ ತೋರಿದೊಡೆತನ್ನೊಡಲೊಳಸುವಿಂಗಿಹುದು ನಿರ್ವಾಹ ೪೨ 
- ತೋಳ ತೆಕ್ಕೆಯ ತೊಡಿಸಿ ಕಾಮನ 

- ಕೀರ್ತಿಲತೆ ಕುಡಿಯೊಣಗಿ ಮದ 
ಕೋಲ ತಪ್ಪಿಸು ಖಳನ ಕಗೊಲೆ 

ನಾರ್ತನಾದೆ ಕುಲಕೆ ಕಾಲನ | 
ಯೂಳಿಗವ ಕೇಳುಸುರದಿಹರೆ ಸಮರ್ಥರಾದವರು 

ಮೂರ್ತಿ ನೀನವತರಿಸಿದೆ ಸಂಹರಿಸಿದ್ದೆ ಕುಲವ 
ಸೋಲಿಸಿದ ಗೆಲವಿಂದ ಬಲು ಮಾ 

ಸ್ಫೂರ್ತಿಗೆಡೆ ಮನುಜರಿಗೆ ರಾವಣ 
ತಾಳಿಯಿವನೆನ್ನದಿರು ಹರಣದ 

ನಾರ್ತಿಯಪ್ಪುದು ಅರಿಯಲಾ ಕಡು 
ಮೇಲೆ ಸರಸವೆ ಕಾಯಬೇಹುದು ಕಾಂತೆ ಕೇಳೆಂದ ೩೬ ಧೂರ್ತತನಕಂಜುವೆನೆನುತ ನಡುಗಿದಳು ನಳಿನಾಕ್ಷಿ ೪೩ 
ಉಳಿದ ತನ್ನ ರಸಿಯರ ನಿನ್ನಯ 

- ಬೇಟವೇ ಪರವಧುವಿನಲಿ ಕೈ 
ಬಳಿಯ ತೊತ್ತಿರ ಮಾಡುವೆನು ಕೇ . 

ಮಾಟವೇ ಪರವಿತ್ತದಲಿ ತೆಗೆ 
ಳೆಲೆಗೆ ತನ್ನೊಡಲಿಂಗೆಯೊಡೆತನ ನಿನ್ನದಾಗಿರಲಿ 

ದೋಟವೇ ಕದನದಲಿ ಗುಣವೇ ರಾಜಪುತ್ರರಿಗೆ 

ಆಟವಿಕರೊಡನಾಡಿ ಕಲಿತು ವಿ 
ಲಲನೆ ನಿನ್ನೊಳು ನಟ್ಟ ಲೋಚನ 
ತೊಲಗಲಾರದು ತನ್ನ ಕಾಯವ 

ರಾಟನನು ಕೊಲಲೆಣಿಸಿದೆ ನಿ 
ಬಳಲಿಸದೆ ಕೃಪೆ ಮಾಡಬೇಹುದೆನುತ್ತ ಕೈಮುಗಿದ ೩೭ ನಾಟಕಂಜುವೆನೆನುತ ಮುಖದಿರುಹಿದಳು ತರಲಾಕ್ಷಿ ೪೪ 


అగి 


ವಿರಾಟ ಪ ರ್ವ 


ಅವಳ ಗಂಡರು ಸುರರು ಸುರರಿಗೆ 
ನವಗದಾವಂತರವು ಮುಳಿದೊಡೆ 
ದಿವಿಜ ದಳಕಿದಿರಾರು ನಮ್ಮ ನದಾರು ಕಾವವರು 
ಅವಳ ತೊಡಕೇ ಬೇಡ ಸತಿಯರ 
ನಿಹದಲಿ ನೀನಾರ ಬಯಸಿದ 
ಡವಳ ನಾ ಮುಂದಿಟ್ಟು ಮದುವೆಯನೊಲಿದು ಮಾಡುವೆನು 

ಅಕ್ಕ ಮರುಳ ಚಿತ್ತವವಳಲಿ 
- ಸಿಕ್ಕಿ ಬೇರ್ವರಿಯಿತ್ತು ಬರಿದೇ 
ಮಿಕ್ಕ ಡಿಂಬಕೆ ಮದುವೆಯುಂಟೇ ಮನವ ಬೇರಿರಿಸಿ 
ಮಕ್ಕಳಾಟಿಕೆಯಾದಡಾಗಲಿ 
ತಕ್ಕ ರಲ್ಲೆಂದೆನಲಿ ಸಲಹುವ 

ಯನು ಸೇರಿಸಬೇಕು ತನಗೆಂದ 
- ಸೊಗಸದಿತರರ ಮಾತು ಕಣ್ಣುಗ. 
ಭೂಗಡಿಸವು ಮಿಕ್ಕವರ ರೂಹನು 
ಹಗೆಗಳಾಗಿಹವುಳಿದವರ ನಾಮಗಳು ನಾಲಿಗೆಗೆ 
ಸೆಗಳಿಕೆಯ ಸಸಿಯಾದೆನೆನ್ನಯ 
ಬಗೆಯ ಸಲಿಸ್‌ ಹರಿದ ಕರುಳಿನ 
ಮೃಗದ ಮರಿಯನು ಸಲಹಬೇಕೆಂದೆರಗಿದನು ಪದಕೆ ೪೭ 

ಆಲಿ ನೀರೇರಿದವು ತಮ್ಮನ 
ಮೇಲೆ ತಳಿತುದು ಮೋಹ ಕಾಲನ 
ಪಾಳಯಕೆ ಕೈಗೊಟ್ಟಳಂಗನೆ ನೆಗಹಿದಳು ಖಳನ| 
ಏಳು ಭವನಕೆ ಹೊಗು ತರುಣಿಯ 
ನಾಳೆ ನಾ ಕಳುಹುವೆನು ಪರಸತಿ 
ಮೇಳ ಲೇಸಲ್ಲೆನುತ ಬೀಳ್ಕೊಟ್ಟಳು ನಿಜಾನುಜನ ೪೮ 

ಮನದೊಳಗೆ ಗುಡಿಗಟ್ಟಿದನು ಮಾ 
ನಿನಿಯ ಕರುಣಾಪಾಂಗ ರಸಭಾ 
ಜನವು ಪುಣ್ಯವಲಾಯೆನುತ ಬೀಳೊಂಡನಂಜೆಯ 
ಮನದೊಳೇದವಿದ ಮರುಳುತನದು 
ಬ್ಬಿನಲಿ ಹೊಕ್ಕನು ಮನೆಯನಿತ್ತಲು 
ದಿನಕರಂಗಾಯಿತ್ತು ಬೀಡಸ್ತಾಚಲಾದ್ರಿಯಲಿ - ೪೯ 
- ವರ ದಿಗಂಗನೆಯಿಟ್ಟ ಚಂದನ 
ತಿಲಕವೋ ಮನುವಥನ ರಾಣಿಯ 
ಕರದಲಿಹ ಕನ್ನಡಿಯೊ ಮದನನ ಬಿರುದಿನೊಡ್ಡಣವೊ 
ಸುರತ ವಿರಹಿಯ ಸುಡುವ ಕೆಂಡದ 
ಹೊರಳಿಯೋ ಹೇಳೆನಲು ಮಿಗ ಹಿಮ 
ಕರನು ಜನಿಸಿದ ರಜನಿ ಮಧ್ಯದೊಳವನಿ ತಳತಳಿಸೆ ೫೦ 


ಬೆಚ್ಚಿದವು ಚಕ್ರಾಂಕಯುಗ ತಾವ್ 
ಕಚ್ಚಿದವು ಮರಿದುಂಬಿ ಕುಮುದವ 
ಮುಚ್ಚಿದವು ಮುಸುಡುಗಳನಂಬುಜರಾಜಿ ತವತವಗೆ 
ಹೆಚ್ಚಿದವು ಸಾಗರದ ತೆರೆಗಳು 
ಬೆಚ್ಚಿದರು ಜಾರೆಯರು ಚಂದ್ರಮ 
ಕಿಚ್ಚನಿಕ್ಕಿ ದನಕಟ ಸಕಲ ವಿಯೋಗಜನ ಮನಕೆ - ೫೧ 
- ಖಳನ ವಿರಹದ ತಾಪದುರಿ ವೆ 
ಗ್ಗಳಿಗೆ ತನ್ನ ಮನೆಗೆ ಬಂದನು 
ಕಳವಳಿಗ ಹಾಯೆನುತ ಕೆಡೆದನು ತಳಿರ ಹಾಸಿನಲಿ 
ನಳಿನವೈರಿಯ ಸುಳಿವು ತನ್ನಯ 
ಕೊಲೆಗೆ ಬಂದುದು ಪಾಪಿ ಕಮಲಜ 
ಚಲಿತಲೋಚನೆಗೇಕೆ ಮಾಡಿದನಿನಿತು ಚೆಲುವಿಕೆಯ ೫೨ 

ಹಾಸಿದೆಳೆದಳಿರೊಣಗಿದವು ಹೊಗೆ 
ಸೂಸಿದಾ ಸುಯಿಲಿನಲಿ ಮೆಲ್ಲನೆ 
ಬೀಸುತಿಹ ಸುಳಿವಾಳೆಯೆಲೆ ಬಾಡಿದವು ಝುಳ ಹೊಯ 
ಆ ಸಸಿಯ ಕೋಗಿಲೆಯ ತುಂಬಿಯ 
ನಾ ಸರೋಜವ ಮಲ್ಲಿಗೆಯ ಕೈ 
ವೀಸಿದನು ಕುಸುಮಾಸ್ತನಿ ಕೀಚಕನ ಕಗೊಲೆಗೆ ೫೩ 

ಉರಿದುದೊಡಲೊಳು ವೀಳೆಯದ ಕ 
ರ್ಪುರದ ಹಳಕುಗಳಮಳ ಗಂಧದ 
ಸರಸ ಕರ್ದಮ ಕರಿಕುವರಿದುದು ಪ್ರಸಿದಂಗದಲಿ 
ಹೊರಳೆ ನೀರಿನ ಪೊಟ್ಟಣವು ದ 
ಳುರಿಯೊಲಾದುದು ಬಲಿದ ಚಂದ್ರಿಕೆ 
ಕರಗಿ ಕಡುಗಿದ ತವರವಾದುದು ಕೀಚಕನ ದೆಸೆಗೆ ೫೪ 

ಪರಿಮಳದಿ ಸುಳಿವಾಲವಟ್ಟದೊ 
ಳಿರದೆ ಪೂಸಿದ ಗಂಧ ಕರ್ಪುರ 
ವರರೆ ಸೀದವುಕೀಚಕನ ಕಾಮಾಗ್ನಿ ತಾಪದಲಿ 
ಪರಮ ಪಾತಿವ್ರತೆಗಳುಪಿ ತಾನ್ 
ಹರಣದಾಸೆಯ ಮರೆದು ಪಾತಕ 
ಹೊರಳುತಿರ್ದನು ಚಂದ್ರಕಾಂತದ ಮೇಲು ಮಚ್ಚಿನಲಿ ೫೫ 
* ಅರೆಗಳಿಗೆ ಯುಗವಾಗಿ ನೂಕಿದ 
ನಿರುಳನುದಯಾಚಲದ ಶಿರದಲಿ 
ತರಣಿ ತಲೆದೋರಿದನು ತೊಡೆದನು ಭುವನದಂಧತೆಯ 
ಪರಿಮಳದ ಪಾವುದದಿನಳಿಗಳ 
ಕರೆಸಿದವು ತಾವರೆಗಳೆನೆ ಕಾ 
ತರ ಲತಾಂಗಿಯ ಸುತ್ತು ತಾಗಿತು ಕುಮುದಿನೀಪತಿಗೆ ೫೬ 


೨೫೩೬ 


ಮ ಹಾ ಭಾರತ 


[ ಸಂಧಿ | 


ಮೂರನೆಯ ಸಂಧಿ 


ಸೂ ರಾಯ ಕುರುಬಲ ವಿಲಯ ಹರನಲು 

ಜಾಯತಾಕ್ತಿಯ ಸಲಹಿ ಕೀಚಕ 

ರಾಯ ವಂಶಾರಣ್ಯವನ್ನು ಸವರಿದನು ಕಲಿಭೀಮ 
ಬಯಸಿದಳು ಮೃತ್ಯುವನು ಕಡು ಪಾ 

ಚಾರು ನೂಪುರ ಝಣಝಣದ ಝಂ 
ಪಿಯ ಮನೋಧರ್ಮವನು ಜನಮೇ 

ಕಾರ ರವದುಬ್ಬಿನಲಿ ಭವನ ವು 
ಪಿಯ ಮಹೀಪತಿ ಕೇಳು ಪಾಂಚಾಲಿಯನು ಕರಸಿದಳು ಯೂರಕುಣಿದವು ವರಕಟಾಕ್ಷದ ಮಿಂಚು ಥಳಥಳಿಸೆ 
ನಯವಿಹೀನೆ ಸುದೇಷ್ಮೆ ಬಂದಾ 

ಆರು ಹೊಗಳುವರಂ 
ಕೆಯನು ಬೆಸಸಿದಳೆಲೆಗೆ ಅನುಜಾ 

ಸೌರಭದ ಭಾರಣಿಗೆ ತುಂಬಿಯ 
ಲಯದಲುತ್ತಮ ಮಧುವ ನೀ ಝಡಿತೆಯಲಿ ತಹುದೆಂದು ೧ ಸಾರ ಕಟ್ಟಿತು ಬಂದಳಂಗನೆ ಕೀಚಕಾಲಯಕೆ 
- ಅಮ್ಮನಲ್ಲಿಗೆ ದೇವಿ ನಿಮ್ಮ ಯ 

ಮನುಮಥನ ಮದದನೆ ಕಂದ 
ತಮ್ಮ ದುರುಳನು ಲೇಸು ಹೊಲ್ಲೆಹ 

ರ್ಪನ ಮಹಾ ಮಂತ್ರಾಧಿದೇವತೆ 
ವೆ ತಾಗುವುದಾತನಳಿದರೆ ಬಳಿಕ ಹಳಿವೆಮಗೆ 

ಜನವು ಮರುಳಹ ಮತ್ತು ಸಂಸ್ಕೃತಿಸುಖದ ಸಾಕಾರೆ 
ನಿಮ್ಮ ನಾವೋಲೈಸಿ ನಿಮಗೆ ವಿ 

ಮನಸಿಜನ ಮಸೆದಲಗು ಮುನಿ ಮೋ 
ಕರ್ಮವನು ಮಾಡುವದು ನಮಗದು 

ಹನತಿಲಕ ಲಾವಣ್ಯಸಾಗರ | 
ಧರ್ಮವಲ್ಲುಳಿದವರ ಕಳುಹುವುದೆಂದಳಿಂದುಮುಖಿ ೨ ಜನಿತ ಲಕ್ಷ್ಮಿ ಲತಾಂಗಿ ಬಂದಳು ಕೀಚಕನ ಮನೆಗೆ ೮ 
- ಎನಲು ಭುಗಿಲೆಂದಳು ಸುಡೇತಕೆ 

ಕುಡಿತಗಂಗಳ ಚಪಲೆ ಯುಂಗುರ 
ಮನದ ಗರ್ವವ ನುಡಿವೆ ನಿನ್ನಿಂ 

ವಿಡಿಯ ನಡುವಿನ ನೀರೆ ಹಂಸೆಯ 
ದೆನಗೆ ಮೇಲೆನ್ನವರಿಗುಂಟೇ ಹಾನಿ ಹರಿಬಗಳು 

ನಡೆಯ ಗಮನದ ಮೌಲಿಕಾತಿ ಪಯೋಜ ಪರಿಮಳದ 
ಅನುಜನಾರೆಂದರಿಯೆ ಸಾಕಾ 

ಕಡು ಚೆಲುವೆ ಬರಲವನ ತನು ನಡ 
ತನ ಸಮಿಾಪಕೆ ಹೋಗಿ ಬಾ ನಡೆ 

ನಡುಗಿ ನಿಂದುದದಾವ ಹೆಂಗಸು 
ಯೆನಲು ಕೈಕೊಂಡಬಲೆ ಹೊರವಂಟಳು ನಿಜಾಲಯವ ೩ . ಪಡೆದಳೀ ಚೆಲುವಿಕೆಯನೆನುತೀಕ್ಷಿಸಿದನಂಗನೆಯ ೯ 
- ದೇವಿ ನೇಮಿಸಲರಿಯೆನೆಂದೊಡಿ 

- ಅರಿದು ನೆತ್ತರುಗಾಣದಲಗಿದು 
ದಾವ ಧರ್ಮವು ಶಿವ ಶಿವೀ ಹದ 

ನೆರೆ ಬಿಗಿಯೆ ಮೈ ಬಾಸುಳೇಳದ 
ನಾವನವರಿಗೆ ತಹುದು ಬದ್ಭವಿಘಾತಿಯಿದು ಬಲುಹು ಹುರಿ ಬಲಿದ ನೇಣಿಂಕಿದೊಡೆ ಹೊಗೆ ಮಸಗದೆದೆಗಿಚ್ಚು 
ಸೇವಿಸುವದೇ ಕಷ್ಟವೆಂಬುದು 

ಅರರೆ ಕಂಗಳ ಧಾರೆ ಯಾವನ 
ಕೋವಿದರ ಮತ ಶಿವ ಶಿವಾ ರಾ 

ಕೊರಳ ಕೊಯ್ಯದದಾವನರಿಕೆಯ 
ಜೀವಲೋಚನ ಕೃಷ್ಣ ಬಲ್ಲನೆನುತ್ತ ಗಮಿಸಿದಳು ೪ . ಹುರುಳುಗೆಡಿಸದಿದಾವ ನಿಲುವನು ಶಿವ ಶಿವಾಯೆಂದ ೧೦ 
- ಹರಿ ಹರಿ ಶ್ರೀಕಾಂತ ದಾನವ 

ಆವ ಜನ್ಮದ ಸುಕೃತ ಫಲ ನೆರೆ 
ಹರ ಮುರಾರಿ ಮುಕುಂದ ಗತಿಶೂ 

ದೀ ವಧುವ ಸೇರಿದರೆ ಧನ್ಯರು 
ನ್ಯರಿಗೆ ನೀನೇ ಗತಿಯೆಲೆ ಗರುವಾಯಿಗೆಟ್ಟೆನಲೆ 

ತಾವಲಾ ಬಳಿಕೇನು ಪೂರ್ವದ ಸುಖದ ಸರ್ವಸ್ವ . 
ಕುರುಕುಲಾಗ್ರಣಿ ಸೆಳೆದ ವಾ 

ಭಾವಿಸಲು ಸುಕೃತಾವಳಿಗಳಿಂ 
ಕರುಷಣದ ಭಯ ಮತ್ತೆ ಬಂದಿದೆ 

ದೀ ವನಿತೆಯಲ್ಲಿಂದ ಮೇಣ 
ಕರುಣಿ ನೀನೇ ಬಲ್ಲೆಯೆನುತಡಿಯಿಟ್ಟಳಬುಜಾಕ್ಷಿ ೫ ನ್ಯಾವುದತಿಶಯವುಂಟೆನುತ ಖಳರಾಯನಿದಿರೆದ ೧೧ 
ಸುರಪ ಶಿಖಿ ಯವು ನಿರುತಿ ವರುಣಾ 

ತರುಣ ಬಾ ಕುಳಿರು ಮದಂತಃ 
ದ್ಯರಿಗೆ ವಂದಿಸಿ ಕಣ್ಣಿವೆಯ ಬಿಗಿ 

ಕರಣದೆಡರಡಗಿತ್ತು ಕಾಮನ 
ದರೆಗಳಿಗೆ ನಿಂದಬುಜಮಿತ್ರನ ಭಜಿಸಿ ಕಂದರೆಯೆ 

ದುರುಳತನಕಿನ್ನಂಜುವೆನೆ ನೀನೆನಗೆ ಬಲವಾಗೆ 
ಮುರಿವ ದೈತ್ಯನ ಕಾಹ ಕೊಟ್ಟನು 

ಬಿರುದ ಕಟ್ಟುವೆನಿಂದುವಿಗೆ ಮಧು 
ತರಣಿ ತರುಣಿಗೆ ಮಂದ ಮಂದೋ 

ಕರಗೆ ಕೋಗಿಲೆಗೆಂದು ಖಳನ 
ತರದ ಗಮನದಲಬಲೆ ಬಂದಳು ಕೀಚಕನ ಮನೆಗೆ ೬ ಬೃರಿಸಿ ನುಡಿಯಲು ಖಾತಿಗೊಂಡಿಂತೆಂದಳಿಂದುಮುಖಿ ೧೨ 


அஜ 


ವಿರಾಟ ಪರ್ವ 


ಧೈರ್ಯವನ್ನು ನೆರೆ ಬಲಿದು ಮೇಲಣ 
ಬಾಯಿ ಹುಳುವುದು ಬಯಲ ನುಡಿದೊಡೆ 

ಕಾರ್ಯ ಭಾಗವನರಿದು ನೃಪಜನ 
ನಾಯಿತನ ಬೇಡೆಲಿ ಕೆಡದಿರು 

ವರ್ಯ ನೋಡದೆ ನುಡಿಸದಿದ್ದನು ಧರ್ಮನಂದನನು 
ರಾಯರಂಗನೆ ಕಳುಹ ಬಂದೆನು ಮಧುವ ತರಲೆಂದು 

ಶಾರ್ಯಕವಸರವಲ ನಮಗೀ 
ಸಾಯಬೇಕೇ ಹಸಿದ ಶೂಲವ 

ಯಾಯ - ನಾಜ್ಞೆಯೆನುತ್ತ ಬಳಿಕಾ 
ಹಾಯಿ ಹೊಗೆನೆ ನಿನ್ನ ಬೈಗಳು 
ನೋಯಿಸುವವೇ ತನ್ನನೆನುತವೆ ತುಡುಕಿದನು ಸತಿಯ ೧೩ ತುರ್ಯರಿದ್ದರು ಪಾರ್ಥ ಯಮಳರು ಬಲಿದ ದುಗುಡದಲಿ 
ಕರವನೊಡೆಮುರುಚಿದಳು ಬಟ್ಟಲ. 

- ನೋಂದಳಕಟಾ ಸತಿಯೆನುತ ಮನ 

ನೊಂದು ಸೈವೆರಗಾಗಿ ಖತಿಯಲಿ 
ಧರೆಯೊಳೀಡಾಡಿದಳು ಸತಿ ಮೊಗ. 
ದಿರುಹಿ ಬಾಗಿಲ ದಾಟಿ ಭಯದಲಿ ನಡುಗಿ ಡೆಂಡಣಸಿ ಕಂದಿ ನಸು ಮೈ , ಬಾಗಿ ರೋಷದೊಡನೊಡೆಯವುಚಿ 
ತರಳೆ ಹಾಯ್ಕಳು ಮೊಲೆಯ ಜಘನದ 

ಮಂದಿಯರಿಯದವೊಲು ಕುಚೇಷ್ಟೆಯೊ 
ಭರದಿ ಬಡನಡು ಮುರಿಯದಿಹುದೇ 

ಳೊಂದಿ ಮೆಲ್ಲನೆ ಬಾಗಿ ನೋಡಿದ 
ವರ ಸಭಾಗ್ಯತೆಗೆನಲು ರಭಸದೊಳೋಡಿದಳು ಸಭೆಗೆ ೧೪ ನಂದು ರಾಜಾಲಯದ ಮುಂದಣ ವರನನಾ ಭೀಮ ೨೧ 
ಒಡನೆ ಬೆಂಬತ್ತಿದನು ತುರುಬನು 

ಒಳಗೆ ನಿಶ್ಚಿಸಿದನು ಮೊದಲಲಿ 
ಹಿಡಿದು ತೊತ್ತಿನ ಮಗಳೆ ಹಾಯ್ದರೆ 

ಹಿಳಿದು ಹಿಂಡುವೆನಿವಳ ಬಡಿದೀ 
ಬಿಡುವೆನೆ ಫಡಯೆನುತ ಹೊಯ್ಸನು ಕಾಲಿಡೆಮೆಟ್ಟಿ ಖಳನನಿವನೊಡಹುಟ್ಟಿದರನಿವನಖಿಳ ಬಾಂಧವರ 
ಕೆಡೆದು ರಕುತನ ಕಾರಿ ಹುಡಿಯಲಿ 

ಬಳಿಕ ವಿಗಡ ವಿರಾಟ ರಾಯನ 
ಮುಡಿ ಹೊರಳಿ ಬಿರುಗಾಳಿಯಲಿ ಸೈ 

ಕೊಲುವೆನರಿಯದ ಮುನ್ನ ಕೌರವ 
ಗೆಡೆದ ಕದಳಿಯ ಕಂಬದಂತಿರೆ ಕಾಂತೆಯೊರಳಿದಳು ೧೫ ಕುಲವ ಸವರುವೆನೆಂದು ಕಿಡಿಕಿಡಿಯೋದನಾ ಭೀವು ೨೨ 
ಕರುಳ ತೆಗೆ ತಿನ್ನಡಗನೆನುತ 

- ಆತನಿಂಗಿತದನುವನರಿತು ಮ 
ಬೃರಿಸಿ ಸೂರ್ಯನ ಕೊಟ್ಟ ದಾನವ 

ಹೀತಳಾಧಿಪ ಧರ್ಮಸುತನತಿ 
ನುರವಣಿಸಿ ಕೀಚಕನ ಹೊಯ್ದನು ಹಿಡಿದು ಕುಸುಬಿದನು ಕಾತರಿಸದಿರು ವಲಲ ಸೈರಿಸು ಸೈರಿಕಟೆನುತ 
ದುರುಳನಡೆಗೆಡೆದದ್ದು ನಿಮಿಷ 

ಈ ತರುವ ಮುರಿಯದಿರು ಸುಜನ 
ಳೊರಲುಕೊಡಿದನಾಲಯಕೆ ಬಳಿ 

ವ್ಯಾತಕಾಶ್ರಯವೂರ ಹೊರಗೆ ಮ 
ಕರಸ ಮೊದಲಾದಖಿಳಜನ ನಡುಗಿತ್ತು ಭಯ ಹೊಯು ಹಾತಿಶಯ ತರುವುಂಟು ನಿನ್ನಯ ಬಾಣಸಿನ ಮನೆಗೆ ೨೩ 
ಹೊಡೆ ಮುರಳಿ ಮುರಿದೆದ್ದು ತುರುಬಿನ 

- ಧರ್ಮವುಯ ತರುವಿದನು ಮುರಿಯದಿ 
ಹುಡಿಯ ಕೊಡಹುತ ಮೊಲೆಗೆ ಮೇಲುದು 

ರೆಮ್ಮ ಮಾತನು ಕೇಳೆನಲು ಮಿಗೆ 
ತೊಡಿಸಿ ಗಲ್ಲದ ರಕುತವನು ಬೆರಳಿಂದ ಮಿಡಿಮಿಡಿದು ಸುಮ್ಮ ನೋಲಗದಿಂದ ಸರಿದನು ಭೀಮ ದುಗುಡದಲಿ 
ನುಡಿಯಲಾಗದೆ ಖಳನು ಹೆಂಗುನ 

ಕರ್ಮಫಲವಿದು ನಿನಗೆ ಮಾನಿನಿ 
ಬಡಿಯೆ ನೋಡುತ್ತಿಹರೆ ಹಿರಿಯರು 

ನಿಮ್ಮ ಭವನಕೆ ಹೋಗು ಶಿಸ್ತಿನ 
ಹಿಡಿದವನದ ಹೊತ್ತು ಲೇಸೆಂದಬಲೆ ಹಲುಬಿದಳು ೧೭ ಲಮ್ಮ ದೀ ಸಭೆ ಬಗೆಯನಾತನು ಮತ್ ಭೂಪತಿಯ ೨೪ 
- ಶಿವ ಶಿವಾ ಪಾಪಿಗಳು ಪತಿಯಾ 

- ಕೋಪಕವಸರವಲ್ಲ ಪತಿಗಳು 
ದವರ ತಾಗಲಿ ಸುಯ್ದ ಕಟ ನಾ 

ಕಾಪುರುಷರೇ ನಿನ್ನವರು ಪರಿ 
ಲುವರ ನಡುವಣ ಹಾವು ಸಾಯದು ನಿರಪರಾಧಿಯನ) ತಾಪವನು ಬೀಳ್ಕೊಡು ಪತಿವ್ರತೆ ಪುಣ್ಯವಧು ನೀನು 
ಅವಗಡಿಸಿದನು ಖಳನು ಧರ್ಮದ 

ದೀಪವಲ್ಲಾ ಕೃಮೆಯಖಿಳ ದೋ 
ವಿವರ ಸುದ್ದಿಯನಾಡದೀ ಜನ 

ಪಾಪಹಾರವುಶೌರ್ಯ ಧರ್ಮದ 
ನಿವಹ ಘೋರಾರಣ್ಯವಾಯ್ಕೆಂದೋರಲಿದಳು ತರಳೆ ೧೮ ರೂಪು ನೆಲೆಯಾ ಕ್ಷಮೆಯೆನಲು ಬಳಿಕೆಂದಳಿಂದುಮುಖಿ 

[ ೨೫ 
ಎಲವೊ ದೇಶಿಗ ಕಂಕ ಭಟ್ಟನೆ 

ನೀರು ಹೊರಗಿಕ್ಕುವುದು ಮೂರೇ 
ಹಲವು ಧರ್ಮವ ಬಲ್ಲೆ ಗಡ ನೃಪ 

ಬಾರಿ ಬಳಿಕದು ಪಾಪಿ ಜಾಡಿಸಿ 
ತಿಲಕಗರುಹುವುದೇನು ಸನ್ಯಾಸಿಗಳಿಗುಚಿತವಿದು 

ಸೈರಿಸದು ಅನ್ಯಾಯ ಬಹುಳತೆಗೇನ ಮಾಡುವೆನು 
ತಿಳಿಯೆ ದೇಶಿಗರಿಂಗೆ ದೇಶಿಗ 

ಸೈರಣಿಗೆ ತಾನವಧಿಯಿಲ್ಲಾ 
ರೋಲವು ಸಮನಿಸಬೇಕು ಸಭೆಯಲಿ 

ಪೌರುಷವು ಕಡು ಬಂಜೆಯಾಯಿತು 
ಬಲವಿಹೀನರಿಗಾರಿಲ್ಲಂದಬಲೆಯೊರಲಿದಳು ೧೯ ಆರಯಿಕೆಯಲಿ ಜುಣುಗಿ ಜಾರುವಿರೆಂದಳಿಂದುಮುಖಿ ೨೬ 

K . B . K . 


17 


೨೫೮ ಮ ಹಾ ಭಾರ ತ 

ಸಂಧಿ 
ಅರರೆ ಹೆಂಗಸು ದಿಟ್ಟೆ ಮೊನದೊ 
ಳಿರಲಿದಾವಂತರವು ರಾಯನ 

ಳು ಕಲಿಭೀಮನೇ ಮಿಡು 

ಕುಳ ಗಂಡನು ಹಾನಿ ಹರಿಬಕೆ 
ಹೊರೆಯಲೀ ಬಾಯ್ಸಡಿಕತನ ಗರುವಾಯಿಯೇಯೆನಲು ನಿಲ್ಲದಂಗೈಸುವನು ಕಡುಹೀಹಾಳಿಯುಳ್ಳವನು 
ಕೆರಳಿದಳು ಲಲಿತಾಂಗಿಯಿಲ್ಲಿಯ 

ಖುಲ್ಲನಿವನುಪಟಳವನಾತಂ 
ಹಿರಿಯರಲ್ಲಿ ಹುರುಳಿಲ್ಲ ಮಾರುತಿ 

ಗೆಲ್ಲವನ್ನು ಹೇಳುವೆನು ಬಳಿಕವ 
ಗರುಹುವೆನು ಬಳಿಕಾದುದಾಗಲಿಯೆನುತ ತಿರುಗಿದಳು ೨೭ ನಲ್ಲಿ ಹುರುಳಿಲ್ಲದೊಡೆ ಕುಡಿವೆನುಘೋರತರ ವಿಷವ ೩೪ | 
ಆ ಸುದೇಷ್ಮೆಯ ಮನೆಗೆ ಬರಲವ 

- ನಿಳಯವನು ಹೊರವಂಟು ಕಂಗಳ 
ಸತಿಯ ನುಡಿಸಿದಳು ತಂಗಿ ವಿ 

ಬೆಳಗು ತಿಮಿರವ ಕೆಡಿಸಿ ಕಂಕಣ 
ಳಾಸವಳಿದಿದೆ ಮುಖದ ದುಗುಡವಿದೇನು ಹದನೆನಲು ಲಲಿತ ಝಂಕ್ಷತಿಯಿಂದ ತೂಗುವ ವಾಮಭುಜಲತೆಯ 
ಈಸು ಮರವೆಯಿದರಸುತನದ ಮ 

ಒಲಿದು ಮೆಲುದು ನೂಕಿ ನಡುಗುವ 
ಹಾ ಸಗಾಢಿಕೆಯನ್ನ ನೀವಪ 

ಮೊಲೆಯ ಭರದಲಿಯಡಿಯಿಡುತ ಕಳ 
ಹಾಸ ಮಾಡುವಿರೆನುತ ದುರುಪದಿ ನುಡಿದಳೊಡತಿಯನು ವಳದ ಕರಣದ ಮುಗುದೆ ಬಂದಳು ಬಾಣಸಿನ ಮನೆಗೆ ೩೫ 
ದುರುಳ ನಿಮ್ಮೊಡಹುಟ್ಟಿ ದನು ನೀ 

- ಕೆಲದಿಟ್ಟಿದ ಪತ್ರ ಶಾಕಾ 
ವರಸುಗಳು ತಿರುಕುಳಿಗಳಾವಿ 

ವಳಿಯ ಫಲರಾಸಿಗಳ ಕಳವೆಯ 
೩ರಲು ಬಾರದು ನೃಪತಿ ತಪ್ಪಿದೊಡಾರು ಕಾವವರು ಹೊಳೆವುತಿಹ ರಾಜಾನ್ನ ದಕ್ಕಿಯ ಸಾಲ ಹರಿಯಣದ 
ಕರೆಸಿ ಬುದ್ದಿ ಹೇಳಿ ಎನ್ನನು 

ಕೆಲಬಲದ ಸಂಭಾರ ಚೂರ್ಣದ 
ಹೊರೆಯಲಾಪರೆ ಹೊರೆಯಿಲ್ಲದ 

ಲಲಿತ ಬೋನದ ವಿವಿಧ ಭಕ್ಷಾ 
ಡರಸಿ ಕಳುಹುವುದೆನ್ನ ನೆನಲಿಂತೆಂದಳಾ ರಾಣಿ 

ವಳಿಯ ಬಾಣಸದೊಳಗೆ ಬಂದಳು ಮತ್ತಗಜಗಮನೆ ೩೬ 
ಲಲನೆ ಕೆಳನ್ಯಾಯದವರನು 

ತರಿದ ಕುರಿಗಳ ಹಂದಿಯಡಗಿನ 
ಕೊಲಿಸುವೆನು ಭಯಬೇಡ ಪರ ಸತಿ 

ಜುರಿತ ರಕುತದ ಮೊಲನ ಖಂಡದ 
ಗಳುಪಿದವನೊಡಹುಟ್ಟಿ ದನೆ ಕಡುಪಾಪಿ ಹಗೆಯೆನಲು ತಿರಿದ ಗುಬ್ಬಿಯ ಕೀಸಿ ಸೀಳಿದ ನವಿಲ ಲಾವುಗೆಯ 
ಕೊಲಿಸುವೊಡೆ ನೀವೇಕೆ ತಪ್ಪಿನ 

ತುರುಗಿದೆಲುವಿನ ಸಾಲ ಸುಂಟಿಗೆ 
ಬಳಿಯಲೆನ್ಯಾತಗಳು ಕೀಚಕ 

ಮೆರೆವ ಮಾಂಸದ ರಾಸಿಗಳ ಹರ 
ಕುಲವ ಸವರುವರೆನಗೆ ಕಾರಣವಿಲ್ಲ ಸಾರಿದೆನು - ೩೦ ದೆರಕೆಗಳ ಕಂಡಬಲೆ ಹೊಗಳಿದಳಡಬಳದ ಮನೆಯ ೩೭ 
ಎಂದು ಬೀಳೊಂಡಬಲೆ ತನ್ನಯ | 

- ಆರಲಗಿದನೋ ಭೀಮನೀ ಸೂ 
ಮಂದಿರಕೆ ಬಂದೊಳಗೊಳಗೆ ಮನ 

ವಾರ ವಿದ್ಯೆಯ ಭಾಪು ವಿಧಿ ಮುನಿ 
ನೋಂದು ಸೈವೆರಗಾಗಿ ಚಿಂತಿಸಿ ನೂಕಿದಳು ಹಗಲ 

ದಾರನಾವಂಗದಲಿ ಬರಿಸದ) ಶಿವ ಶಿವಾಯೆನುತ 
ಕೊಂದುಕೊಂಬೆನೆ ಆತ್ಮಘಾತಕ 

ನಾರಿ ನಸುನಗುತೋಳಗೆ ಹೊಕ್ಕು ಬ 
ಹಿಂದೆ ಹತ್ತದೆ ಮಾಣದೇಗುವೆ 

ಕಾರಿ ಮಂಚದೊಳಿರಲು ನಿದ್ರಾ 
ನೆಂದು ರದಲಿ ಹಿರಿದು ಮರುಗಿದಳು 

ಭಾರ ವಿಹಲಕರಣನನು ಹೊದ್ದಿದಳು ಲಲಿತಾಂಗಿ . ೩೮ 
- ಆರಿಗುಸುರುವೆನಾರ ಸಾರುವೆ 

- ಎಬ್ಬಿಸಲು ಭುಗಿಲೆಂಬನೋ ಮೇ 
ನಾರಿಗೊರಲುವೆನಾರಿಗರುಹುವೆ 

ಳೊಬ್ಬಳೇತಕೆ ಬಂದೆ ಮೋರೆಯ . 
ನಾರ ಬೇಡುವೆನಕಟ ಹೆಂಗಸು ಜನ್ಮವನು ಸುಡಲಿ 

ಮಬ್ಬಿದೇಕೆಂದೆನ್ನ ಸಂತೈಸುವನೊ ಸಾಮದಲಿ 
ಘೋರಪಾತಕಿಯೆನ್ನವೊಲು ಮು 

ತುಬ್ಬುವುದೊ ತಾ ಬಂದ ಬರವಿದು 
ನ್ಯಾರು ನವೆದವರುಂಟು ಮರಣವು . 

ನಿಬ್ಬರವಲಾ ಜನದ ಮನಕಿ 
ಬಾರದೆಂದೋರಲಿದಳು ಬಸುರನು ಹೊಯ್ದು ಶಶಿವದನೆ ನ್ನೆಬ್ಬಿಸಿಯೇ ನೋಡುವೆನೆನುತ ಸಾರಿದಳು ವಲ್ಲಭನ ೩೯ 
ಯಮಸುತಂಗರುಹುವೆನೆ ಧರ್ಮ 

- ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ 
ಕೃಮೆಯ ಗರ ಹೊಡೆದಿಹುದು ಪಾರ್ಥನು 

ಗಲ್ಲವನ್ನು ಹಿಡಿದಲುಗಲಪ್ರತಿ 
ಮಮತೆಯುಳ್ಳವನೆಂಬೆನೇ ತಮ್ಮಣ್ಣನಾಜ್ಞೆ ಯಲಿ 

ಮಲ್ಲನೆದ್ದನುನೋಡಿದನು ಪಾಂಚಾಲನಂದನೆಯ 
ಭ್ರಮಿತನಾಗಿಹನುಳಿದರಿಬ್ಬರು 

ವಲ್ಲಭೆಯೆ ಬರವೇನು ಮುಖದಲಿ 
ರಮಣರಿವರೀ ನಾಯ ಕೊಲಲ 

ತಲ್ಲಣವೆ ತಲೆದೋರುತಿದೆ ತಳು 
ಕೃಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ೩೩ ವಿಲ್ಲದುಸುರಿರುಳೇಕೆ ಬಂದೆ ಲತಾಂಗಿ ಹೇಳೆಂದ ೪೦ 


೨ರ್೫ 


ವಿ ರಾ ಟ ಪರ್ವ 


ದಾನವರು ಮಾನವರೊಳೆನ್ನ ಭಿ 
ಚು ಬಾಣಸದ ಭವನದ 
ನಾರಿಯರು ದುರ್ಜನರು ಖುಲ್ಲ ಕು 

ಮಾನವನು ಕೊಂಬವನ ಹೆಸರನ 
ಠಾರರಿವರರಮನೆಯ ನಾಯ್ಕಳು ನಾವು ದೇಶಿಗರು ದೇನನೆಂಬೆನು ನೊಂದು ನುಡಿದೊಡೆ ಖಾತಿಯಿಲ್ಲೆಮಗೆ. 

ಈ ನಪುಂಸಕರೊಡನೆ ಹುಟ್ಟಿದ 
ಭಾರವಿದು ಕೆಲರರಿಯದಂತಿರೆ | 

ನಾನು ಮೂಗುಳ್ಳವನೆ ಮಾನಿನಿ 
ನಾರಿ ನೀ ಹೇಳೆನುತ ದುಗುಡವಿ 
ದಾರ ದೆಸೆಯಿಂದಾಯಿತೆನಲಿಂತೆಂದಳಿಂದುಮುಖಿ 

- ನೀನುತೋರಿದ ಪರಿಯಲೆಂಬುದು ಭೀತಿ ಬೇಡೆಂದ ೪೮ 
ನಿನ್ನೆ ಹಗಲರೆಯಟ್ಟಿ ಕೀಚಕ 

- ಅಂದು ದುಶ್ಯಾಸನನ ಕರುಳನು 
- ಕುನ್ನಿಯೊದೆದನು ರಾಜ ಸಭೆಯಲಿ 

ತಿಂದಡಲ್ಲದೆ ತಣಿವು ದೊರಕೊಳ 
- ನಿನ್ನ ವಂದಿಗರಿರಲು ಪರಿಭವವುಚಿತವೇ ತನಗೆ 

ದೆಂದು ಹಾಯ್ಲೆಡೆ ಹಲುಗಿರಿದು ಮಾಣಿಸಿದನಾ ವ್ಯಥೆಯ 
ಎನ್ನ ನವ ಬೆಂಬಳಿಯ ಬಿಡ ನಾ 

ಇಂದು ಕೀಚಕ ನಾಯನೆರಗುವೆ 
ನಿನ್ನು ಬದುಕುವಳಲ್ಲ ಪಾತಕ 

ನಂದ) ಮರನನು ನೋಡಿದರೆ ಬೇ 
- ನಿನ್ನ ತಾಗದೆ ಮಾಣದೆನಲಾ ಭೀಮ ಖತಿಗೊಂಡ 

ಡೆಂದ ಹದನನು ಕಂಡೆ ನೀನೆನಗುಂಟೆಯಪರಾಧ ೪೯ 
ಉಸುರಲಾಗದು ನಿನ್ನ ಹರಿಬಕೆ 

- ಹೆಣ್ಣ ಹರಿಬಕ್ರೋಸುಗವೆ ತ 
ಮಿಸುಕುವವರಾವಲ್ಲ ಹೆಂಡಿರ 

ಮೃಣ್ಣನಾಜ್ಞೆಯ ಮಾರಿ ಕುಂತಿಯ 
ಗಸಣಿಗೊಂಬವರಲ್ಲಿ ಹುದುವಿನ ಗಂಡತನವಿದನು 

ಚಿಣ್ಣ ಬದುಕಿದನೆಂದು ನುಡಿವರು ಕುಜನರಾದವರು 
ಶಶಿವದನೆ ಸುಡು ಕಷ್ಟವೀಯಪ 

ಅಣ್ಣನವರಿಗೆ ದೂರುವುದು ನಾ 
ದೆಸೆಯವರು ನಾವಲ್ಲ ನಿನ್ನವ. 

ಪುಣ ದುರಿಯಿವು ರಾಯನಾಜೆಯ 
ರಸಮ ಸಾಹಸರುಳಿದ ನಾಲ್ವರಿಗರುಹು ಹೋಗೆಂದ ೪೩ ಕಣ್ಯಲಿ ಬಿಗಿವಡೆದು ಕೆಡೆದೆವು ಕಾಂತೆ ಕೇಳೆಂದ ೫೦ 
- ರಮಣ ಕೇಳುಳಿದವರು ತನ್ನನು 

- ಹೊದ್ದು ವುದು ಫಲುಗುಣನ ಪಾದಕೆ 
ರಮಿಸುವರು ಮಾನಾರ್ಥವೆನೆ ನಿ 

ಬಿದ್ದು ಯಮನಂದನನ ಮನವನು 
ರ್ಗಮಿಸುವರು ನೀನಲ್ಲದುಳಿದವರುಚಿತ ಬಾಹಿರರು 

ತಿದ್ದುವುದು ಸಹದೇವ ನಕುಲರ ಕೈಯಲೆನಿಸುವುದು 
ಮಮತೆಯಲಿ ನೀ ನೋಡು ಚಿತ್ರದ 

ಗೆದು ಕೊಡುವರು ನಿನ ಪಾಲಿಸ 
ಸಮತೆಯನು ಬೀಳ್ಕೊಡುಕುಠಾರನ 

ದಿದ್ದರಾದೊಡೆದೋಷವವರನು | 
ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈಮುಗಿದು ೪೪ ಹೊದ್ದು ವುದು ನೀನೆನ್ನ ಬರಿದೇ ಕಾಡ ಬೇಡೆಂದ ೫೧ 
ಕಲಹಕಾದೊಡೆ ನಾವು ರಮಿಸುವ 

ಗಂಡ ಗರ್ವವ ನುಡಿಯೆವೆನ್ನಯ 
ರುಳಿದವರು ಬಳಿಕೇನು ಗಾದೆಯ 

ದಂಡಿ ತಾನದು ಬೇರೆ ನಾವೀ 
ಬಳಕೆ ಕೆಲಬರು ಗಳಿಸಿದೊಡೆ ಕೆಲರುಂಡು ಜಾರುವರು ಭಂಡತನದಲಿ ಬದುಕಲರಿಯೆವು ಧರ್ಮಗಿರ್ಮವನು 
ಅಳುಕಿ ನಡೆವವರಲ್ಲ ನಿನ್ನಯ 

ಕೊಂಡು ಕೊನರುವರಲ್ಲ ರಾಯನ 
ಹಳಿವು ಹರಿಬವ ಹೇಳಿ ಚಿತ್ತವ 

ನಂಡಲೆದು ಕೀಚಕನ ತಲೆಯನು 
ತಿಳುಹಿಕೊಂಬುದು ನಾವು ಭೀತರು ಧರ್ಮಜನ ಹೊರೆಗೆ ೪೫ ಚೆಂಡನಾಡಿಸು ರಮಣಿ ಮೇಣರ್ಜುನಗೆ ಹೇಳೆಂದ ೫೨ 
ಹೆಂಡತಿಯ ಹರಿಬದಲಿಯೊಬ್ಬನೆ 

- ತರುಣಿ ದಿಟ ಕೇಳಿ೦ದು ಮೊದಲಾ 
ಗಂಡುಗೂಸೇ ವೈರಿಯನು ಕಡಿ 

ಗರಸಿ ನೀ ನಾಲ್ವರಿಗೆ ನಾವೆಡೆ 
ಖಂಡವನು ಮಾಡುವನು ಮೇಣ ತನ್ನೊಡಲನಿಕ್ಕುವನು ಮುರಿದವರು ಬಿಟ್ಟವರು ನಿನ್ನಯ ಸೂಳು ಪಾಳೆಯವ 
ಗಂಡರೆವರು ಮೂರುಲೋಕದ 

ಅರಸನನು ಪ್ರಾರ್ಥಿಸುವುದರ್ಜುನ 
ಗಂಡರೊಬ್ಬಳನಾಳಲಾರಿರಿ 

ವರನಕುಲ ಸಹದೇವರಿಗೆ ವಿ 
ಗಂಡರೋ ನೀವ್ ಭಂಡರೋ ಹೇಳೆಂದಳಿಂದುಮುಖಿ ೪೬ ಸರಿಸಿ ಹೇಳುದು ನಮ್ಮೊಡನೆ ಫಲಸಿದ್ದಿಯಿಂದ ೫೩ 
ಅಂದು ಕೌರವ ನಾಯಿ ಸಭೆಯಲಿ 

ಕೇಳುತಿದ್ದಳು ಕೊರಳ ಸೆರೆ ಗೋ 
ತಂದು ತೋರಿದನುನ್ನತಿಯ ಬಳಿ 

ನಾಳೆಗೌಕಿತು ಬಿಕ್ಕಿ ಬಿಕ್ಕಿ ವಿ 
ಕಿಂದು ಕೀಚಕ ಕುನ್ನಿಯೊದೆದನು ರಾಜ ಸಭೆಯೊಳಗೆ ಲೋಲಲೋಚನೆಯಕಟ ನೆನೆದಳು ಬಾಷ್ಪವಾರಿಯಲಿ 
ಅಂದು ಮೇಣಿಂದಾದ ಭಂಗಕೆ 

ಶೂಲ ಮರುಮೊನೆಗೊಂಡವೊಲು ಸುಳಿ 
ಕುಂದದಾವುದು ನೀವು ಬಲ್ಲಿದ 

ನಾಳೆ ಝುಳ ತಾಗಿದವೊಲುದರ 
ರೆಂದು ಹೊಕ್ಕರೆ ಹೆಣ್ಣ ಕೊಂದಿರಿಯೆಂದಳಿಂದುಮುಖಿ ೪೭ ಜ್ವಾಲೆ ನೆತ್ತಿಗೆ ನಿಲುಕೆ ಹಲುಬಿದಳಬಲೆ ಬಿಸುಸುಯ್ದು ೫೪ 

17 * 


[ ಸಂಧಿ | 


[ ೫೭ 


೨೬೦ 

ಮಹಾ ಧಾರ ತ 
ಕೆಂದಳದ ಸೆಕೆಯಲಿ ಕಪೋಲವು 

ಕಾಲನನು ಕೆರಳಿದೊಡೆ ಮುರಿವೆ 
ಕಂದಿ ಕಸರಿಕೆಯಾಯ , ನಿಡುಸುಯಿ 

ಚಾಳುತನದವರೆನ್ನನೊಬ್ಬಳ 
ಲಿಂದ ಸೀಕರಿಯೋದವೇಕಾವಳಿಯ) ಮುತ್ತುಗಳು 

ನಾಳಲಾರಿರಿ ಪಾಪಿಗಳಿರಪಕೀರ್ತಿಗಳುಕಿರಲ 
ಸಂದಣಸಿದೆವೆಗಳಲಿ ಬಾಹ್ನದ 

ತೋಳಹೊರೆ ನಿಮಗೇಕೆ ಭೂಮಾ 
ಬಿಂದು ತಳಿತುದು ನಮ್ಮ ದೃಷ್ಟಿಯೊ 

ಪಾಲ ವಂಶದೊಳುದಿಸಲೇತಕೆ 
ಳಿಂದುಮುಖಿ ಸೈಗರೆದು ತೂಗಿದಳಡಿಗಡಿಗೆ ಶಿರವ ೫೫ ಕೂಳುಗೇಡಿಂಗೊಡಲ ಹೊರುವಿರಿಯೆಂದಳಿಂದುಮುಖಿ ೬೨ 
ಅವ ಹೆಂಗುಸನಳಲಿಸಿದೆನಿ 

ಧರೆಯ ಭಂಡಾರವನು ಪುರವನು 
ನ್ಯಾವ ಧರ್ಮವನಳಿದೆನೊ ತಾ 

ಕರಿತುರಗ ರಥ ಪಾಯದಳವನು 
ನಾವ ಪಾಪದ ಫಲಕೆ ಪಿಡಿದೆನೋ ಸಂಚಕಾರವನು 

ಕುರುಕುಲಾಗ್ರಣಿ ಸೆಳೆದುಕೊಂಡನು ನಿಮ್ಮ ಹೊರವಡಿಸಿ 
ಅವ ಹೆಂಗಸು ನವೆದಳೆನ್ನ ವೊ 

ದುರುಳ ಕೀಚಕಗೆ ಕೊಟ್ಟಿರಿ 
ಲಾವಳಳಲಿದು ಮರುಗಿದಳು ಮ 

ಪರಿಮಿತದಲಿರವಾಯು ನಿಮ್ಮ 
ತ್ಯಾವಳೆನ್ನಂದದಲಿ ಪಡೆದವಳುಂಟೆ ಲೋಕದಲಿ ೫೬ 

ವರಿಗೆ ಲೇಸಾಯ ಕಟಯೆಂದಬುಜಾಕ್ಷಿ ಹಲುಬಿದಳು ೬೩ 
ಇನ್ನು ಹುಟ್ಟದೆಯಿರಲಿ ನಾರಿಯ 

- ಭಾವ ಭಾಗ್ಯಾಧಿಕನು ಕೌರವ 
ರೆನ್ನವೊಲು ಭಂಗಿತರು ಭುವನದೊ 

ದೇವನರಸುಗಳೊಡೆಯತನವನು | 
ಇನ್ನು ಜನಿಸಲುಬೇಡ ಗಂಡರು ಭೀಮಸನ್ನಿ ಭರು 

ನೀವು ಕೃಷ್ಣನಕೂರ್ಮ ಧರ್ಮದಿ ಪಾಲಿಸಿದರೀಗ 
೧ ಪಾಂಡವರವೊಲು ಸಂ 

ನೀವು ತಟತಟವಾಗಿ ಲೋಗರ 
ಖಿಗಳಾರು ನವೆದರು . 

ಸೇವೆಯಲಿ ಬೆಂದೊಡಲ ಹೊರುವಿರಿ 
ಮುನ್ನಿನವರೊಳಗೆಂದು ದೌಪದಿ ಹಿರಿದು ಹಲುಬಿದಳು . 

ಸಾವವಳು ನಿಮಗಂಜಲೇಕೆಂದಬಲೆಯೊರಲಿದಳು ೬೪ 
ಆವ ಗರಳವ ಕುಡಿವೆನೋ ಮೇ 

- ಭೀಮ ಕೊಟ್ಟೆ. ತನಗೆ ಸಾವಿನ 
ಣಾವ ಬೆಟ್ಟವನಡರಿ ಬೀಳೆನೋ | 

ನೇಮವನು ನಿಮ್ಮಣ್ಣನಾಜ್ಞೆ ವಿ 
ಯಾವ ವುಡುವನು ಹೋಗುವೆನೋ ಹಾಸರೆಯ ಗುಂಪಿನಲಿ ರಾಮವಾಗದೆ ಬದುಕಿ ಧರ್ಮದ ಮೈಸಿರಿಯನರಿದು 
ಆವ ಕುಂತವ ಹಾಯ್ಕೆನೋ ಮೇ 

ಕಾಮಿನಿಯ ಕೇಳಿರಲಿ ನೆನೆವುದು 
ಇಾವ ಪಾವಕನೊಳಗೆ ಹೋಗುವೆನೋ 

ತಾಮಸದಿ ತಾ ಪೂಾಗಿ ನುಡಿದು 
ಸಾವು ಸಮನಿಸದೆನಗೆನುತ ಮರುಗಿದಳು ನಳಿನಾಕ್ಷಿ ೫೮ ದ್ರಾವತೆಯ ಸೈರಿಸುವುದೆಂದೆರಗಿದಳು ಚರಣದಲಿ ೬೫ 
ಮಂದೆಗೆಳಸಿದ ಪಾಪಿ ಕೌರವ 

- ಎನಲು ಕಂಬನಿದುಂಬಿದರು ಕಡು 
ನಂದು ಮುಂದಲೆವಿಡಿದು ಸೈಂಧವ 

ನೆನೆದುದಂತಃಕರಣ ರೋಷದ 
ಬಂದು ಬಳಿಗಾರಣ್ಯವಾಸದೊಳೆನ್ನ ನೆಳದೊಯ್ದು 

ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ 
ಇಂದು ಕೀಚಕ ನಾಯ ಕಾಲಲಿ 

ತನುಪುಳಕವುಬ್ಬರಿಸಿ ಮೆಲ್ಲನೆ 
ನೋಂದೆ ನಾನೀ ಮೂರು ಬಾರಿಯ 

ವನಿತೆಯನು ತೆಗೆದಪ್ಪಿದನು ಕಂ 

[ ೬೬ 
ಬಂದ ಭಂಗವೆ ಸಾಕೆನುತ ಬಸವಳಿದಳಿಂದುಮುಖಿ ೫೯ . ಬನಿಯದೊಡೆದನು ಸೆರಗಿನಲಿ ಕಲಿಭೀಮ ಮಾನಿನಿಯ 
- ಜನನವೇ ಪಾಂಚಾಲ ರಾಯನ 

ಕುರುಳ ನೇವರಿಸಿದನು ಗಲ್ಲವ 
ಮನೆ ಮನೋವಲ್ಲಭರದಾರೆನೆ 

ನೊರಸಿ ಮುಂಡಾಡಿದನು ಮಂಚದ 
ಮನುಜಗಿನುಜರು ಗಣ್ಯವೇ ಗೀರ್ವಾಣರಿಂ ಮಿಗಿಲು ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ 
ಎನಗೆ ಬಂದೆಡರೀ ವಿರಾಟನ 

ಅರಸಿ ಬಿಡು ಬಿಡು ಖಾತಿಯನು ವಿ | 
ವನಿತೆಯರುಗಳ ಮುಡಿಯ ಕಟ್ಟುವ 

ಸ್ತರಿಸಲೇಕೆಮ್ಮಣ್ಣನಾಜ್ಞೆಯ 
ತನುವ ತಿಗುರುವ ಕಾಲನೊತ್ತುವ ಕೆಲಸದುತ್ಸಾಹ ೬೦ ಗೆರೆಯ ದಾಂಟಿದೆ ದಾಂಟಿದೆನು ಹೋಗೆಂದನಾ ಭೀಮ ೬೭ 
- ಹಗೆಗಳಿಗೆ ತಂಪಾಗಿ ಬದುಕುವ 

- ಬಸು ಬಗಿವೆನು ಕೀಚಕನ ನಸು 
ಮುಗುದರಿನ್ನಾರುಂಟು ಭಂಗಕೆ 

ಮಿಸುಕಿದೆ 
ಹೆಗಲ ಕೊಟ್ಟಾನುವ ವಿರೋಧಿಗಳುಂಟೆ ಲೋಕದಲಿ ಹೆಸರ ತೊಡೆವೆನು ನಮ್ಮ ನರಿದೊಡೆಕರವಜವ 
ವಿಗಡ ಬಿರುದನು ಬಿಸುಟು ಬಡಿಹೋ 

ಕುಸುರಿದರಿವೆನು ಭೀಮ ಕಷ್ಟವ 
ರಿಗಳು ಪಾಂಡವರಂತೆ ಮಗು 

ನೆಸಗಿದನು ಹಾಯೆಂದರಾದೊಡೆ 
ರ್ಚಿಗಳದಿನ್ನಾರುಂಟೆನುತ ಮರುಗಿದಳು ನಳಿನಾಕ್ಷಿ ೬೧ ಮುಸುಡನಮರಾದ್ರಿಯಲಿ ತೇವೆನು ದೇವಸಂತತಿಯ ೬೮ 


ವಂಶದ 


೨೬೧ 


ವಿರಾಟಪರ್ವ 
೩) 

ಬಳಿಕ ನಿನ್ನ ಪುರಾಣ ಧರ್ಮವ 
ಮುನಿದನಾದೊಡೆಯಣ್ಣತನವಿಂ 

ತಿಳಿದುಕೊಂಬೆನಿದೊಮ್ಮೆ ನಿನ್ನದು 
ದಿನಲಿ ಹರಿಯಲಿ ಪಾರ್ಥ ನಕುಲರು 

ಲಲಿತ ಕರುಣ ಕಟಾಕ್ಷಕವಚವ ತೊಡಿಸಿ ತನ್ನೊಡಲ 
ಕನಲಿದೊಡೆಕೈದೋರುವೆನು ಸಹದೇವನಿವರುಗಳ 

ಅಳುಕದೆಸುವ ಮನೋಜನಂಬಿನ | 
ಅನುಜನೆಂಬೆನೆ ಕೃಷ್ಣ ಹಾಯ್ದರೆ 

ಹುಳುಕ ಮುರಿ ಡಿಂಗರಿಗನಹೆನೆಂ 
ಘನ ಮರಾರಿಯ ಮಾರುವೆನು ಬಳಿ 

ದಳಿಮನದಲಾ ಖಳನಬುಜಾನನೆಗೆ ಕೈಮುಗಿದ ೭೬ 
ಕೆನಗೆ ಸವಬಲರಾರು ತರಿವೆನು ಕೀಚಕಾನ್ಸಯವ ೬೯ 
ಈಸು ದಿನವೆಮ್ಮಣ್ಣನಾಜ್ಞೆಯ 

ಅರಿದರಾದೊಡೆ ನಿನ್ನ ವಂಶವ 
ಪಾಶದಲಿ ಸಿಕ್ಕಿರ್ದೆ ಸಿಂಹದ 

ತರಿವರೆನ್ನವರೆಲಿ ಕೆಲಬಲ 
ಕೂಸ ನರಿ ಕೆಣಕುವವೊಲೀ ಕುರುಕೀಚಕಾದಿಗಳು 

ನರಿಯದಂದದಿ ಬಂದು ನಾಟ್ಯದ ಗರುಡಿಯೊಳಗಿಹುದು 
ಗಾಸಿಯಾದರು ಕೆಣಕಿ ನಾಯ್ಕಳ 

ನೆರೆದುದಾಯುಪ ನಿನಗೆ ಕತ್ತಲೆ| 
ವೀಸ ಬಡ್ಡಿಯಲಸುವ ಕೊಂಬೆನು 

ಮನೆಯೊಳಾನ್ನೆ ತಾನುಯೆನ್ನನು 
ವಾಸಿ ಧರ್ಮದ ಮೇರೆದಪ್ಪಿತು ಕಾಂತೆ ಕೇಳೆಂದ ೭೦ ಮರೆದು ನೀ ಬಿಡೆಯಾದುದಾಗಲಿಯೆಂದಳಿಂದುಮುಖಿ ೭೭ 
ತರುಣಿ ಕೀಚಕ ಕೌರವೇಂದ್ರರ 

- ಖಳ ಹಸಾದವ ಹಾಯ್ಕೆ ತನ್ನ 
ಹರಣಕಿದ ಕೊ ಸಂಚಕಾರವ 

ನಿಳಯಕೈದಿದನಬುಜ ಬಾಂಧವ 
ಕೆರಳಿದೆಡೆಯಿಾ ಭೀಮ ಬಗೆವನೆ ನೀತಿಗೀತಿಗಳ 

ನಿಳಿದನಸ್ತಾಚಲದ ತಪ್ಪಲ ತಾವರೆಯ ಬನಕೆ 
ಕೆರಳಿಚಿದೆಯಿನ್ನೇನು ನಿನ್ನಯ 

ನಳಿನಮುಖಿ ನಲವೇರಿ ಕಗ್ಗ 
ಹರಿಬವೆನ್ನ ದು ನಾಯಿ ಜಾರನ 

ತಲೆಯ ಹಬ್ಬುಗೆಯೊಳಗೆ ಕಂಗಳ 
ಕರೆದು ಸಂಕೇತದಲಿ ಸೂಚಿಸು ನಾಟ್ಯ ಮಂದಿರವ ೭೧ ಬೆಳಗು ಬಟ್ಟೆಯ ತೋರೆಬಂದಳು ಬಾಣಸಿನ ಮನೆಗೆ ೭೮ 
ಅಲ್ಲಿಗಿರುಳೆತಂದು ಮರೆಯಲಿ 

- ಭೀಮ ನಿಂದಿರು ನಾನಿಲಯವ 
ಖುಲ್ಲನುದರ ಬಗಿದು ರಕುತವ 

ನಾ ಮದಾಂಧಗೆ ನುಡಿದು ಬಂದೆನು 
ಚೆಲ್ಲುವೆನು ಶಾಕಿನಿಯರಿಗೆ ಸಂದೇಹ ಬೇಡಿದಕೆ 

ತಾಮಸವ ಮಾಡದಿರು ಹೂಡದಿರಲ್ಪ ಬುದ್ದಿಗಳ 
ಅಲ್ಲಿ ಕೆಲಬಲನರಿದುದಾದೊಡೆ 

ಕಾಮುಕನನಡೆಗೆಡಹಿ ನಿಜ ಸು 
ಬಲ್ಲೆನದಕಷಧಿಯ ಕರೆ ಮರೆ 

ಪ್ರೇಮವನು ತೋರೆನಲು ನಗುತ 
ಯಿಲ್ಲ ಮಾನಿನಿ ಹೋಗೆನುತ ಬೀಳ್ಕೊಟ್ಟನಂಗನೆಯ ೬೨ ದ್ದಾ ಮನೆದ್ದನು ಘಳಿಯನುಟ್ಟನು ಮಲ್ಲಗಂಟಿನಲಿ ೭೯ 
- ಹರುಷದಲಿ ಹೆಚ್ಚಿದಳು ಪುರುಷರ 

- ಖಳನ ಮುರಿಯೆಂದಬಲೆ ನೊಸಲಲಿ 
ಪುರುಷನಲ್ಲಾ ಭೀಮ ತನ್ನ ಯ 

ತಿಲಕವನ ರಚಿಸಿದಳು ಸೇಸೆಯು 
ಪರಮ ಸುಕೃತೋದಯವಲಾ ನೀನೊಬ್ಬನೆಂದೆನುತ ತಳಿದಳೆರಿಸಿ ತಿಗುರ ಗೆಲಿದಳು ಹಿಣಿಲ ಹೊಸ ಪರಿಯ) 
ಅರಸಿ ಕಾಂತನ ಬೀಳುಕೊಂಡಳು. 

ಬಲುಭುಜನ ಹರಸಿದಳು ಕಗ್ಗ 
ತಿರುಗಿದಳು ನಿಜಭವನಕಿತ್ತಲು 

ತಲೆಯ ಹಬ್ಬುಗೆಯೊಳಗೆ ನಾಟ್ಯದ 
ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ೭೩ ನಿಳಯು ಮಧ್ಯದ ಮಣಿಯ ಮಂಚದ ಮೇಲೆ ಪವಡಿಸಿದ 
- ಆ ದಿವಸವರಮನೆಗೆ ಬರುತ ವೃ 

- ಉರಿವ ಮಾರಿಯ ಬೇಟದಾತನು 
ಕೋದರನ ವಲ್ಲಭೆಯ ಕಂಡನು 

ತುರುಗಿದನು ಮಲ್ಲಿಗೆಯ ಮೊಗ್ಗೆಯ 
ಕೈದುಡುಕಲಂಜಿದನು ಮಾತಾಡಿಸಿದನಂಗನೆಯ 

ನಿರಿಕಿ ತಾ ಪೂಸಿದನು ಸಾದು ಜವಾಜಿ ಕುರಿಯ 
ಹೊದಿರುಳು ಯುಗವಾಗಿ ಸವೆದುದು 

ಮೆರೆವ ಗಂಡುಡಿಗೆಯನು ರಚಿಸಿದ 
ನೀ ದಯಾಂಬುಧಿ ಕುಸುಮಶರ ಯಮ 

ಸೆರಗಿನೊಯಾರದಲಿ ಸುರಗಿಯ 
ನಾದನದ ನೀ ಬಲ್ಲೆಯೆಂದನು ಕೀಚಕನು ನಗುತ ೭೪ ತಿರುಹುತಿರುಳೊಬ್ಬನೆ ನಿಜಾಲಯದಿಂದ ಹೊರವಂಟ ೮೧ 
ಕುಸುಮಶರ ಯಮನಹನು ಅಮೃತವು 

* ಕಾಲ ಪಾಶದಲೆಳಸಿಕೊಂಬ ಕ 
ವಿಷವಹುದು ಬಳಿಕಾಲಿಕಲುಗಳು 

ರಾಳವುತಿ ಸುಡುಗಾಡಿತಂ 
ಬಿಸಿಯಹವು ಬಾಂಧವರು ವೈರಿಗಳಹರು ನಿಮಿಷದಲಿ ದಾಲಯವ ಹೊಕ್ಕನು ಕೃತಾಂತನ ಬಾಯ ಹೋಗುವಂತೆ 
ಒಸೆದರೆಲ್ಲದರಹರು ಲೋಗರ 

ಮೇಲೆಮೇಲವಶಕುನ ಶತಕವ 
ಶಶಿವದನೆಗಳುಪಿದ ದುರಾತ್ಮನ 

[ ೭೫ 
ವಸುಧೆ ಹೊರದೆಲೆ ಪಾಪಿ ಕೀಚಕಯೆಂದಳಿಂದುಮುಖಿ 

ನಾಲಿಸದೆ ಸುಮ್ಯಾನದಲಿ ಕೇ . 
ಡಾಳಿ ಬಂದನು ಮಂಚವಿದ್ದೆಡೆಗಾಗಿ ತಡವರಿಸಿ ೮೨ 


೨೬೨ ಮ ಹಾ ಧಾ ರ ತ 

[ ಸಂಧಿ 
ವನಜಮುಖಿ ವೀಳೆಯವನನುಲೇ 

ಎರಗಿದೊಡೆಕೀಚಕನ ಗಾಯಕೆ 
ಪನವ ಮಲ್ಲಿಗೆಯರಳ ತೊಡಿಗೆಯ 
ನನುಪಮಾಂಬರವಿವೆ ಮನೋಹರವಹರೆ ಚಿತ್ತೆಸು 

ತರವರಿಸಿ ಕಲಿಭೀಮ ಮಂಡಿಸಿ 

ಮರೆವಡೆದು ಮುರಿದೆದ್ದು ರೋಷದಲೌಡನೊಡೆಯಗಿದು 
ನಿನಗೆ ಪಾಸಟಿಯಾನುಯೆನ್ಸ ವೊ 

ಬರಸಿಡಿಲು ಪರ್ವತದ ಶಿಖರವ 
ಅನಿಮಿಷರೊಳಾರುಂಟು ಚೆಲುವರು 

ನೆರಗುವಂತಿರೆ ಖಳನ ನೆತ್ತಿಯ 
ಮನುಜರೆನ್ನನು ಹೋಲುವರೆ ಸೈರಂಧಿ ಕೇಳೆಂದ ೮೩ ನೆರಗಿದನು ರಣಧೀರನುನ್ನತ ಬಾಹುಸತ್ನದಲಿ 
- ಎನ್ನ ಮೋಲ್ ಪುರುಷರಲಿ ಚೆಲುವರ 

- ಅರಿಯ ಮುಪ್ಪಿಯ ಗಾಯದಲಿ ತಲೆ 
ಮುನ್ನ ನೀ ಕಂಡರಿದೆಯಾದೊಡೆ 

ಬಿರಿಯೆ ತನು ಡೆಂಡಣಿಸಿ ಕಂಗಳು 
ಯೆನ್ನ ಮೇಲಾಣಿಲೆಗೆ ಹುಸಿಯದೆ ಹೇಳು ಹೇಳೆಂದು ತಿರುಗಿ ಜೊಲಿದು ಮೆಲ್ಲ ಮೆಲ್ಲನೆಯಸುವ ಪಸರಿಸುತ 
ಮುನ್ನ ನಿನ್ನಂತಪ್ಪ ಸತಿಯರು 

ಕೆರಳಿ ಕರಿ ಕೇಸರಿಯ ಹೊಯುರೆ 
ಎನ್ನನೇ ಬಯಸುವರು ನಾರಿಯು 

ತಿರುಗುವಂತಿರೆ ಭೀಮಸೇನನ 
ರನ್ನ ಕಂಡರೆ ಸೋಲದವರಿಲ್ಲೆಲೆಗೆ ನಿನ್ನಾಣಿ ೮೪ ಬರಿಯ ತಿವಿದನು ಬೀಳೆನುತ ಖಳರಾಯ ಹಲು ಮೊರೆದ | 
ಎಲವೊ ಕೀಚಕ ನಿನ್ನ ಹೋಲುವ 

- ತಿರುಗಿ ಪೈಸರವೋಗಿ ಪವನಜ 
ಚೆಲುವರಿಲ್ಲಂತಿರಲಿ ಲೋಕದ 

ಮರಳಿ ತಿವಿದನು ಕೀಚಕನ ಪೇ 
ಲಲನೆಯರ ಪರಿಯಲ್ಲ ತನ್ನ ಯ ರೂಪುಬೇರೊಂದು ರುರವನೆದೆ ಜರ್ಝರಿತವಾಗಲು ಕಾರಿದನು ಕರುಳ 
ಇಳೆಯೊಳೆನಗೆಣಿಯಿಲ್ಲ ನಿನಗಾ 

ಬಿರಿದವಾಲಿಗಳೊಲೆದೋಲೆದು ಕ 
ನೋಲಿದು ಬಂದೆನು ತನ್ನ ಪರಿಯನು 

ಣ್ಣು ರುಗಿ ದೊಪ್ಪನೆ ಕೆಡೆದು ನಿಮಿಷಕೆ 
ಬಳಿಕ ನೋಡಾಬೇಗ ತೋರುವೆನೆಂದನಾ ಭೀಮ ೮೫ ಹೊರಳಿ ಹರಣವ ಕಳುಹಿ ಕಳೆದುದು ಕಾಯ ಕೀಚಕನ ೯೨ 
ಎನಗೆ ಪುರುಷರು ಸೋಲದವರಿ 

* ತಲೆಯನೆದೆಯೊಳಗಿಕ್ಕಿ ಕೈ ಕಾ 
ಲೈನಗೆ ಪಾಸಟಿ ನೀನು ನಿನಗಾ 

qಳನು ಬಸುರೊಳು ಸಿಕ್ಕಿ ದೂರಕೆ 
ಮನವೊಲಿದೆ ನೀ ನೋಡು ತನ್ನಯ ಹೆಣ್ಣುತನದನುವ ತೊಲಗಿದನು ತೋರಿದನು ರಮಣಿಗೆ ಕೀಚಕನ ಹದನ 
ಎನಲು ಹರುಷದಲುಬ್ಬಿ ಕೀಚಕ 

ಖಳನ ಕಾಲನಕೋಣ ತುಳಿದಂ 
ನನಿಲಜನ ಮೈದಡವಿ ವೃತ್ತ 

ತಿಳೆಯೊಳೊರಗಿರೆ ಕಂಡು ಕಾಮಿನಿ . 
ಸ್ತನವ ಕಾಣದೆ ಹೆದರಿ ಬಳಿಕಿಂತೆಂದನವ ನಗುತ ೮೬ ಕಳಕಳಿಸಿದಳು ಭೀಮಸೇನನನಪ್ಪಿ ಮುಂಡಾಡಿ ೯೩ 
- ಎಲೆಗೆ ಕಲು ಮೈಯಾದೆ ಕಡುಗೋ 

- ತರುಣಿ ಬಿಡು ಸಾರೆನುತ ಪವನಜ 
ಮಲತೆಯೆತ್ತಲು ಕರ್ಕಶಾಂಗದ 

ಸರಿದನತ್ತಲು ದ್ರುಪದನಂದನೆ | 
ಬಲುಹಿದೆತ್ತಲು ಮಾಯ ವೇಷವ ಧರಿಸಿದೆಯೊ ಮೇಣು ಕರೆದು ನುಡಿದಳು ಕಾಹಿನವರಿಗೆ ಕೀಚಕನ ಹದನ 
ತಿಳುವೆನಲು ಕೇಳೆಲಿ ಪರ ಸತಿ 

ದುರುಳ ಬಲುಹಿಂದೆನ್ನ ನೆಳೆದೊಡೆ 
ಗಳುಪಿದಾತಂಗಮ್ಮತ ವಿಷ ಕೋ . 

[ ೮೭ ಕೆರಳಿದರು ಗಂಧರ್ವರೀತಗೆ 
ಮಲತೆ ಕರ್ಕಶವಹುದೆನುತ ತುಡುಕಿದನು ಮುಂದಲೆಯ ಹರುವ ಕಂಡರು ನೋಡಿಯೆನೆ ಹರಿತಂದರವಳೊಡನೆ ೯೪ 
ಚಪಳೆ ಫಡ ಹೋಗೆನುತ ಹಾಯ್ದ ನು 

ಅರಸಿ ಕೈದೀವಿಗೆಯವನಿಹ 
ಕೃಪಣವತಿ ಮುಂಗೈಯಲನಿಲಜ 

ಪರಿಯು ಕಂಡರು ಕಾಹಿನವದಿರು 
ನಪರ ಭಾಗಕೆ ಹಾಯ್ಕು ಹಿಡಿದನು ಕೀಚಕನ ತುರುಬ ಹರಿದು ಹೇಳಿದರಾತನನುಜಾತರಿಗೆ ಬೇಗದಲಿ 
ವಿಪುಳಬಲ ಕಳವಳಿಸಿದನು ಕಡು 

ಕರದಿ ಬಾಯ್ಸಳಹೊತ್ತು ಹೃದಯದೊ 
ಕುಪಿತನಾದನು ಹೆಂಗುಸಲ್ಲಿವ | 

ಳುರಿ ಚಡಾಳಿಸೆ ಬಿಟ್ಟ ಮಂಡೆಯೊ 
ನಪಸದನು ತೆಗೆ ಕರುಳನೆನುತೊಳಹೊಕ್ಕು ಹೆಣಗಿದನು ೮೮ ಳಿರದೆ ಬಂದರು ಕೀಚಕನ ಸೋದರರು ಬಾಯ್ದಿಡುತ ೯೫ | 
- ತಿವಿದನವನುರವಣಸಿ ಮಾರುತಿ 

ಆರು ಗತಿಯೆಮಗಕಟ ಕೀಚಕ 
ಕವಿದು ಹೆಣಗಿದನಡಸಿ ಹೆ 

( ಹೊಕ್ಕು ವೀರ ದೇಶಿಗರಾದೆವಾವಿ 
ಬವರಿಯಲಿ ಟೋಣದೌಕಿದೊಡೆ ಮಡ ಮುರಿಯದೊಳ ನ್ಯಾರ ಸೇರುವೆವೆನುತ ಹಲುಬಿದರವನ ತಕ್ಕೆಸಿ 
ಸವಡಿ ಮಂದರದಂತೆ ಕೀಚಕ 

ಕೂರಕರ್ಮರು ನಿನ್ನ ಕೊಂದವ 
ಪವನಸುತರೊಪ್ಪಿದರು ಭೀಮನ 

ರಾರು ಹಾ ಹಾಯೆನುತ ಹಲುಬಲು 
ಯುವತಿ ನಗುತಾಲಿಸುತಲಿದ್ದಳುಹೊಯ್ದುಹೊರಟೆಯ ೮೯ ವಾರಿಜಾನನೆ ಮುಗುಳುನಗೆಯಲಿ ನೋಡಿದಳು ಖಳರ ೯೬ 


+ ೨೬೩ 


ವಿರಾಟ ಪರ್ವ 


ಈಕೆಗೋಸುಗವಳಿದನಕಟವಿ 
ಇವಳಿಗೋಸುಗವಳಿದನೇ ಸಹ 

ವೇಕಿ ಕೀಚಕನೆಂದು ಕೆಲಬರಿ 
ಭವನು ತಪ್ಪೆನೆನುತ ನಡುವಿರು 
ಳವದಿರೈ ತಂದರುಹಿದರು ವೈರಾಟ ರಾಯಂಗೆ 

ದೇಕೆ ನಮಗೀ ಚಿಂತೆ ಶಿವಶಿವಯೆಂದು ಕೆಲಕೆಲರು 
ಅವಳನಾತನ ಕೂಡೆ ಕಳುಹುವೊ 

ನೂಕಿ ಕವಿದುದು ಮಂದಿ ಮಧ್ಯದೊ 
ಡೆವಗೆ ನೇಮವೆಯೆಂದು ಬೀಳೊ೦ 

| ೯೭ ಟೀಕೆ ಮೆಲ್ಲನೆ ಬರುತಲಾ ಲೋ 

ಕೈಕ ವೀರನ ಕಂಡಳಾ ಬಾಣಸಿನ ಬಾಗಿಲಲಿ ೧೦೪ 
ಡವರು ಮರಳಿದು ಬಂದು ಹಿಡಿದರು ಕಮಲಲೋಚನೆಯ 

- ಮುಗುಳು ನಗೆಯಲಿ ಕಣ್ಣ ಕಡೆಯಲಿ 
ತೆಗೆದು ಮಂಚದಲವನ ಹೆಣವನು 
ಬಿಗಿದರವಳನು ಕಾಲ ದೆಸೆಯಲಿ 

ವಿಗಡ ಭೀಮನ ನೆ. 
ನಗುವದಿನ್ನೊ ಮೈ ನುತ ಕಟ್ಟಿದರವರು ಕಾಮಿನಿಯ 

ಮುಗಿದೆವಾವ್ ಗಂಧರ್ವಪತಿಗೆ ನಮೋ ನಮೋಯೆನುತ 
ಬೆಗಡುಗೊಂಡಂಭೋಜಮುಖಿಯು 

ಹೊಗರಿಡುವ ಹರುಷದಲಿ ರೋಮಾ 
ಬೊಗದೊಳೆದರಿದಳಕಟಕಟ ಪಾ 

ಳಿಗಳ ಗುಡಿಯಲಿ ತನ್ನ ನಿಳಯಕೆ | 
ಪಿಗಳಿರಾ ಗಂಧರ್ವರಿರ ಹಾಯೆನುತ ಹಲುಬಿದಳು ೯೮ ಮುಗುದೆ ಬಂದಳು ಸೂರ್ಯನಡರಿದನುದಯ ಪರ್ವತವ 
ಕೇಳಕಟ ಜಯನೇ ಜಯಂತನೆ 

ಊರೊಳಗೆ ಗುಜುಗುಜಿಸಿ ವಾರ್ತಾ 
ಕೇಳು ವಿಜಯ ಜಯೋದ್ದವನೆ ನೀ 

ಭಾರ ಮಸಗಿತು ನೆರೆದ ನೆರವಿಯೊ 
ಕೇಳು ಜಯಸೇನನೆ ದುರಾತ್ಮ ಕರೆನ್ನನೆಳದೊಯ್ದು 

ಳಾರ ಬಾಯ್ಕಳೊಳಾದೊಡೆಯು ಜಪವಾಯ್ತು ಜನಜನಿತ 
ಬೀಳಿಸುವರಗ್ನಿಯಲಿ ನೀವಕ 

ಭೂರಿ ಚಿಂತಾತುರ ವಿರಾಟನು | 
ಚೇಳಿ ತಡವೇಕೆನುತ ಮೊರೆಯಿಡೆ 

ಮಾರಿಯೋ ಸೈರಂದ್ರಿಯೋ ಈ 
ಕೇಳಿದನು ಕಲಿಭೀವು ಸತಿಯಾಕ್ರಂದನ ಧ್ವನಿಯ 

ನಾರಿಯಿರಬೇಡೆಂದು ತನ್ನ ಸತಿಗೆ ನೇಮಿಸಿದ ೧೦೬ 
ಈ ದುರಾತ್ಮರಿಗಗ್ರಜನ ಸಾ 

ಅಳಲು ಕೈ ಮಿಗಲಾ ವಿರಾಟನ 
ವೈದದೇ ತಮ್ಮಣ್ಣನಲ್ಲಿಗೆ 

ಲಲನೆ ಸೈರಂದ್ರಿಯನು ಕರೆಸಿದ 
ಹೊಯ್ದು ಕಳುಹಲುಬೇಕಲಾ ಕುನ್ನಿಗಳ ಕಣಕೆ 

ಳೆಲೆ ಮಹಾತುಮೆ ತಾಯೆ ನಿಮಗಂಜುವೆವು ಶರಣೆನುತ 
ಬೈಯು ಫಲವೇನೆಂದು ಮಾರುತಿ 

ಹೊಳಲೊಳಿದ್ದರೆ ಭೀತಿ ಘನ ನೀ 
ಹಾಯ್ದು ಝಂಕಿಸಿ ರುದ್ರಭೂಮಿಯ 

[ ೧೦೦ ವೊಲಿದ ಠಾವಿಗೆ ಬಿಜಯ ಮಾಡುವು 
ನೆಯ್ಲಿ ದನು ಫಡಯೆನುತ ಕೊಂಡನು ಮುರಿದು ಹೆಮ್ಮರನ ದುಳುಹ ಬೇಹುದು ತಮ್ಮ ನೆನಲಿಂತೆಂದಳಿಂದುಮುಖಿ ೧೦೭ 
- ಎಲೆಲೆ ಗಂಧರ್ವಕನ ಹೆಂಗುಸ 

ಎಮ್ಮ ದೇನಪರಾಧ ದೇವಿಯೆ 
ಕಳಚಿ ಬಿಡಿರೋ ಪಾಪಿ ಹೋಗಲಿ 

ನಿಮ್ಮ ತಮ್ಮನು ತಪ್ಪಿ ನಡೆದೊಡೆ 
ಕೊಲೆಗಡಿಗನಿವನನುತ ಹೆಣನನು ಬಿಸುಟು ದೆಸೆದೆಸೆಗೆ. ಯೆಮ್ಮ ರಮಣರು ಸೈರಿಸದೆ ಸೀಳಿದರು ದುರ್ಜನರ 
ತಲೆಗೆದರಿ ತೆಗೆದೊಡೆ ನಕ್ಕನು 

ನಿಮ್ಮ ನಾವೋಲೈಸಿ ಮರಳಿದು 
- ಕಳಕಳಿಸಿ ಕಲಿಭೀಮನೆಲೆ ನಾ 

ನಿಮ್ಮ ಕೆಡಿಸುವರಲ್ಲ ಧೂರ್ತರು 
ಳಿರ ಹೋದೊಡೆ ಬಿಡುವೆನೇ ಹಾಯೆನುತ ಕೈಕೊಂಡ ತಮ್ಮ ಮತದಲಿ ತಾವೆ ಕೆಟ್ಟ ರು ನೀತಿ ಬಾಹಿರರು ೧೦೮ 
- ತಿರುಹಿದನು ಹೆಮ್ಮರನನವದಿರ 

ತಾವು ತಮ್ಮಿಂದಳಿದರದು ಸಾ 
ನರೆದು ನಿಟೊರೆಸಿದನು ದೆಸೆ ದೆಸೆ 

ಕಾವು ನಿಮಗಂಜುವೆವು ನಿಮ್ಮಲಿ 
ಗೊರಲಿ ಚಿಮ್ಮುವ ಚಪಲರನು ಬೆಂಬತ್ತಿ ಬರಿಕೈದು | ಯಾವುದೂ ತಪ್ಪಿಲ್ಲ ನೀವಿಲ್ಲಿರಲು ಬೇಡೆನಲು 
ಕುರಿದರಿಯ ಮಾಡಿದನು ನೂರೆ 

ನಾವು ಮುನ್ನಿಹರಲ್ಲ ನಿಮ್ಮಯ 
ವರನು ಕೊಂದನು ಮರನ ಹಾಕಿ 

[ ೧೦೨ ಸೇವೆಯಲಿ ಹದಿಮೂರು ದಿವಸವು 
ಮರಳಿ ವಿಣ್ಣನೆ ಬಂದು ಹೊಕ್ಕನು ಬಾಣಸದ ಮನೆಯ ನೀವು ನೂಕಿದೊಡಿರದೆ ಮಾಣಿವು ದೇವಿ ಚಿತ್ತೆಸು ೧೦೯ 
ಸುಳಿಯಲಮ್ಮ ದು ಪೌರಜನವಿವ 

- ಅಳುಕದಿರಿ ಹದಿಮೂರು ದಿವಸವ 
ರಳಿವ ವಚನಿಸಲಮ್ಮ ದೀಕೆಯ 

ಕಳೆದ ಬಳಿಕೆಮಗೆಲ್ಲ ಲೇಸಹು 
ನಲುಕಲಮ್ಮ ದು ನೋಡಲಮ್ಮದು ಮಂದಿ ಗುಜುಗುಜಿಸಿ ದಳಿದು ಹೋದರು ದುಷ್ಟರಾದವರಿನ್ನು ಭಯಬೇಡ 
ನಳಿನಮುಖಿ ನಸುನಗುತ ತಿಳಿಗೂಳ 
ದೊಳಗೆ ಹೊಕ್ಕಳು ಮಿಂದು ಬೀದಿಗ 

ಕಲಹದವರಾವಲ್ಲೆನುತ ನಿಜ 

[ ೧೦೩ 
ಳೊಳಗೆ ಬರುತಿರೆ ಕಂಡು ಕೈಗಳ ಮುಗಿದುದಖಿಳಜನ 

ನಿಳಯವನು ಸಾರಿದಳು ದುರುಪದಿ 
ಗಳಿಗೆ ಗಳಿಗೆಗೆ ಕೀಚಕನ ವೃತ್ತಾಂತ ಪಸರಿಸಿತು ೧೧೦ 


೨೬೪ 


ಮ ಹಾ ಭಾರ ತ 


( ಸಂಧಿ 


ನಾಲ್ಕನೆಯ ಸಂಧಿ 


ಸೂ ವಿಗ್ರಹಕ್ಕೆ ಸಮತಳಿಸಿ ಕುರುಕುಲ 
- ದಗ್ರಣಿಯ ಮುಂಕೊಂಡು ದಕ್ಷಿಣ 

ಗೋಗ್ರಹಣದಲಿ ಭೀಮ ಹಿಡಿದನು ಕಲಿ ಸುಶರ್ಮಕನ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಕೌರವ ದೂತರವನಿಯು 
ಮೇಲೆತೊಳಲುತಲರಸಿ ಕಾಣದೆ ಪಾಂಡುನಂದನರ 
ಹೋಲುವಿಕೆಯಿಂಬಿಡಿಯಲಾರದೆ 
ಕಾಲ ಸವೆಯಲು ನಾಲ್ಕು ದಿಕ್ಕಿನ 
ಮೂಲೆಯವರೆತಂದು ಬಿನ್ನವಿಸಿದರು ಕುರುಪತಿಗೆ ೧ 

ವಿತಳದೊಳು ಹೊಕ್ಕಿರಲಿಯವರಾ 
ವತಿಯೊಳಗೆ ವೇಣಿರಲಿ ನಾ 
ಕ್ಲಿತಿಯೊಳಗೆ ಸುಳುಹಿಲ್ಲ ನೃಪ ಕುಂತೀಕುಮಾರಕರ 
ಮತಿಯ ಹಬ್ಬುಗೆಯಿಂದ ನಾನಾ 
ಗತಿಯೊಳಗೆ ಹೊಕ್ಕರಸಿದೆವು ಕುರು 
ಪತಿಯೆ ಕೇಳಿ ನಿರ್ನಾಮರಾದರು ನಿನ್ನ ವೈರಿಗಳು ೨ 
- ಎನಲು ನಸುನಗುತರಸ ಮನದಲಿ 
ತನಗೆ ಹಗೆಯಿಲ್ಲೆಂದು ದೂತರ 
ಮನವೊಲಿದು ಮನ್ನಿಸಿದ ನಾಲುಕು ಕಡೆಯ ವಾರ್ತೆಗಳ 
ತನತನಗೆ ಮಂತ್ರಿಗಳು ಬೆಸಗೊಳ 
ಲನಿತು ದೂತರೊಳೊಬ್ಬ ಕೀಚಕ 
ಹನನವನು ವಿಸ್ತರಿಸಿದನು ಕುರುರಾಯುಸಿದಿರಿನಲಿ ೩ 

ಒಂದು ವಾರ್ತೆಯಲಾ ಗರ್ತಾ 
ನಂದಕರವಿದು ಜೀ ಕೀಚಕ 
ವೃಂದವನು ಗಂಧರ್ವರಿರುಳೆತಂದು ಖಾತಿಯಲಿ 
ಕೊಂದು ಹೋದರು ರಾವಣನ ವಿಧಿ 
ಯಿಂದ ಕೀಚಕಗಾಯಿತೆನೆ ಕೇ 
ಳೊಂದು ನಿಮಿಷ ಮಹೀಶಮೋನವ ಹಿಡಿದು ಬೆರಗಾದ ೪ 

ಹೇಳು ಹೇಳಿನ್ನೊಮ್ಮೆ ಮನ 
ತೋಳು ಮುರಿದುದೆ ಸುಭಟರೊಳು ಕ 
ಟ್ಬಾಳು ಕೀಚಕ ಮಡಿದನೇ ಗಂಧರ್ವರಿರಿದವರೆ 
ಮೇಲಣವರಿಗೆ ಮರ್ತ್ಯರಿಗೆ ಕೈ 
ಕಾಲು ಮೆಟ್ಟಿನತೋಟಿಯೇತಕೆ 

* [ ೫ 
ಹೊಲದೋ ಹುಸಿ ಹೋಗೆನುತ ಮುಖದಿರುಹಿದನು ಭೂಪ 
- ಅಹುದು ಜೀಯವಧರಿಸು ದಿವಿಜರ 
ಮಹಿಳೆಯೋಲೈಸಿದಳುಮನ 
ಮಹಿಳೆಯರು ಬಳಿಕಾಕೆಯೋಲಗದಲ್ಲಿ ಸತಿಯಿರಲು 
ಕುಹಕಿ ಕಂಡಳುಪಿದರೆ ನಾಟ್ಯದ 
ಗೃಹವ ಸೂಚನೆಗೊಟ್ಟು ನಿಮಿಷಕೆ 
ರಹವ ಮಾಡಿದರವರು ಸವರಿದರಖಿಳ ಕೀಚಕರ 


ಅವನಿಪತಿ ಮೂಗಿನಲಿ ಕರ ಪ 
ಲ್ಲವವನಿಟ್ಟನು ತಲೆಯು ತೂಗಿದ 
ನವಳು ದುರುಪದಿ ಖಳರ ಕೊಂದವ ಭೀಮ ಗಂಧರ್ವ 
ದಿವಿಜ ಸತಿಯೆತ್ತಲು ವಿರಾಟನ 
ಭವನದೋಲಗವೆಲದು ಪಾಂ 
ಡವರ ಕೃತ್ರಿಮ ತಂತ್ರ ಮರೆಯಿರಿಗಾರರವರೆಂದ ೭ 
- ಪರಿಮಳವ ಕದ್ದೊಡುವನಿಲನ 
ಹರಿವ ಹೆಜ್ಜೆಯ ಹತ್ತು ವರೆ ಮಧು 
ಕರನೆ ಬಲ್ಲುದು ಜೀಯ ಬಲ್ಲಿರಿ ನಿಮ್ಮವರ ಪರಿಯು 
ಹರದ ಮಾತಿನ ಹದನು ಬಳಿಕಾ 
ಚರರಿಗಿದುಗೋಚರಿಸುವುದೆಯೆಂ 
ದರಸನನು ಕೊಂಡಾಡಿದರು ಮಂತ್ರಿಗಳು ತವತವಗೆ ೮ | 

ಪ್ರೌಢಿಯಲ್ಲಿದು ಕೇಳಿ ಬಲ್ಲೆವು 
ರೂಢಿಯಲಿ ಸಮಬಲರು ಭೀಮ ಸ 
ಗಾಢದಲಿ ಬಲಭದ ಕೀಚಕ ಶಲರೆಂಬವರು 
ಗೂಢರನು ಗರುವಾಯಿಗೆಡಿಸಿದೆ 
ಗಾಢಿಕೆಯ ನೆರೆ ಮೆರೆಯಬೇಕೆನೆ 
ರೂಢಿ ಸಮತಳಿಸಿತ್ತು ಸೇನೆಯು ನೆರಹಬೇಕೆಂದ ೯ 

ಕರೆಸಿದನು ಗಾಂಗೇಯ ಗುಡಿಯ 
ಗುರುವನಕ್ಷತ್ಥಾಮ ಸೃಂಜಯ 
ವರ ಕೃಪಾಚಾರಿಯನ ಸೈಂಧವ ಸೂರ್ಯನಂದನನ 
ಬರಿಸಿದನು ತೆಂಕಣದ ದಿಗುತಟ 
ದರಸುಗಳ ದೆಸೆಯಿಂದ ಬೇಹಿನ 

[ ೧೦. 
ಚರರು ಬಂದರು ಕೇಳಿರೆ ಹೊಸ ವಾರ್ತೆಯನುಯೆಂದ | 
- ಭೀಮ ಕೀಚಕ ಶಲ್ಯನೀ ಬಲ 
ರಾಮನೆಂಬೀ ನಾಲುವರು ಸಂ 
ಗ್ರಾಮದೊಳು ಸರಿ ಖಚರರೆಂಬುದು ಬಯಲಿನಪವಾದ 
ಭೀಮನಾಗಲು ಬೇಕು ಕೀಚಕ 
ಕಾಮುಕನ ದುರುಪದಿಗೆ ಅಳುಪಿದ 
ತಾಮಸನ ಹಿಡಿದೊರೆಸಿದವನೆಂದನು ಸುಯೋಧನನು ೧೧ 

ಮಾತು ಹೊಲುವೆಯಹುದು ನುಡಿದುದು 
ನೀತಿ ಧರ್ಮಜನಿದ್ದ ದೇಶ 
ವಾತದೊಳು ಬರನಿಲ್ಲ ಸವೆಯವು ಬೆಳೆದ ಬೆಳಸುಗಳು 
ಬೀತ ಬನವಲ್ಲಿಲ್ಲ ಹುಸಿ ಕೊಲೆ 
ಪಾತಕಾದಿಗಳಿಲ್ಲ ಸೊಂಪಿನ 
ನೂತನದ ಸಿರಿಯೆಂದು ನುಡಿದನು ರಾಯ ಗಾಂಗೇಯ ೧೨ 


೨೬೫ 


ವಿ ರಾ ಟ ಪರ್ವ 


e 


|G 


[ ೨೧ 


ಒಳ್ಳಿತಿದು ನಿರ್ದೋಷನಿರ್ಣಯ 
ಎಲ್ಲಿ ಲಕ್ಷ್ಮಿಯ ಬೀಡು ಧರಣಿಯೊ 

ವೆಲ್ಲರಭಿಮತವಹುದು ರಿಪುಗಳ 
ಳೆಲ್ಲಿ ಸೊಂಪಿನ ನಾಡು ನಗರದೊ 
ಳೆಲ್ಲ ವಿಭವದ ಕಡಲು ಶೈತ್ಯದ ಸಾರ ಸೌರಂಭ 

ಖುಲ್ಲವಿದ್ಯವನರಿವುಪಾಯಕೆ ಬೇರೆ ಠಾವಿಲ್ಲ 
ಎಲ್ಲಿ ನೆಲಸಿಹುದಲ್ಲಿ ಪಾಂಡವ 

ಅಲ್ಲಿ ಪಾಂಡವರಿಹರು ಸಂಶಯ 
ರಿಲ್ಲದಿರರಿನ್ನವರ ನೆಲೆಗಾ 

ವಿಲ್ಲ ದೇಶದ ಸೋಂಪು ಸಿರಿ ) 
ಬಲ್ಲಿ ಸಂಶಯವಿಲ್ಲವೆಂದನು ಭೀಷ್ಮ ನಸುನಗುತ ೧೩ ತೆಲ್ಲಿಯೂ ಹಿರಿದಿಲ್ಲ ನಿಶ್ಚಯವೆಂದನಾ ಕರ್ಣ 
- ಅತ್ತ ಹಿಮಗಿರಿ ಮೇರೆ ಭಾವಿಸ 

- ಗುರುವಿನಭಿಮತವಹಡೆ ಕೃಪ ಮೊಗ. 
ಲಿ ಮೂರು ಸಮುದ್ರ ಗಡಿಯಿಂ 

ದಿರುಹರಿದೊಡೆಭೀಷ್ಮ ಮನದಲಿ 
ದಿತ್ತ ನಾನಾ ದೇಶವೆಂಬಿವು ಬರದ ಬೇಗೆಯಲಿ 

ಮುರಿಯದಿರ್ದೊಡೆ ಗುರುಕುಮಾರನ ವತಕೆ ಸೇರುವೊಡೆ 
ಹೊತ್ತಿ ಹೊಗೆದವು ಮಧ್ಯ ದೇಶದ 

ವರ ಶಕುನಿಯಹುದೆಂದೊಡಾ ಸೋ . 
ಲುತ್ತಮದ ಸಿರಿ ಫಲದ ಬೆಳಸುಗ 

ದರರು ತಪ್ಪಲ್ಲೆಂದರಾದೊಡೆ 
ಜೊತೆಯಿದು ಪಾಂಡವರ ಚಾವಡಿಯೆಂದನಾದೊಣ೧೪ ಅರಸ ನೆಗಳು ಮಂತ್ರವೆಂದು ಸುಶರ್ಮ ಹೊಗಳಿದನು 
- ಅವಧಿ ತುಂಬದ ಮುನ್ನಲೀ ಪಾಂ 

- ಮತವಹುದು ತಪ್ಪಲ್ಲ ಪಾಂಡವ 
ಡವರ ಕಾಣಿಸಿಕೊಂಬ ಮತ್ತ೦ 

ಗತಿಯನರಿವೊಡೆ ಮಾರ್ಗವಿದು ಸ 
ತವರು ಸತ್ಯಕೆ ನಡೆಯಬಹುದುಮನಂದದಲಿ 

ನಿರ್ಮಳ ನೀತಿಕಾರರ ಮನಕೆ ಮತವಹುದು 
ಅವರ ನೆಲೆಗಾಣಿಸುವ ಮಂತ್ರದ 

ಅತಿ ಗಳಿತವಾಯ ವಧಿ ದಿವಸ 
ಹವಣನರುಹುವೆನೆಂದು ರವಿಸುತ 

ಸ್ಥಿತಿಯೊಳೆದಾರಾಗೆ ಬಳಿಕೀ 
ನವನಿಪಗೆ ನಸುನಗುತ ನುಡಿದನು ರಾಜಕಾರಿಯುವ ೧೫ ಕೃತಿಗೆ ಪಾಂಡವರುತ್ತರಾಯಿಗಳೆಂದನಾ ಭೀಷ್ಮ ೨೨ 
- ರಾಜ ಮಂದಿರದೊಳಗೆ ನೀತಿಗ . 

- ಪರಿಗಣಿಸಿ ನೋಡಿದೊಡೆ ಮಾಡಿದ 
ಲೈಜೆಯಿಲ್ಲದ ಸಚಿವರಿಂ ನಿ 

ವರುಷ ತತಿಯೊಳು ಹೆಚ್ಚು ಕುಂದುಂ 
ರ್ವ್ಯಾಜದಲಿ ಕೆಡಹುದು ತಪ್ಪದು ಲೋಕವಾರ್ತೆಯಿದು ಟುರವಣಿಸಿ ಮಾಡುವುದು ನೆಗಳಿದ ರಾಜಕಾರಿಯುವ 
ಗಾಜಿ ಕೇವಣಿಸಿದರೆ ರಜತದ 

ಅರಿಯಲೇ ಬೇಕಾದ ಪರಿಯಿಂ 
ರಾಜಭೂಷಣವಹುದೆ ಕರ್ಣನ 

ದರಿದವಾದೊಡೆಯುತ್ತರೋತ್ತರ 
ಬೀಜಮಂತ್ರಗಳಿಂದ ಕೆಡಹುದೆಂದನಾ ಭೀಷ್ಮ ೧೬ ಧರಣಿ ಕುರುಪತಿಗೆಂದರಾದ್ರೋಣಾದಿ ನಾಯಕರು ೨೩ 
- ಅವರು ಸತ್ಯಕೆ ನಡೆವರಲ್ಲದೆ 

ಬೀಡು ನಡೆಯಲಿ ಮುಂದೆಮನ 
ಬವರಕಂಜುವರಲ್ಲ ಪಾಂಡವ 

ನಾಡಿನೋಳು ಕಟಕಾಳಿ ದೂತರು 
ರವಧಿ ಬೀಳೋಳಬಂದು ನೀ ಸಮಯದೊಳು ಕರೆಸಿ ಕೂಡೆ ಸಾರಲಿ ಕರೆಯಲಕ್ಷೆಹಿಣಿಯ ನಾಯಕರ 
ಅವರ ಧರಣಿಯನವರಿಗಿತ್ತರೆ 

ಜೋಡಿಸಲಿ ಗುಡಿ ದಡ್ಡಿ ಚಂಪೆಯ 
ನಿವಗಸಿಷ್ಟತೆಯಿಲ್ಲ ಕೇಳೆಲೆ 

ಗೂಡಿಕೊಟ್ಟಿಗೆ ಬಂಡಿ ನಡೆಯಲಿ 
ಅವನಿಪತಿಯೆಂದೆನುತ ನುಡಿದನು ಮತ್ತೆ ಗಾಂಗೇಯ) ೧೭ ನಾಡ ಬಿಟ್ಟಿಗಳೆಂದು ಕೌರವರಾರು ನೇಮಿಸಿದ ೨೪ 
ನನ್ನಿ ನಿಮ್ಮ ಯ ನುಡಿಯ ಕೈಕೊಂ 

- ಹರಿದುದೋಲಗ ಮರುದಿವಸ ಗುಡಿ 
- ಡೆನ್ನ ಭೂಮಿಯನೀಯೆನಯ್ಯನ 

ಹೊರಗೆ ಹೊಯ್ಯವು ಸನ್ನು ಹೂರ್ತದೊ 
ಬನ್ನಣಿಯ ಮಾತನ್ನು ಕೊಳ್ಳದು ಸಾಕು ಸಂಧಿಯನು ಳರಸ ಹೊರವಂಟನು ಸುಶರ್ಮಾದಿಗಳ ಗಡಣದಲಿ 
ಮನ್ನಿ ಸುತ ಮರುಳಾದೆನೀ ನಿ 

ಸುರನದೀಸುತ ಕರ್ಣ ಕೃಪ ಗುರು 
ಪ್ರನ್ನತೆಯ ಬೀಳೊಂಡ ಪಾಂಡವ 

ಗುರುಸುತಾದಿ ಮಹಾ ಪ್ರಧಾನರು 
ಗುನ್ನಿಗಳ ಗರುವಾಯ ಮಾಡುವಿರೆಂದು ಖಳ ನುಡಿದ ೧೮ ಕರಿತುರಗ ರಥಪತ್ತಿಯಲಿ ಹೊರವಂಟರೊಗ್ಗಿನಲಿ ೨೫ 
ಅರಿ ವಿರಾಟನ ಪುರಕೆ ಹಾಯಿದು 

ಮೋಹರವ ಮೇಳೆಸಿದನು ನಿ 
ತುರು ಸೆರೆಯು ತೆಗೆಸುವೆವು ಪಾಂಡವ 

ರ್ವಾಹವನು ನಿಶ್ಚಿಸಿದನು ಮ 
ರಿರಲು ಧರ್ಮದ ಮೇರೆ ಮರ್ಯಾದೆಗಳ ಬಲ್ಲವರು ತ್ತೂಹೆಕಾರರ ಮನವ ಸೋದಿಸಿಕೊಂಡು ತುರುಗೊಂಬ 
ಅರವರಿಸದಂಗೈಸುವರು ನಾ 

ಸಾಹಸರನಟ್ಟಿದನು ವೈರಿಗ 
ವರಿದು ಕೊಂಬೆವು ಬಳಿಕ ವನದಲಿ 

೪ಾಹವಕೆ ನೆಲನಗಲದಲಿ ಬಲ 
ವರುಷ ಹದಿಮೂರಕ್ಕೆ ಕೊಡುವೆವು ಮತ್ತೆ ವೀಳೆಯವ ೧೯ . ಮೋಹಿಸಿತು ನೆರಸಿದನು ಬಹಳಾಕ್ಷೇಹಿಣಿ ಬಲವ ೨೬ 


೨೬೬ 


ಮ ಹಾಭಾ ರ ತ 


( ಸಂಧಿ 


ಕರಿಗಳಿಗೆ ಗುಳ ಬೀಸಿದವು ವರ 

ಭಯಪಟು ಜಲರಾಶಿ ಜರಿದುದೂ 
ತುರಗ ಹಲ್ಲಣಿಸಿದವು ತೇಜಿಯ 

ತಳಿತ ಸಂದಣಿಗಿಲ್ಲ ಕಡೆಯಾ 
ತರಿಸಿ ರಥದಲಿ ಹೂಡಿಕೈದುವ ಸೆಳೆದು ಕಾಲಾಳು 

ದಳಕೆ ಮಾರ್ಮಲೆತಾರು ನಿಲುವವರಿಂದ ಯಮರೊಳಗೆ 
ಅರಸನಿದಿರಲಿ ಮೋಹಿದುದು ನೀ 

ಹುಲು ನೃಪರಿಗೀಯೊಡು ಗಡ ಈ 
ಗುರಿಯ ಸಬಳದ ಸಾಲಿನೋಳಗಂ 

ಬಲುಹು ಹೊದರಿನ ಹೊರಳಿಯಾ ಕಳ 
ಬರವ ಮುಸುಕಿತು ಧರಣಿ ತಗ್ಗಿತು ನೆರೆದುದಾ ಸೇನೆ ೨೭ ಕಳಿಕೆಯೇಕೆನೆ ನೂಕಿದುದು ಕುರುಸೇನೆ ದಟ್ಟೆ ನಿ ೩೪ 
- ಆರತಿಗಳೆತ್ತಿದವು ತಳಿದು 

ಎರಡು ಮೋಹರವಾಗಿ ತೆಂಕಲು 
ಪ್ರಾರತಿಯ ಸೂಸಿದರು ಘನ ರಥ 

ಹರಿದು ತುರುಗಳ ತಡೆಯಿ ನಾವು 
ದೋರಣದ ಮಧ್ಯದಲಿ ಕೌರವರಾಯ ಕುಳಿರಲು 

ತರದಲಾನುವೆವೆನುತ ನೃಪತಿ ತ್ರಿಗರ್ತನನು ಕಳುಹಿ 
ಸಾರಿದರು ಭಟ್ಟರು ಮಹಾ ನಾ 

ಹುರಿಯೊಡೆದು ಹದಿನಾರು ಸಾವಿರ 
ಗಾರಿಗಳು ಬಿರುದಾವಳಿಯ ಕೈ 

ವರ ಮಹಾರಥರೊಗಿ ನಲಿ ದು 
ವಾರಿಸುವ ಜಯರವದೊಡನೆ ನಿಸ್ವಾಳ ಸೂಳೆಸೆ ೨೮ ರ್ಧರ ಸುಶರ್ಮನು ಧಾಳಿಯಿಟ್ಟನು ತೆಂಕ ದೆಸೆಗಾಗಿ ೩೫ 
ಹೊಗೆದುದಂಬರವವನಿ ನಡುಗಿತು 

ಅಸಿತ ಪಕ್ಷಾಷ್ಟಮಿಯ ದಿನ ಸಂ 
ಗಗನಮಣಿ ಪರಿವೇಷದಲಿ ತಾ 

ಧಿಸಿದರಾಳೆದ್ದುದು ವಿರಾಟನ 
ರೆಗಳು ಹೊಳೆದವು ಸುರಿದವರುಣಾಂಬುಗಳ ಧಾರೆಗಳು ಪಶು ಸಮೂಹವ ಮುತ್ತಿದರು ಗೋಪಾಲಕರ ಕೆಡಹಿ 
ದಿಗುವಳಯದಲಿ ಧೂಮಕೇತುಗ 

ಹೊಸ ಮುಖಕೆ ಸೀವರಿಸಿದವು ದೆಸೆ 
ಳೊಗೆದವೆನಲುತ್ತಾತಕೋಟಿಯ 

ದೆಸೆಗೆ ಹಿಂಡುಗಳೊಡೆದು ಹಾಯ್ದ ವು 
ಬಗೆಯದವನಿಪ ಪುರವ ಹೊರವಂಟನು ಸಗಾಢದಲಿ ೨೯ ಮಸಗಿತಂಬಾ ರವದ ಕಳವಳವಾಯು ನಿಮಿಷದಲಿ ೩೬ 
- ಪಳಹರದ ಪಲ್ಲವದ ಪಸರದ 

- ಆಳು ಸುತ್ತಲು ಕಟ್ಟಿ ತುರುಗಳ 
ಪಳಿಯ ಪಟ್ಟಿಯ ತೋಮರದ ಹೊಳೆ 

ಕೋಳಹಿಡಿದರು ಬೊಬ್ಬಿರಿದು ಗೋ 
ಹೊಳೆವ ಚಮ್ರದ ಸೀಗುರಿಯ ಡೊಂಕಣಿಯು ತಿಂಥಿಣಿಯ ಪಾಲರಾಂತರೆ ಕಾದಿದರು ಕಡಿಖಂಡಮಯವಾಗೆ 
ಬಿಳುಗೊಡೆಯ ಝಲ್ಲರಿಯ ಜೋಡಿಗ 

ಮೇಲೆ ಮೇಲೆತಪ್ಪ ಹೆಬ್ಬಲ 
ಳೊಳಗೆ ಗಗನವು ತೀವಿತೆನೆ ಹೆ 

ದಾಳು ಕುದುರೆಯ ಕಂಡು ನೂಕದು 
ಕ್ಕಳಿಸಿ ನಡೆದುದು ಸೇನೆ ಪಯಣದ ಮೇಲೆ ಪಯಣದಲಿ ೩೦ ಕಾಳಗವು ತಮಗೆನುತ ತಿರುಗಿತು ಗೊವರುಳಿದವರು ೩೭ 
- ರಾಯದಳ ನಡೆಗೊಂಡುದೊಗ್ಗಿನ 

- ಮಿಸುಪ ಕಂಬಳಿಕೊಂಬು ಕಲ್ಲಿಯ 
ನಾಯಕರು ಮನ್ನೆಯರು ರಾಜ ಪ 

ಬಿಸುಟು ಗಾಯದಿ ಗೋವಳರು ಹೋ 
ಸಾಯಿತರು ಸಂವರಣಿ ಸೌರಂಭದಲಿ ಸಂದಣಿಸೆ 

ತೈಸುವ ಕೊರಳಲಿ ಹಿಡಿದು ನಾಲಗೆಯೊಣಗಿ ಢಗೆ ಹೋಯ್ತು 
ತಾಯಿಮಳಲುಬ್ಬಳಿಸೆ ಜಲನಿಧಿ 

ವಿಷಮ ರಣಭೀತಿಯಲಿ ಕಂದಿದ | 
ಬಾಯಬಿಡೆ ಗರ್ಜಿಸುವ ನಿಸ್ಸಾ 

ಮುಸುಡ ತೊದಲಿನ ನುಡಿಯು ಮರಣದ 
ಛಾಯತದ ಸೂಳೊದಗೆ ಪಯಣದ ಮೇಲೆ ಪಯಣದಲಿ ೩೧ ದೆಸೆಯ ಕೈಸನ್ನೆಗಳ ಕಾತರರೈದಿದರು ಪುರವ - ೩೮ 
- ಸೆಳೆವ ಸಿಂಧದ ಕವಿವ ಹೀಲಿಯ 

- ಬಸಿವ ನೆತ್ತರಗೋವರರಸಂ 
ವಳಯ ತೋಮರ ಚಮರ ಡೊಂಕಣಿ 

ಗುಸುರಲಾರದೆ ದೊಪ್ಪನಡೆಗಡೆ 
ಗಳ ವಿಡಾಯಿಯಲಮಮ ಕೆತು ದು ಗಗನವಳ್ಳಿರಿಯೆ 

ದಸುವ ಕಳೆದರು ಕೆಲರು ಕೆಲಬರು ತಮ್ಮ ಸಂತೈಸಿ 
ಸುಳಿಯಲನಿಲಂಗಿಲ್ಲ ಪಥ ಕೈ 

ಅಸಮ ಬಲವದು ಜೀಯ ಗೋವರ 
ಹೊಳಕಬಾರದು ರವಿಗೆ ನೆಲನೀ 

ಕುಸುರಿದರಿದರುವತ್ತು ಸಾವಿರ 
ದಳವನಾನುವಡರಿದೆನಲು ಜೋಡಿಸಿತು ಕುರುಸೇನೆ ೩೨ ಪಶು ಸಮೂಹವ ಹಿಡಿದರೆಂದರು ಮತೃಭೂಪತಿಗೆ ೩೯ 
* ಪೊಡವಿ ಜಡಿದುದು ಫಣಿಯ ಹೆಡೆಗಳು 

ಕೇಳಿ ಬಿಸುಸುಯ್ದ ನು ವಿರಾಟ 
ಮಡಿದವಾಶಾ ದಂತಿಗಳು ತಲೆ 

ಪಾಲನಿಂದಿನಲಳಿದನೇ ಕ 
ಗೊಡಹಿದವು ಬಲದೊಳಗೆ ಮೊಳಗುವ ಲಗ್ಗೆ ವರೆಗಳಲಿ ಟ್ರಾಳು ಕೀಚಕನೆನುತ ನೋಡಿದನಂದು ಕೆಲಬಲನ 
ಕಡಲು ಮೊಗೆದುದು ರತುನವನು ನೆಲ 

ಆಳು ಗಜಬಜಿಸಿತ್ತು ಹಾಯಿಕು 
ನೊಡೆಯಲಗ್ಗದ ಸೇನೆ ವಹಿಲದಿ 

ವೀಳೆಯವನಿಂದೆನಗೆ ತನಗೆಂ 
ನಡೆದು ಬರಲಾ ಧೂಳಿ ಮುಸುಕಿತು ರವಿಯ ಮಂಡಲವ ೩೩ ದೋಲಗದೊಳಬ್ಬರಣಿ ಮಸಗಿತು ಕದಡಿತಾಸ್ಥಾನ ೪೦ 


دان 


ವಿರಾಟ ಪರ್ವ 


ಕೇಳಿ ಸಿಡಿಲೇಳಿಗೆಯಲೆದ್ದು ನೃ 

ಕುದುರೆ ಹೊಕ್ಕುವು ದಂತಿ ಘಟೆ ತೂ 

ಳಿದವು ರಥವಾಜಿಗಳು ಸೇನೆಯ 
ಪಾಲಕರು ಗಜಬಜಿಸಿ ರಭಸದೊ 
ಲೋಲಗವ ಹೊರವಂಟು ನಡೆದರು ಭಾಷೆಗಳ ಕೊಡುತ ಹೊದರ ಹೊಯವುಕೂಡೆ ಕಾಲಾಳಿರಿದು ಕಾದಿದರು 
ಆಳು ಕೈದುವ ಕೊಂಡು ಕರಿಘಟೆ 

ಕದಡಿತಾ ದಳ ಮೈಯೊಳೊಕ್ಕವು 
ಮೇಳವಿಸಿ ಹಲ್ಲಣಿಸಿ ತೇಜಿಗ 

ಬಿದಿರಿದಲುಗಳು ಮುರಿದು ನೆತ್ತಿಯ 
ಲೋಳಿಯಲಿ ರಥ ಹೂಡಿ ಕವಿದುದು ಮತ್ಮ ಪರಿವಾರ ೪೧ ಮಿದುಳು ಸುರಿದುದು ನೆತ್ತರುಬ್ಬರಿಸಿದುದು ನೆರೆ ಮಸಗಿ ೪೮ 
- ಇವರು ತಮ್ಮೊಳಗೆಂದರದು ನ | 

ದಿಂಡುಗೆಡೆದವು ದಂತಿಘಟೆ ಶತ 
ಮೃ ವರ ಬಲ ತುರುಗೊಂಡವರು ಕೌ 

ಖಂಡವಾದವು ತುರಗದಳ ಮುಂದೆ 
ರವರು ನಮ್ಮ ಪರೀಕ್ಷೆಗೋಸುಗ ಬಂದ ಹದನಹುದು ಕೊಂಡಿರಿದು ಕಾಲಾಳು ಕೆಡೆದವು ತಾರುಥಟ್ಟಿನಲಿ 
ಅವಧಿ ತೀರದ ಮುನ್ನ ಕಾಣಿಸಿ 

ತುಂಡಿಸಿತು ರಥವಾಜಿ ಮಿದುಳಿನ 
ನಮಗೆ ಬಳಿಕಾರಣ್ಯವಾಸವ 

ಜೊಂಡಿನಲಿ ರಣಭೂಮಿ ರಕುತದ 
ನಿವರು ಕರುಣಿಸ ಬಂದರೆಂದನು ಧರ್ಮನಂದನನು ೪೨ ಗುಂಡಿಗೆಗಳೊmಾಯು ಶಾಕಿನಿ ಡಾಕಿನೀ ಜನಕೆ 
- ಅವಧಿ ತೀರಲಿ ಮೇಣು ಮಾಣಲಿ 

ಚಳಿಕೆಯ ಬಲ ಮುರಿದು ದೊರೆಗಳ 
ಎವಗೆ ತುರು ಹುಯ್ಯಲನು ಕೇಳಿದು 

ಮೇಲೆ ಬಿದ್ದುದು ಬವರ ಬಳಿಕೆ 
ಕಿವಿಯಲುದಕವ ಕೊಂಡಡಾ ಪಾತಕವನೆಣಿಸುವೊಡೆ ಚಾಳುತನದಲಿ ಹೊಕ್ಕು ದುವ್ಯಾಳಿಸುವ ನಿಜರಥದ 
ಎವಗೆ ನೂಕದು ಸಾಕದಂತಿರ 

ಮೇಲು ದಳ ಕವಿದುದು ಮಹಾರಥ 
ಲವರ ಬೆಂಬಳಿವಿಡಿದು ವರ ಗೋ 

ರೇಳು ಸಾವಿರ ಮತೃಭೂಪನ | 
ನಿವಹವನು ಮರಳಿಚುವೆನೆಂದನು ಧರ್ಮನಂದನನು ೪೩ ಕಾಳಗಕೆ ತೆಗೆದರು ತ್ರಿಗರ್ತರ ಸೇನೆ ಮುರಿವಡೆದು ೫೦ 
- ಎಂದು ತಮ್ಮಂದಿರು ಸಹಿತ ಯಮ 

ಬಲ ಮುರಿದು ಬರುತಿರಲು ಖಾತಿಯ 
ನಂದನನು ಕಲಹಾವಲೋಕಾ 

ತಳೆದು ವೀರ ಸುಶರ ನಂಬಿನ 
ನಂದ ಪರಿಕರಲುಳಿತಕೋಮಲ ಕಾಯನನುವಾಗಿ 

ಮಳೆಯ ಕರೆವುತ ರಿಪು ವಿರಾಟನ ರಥವ ತುರುಬಿದನು 
ಬಂದುಮನನೇಮದಲಿ ನಡೆ 

ಎಲವೊ ಫಡ ಫಡ ಮತ್ರ್ಯ ಹುಲುಮಂ 
ತಂದು ರಥವೇರಿದನು ಪಾರ್ಥನ 

ಡಳಿಕ ನಿನಗೇಕಾಳುತನವೆಂ 
ಹಿಂದಕಿರಿಸಿ ವಿರಾಟನೊಡನವನೀತ ಹೊರವಂಟ 

ದುಲಿದು ಕೈಕೊಂಡೆಚ್ಚು ಕಾದಿದನಾ ವಿರಾಟನಲಿ ೫೧ 
ವರ ವಿರಾಟ ಸಹೋದರರು ಸಾ 

ಸರಳು ತೀರಲು ಕಿತ್ತು ಸುರಗಿಯ 
ವಿರದ ಸಂಖ್ಯೆಯ ರಾಜಪುತ್ರರು 

ತಿರುಹಿ ಹೊಯಾಡಿದರು ಮುರಿದೊಡೆ 
ಕೊರಳ ಪದಕವ ಕಾಲ ತೊಡರಿನ ಮಣಿಯ ಮೌಳಿಗಳ ಪರಿಘದಲಿ ಕಾದಿದರು ಹೊಕ್ಕರು ಹಲಗೆ ಖಡ್ಗ ದಲಿ 
ಪರಿಮಳದ ಕತ್ತುರಿಯ ತಿಲಕದ 

ಬೆರಸಿ ತಿವಿದಾಡಿದರು ಮತ್ತ್ವನ| 
ಹೊರೆದ ಗಂಧದ ತೋರ ಮುಡುಪಿನ 

ಭರವ ಹೊಗಳುತ ಕಲಿ ಸುಶರ್ಮಕ 
ಕರದ ಖಂಡೆಯರದರೈದಿದಾನೆ ಕುದುರೆಯಲಿ ೪೫ ನುರವಣಿಸಿದನು ಗಾಯವಡೆದು ವಿರಾಟನನು ಹಿಡಿದ ೫೨ 
- ತೂಳುವರೆಗಳ ಬಗ್ಗೆ ಯಲಿ ಕೆಂ 

ಸಿಕ್ಕಿದನು ದೊರೆಯೊಪ್ಪುಗೊಟ್ಟರು 
ಧೂಳು ಮಸಗಿ ವಿರಾಟ ಭೂಪತಿ 

ಚುಕ್ಕಿಗಳು ಕೀಚಕನ ನೆಳಲಿರೆ | 
ಯಾಳು ಕವಿತರೆ ಕಂಡು ಸೈರಿಸಿ ತುರುವ ಹಿಂದಿಕ್ಕಿ 

ಸಿಕ್ಕಲೀಸುವನೇ ವಿರಾಟನೆನುತ್ತ ಬಲ ಬೆದರೆ 
ಕಾಳಗವ ಕೊಟ್ಟರು ಛಡಾಳಿಸಿ 

ಉಕ್ಕಿದಾತನ ಹೆಗಲು ಬೇವುದು 
ಸೂಳವಿಸಿ ನಿಸ್ವಾಳ ದಿಕ್ಕಿನ 

ಮಕ್ಕಳಾಟಿಕೆಯಾಯು ತಾ ಕೈ 
ಮೂಲೆಬಿರಿಯೆ ವಿರಾಟಬಲ ಹಳಚಿದುದು ಪರಬಲವ ೪೬ 

ಯಿಕ್ಕಲೇಕೆಂದೊದರಿದರು ಮತ್ಮನ ಸಹೋದರರು ೫೩ 
- ಫಡ ವಿರಾಟನ ಚುಕ್ಕಿಗಳಿರವ 

ಬಲವನಾಯಕವಾಯು ಮನ 
ಗಡಿಸದಿರಿ ಸಾಯದಿರಿ ಬಿರುದರ 
ಹೆಡತಲೆಯ ಹಾವಾದ ಕೀಚಕನಳಿದನಿನ್ನೇನು 

ಕುಲಕೆ ಬಂದುದು ಕೇಡು ಸುಮ್ಮನೆ 

ನಿಲುವುದನುಚಿತ ಭೀವು ಬಿಡಿಸು ವಿರಾಟ ಭೂಪತಿಯ 
ಮಿಡುಕಿ ಕಟಕವ ಹೊಕ್ಕು ನರಿ ಹಲು 

ಗೆಲವು ಪರಬಲಕಾಯಿತೆನೆ ರಿಪು 
ಬಿಡುವಿಲು ವೈರಾಟ ಕೆಟ್ಟನು 
ಕಡೆಗೆನುತ ಕೈವೊಯ್ದು ನಕ್ಕುದುಕೂಡೆ ಕುರುಸೇನೆ ೪೭ ತಲೆಯೊಳಾಂತನು ಮುಂದಣಾಲದ ಮರನ ನೋಡಿದನು 

ಕುಲ ದವಾನಳನಣ್ಣನಾಜ್ಞೆಯ 

[ ೫೪ 


೨೬೮ 


ಮ ಹಾ ಧಾ ರ ತ 


ಹೆಮ್ಮರವನಿದ ಕಿತ್ತು ವೈರಿ ಸು 
ಶರ್ಮಕನನೊರೆಸುವೆನು ಬವರದೊ 
ಟೊಮ್ಮೆ ಯುರಿ ಮೋಹರವನರೆವೆನು ಜೀಯ ಚಿತ್ತೆಸು 
ತಮ್ಮ ಸೈರಿಸು ಮರನ ಮುರಿಯದಿ 
ರೆಮ್ಮ ಮಾತನ್ನು ಕೇಳು ಹೊಲ್ಲೆಹ 
ವೆಮ್ಮ ತಾಗದೆ ಮಾಣದೆಂದನು ಧರ್ಮನಂದನನು ೫೫ 
- ಮರನ ಮುರಿದೊಡೆ ನಮ್ಮ ನರಿವನು 
ಕುರುಕುಲಾಗ್ರಣಿಯಿಾಯಮಾನುಷ 
ಪರಮ ಸಾಹಸ ಭೀಮಸೇನಂಗಲ್ಲದಿಲ್ಲೆಂದು 
ಅರಿಕೆಯಹುದೆನೆ ಭೀಮನೆಂದನು 
ಕುರುಕುಲಾಗ್ರಣ ಸಹಿತದೆಲ್ಲವ 

[ ೫೬ 
ನೊರೆಸಿ ಕಳೆದೊಡೆ ಬಳಿಕ ನವಗಾರುಂಟು ಮುನಿವವರು 

ಉಗ್ರ ಕರ್ಮವ ನೆನೆಯಬೇಡ 
ವ್ಯಗ್ರದಲಿ ಸಾಧಿಸಿದೆವವಧಿ ಸ 
ಮಗ್ರವನು ಸಾಕಿನ್ನು ಬಿಡಿಸು ವಿರಾಟಭೂಪತಿಯು 
ವಿಗ್ರಹವ ಜಯಿಸೆನಲು ಕುರು ಕುಲ 
ದಗ್ರಿಯನು ಬೀಳ್ಕೊಂಡು ವಿಲಯ ಮ 
ಹೋಗ್ರ ಸನ್ನಿ ಭನರೆದನಿಭ ಹಯ ರಥ ಪದಾತಿಗಳ 

ಸರಳ ಸಾರದಲೆಂಟು ಸಾವಿರ 
ತುರಗವನು ಸೀಳಿದನು ಕೊಂದನು 
ಕರಿಘಟೆಯನ್ನೆನೂರ ಮುರಿದನು ತೇರು ಸಾವಿರವ 


ಅರಿ ಪದಾತಿಯನೊಂದು ಲಕ್ಕವ | 
ನೊರೆಸಿದನು ಬೆಂಬತ್ತಿ ಬಿಡು ಬಿಡು 
ದೊರೆ ವಿರಾಟನನೆನುತ ಹಿಡಿದನು ಕಲಿ ಸುಶರ್ಮಕನ ೫೮ 

ವಲಲ ಮೆಚ್ಚಿದೆ . ಮಹಾದೇ 
ವಲಘು ಸಾಹಸಿ ತನ್ನ ಬಿಡಿಸಿದೆ 
ಸಿಲುಕಿದನು ಹಗೆಯೆನುತ ಬೋಳೆಸಿದ ವಿರಾಟನೃಪ 
ಬಳಿಕ ಯಮನಂದನನು ಬಿಡಿಸಿದ 
ಕಲಿ ಸುಶರ್ಮನನಿರುಳುಗಾಳಗ 

[ ೫೯ 
ದೊಳಗೆ ತುರು ಮರಳಿದವು ಗೆಲಿದರು ಪಾಂಡುನಂದನರು 
- ನೀವೆಯರಸುಗಳನ್ನು ನಿಮ್ಮ ಯ 
ಸೇವೆಯಲಿ ತಾನಿಹೆನು ನಾಲ್ವರಿ 
ದಾವ ದೇಶದ ವೀರರೋ ಕಂಕಾದಿ ಭಟರೆನುತ 
ಆ ವಿರಾಟನು ನುಡಿಯೆ ಸನ್ಮಾ 
ನಾವಲಂಬಕೆ ತುಷ್ಟನಾದೆನು 
ಭಾವಿಪೊಡೆ ಧರೆ ನಮ್ಮದೆಂದನು ಧರ್ಮನಂದನನ ೬೦ 
- ಮಾನಭಂಗದ ಮೇಲೆ ಕೌರವ 
ಸೇನೆ ಸರಿಯೆ ಸುಶರ್ಮ ಕಡು ದು 
ಮ್ಯಾನದಿಂದಲೆ ಮುಸುಕಿನಲಿ ತಿರುಗಿದನು ಪಾಳಯಕೆ 
ಭಾನು ಭುವನದ ಜನದ ನಿದ್ರಾ 
ಮೌನ ಮುದ್ರೆಯನೊಡೆದನುತ್ತರ 
ಧೇನು ವಿಗ್ರಹಣವನು ಮಾಡಿದನಂದು ಕುರುರಾಯ ೬೧ 


೫೭. 


ಐದನೆಯ ಸಂಧಿ 


ಸೂ ವೈರಿಭಟ ಸಂವರ್ತ ನೂತನ 

ಭೈರವನು ಕಲಿಪಾರ್ಥ ಸಮರೋ 
ದಾರ ಸಾರಥಿಯಾದನಂದು ವಿರಾಟ ನಂದನಗೆ 


೩ 


ಕೇಳು ಜನಮೇಜಯ ಸುಯೋಧನ 
ನಾಳು ಮುತ್ತಿತು ತುರುಗಳನು ಮೇ 
ಲಾಳು ಕವಿದುದು ಭೀಷ್ಮ ಕರ್ಣ ದೊಣಮೊದಲಾಗಿ 
ಕೋಲಸೂಟಿಯು ಸರಿವಳೆಗೆ ಗೋ . 
ಪಾಲ ಪಡೆ ಮುಗಿದುದು ಗೋವರ 
ಸಾಲ ಹೊಯ್ಸರು ಕರ್ಣ ದುಶ್ಯಾಸನ ಜಯದ್ರಥರು ೧ 
- ರಾಯ ಚೂಣಿಯ ಚಾತುರಂಗದ 
ನಾಯಕರು ಮೇಳವಿಸಿ ಸಮರೋ 
ಪಾಯದಲಿ ಹಿಂದಿಕ್ಕಿ ಕವಿದರುಕೊಡಕ್ಕೆಯವರು 
ಸಾಯಲಲಸದ ಗೋವರನು ಕೈ 
ಗಾಯದೆಸುತವೆ ಸೆರೆಯ ಕೊಂಡರು 
ಮಾಯವಾಯಿತು ಹರಿಬಕಾರರ ಸೇನೆ ರಣದೊಳಗೆ ೨ 

ಮೇಲುದಳಕಿದಿರಾಗಿ ಬರೆ ಹರಿ 
ಗಾಳಗದೊಳೆಡೆಮುರಿದು ಗೋವರು 
ಧೂಳಿಗೋಟೆಯಗೊಂಡರಮರರ ರಾಜಧಾನಿಗಳ 


ಸಾಲರಿದು ಕೆಟ್ಟೋಡಿದರು ಗೊ 
ಪಾಲನೊಬ್ಬನ ಹಿಡಿದು ಮೂಗಿನ 
ಮೇಲೆ ಸುಣ್ಣವ ಬರೆದು ಬಿಟ್ಟರು ಹಗೆಯು ಪಟ್ಟಣಕೆ 
- ಗರುವ ಗೋವರು ಹುಯ್ಯಲಿಗೆ ಹರಿ 
ಹರಿದು ಕೆಡೆದರು ರಾಯ ಮೋಹರ 
ತೆರಳಿ ತುರುಗಳ ಹಿಡಿದು ಹಿಂದಿಕ್ಕಿದರು ಕಾಳಗಕೆ 
ಬಿರುದರನು ಬರಹೇಳುಹೋಗೆನೆ 
ಕರದ ಬಿಲ್ಲನು ಬಿಸುಟು ಬದುಕಿದ 
ಶಿರವ ತಡವುತ ಗೋವನೊಬ್ಬನು ಪುರಕೆ ಹರಿತಂದ 
- ಗಣನೆಯಿಲ್ಲದು ಮತ್ತೆ ಮೇಲಂ 
ಕಣದ ಭಾರಣಿ ನೂಕಿತೆಲವೋ 
ರಣದ ವಾರ್ತೆಯದೇನೆನುತ ಜನವೆಲ್ಲ ಗಜಬಜಿಸೆ 
ರಣವು ಕಿರಿದಲ್ಲೆನುತ ಢಗೆ ಸಂ 
ದಣಿಸಲವನ್ನೆ ತಂದು ಮೇಳದ 
ಗಣಿಕೆಯರ ಮಧ್ಯದಲಿ ಮೆರೆದಿರೆ ಕಂಡನುತ್ತರನ 


೪ 


೨೬೯ 


ವಿರಾಟ ಪರ್ವ 


ಬೆಗಡು ಮುಸುಕಿದ ಮುಖದ ಭೀತಿಯ : 
ಢಗೆಯ ಹೊಯ್ದಿನ ಹೃದಯ ತುದಿ ನಾ 
ಲಗೆಯ ತೊದಳಿನ ನುಡಿಯ ಬೆರಗಿನ ಬರತ ತಾಳಿಗೆಯ) 
ಅಗಿವ ಹುಯ್ಯಲುಗಾರ ಬಹಳೊ 
ಲಗಕೆ ಬಂದನು ನೃಪ ವಿರಾಟನ 
ಮಗನ ಕಾಲಿಂಗೆರಗಿದನು ದೂರಿದನು ಕಳಕಳವ 

ಏಳು ಮನ್ನೆಯ ಗಂಡನಾಗು 
ಪಾಲ ಕೌರವ ರಾಯ) ತುರುಗಳ | 
ಕೋಳಹಿಡಿದನು ಸೇನೆ ಬಂದುದು ಧರಣಿಯಗಲದಲಿ 
ದಾಳಿ ಬರುತಿದೆ ಕರೆಸಿಕೊ ನಿ 
ನ್ಯಾಳು ಕುದುರೆಯ ರಾಣಿವಾಸದ 
ಗೂಳೆಯವ ತೆಗೆಸೆಂದು ನುಡಿದನು ಬಿನ್ನ ಹದ ಬಿರುಬ ೭ 

ಏನೆಲವೂ ತುದಿ ಮೂಗಿನಲಿ ಬಿಳು 
ಪೇನು ಢಗೆ ಹೊಯ್ ಕೆ ಬಂದೆಯಿ 
ದೇನು ನಿನ್ನಿನ ರಣವನಯ್ಯನು ಗೆಲಿದುದೇನಾಯ್ತು 
ಏನು ಭಯ ಬೇಡಿನ್ನು ಕಲಹನಿ 
ಧಾನ ವಾರ್ತೆಯದೇನನಲು ಕುರು 
ಸೇನೆ ಬಂದುದು ತುರುವ ಹಿಡಿದರು ಬಡಗ ದಿಕ್ಕಿನಲಿ ೮ 

ರಾಯ ತಾನೆ ತಂದನಾತನ 
ನಾಯಕರು ಗುರುಸುತನು ಗುರು ಗಾಂ 
ಗೇಯ ಶಕುನಿ ವಿಕರ್ಣ ಕರ್ಣ ಜಯದ್ರಥಾದಿಗಳು 
ಜೀಯ ಬಿನ್ನಹ ದಳದ ತೆರಳಿಕೆ 
ತಾಯಿವಳಲಂಬುಧಿಗೆ ಮೋಹರ 
ದಾಯತವ ನಾನೆತ್ತ ಬಲ್ಲೆನು ಹೊಕ್ಕು ಹೊಗಳುವರೆ ೯ 
- ಎತ್ತ ದುವ್ಯಾಳಿಸುವಡಾಲಿಗ 
ಛತ್ತಲಾನೆಯ ಥಟ್ಟು ಕಾಲಾ 
ಛತ್ತರದ ರಣವಾಜಿ ರೂಢಿಯ ರಾಯ ರಾವುತರು 
ಸುತ್ತ ಬಳಸಿಹುದು ಮನ ಹರಿ 
ವತ್ತ ಮೋಹರವಲ್ಲದನ್ಯವ 
ಮತ್ತೆ ಕಾಣಿನು ಜೀಯ ಹದನಿದು ವೈರಿ ವಾಹಿನಿಯ ೧೦ 
- ಒಡ್ಡಿದರೂ ಪಡಿನೆಲನನವನಿಯು 
ದಡ್ಡಿ ಯೋ ಮೇಣಿನಲು ರುಲ್ಲರಿ 
ಯೊಡ್ಡು ತಳಿತುದು ಚಮರ ಸೀಗುರಿಗಳ ಪತಾಕೆಯಲಿ 
ಅಡ್ಡಹಾಯ್ದಿನಕಿರಣ ಪವನನ | 
ಖಡ್ಡತನ ನಗೆಯಾಯ್ತು ಕೌರವ 
ನೊಡ್ಡನಭಿವರ್ಣಿಸುವಡರಿಯೆನು ಜೀಯ ಕೇಳೆಂದ ೧೧ 

ಒಳಗೆ ನೀ ಕಾದುವೊಡೆ ದುರ್ಗವ 
ಬಲಿಸು ಬವರಕೆ ಹಿಂದುಗಳೆಯದೆ 
ನಿಲುವ ಮನ ನಿನಗೀಗಲುಂಟೇ ನಡೆಯಬೇಕೆನಲು 
ಕೆಲಬಲನನೋಡಿದನು ಮಿಾಸೆಯ 
ನಲುಗಿದನು ತನ್ನಿದಿರ ಮೇಳದ 
ಲಲನೆಯರ ಮೊಗನೋಡುತುತ್ತರ ಬಿರುದ ಕೆದರಿದನು ೧೨ 


ನೂಕು ಕುನ್ನಿ ಯನಾಹವದ ಭೀ 
ತಾಕುಳನು ತಾನೀಗ ಹೆಂಡಿರ 
ಸಾಕಿ ಬದುಕುವ ಲ್ಯತೆಯಿಟ್ಟೆ ನಿ ಬಂದೆನಗೆ 
ಕಾಕ ಬಳಸುವನಿವನು ತಾನು 
ದ್ರೇಕಿಸಿಯೆ ಸಮರದಲಿ ನಿಲಲು ಪಿ | 
ನಾಕಧರನಿಗೆ ನೂಕದೆಂದನು ಸತಿಯರಿದಿರಿನಲಿ ೧೩ 
- ಎನಿತು ಬಲ ಘನವಾದೊಡೇನದು 
ನಿನಗೆ ಗಹನವೆ ಜೀಯ ಜಗದಲಿ 
ದಿನಪನಿದಿರಲಿ ದಿಟ್ಟತನವೇ ತಮದ ಗಾವಳಿಗೆ 
ಬಿನುಗು ರಾಯರ ಬಿಂಕಗೋವರ 
ಮೊನೆಗೆ ಮೆರೆದೊಡೆ ಸಾಕು ನಿಂದಿರು 
ಜನಪ ತೋರಿಸು ಕೈಗುಣವ ಕೌರವನ ಥಟ್ಟಿನಲಿ ೧೪ 

ಎಂದಡುಬ್ಬರಿಸಿದನು ತಾ ಕಲಿ 
ಯೆಂದು ಬಗೆದನು ಮಿಾಸೆಯನು ಬೆರ 
ಳಿಂದ ತಿರುಹುತ ಮುಗುಳುನಗೆ ಹರುಷದಲಿ ಮೈಮರೆದ 
ಸಂದಣಿಸಿ ರೋಮಾಂಚ ಕೆಲ ಬಲ . 
ದಿಂದುಮುಖಿಯರ ನೋಡಿದನು ನಲ 
ವಿಂದ ನುಡಿದನು ತನ್ನ ಪೌರುಷತನದ ಪರಿಣತೆಯು ೧೫ 

ಅಹುದಹುದು ತಪ್ಪೇನು ಜಿನ 
ಕುಹಕದಲಿ ಪಾಂಡವರ ಸೋಲಿಸಿ 
ಮಹಿಯ ಕೊಂಡಂತೆನ್ನ ಕೆಣಕಿದನೇ ಸುಯೋಧನನು 
ಸಹಸದಿಂದವೆ ತುರುವ ಮರಳಿಚಿ 
ತಾನು ಬಳಿಕ ಕೌರವನ ನಿ . 
ರ್ವಹಿಸಲಿವೆನೆ ಸೂರೆಗೊಂಬೆನು ಹಸ್ತಿನಾಪುರವ ೧೬ 

ಹಿಡಿದು ರಾಜ್ಯವ ಕೊಂಡು ಹೆಂಗುಸ 
ಬಡಿದು ಪಾಂಡವ ರಾಯರನು ಹೊರ 
ವಡಿಸಿ ಕೊಬ್ಬಿದ ಭುಜಬಲವನೆನ್ನೊಡನೆತೋರಿದನೆ 
ಬಡ ಯುಧಿಷ್ಠಿರನೆಂದು ಬಗೆದನೆ 
ಕಡುಗಿದೊಡೆಕೌರವನ ಕೀರ್ತಿಯು 
ತೊಡೆವೆನರಿಯನಲಾಯೆನುತ ಸುಕುಮಾರ ಖತಿಗೊಂಡ ೧೭ 

ತನಗೆ ಬಡ ಪಾಂಡವರ ತವರಿದ 
ಮನದ ಗರ್ವದ ಕೊಬ್ಬು ಕಾಲನ 
ಮನೆಯನಾಳ್ಳಿಪುದಲ್ಲದಿದೊಡೆ ತನ್ನ ವೈರವನು 
ನೆನೆದು ದುರ್ಯೋಧನನು ತಾ ಮೇ 
ದಿನಿಯನಾಳ್ಳನೆ ಹಾ ಮಹಾ ದೇ . 
ವೆನುತಲುತ್ತರ ಬಿರುದ ನುಡಿದನು ಹೆಂಗಳಿದಿರಿನಲಿ ೧೮ 
- ಜವನ ಮಾಸೆಯ ಮುರಿದನೋ ಭೈ 
ರವನ ದಾಡೆಯನಲುಗಿದನೋ ಮೃ . 
ತ್ಯುವಿನ ಮೇಲುದ ಸೆಳೆದನೋ ಕೇಸರಿಯ ಕೆಣಕಿದನೊ 
ಬವರವನು ತೊಡಗಿದನಲಾ ಕೌ 
ರವನಕಟ ಮರುಳಾದನೆಂದಾ 

[ ೧೯ 
ಯುವತಿಯರ ಮೊಗನೋಡುತುತ್ತರ ಬಿರುದ ಕೆದರಿದನು. 


೨೭೦ 


ವು ಹಾಭಾರತ 


ಸಂಧಿ 


ಆರೊಡನೆ ಕಾದುವೆನು ಕೆಲಬರು 

ನರನ ಸಾರಥಿಯೆಂದು ನೀನು 
ಹಾರುವರು ಕೆಲರಂತಕನ ನೆರೆ | 

ತೆರೆಗೆ ಸೂಚಿಸಿ ತನ್ನ ನೀಗಳೆ 
ಯೂರವರು ಕೆಲರಧಮ ಕುಲದಲಿ ಸಂದು ಬಂದವರು ಕರೆಸೆನಲು ಕೈಕೊಂಡು ದುರುಪದಿ ಬಂದಳೊಲವಿನಲಿ 
ವೀರರೆಂಬವರಿವರು ಮೇಲಿ 

ತರುಣಿ ಕೇಳರ್ಜುನನ ಸಾರಥಿ 
ನ್ಯಾರ ಹೆಸರುಂಟವರೊಳೆಂದು ಕು 

ವರ ಬೃಹನ್ನಳೆ ಖಾಂಡವಾಗ್ನಿಯ " 
ಮಾರ ನೆಣಗೊಬ್ಬಿನಲಿ ನುಡಿದನು ಹೆಂಗಳೆದಿರಿನಲಿ ೨೦ ಹೊರದನಿವ ತಾನೆಂದು ಸತಿಯುತ್ತರೆಗೆ ಹೇಳಿದಳು ೨೭ 
* ಪೊಡವಿಪತಿಗಳು ಬಂದು ತುರುಗಳ 

ಕೇಳಿ ಹರುಷಿತೆಯಾದಳುತ್ತರೆ 
ಹಿಡಿವರೇ ಲೋಕದಲಿ ಅಧಮರ 

ಯೋಲಗಕೆ ಬಂದ ನಂಫ್ರಿಗೆ 
ಬಡಮನದ ಮನ್ನೆಯರ ಮೈಸಿರಿ ಕೌರವನೊಳಾಯ್ತು . ಲೋಲಲೋಚನೆಯೆರಗಿ ಕೈಮುಗಿದಂದ ಹದನ 
ಕಡೆಗೆ ದುರಿಯಶವುಳಿವುದಲ್ಲದೆ 

ಕೇಳಿದೆನು ಸಾರಥಿಯ ನೆಲೆಯನು 
ಬಿಡುವೆನೇ ಗೋಧನವನೆನ್ನೊಳು 

ಕಾಳಗಕೆ ನಡೆ 
ತೊಡಕಿ ಬದುಕುವನಾವನೆಂದನು ಖಂಡೆಯವ ಜಡಿದು ೨೧ ಪಾಲಕರ ಜಯಿಸೆಂದಡುತ್ತರ ನಗುತ ಬೆಸಗೊಂಡ ೨೮ | 
- ಖಳನ ಮುರಿವೆನು ಹಸ್ತಿನಾಪುರ 

ತಂಗಿ ಹೇಳ ತಾಯೆ ನಿನಗೀ 
ದೊಳಗೆ ಠಾಣಾಂತರವನಿಕ್ಕುವೆ 

ಸಂಗತಿಯನಾರೆಂದರಾವವ 
ತೊಲಗಿಸುವೆ ಕೌರವನ ಸೇನೆಯ ಧೂಳಿಪಟ ಮಾಡಿ ನಂಗವಣಿಯುಳ್ಳವನೆ ಸಾರಥಿತನದ ಕೈಮೆಯಲಿ 
ಗೆಲವ ತಹೆನೆಂದುತ್ತರನು ಕೊ 

ಮಂಗಳವಲೇ ಬಳಿಕ ರಣದೊಳ 
ಮಲೆಯರಿದಿರಲಿ ಬಾಯ್ ಬಂದುದ 

ಭಂಗನಹ ನಿನ್ನಾಣಿ ತನ್ನ ಯ 
ಗಳಹುತಿದ್ದನು ಬೇಕು ಬೇಡೆಂಬವರ ನಾ ಕಾಣಿ ೨೨ ತುಂಗ ವಿಕ್ರಮತನವನುಳುಹಿದೆ ಹೇಳು ಹೇಳೆಂದ ೨೯ 
ಅರಿಯೆನೇ ಗಾಂಗೇಯನನು ತಾ 

- ಎಂದಳೀ ಸೈರೇಂಧಿ ಸುರಪನ 
ನರಿಯದವನೇ ದೊಣಕುಲದಲಿ 

ನಂದನವ ಸುಡುವಂದು ಪಾರ್ಥನ 
ಕೊರತೆಯೆನಿಸುವ ಕರ್ಣನೆಂಬವನೆನಗೆ ಸಮಬಲನೆ 

ಮುಂದೆ ಸಾರಥಿಯಾದ ಗಡ ನಾವರಿಯೆವೀ ಹದನ 
ಬರಿಯ ಬಯಲಾಡಂಬರದಿ ಬರಿ 

ಹಿಂದುಗಳೆಯದೆ ಕರೆಸು ನಮ್ಮ ಬೃ 
ತುರುವ ಹಿಡಿದೊಡೆ ತನ್ನ ಹೆಂಡಿರ 

ಹನ್ನಳೆಯನೆನೆ ನಗುತ ಲೇಸಾ 
ಸೆರೆಯ ತಾರದೆ ಮಾಣಿನೆಂದನು ನಾರಿಯರ ಮುಂದೆ ೨೩ ಯೆಂದು ಪರಮೋತ್ಸಾಹದಲಿ ಸೈರೇಂದ್ರಿಗಿಂತೆಂದ ೩೦ 
ನುಡಿದು ಫಲವೇನಿನ್ನು ಸಾರಥಿ 

ಸಾರಥಿಯು ಕೊಟ್ಟೆನ್ನನುಳುಹಿದೆ 
ಮಡಿದ ನಿನ್ನಿನ ಬವರದಲಿ ತಾ 

ವಾರಿಜಾನನೆ ಲೇಸು ಮಾಡಿದೆ 
ನುಡುಹನಾದೆನು ಶಿವ ಶಿವಾಯಿಂದೆನ್ನ ಕೈ ಮನಕೆ 

ಕೌರವನ ತನಿಗರುಳ ಬಗೆವೆನು ತಡವ ಮಾಡಿಸದೆ 
ಗಡಣಿಸುವ ಸಾರಥಿಯನೊಬ್ಬನ 

ನಾರಿ ನೀನೇ ಹೋಗಿ ಪಾರ್ಥನ 
ಪಡೆದೆನಾದೊಡೆ ಕೌರವೇಂದ್ರನ 

ಸಾರಥಿಯು ತಾಯೆನಲು ನಮ್ಮ ನು 
ಪಡೆಗೆ ಹಬ್ಬವ ಮಾಡುವೆನು ತೋರುವೆನು ಕೈಗುಣವ ೨೪ ವೀರ ಬಗೆಯನ್ನು ನಿಮ್ಮ ತಂಗಿಯ ಕಳುಹಿ ಕರೆಸುವುದು ೩೧ 
ಸಾರಥಿಯ ಶಿವ ಕೊಟ್ಟನಾದೊಡೆ 

- ತಾಯೆ ನೀನೇ ಹೋಗಿಸೂತನ 
ಮಾರಿಗುಬ್ಬಸವಾಗದಂತಕ 

ತಾಯೆನಲು ಕೈಕೊಂಡು ಕಮಲದ 
ನೂರು ತುಂಬದೆ ದೊಳು ನೂಕದೆ ರಣಪಿಶಾಚರಿಗೆ ಛಾಯತಾಕ್ಷಿ ಮನೋಭವನ ಮರಿಯಾನೆಯಂದದಲಿ 
ದೊರೆಗರುಳಲಿ ದಾನವಿಯರೊಡ 

ರಾಯಕುವರಿ ನವಾಯಿ ಗತಿ ಗರು 
ಲೇರು ಹತ್ತದೆ ಹಬ್ಬವಾಗದೆ 

ವಾಯಿಯಲಿ ಬರೆ ವಿಟರ ಕರಣದ 
ಭೂರಿ ಬೇತಾಳರಿಗೆ ಹೋಹುದೆ ಬರಿದೆ ರಣವೆಂದ ೨೫ ಲಾಯ ತೊಡಕಿತು ತೆಗೆದಳಂಗನೆ ಜನರ ಕಣ್ಮನವ ೩೨ 
ಕೇಳಿದನು ಕಲಿಪಾರ್ಥನೀತನ 

- ಐದು ಶರವೇಕೊಂದು ಬಾಣವಿ 
ಬಾಲ ಭಾಷೆಗಳೆಲ್ಲವನು ಪಾಂ 

ದೈ ದದೇಯಿನ್ನಮಮ ಕಾಮನ 
ಚಾಲೆಗೆಕ್ಕತಿ ನುಡಿದ ನಾವಿನ್ನಿಹುದು ಮತವಲ್ಲ 

ಕೈದುಗಾರತನಕ್ಕೆ ಕೊಡದೆ ಕೊಂಕದಿಹರಾರು 
ಕಾಲ ಸವೆದುದು ನಮ್ಮ ರಾಜ್ಯದ 

ಒಯ್ದುಕೊಳ್ಳನೆ ಮುನಿ ಮನವನಡ 
ಮೇಲೆ ನಿಲುಕಲು ಬೇಕು ಕೌರವ | 

ಹಾಯ್ಕು ಹಿಡಿಯದೆ ಹಿರಿಯರನು ವಿಧಿ 
ರಾಳು ನವಗೋಸುಗವೆ ಬಂದುದು ಕಾಂತೆ ಕೇಳೆಂದ ೨೬ ಕೊಯ ನಕಟಾ ಕೊರಳನೆಂದುದು ನಗುತ ವಿಟನಿಕರ ೩೩ 


೨ ? 


ವಿರಾಟ ಪರ್ವ 


ಅರಳುಗಂಗಳ ಬೆಳಗು ಹೊರ 
ಬೃರಿಸೆ ಚಿತ್ತದ ತಿಮಿರ ಹೆಚ್ಚಿತು 
ಕುರುಳ ಕಾಳಿಕೆಯಿಂದ ಮುಖ ಬಿಳುಪೇರಿ ವಿಟಜನದ 
ಸರಸತರ ಲಾವಣ್ಯ ರಸದಿಂ 
ದುರಿ ಮಸಗೆ ಜನ ಹೃದಯದಲಿ ಮೈ 
ಪರಿಮಳದ ಪಸರದಲಿ ಪನಿ ಬಂದಿಲಪಿನಲಿ ೩೪ 
- ನಡೆ ನಡೆಯ ಬಂಧಿಸಿತು ನೋಟವ 
ನುಡಿಗಿಸಿತು ಕುಡಿನೋಟ ಸಖಿಯರ 
ನುಡಿ ಸಮೇಳದ ಮಾತು ಮನುಜರ ಮಾತ ಮಾಣಿಸಿತು 
ಕೆಡಿಸಿತಧರದ ರಾಗ ರಾಗವ 
ಬಡತನವ ಹೆಚ್ಚಿಸಿತು ನಡುವಿನ 
ಬಡತನವು ವಿಟಜನಕೆನಲು ನಡೆತಂದಳಿಂದುಮುಖಿ ೩೫ 
- ಕುರುಳ ತಿದ್ದುತ ಮೊಲೆಗೆ ಮೇಲುದ 
ಸರಿವುತೇಕಾವಳಿಯ ಮೆಲ್ಲನೆ 
ತಿರುಹಿ ಹಾಯುತ ಬಿಡುಮುಡಿಯನೆಡಗೈಯೊಳೊಂದಿಸುತ 
ವರ ನಿಖಾರಿಯ ನಿರಿಯ ರಭಸದ 
ಚರಣದಂದುಗೆ ದನಿಯ ಗಮನದ 
ಭರದಿ ಕಿರುಬೆಮರಿಡುತ ನಡೆತರುತಿರ್ದಳಿಂದುಮುಖಿ ೩೬ 

ಬರವ ಕಂಡನು ಪಾರ್ಥನೇನು 
ತರೆ ಕುಮಾರಿ ಕಠೋರ ಗತಿಯಲಿ 
ಬರವು ಭಾರಿಯ ಕಾರಿಯವ ಸೂಚಿಸುವುದೆನೆ ನಗುತ 
ಬರವು ಬೇರಿಲ್ಲೆನ್ನ ಮಾತನು 
ಹುರುಳುಗೆಡಿಸದೆ ಸಲಿಸುವೊಡೆ ನಿಮ 
ಗರುಹಿದಪನೆನೆ ಮಾರಬಲ್ಲೆನೆ ಮಗಳೆ ಹೇಳೆಂದ ೩೭ 
- ಪುರಕೆಹಾರು ಹಸ್ತಿನಾಪುರ 
ದರಸುಗಳು ಹೊಲನೊಳಗೆ ಶತ ಸಾ 
ವಿರದ ತುರುಗಳ ಹಿಡಿದರಳಿದುದು ಗೋಪಪಡೆ ಕಾದಿ 
ಮರಳಿಚುವೊಡೆಮ್ಮಣ್ಣ ದೇವನ 
ಧುರಕೆ ಸಾರಥಿಯಿಲ್ಲ ನೀವಾ 
ನರನ ಸಾರಥಿಯೆಂದು ಕೇಳಿದೆವೆಂದಳಿಂದುಮುಖಿ ೩೮ 

ಇನ್ನು ನೀವೇ ಬಲ್ಲಿರೆನೆ ನಡೆ 
ನಿನ್ನ ಮಾತನು ಮಾರಬಲ್ಲೆನೆ 
ಮುನ್ನ ಸಾರಥಿಯಹೆನು ನೋಡುವನೆನುತ ವಹಿಲದಲಿ 
ಬೆನ್ನಲಬಲೆಯನ್ನೆದಲಾ ಸಂ 
ಪನ್ನ ಬಲನೋಲಗಕೆ ಬರೆ ಹರು 
ಪೋನ್ನತಿಯಲುತ್ತರ ಕುಮಾರನು ಕರೆದು ಮನ್ನಿಸಿದ ೩೯ 

ಎಲೆ ಬೃಹನ್ನಳೆ ತೆತ್ತುದೆನಗ 
ಗೃಳೆಯರೊಳು ವಿಗ್ರಹವು ಸಾರಥಿ 
ಯಳಿದನೆನ್ನವ ನೀನು ಸಾರಥಿಯಾಗಿ ಸಮರದಲಿ 
ಉಳುಹ ಬೇಹುದು ನೀ ಸಮರ್ಥನು 
ಫಲುಗುಣನ ಸಾರಥಿಯಿ ನೀ 

| ೪೦ 
ನೊಲಿದು ಮೆಚ್ಚಲು ಕಾದಿ ತೋರುವೆನಹಿತ ಸೇನೆಯಲಿ 


ಭರತ ವಿದ್ಯಾ ವಿಷಯದಲ್ಲಿ ಪರಿ 
ಚರಿಯತನ ನಮಗಲ್ಲದೀ ಸಂ 
ಗರದ ಸಾರಥಿತನವ ಮರೆದೆವು ಹಲವು ಕಾಲದಲಿ 
ಅರಿಭಟರು ಭೀಷ್ಮಾದಿಗಳು ನಿಲ 
ಲರಿದು ಸಾರಥಿತನದ ಕೈ ಮನ| 
ಬರಡರಿಗೆ ದೊರಕೊಂಬುದೇ ರಣ ಸೂರೆಯಲ್ಲೆಂದ ೪೧ 
- ಅನಿರಲು ಭೀಷ್ಮಾದಿಗಳು ನಿನ 
ಗೇನ ಮಾಡಲು ಬಲ್ಲರಳುಕದೆ 
ನೀನು ನಿಲ ) ಸಾಕೊಂದು ನಿಮಿಷಕೆ ಗೆಲುವೆನವರುಗಳ 
ತಾನದಾರೆಂದರಿಯಲಾ ಗುರು 
ಸೂನು ಕರ್ಣದೋಣರೆಂಬವ 
ರಾನರಿಯದವರಲ್ಲ ಸಾರಥಿಯಾಗು ಸಾಕೆಂದ 
- ವೀರನಹೆ ಬಳಿಕೇನು ರಾಜ ಕು 
ಮಾರನಿರಿವೊಡೆ ಹರೆಯವಲ್ಲಾ 
ಸಾರಥಿವ ಮಾಡಿ ನೋಡುವೆ ರಥವ ತರಿಸೆನಲು 
ವಾರುವದ ಮಂದಿರದಲಾಯಿದು 
ಚಾರು ತುರಗಾವಳಿಯ ಬಿಗಿದನು 
ತೇರ ಸಂವರಿಸಿದನು ರಥವೇರಿದನು ಕಲಿಪಾರ್ಥ 
- ಮಂಗಳಾರತಿಯೆತ್ತಿದರು ನಿಖಿ 
ಳಾಂಗನೆಯರುತ್ತರಗೆ ನಿಜ ಸ 
ರ್ವಾಂಗ ಶೃಂಗಾರದಲಿ ಹೊಳೆವುತ ಬಂದು ರಥವೇರಿ 
ಹೊಂಗೆಲಸಮಯ ಕವಚವನು ಪಾ 
ರ್ಥಂಗೆ ಕೊಟ್ಟನು ಜೋಡುಸೀಸಕ 
ದಂಗಿಗಳನಳವಡಿಸಿ ರಾಜ ಕುಮಾರನನುವಾದ ೪೪ 
- ನರನು ತಲೆ ಕೆಳಗಾಗಿ ಕವಚವ 
ಸರಿವುತಿರೆ ಘೋಳೆಂದು ಕೈ ಹೊ 
ಝರಸಿಯರು ನಗೆ ನಾಚಿದಂತಿಗೆ ಪಾರ್ಥ ತಲೆವಾಗಿ 
ತಿರುಗಿ ಮೇಲ್ಮುಖವಾಗಿ ನೋಡಲು 
ತರೆ ಬಳಿಕ ನಸುನಗಲು ಸಾರಥಿ 
ಯರಿಯ ತಪ್ಪೆನೆನುತಲುತ್ತರ ತಾನೆ ತೊಡಿಸಿದನು ೪೫ 

ಕವಚವನು ತೊಡಲರಿಯದವನಾ 
ಹವಕೆ ಸಾರಥಿತನವ ಮಾಡುವ 
ಹವಣು ತಾನೆಂತೆನುತಲಿದ್ದರು ನಿಖಿಳ ನಾರಿಯರು 
ಬವರವನು ನಮ್ಮಣ್ಣ ಗೆಲಿದ . 
ನವರ ಮಣಿ ಪರಿಧಾನವಾಭರ 
ಇವನು ಸಾರಥಿ ಕೊಂಡು ಬಾಯೆಂದಳು ಸರೋಜಮುಖಿ 

ನಸುನಗುತ ಕೈಕೊಂಡನರ್ಜುನ 
ನೆಸಗಿದನು ರಥವನು ಸಮಾರನ 
ಮಿಸುಕಲೀಯದೆ ಮುಂದೆ ಮಿಕ್ಕವು ವಿಗಡ ವಾಜಿಗಳು 
ಹೊಸ ಪರಿಯ ಸಾರಥಿಯಲಾ ನಮ 
ಗಸದಳವು ಸಂಗಾತ ಬರಲೆಂ 
ದುಸುರದುಳಿದುದು ಹಿಂದೆ ಪುರದಲಿ ಚಾತುರಂಗ ಬಲ ೪೭ 


೨೭. ೨ 


ಮ ಹಾ ಭಾರ ತ 


[ ಸಂಧಿ 


ಗತಿಗೆ ಕುಣಿದವು ನಾಸಿಕದ ಹುಂ 
ಕೃತಿಯ) ಪವನನ ಹಳಿವ ಲುಳಿಯಲಿ 
ಗತಿಯ ಸಂಚಿತ ಪಂಚಧಾರಾ ಪೌಢ ವಾಜಿಗಳು 


ವಿತತ ರಥ ಪದದಳಿತ ವಸುಧೆ 
ತೃತೀತ ಧೂಳೀಪಟಲ ಪರಿ ಚುಂ 
ಬಿತ ದಿಶಾಮುಖನೈದಿದನು ಕುರುರಾಯ ಮೋಹರವ ೪೮ 


ಆರನೆಯ ಸಂಧಿ 


ಸೂ ಚಂಡ ರಿಪುಬಲ ವಿಲಯ ಹರನು 

ದಂಡ ಬಲ ಶಸಾಸವನು ಕೈ 

ಕೊಂಡು ಸುರಪನ ಸೂನು ನಡೆದನು ವೈರಿಮೊಹರವ 
ಎಲೆ ಪರೀಕ್ಷಿತ ತನಯ ಕೇಳ್ ನೃಪ 

ಪೊಡವಿಯಾದುದೊ ಮೋಹರವನಿದ 
ತಿಲಕವತಿ ವೇಗದಲಿ ರಥವನು 

ರೊಡನೆ ಕಾದುವನಾವನಾತನೆ 
ಕೋಳುಗುಳಕೆ ತರೆ ಕಂಡನುತ್ತರ ಮುಂದೆ ದೂರದಲಿ ಮೃಡನು ಶಿವ ಶಿವ ಕಾದಿ ಗೆಲಿದೆವು ಬಲಕೆ ನಮೊಯೆಂದ 
ತಳಿತ ಕುಂತದ ಬಾಯಿ ಧಾರೆಯ 

ಹಸಿದ ಮಾರಿಯ ಮಂದೆಯಲಿ ಕುರಿ 
ಹೊಳವುಗಳ ಹೋದರೆ ಸಿಂಧದ 

ನುಸುಳಿದಂತಾದೆನು ಬೃಹನ್ನಳೆ 
ಸೆಳೆಯು ಸೀಗುರಿಗಳ ಸುರಂಭದ ಸಕಲ ಮೋಹರವ ೧ 

ಯೆಸಗದಿರು ತೇಜಿಗಳ ತಡೆ ಚಮ್ರ ಟಿಗೆಯನು ಬಿಸುಡು 
ಕರಿಘಟಾವ 

ಮಿಸುಕ ಬಾರದ) ಪ್ರಳಯ ಕಾಲನ 
ತುರಗ ನಿಕರದ ತೆರೆಯ ತೇರಿನ 

ಮುಸುಕನುಗಿವವನಾರು ಕೌರವ 
ಹೊರಳಿಗಳ ಸುಳಿಯಾತಪತ್ರದ ಬಹಳ ಬುದ್ದು ದದ 

ನಸಮ ಬಲಗೈ ರಥವ ಮರಳಿಚು ಜಾಳಿಸುವೆನೆಂದ ೭ 
ನರನಿಕಾಯದ ಜಲಚರೌಘದ 

, ಎಲೆ ಕುಮಾರಕ ಮೊದಲ ಚುಂಬನ 
ತರದ ವಾದ್ಯ ಧ್ವನಿಯ ರವದು 

ದೊಳಗೆ ಹಲ) ಬಿದ್ದಂತೆ ಕಾಳಗ 
ಬೃರದೊಳಿದ್ದುದು ಬಹಳ ಜಲನಿಧಿಯಂತೆ ಕುರುಸೇನೆ ೨ 

ದೊಳಗೆ ಬೆರೆಯದ ಮುನ್ನ ಹಿಡಿದೈ ಸವರ ಭೀತಿಯನು 
ಜಡಿವ ಖಡ್ಡದ ಕಿಡಿಯು ಸೇನೆಯ 

ಅಳುಕಲಾಗದು ನಿಮ್ಮ ತಂದೆಯ 
ಕಡುಹುಗಳ ಕೇಸುರಿಯ ಬಲದು 

ಕುಲಕೆ ಕುಂದನು ತಾರದಿರು ಮನ 
ಗ್ಗಡದ ರಭಸದ ರೌದ್ರರವ ಛಟಛಟಿತ ನಿಸ್ಸನದ 

ಗೆಲವಿನಲಿ ಕಾದೆನುತ ರಥವನು ಬೇಗ ಹರಿಸಿದನು ೮ 
ಇಡಿದ ಧೂಳಿಯ ಧೂಮ ರಾಶಿಯ 

- ಸಾರಿ ಬರ ಬರಲವನ ತನು ಮಿಗೆ. 
ಪಡೆ ವಿರಾಟನ ಮಗನ ಕಂಗಳಿ 

ಭಾರಿಸಿತು ಮೈ ಮುರಿದು ರೋಮ ವಿ 
ಗೊಡನೊಡನೆ ದಾವಾಗ್ನಿಯಂತಿರೆ ತೋರಿಸಿದಿರಿನಲಿ ೩ ಕಾರ ಘನ ಕಾಹೇರಿತವಯವ ನಡುಗಿ ಡೆಂಡಣಿಸಿ 
ಪ್ರಳಯ ಮೇಘದ ಮಾತೃಕೆಯೋ ಕರಿ 

ಭೂರಿ ಭಯ) ತಾಪದಲಿ ತಾಳಿಗೆ 
ಕುಲವೊ ಸಿಡಿಲಿನ ಗರುಡಿಯೋ ಕಳ 

ನೀರುಡೆಗೆದುದು ತುಟಿಯೊಣಗಿ ಸುಕು 
ಕಳವೊ ಕಲಾನಲನ ಧೂಮಾವಳಿಯೊ ಕೈದುಗಳೊ 

ಮಾರ ಕಣ್ಣಿವೆ ಸೀಯ ಕರದಲಿ ಮುಚ್ಚಿದನು ಮುಖವ ೯ 
ನೆಲನ ದಡ್ಡಿಯ ಬೆಟ್ಟದಡವಿಯೊ 

ಏಕೆ ಸಾರಥಿ ರಥವ ಮುಂದಕೆ 
ತಳಿತ ಟೆಕ್ಕೆಯವೋ ಜಗಂಗಳ 

ನೂಕಿ ಗಂಟಲ ಕೊಯ್ಕೆ ಸುಡು ಸುಡು 
ನಳಿವ ಜಲಧಿಯೋ ಸೇನೆಯೋ ನಾವರಿಯೆವಿದನೆಂದ ೪ 

ಕಾಕಲಾ ಕಳೊಡೆದವೇ ಕಾಣಾ ಮಹಾ ಬಲವ 
ಕಾಲಕೂಟದ ತೊರೆಯೊ ಮಾರಿಯು 

ನಾಕನಿಳಯರಿಗರಿದು ನಿನಗೆ ವಿ | 
ಗೂಳೆಯ ಮೃತ್ಯುವಿನ ಗಂಟಲ 

ವೇಕವೆನಿತಿಲ್ಲ ತೆಗೆ ತೆಗೆ 
ತಾಳಿಗೆಯೊ ಭೈರವನ ಥಟೋ ಜವನ ಜಂಗುಳಿಯೊ ಸಾಕು ವಾಷೆಯು ಮರಳಿ ಹಿಡಿ ತೇಜಿಗಳ ತಿರುಹೆಂದ ೧೦ 
ಕಾಲರುದ್ರನ ನೊಸಲ ವಗ್ನಿ 

- ನುಡಿಯ ಕೇಳದೆ ಮುಂದೆ ಹತ್ತೆಂ 
ಜ್ವಾಲೆಯೋ ಕೌರವನ ಸೇನಾ 

ಟಡಿಯನರ್ಜುನ ರಥವ ಹರಿಸಲು 
ಜಾಲವೋ ಶಿವಯೆನುತ ಹೆದರಿದನಂದು ಸುಕುಮಾರ ೫ 

ಹಿಡಿದ ಬಿಲ್ಲಂಬುಗಳು ಬಿದ್ದವು ಕೈಯನರೆ ತೆಗೆದು 
ಕಡೆಗೆ ಹಾಯವು ಕಂಗಳೀ ಬಲ 

ಹಿಡಿ ಹಯವನಿರಿಗಾರ ಸಾರಥಿ 
ಗಡಲ ಮನವೀಸಾಡಲಾರದು 

ನುಡಿವವರು ನಾವ್ ಹಗೆಗಳೇ ನಿ 
ವೊಡಲುವಿಡಿದಿರಲೇನ ಕಾಣಲು ಬಾರದದ್ದು ತವ ನೊಡೆಯರಲ್ಲಾ ಸ್ವಾಮಿ ದುರುಹಿಕೆ ಲೇಸುಲೇಸೆಂದ ೧೧ 


೨೭೩ 


ವಿರಾಟ ಪರ್ವ 


ಮುರಿದು ಪಕೀರ್ತಿ ರವಿ ಅವ್ವನದ ಧುರಬ 


ಮನದಲೊಡಲೊಡೆವಂತೆ ನಗುತ 
ಎಂದೊಡರ್ಜುನ ನಗುತ ರಥವನು 

ರ್ಜುನನು ಗಜರಿದನೆಲವೂ ಸಭೆಯಲ್ಲಿ 
ಮುಂದೆ ನಾಲ್ಕೆಂಟಡಿಯ ನೂಕಲು 
ಕೊಂದನೀ ಸಾರಥಿಯೆನುತ ಸಂವರಿಸಿ ಮುಂಜೆರಗ ವನಜಮುಖಿಯರ ಮುಂದೆ ಸೆರಹಿದೆ ಬಾಯ್ದೆ ಬಂದಂತೆ 

ಅನುವರದೊಳೇನಾಯು ರಿಪು ವಾ 
ಬಂದು ಮೆಲ್ಲನೆ ರಥದ ಹಿಂದಕೆ 

ಹಿನಿಯನಿರಿಯದೆ ನಾಡ ನರಿಯವೂ 
ನಿಂದು ಧುಮ್ಮಿಕ್ಕಿದನು ಬದುಕಿದೆ 
ನೆಂದು ನಿಟ್ಟೋಟದಲಿ ಹಾಯ್ಕನು ಬಿಟ್ಟ ಮಂಡೆಯಲಿ ೧೨ ಲೆನಗೆ ನೀ ಹಲುಗಿರಿಯೆ ಬಿಡುವೆನೆ ಕಾದು ನಡೆಯೆಂದ ೧೯ 
ನೋಡಿದನು ಕಲಿಪಾರ್ಥನೀ ಕೇ 

ಹೇವ ಬೇಡಾ ವೀರರೀ ತರಿ 
ಡಾಡಿ ಕೆದರಿದ ಕೇಶದಲ್ಲಿ ಕೆ 

ಜೀವಗಳ್ಳರ ಪಥವ ಹಿಡಿವರೆ 
ಟ್ರೋಡುತಿರಲೆಲೆ ಪಾಪಿ ಹಾಯ್ದನು ಹಿಡಿಯಬೇಕೆನುತ ಸಾವಿಗಂಜಿದೆವೇ ನಪುಂಸಕರೆಮ್ಮ ನೋಡೆನಲು 
ಕೂಡೆಸೂಟಿಯೊಳಟ್ಟಲಿಳೆಯ 

ನೀವು ವೀರರು ನೆರೆ ನಪುಂಸಕ 
ಲ್ಲಾಡಲಹಿಪತಿ ಹೆದರಲಿಕ್ಕಲು 

ರಾವು ಸಾವವರಲ್ಲ ಲೋಕದ 
ನೋಡಿಕೌರವ ಸೇನೆ ಕೆಡೆದುದು ನಗೆಯ ಕಡಲೊಳಗೆ ೧೩ ಜೀವಗಳ್ಳರಿಗಾವು ಗುರುಗಳು ಬಿಟ್ಟು ಕಳುಹಂದ 
- ಎಲೆಲೆ ಕಾದಲು ಬಂದ ವೀರನ 

- ಹರುಕನೇ ನೀನೆಲವೊ ರಾಯರೊ 
ಬಲುಹ ನೋಡಾ ಶಿವ ಶಿವಾ ಬೆಂ 

ತುರುವ ನೃಪ ನಿಮ್ಮಯ್ಯ ನೀನಿಂ 
ಬಳಿಯಲಟ್ಟುವ ವೀರನಾವನೋ ಸುಭಟನಹನವನು 

ದಿರಿದು ಮೆರೆವವಸರವಲಾ ಜವ್ವನದ ಧುರಭರವು 
ತಿಳಿಯಲರಿದಿವನಾವನೋ ವೆ 

ಸರಿಗಳೆಯದಪಕೀರ್ತಿ ರವಿ ಶಶಿ 
ಗ್ಗಳೆಯನಹನಾಕಾರದಲ್ಲಿ ನೆರೆ 

ಮುರಿದು ಬೀಳನ್ನ ಬರವೆಲೆ ನರ 
ಫಲುಗುಣನ ಹೋಲುವನೆನುತ ಗಜಬಜಿಸಿತರಿ ಸೇನೆ ೧೪ ಗುರಿಯೆ ನಡೆ ಕಾಳಗಕೆನುತ ಹಿಡಿದೆಳೆದನುತ್ತರನ ೨೧ 
ಈತ ಸಾರಥಿಯಳವಿಯಲಿ ಮಿಗು 

ಕೊಳುಗುಳದೊಳೋಡಿದೊಡೆ ಹಜ್ಜೆಗೆ 
ವಾತನುತ್ತರನರ್ಜನಂಗೀ 

ಫಲ ಮಹಾ ಪಾತಕವು ಮುಂದಣಿ 
ಸೂತತನವೆತ್ತಲು ನಪುಂಸಕ ವೇಷ ವೀಕ್ಷಿಸಲು 

ಗೊಲಿದು ಹಜ್ಜೆಯನಿಡಲು ಹಜ್ಜೆಯೊಳಶ್ವಮೇಧ ಫಲ 
ಈತನರ್ಜುನನಾಗಲಾ ಪುರು 

ಅಳಿದನಾದೊಡೆ ದೇವಲೋಕದ 
ಹೂತನಾಗಲಿ ರಾಮನಾಗಲಿ 

ಲಲನೆಯರು ತೊರುಸುರೇಂದ್ರನು 
ಆತಡಿರಿವನು ಬರಲಿಯೆಂದು ಖಾತಿಯಲಿ ಕರ್ಣ ೧೫ ನೆಲನನುಗ್ಗ ಡಿಸುವನು ವೀರಸ್ವರ್ಗವಹುದೆಂದ ೨೨ 
ಇಲರ್ಜುನನುತ್ತರನ ಬೆಂ 

- ಧುರದಲೊಡಿದ ಪಾತಕವ ಭೂ 
ಬತ್ತಿ ಬಂದನು ಹೋದೆಯಾದರೆ 

ಸುರರು ಕಳೆದಪರಶ್ವಮೇಧವ 
ಕಿತ್ತು ಬಿಸುಡುವೆ ನಿನ್ನ ತಲೆಯನ್ನು ನಿಲ್ಲು ನಿಲ್ಲೆನುತ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೆ ಮಾಡಬಹುದೆಮಗೆ 
ಮೃತ್ಯುವೋ ಸಾರಥಿಯೋ ಪಾ ಪಿಯು 

ಸುರರ ಸತಿಯರನೊಲ್ಲೆವೆಮಗೆ 
ನೆತಣಿಂದವೆ ಮಾಡಿ ಕೊಂಡೆನೆ 

ಮೃ ರಮನೆಯ ನಾರಿಯರೆ ಸಾಕೆ 
ನತ್ತ ಮರಳಿದು ನೋಡಿನಿಲ್ಲದೆ ಮತ್ತೆ ಸೈವರಿದ ೧೬ ಮ್ಮರಸುತನವೆಮಗಿಂದ್ರಪದವಿಯು ಬಿಟ್ಟು ಕಳುಹೆಂದ ೨೩ 
ಇಟ್ಟಿಸಿ ನರ ನೂರು ಹಜ್ಜೆಯೊ 

* ಆಳ್ವಳೊಡು ಳವನ ) ಭಾರಿಯ 
ಇಟ್ಟಿ ಹಿಡಿದನಿದೇನ ಮಾಡಿದೆ 

ತೋಳುಗಳ ಹೋತವನು ಮನೆಯಲ್ಲಿ 
ಹುಟ್ಟಿದೆಯೋ ಹಾದರಕೆ ಕ್ಷತ್ರಿಯ ಬೀಜವೋ ನೀನು ಸೂಳೆಯರ ಮುಂದೋದರಿ ಬಾಷ್ಕಳಗೆಡೆದು ಬಂದೀಗ 
ದಿಟ್ಟತನ ವಿಗೆ ಹೆಂಗಳೆದಿರಲಿ 

ಕೋಲನಿಕ್ಕದೆ ಗಾಯವಡೆಯದೆ 
ಹೊಟ್ಟುಗುಟ್ಟಿದೆ ಹಗೆಗಳಿದಿರಲಿ 

ಕಾಲ) ವೇಗವತೋರಿದೊಡೆ ನಿ 
ಬಿಟ್ಟುಕೊಂಡೆ ದುರಾತ್ಮ ಮುರಿದೆ ವಿರಾಟನನ್ನಯವ ೧೭ ಮೈಲಗದೊಳೆಂತಹಟ ನಾಚದೆ ಕುಳಿತಿದೆಯೆಂದ ೨೪ 
ಹಲುಗಿರಿದು ಬಾಯೊಳಗೆ ಬೆರಳಿ 

- ಕೆತ್ತುಕೊಂಡಾ ನಾಚಿಕೆಗೆ ನೆರೆ 
ಟ್ಟಳುಕಿ ತಲೆವಾಗಿದನು ಸಾರಥಿ 

ಕುತ್ತಿಕೊಳ್ಳಬೇಕೆಂಬ ಗಾದೆಯ 
ಕಳುಹಿ ಕಳೆಯ್ಕೆ ನಿನ್ನ ಬಸುರಲಿ ಮರಳಿ ಬಂದವನು ನಿತ್ಯ ಹೊದ್ದಿಸಬೇಡ ನಾವಂಜುವೆವು ಕಾಳಗಕೆ 
ಕೋಳುಗುಳದೊಳೀಯೊಡ್ಡ ಮ ರಿವ 

ತೆತ್ತಿಗನು ನೀನಹಿತನಂತಿರೆ 
ಗಳೆಯರುಂಟೇ ಲೋಗರಿಂದನೆ 
ಕೊಲಿಸದಿರು ನೀ ಕು ಕೆಡಹು ಕಠಾರಿಯಿದೆಯೆಂದ ೧೮ 

ವಿತ್ತುವಹರೇ ನಿನಗೆ ಬೇಡಿದ | 

ನಿತ್ತು ಸಲಹುವೆನೆನ್ನ ಕೊಲ್ಲದೆ ಬಿಟ್ಟು ಕಳುಹೆಂದ ೨೫ 
K . B , E 


೩೫. 


೨೭೪ ಮ ಹ ಭಾರತ 

[ ಸಂಧಿ 
ವಳಿತವನು ವಾರುವನು ಮುಕ್ತಾ 

ಹೊರಗೆ ತೊಗಲಲಿ ಬಿಗಿದು ಕೆಲ ಬಲ 
ವಳಿಯಲಂಕಾರವನು ರಥವನು 

ನರಿಯದಂದದಿ ಪಾಂಡು ನಂದನ 
ಲಲನೆಯರ ನಾನೀಸಿ ಕೊಡುವೆನು ರಾಜಭವನದಲಿ ರುರುವ ಕೈದುವ ಕಟ್ಟಿದರು ಹೆಣನಲ್ಲ ತೆಗೆಯೆನಲು 
ಎಲೆ ಬೃಹನ್ನಳೆ ನಮ್ಮ ಬೊಪ್ಪನು 

ಸೆರಗನಳವಡಿಸಿಕ್ಕಿ ಭೀತಿಯ 
ಸಲಹಿದಕೆ ಕೈಯೊಡನೆ ತೋರಿದೆ 

ತೊರೆದು ತುದಿಗೇರಿದನು ನೇಣಳ 
ಕಲುಮನವಲಾ ನಿನ್ನದೆಂದಡೆ ಪಾರ್ಥನಿಂತೆಂದ ೨೬ ಹರಿದುಕೈದುವ ಬಿಟ್ಟು ಕಂಡಂಜಿದನು ಭಯ ಹೊಡೆದ ೩೩ 
ಪೊಡವಿಪತಿಗಳ ಬಸುರ ಬಂದೀ 

ಕಾಲ ಭುಜಗನ ನಾಲಿಗೆಯೊ ಶರ 
ಯೊಡಲ ಕಕ್ಕುಲಿತೆಯನು ಕಾಳಗ 

ಜಾಲವೋ ಕಲ್ಯಾತ ವಕ್ಷ್ಮಿ 
ದೆಡೆಗೆ ಮಾಡಿದರಿಲ್ಲ ಭೂತ ಭವಿಷ್ಯಮಾನದಲಿ 

ಜ್ವಾಲೆಯೋ ಕೈದುಗಳೊ ಕಾಲಾಂತಕನ ದಾಡೆಗಳೊ 
ನುಡಿಯಬಹುದೇ ಬಂಜೆವಾತನು 

ತೋಳು ಧರಿಸುವವೆಂತು ನೋಡಿದ 
ಸುಡು ಸುಡಲವೋ ರಾಜಬಾಹಿರ 

ಡಾಲಿಯುರೆ ಬೆಂದವು ಬೃಹನ್ನಳೆ 
ನಡೆ ವರೂಥದ ಹೊರೆಗೆ ಕಾದಲ) ಬೇಡ ಬಾಯೆಂದ ೨೭ ಕಾಳು ಮಾಡಿದೆ ಕೊಂದೆಯೆನುತೋರಂತೆ ಹಲುಬಿದನು ೩೪ 
ಕಾದುವೆನು ಮಾರೆಡ್ಡಿ ನಲಿ ನೀ | 

ಹೊಗರ ಹೊರಳಿಯ ಹೊಳೆವ ಬಾಯಾ 
ನೈ ದಿಸೆನ್ನಯ ರಥವ ಮನದಲಿ 

ರೆಗಳ ತಳಪದ ಕಾಂತಿ ಹೊನ್ನಾ 
ಭೇದತನವನ ಬಿಟ್ಟು ಸಾರಥಿಯಾಗು ಸಾಕೆನಲು 

ಯುಗದ ಬಹಳ ಪ್ರಭೆ ಶರಘಾನಲನ ಗಹಗಹಿಸಿ 
ಆದಿಯಲಿ ನೀನಾವ ರಾಯರ 

ಝಗಝಗಿಸೆ ಕಣ್ಮುಚ್ಚಿ ಕೈಗಳ 
ಕಾದಿ ಗೆಲಿದ್ರೆ ಹುಲು ಬೃಹನ್ನಳೆ 

ಮುಗಿದು ಸಾರಥಿಗೆಂದನೆನ್ನನು 
ಯಾದ ನಿನಗೀ ಕದನ ನಾಟಕ ವಿದ್ಯವಲ್ಲೆಂದ 

ತೆಗೆದುಕೊಳ್ಳೆ: ತಂದೆ ಸಿಲುಕಿದೆನಗ್ನ ಸೀಮೆಯಲಿ 
- ಎನ್ನ ವಂದಿಗ ರಾಜ ಪುತ್ರರಿ 

ತುಡುಕಬಹುದೇ ದೋಪಿ ಹಾವಿನ 
ಗಿನ್ನು ಮೊಗಸಲು ಬಾರದಿದೆ ನೀ 

ಕೊಡನ ನಿನಗಿವು ಕೈದುಗಳೆ ಬರ 
ನೆನ್ನ ಸಾರಥಿ ಮಾಡಿಕೊಂಡೇ ಬಲವ ಜಯಿಸುವೆಯ ಸಿಡಿಲ ದಾವಣಿಯಾಗುತಿವೆ ಕೈಯಿಕ್ಕಲಂಜುವೆನು 
ಅನ್ಯರನು ಮನಗಾಂಬರಲ್ಲದೆ 

ಬಿಡಿಸು ಸಾರಥಿಯೆನ್ನ ನೆನೆ ಫಡ 
ತನ್ನ ತಾ ಮನಗಾಂಬರೇಯಾ 

ನಡುಗದಿರು ಫಲುಗುಣನ ನೆನೆ ಕೈ 
ಗನ್ನ ಗತಕವ ನಾವು ಬಲ್ಲೆವು ಬಿಟ್ಟು ಕಳುಹೆಂದ ೨೯ ದುಡುಕು ಕೈವಶವಹವು ತೆಗೆ ಸಾಕೆಂದನಾ ಪಾರ್ಥ ೩೬ 
ಎಲವೊ ಸಾರಥಿಯಾಗು ನಡೆ ನೀ 

- ಉಲಿದು ಸತ್ಯದೊಳಕಿ ಕಾಯುವ 
ಗಳಹಿದೊಡೆ ಕಟವಾಯು ಕೊಯ್ಕೆನು| 

ಬಲಿದು ತೆಕ್ಕೆಯೊಳೊ ಬೆವರಿದು 
ಕೋಲುವೆ ಪ್ರತಿಭಟ ನಿಕಾಯವ ನಿಮ್ಮ ಸಾಕ್ಷಿಯಲಿ ಬಳಲಿ ನೀಡಿದನರ್ಜುನನ ಕರತಳಕೆ ಗಾಂಡಿಮವ 
ಬಳಿಕ ನೀ ನಗು ನಡೆಯೆನುತ ರಿಪು| 

ಬಲುಹಿನಿಂದವಡೋ ತೆಗೆ ತೆಗೆ 
ಬಲ ಭಯಂಕರನುತ್ತರನ ಹೆಡ | 

ದುಳಿದ ಬಿಲುಗಳ ನೀಡಿ ಮರನನು | 
ತಲೆಯ ಹದರಿನೋಳಂಕಿ ತಂದನು ರಥವನೇರಿಸಿದ ೩೦ ಮಲಗಿ ಧಗೆಯಿಂದಳೆವೊತ್ತು ಕುಮಾರನಿಂತೆಂದ ೩೭ 
- ಬೇಡತನ ಬೇಡಲಿ ರಣದೊಳ 

ಗಿರಿಯನೆತ್ತಲು ಬಹುದು ಬಿಲುಗಳ 
ಗೋಡಿಸುವೆನಹಿತರನು ಹರಣವ | 

ಕೆರಳಿಚುವಡಾರೆನು ಬೃಹನ್ನಳೆ . 
ಹೂಡಿಸುವೆನಂತಕನ ನಗರಿಗೆ ಥಟ್ಟನಡೆಯು 

ಧರಿಸಲಾಪೆ ನೀ ಸಮರ್ಥನು ನಿನಗೆ ಶರಣಿನುತ 
ಕೊಡದಿರು ಕೊಂಕದಿರು ಧೈರ್ಯವ 

ಸರಳ ಹೊದೆಗಳ ದೇವದತ್ತ ವ . 
ಮಾಡಿ ಸಾರಥಿಯಾಗೆನುತ ಕಲಿ 

[ ೩೧. ಪರಶು ತೋಮರ ಕುಂತವಸಿ ಮು 
ಮಾಡಿ ಕೊಂಡೊಯ್ದನು ಸವಿಾಪದ ಶಮಿಯ ಹೊರೆಗಾಗಿ ದ್ರ ಗದಾ ದಂಡಾದಿ ಶಸ್ತ್ರವ ತೆಗೆದು ನೀಡಿದನು ೩೮ 
ಮರನನೇರಿದರೊಳಗೆ ಪಾಂಡವ 

ಹೇಳು ಸಾರಥಿ ಬಿಲ್ಲಿದಾವನ | 
ರಿರಿಸಿ ಹೋದರು ಕೈದುಗಳ ಮಿಗೆ. 

ತೋಳಿಗಳವಡುವುದು ಮಹಾ ಶರ 
ಹರಣ ಭರಣ ಕಮೆಗಳಲಿ ನೀನೆನಗೆ ನೀಡೆನಲು 

ಜಾಲ ಬೆಸಗೈದಪವಿದಾರಿಗೆ ಮಿಕ್ಕ ಬಿಲ್ಲುಗಳು 
ಅರಸು ಮಕ್ಕಳು ಮುಟ್ಟಲನುಚಿತ 

ಕಾಳಗದೊಳೆವನಾರು ತೆಗೆವರು 
ಮರದ ಮೇಲಣ ಹೆಣನಿದೇನೆ 

ಮೇಲುಗೈದುಗಳಾರಿಗಿವು ಕೈ 
ವರ ಬೃಹನ್ನಳೆ ಮತ್ತೆ ಕೆಲಸವ ಹೇಳು ತನಗೆಂದ ೩೨ ಮೇಳವಿಸುವವು ಮನದ ಸಂಶಯ ಹಿಂಗೆ ಹೇಳೆಂದ ೩೯ 


೨೭೫ 


ವಿರಾಟ ಪರ್ವ 


ಇದು ಕಣಾ ಗಾಂಡೀವವೆಂದೆಂ 
ಬುದು ಮಹಾಧನು ಪಾರ್ಥನದು ಬಳಿ 
ಕಿದ ಯುಧಿಷ್ಠಿರ ಚಾಪವೀ ಧನು ಭೀಮಸೇನನದು 
ಇದು ನಕುಲ ಕೋದಂಡ ಬಿಲು ತಾ 
ನಿದುವೆ ಸಹದೇವನದು ಭಾರಿಯ 
ಗದೆಯಿದನಿಲಜನದು ಕಿರೀಟಿಯ ಬಾಣವಿವುಯೆಂದ ೪೦ 

ಅವರವರ ಬತ್ತಳಿಕೆ ಚಾಪವ 
ನವರ ಶರವನು ಕಂಬು ಖಡುಗವ 
ಕವಚ ಸೀಸಕ ಜೋಡುಗಳ ಬಿರುದುಗಳ 
ವಿವಿಧ ಶಸ್ತ್ರಾಸ್ತ್ರವನು ಫಲುಗುಣ 
ವಿವರಿಸಲು ಬೆರಗಾಗಿ ಸಾರಥಿ 
ಯಿವನು ತಾನಾರೆಂದುಮನಸೂನು ಬೆಸಗೊಂಡ ೪೧ 

ಆರು ನೀನರ್ಜುನನ ನಕುಲನೋ 
ಮಾರುತನ ಸುತನೋ ಯುಧಿಷ್ಟಿರ 
- ವೀರನೊ ಸಹದೇವನೊ ಮೇಣವರ ಬಾಂಧವನೋ 
ಧೀರ ಹೇಳೆ ಬೇಡಿಕೊಂಬೆನು 
ಕಾರಣವ ವಿಸ್ತರಿಸು ಪಾಂಡು ಕು 
ಮಾರರಾಯುಧ ತತಿಯ ನೀನೆಂತರಿವೆ ಹೇಳೆಂದ ೪೨ 

ಆದೊಡಾನರ್ಜುನನು ಬಾಣಸಿ 
ಯಾದ ವಲಲನು ಭೀಮ ವರ ಯತಿ 
ಯಾದ ಕಂಕನು ಧರ್ಮಪುತ್ರನು ನಿಮ್ಮ ಗೋಕುಲವ 
ಕಾದವನು ಸಹದೇವ ರಾವುತ 
ನಾದವನು ನಕುಲನು ವಿಳಾಸಿನಿ 
ಯಾದವಳು ಸೈರಂಧಿ ರಾಣಿವಾಸವೆವಗೆಂದ ೪೩ 
- ಅಹುದು ಬಳಿಕೇನುಳಿದವರಿಗೀ 
ಮಹಿಮೆ ತಾನೆಲ್ಲಿಯದು ಕಾಣಲು 
ಬಹುದಲಾ ಜೀವಿಸಿದರತಿಶಯವನು ಮಹಾ ದೇವ 
ಗಹನ ಮಾಡದೆ ನುಡಿದ ತಪ್ಪಿನ 
ಬಹಳತೆಯ ಭಾವಿಸದೆ ತನ್ನನು 
ಕುಹಕಿಯೆನ್ನದೆ ಕಾಯಬೇಕೆಂದೆರಗಿದನು ಪದಕೆ ೪೪ 
- ವಳಿಯನು ನಗಹಿದನು ನಿನ್ನಯ 
ಮೇಲೆ ತಪ್ಪಿಲ್ಲೆನುತ ಫಲುಗುಣ 
ಬೋಳವಿಸೆ ನಿಂದಿರ್ದು ಕೈಮುಗಿದುತ್ತರನು ನಗುತ 
ಬಾಲಕನ ಬಿನ್ನಪವನೊಂದನು 
ಕೇಳಬೇಹುದು ನಿಮ್ಮ ದಶನಾ 
ಮಾಳಿಯನು ಪೇಳಲ್ಪಮತಿಯನು ತಿಳುಹಬೇಕೆಂದ ೪೫ 
- ಎನಲು ನಸುನಗುತರ್ಜುನನು ಫಲ) 
ಗುಣ ಧನಂಜಯ ಜಿಷ್ಟು ಸಿತ ವಾ 
ಹನ ವಿಜಯ ಬೀಭತ್ತು ಪಾರ್ಥ ಕಿರೀಟಿ ಮೊದಲಾದ 
ವಿನುತ ಕೃಷ್ಣನು ಸವ್ಯಸಾಚಿಗ 
ಳೆನಿಪ ಪೆಸರನ) ತಿಳುಹಿ ಪುನರಪಿ 
ತನಗೆ ಬಂದಂದವನು ವಿಸ್ತರವಾಗಿ ವಿರಚಿಸಿದ ೪೬ 


ನಂಬಿದೆನು ಲೇಸಾಗಿ ನಿಶ್ಚಯ | 
ವಿಂಬುಗೊಂಡುದು ಪಾರ್ಥ ನಿನಗೀ . 
ಡೊಂಬಿದೇ ಹುಲುಬೃಹನ್ನಳೆತನದ ಬಹು ರೂಪು 
ಅಂಬುಜಾಕ್ಷನ ಸಾಹಸ ಪ್ರತಿ 
ಬಿಂಬವಲ್ಲಾ ನೀನು ನಿನ್ನ ವಿ 
ಡಂಬಿಸಿದ ರೋಹಿಂಗೆ ಕಾರಣವೇನು ಹೇಳೆಂದ ೪೬ 

ಇದು ಕಣಾ ಧರ್ಮಜನ ಸತ್ಯಾ 
ಭ್ಯುದಯಕೋಸುಗ ಊರ್ವಶಿಯ ಶಾ 
ಪದಲಿ ಬಂದುದು ಹೊತ್ತು ನೂಕಿದೆನೊಂದು ವತ್ಸರವ 
ಇದಕೆ ನಿಜೋಡಾಯು ನಿರ್ವಿ 
ಘ ದಲಿ ನೂಕಿದೆವವಧಿಯನು ತ 
ಇದಟುತನವನು ಭೀತಿಗೊಳ್ಳದೆ ನೋಡುನೀನೆಂದ ೪೮ 
- ಬಳೆಯ ನೆಗೊತ್ತಿದನು ಕೌರವ 
- ಬಲದ ಗಂಟಲ ಬಳೆಯ) ಮುರಿವವೊ 
ಲಲಘು ಸಾಹಸಿ ಘಳಿಯನುಟ್ಟನು ಮಲ್ಲಗಂಟಿನಲಿ 
ತಲೆ ನವಿರ ಹಿಣಿಲಿರಿದು ತಿಲಕವ | 
ಗೆಲಿದು ಕಿಗ್ಗಟ್ಟಿನ ಕಠಾರಿಯ 

[ ೪೯ 
ಹೊಳೆವ ಗೊಂಡೆಯ ಮೆರೆಯ ಗಂಡಂದವನು ಕೈಕೊಂಡ 
- ತೇರ ತೆಗೆದನು ತನ್ನ ಮುನ್ನಿನ 
ವಾರುವಂಗಳ ಹೂಡಿದನು ಕಪಿ 
ವೀರ ನೆನೆಯಲು ಬಂದು ಮಂಡಿಸಿದನು ( ಜಾಗ್ರದಲಿ 
ಚಾರು ಸೀಸಕ ಜೋಡು ಕುಲಿಶದ 
ಸಾರ ಕವಚವ ಬಿಗಿದು ಬೊಬ್ಬೆಯ 
ಭಾರವಣಿ ಮಿಗೆ ಧನುವ ಕೊಂಡನು ತಿರುವನೇರಿಸಿದ ೫೦ 
- ರಾಯ ಧರ್ಮಜ ಬಾಳುಗೆನುತ ನಿ 
ಜಾಯುಧದ ಗುರುವಿಂಗೆರಗಿ ಸುರ 
ರಾಯ ನಂದನನೊಲವಿನಲಿ ಗಾಂಡೀವವ ಜೇವಡಿಸಿ 
ರಾಯ) ಕುವರನ ಸೂತತನದ ವಿ 
ಡಾಯಿತುರಿಯಲು ಬಹುದೆನುತ ಸಮ 
ರಾಯತಾಸ್ಕನು ಪಾರ್ಥ ಮೈದೋರಿದನು ಪರಬಲಕೆ ೫೧ 

ಸಡಿಲ ಬಿಡೆ ವಾಷೆಯನು ಚಿಮ್ಮಿದ 
ವೊಡನೊಡನೆ ವೇಗಾಯ್ದ ತೇಜಿಗ. 
ಲೈಡೆದುದಿಳೆಯೆನೆ ಗಜರು ಮಿಗೆ ಗರ್ಜಿಸಿದವಳ್ಳಿರಿದು 
ಕುಡಿ ನೋರೆಯ ಕಟವಾಯ ಲೋಳೆಯೊ 
ಜೋಡಲ ಸಂಚದ ನುಡಿಯ ಘುಡು ಘುಡು 
ಫುಡಿಪ ನಾಸಾಪುಟದ ಹುಂಕೃತಿ ಮಸಗೆ ಮುಂಚಿದವು ೫೨ 

ಆರು ಕೌರವನಲ್ಲಿ ಭೀಷ್ಮನ | 
ದಾರು ಕೃಪನಾವವನು ದೊಣನ 
ದಾರು ಬಲದೊಳಗಾವನಶ್ವತ್ಥಾಮನೆಂಬವನು 
ವೀರ ತಿಳುವೆನಗಿಲ್ಲಿ ಕರ್ಣನ 
ದಾರು ನಾ ಕಂಡರಿಯೆನೆನಲಾ 
ವೈರಿದಲ್ಲಣ ಪಾರ್ಥ ನಗುತುತ್ತರನೊಳಿಂತೆಂದ 


10… 


೨೭೬ ಮ ಹಾ ಭಾರ ತ 

(ಸಂಧಿ 
- ಉದಯದರುಣನ ಕರುವ ಹಿಡಿದಂ 

ತವತವಗೆ ಬಲುಗೈಗಳೆನಿಸುವ 
ದದಲಿ ವರ್ಣಚ್ಛವಿಯಲೊಪ್ಪುವ 

ಶಿವನ ನೊಸಲಂದದಲಿ ಮೆರೆವವ 
ಕುದುರೆಗಳ ತಳತಳಿಸಿ ಬೆಳಗುವ ಕೊಡನ ಹಳವಿಗೆಯ ರವನಿಪಾಲಕನನುಜರನು ನೋಡೆಂದನಾ ಪಾರ್ಥ ೬೦ 
ಗದಗ ದಿಪ ಮಣಿಮಯದ ತೇರಿನ 

ಹೊಗಳಲನುಪಮ ಸೈನವಿಂತೀ 
ಕದನಕೋಳಾಹಳನು ಗರುಡಿಯ 

ದ್ವಿಗುಣವಂಧಾಸುರನ ಸೇನೆಗೆ 
ಸದನ ಸರ್ವಜ್ಞನನು ನೋಡೈ ದ್ರೋಣನವನೆಂದ ೫೪ 

ತ್ರಿಗುಣವಿದು ರಾವಣನ ಮೋಹರಕೆನುತ ಫಲಂಗುಣನು 
- ನವರತನ ಕೇವಣದ ರಥವತಿ 

ಹಗೆಯ ಭುಜದಗ್ಗಳಿಕೆಯನು ನಾ 
ಜವದ ತೇಜಿಯ ತೆಕ್ಕೆಗಳ ರ 

ಲಗೆ ದಣಿಯೆ ಕೈವಾರಿಸುತ ಮಿಗೆ 
ರವದ ರೌದ್ರಾಯುಧದ ಗಡಣದ ಹರಿಯ ಹಳವಿಗೆಯ 

ನಿಗುಚಿದನು ಫಲುಗುಣನು ಗಾಂಡೀವವ ಮೈವಡೆದು ೬೧ 
ಬವರ ಭೈರವನಾತನತಿ ಬಲ 
ಶಿವನ ನೊಸಲಂದದಲಿ ಮೆರೆವವ 

ಖುರಪುಟದಲಾಕಾಶ ಭಿತ್ತಿಯ 

ಬರೆವವೋಲ್ ಸೂರಿಯನ ತುರಗವ 
ನಿವನು ಜಿತಸಂಗ್ರಾಮನಶ್ಚತ್ಸಾವು ನೋಡೆಂದ 

ಕರೆವವೋಲ್ ಕೈಗಟ್ಟಿ ದುವ್ಯಾಳಿಸುವಡಾಹವಕೆ 
- ಖುರದಲವನಿಯು ಹೊಯ್ತು ಲಹರಿಯು 

ಅರರೆ ಪೂತುರೆ ಹಯವೆನುತೆ ಚ - 
ಲುರಿ ಮಸಗಲುಬ್ಬಿದ್ದ ತೇಜಿಯ 

ಪ್ಪರಿಸಲೊಡೆ ನಿಗುರಿದವು ಕೆಂದೂ 
ಮೆರೆವ ಮುಕ್ತಾವಳಿಯ ತೇರಿನ ನವ ವಿಳಾಸದಲಿ 

ಳಿರದೆ ನಭಕುಪ್ಪರಿಸಿ ರವಿ ಮಂಡಲವನಂಡಲೆಯೆ ೬೨ 
ಸರಳ ತಿರುಹುತ ನಿಂದು ಧನುವನು 

- ತುರಗ ಗರ್ಜನೆ ರಥದ ಚೀತ್ಕೃತಿ 
ನಿರುತವನು ನೆರೆ ನೋಡಿ ತಾ ಝಂ 

ವರ ಧನುಷ್ಟಂಕಾರ ಕಪಿಯ 
ಕರಿಸುವವನತಿ ಬಲ ಕೃಪಾಚಾರಿಯನು ನೋಡೆಂದ ೫೬ ಬೃರಣಿ ಪಾರ್ಥನ ಬೊಬ್ಬೆ ನಿಷ್ಟುರ ದೇವದತ್ತ ರವ 
- ಲಲಿತ ರತ್ನ ಪ್ರಭೆಯ ತೇರಿನ 

ಅರರೆ ಹೋದರೆ ವು ಗಿರಿವ್ರಜ 
ಲುಲಿವ ಬಹುವಿಧ ವಾದ್ಯ ರಭಸದ 

ಬಿರಿಯೆ ಜಲನಿಧಿ ಜರಿಯೆ ತಾರಕಿ 

[ ೬೩ 
ಕಳಕಳದ ಕಡು ದರ್ಪದಿಂದಿರಿವ ತೇಜಿಗಳ 

ಸುರಿಯೆ ಸುರಕುಲ ಪರಿಯೆ ಭೀತಿಯ ಲಹಿತ ಬಲ ಹರಿಯೆ 
ಲಳಿಯ ಲಹರಿಯ ಲಗೆಗಳ ಮೋ 

ಶಿರವ ಸಿಡಿಲೆರಗಿದವೊಲುತ್ತರ 
ಹಳಿಸಿ ಬಿಲು ಝೇಂಕಾರ ರವದಿಂ 

ತಿರುಗಿ ಬಿದ್ದನು ಮೂರ್ಛಯಲಿ ಹೊಡೆ 
ದುಲಿವವನು ಕಲಿಕರ್ಣನತುಳ ಪರಾಕ್ರಮಾನಲನು ೫೭ ಮರಳಿದವು ಕಾಲಿ ಕಾರಿದವರುಣ ವಾರಿಗಳ 
- ಅತ್ತಿದನೆ ಬಹಳ ಬಲದೊ 

ಹೊರಳುತಿರಲೆಲೆ ಪಾಪಿ ಸೈರಿಸ 
ಮೈಯಲಿ ನನ್ನು ಭಯ ರಾಯರ 

ಲರಿಯನಿನ್ನೇನೆನುತ ಫಲುಗುಣ 
ಮುತ್ತಯನು ತಾನೆನಿಸಿ ಹೂಡಿದ ಬಿಳಿಯ ತೇಜಿಗಳ 

ಸೆರಗಿನಲಿ ಬೀಸಿದನು ಕುಳ್ಳಿರಿಸಿದನು ರಥದೊಳಗೆ ೬೪ 
ತೆತ್ತಿಸಿದ ಹೊಂದಾಳ ಸಿಂಧದ 

- ಏನುಮಕುಮಾರ ಭವಣಿಯಿ 
ಸತ್ತಿಗೆಯ ಸಾಲಿನಲಿ ರಿಪುಕುಲ 

ದೇನು ನಿನಗೆಂದೆನಲು ಜಗದವ | 
ಮೃತ್ಯುವಾತನು ವೀರ ಗಂಗಾಸುತನು ನೋಡೆಂದ ೫೮ ಸಾನದಂದದಿ ಸಿಡಿಲು ಸುಳಿದುದು ಬಿರಿದುದೆನ್ನೊಡಲು 
- ಅಗಿವ ಹಾವಿನ ಹಳವಿಗೆಯ ಮಿಗೆ 

ಆನಲಾಷೆನೆ ನಿನ್ನ ಬಹಳ 
ನೆಗಹಿ ಮುಸುಕಿದ ಝಲ್ಲರಿಯ ಜೋ 

ಧ್ಯಾನವನು ಸಾಕೆನ್ನ ಕಳುಹು ಮ 
ಡಿಗಳ ತುಡುಕುವ ತಂಬಟಂಗಳ ಮೊರೆವ ಚಂಬಕದ 

ಹಾ ನಿಧಾನವ ಮಾಣು ಮಾಣಿನೆ ಪಾರ್ಥನಿಂತೆಂದ ೬೫ 
ನೆಗಹಿ ನಿಗುರುವ ಟೆಕ್ಕೆಯದ ಮದ 

- ಖೇಡನಾಗದಿರದುಭುತ ಧ್ವನಿ 
ವೊಗುವ ಕರಿಗಳ ಮಧ್ಯದಲಿ ತಾ 

ಮಾಡೆನಂಜದಿರಂಜದಿರು ಧೃತಿ 
ನಗದು ದುರಿಯೋಧನನು ಜೂಜಿನ ಜಾಣನವನೆಂದ ೫೯ ಮಾಡಿಕೊಂಡಿ ರಥವ ಜೋಡಿಸೆನು ಸಂತೈಸಿ 
ಅವನ ಬಲವಂಕದಲಿ ನಿಂದವ 

ಮೂಡಿಗೆಯ ಅಂಬುಗಿದು ತಿರುವಿಗೆ 
ನವನು ಭೂರಿಶ್ರವನು ಮತ್ಯಾ 

ಹೂಡಿದನು ಫಲುಗುಣನ ಕದನವ 

ನೋಡಲಮರಶ್ರೇಣಿ ವೇಳೆಸಿತ್ತು ಗಗನದಲಿ - 
ಭುವನಪತಿಯೆಡವಂಕದಲಿ ನಿಂದವ ಜಯದ್ರಥನು 

೬೬ 


೨೭೭ 


ವಿರಾಟ ಪರ್ವ 


ಏಳನೆಯ ಸಂಧಿ 


ಸೂ . ಕದನ ಚೌಪಟಮಲ್ಲ ಪರ ಬಲ 

ಮದನ ಮದಹರ ರುದ್ರನಹಿತರ 
ಸದೆದು ಮರಳಿಚಿದನು ವಿರಾಟನ ನಿಖಿಳಗೋಕುಲವ 


ಭಯವು ಭಾರವಿಸಿತ್ತು ಜನಮೇ 

ಹೊಕ್ಕು ತಾ ಬಳಿಸಲಿಸಿದೊಡೆ ಹಿಂ 
ಜಯ ಮಹೀಪತಿ ಕೇಳು ಕುರು ಸೇ 

ದಿಕ್ಕಿ ಕೊಂಬವರಾರು ಹವನ 
ನೆಯಲಿ ಭೀಷ್ಮ ದ್ರೋಣರರಿದರು ಪಾರ್ಥನೆಂಬುದನು ಸಿಕ್ಕಿದುರಗವ ಸೆಳೆವನಾವನು ಗರುಡ ತುಂಡದಲಿ 
ಜಯವುಜೋಡಿಸಲರಿಯದಿದು ಸಂ 

ಎಕ್ಕ ತುಳದಲಿ ವೈರಿ ಪಾರ್ಥನ 
ಶಯದ ಸುಳಿವುತಾತ ಶತವಿದು 

ನೊಕ್ಕಲಿಕ್ಕುವೆನರಸ ನಿನ್ನಿ 

ಚುಕ್ಕಿಗಳ ಚಾಪಲವ ಕೇಳದಿರೆಂದನಾ ಕರ್ಣ 
ಲಯದ ಬೀಜವು ಭೀಷ್ಮ ಚಿತ್ತವಿಸೆಂದನಾ ದ್ರೋಣ ೧ 

೭ 
ಸುರಿಸುತಿವೆ ಕಂಬನಿಗಳನು ಗಜ 

- ಎನಲು ಭುಗಿಲೆಂದನು ಕೃಪಾಚಾ 
ತುರಗಚಯವೊರೆಯುಗಿದಡಾಯುಧ 

ರ್ಯನು ಸುಯೋಧನ ಕೇಳು ರಾಧಾ 
ಮುರಿದು ಬಿದ್ದುದು ಬೀಸುತಿದೆ ಬಿರುಗಾಳಿ ಬಲ ಬೆದರೆ ತನಯನಿವ ಬೊಗುಳಿದೊಡೆ ನಿಶ್ಚಯವೆಂದು ನಂಬದಿರು 
ಹರಿವುತಿವೆ ತಾರಕಿಗಳಭ್ರದೊ 

ಅನುವರದೊಳರ್ಜುನನ ಗೆಲುವೊಡೆ 
ಇರುಣಮಯ ಜಲ ಧಾರೆಯಿದೆ ತರ 

ಯೆನಗೆ ನಿನಗೀತಂಗೆ ಕೆಲಬರಿ 
ತರದಲಿದೆ ಪಡಿಸೂರ್ಯಮಂಡಲವೆಂದನಾ ದೊಣ ೨ ಗನಿಮಿಪರಿಗಳವಲ್ಲ ಬಲ್ಲೆ ಪಾರ್ಥನಧಟುಗಳ 
ಇದೆ ಬಹಳ ಭೂಕಂಪವದುಭುತ 

ಮಾಡಿದನು ಹರನೊಡನೆ ಖಾಡಾ 
ವಿದೆ ದಿಶಾವಳಿ ಧೂಮಕೇತುಗ 

ಖಾಡಿಯನು ಸುರಪತಿಯ ತೋಟವ 
ಆದೆ ಪತಾಕಾಭಂಗವಿದೆ ವಿಪರೀತ ಪರಿವೇಷ 

ಬೇಡಿದೊಡೆ ಬೇಳಿದನು ವಸ್ಸಿಗೆ ರಾಜಸೂಯದಲಿ 
ಇದು ಸಮಾಹಿತವಲ್ಲ ರಾಜಾ 

ರೂಢಿಗುತ್ತರ ಕುರುಗಳರ್ಥವ 
ಭ್ಯುದಯಕರವೇ ಭೀಷ್ಮ ನಮ್ಮನು 

ಹೂಡಿಸಿದನರಮನೆಗೆ ದೈತ್ಯರ 
ಸದೆಯದಿಹನೇ ಸುರಪನಂದನನೆಂದನಾ ದ್ರೋಣ ೩ . ಬೀಡ ಬರಿಗೈದನು ಹಿರಣ್ಯಕಪುರ ನಿವಾಸಿಗಳ 
ಬಿರಿಯಲಬುಜಭವಾಂಡವಿದೆ ಕಪಿ 

ಬಾಗಿಸಿದ ಬಿಲ್ಲಿನಲಿ ರಾಯರ 
ವರನ ಕಳಕಳ ದೇವದತ್ತದ 

ಮೂಗಕೊಯ್ದನು ಮದುವೆಯಲಿ ನೀ 
ಧರಧುರದ ದೆಖ್ಯಾಭವಿದೆ ಗಾಂಡೀವದ ಬೊಬ್ಬೆಯಿದೆ 

ನೀಗಳೆದರುವೆ ಕೌರವೇಂದ್ರನನಂದು ಬಿಡಿಸಿದಲ 
ನರನ ನಿಷ್ಟುರ ಸಿಂಹ ರವವಿದೆ 

ಆ ಗರುವ ಸೈಂಧವನ ಮುಡಿಯ ವಿ 
ತುರಗ ದಳ್ಳುರಿ ಸಾರುತಿದೆ ಸಂ 

ಭಾಗಿಸಿದ ಭಟನಾರು ಪಾರ್ಥನ 
ಗರಕೆ ಸಾಹಸ ಮಲ್ಲ ಮೊಳಗಿದನೆಂದನಾ ದೊಣ ೪ ಲಾಗುವೇಗವನಾರು ಬಲ್ಲರು ಕರ್ಣ ಕೇಳೆಂದ 
ಬಲವ ಬೆದರಿಸಿ ಹಗೆಯ ಭುಜದ 

ಮರುಳ ಕಣ್ಣಿಗೆಕೊಡನ ತೋರದ 
ಗ್ಗಳಿಕೆಯನೆ ಕೊಂಡಾಡಿ ಸಾಮಿಯ 

ಲಿರದೆ ಸಾಸವೆ ನಿಮ್ಮ ಕಣ್ಣಿಗೆ 
ನಿಳಕೆಗಾಬಿರಿ ನಿಮ್ಮ ಪೈಕಕೆ ಖುಲ್ಲತನ ಸಹಜ 

ನರನು ದೊಡ್ಡಿತು ಉಳಿದ ವೀರರ ಕಣ್ಣಿ ತುಸು ಮಾತ್ರ 
ಫಲುಗುಣನೆಯಾಗಲಿ ಸುರೇಂದ್ರನೆ 

ಮರುಳು ಹಾರುವ ಗದ್ಯಪದ್ಯದ 
ನಿಲಲಿ ಭಾರ್ಗವ ರಾಮನಾಗಲಿ 

ಸರಸ ವಿದ್ಯಗಳಲ್ಲದೀ ಸಂ 
ಗೆಲಿದು ಕೊಡುವೆನು ನಿಮಿಷಕೆಂದನು ಖಾತಿಯಲಿ ಕರ್ಣ ೫ ಗರದ ಕರ್ಕಶ ವಿದ್ಯೆ ನಿಮಗೇಕೆಂದನಾ ಕರ್ಣ ೧೧ 
ನರನು ನರನೆಂದನವರತ ತಲೆ 

- ಹಣಿಗೆ ಮುಟ್ಟಿಯ ಬಡಿದು ದರ್ಭೆಯ 
ಬಿರಿಯೆ ಹೊಗಳುವಿರಾನಿರಲು ಸಂ . 

ಹಣಿದು ಬೆರಳಲಿ ಸೆಕ್ಕಿ ಧೋತ್ರದ 
ಗರಕೆ ತಲೆದೋರಿದೊಡೆ ತರಿವೆನು ಲೋಕಪಾಲಕರ ದಣಿಬವನು ನಿರಿವಿಡಿದು ಮಹಳದ ಮನೆಯ ಚೌಕದಲಿ 
ನರನ ತೆಗರಹಿರಿ ತತ್ತರೆ 

ಮಣಿಗೆ ಮಂಡಿಸಿ ಕುಳಿತುಂಬೌ 
ಪುರದೊಳಗೆ ಕರವನವರು ದು | 

ತಣದ ವಿದ್ಯವ ಬಲ್ಲಿರಲ್ಲದೆ 
ಶೃರಿತರೆರಡಿಟ್ಟಿಹಿರಿ ಖಳರು ನಿಮ್ಮೊಳೇನೆಂದ ! ರಣ ವಿಚಾರದ ವಿದ್ಯೆ ನಿಮಗೇಕೆಂದನಾ ಕರ್ಣ ೧೨ 


೨೭೮ 


ಮ ಹಾಭಾರತ 


ಇಂದು ಪಿತೃ ದಿನವಿಂದು ಸಂಕ್ರಮ 

ಆಳು ಮತ್ಸರದಧಿಕ ರೋಷದ 
ಗೊಂದು ಸೂರ್ಯಗ್ರಹಣ ಹರಿದಿನ 

ಮೇಲುನುಡಿಯಂಕುರಿಸೆ ಕುರು ಭೂ 
ವಿಂದು ಯಜ್ಞಾರಂಭ ದಿನ ವಡ್ಡಂತಿ ಲೇಸೆಂದು 

ಪಾಲನಿಬ್ಬರ ತೆಗದನುಚಿತೋಕ್ತಿಯಲಿ ಸಂತೈಸಿ 
ಬಂದು ನಾನಾ ಮುಖದ ದಾನಕೆ 

ಕಾಳಗಕೆ ತನ್ನ ವನೊಡನೆ ನಿ 
ತಂದ ವಸ್ತುವ ಬಾಚಿ ಹೊಳಿಸಿ 

ಮ್ಯಾಳುತನವನು ತೋರಿಯೊಳಗೊಳ 
ತಿಂದು ಕೊಬ್ಬಿದ ನಿಮಗೆ ಸುಭಟರ ಮಾತದೇಕೆಂದ ೧೩ ಗಾಳು ವಾಸಿಯ ತೋಟಬೇಡೆಂದರಸ ಮಾಣಿಸಿದ ೨೦ 
- ಬಲ್ಲಿರೆ ಕೌರವನ ಧನವನು 

ಬಂದು ಭೀಷ್ಟಂಗೆರಗಿ ಕೈ ಮುಗಿ 
ಹೊಳಿಸಲು ಮೃಷ್ಟಾನ್ನದಿಂದವೆ 

ದೆಂದನೀತನು ಪಾರ್ಥನಾದೊಡೆ 
ಡೊಳ್ಳ ಬೆಳಸಿಯ ರಾಜಗುರುತನದಿಂದ ಬೆರತಿಸಿರಿ 

ಹಿಂದಣಂತಿರೆ ನವೆಯಬೇಹುದು ವರುಷ ಹದಿಮೂರ 
ಬಿಲ್ಲ ವಿದ್ಯಾ ವಿಷಯ ರಿಪುಭಟ 

ಸಂದುದಿಲ್ಲಜ್ಞಾತ ವಾಸಕೆ 
ಮಲ್ಲರೊಡನೆಯ ಕದನವಿದು ಜಡ 

ಮುಂದೆ ದಿನವುಂಟೆನ್ನ ಲೆಕ್ಕ 
ರೆಲ್ಲರಿಗೆ ಸುಲಭವೆ ಜಪಾನುಷ್ಠಾನವಲ್ಲೆಂದ 

ಕ್ಕೆಂದು ಕುರುಪತಿ ನುಡಿಯೆ ನಗುತಿಂತೆಂದನಾ ಭೀಷ್ಮ ೨೧ 
ಕೇಳಿದಶ್ಚತ್ತಾವ ಕಿಡಿಗಳ 

- ಮಗನೆ ಕೇಳೀರೈದು ವರುಷಕೆ 
ನಾಲಿಗಳಲುಗುಳಿದನು ಕೇಳೆಲೆ 

ಮಿಗುವವೆರಡೇ ಮಾಸ ಮಾಸಾ 
ಖಳ ಸೂತನ ಮಗನೆ ಸುಭಟಾಂಗದಲಿ ಖರೆಯನಲ ದಿಗಳನವರನುಭವಿಸಿದರು ಹದಿಮೂರು ವತ್ಸರವ 
ಕೀಳು ಜಾತಿಗೆ ತಕ್ಕ ನುಡಿಗಳು 

ಮಿಗುವವಧಿ ಬುಧರಗಿಯೆ ನಿನ್ನಿನ 
ಮೇಳವಿಸಿದವ ಕುಲವ ನಾಲಗೆ 

ಹಗಲು ನಿನ್ನದು ಪಾಂಡುತನಯರು 
ಹೇಳಿತೆಂಬುದು ತಪ್ಪದಾಯಿತು ಕರ್ಣ ಕೇಳೆಂದ ೧೫ ಹೋಗುವಡಿಂದಿನ ದಿವಸವವರದು ಕಂದ ಕೇಳೆಂದ ೨೨ 
ನಗುವೆ ವಿಪ್ರರನಾವ ರಾಯರ 

- ಜಲಧಿ ಮೇರೆಯನೊಡೆದು ಹಾಯಲಿ 
ಮಗನು ಹೇಳಾ ದಾನ ಧರ್ಮಾ 

ನೆಲನನಿಳುಹಲಿ ದಿಗಿಭದಿನವು 
ದಿಗಳೊಳರ್ಧವನಾರು ಕೊಂಬರು ದ್ವಿಜರು ಹೊರಗಾಗಿ ಡಲಕೆ ಕಾಳಿಕೆಯಿಡಲಿ ನಡೆದಾಡಲಿ ಕುಲಾದ್ರಿಗಳು 
ಜಗವ ರಕ್ಷಿಸಲಾವು ಕೊಂಬೆವು 

ಅಳುಪಲರಿವನ ಸತ್ಯಭಾಷೆಗೆ . 
ಮಗುಳೆ ಕೊಡುವೆವು ಕ್ಷೇತ್ರ ವೈಶ್ಯಾ 

ಕಲಿ ಯುಧಿಷ್ಠಿರನೃಪತಿಯನ್ನಯ 
ದಿಗಳು ಕೊಡುವರು ತತ್ಪಗ್ರಹ ಯೋಗ್ಯವಲ್ಲೆಂದ ೧೬ ತಿಲಕನಲ್ಲಾ ಕಂದ ಕೌರವಯೆಂದನಾ ಭೀಷ್ಮ ೨೩ 
ಉಳಿದ ವರ್ಣತ್ರಯಕೆ ಬೆಸಕ್ಕೆ 

ಸಾಕದಂತಿರಲಿನ್ನು ಕಾಳಗ. 
ವಳತೆಯಲಿ ಶೂದ್ರನು ಕೃತಾರ್ಥನು 

ನೂಕಲರಿಯದು ಪಾರ್ಥ ಕೊಲುವೊಡೆ 
ತಿಳಿಯೆ ನೀನಾರಿದರೊಳಗೆ ಕೊಂಬವನೆ ಕೊಡುವವನೊ ಬೇಕು ಬೇಡೆಂಬವರ ಕಾಣಿವು ಹಲವು ಮಾತೇನು 
ಕುಲವಿಹೀನನ ತಂದು ಕೌರವ 

ಆ ಕುಮಾರರ ಕರೆಸಿ ಸಂಧಿಯ | 
ತಿಲಕ ಪತಿಕರಿಸಿದೊಡೆ ನಾಲಗೆ. 

[ ೧೭ ನಾಕೆವಾಳರ ಮುಂದೆ ಮಾಡಲು 
ಯುಲಿಯಲಾಯಿತು ಕರ್ಣ ನಿನ್ನಯ ಭವವ ನೆನೆಯೆಂದ ಲೋಕದಲಿ ನಿನಗಿಲ್ಲ ಸರಿ ಕುರುರಾಯ ಕೇಳೆಂದ ೨೪ 
ಪರರು ಪತಿಕರಿಸಿದೊಡೆ ಲಜ್ಜೆಗೆ. 

- ಕಂಡುದಳವಿ ವಿರೋಧಿಗೆಗೆಯು 
ಶಿರವ ನಸುಬಾಗುವರು ಗರುವರು 

ಕೊಂಡುದೇ ಬಲುಗೈದು ಮನ ಮುಂ 
ದುರುಳ ನೀ ದುರುದುಂಬಿತನದಲಿ ನಿನ್ನ ಹೊಗಳಿದೊಡೆ ಕೊಂಡು ಹೊಕ್ಕು ದು ಕಳನದಲ್ಲದೆ ಪಾಂಡು ಸುತರೊಡನೆ 
ಗರುವ ಮಾನ್ಯರು ಮೆಚ್ಚುವರೆ ಸಸಿ 

ಉಂಡು ಮೇಣುಟ್ರೋಲಿದು ಬದುಕುವ 
ನಿರು ಮಹಾತ್ಮರು ನಿನ್ನೊಡನೆ ಉ 

ಭಂಡತನವೆನಗಿಲ್ಲ ವೈರವ 
ಇರವ ಕೊಡುವರೆ ಗಳಹತನ ನಮ್ಮೊಡನೆ ಬೇಡೆಂದ ೧೮ ಕೊಂಡೆಸಗಬೇಕೆಂದು ಬಿನ್ನವಿಸಿದನು ಕುರುರಾಯ ೨೫ | 
ತೆಗೆದು ತ ಳಿಗೆ ಗಡಿತನಕ ನಾ 

ಮೇಲೆ ನೆಗಳುವ ಹದನನಿಲ್ಲಿಂ 
ಲಗೆಯ ಕೀಳೆನು ಮುನಿದು ತನ್ನೋ 

ಮೇಲೆ ನೀನೇ ಬಲ್ಲೆಯೆನುತ ವಿ 
ಲಗವ ತೆಗೆಸಲಿ ಕರವನು ನಿನಗೊಲಿದು ಪತಿಕರಿಸಿ ಶಾಲವತಿ ಬಿಸುಸುಯು ಕೌರವ ಕೆಟ್ಟನಕಟೆನುತ 
ಅಗಣಿತದ ಗರುವರನು ನಿಂದಿಸಿ | 

ಕಾಳಗವ ನಾವಾನುವೆವು ಪಶು 
ನಗುವೆ ನಿನ್ನನು ಕೊಲುವೆನೆಂದಾ 

ಜಾಲ ಸಹಿತಿಭಪುರಿಗೆ ನೀ ಕಿರಿ 
ತುಗಳ ದೇವನು ಸೆಳೆದನಶ್ವತ್ಥಾಮ ಖಂಡೆಯವ ೧೯ ದಾಳೊಡನೆ ನಡೆಯೆಂದು ಸೇನೆಯನೆರಡ ಮಾಡಿಸಿದ ೨೬ 


೨೭೯ 


ವಿರಾ 


3 ಪ ವ ೯ 


ಕೌರವೇಂದ್ರನ ಕೂಡೆ ಸೇನಾ 
ಭಾರವನು ಪರುಠವಿಸಿ ಕಳುಹಿದ 
ನಾರುಭಟೆಯಲಿ ಭೀಹ್ಮ ನಿಂದನು ಥಟ್ಟ ಮೇಳೆಸಿ 
ವೀರ ಕರ್ಣದೊಣಗೌತಮ 
ಭೂರಿಬಲ ಗುರುಸೂನು ಶಕುನಿ ಮ 
ಹಾರಥಾದಿಯ ಕೂಡಿಕೊಂಡನು ನರನ ಸಂಗರಕೆ ೨೭ 

ಇತ್ತಲಖಿಳ ಮಹಾರಥಾದಿಯ | 
ನೊಕ್ಕಲಿಕ್ಕಿ ಸುಯೋಧನನು ಪುರ 
- ದತ್ತ ಗೋಕುಲ ಸಹಿತ ಹಾಯನು ಪೂತು ವರುರೆನುತ 
ಮುತ್ತಯನು ಮಾಡಿದ ನಿಯೋಗದ 
ತತ್ತವಣಿ ಲೇಸಾಯು ಬೇಗ 
ಳುತ್ತರನೆ ಕೊಳೆಡದ ವಾಫೆಯನೆಂದನಾ ಪಾರ್ಥ ೨೮ 
- ತುರುಗಳನು ಮರಳಿಚುವದಿದು ನಮ 
ಗುರುವ ಕಾರವು ಮಿಕ ಕೆಲಸದ 
ಹೊರಿಗೆಯನು ನಿರ್ಣಿಸಿ ಬಳಿಕಿನಲಿವರ ಸಾಹಸವ 
ಅರಿದು ಕೊಂಬೆನು ಕೊಟ್ಟು ವಾಫೆಯ 
ನಿರಿತದೆಡೆಯಲಿ ಭೀತಿಗೊಳ್ಳದೆ 
ತರಿದು ತಿರುಗುವ ಲಾಗು ವೇಗವ ನೋಡುನೀನೆಂದ ೨೯ 
- ಎನಲು ಚಪ್ಪರಿಸಿದನು ತೇಜಿಗ 
ಅನಿಲ ಜವದಲಿ ನಿಗುರಿದವು ಮುಂ 
ಮೊನೆಯವರ ಮನ್ನಿಸದೆ ಬೆಂಬತ್ತಿದನು ಕೌರವನ 
ಜನಪ ಬಿಡು ಬಿಡು ತುರುಗಳನು ಫಲು . 
ಗುಣ ಕಣಾ ಬಂದವನು ಕುರುಕುಲ 
ವನ ದವಾನಳನರಿಯೆನುತಲುತ್ತರನು ಬೊಬ್ಬಿರಿದ ೯೦ 
- ಎಲೆಲೆ ನರ ಜಾರಿದನು ರಾಯನ | 
ಬಳಿಯ ಹತ್ತಿದನಡ್ಡ ಹಾಯ್ದತಿ 
ಬಲನ ತೆಗೆ ನಮ್ಮ ತಲೆನುತಾ ದೊಣಗೌತವರು 
ಪಿಳುಕ ಕೆನ್ನೆಗೆ ಸೇದಿ ಬೊಬ್ಬೆಯ 
ಕಳಕಳದಿಯಡಗಟ್ಟಿದರು ನಿ 
ಛಲವೊ ಫಲಗುಣ ಕಾದಿ ನೀನೊಟ್ಟೆ ಸಿ ಹೋಗೆನುತ ೩೧ 
- ನಗುತ ಫಲುಗುಣನೆರಡೆರಡು ಕೊ 
ಲುಗಳನವರವರಂಘ್ರಗೆಚ್ಚನು 
ತೆಗೆದು ಹಾಯ್ದನು ಮುಂದೆ ಕೌರವ ರಾಯ ಮೋಹರಕೆ 
ಹೊಗರೊಗುವ ಹೊಸ ಕಣಿಯ ದಡ್ಡಿಯ 
ಬಿಗಿದನೆಡಬಲನಿದಿರಿನಲಿ ಸೆಗ 
ಳಿಗೆಯ ಸಸಿಯಂತಾಯು ಕೌರವ ಸೇನೆ ನಿಮಿಷದಲಿ ೩೨ 
- ಬಿರಿದವಾನೆಗಳರ್ಜುನನ ಬಿಲು 
ದಿರುವಿನಬ್ಬರಕತಿರಥರ ಬಾ 
ಯೊರಳೆ ಹಾಯ್ದ ವು ವೀರ ಹನುಮನ ಗಾಢ ಗರ್ಜನೆಗೆ 
ಶಿರವೊಡೆದು ಸಿಡಿಯಿತು ಕಿರೀಟಿಯ 
ಪರಮ ಶಂಖ ಧ್ವನಿಗೆ ಕುರುಬಲ 

೩೩ 
ಹೊರಳಿಯೊಡೆದುದು ಹಾರಿ ಬಿದ್ದುದು ಹೆದರಿ ಹಮ್ಮೆ ಸಿ 


ಎಲೆಲೆ ನರನೋ ಸುಭಟ ಜೀವನ 
ದಳವುಳಿಗನೋ ದಿಟ್ಟ ರಾಯರ 
ದಳದ ದಾವಾನಲನೆ ಪಾರ್ಥನೆ ಕಾಲಭೈರವನೊ 
ಗೆಲುವರಾವೆಡೆ ಕರ್ಣ ಕೃಪ ಸೌ 
ಬಲ ಜಯದ್ರಥರೆಂಬವರ ಹೆಡ 
ತಲೆಗೆ ನಾಲಗೆಹೊಯಿತೆಂದುದುಕೂಡೆ ಕುರುಸೇನೆ ೩೪ 
- ಮರಳಿ ಹೊಡೆ ಹಿಂಡಾಕಳನು ಗೋ 
ವರನು ಬಿಡು ಹೆಡಗೈಯ ಕೋಮ್ ನ 
ಮೃ ರಸ ನಯದಪ್ಪಿದನು ತುರು ಸೆರೆವಿಡಿವರೇ ನೃಪರು 
ಕೊರಳ ಕಡಿತಕೆ ಹೊತ್ತ ಹಗೆವನ 
ಸರಳಿಗನುಗಳ ತೆರೆದಿರೆಂದ 
ಬೃರಿಸಿ ಕುರುಬಲ ಬಾಯಿಬಿಟ್ಟು ದು ರಾಯರಿದಿರಿನಲಿ ೩೫ 
- ಬೊಬ್ಬಿರಿದು ನರನೆಸಲು ಕಣಿಗಳು 
ಹಬ್ಬಿದವು ಹುರಿಗೊಂಡು ಹೂಣಿಗ 
ರೊಬ್ಬುಳಿಯ ಹರೆಗಡಿದು ಕರಿಗಳ ಹೊದರ ಮೆದಗೆಡಹಿ 
ತಬ್ಬ ನೊದೆದುರೆ ಬಳಿಕ ಗರಿ ಮೊರೆ 
ದಬ್ಬರಿಸಿ ಕಬ್ಬಕ್ಕಿ ಗಗನವ | 
ಹಬ್ಬಿದಂತಿರೆ ಮಸಗಿದವು ಫಲುಗುಣನ ಶರಜಾಲ ೩೬ 

ತುಡುಕಿ ಖಂಡವ ಕಚ್ಚಿ ಹಾರುವ 
ಗಿಡಗನಂತಿರೆ ಭಟರ ಗಂಟಲ 
ಕಡಿದು ಹಾಯ್ಕಂಬುಗಳ ಬಳಿಯಲಿ ಕೊಂದ ತಲೆಗಳಲಿ 
ಅಡಸಿದವು ನಿರಿನಿಟಿಲುಗರೆದಲು 
ವೊಡೆಯೆ ಥಟ್ಟು ಗಿದಾನೆಗಳ ನಡೆ 

೯೩೭ 
ಗೆಡಹಿದವು ಗರಿ ಸಹಿತ ಹಾಯ್ದ ವು ಹಯದಹೊಟ್ಟೆಯಲಿ 

ಕರುಳ ಬಾಯಲಿ ಕಾರಿ ಕಾಲಾ 
ಳೊರಳಿ ಕೆಡೆದುದು ಬೋಳೆಯಂಬುಗ 
ಛರಿಯೆ ಸಮ ಸೀಳಾಗಿ ಬಿದ್ದು ವು ಗಜದಹೋಳುಗಳು 
ಕೊರಳು ಹರಿದೊರೆವೆದ್ದ ರಕುತದ 
ಹೊರಳಿಗಳ ಹೊನಲಿನಲಿ ಮುಳುಗಿತು 
ತುರಗ ರಥದಳರಾಜಿಹೊಸಕುಮ್ಮರಿಯ ಹೋಲಿಸಿತು ೩೮ 
- ಹರಿಗೆ ಖಂಡಿಸಿ ಜೋಡುಸೀಸಕ 
ಜರಿದು ಬಲುದೊಳುಡಿದು ಗೋಣರೆ 
ಹರಿದು ನಿಟ್ಟೆಲು ಮುರಿದು ತೊಡೆಯರೊಗಡಿದು ತಲೆಯೊಡೆದು 
ನರ ಹರಿದು ಕರುಳೊಕ್ಕು ನೆಣನು 
ಬೃರಿಸಿ ಕಾಳಿಜ ಹಾಯ್ದು ನೆತ್ತರು 
ಸುರಿದು ಹರಿದೊಗಲಿನಲಿ ಹೊರಳಿತು ವೈರಿ ಪಾಯದಳ ೩೯ 

ಮುಂದೆ ಕವಿವಂಬುಗಳು ಸುಭಟರ 
ಕೊಂದು ಬಿದ್ದವು ಮತ್ತೆ ಬಳಿಯಲಿ 
ಬಂದವಕೆ ಗುರಿಯಿಲ್ಲ ಹೇಳುವೆನೇನನು ತವ 
ಒಂದು ಗುರಿಗೆರಡಂಬ ತೊಡಬೇ 
ಡೆಂದು ಪಾರ್ಥನ ಬೇಡಿಕೊಂಡವು 
ಸಂದ ಮಂತ್ರಾರ್ಸ್ತಗಳಲೆ ಜನಮೇಜಯ ಕ್ಷಿತಿಪ ೪೦ 


೨೮೦ ಮ ಹಾ ಭಾರತ 

ಸಂಧಿ 
- ಹಿಕ್ಕಿದವು ಹಯ ಬಲದ ಸುಭಟರ 

ಚೆಲ್ಲಿಹೋಯಿತು ಕೆಲಕೆ ಕೆಲಬರು 
ನೆಕ್ಕಿ ತೂರಿದವಾನೆಗಳ ಸಾ 

ಬಿಲ್ಲ ಬಿರುಕೋಲುಗಳ ಬಿಸುಟರು 
ಲಿಕ್ಕಿ ನಟ್ಟವು ಬಹಳ ರಕ್ತದ ಕಸರ ಕೈಗಳಲಿ 

ಗಲ್ಲೆಗೆಡೆದರು ಕೆಲರು ಪಾರ್ಥನಕೋಲತೋಪಿನಲಿ 
ಮುಕ್ಕಿದವು ಮಲೆತವರ ಮಾಂಸವ 

ಮೆಲ್ಲ ಮೆಲ್ಲನೆ ಸರಿವ ಕೌರವ 
ನಿಕ್ಕಿದವು ದ್ವಿಜಗಣಕೆ ಛತ್ರವ 

- ಮಲ್ಲನನು ಕಂಡುಟ್ಟಿದನು ತುರು 
ನಿಕ್ಕಿದವು ದಿಗುವಳೆಯದಲಿ ರಣಧೀರನಂಬುಗಳು ೪೧ ಗಳ ಹೊಗದಿರೆನುತ ಮೂದಲಿಸಿದನು ಕಲಿಪಾರ್ಥ ೪೭ 
- ಒಗೊಡೆಯದಕಿದ ಮಹೀಶರು 

ಕಾಯಲಾಪರೆ ಕರೆಯಿರಾ ಕ 
ಮುಗ್ಗಿದರು ಮುನ್ನಾಳ ಮೇಳದ 

ರ್ಣಾಯತಾಸ್ತರನಕಟ ಕೌರವ 
ಮೊಗ್ಗಿನಲಿ ಮುಂಕೊಂಡ) ಬಿರುದರು ಬಿಸುಟರೊಡಲುಗಳ ರಾಯ ಸಿಲುಕಿದನೆಲ್ಲಿ ಭೀಷ್ಮದ್ರೋಣಕೃಪರೆನುತ 
ನುಗುನುಸಿಯಾಯ್ತತಿರಥರು ಗಜ 

ಬಾಯ ಬಿಡೆ ಕುರುಸೇನೆ ಗುರು ಗಾಂ 
ಮೊಗರದ ಮೊನೆ ಮುರಿದು ಕಾಲನ 

ಗೇಯ ಶಕುನಿ ವಿಕರ್ಣ ಕೃಪ ರಾ 
ಸಗ್ಗಳೆಯ ಸೆಳೆದಂತೆ ಸುರಿದವು ರಕ್ತ ಧಾರೆಗಳು ೪೨ ಧೇಯ ಸೈಂಧವ ಚಿತ್ರಸೇನಾದಿಗಳು ಜೋಡಿಸಿತು ೪೮ 
- ಕಾಲದಲಿ ಪರಿಪಕ್ಷವಾದ ವಿ 

- ಇತ್ಯ ತುರುಗಳ ಬಿಸುಟು ರಾಯನ 
ಶಾಲಿತ ಸ್ಥಾವರದ ಜಂಗಮ 

ತೆಕ್ಕಿಗರು ತಲ್ಲಣಿಸಿ ಹಾಯ್ದರು 
ಜಾಲವನು ಕಾಲಾಗ್ನಿ ಕವಿಕವಿದಟ್ಟಿ ಸುಡುವಂತೆ 

ಹೊತ್ತಿದವು ಮುಸುಡುಗಳು ಸಂಗರ ವಿಜಯ ಗರ್ವಿತರ 
ಮೇಲುಮೇಲೋಡಗವಿನ ಬಾಣ 

ಸುತ್ತ ಗೋವರ ಸನ್ನೆ ಯಲಿ ಪುರ 
ಜ್ವಾಲೆಯಲಿ ಕುರುಸೈನ್ಯ ಕಾನನ 

ದತ್ತ ಮುಂದಾದವು ಪಶುವ್ರಜ 
ಮಾಲೆಯನು ಕಲಿಪಾರ್ಥ ಪಾವಕನುರುಹಿದನು ಮುಳಿದು ವುತ್ತರನು ಮುಳುಗಿದನು ಪರಿತೋಷಪ್ರವಾಹದಲಿ ೪೯ 
- ಯಾವ ಬಿಲ್ಲಾಳಾವ ಲಾಘವ 

ಬಿಗಿದ ಕೆಚ್ಚಲ ತೊರೆದೂಗುವ ಹಾ 
ದಾವ ಗಾಡಿಕೆ ಯಾವ ಚಳಕವ 

ಲುಗಳ ಮಿಗೆ ಸೂಳೆದ್ದ ಬಾಲವ 
ದಾವ ಶರ ಸಂಧಾನವಾವ ವಿಹಾರವಾವ ಪರಿ 

ಮೊಗ ನೆಗಹಿ ದೆಸೆದೆಸೆಯ ನೋಡುತ ಬೆಚ್ಚಿ ಬಿರುವರಿವ 
ರಾವಣನೊಳಿಂದ್ರಾರಿ ರಾಘವ 

ಅಗಿದು ಸರಳಿಸಿ ನಿಲುವ ಹೊಸಬರ 
ದೇವ ಲಕ್ಷಣರಲ್ಲಿ ಕಾಣಿನಿ 

ಸೊಗಡಿಗಪ್ಪಳಿಸುತ್ತ ಗೋವರು 
ದಾವ ಧನು ಶಗವಿದ್ಯೆ ಮತ್ತು ಭಾಷೆಂದನಾ ಹನುಮ ೪೪ ತೆಗೆದ ಪಥದಲಿ ತೆಕ್ಕೆವರಿದವು ಹಿಂಡು ಹಿಂಡಿನಲಿ ೫೦ 
ಕಾಣಬಾರದು ಬಿಡುವ ಹೂಡುವ 

- ಕೆಲವು ಕಡೆಗಂದಿಗಳು ಬಾಲದ 
ಕೇಣವನು ಪರಮಾಣು ಪುಂಜವ 

ಬಳಿಗೆ ಹೋಗಿಟ್ಟಡಿಗಡಿಗೆ ಮನ 
ಕಾಣವೇ ಕಣ್ಣುಗಳು ನಮ್ಮವು ಮರ್ತ್ಯರಾಲಿಗಳೆ 

ನಲಿದು ಮೋರೆಯನೆತ್ತಿ ಸುಕ್ಕಿಸಿ ಮತ್ತೆ ಹರಿ ಹರಿದು 
ಜಾಣಪಣವಿದು ಶಿವ ಸುದರ್ಶನ 

ಮಲೆತು ಕಾಲಲಿ ನೆಲನ ಕೆರೆದ 
ಪ್ರಾಣಿಗಳಿಗಹುದಮರಪತಿ ಪದ , 

ವೃಳಿಸಿ ಮತ್ತೊಂದಿದಿರುವರೆ ಬಲು 
ದಾಣಿ ಹುಸಿಯಲ್ಲೆನುತ ಬೆರಗಾಯಿತ್ತು ಸುರಕಟಕ ೪೫ ಸಲಗನೀಡಿರಿದಾಡುತಿರ್ದುದು ಹಿಂಡು ಹಿಂಡಿನಲಿ ೫೧ 
ಏರುವಡೆದರು ಕೆಲರು ಕೆಲರಸು 

ತಿರುಗಿ ಕೆಂದೂಳಿಡುತ ತುರುಗಳು 
ಸೂರೆಯೋದುದು ಮತ್ತೆ ಕೆಲರೆದೆ | 

ಪುರಕೆ ಹಾಯವು ನಲವು ಮಿಗಲು 
ಡೋರುಗಳ ಪೂರಾಯ ಗಾಯದಲುಪುರ ತೆಗೆಬಗೆಯ ತರ ಕಿರೀಟಗಳಾಂತುಕೊಂಡರು ಮತ್ತೆ ಕಾಳಗವ 
ಕಾರಿದರು ರಕ್ತವನು ಸಗ್ಗಕೆ 

ಅರಸು ಮೋಹರ ಮುರಿದು ಹರಿಬವ 
ಗೂರು ಮಾರಾಡಿದರು ತಲೆಗಳ 

ಮರಳಿಚುವ ಮಿಡುಕುಳ ವೀರರ 
ಹೇರಿದರು ಹರಣವನುವೊಟ್ಟಿಗೆ ಕಾಲನರಮನೆಗೆ ೪೬ ಧುರಕೆ ಬರಹೇಳೆನುತ ಬಾಣವ ತೂಗಿದನು ಪಾರ್ಥ ೫೨ 


ಏ ರ 


ಟ ಪ ವ ೯ 


ಎಂಟನೆಯ ಸಂಧಿ 


ಸೂ . ರಾಯ ರಿಪುಬಲಜಲಧಿ ವಡಬನ 

ಜೇಯನರ್ಜುನವಖಿಳ ಕೌರವ 
ರಾಯ ದಳವನು ಜಯಿಸಿದನು ಸಮ್ಮೋಹನಾಸ್ತ್ರದಲ್ಲಿ 


ಮರಳಿದವು ತುರು ಮಾರಿಗೌತಣ 

ಸುರಪನಡವಿಯ ಚುಚ್ಚಿದೊಡೆ ಸುರ 
ಮರಳಿ ಹೇಳಿತು ಹಸಿದ ಹೆಬ್ಬುಲಿ 

ರರಮನೆಯು ಗಾಯಕರ ಗೆಲಿದೊಡೆ 
ಮೊರೆಯ ದನಿದೋರಿದವು ಹುಲು ಮೃಗವೇನನುಸುರುವೆನು ಜರಡು ತಂತ್ರದ ಮಾನನೆಕ್ಕೊಡೆ ರಾಯ ಕಟಕದಲಿ 
ಧರಣಿಪನ ಹಿಂದಿಕ್ಕಿ ಸೌಬಲ 

ಗೊರವನೊಳು ಕಾದಿದೊಡೆ ಹೆಂಗುಸ 
ದುರುಳ ದುಶ್ಯಾಸನ ಜಯದ್ರಥ 

ನಿರುಳು ಕದ್ದೋಡಿದೊಡೆ ದಿಟ 
ರುರುಬಿದರು ತರುಬಿದರು ಪರಬಲ ಕಾಲಭೈರವನ ೧ ನೀ ಧುರಕೆ ಧೀರನೆ ಪಾರ್ಥ ಫಡಯೆನುತೆಚ್ಚರತಿರಥರು ೭ 
ಹತ್ತು ಸಾವಿರ ರಥ ಸಹಿತ ಭಟ 

ಭಂಡರುಲಿದೊಡೆ ಗರುವರದ ಮಾ 
ರೊ ಕವಿದರು ಲಗ್ಗೆವರೆಯಲಿ 

ಕೊಂಡು ನುಡಿವರೆ ಸಾಕಿದೇತಕೆ 
ಬಿತ್ತರಿಸಿ ಬೈ ಬೈದು ಸಾರುವ ಗೌರುಗಹಳೆಗಳ 

ದಿಂಡುದರಿವೆನು ನಿಮಿಷ ಸೈರಿಸಿ ನಿಂದು ಕಾದುವೊಡೆ 
ಸತ್ತಿಗೆಯ ಸಾಲುಗಳೊಳಂಬರ 

ಕೊಂಡ ಹಜ್ಜೆಗೆ ಹಂಗಿಗರು ವಿಗೆ 
ಕೆತ್ತುದೆನೆ ಕುಲಶೈಲನಿಚಯದ 

ಗಂಡುಗೆಡದಿರಿ ನಿಮ್ಮ ಬಗೆಗಳ 
ನೆತ್ತಿ ಬರಿಯಲು ಮೊಳಗಿದವು ನಿಸ್ವಾಳಕೋಟಿಗಳು ೨ . ಕಂಡು ಬಲ್ಲೆನೆನುತ್ತ ಫಲುಗುಣನೆಚ್ಚನತಿ ರಥರ 
- ಚಂಬಕನ ಹರೆ ಡಕ್ಕೆ ಡಮರುಗ 

ಗುರುಸುತನ ಬಳಿ ರಥವನ್ನು ಸಾ 
ಬೊಂಬುಳಿಯು ಗೋಮುಖದ ರೌಡೆಯ 

ವಿರವ ಕೊಂದನು ಕರ್ಣನೊಡನೆಯ 
ಕೊಂಬು ಕಹಳೆಯ ರಾಯ ಗಿಡಿಮಿಡಿ ಪಟಹ ಡಿಂಡಿವದ ವರಮಹಾರಥರೆಂಟು ಸಾವಿರವನು ರಣಾಗ್ರದಲಿ 
ತಂಬಟದ ನಿನ್ನಾಳವಂಬರ 

ಗುರು ನದೀಜರ ಬಳಿ ರಥವ ಸಾ 
ತುಂಬಿದುದು ನೆಲ ಕುಸಿಯೆ ಬಲವಾ 

ವಿರವ ಕೃಪ ಸೈಂಧವ ಸುಯೋಧನ 
ಡಂಬರದಲರ್ಜುನನ ಮುಸುಕಿತು ದೊರೆಯ ಸನ್ನೆಯಲಿ ೩ ರರಸು ಥಟ್ಟಿನ ರಥವ ಮುರಿದನು ಹತ್ತು ಸಾವಿರವ ೯ 
- ಮರಳಿದವು ತುರುವೆಂಬ ಗರ್ವದ 

ತುರಗ ದಳವೆಂಬತ್ತು ಸಾವಿರ 
ಗಿರಿಗೆ ಕೊ ಕುಲಿಶವನು ಸೇನೆಯ 

ಕರಿಘಟೆಯನೈವತ್ತು ಸಾವಿರ 
ನೊರೆಸಿದುವಜಲಧಿಗಿದೆ ಕೋ ವಾಡಬಾನಲನ ವರರಥವ ಹುಡಿಮಾಡಿದನು ಹನ್ನೆರಡು ಸ- ವಿರವ 
ಅರಸನಲುಕಿದನೆಂಬ ಜಯದು 

ಧುರಕೆ ವೆಗ ಳವಾದ ರಥಿಕರ 
ಬೃರದ ಬೆಳೆಸಿರಿಗಿದೆ ನಿದಾಘದ 

ಶಿರವ ತರಿದನು ಮೂರುಕೋಟಿಯ 
ಬಿರುಬಿಸಿಲು ಕೊಳ್ಳೆಂದು ಕೈಗೊಂಡೆಚ್ಚರತಿರಥರು ೪ , ನರಸು ಕಾಲಾಳುಗಳ ಗಣನೆಯನರಿಯೆ ನಾನೆಂದ ೧೦ 
- ಮೊಗಕೆ ಹರಿಗೆಯನೊಡ್ಡಿ ಕಾಲಾ 

ಸವಗ ಸೀಳಿತು ಕೃಪನ ಭೀಷ್ಮನ 
ಳಗಿದು ಕವಿದುದು ಸರಳ ಪರಿಯಲಿ 

ಕವಚ ಹರಿದುದು ದೊಣನೋಂದನು 
ಬಿಗಿದ ಬಲ್ಲಾಳ್ಕಿತುರವಣಿಸಿದರು ಸಬಳಿಗರು 

ರವಿಯ ಮಗ ಮಸೆಗಂಡನಶ್ವತ್ಥಾಮ ಮೈಮರೆದ 
ಉಗಿದಡಾಯುಧದಲಿರಿದರು ಭಾ 

ಅವನಿಪತಿಗೇರಾಯ್ತು ಸಲೆ ಸೈಂ 
ಪೆಗಳ ರಾವರು ಕೆಂಗರಿಯ ಕೊ 

ಧವ ಶಕುನಿ ದುಶ್ಯಾಸನಾದಿಗ 
ಲುಗಳ ಹೆಮ್ಮಳೆಗರೆದು ಕವಿದರು ಜೋದರುರವಣಿಸಿ ೫ . ಇವಯವದಲಂಬುಗಳನಾಯ್ಕ ರು ತೋದ ರಕುತದಲಿ ೧೧ 
ಅರರೆ ರಾವುತು ರಾವುತೆಂಬ 

ಕಡಿವಡೆದುದಾ ಚೂಣಿಬಲ ಬೆಂ 
ಬೃರಣಿ ಮಸಗಿದುದೊಂದು ದೆಸೆಯಲಿ 

ಗೊಡದ ನಾಯಕರಾಂತು ತಮಗಿ 
ಸರಿಸ ಸಬಳಿಗ ಪೂತು ಪಾಯಕುಯೆಂಬ ಕಳಕಳಿಕೆ 

ನೋಡಲುಗಳ ಮೇಲಾಶೆಯೇಕಿನ್ನೆನುತ ಮಿಗೆ ಮಸಗಿ 
ಧಿರುರೆ ಸಾರಥಿ ಹಳು ಹಳೆಂಬ 

ಸೆಡೆದು ಸೊಪ್ಪಾದಖಿಳ ಸುಭಟರ 
ಬೃರಣಿ ಮಸಗಿದುದೊಂದು ಕಡೆಯಲಿ 
ಕರಿಘಟೆಯ ಕಡುಹೋಂದು ಕಡೆಯಲಿ ಮುಸುಕಿತರ್ಜುನನ ೬ 

ಗಡಣವನು ಮೇಳೆಸಿ ಮಗುಳವ 
ಗಡಿಸಿ ನೂಕಿತು ಸೇನೆ ಭೀಷ್ಮದ್ರೋಣರಾಜ್ಞೆಯಲಿ ೧೨ 


೨೮೨ ಮ ಹಾ ಧಾರೆ ! 

[ ಸಂಧಿ 
ಖತಿಯಲಶ್ವತ್ಥಾಮನೀ ರವಿ 

ಪೂತುರೇ ಬಿಲುಗಾರ ಮರುರೇ 
ಸುತನ ಜರೆದನು ಗಾಯವಡೆದೆ 

ಸೂತ ನಂದನ ಬಾಣ ರಚನಾ 
ಪ್ರತಿಭಟನ ಭಾರವಣಿ ಲೇಸೇ ಕರ್ಣ ನೀನರಿ 

ನೂತನದ ಬಿಲುವಿದ್ಯೆ ಭಾರ್ಗವ ಸಂಪ್ರದಾಯವಲ 
ಅತಿಬಲನು ನೀನಹಿತ ಬಲವನ 

ಆತುಕೊಳ್ಳಿ . ನಮ್ಮ ಬಲುಮೆಗ. 
ಹುತವಹನು ನೀನಿರಲು ಕುರು ಭೂ 

ಜೇತರತಿಶಯವೆನುತ ಸರಳಿನ 
ಪತಿಯ ಬಲ ನುಗ್ತಾಯಲಾ ನಿಷ್ಕರುಣಿ ನೀನೆಂದ ೧೩ ಸೇತುವನು ಕಟ್ಟಿದನು ಗಗನಾಂಗಣಕೆ ಕಲಿಪಾರ್ಥ ೨೦ | 
ಭಟನು ನಾನಿರಲುಭಯ ರಾಯರ 

- ಮೇಲುಗೈಯನೆ ಬಿರುದರೊಳು ಬಿ 
ಕಟಕದೊಳಗಿನ್ನಾವನೆಂದು 

ಲ್ಯಾಳು ನೀನಹೆ ಚಾಪ ವಿದ್ಯಾ 
ಬೃಟೆಯ ನುಡಿಗಳ ನುಡಿದು ಬಾಚಿದೆ ಕೌರವನ ಧನವ ಭಾಳನೇತ್ರನ ಗರುಡಿಯಲ್ಲಾ ಕಲಿತ ಮನೆ ನಿನಗೆ 
ಭಟನು ಫಲುಗುಣನಹನು ತೋರಾ 

ಕೋಲು ನಮ್ಮ ವು ಕೆಲವು ಸಮಸ್ಯೆ 
ಪಟುತನವನೆಲೆಯಪಜಯ ಸ್ತ್ರೀ 

ಯಾಳೆ ನಿಮಗಾವೆನುತನೋಟಕ 
ವಿಟನೆ ವಿಹ್ವಲನಾದೆಯೆಂದನುದೊಣಸುತ ನಗುತ ೧೪ ರಾಲಿ ಝಂಡೆ ಕರ್ಣ ತುಳುಕಿದನಂಚಿನಂಬುಧಿಯ 
ಆಗಲೇರಿಸಿ ನುಡಿದ ನುಡಿ ತಾ 

- ಅಹಹ ಫಲುಗುಣ ನೋಡಲಮ್ಮೆನು 
ನೀಗಳೇನಾಯಿತ್ತು ನುಡಿಗಳ 

ಬಹಳ ಬಾಣಾದೈತವಾದುದು 
ತಾಗನರಿಯದೆ ತರಿಚುಗೆಡೆವರೆ ಗರುವರಾದವರು 

ಮಹಿ ಮಹಾದೇವೆನುತ ಸಾರಥಿ ಮುಚ್ಚಿದನು ಮುಖವ 
ಈಗಳಾವ್ ಹಾರುವರು ಕೃತ್ರಿಯ 

ರಹವ ಮಾಡದಿರೆಲವೊ ತನಗಿದು 
ನಾಗಿ ನೀನರ್ಜುನನ ತುರುಗಳ 

ಗಹನವೇ ನೋಡೆನುತ ನರನತಿ 
ಬೇಗ ಮರಳಿಚಿ ತಂದುತೋರದೆ ಮಾಣಿ ದಿಟವೆಂದ ೧೫ ಸಹಸದಲಿ ಕೆದರಿದನು ಕರ್ಣನ ಬಾಣ ಪಂಜರವ ೨೨ 
ಎಲವೊ ಗರುಡಿಯ ಕಟ್ಟಿ ಸಾಮವ 

- ವೀರನಾ ಬನದ ರಾಜ ಕು 
ಕಲಿಸಿ ಬಳಿಕಾ ಕೋಲ ಮಕ್ಕಳ 

ಮಾರನಲ್ಲಾ ಕೌರವನ ಬಡಿ 
ಬಲದಿ ಬದುರ್ಕು ಕೃಪಣ ವೃತ್ತಿಯ ನಿಮ್ಮ ಕೂಡೆಮಗೆ ಹೋರಿಯಲ್ಲಾ ತಿರಿದಿರೆ ದಿಟವೇಕಚಕ್ರದಲಿ 
ಕಲಹವೇತಕೆ ಕಾಣ ಬಹುದೆಂ 

ನಾರಿಯರ ನಾಟಕದ ಚೋಹವ 
ದಲಘು ಭುಜಬಲ ಭಾನುಸುತ ಕಡು 

ನಾರು ತೆಗೆದರು ಪಾರ್ಥ ನಿನಗೀ 
ಮುಳಿದು ಫಡ ಫಡ ಪಾರ್ಥ ಮೈದೋರೆನುತ ಮಾರಾಂತ ಶೌರಿಯದ 'ರಿಯೆಂತೆನುತ ತೆಗೆದೆಚ್ಚನಾ ಕರ್ಣ ೨೩ | 
ಇತ್ತಲಿತ್ತಲು ಪಾರ್ಥ ನಿಲು ನಿಲು 

- ಬಲುಗಡಿಯನಹ ಬೇಟೆಗಾರರ 
ಮುತ್ತಯನ ಹಾರುವರನಂಜಿಸಿ 

ಬಳಗವುಳ್ಳವನಹೆ ವಿರೋಧಿಯ 
ಹೊತ್ತುಗಳೆದೊಡೆ ಹೋಹುದೇ ಕೈದೋರುಮೈದೋರು ದಳಕೆ ನೀನೊಡುಳ್ಳ ಭಟನಹ ಸ್ವಾಮಿ ಕಾರ್ಯದಲಿ 
ತೆಗರ ಕರೆ ನಿನ್ನ ಬೇರನು 

ತಲೆಯ ತರುವವನಹೆ ಕುಭಾಷೆಗೆ . 
ಕಿತ್ತು ಕಡಲೊಳು ತೊಳೆವ ರಿಪುಭಟ 

ಮುಳಿವವರು ನಾವಲ್ಲ ಸೈರಿಸು 
ಮೃತ್ಯುವರಿಯಾ ಕರ್ಣನೆನುತಿದಿರಾಗಿ ನಡೆತಂದ ೧೭ ಬಳಿಕೆನುತ ಕಲಿಪಾರ್ಥ ಸುರಿದನು ಸರಳ ಸರಿವಳೆಯ ೨೪ 
ಉಂಟು ನೀನಾಹವದೊಳಗೆ ಗೆಲ 

- ಅದ್ದನೋ ಬಾಣಾಂಬುಧಿಯಲೊಡೆ 
ಲೆಂಟೆದೆಯಲ್ಲಾ ನಿನ್ನ ಹೋಲುವ 

ಬಿದ್ದನೋ ವಿತಳದಲಿ ಮೇಳ್ಧಿ 
ರುಂಟೆ ವೀರರು ಕೌರವೇಂದ್ರನ ಬಹಳ ಕಟಕದಲಿ 

ಕದ್ದನೋ ಕೈವಾರವೇತಕೆ ಕಾಣಿನಿನಸುತನ 
ಟೆಂಟಣಿಸದಿದಿರಾಗು ನಿನ್ನಯ 

ತಿದ್ದಿ ತಾತನ ದೆಸೆ ನದೀಸುತ 
ಸುಂಟಿಗೆಯನಿತ್ತ ಖಿಳ ಭೂತದ 

ನಿದ್ದನಾದೊಡೆ ಕೌರವೇಂದ್ರನ 
ನಂಟನರ್ಜುನನೆನಿಸಿಕೊಂಬೆನು ಕರ್ಣ ಕೇಳೆಂದ ೧೮ ಹೊದ್ದ ಹೇಳೆಂದೆದರುತಿರ್ದುದು ಕೂಡೆ ಕುರುಸೇನೆ ೨೫ 
ಚಕಿತ ಚಾಪರು ಗಾಢ ಬದ್ದ 

ಇಡಿದ ಮೋಡದ ಮುತ್ತಿಗೆಯ ಮೇ 
ಭುಕುಟಿ ಭೀಷಣಮುಖರು ರೋಶ 

ಲೊಡೆದು ಮೂಡುವ ರವಿಯವೋಲ್ ನೆರೆ 
ಪ್ರಕಟ ಪಾವಕ ವಿಸ್ಸು ಲಿಂಗರು ಹೊಕ್ಕು ಸಮತಳಿಸಿ ಕಡಿದು ಶರ ಪಂಜರವ ಮುಸುಕಿದನರ್ಜುನನ ರಥವ 
ವಿಕಟ ಶೌರ್ಯೋತ್ಕಟ ಮಹಾ ನಾ 

ನಡುಗಿದನು ವೈರಾಟ ಹಲ್ವಡಿ 

ಗಡಿಗೆ ನೊಂದವು ಹನುಮನಂಬರ ( ನಿಮಿಷದಲಿ ೨೬ 
ಯಕರು ನಿಷ್ಟುರ ಸಿಂಹ ಗರ್ಜನೆ 
ವಿಕಳಿತಾಚಲ ಸನ್ನಿವೇಶರು ಹೊತ್ತು ತರುಬಿದರು ೧೯ ವೊಡೆಯೆ ಬೊಬ್ಬಿರಿದನು ಮಹಾದ್ಭುತವಾಯ್ತು 


೨೮೩ 


ವಿ ಲಾ ಓಟ ಪರ್ವ 


| ೩೫ 


ವಿತಯ ಲಂಪಟತನದಲಾವ್ ನಿ 
ಸೋಲವಾಯಿತು ಕರ್ಣಗೆಂಬರ 
ನಾಲಗೆಯ ಕೊಯ್ಯಲಿ ಬಿಡು ಬಿ 

ರ್ಮಿಸಿದೆವತ್ಥಾಮನನು ನ 
ಲಾಳು ರಾಯನ ಪಟ್ಟದಾನೆ ವಿರೋಧಿ ಭೂಪತಿಯು ಮೈ ಸೆವ ಮೋಹದ ಕಂದನೈಯೆಲೆಪಾರ್ಥ ನೀನೆನಗೆ. 

ಎಸುಗೆಗಾರರದಾರಿಗೀ ಶರ 
- ಭಾಳದಕ್ಕರ ತೊಡೆಯಿತೋ ತೆಗೆ . 
ಕಾಳಗವನೆಂದಖಿಳ ಕುರುಬಲ 

[ ೨೭ 

ವಿಸರ ಸಂಭವಿಸುವುದಿದಾರಿಗೆ 
ಜಾಲ ಬೊಬ್ಬಿಡೆ ಕರ್ಣ ಮೆರೆದನು ಬಿಲ್ಲ ಬಲುಮೆಯಲಿ . ವಿಷಮ ವೀರನ ಕೈಯ ಚಳಕವಿದೆಂದನಾ ದ್ರೋಣ ೩೪ 
- ಅರಭಟನ ಶರಜಾಲವನು ಸಂ 

* ಎನುತ ಸುರಿದನು ಸರಳ ಸಾರವ 
ಹರಿಸಿದನು ನಿಮಿಷದಲಿ ಫಲುಗುಣ 

ನನಲ ಗರ್ಭದ ಬಾಯ ಧಾರೆಗ . 
ನೆರಡು ಶರದಲಿ ಸಾರಥಿಯನ್ನೆದಂಬಿನಲಿ ಹಯವ 

ಇನಿಲ ಗರ್ಭದ ಗರಿಗಳಶನಿಯು ಗರ್ಭ ಮಿಂಟೆಗಳ 
ಶರ ಚತುಷ್ಟಯದಿಂದ ಕರ್ಣನ 

ಮೊನೆಯ ಬಂಬಲುಗಿಡಿಯ ಹೊರಗಿನ 
ಕರದ ಬಿಲ್ಲನು ಕಡಿಯೆ ಭದ್ರೂ 

ತನಿಹೊಗೆಯ ಹೊದರುಗಳ ಪುಂಖ 
ಇರುಷ ಭಂಗಿತನಾಗಿ ಮುರಿದನು ಮೌನದಲಿ ಕರ್ಣ - ೮ . ಧ್ವನಿಯ ದಟ್ಟಣಿ ವಿಗಲು ಕವಿದವು ದ್ರೋಣನಂಬುಗಳು | 
ಓಟವೇ ಅಪಜಯದ ಬೊಡ್ಡಿಯ 

ದೇವ ಭಾರದ್ವಾಜ ಬಲು ವಿ . 
- ಬೇಟವೇ ಬೆಸಗೊಳ್ಳಿರೆ ಒಳ 

ದ್ಯಾ ವಿಷಯ ನವರುದ್ರ ಘನ ಶ 
ತೋಟಿಗೊತ್ತಾಳಹುದು ನಾಲಗೆಯಾಗಳೇನಾಯ್ತು 

ಸ್ವಾವಳಿ ನಿರ್ಮಾಣ ನೂತನ ಕಮಲಭವಯೆನುತ 
ಆಟವಿಕ ಭೂಪತಿಯ ಕೀರ್ತಿಯ 

ಕೋವಿದನ ಶರತಿವಿರವನು ಗಾಂ 
ಕೂಟಣಿಗರೊಗ್ಗಾಯ್ತು ತೆಗೆ ಮರು 

ಡೀವಿಯಗಣಿತ ಬಾಣ ಭಾನು ಕ 
ಳಾಟವಿನ್ನೇಕೆನುತ ಪಾರ್ಥನ ತಾಗಿದನುದ್ರೋಣ ೨೯ ರಾವಳಿಯಲಪಹರಿಸಿದನು ಸುರರಾಜಸುತ ನಗುತ ೩೬ 
ಇದಿರುಗೊಳ್ಳೆ ಪಾರ್ಥ ವಿಪ್ರರಿ 

* ಪಿಳುಕನೀದು ಗಗನವಂಬಿನ 
ಗದಟುತನವೆಲ್ಲಿಯದು ಕರ್ಣನ 

ಜಲಧಿ ಜರಿದುದೊ ಪಾರ್ಥನೆಂಬ 
ಸದೆಬಡಿದ ಸಾಹಸಕೆ ಹಿಗ್ಗದಿರೆಮ್ಮ ಕೈಗುಣವ 

ಗಳ ವಿರಿಂಚನ ಬಾಣ ಸೃಷ್ಟಿಯೊ ಬಲ್ಲನಾವವನು 
ಕದನದಲಿ ನೀ ನೋಡು ಕೈ ಸಾ 

ಇಳೆಯ ಮರ್ತ್ಯರು ಶಿವ ಶಿವಾ ತೆಗೆ 
ರಿದವು ಗಡ ಕಾಮಾರಿ ಹಿಡಿವ 

ಫಲುಗುಣಗೆ ಸರಿಯೆಂಬವರ ಬಾಯ್ 
ಗ್ಗದ ಶರಾವಳಿಯದರ ಪರಿಯೆಂತಮಗೆತೋರೆಂದ ೩೦ ಹುಳಿವುದೋ ಗುಣಕ್ಕೆ ಮತ್ಸರವೆಂದುದಮರಗಣ ೩೭ 
- ಇದಿರುಗೊಂಡೆನು ವಂದಿಸಿದೆನೆ 

ಆ ಬಳಿಕ ಪಾರ್ಥನ ಬಾಣದಲಿ ಬಸ 
ಮುದಯ ನಿಮ್ಮದು ನಿಮ್ಮ ಕೃಪೆಯಲಿ 

ವಳಿಯ ಸಾರಥಿ ಮೆಲ್ಲ ಮೆಲ್ಲನೆ 
ವಿದಿತವೆನಗೀ ವಿದ್ಯೆ ನೀವ್ ಕಾಮಾರಿ ಮುರವೈರಿ 

ತೊಲಗಿಸಿದನಾ ರಥವನಿತ್ತಲು ಕರ್ಣನೀಕಿಸಿದ 
ಹೃದಯ ನಿಮ್ಮದು ಕಾಳಗಕೆ ನಿ 

ಎಲೆಲೆ ಕಟಕಾಚಾರ್ಯ ಗೆಲಿದನು 
ಮೈ ದಿರೊಳಾಳೆ ತಾನು ಕರುಣಾ 

ಫಲುಗುಣನನಿನ್ನೇನುಕೌರವ 
ಸ್ಪದರು ನೀವೆಂದೆಚ್ಚನರ್ಜುನನವರ ಸಿರಿಪದಕೆ - ೩೧ ಬಲದ ಹಗೆ ಹರಿವಾಯು ರಾಜಾಭ್ಯುದಯವಿನ್ನೆಂದ ೩೮ 
ವಿನಯವುಚಿತವೆ ತತ್ಯ ಸಮರದ 

ಫಡ ಫಡೆಲಿ ಕರ್ಣ ಸಾರಥಿ 
ಮೊನೆಯೊಳಾರಿದಿರಾದಡಿರಿವುದು 

ಮಡಿದರೇನದುಸೋಲವೇ ಕಾ 
ಜನವರಿಗೆ ಕರ್ತವ್ಯವದು ಸಾಕುಳಿದ ಮಾತೇನು 

ಲೈಡೆಯದಿರು ನೋಡಾದಡಯ್ಯನ ಹರಿಬದಾಹವವ 
ತನುಜ ಸೈರಿಸು ಸೈರಿಸೆಂದೆ 

ನುಡಿಗೆ ತೆರನಾಯೆ 
- ಚೈನು ನಿರಂತರ ಬಾಣ ವರುಷವ 

ಬೆಡಗ ನೋಡೆನುತು 
ನನಿವಿಪಾವಳಿ ಪೂತುರೆನೆ ಕೈದೋರಿದನು ದ್ರೋಣ ೩೨ ಮಿಡಿದು ಮಂಡಿಸಿ ಹರನ ಹೋಲುವ ಸುಭಟ ಮಾರಾಂತ 
ಭಾವಿಸಲು ಪ್ರತಿಬಿಂಬದಲಿ ಬೀ 

- ಅವು ನೀನರಿದ ಬಿಲು ವಿ 
ರಾವುದತಿಶಯವುಂಟು ನೀವೆನ 

ದ್ಯಾ ವಿಷಯ ಘನ ಚಾಪ ವೇದಾ 
ಗಾವ ಪರಿಯಲಿ ಕಲಿಸಿದಿರಿ ನಿಮಗೊಪ್ಪಿಸುವೆನವನು ರ್ಥಾವಳಿಯು ಶರಮೌಕಿಕೊಪನ್ಯಾಸವೆಂತೆಂತು 
ನೀವುನೋಡುವುದೆನುತ ನರನೆಸ 

ಕೋವಿದರ ಭೂಸುರರ ಯುಕ್ತಿಯ 
ಲಾವುದಂಬರವಾವುದವನಿಯ 
ದಾವುದರ ಬಲವೆನಲು ಹಬ್ಬಿತು ಪಾರ್ಥ ಶರಜಾಲ ೩೩ 

ನೀವು ಕೊಂಡಿರೆ ಶಸ್ತ್ರ ವಿದ್ಯಾ 
ಭಾವಗೋಷ್ಠಿಯ ಬಲ್ಲಡರಿಯೆಂದೆಚ್ಚನರ್ಜುನನ ೪೦ 


G 


& 


೨೮೪ ಮಹಾ ಭಾರ ತ 

- ಸಂಧಿ 
ಅಕ್ರಮವ ತಿರಿಭುವನ ವಿದ್ಯಾ . 

ಎಲೆಲೆ ಕರ್ಣ ದೊಣಗುರುಸುತ 
ಚಕ್ರವರ್ತಿಗಳೆಂದು ನೀವೇ 

ರಲಘು ಭುಜಬಲ ಕೃಪನು ಹೊಕ್ಕಿರಿ 
ವಿಕ್ರಮದ ಮಾತಿನಲಿ ಮೇಗರೆ ಮೆರೆವ ಭಟರುಗಳೆ 

ದಳುಕಿದರು ಮತ್ತು ಭಾಪುರೆಂತುಟೊ ಪಾರ್ಥನಗ್ಗಳಿಕೆ 
ಶಕ್ರನಳುಕುವ ಬಾಹುಬಲ ರಿಪು 

ಗೆಲುವನೊಬ್ಬನೆ ನಮ್ಮ ಬಲದಲಿ 
ಚಕ್ರದೊಳಗಿನ್ನಾರಿಗುಂಟದು 

ನಿಲುಕಿ ಹಿಂಗುವ ಸುಭಟರಿನಿಬರು 
ವಕ್ರ ಭಣಿತೆಗೆ ಸಲುವುದಕ್ಷತಾ ಮನೆನುತೆಚ್ಚ 

ಸುಲಭವೆವಗೀ ಸೋಲವೆಂದುದು ಕೂಡೆ ಕುರುಸೇನೆ ೪೮ 
ಅರ್ಜುನನ ಶರವಿದ್ಯೆ ವಿವರಿಸೆ 

- ಬಾಯ ಬಿಟ್ಟುದು ಸಕಲ ಕೌರವ 
ದುರ್ಜಯವಲಾ ಗರುವತನದಲಿ 

ರಾಯದಳ ವಡಮುಖದಲದವರು 
ಗರ್ಜಸಿದೊಡೇನಹುದೆನುತ ಗುರುಷನು ಹರುಷದಲಿ ಹಾಯಿದರು ತಡವೇನ ತೆರದರಸಾಯ್ತು ಕುರುಸೇನೆ 
ನಿರ್ಜರರು ಮತ್ತು ಭಾಪುರೆನಲಾ 

ಕಾಯಬೇಕೆಂದೆನುತ ವರ ಗಾಂ 
ವರ್ಜಿಸಿದ ತಿರುವಿನಲ್ಲಿ ಸಂಗರ 

ಗೇಯ ಚಾಪವ ಮಿಡಿದು ಬೆರಳಲಿ 
ನಿರ್ಜಿತೇಂದ್ರಿಯನೆಸಲು ಕಣಿಗಳು ಕವಿದವೆಂಬರಕೆ ೪೨ ಸಾಯಕವ ತೂಗುತ್ತ ತಡೆದನು ಪಾರ್ಥನುರವಣಿಯು ೪೯ 
ಗುರುತನೂಜನಲಾ ವಿಭಾಡಿಸಿ 

ಓಡಿದವರಲ್ಲಲ್ಲಿ ಧೈರ್ಯವ 
ಹುರುಳುಗೆಡಿಸಲು ಬಹುದೆ ನೋಡು 

ಮಾಡಿತಯ್ಯಾಳೊಗ್ಗಿನಲಿ ಹುರಿ 
ತರ ಸುಯೋಧನ ಸೈನ್ಯಶರಧಿಯ ಗುಂಪಿನತಿಬಲರ ಗೂಡಿತಬ್ಬರ ಮಗುಳೆ ನಿಬ್ಬರವಾಯ್ತು ನಿಮಿಷದಲ್ಲಿ 
ಹರನ ಸರಿದೊರೆಯಸ್ತ ವಿದ್ಯಾ 

ಕೂಡೆ ಗರಿಗಟ್ಟಿತು ಚತುರ್ಬಲ 
ಧರರು ಮರ್ತ್ಯರೊಳಾರು ಲೇಸೆಂ 

ಜೋಡುಮಾಡಿತು ಕವಿದುರೀತನ 
ದುರುಳೆಗಡಿದನು ಪಾರ್ಥನಶ್ವತ್ಥಾಮನಂಬುಗಳ ೪೩ ಕೂಡೆ ಘನ ಗಂಭೀರ ಭೇರಿಯ ಬಹಳ ರಭಸದಲಿ ೫೦ 
- ಗುರುಸುತನ ಶರಜಾಲವನು ಸಂ 

- ತೊಲಗು ರಾಯ ಪಿತಾಮಹನ ಖತಿ 
ಹರಿಸಿ ಮುಗುಳಸ್ವಾಘವನು ವಿ . 

ಬಲುಹು ತೆಗರಹರೆ ರುದ್ರನ 
ಸ್ತರಿಸಿದನು ಕಲಿಪಾರ್ಥನೀತನ ಸರಳುಗಳ ಸವರಿ 

ನಳಿನನಾಭನ ಕರೆಸು ನೀ ಶಿಶು ಸಾರು ಸಾರೆನುತ 
ತರಣಿ ಬಿಂಬವ ನಭವ ಹೂಳು ದು 

ಉಲಿವ ಬಳಿಯ ಮಹಾರಥರ ಕಳ 
ಗುರುಸುತನ ಸಾಮರ್ಥ್ಯವಿ೦ತಿ 

ಕಳದ ಕಹಳೆಯ ಪಾಠಕರ ಗಾ 
ಬೃರಿಗೆ ಸಮಬಲವಾಗಿ ಸಮತಳಿಸಿತ್ತು ರಣಕೇಳಿ 

ವಳಿಯ ಬಿರುದಿನ ಬಹಳತೆಯಲೆ ತಂದನಾ ಭೀಷ್ಮ ೫೧ 
ತೀರವರ್ಜುನನಂಬು ರಣದಲಿ 

ಪೂತುರೇ ಕಲಿಪಾರ್ಥ ಭುವನ 
ತೀರಿದವು ಗುರುಸುತನ ಶರ ಕೈ 

ಖ್ಯಾತನಾದ ಕಂದದೊಣನ 
ವಾರವೇ ಕೈಗುಂದಿ ನಿಂದನು ದ್ರೋಣನಂದನನು 

ಸೂತಸುತ ಕೃಷ ಗುರುತನೂಜರ ಗೆಲಿದ ಬಳಿಕೇನು 
ಮೇರು ಮೊಗದಿರುಹಿತ್ತಲಾ ರಣ | 

ಬೀತುದೇ ನಿಮ್ಮ ವಧಿ ಕುರುಕುಲ 
ಧೀರನಶ್ವತ್ಥಾಮ ಸೋತನು 

ಜಾತವನು ಹರೆಗಡಿದು ನಿಮ್ಮ ಯ 
ಸಾರೆನುತ ಕೃಪನುರುಬಿದನು ತರುಬಿದನು ಫಲ ಗುಣನ ಭೂತಳವನಾಳುವಿರೆ ನೀವೆಂದೆಚ್ಚನಾ ಭೀಷ್ಮ 
- ತಂದೆ ಮಕ್ಕಳು ಸೋತರಿನ್ನೇ 

- ನಿಮ್ಮ ಕಾರುಣ್ಯಾವಲೋಕನ 
ನೆಂದು ಮುಯ್ಯಾನದಿರು ನಿಲು ನಿ 

ವೆಮ್ಮ ಸಿರಿ ಬೇರೆಮಗೆ ಕಾಳಗ 
ಲೈಂದು ಕೃಪನಡ ಹಾಯ್ದು ಪಾರ್ಥನ ರಥವ ತರುಬಿದನು ದಮ್ಮುಗೆಯ ವಿಕ್ರಮದ ವಿವರಣ ವಿದ್ಯೆ ಫಲಿಸುವುದೆ 
ಬಂದ ಪರಿ ಲೇಸೆನುತ ಫಲುಗುಣ 

ಬಿಮ್ಮು ಬೀಸರವಹುದೆ ನಿಮ್ಮಯ 
ನೊಂದು ಕವಲಂಬಿನಲಿ ಗುರುಗಳಿ 

ಸೊಮ್ಮಿ ನವರಿಗೆ ಬೇರೆ ರಾಜ್ಯದ 
ಗಿಂದ) ವಂದಿಸಬೇಕೆನುತ ಕೀಲಿಸಿದನಾ ರಥವ ೪೬ ಹೆಮ್ಮೆ ತಾ ನಮಗೇಕೆನುತ ಕೈಯೊಡನೆ ನರನೆಚ್ಚ ೫೩ 
- ತರಹರಿಸಿ ಶರವೈದರಲಿ ಸಂ 

- ಎಸಲು ಪಾರ್ಥನ ಬಾಣವನು ಖಂ 
ಹರಿಸಿ ಕೊಳ್ಳೆಂದೆಟ್ರೋಡೀತನ 

ಡಿಸುತ ಸೂತನನೆರಡರಲಿ | 
ತುರಗವನು ತಾಗಿದವು ನೋಂದವು ರಥದ ವಾಜಿಗಳು - ಲಿಸಿದನೈದಂಬಿನಲಿ ಹನುಮನ ಹಣಿಯನೊಡೆಯೆ . 
ಕೆರಳಿ ಫಲುಗುಣನರ್ಧ ಚಂದ್ರದ 

ನಿಶಿತ ಶರವೆಂಟರಲಿ ಕವಚವ 
ಸರಳಿನಲ್ಲಿ ಸಾರಥಿಯ ತುರಗವ 

ಕುಸುರಿದರಿದನು ನರನ ವಕ್ತದ 
ಕರದ ಬಿಲ್ಲನು ಕಡಿಮೆ) ತೊಲಗಿದನಾ ಕೃಪಾಚಾರ್ಯ ೪೭ ಬೆಸುಗೆ ಬಿಡೆ ಮರಂಬಿನಲಿ ಮುರಿಯೆಚ್ಚು ಬೊಬ್ಬಿರಿದ .. 


೨೮ 


ಏ ರ 


ಟ ಪರ್ವ 


ಅರಿಯ ಶರಹತಿರುತ್ತರನ ತನು - 
ಬಿರಿಯೆ ಬಸವಳಿದನು ಕಪೀಶ್ವರ 
ನೋರಲಿದನು ರಾವಣನ ಗಾಯವ ನೆನೆದನಡಿಗಡಿಗೆ 
ಮರೆದು ಮಲಗಿದ ಸೂತವನು ನಾ 
ಲೈರಡು ಗಳಿಗೆಯು ಬೀಸಿ ಮೂಗಿನ 
ಳೆರಲ ಕಂಡನು ಪಾರ್ಥನೆತ್ತಿದನಳುಕಿದುತ್ತರನ ೫೫ 
- ಕವಳವಿದ ಕೋ ಬಾಣ ಶಸ್ತ್ರಾ 
ನಿವಹ ಧಾರಾಸ್ತಂಭವಿನ್ನಾ 
ಹವದೊಳಂಜದಿರೆನುತೆ ಕೊಡಲುತ್ತರನು ದುಗುಡದಲಿ 
ಬವರದಾದಿಯನರಿಯದನ ಕೋಂ 
ದವನು ನೀನೋ ಭೀಷ್ಮನೋಯೆವ 
ಲವನ ನುಡಿಗರ್ಜುನನು ನಗುತಪರಾಧವುಂಟೆಂದ ೫೬ 
- ಹದುಳಿನಿನ್ನಂಜದಿರು ಬಾರಿ 
ಘದ ವಿದಾರಣವಿದು ವಿಚಾರಿಸ 
ಲೆದೆ ಬಿರಿದು ತಾ ನೊಂದೆನಿದೆ ನೋಡೆನ್ನ ಗಾಯವನು 
ಒದೆದು ಕೊಳುತೈದಾನೆ ಸಿಂಧದ 
ತುದಿಯ ಹನುಮನು ವಜ್ರಮಯ ದೇ 

| ೫೭ 
ಹದಲಿ ನಟ್ಟವುಕೋಲು ಮುನಿದೊಡೆ ರುದ್ರನೀ ಭೀಷ್ಮ 
- ಎಂದು ಮೂರಂಬಿನಲಿ ಗಂಗಾ 
ನಂದನನ ಮುಸುಕಿದನು ಸಾರಥಿ 
ನೊಂದನಾ ಧ್ವಜ ದಂಡವುಡಿದುದು ರಥ ವಿಸಂಚಿಸಿತ) 
ಮುಂದುಗೆಟ್ಟನು ಭೀಷ್ಮನಹುದೋ 
ತಂದೆಯೆನುತಾರಂಬಿನಲಿ ಖತಿ 
ಯಿಂದ ಪಾರ್ಥನೆಸಲು ಥಟ್ಟು ಗಿದಂಬು ಹಾರಿದವು ೫೮ 

ಒರತುದರ್ಜುನನೊಡಲಿನಲಿ ದುರು 
ದುರಿಸಿ ಸುರಿದುದು ಅರುಣಮಯ ಜಲ 
ನೆರವಣಿಗೆಯಲಿ ನಿಂದು ತೊಟ್ಟನು ನರ ಮಹಾ ಶರವ 
ತರಿದನೆಡೆಯಲಿ ಭೀಷ್ಮನುರೆ ಬೊ 
ಬಿರಿದು ಬಳಿಕಾಗ್ನೆಯ ಬಾಣದ 
ಗರಿಯ ಮಂತ್ರಿಸಿ ಹೂಡಿದನು ಕುರುಸೇನೆ ಕಳವಳಿಸೆ ೫೯ 

ವರುಣ ಬಾಣದಲಸ್ಕವನು ಸಂ 
ಹರಿಸಿದನು ಕಲಿ ಭೀಷ್ಮನೊಬೈ 
ಬ್ಬರು ಪರಾಜಯ ರೋಪಪಾವಕ ವಿಸ್ಸುಲಿಂಗಿತರು 
ಹರಿಸಿದರು ಕೌಬೇರ ಮಾರುತ ... 
ನಿರುತಿ ಯವು ಪುರುಹೂತ ಶಂಕರ | 
ಪರಿ ಪರಿಯ ಪ್ರತ್ಯಸ್ತವನು ಗಾಂಗೇಯ ಫಲುಗುಣರು ೬೦ 
- ಮಲೆತು ನಿಲುವೊಡೆ ಭೀಷ ನಲ್ಲದೆ 
ಕೆಲರು ಪಾರ್ಥನ ದಿವ್ಯ ಬಾಣಾ 
ವಳಿಯ ಗಾರಾಗಾರಿಗಿದಿರೇ ಭೀಷ್ಮನುರವಣಿಗೆ 
ಕಲಿ ಧನಂಜಯನಲ್ಲದಿದಿರಲಿ 
ನಿಲುವರುಂಟೇ ಭುಜಗ ಸುರ ನರ 

[೬೧ 
ರೊಳಗೆ ಕೆಲರೆಂದಿಂದ ನುಡಿದನು ಬೆರಳನೋಲೆದೊಲೆದು 


ಪೂತು ಪಾಯಕು ಪಾರ್ಥ ಬಲು ವಿ 
ದ್ಯಾತಿಶಯದಲಿ ಭೀಷ್ಮ ನೀ ಪುರು 
ಹೂತನಮರಾರಿಗಳ ಮಿಕ್ಕ ರಲಾ ಮಹಾದೇವ 
ಈತಗಳು ಜನಿಸಿದೊಡೆ ಹಿಂದೆ ವು 
ಹೀತಳವ ಕದ್ದೊಯ್ಯನೇ ಖಳ 
ಸೀತೆ ಬನದಲಿ ನವೆವಳೆಯೆನುತಿರ್ದುದಮರಗಣ ೬೨ 

ಹಿಂದೆ ಕರ್ಣನ ಕೈಮೆಯನು ಗುರು 
ನಂದನನ ಬಿಲುಗ 
ಮಂದರೋಪವ ಧೈರ್ಯವಾಚಾರಿಯನ ಪರಿಣತೆಯ 
ಇಂದು ಕೃಪನಗ್ಗಳಿಕೆಯನು ನಲ 
ವಿಂದ ಕಂಡೆನಿದಾರ ಪರಿಯ 
ಲೈಂದನುತ್ತರನರ್ಜನಗೆ ಗಾಂಗೇಯನುರವಣಿಯ ೬೩ 
* ಎನೆ ಕುಮಾರಕ ಕಾರ್ತವೀರಾ 
ರ್ಜುನನಾತನ ತೋರತೋಳಿವ 
ಬನವ ಕಡಿದನು ವೀರಭಾರ್ಗವ ರಾಮನತಿ ಬಲನು 
ಮುನಿದು ಮಲೆತೊಡೆ ಭೀಷ್ಮ ನಾತನ 
ಮನಕೆ ಭೀತಿಯನಿತ್ತನೀತನೊ 
ಳೆನಗೆ ಸರಿನೂಕುವುದೆ ಕಾಳಗವೆಂದನಾ ಪಾರ್ಥ ೬೪ 

ಮತ್ತೆ ಗಂಗಾಸೂನು ಸಾರ್ಥನ 
ತೆತ್ತಿಸಿದನೈದಂಬಿನಲಿ ರಥ 
ಕಿತ್ತು ಮಗುಚಲು ಮೂರು ವಜ್ರಾಸದಲಿ ಕೀಲಿಸಿದ 
ಹುತ್ತಕುರಗನು ಬಗಿದು ಹೋಗುವವೊ 
ಲುತ್ತರಿಸಿದುವು ಸರಳು ಮಿಗೆ ಧೃತಿ 
ವೆತ್ತು ಫಲುಗುಣನವರನೆಚ್ಚನು ಹತ್ತು ಬಾಣದಲಿ ೬೫ 

ನರನ ಶರದಲಿ ಭೀಷ್ಮನೆದೆ ತನು 
ಬಿರಿಯೆ ಮೈ ಝಂಪಿಸಿತು ಸಲೆ ತರ 
ಹರಿಸಲರಿಯದೆ ಮಲಗಿ ನಿಂದನು ರಥದ ಕಂಬಗೆಯ 
ಅರರೆ ಸೋತನು ಭೀಷ್ಮ ನಿನ್ನೆ 
ನುರಿದುದೋ ಕುರುಸೇನೆ ಯಾವೆಡೆ 
ದೊರೆಯೆನುತ ಬಾಯ್ಲಿಡಲು ಕೌರವರಾಯ ವಾರಾಂತ 
- ಸೀಳು ನಾಯ್ಕ ಳ ಬಾಯ ಕೆಲಬಲ 
ದಾಳ ಹಂಗಿನ ದೊರೆಯೆ ಸುಭಟರ 
ಸೋಲವದು ರಾಯರಿಗೆ ಸೋಲವೆ ನೂಕು ನೂಕೆನುತ 
ಕೋಲಹೊದೆಗಳ ಕೆದರಿ ಸಿಂಧದ 
ಮೇಲೆ ಹಾವನು ಹಾಯಿ ಸಾರಥಿ 
ಮೇಳವಿಸಲವನಿಪನ ರಥವನು ನೆರೆದುದ ರಥರು ೬೭ 
- ಕಲಕಿ ಕೆದರಿದ ಬಲಜಲಧಿಯೊ 
ಬುಳಿಗೆ ಬಂದುದು ತಳಿತ ಸತ್ತಿಗೆ 
ಗಳ ವಿಡಾಯಿಯಲಳಿರಿವ ನಿಸ್ವಾಳಕೋಟಿಗಳ 
ಉಲಿವ ಕಹಳೆಯ ಬೈಗುಳೆಡೆಗೆ 
ತಳದ ಬಾಯ್ಸ ಲಗೈಯನೊಲವುತ 
ಬಳಿಕ ಭಟ್ಟರು ಹೊಗಳಿದರು ಕೌರವನ ಬಿರುದುಗಳ ೬೮ 


೨೮೬ 


ಮಹಾ ಭಾರತ 


ಒಗ್ಗು ಮುರಿಯದೆ ಸೇನೆ ಮೊಳಗುವ 
ಲಗ್ಗೆ ವರೆಯಲಿ ಹೆಣನ ತುಳಿದೊಡೆ 
ಮುಗಿ ಕವಿದುದ) ಕೌರವೇಂದ್ರನ ಮೊಗದ ಸನ್ನೆಯಲಿ 
ಹುಗ್ನಿಗರ ಬಲುಹುರಿಯ ನಿಗುಚುವೆ | 
ನಿಗುವೆನು ನಿಲ್ಲೆನುತ ಸೇನೆಯ 
ನಗ್ಗಡಲೊಳಿಕ್ಕಿದನು ಫಲಗುಣನಗಣಿತಾಸ್ತ್ರದಲಿ ೬೯ 
- ವೀರರಿದಿರಹ ಹೊತ್ತು ರಣ ಮೈ 
ಲಾರರಾದರು ಮರಳಿ ತೆಗೆವುತ - 
ಭೈರವನ ಸಾರೂಪ್ಯವಾದರು ಪೂತು ಮಝರೆನುತ 
ಕೌರವನು ಕರ್ಣಾದಿಗಳ ನುಡಿ 
ಯೋರೆ ಹದರಿನೊಳವಗಡಿಸಿ ಹೊಂ 
ದೇರ ದುವ್ಯಾಳಿಸುತ ಮೂದಲಿಸಿದನು ಫಲುಗುಣನ ೭೦ 
- ಬಾಲ ವೃದ್ಧರ ವಿಪ್ರರನು ನೀ 
ಕಾಳಗದೊಳೊಡಿಸಿದೆನೆಂದೇ 
ಮೇಲುಪೋಗಿನಲಿರಲು ಬೇಡೆಲೆ ಪಾರ್ಥ ಮುರುಳಾದೆ 
ಅಳಿದಡವಿಯ ರಾಜ್ಯವಲ್ಲದೆ 
ಮೇಲೆ ಧರಣಿಯ ಬಯಸಿದೊಡೆ ನಿಮ 
ಗಾಳಲೀವೆನೆ ಹೋಗುಹೋಗಾರಣ್ಯಕೆನುತೆಚ್ಚ ೭೧ 
- ಗಾರುಗೆಡೆಯದಿರೆಲಿ ಸತ್ಯವ 
ಮಾರಲಮ್ಮ ದೆ ಲೋಕ ನಿನ್ನನು | 
ದೂರ ಬೇಕೆಂದಡವಿಯೊಕ್ಕೆವುಹೊಲ್ಲೆಯೇನಿದಕೆ 
ಜಾರಿಹೋಯಿತ್ತವಧಿಯಿನ್ನಿ 
ಮಾರಿ ಗಳಹುವ ನಿನ್ನ ಗಂಟಲ 
ನೂರಿ ರಾಜ್ಯವ ತೆಗೆವೆ ಸೈರಿಸೆನುತ್ತ ನರನೆಚ್ಚ - ೭೨ 

ಅರಿಯೆ ನೀನೆಲೆ ಮರುಳೆ ಗರುಡನ 
ತರವಳಿಕೆಯಲ್ಲಿ ಹಾವು ಕನ್ನವ 
ಕೊರೆದು ಬದುಕುವುದೇ ವೃಥಾ ಕಕ್ಕುಲತೆ ನಿನಗೇಕೆ 
ತರಿದು ತಿರಿಕಲ್ಲಾಡುವೆನು ನಿ 
ಮುರುವರೈವರ ಶಿರವನರ್ಜುನ 
ಬರಿದೆ ಗಳಹದಿರೆನುತ ಕೌರವ ರಾಯ ತೆಗೆದೆಚ್ಚ - ೭೩ 
- ಗರುಡ ನೀನಹೆ ನಿನ್ನ ಪಕ್ಕವ 
ಮುರಿದು ಹೆಡತಲೆಗಡರಿ ಬೆನ್ನೆಲು 
ಮುರಿಯ ದುವ್ಯಾಳಿಸುವ ಮುರರಿಪುವನ್ನ ನೀನರಿಯ 
ತರಹರಿಸಿ ಕಲಿಯಾಗುಯೆಂದ 
ಬರಿಸಿ ಕೌರವನೆದೆಯನುಗುಳಿದ 
ನೆರಡು ಬಾಣದೊಳರುಣ ಜಲದೊರೆತೆಗಳ ಕಾಣಿಸಿದ ೭೪ 

ನವ ನಿಕಾರಿಯ ವಲ್ಲಿ ಸೀರೆಗ 
ಇವಯವದ ರಕುತದಲಿತೋದವು 
ಜವಳಿದು ಸಾರಥಿಗೆ ಸೂಚಿಸಿ ರಥವ ಮರಳಿಚಿದ 
ಕವಿದನರ್ಜುನನೊಡದಿರು ಕೌ 
ರವ ಪಲಾಯನವಕಟಕಟ ಪಾ 
ರ್ಥಿವರ ಪಂಥವೆ ಮರಳಿ ನಿಂದಿರು ಕೊಲುವುದಿಲ್ಲೆಂದ ೭೫ 


ಮಾತು ಹಳಸದ ಮುನ್ನ ಕೈಗಳು 
ಸೋತುತೆಗೆದವೆ ಹೊಳುವಾತಿದು 
ನೀತಿಯೇ ನರಪತಿಗಳಿಗೆ ಬಹು ಭಂಗವನ್ನಯಕೆ 
ಭೀತನಲ್ಲದೆ ಕಾದಿ ಮಡಿದನ 
ಮಾತುಗಳಲಾ ಪುಣ್ಯಕಥನವು 
ಭೂತಳಾಧಿಪ ವರಳಿ ನೋಡೆನ್ಮಾಣಿನೀನೆಂದ 

೭೬ 
ಹುರಳುಗೆಟ್ಟುದು ಗರುವತನವೆಂ 
ದರಸ ನಾಚಿದನಧಿಕ ಶೌರ್ಯೋ 

ರುಪೆಯಲಿ ಕಲಿಯಾಗಿ ನಿಂದನು ಮತ್ತೆ ಕಾಳಗಕೆ 
ದೊರೆಯ ದುಗುಡವ ಕಂಡು ತಮ್ಮ ತಮ 
ಗುರವಣಿಸಿದರು ಸಕಲ ಸುಭಟರು 
ಹೊರಳಿಗಟ್ಟಿತ) ಸೇನೆ ನಿಚ್ಚಣರಳಿ ನಿಶ್ಚಯಿಸಿ ೭೭ 
- ನೋಂದನವನಿಪ ನಿಂದು ಪಾರ್ಥನ 
ಕೊಂದುತೋರುವೆನೆಂದು ರವಿಸುತ 
ನೊಂದು ಕಡೆಯಲ್ಲಿ ಮೊಳಗಿದನು ಬಲು ಬಿಲ್ಲ ಜೇವಡೆದು 
ಒಂದು ಕಡೆಯಲಿ ಮಸಗಿದರು ಗುರು 
ನಂದನನು ವೃಷಸೇನ ಸೈಂಧವ 
ರೊಂದು ಕಡೆಯಲ್ಲಿ ಭೀಷ್ಮೆ ಕೃಪ ದುಶ್ಯಾಸನಾದಿಗಳು ೭೮ 
- ಗುರು ಚಡಾಳಿಸಿ ಹೊಕ್ಕನೊಮ್ಮಿಂ 
ಗುರವಣಿಸಿದನು ಬಾ 
ಸುರ ಕಳಿಂಗ ಸುಕೇತು ಭೂರಿಶ್ರವನು ದುಸ್ಸಹನು 
ನರನ ಮುತ್ತಿದರೊಂದು ಕಡೆಯಲಿ 
ತೆರಳಿಕೆಯ ತೇರಿನಲಿ ಬಲ ಮೊ 
ಹರಿಸಿ ಕವಿದುದು ಸುತ್ತ ಮುತ್ತಿತು ಕಲಿ ಧನಂಜಯನ ೭೯. 

ಅಂಗವಿಸಿತರಿಸೇನೆಲೋಕವ | 
ನುಂಗಿ ಕುಣಿಯಲು ಬಗೆವ ಭರ್ಗನ 
ರಂಗಭೂಮಿಯ ತೊಳೆವ ಜಲಧಿಯ ಜೋಕೆಯಂದದಲಿ 
ಭಂಗಿ ತರ ಮರುವಲಗೆಯಲಿ ಸ 
ರ್ವಾಂಗಬಲ ಜೋಡಿಸಿತು ನಮ್ಮಲ್ಲಿ 
ವಿಂಗೆ ಹದನೇನೆನುತಮನಸೂನು ಚಿಂತಿಸಿದ ೮೦. 
- ನೆರೆದ ತಿಮಿರದ ಥಟ್ಟು ಸೂರ್ಯನ 
ತೆರಳಿಚುವವೊಲ್ ಮೇಘ ಘಟೆಗಳು 
ಮುರಿದು ಮೊಹರಕಿ ಪವನನ ಸೆರಗ ಹಿಡಿವಂತೆ 
ತೆರಳೊದತ್ತಂಬರಿಸಿ ಕುರುಬಲ 
ವೊರಲಿ ಹೆಣವನು ತುಳಿದು ಮೇಲ 
ಬೃರಿಸಿ ಬರೆ ಸಮ್ಮೋಹನಾಸ್ತ್ರವ ಹೂಡಿದನು ಪಾರ್ಥ ೮೧ 
- ಎಸಲು ಸಮ್ಮೋಹನದ ಶರ ಪಸ 
ರಿಸಿತು ಬಲದಲಿ ಬಹಳ ನಿದ್ರಾ 
ವ್ಯಸನ ವಿಪ್ಪಲಿತಾಂತರಂಗರು ಮೈಯ್ಯನೊಲೆಡೊಲೆದು 
ಉಸುರ ಸಂಚದ ನಾಡಿಯವಗಾ 
ಹಿಸಲು ಕೊರೆದರ) ಗುರುಕಿಡುತ ತಲೆ 
ಮುಸುಕಿನಲಿ ನೆರೆ ತೆಕ್ಕೆಗೆಡೆದುದು ನಿಖಿಳ ಕುರುಸೇನೆ ೮೨ 


೨೮೭ 


ವಿರಾಟ ಪ ವ F 


- ತನುವನೊಲೆದವು ದಡದಡಿಸಿ ಕಿವಿ 
ಗೊನೆಯ ಜೋಲಿಸಲಲ್ಲಿ ಮಡಿಗಾ 
ಲಿನಲಿ ಕುಸಿದವು ಕೊರಳ ಮರಳಿಚಿ ಕೈಯ್ಯನೊಳಗಿಟ್ಟು 
ತೊನೆದು ಕೆಡೆದವುಜೋಧರಾಗಳು 
ಕನಲಿ ಕೆಡೆದರ ಗುರು ನದೀಜರ 
ಘನ ಬಲಂಗಳೊಳಯುತಕೋಟಿಗಜಂಗಳುರುಳಿದವು ೮೩ 

ದುಗುಯುಗಳವರೆದರೆಯ ಲೋಮಾ 
ಳಿಗಳು ತೆಕ್ಕೆಯ ಸಾರೆ ಕೊರಳರೆ 
ಮುಗುಳೆ ಹಿಂಗಾಲ್ಗೊಂಡು ಖುರವನು ತೂಗಿಯೋಲೆದೋಲೆದು | 
ಬಿಗುಹು ಸಹಿತವೆ ಹೊನ್ನ ಮರಗೋ 
ಡುಗಳ ಮೇಲಡಗೆಡೆದು ನಿದ್ರಾ 
ಮುಗುದರಾದರು ರಾವುತರು ತೂಕಡಿಸಿದವು ತುರಗ ೮೪ 

ಬಿಲು ಸೆಳೆಯೆ ಕೈದುಗಳು ಕೈಯಿಂ 
ಚಲಿಸಲೊಬ್ಬರನೊಬ್ಬ ರತ್ಕಲು 
ಮಲಗಿ ಬೆಂಬತ್ತಳಿಕೆ ಬದಿಯೊಳಗಡಸಿ ತೋಳುಗಳ 
ತಲೆಯೊಳಾನಿಸಿ ಗುರುಗುರಿಸಿ ರಥ 
ದೊಳಗೆ ಸಾರಥಿವೆರಸಿ ನಿದ್ರಾ 
ಕುಳರು ಜೊನ್ನಿನಮೇಲೆಮೈಮರೆದಿರ್ದರತಿರಥರು ೮೫ 
- ಸರಳ ಸೊಕ್ಕವಗಡಿಸಿ ಸಲೆ ಮೈ 
ಮರೆದನಿತ್ತಲುದೊಣರಥದಲಿ 
ಪರಮ ವಿದ್ಯಾಗುಪ್ತನಾದನು ತನ್ನ ಮಗ ಸಹಿತ 
ಕರದ ಬಿಲುಶರ ಸರಿಯೆ ಕಂಗಳು 
ಮುರಿದೆ ಕರ್ಣನು ಕೆನ್ನೆಗೆದೆಯೊಳು 
ದುರುಳ ದುರ್ಯೊಧನ ಸಹಿತ ಮೈಮರೆದುದರಿಸೇನೆ ೮೬ 
- ಸೇನೆ ಮೈಮರೆದೊರಗಿದದಟ ನಿ 
ಧಾನವೊಗೆದರುತಿತ್ತು ನಿದ್ರಾ 
ಮಾನ ವಿಭ್ರವಿಸಿತ್ತು ಬಲು ಸಂಸಾರದಂದದಲಿ 
ಏನ ಹೇಳುವೆನದನ ಕದನದ 
ಕಾನನದೊಳತಿರಥರು ವಿಜಯ ವಿ 
ಹೀನಬಲ ಸಮ್ಮೋಹನಾಸ್ತ್ರದ ಬಾಧೆಗೊಳಗಾಯು ೮೭ 

ಕನಸು ನೇಣಿಚ್ಚರು ಸುಷುಪ್ತಿಗೆ 
ಳೆನಿಪವಸ್ಟಾ ತ್ರಿತಯದಲಿ ಜೀ 
ವನು ವಿಸಂಚಿಸಿ ಬೀಳ್ಳನಲ್ಲದೆ ಶರಕೆ ಸಿಲುಕುವನೆ 


ಇನಿತು ಬಲಿ ತೂಕಡಿಸಿ ರೋಂಪಿಸಿ 
ತನಿಗೆಡೆಯೆ ಭಾಗೀರಥೀ ನಂ 
ದನನು ನಿರ್ಮಲನಾಗಿ ತೊಳತೊಳಗಿದನು ರಥದೊಳಗೆ 
- ಎಣಿಸುವರೆ ಏಕಾದಶಾಕ್ಷಿ 
ಹಿಣಿಯ ಬಲವನು ಪಾರ್ಥನೊಬ್ಬನೆ 
ರಣದೊಳಡಗೆಡಹಿದನು ಮೋಹನ ಮಂತ್ರಬಾಣದಲಿ 
ಕುಣಿದು ಕುಸುಮದ ಸರಿವುಗಳ ಸಂ . 
ದಣಿಯನವರರ ) ಸೂಸಿದರು ಫಲ 
ಗುಣನು ರಥವನು ನೂಕಿದನು ನಿಜ ಮಹಿಪರಿದ್ದೆಡೆಗೆ ೮೯ 

ಇಳಿದುದೋಣನ ಚರಣ ಕಮಲ 
ಗಳಿಗೆ ತನ್ನಯ ನೊಸಲ ಚಾಚಿದ 
ನಳವಿಯಲಿ ಭೀಷ್ಮಂಗೆ ಮೈಯಿಕ್ಕಿದನು ರಥದೊಳಗೆ 
ಸುಲಿದು ಕರ್ಣನ ಮಕುಟ ಪಟ್ಟೆಯು 
ಸೆಳೆದು ದುರ್ಯೋಧನನ ವಸ್ತವ 
ಸುಲಲಿತಾಭರಣವನು ನೀ ತೆಗೆಯೆಂದನುತ್ತಗೆ ೯೦ 
- ಧರಣಿಪಾಲರ ಮಕುಟವನು ಕ 
ತರಿಸಿ ದುಶ್ಯಾಸನನ ಘನ ಶಿರ | 
ವರದ ರತ್ನವನುಡಿದು ಭೂರಿಶ್ರವ ಜಯದ್ರಥರ 
ಹೊರಳಿಚಿದನು ವಿಶೋಕಕುವರರ 
ಹುರುಳುಗೆಡಿಸಿದನಖಿಳ ರಾಯರ 
ಶಿರಕೆ ಭಂಗವ ಹೊರಿಸಿ ಫಲುಗುಣನಡರಿದನು ರಥವ ೯೧ 

ಫಲುಗುಣನ ನೇಮದಲಿ ರಥದಿಂ 
ದಿಳಿದನುತ್ತರನವನಿಪನ ಕೊ | 
ಮಲ ಸುವಸ್ವಾಭರಣ ಕರ್ಣನ ಕೃಪನ ಗುರುಸುತನ 
ಸುಲಲಿತಾಂಬರ ರತ ಭೂಷಣ 
ಗಳನು ಕೊಂಡಡರಿದನು ರಥವನು . 
ಬಿಲುದುಡುಕಿ ಗಾಂಗೇಯನಡ ಹಾಯ್ದನು ಧನಂಜಯನ 

ಎರಡು ಶರದಲಿ ಚಾಪವನು ಕ 
ತರಿಸಿ ಭೀಷ್ಮನ ನಿಲಿಸಿ ಕರವ 
ಧರಣಿಪಾಲನ ಮಕುಟವನು ಮೂರಂಬಿನಲಿ ಕಡಿದು 
ತಿರುಗಿದನು ಕಲಿಪಾರ್ಥ ನಗುತು 
ತರ ಸಹಿತ ಬನ್ನಿಯಲಿ ಕೈದುವ 
ನಿರಿಸಿ ಮುನ್ನಿನ ಹುಲು ರಥದಿ ನಿಜನಗರಿಗೈತಂದ . ೯೩ 


ಅಲೆಲೆ 


ಮ ಹಾಭಾರತ 


ಸಂಧಿ 


ಒಂಬತ್ತನೆಯ ಸಂಧಿ 


ಸ , ರಾಯ ಕೌರವ ಸೈನ್ಯ ಕದಳಿ 

ವಾಯುವುತ್ತರ ಸಹಿತ ನಿರ್ಜರ 
ರಾಯ ನಂದನ ಬಂದು ಹೊಕ್ಕನು ಮತ್ತ್ವಪುರವರವ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಭಂಗದಲಖಿಳ ಕೌರವ 
ಜಾಲ ತಿರುಗಿತು ದ ಗುಡದಲಿ ಗಜಪುರಕೆ ನಡೆತಂದು 
ಮೇಲು ಮುಸುಕಿನ ಮೊಗದ ವಾದ್ಯದ 
ಮೇಳಮೋನದಲಗಳ ನೃಪರು ನಿ 
ಜಾಲಮಂಗಳ ಬಂದು ಹೊಕ್ಕರು ಹೊತ್ತ ದುಗುಡದಲಿ ೧ 
- ಬಳಿಕ ಫಲುಗುಣನತ್ತಲಾ ಮರ 
ದೊಳಗೆ ಕೈದುನನಿರಿಸಿ ಮುನ್ನಿನ 
ಹುಲು ರಥವ ಮೇಳೆಸಿ ಸಾರಥಿತನವನಳವಡಿಸೆ 
ಇಳಿದು ಪಾರ್ಥನ ಮೈದಡವಿ ಕಪಿ 
ಕುಲಲಲಾಮನು ವನಕೆ ಹಾಯ ನು 
ಹೊಳಲ ಹೊರೆಯಲಿ ನಿಂದು ನಗುತುತ್ತರನೊಳಿಂತೆಂದ ೨ 

ಕರೆದು ದೂತರಿಗರುಹು ನೀನೇ 
ಧುರವ ಜಯಿಸಿದೆನೆನ್ನು ನಾವಿ 
ದ್ವಿರವನರುಹದಿರಿಂದು ಪಸರಿಸು ನಿನ್ನ ವಿಕ್ರಮವ 
ಅರಸ ನಿನ್ನನೆ ಮನ್ನಿಸಲಿ ಪುರ | 
ಪರಿಜನಂಗಳು ನಿನ್ನ ವಿಜಯದ 
ಹರುಷದಲಿ ಹೆಚ್ಚಿರಲಿ ನೇಮಿಸಿದಂತೆ ಮಾಡೆಂದ 

ಎನಲು ನೀನೇ ಬಲ್ಲೆ ಕರ ಲೇ . 
ಸೆನುತ ದೂತರ ಕರೆದುಮನ 
ತನಯ ಕೌರವ ಬಲವ ಜಯಿಸಿದನೆಂದು ಹೇಳುವುದು 
ಜನಕನಲ್ಲಿಗೆ ಪೋಗಿಯೆಂದಾ 
ತನ ) ನಿಯಾಮಿಸುತಿರ್ದನತ್ತಲು 
ಜನಪ ಕುಂತೀಸುತನು ಸಹಿತಂದನರಮನೆಗೆ 

ಅರಮನೆಯ ಹೊಕ್ಕವನಿಪತಿಯು 
ತರನ ಕಾಣದೆ ಕಂದನೆಕ್ಕಲು 
ಸರಿದನೆ ರಾಣಿಯರು ಬಿನ್ನವಿಸಿದರು ಭೂಪತಿಗೆ. 
ಕುರ ಬಲವನಂಗೈಸೆ ಮಿಗೆಯು 
ತರೆಯ ಗುರು ಸಾರಥಿತನವನನು 
ಕರಿಸಿದನು ಕೆಲಬಲನ ಹಾರದೆ ಕದನಕೈದಿದನು 

ಎಂದರೊಡಲೊಳುಕೂರಲಗು 
ದಂದದಲಿ ಕಳವಳಿಸಿದನು ಮನ 
ನೊಂದನಕಟ ಕುಮಾರನೆತ್ತಲ) ರಾಯ ದಳವೆತ್ತ 
ಬಂದವರು ಭೀಷ್ಮಾದಿಗಳು ತಾ 
ನಿಂದು ತರಹರಿಸುವೊಡೆ ತಾನೇ 
ನಿಂದುಧರನೇ ಮರುಳಲಾ ಮಗನೆನುತ ಚಿಂತಿಸಿದ ೬ 


ಮಗರೆ ಪಡಿಬಲವಾಗಿ ಬಲು ಮಂ 
ತ್ರಿಗಳನವನಿಪ ಬೀಳುಗೊಟ್ಟನು 
ದುಗುಡದಿಂದಿರೆ ಹೊಳಲ ಸೂರೆಗಳ ಕಳಕಳದ 
ಮೊಗದ ಹರುಷದಲಖಿಳ ದೂತಾ 
ಳಿಗಳು ಬಂದುದು ಗುಡಿಯ ಕಟ್ಟಿಸು 
ನಗರಿಯಲ್ಲಿ ಕಳುಹಿದಿರುಗೊಳಿಸು ಕುಮಾರಕನನೆನುತ ೭ 

ರಾಯ ಕುವರ ಪಿತಾಮಹನು ರಿಪು 
ರಾಯ ಕುವರ ಕುಠಾರ ಕೌರವ 
ರಾಯ ಥಟ್ಟು ವಿಭಾಡ ಕುರುಕುಲ ಗಜಕೆ ಪಂಚಾಸ್ಯ 
ಜೀಯ ಬಿನ್ನಹ ಕರ್ಣ ಗುರು ಗಾಂ 
ಗೇಯ ಮೊದಲಾದಖಿಳ ಕೌರವ 
ರಾಯ ದಳವನು ಗೆಲಿದು ಉತ್ತರ ತುರುವ ಮರಳಿಚಿದ ೮ 

ಕೇಳಿ ಮಿಗೆ ಹಿಗ್ಗಿದನು ತನು ಪುಳ 
ಕಾಳಿ ತಳಿತುದು ಬಹಳ ಹರುಷದ 
ದಾಳಿಯಲಿ ಮನ ಮುಂದುಗೆಟ್ಟು ದು ಕಂಗಳರಳಿದವು 
ಲಾಲಿಸುತ ಸರ್ವಾಂಗ ಹರುಷದೋ 
೪ಾಳೆ ಜನಪ ಪಸಾಯಿತವ ದೂ 
ತಾಳಿಗಿತ್ತನು ಸುಲಿದರವದಿರ) ರಾಯನೋಲಗವ 
- ಇದಿರುಗೊಳ ಹೇಳೆನಲು ಸರಾ೦ 
ಗದಲಿ ಮಣಿ ಮೌಕ್ತಿಕದ ಸಿಂಗಾ 
ರದ ಸುರೇಖೆಯ ಲಲಿತ ಚಿತ್ರಾವಳಿಯ ಮುಸುಕುಗಳ 
ಸುದತಿಯರು ಹೊರವಂಟರೊಗ್ಗಿನ| 
ಮೃದು ಮೃದಂಗದ ಕಹಳೆಗಳು ಸಂ 
ಪದದ ಸೊಂಪಿನಲೆಸೆಯೆ ರಾಜಾಂಗನೆಯರನುವಾಯ್ತು 
* ಕವಿದು ನೂಕುವ ಹರುಷವನು ಸಂ 
ತವಿಸಲರಿಯನು ಕಂಕ ನಿನ್ನೊಡ 
ನೆವಗೆ ವಿಮಳದೂತಕೇಳಿಗೆ ಚಿತ್ರವಾಯೆನಲು 
ಅವನಿಪತಿ ಕೇಳ್ ಜೂಜಿನಲಿ ಪಾಂ 
ಡವರು ಸಿಲುಕಿದರವರ ವಿಧಿಯನು 
ಭುವನದಲಿ ಬಲ್ಲವರಾರೆಂದನು ವಿರಾಟಂಗೆ 

ಅವರು ರಾಜ್ಯವನೊಡ್ಡಿ ಸೋತವೊ 
ಲೆವಗೆ ಪಣ ಬೇರಿಲ್ಲ ಹರ್ಷೋ 
ತೃವ ಕುಮಾರಾಭ್ಯುದಯ) ವಿಜಯಶ್ರವಣ ಸುಖ ವಿಗಲ) 
ಎವಗೆ ವನವಾಯೊಡು ಸಾರಿಯ 
ನಿವಹವನು ಹೂಡೆನಲು ಹೂಡಿದ 
ನವನಿಪತಿ ನಸುನಗುತ ಹಾಸಂಗಿಯನು ಹಾ 


ವಿರಾಟ ಪ ರ್ಪ 


೨ರ್೮ 


ಕೇಳಿಸಮತಳಿಸಿತ್ತು ಮತ್ತ್ವ ನೃ 
ಪಾಲನೆಂದನು ಕಂಕ ನೋಡೋ 
ಕಾಳಗವನುತ್ತರನು ಗೆಲಿದನು ರಾಯ ಥಟ್ಟಿನಲಿ 
ಶೂಲಪಾಣಿಗೆ ಸೆಡೆಯುದಹಿತ ಭ | 
ತಾಳಿ ಸೋತುದು ದಿವಿಜ ನರರೊಳು 
ಹೋಲುವವರುಂಟೇ ಕುಮಾರನನೇನ ಹೇಳೆಂದ ೧೩ 

ಸೋತುದುಂಟರಿ ಸೇನೆ ಸುರಭಿ 
ವಾತ ಮರಳಿದುದುಂಟು ಗೆಲವಿದು 
ಕೌತುಕವಲೇ ಬಗೆಯಲದು ತಮ್ಮ ಚಿತ್ರದಲ್ಲಿ 
ಮಾತು ಹೋಲುವೆಯಹುದು ಜಗ ವಿ 
ಖ್ಯಾತ ಸಾರಥಿಯಿರೆ ಕುಮಾರಗೆ . 
ಭೀತಿ ಬಳಿಕೆಲ್ಲಿಯದು ತಪ್ಪೆನೆಂದನಾ ಕಂಕ 

ಎಲೆ ಮರುಳೆ ಸನ್ಯಾಸಿ ಮತ್ಸರ 
ದೊಳಗೆ ಮುಳುಗಿದ ಚಿತ್ರ ನಿನ್ನದು 
ಗೆಲವಿನಲಿ ಸಂದೇಹವೇ ಹೇಳಾವುದನ್ನು ತವು 
ಅಳುಕುವನೆ ಸುಕುಮಾರ ಸಾರಥಿ 
ಬಲುಹನುಳ್ಳವನೇ ನಪುಂಸಕ 
ನಲಿ ನಿರಂತರ ಪಕ್ಷವೆಂದು ವಿರಾಟ ಖತಿಗೊಂಡ ೧೫ 
- ನಾರಿಯರ ಮೈಗುರುಹು ಪುರುಷರ 
ಚಾರು ಚಿದ್ಭವ ಕೂಡಿಕೊಂಡಿಹ | 
ಸಾರಥಿಯ ದೆಸೆಯಿಂದ ಕುವರನು ಗೆಲಿದನೆಂಬುದನು 
ಸೈರಿಸಿದೆ ನಾನಿನ್ನವರೆ ಮ 
ತಾರೊಡನೆ ಮಾತಾಡದಿರು ನಿ 
ಸ್ವಾರ ಹೃದಯನು ಕಂಕ ನೀ ದುಪ್ಪಾ , ಹೋಗೆಂದ ೧೬ 
- ಖತಿಯ ಹಿಡಿಯದಿರರಸ ದಿಟ ನೀ 
ನತಿಶಯವ ಬಯಸುವರೆ ಜನ ಸ 
ಮೃತವು ಸಾರಥಿ ಗೆಲಿದನೆಂದೇ ಹೋಯಿಸು ಡಂಗುರವ 
ಸುತನು ಸಾರಥಿಯೆಂದು ಸಾರಿಸು 
ವಿತಥವಲ್ಲಿದು ಪಕ್ಷಪಾತ 
ಸ್ಥಿತಿಯನಾಡೆವು ಕವಲು ನಾಲಗೆಯಿಲ್ಲ ತನಗೆಂದ ೧೭ 

ಮೋಹದ ಕಂಗಳಿಗೆ ಮಗ. 
ನನ್ನತೋನ್ನತ ಸತ್ಯನೆಂದೇ 
- ಮುನ್ನ ತೋರಿತು ಹೊಲ್ಲೆಹವೆ ಸಂಸಾರಕ ಭ್ರಮೆಗೆ 
ಇನ್ನು ಗೆಲಿದವನಾ ಬೃಹನ್ನಳೆ . 
ನಿನ್ನ ಮಗಗಳುಕುವರೆ ಭೀಷ್ಕನು 
ಕರ್ಣ ಕೃಪ ಗುರು ಗುರುತನೂಭವರೆಂದನಾ ಕಂಕ ೧೮ 

ಎನಲು ಖತಿ ಬಿಗುಹೇರಿ ಹಲು ಹಲ) 
ದಿನತೆ ಕಂಗಳಲರಿಯನುಗುಳುತ 
ಕನಲಿ ಬಿಗಿದಡೊ ಕನಕದ ಸಾರಿಯನು ನೆಗಡಿ 
ಜನಪತಿಯ ಹಣಿಯೊಡೆಯಲಿಡೆ ಜಾ 
ಜಿನ ಗಿರಿಯ ನಿರ್ಜರದವೊಲು ಭೂಂ 
ಕೆನಲು ರುಧಿರದ ಧಾರೆ ಸಿಡಿದುದ) ಶಿರದ ಸೆಲೆಯೊಡೆದು 

K . B . K 


ಸೈರಿಸುತ ಕೈಯೊಡ್ಡಿ ರಕುತದ 
ಧಾರೆಯನುಕೈತುಂಬ ಹಿಡಿದ 
ಧೀರನೊರೆಯ ನೋಟದಲಿ ಸೈರಂದ್ರಿಯನು ಕರೆಯೆ 
ನಾರಿ ಹರಿತಂದಕಟ ನೊಂದನು 
ಕಾರುಣಿಕ ಸನ್ಯಾಸಿಯೆನುತ ವಿ | 
ಕಾರಿಸದೆ ಸೆರಗಿನಲಿ ತೋದಳು ಬಹಳಶೋಣಿತವ ೨೦ 

ಮಡದಿ ಕರಪಲ್ಲವದಲೊರೆಸಿದ 
ಛಡಿಗಡಿಗೆ ಹಣಿಯನು ಕಪೋಲವ 
ತೊಡೆದು ತೊಳೆದಳು ಮುಖವನದನವ ಕಂಡು ಬೆರಗಾಗಿ 
ಹಿಡಿದೆ ರಕುತವನೇಕೆ ಕಾಮಿನಿ 
ನುಡಿ ನಿಧಾನವನಿವರು ನೋಂದರೆ 
ಮಿಡುಕಲೇತಕೆ ನೀನೆನುತ ದುರುಪದಿಯು ಬೆಸಗೊಂಡ ೨೧ 

ಉರಿದು ಹೋಹುದು ನಿನ್ನ ರಾಜ್ಯದ 
ಸಿರಿಯು ಬದುಕಿದೆಯೊಂದು ಕಣಿಯ ಕೆ 
ಪರಮ ಯತಿ ಕಾಯಿದನು ಕೈಯಲ್ಲಿ ತುಂಬಿಶೋಣಿತವ 
ಅರಸ ಕೇಳಿ ಮುನಿಯ ನೆತ್ತರು | 
ಧರೆಯೊಳೊಕ್ಕೊಡೆಯಾ ಪ್ರದೇಶವ 
ನೊರಸಿ ಕಳೆವುದು ದಿಟ ಬೃಹನ್ನಳೆಗೇರಿಸಿದ ಬಿರುದು ೨೨ 

ಈಕೆ ಯಾರಿವರಾರು ನಾಟ್ಯ 
ವ್ಯಾಕರಣ ಪಂಡಿತ ಬೃಹನ್ನಳೆ 
ಯಾಕೆಗೇನಹನರಿಯ ಬಾರದು ಕಾಲು ಕೀಲುಗಳ 
ಏಕೆ ನನಗದರರಿತವೆಂದವಿ 
ವೇಕಿಯಿರೆ ಬಳಿಕಿತ್ಯ ಪುರದಲಿ 
ನೂಕು ನೂಕಾಯಿತ್ತು ನೋಡುವ ನೆರವಿಯುತ್ತರನ ೨೩ 
- ಇದಿರು ಬಂದರು ಮಂತ್ರಿಗಳು ವರ 
ಸುದತಿಯರು ಸೂಸಿದರು ಸೇನೆಯ 
ಮುದಿತ ಮಂಗಳಘೋಷವಾದ್ಯ ವಿತಾನ ರಭಸದಲಿ 
ವದನವಿದೆ ಕಳೆಗುಂದಿ ಜಯದ 
ಭ್ಯುದಯ ತಾನೆಂತೆನುತ ವರ ಕೋ . 
ವಿದರು ತಮ್ಮೊಳಗಾಡುತಿರ್ದರು ಕೂಡೆ ಗುಜುಗುಜಿಸಿ ೨೪ 
- ಎಂದಿನವನುತ್ತರನು ಗಂಗಾ 
ನಂದನನೀ ಹೂಹ ಗೆಲಿದನು 
ಸಂದ ಸುಭಟ ದ್ರೋಣಕರ್ಣಾದಿಗಳನೊಡಿಸಿದ 
ಎಂದು ಕೆಲಬರು ಕೆಲಬರಿವ ಗೆಲಿ 
ದಂದವಾಗಿರದೀ ಬೃಹನ್ನಳೆ 
ಯಿಂದ ಸಂಭಾವಿಸುವುದೆಂದುದು ಮಂದಿ ತಮತಮಗೆ ೨೫ 
- ಲೀಲೆ ಮಿಗಲುತ್ತರನು ಪುರಜನ 
ಜಾಲ ಜೀಯೆನಲಿದಿರು ಬಂದ ನಿ 
ವಾಳಿಗಳ ನೂಕಿದನು ಕೈವಾರಿಗಳ ಕೋಪಿಸುತ 
ಆಲಿಯವನಿಯು ಬರೆಯೆ ಮುಸುಕಿನ 
ಮೇಲು ದುಗುಡದ ಭಾರದಲಿ ರಾ 
ಜಾಲಯಕೆ ಬರಲಿದಿರು ಬಂದಪ್ಪಿದನು ನಂದನನ ೨೬ 


19 . 


೨೯ರಿ ಮಹಾ ಭಾರತ 

[ ಸಂಧಿ 
- ಬಾ ಮಗನೆ ವಸುಕುಲದ ನೃಪ ಚಿಂ 

ಉಳಿದ ನಾಲ್ವರು ಕಲಿ ತ್ರಿಗರ್ತರ 
ತಾಮಣಿಯೆ ಕುರುರಾಯ ಮೋಹರ 

ಗೆಲಿದ ಪರಿಯನು ಪಾರ್ಥ ಕೌರವ 
ಧೂಮಕೇತುವೆ ಕಂದ ಬಾಯೆಂದಪ್ಪಿ ಕುಳ್ಳಿರಿಸೆ 

ಬಲವ ಭಂಗಕೆ ತಂದ ಪರಿಯನು ಹೇಳುತಿರುತಿರಲು 
ಕಾಮಿನಿಯರುಪ್ರಾರತಿಗಳಲ್ಲಿ 

ನಿಲುಕಿ ರಾಯನ ಹಣಿಯ ಗಾಯವ 
ರಾಮ ವನ್ಯ ನಿವಾಳಿ ರತ್ನ 

[ ೨೭ ಬಳಿಕ ಕಂಡನಿದೇನು ನೊಸಲಿಂ 
ಸ್ತೋಮ ಬಣ್ಣದಸೊಡರು ಸುಳಿದವು ಹರುಶದೊಗ್ಗಿನಲಿ ದಿಳಿವುತಿದೆ ನಸು ರಕ್ತಬಿಂದುಗಳೆಂದನಾ ಪಾರ್ಥ ೩೪ | 
- ಬೊಪ್ಪ ಸಾಕೀ ಬಯಲ ಡೊಂಬಿನ 

- ಅನವಧಾನದೊಳಾಯ್ತು ಸಾಕದ 
ಗೊಪ್ಪುವುದೆ ವೀರೋಪಚಾರವಿ 

ನೆನೆಯಲೇತಕೆ ಮಾಣಿನಲು ಮಿಗೆ - 
ದೊಪ್ಪುವರಿಗೊಪ್ಪುವುದು ತೆಗೆಸೆನಲರಸ ನಸುನಗುತ ಕವಲುತರ್ಜುನನರಿದನಾ ದೌಪದಿಯು ಸೂರುಳಿಸಿ 
ದರ್ಪವುಳ್ಳಂಗೀಸು ಮಂಗಳ 

ಮನದಲುರಿದೆದ್ದನು ವಿರಾಟನ 
ವೊಪ್ಪದೇ ಜಗದೊಳಾವಂ 

ತನುವ ಹೊಳ್ಳಿಸಿ ರಕುತವನು ಶಾ 
ಗಪ್ಪುದೀ ಬಲವೀ ನಿಗರ್ವಿತೆಯೆಂದನಾ ಮತ್ರ್ಯ ೨೮ ಕಿನಿಯರಿಗೆ ಹೊಯಿಸುವೆನು ಹೊಲ್ಲೆಹವೇನು ಹೇಳೆಂದ ೩೫ 
- ಮಗನೆ ಕರ್ಣ ದ್ರೋಣಭೀಷ್ಮಾ 

ಕಳುಹಬೇಕೇ ಕೀಚಂದ್ರನ 
ದಿಗಳನೊಬ್ಬನೆ ಗೆಲಿದೆಯಾ ಕಾ 

ಬಳಗವಿದ್ದಲ್ಲಿಗೆ ವಿರಾಟನ 
ಳಗದ ಕಡುಗಲಿತನಗಳುಂಟೇ ಪೂರ್ವ ಪುರುಷರಲ್ಲಿ ತಲೆಯ ಋಣ ಸಾಲಿಗನಲೇ ಶಿವ ಶಿವ ಮಹಾದೇವ 
ದುಗುಡವೇಕೆನ್ನಾಣಿ ಹೆತ್ತರ 

ನೆಲದೊಳೊಕ್ಕುದೆ ರಕ್ತವವದಿರ 
ಮೊಗಕೆ ಹರುಷವ ತಂದೆಲಾ ಹಂ 

ಕುಲವ ಸವರುವನಿವನ ಸೀಳಿದು 
ಗಿಗನೆ ನೀ ತಲೆ ಗುತ್ತಲೇಕೆಂದೆನು ಮುಖವ ೨೯ ಬಲಿಯ ಕೊಡುವೆನು ಭೂತಗಣಕೆನುತೆದ್ಧನಾ ಭೀಮ ೩೬ 
ಕಾದಿ ಗೆಲಿದು ಬೇರೆ ಸಾರಥಿ 

- ಕಾಕ ಬಳಸಲು ಬೇಡ ಹೋ ಹೋ 
ಯಾದ ತನಗೀಸೇಕೆ ನಿಮ್ಮಡಿ 

ಸಾಕು ಸಾಕ್ಕೆ ತಮ್ಮ ಮಾಣು 
ಯಾದರಿಸಲೊಡೆಮುರಿಚ ಬಲ್ಲನೆ ನಾಚಿಸದಿರೆನಲು ಪ್ರೇಕವನು ನೆಲ ರಕ್ತ ಕಂಡರೆ ನನ್ನ ಮೇಲಾಣಿ 
ಕಾದಿದಾತನು ನೀನು ಸಾರಥಿ | 

ಈ ಕಮಲಲೋಚನೆಯ ಸೆರಗಿಗೆ 
ಯಾದವನು ತಂಗಿಯ ಬೃಹನ್ನಳೆ 

ಸೇಕವಾಯಿತು ರಕುತವತಿ ಸ 
ವಾದ ಬೇಡಲೆ ಮಗನೆ ಬಲ್ಲೆನು ನಿನ್ನ ವಿಕ್ರಮವ - ೩೦ ವ್ಯಾಕುಲತೆ ಬೇಡೆಂದು ಗಲ್ಲವ ಹಿಡಿದನನಿಲಜನ ೩೭ 
ಅದಟುತನವೆನಗುಂಟೆ ಬೆಂದುದ 

- ಕೊಂಬೆನಾತನ ಜೀವವನು ಪತಿ 
ಬೆದಕಿ ನೋಯಿಸಬೇಡ ಹಗಲಿನ 

ಯೆಂಬ ಗರ್ವವನವನ ನೆತ್ತಿಯ 
ಕದನವನು ಗೆಲಿದಾತ ಬೇರಿಹ ಬೊಪ್ಪ ನುಡಿಯದಿರು ತುಂಬಿ ಬಿಡಲೆರಗುವೆನು ತರಿವೆನು ಮತೃಸಂತತಿಯ 
ಉದಯದಲಿ ಗೆಲಿದಾತನನು ನಿ . . 

ಅಂಬುಜಾಕ್ತಿಯ ಕೀಚಕನ ಬೇ " 
ಮೃ ದಿರಿನಲಿ ತೋರುವೆನು ಬೀಳ್ಕೊಡಿ 

ಳಂಬವೇತನ ಕೂಟಭೂತ ಕ 
ಸದನಕೆಂದು ಕುಮಾರ ಕಳುಹಿಸಿಕೊಂಡನರಮನೆಗೆ ೩೧ ದಂಬ ತುಮ್ಮಿಯ ಮಾಡಬೇಹುದು ಸೆರಗ ಬಿಡಿಯೆಂದ ೩೮ 
- ಇಲರ್ಜುನ ದೇವ ಸಾರಿದ 

ಇವನ ನಾವೋಲೈಸಿ ಕೈಯೊಡ 
ನುತ್ತರೆಯ ಭವನವನು ತಾ ತಂ 

ನಿನಗೆ ಮುನಿದೊಡೆಯೇನನೆಂಬುದು 
ದುತ್ತ ಮಾಂಬರ ವಿವಿಧ ರತ್ನಾಭರಣ ವಸ್ತುಗಳ 

ಭುವನ ಜನವು ಭ್ರಮಿಸದಿರು ಸೈರಣಿಗೆ ಮನ ಮಾಡು 
ಇತ್ತ ನಾ ಕನ್ನಿಕೆಗೆ ಮುದ ಮಗ 

ಎನಗೆ ನೋವಿನ ಹೊತ್ತು ದುಷ್ಕೃತ- 
ಲುತ್ತರೆಯ ಮನೆಯಿಂದ ಶಶಿಕುಲ 

ವಿವರಣದ ಫಲವಿದಕೆ ಲೋಗರ 
ಮತ್ತವಾರಣ ಬಂದನಾ ಭೀಮಾಗ್ರಜನ ಹೊರೆಗೆ ೩೨ ನವಗಡಿಸಿದೊಡೆ ಹಾನಿಮಗೆನೆ ಭೀಮನಿಂತೆಂದ ೩೯ 
ಬಳಿಕ ಸಂಕೇತದಲಿ ಭೂಪನ 

ಬರಿಯ ಧರ್ವದ ಜಾಡ್ಯದಲಿ ಮೈ 
ನಿಳಯವನು ಕಲಿಭೀಮ ಹೊಕ್ಕನು 

ಮರೆದು ವನದಲ್ಲಿ ಬೇವು ಬಿಕ್ಕೆಯು 
ನಳಿನಮುಖಿ ಸಹದೇವ ನಕುಲರು ಬಂದರಾ ಕಣಕೆ 

ನರಸಿ ತೊಳಲಿದು ಸಾಲದೇ ಹದಿಮೂರುವರದಿ 
ಫಲುಗುಣನು ಹೊಡವಂಟನಿಬ್ಬರಿ 

ಉರುಕುಗೊಂಡೊಡೆ ರಾಜ ತೇಜವ 
ಗುಳಿದವರು ಪಾರ್ಥಂಗೆ ವಂದಿಸ 

ಮೆರೆವ ದಿನವೆಂದಿಹುದು ನೀವಿ | 
ಲೊಲಿದು ಬಿಗಿಯಪ್ಪಿದನು ಪರಿತೋಷದಲಿ ಸಮಬಲರ ೩೩ ೩ರಿಯಿರೆಮ್ಮನು ಹರಿಯ ಬಿಡಿ ಸಾಕೆಂದನಾ ಭೀಮ ೪೦ 


೧೦] 

ವಿರಾಟ ಪರ್ವ 
ಉದಯದಲಿ ನಾವಿನಿಬರಾತನ 

ಮದಮುಖನನೊರಸುವೆವು ಹರುಷದ 
ಸದನದಲಿ ನೃಪಪೀಠವನು ಗ 

ಅದಿರುಗೊಂಡೊಡೆ ಮನ್ನಿಸುವ ಮಾ 
ರ್ವದಲ್ಲಿ ನೆಮ್ಮು ನೆವಾತ ನಮ್ಮಲಿಖೋಡಿಯನು ಹಿಡಿಯೆ - ತಿದುವೆ ಸನ್ಮತವೆಂದು ಸಂತೈಸಿದನು ಪವನಜನ 


೪೧ 


ಹತ್ತನೆಯ ಸಂಧಿ 


ಸೂ ರಾಯ ಪಾಂಡವ ಜೀವ ಭಕ್ತನಿ 

ಕಾಯ ಲಂಪಟನಮಲ ಯಾದವ 
ರಾಯ ಬಿಜಯಂಗೈದನಭಿಮನ್ಯುವಿನ ಪುಣಯಕೆ 


ಕೇಳು ಜನಮೇಜಯ ಧರಿತ್ರೀ 
- ಪಾಲ ಚರಿತಜ್ಞಾತವಾಸವ 
ಬೀಳುಕೊಟ್ಟರು ಬಹಳ ಹರುಷದಲಿರುಳ ನೂಕಿದರು 
ಮೇಲಣವರಭ್ಯುದಯವನು ಕೈ 
ಮೇಳವಿಸಿ ಕೊಡುವಂತೆ ಮೂಡಣ 
ಶೈಲ ಮುಖದಲ್ಲಿ ಕೆಂಪು ಸುಳಿದುದು ಭಾನು ಮಂಡಲದ ೧ 

ಏಳು ಕುದುರೆಯ ಖುರಪುಟದ ಕೆಂ 
ದೂಳಿಯೋ ಕುಂತೀ ಕುಮಾರಕ 
ರೇಳಿಗೆಯ ತನಿರಾಗರಸವುಬ್ಬರಿಸಿ ಪಸರಿಸಿತೋ 
ಹೇಳಲೇನು ಮಹೇಂದ್ರ ವರದಿ| 
ಗ್ಯಾಲಕಿಯ ಬೈತಲೆಯ ಕುಂಕುಮ 
ಜಾಲವೊ ಹೇಳೆನಲು ದಿನಪನ ಚೂಣಿ ರಂಜಿಸಿತು ೨ 

ಸರಸಿಜದ ಪರಿಮಳಕೆ ತುಂಬಿಯ 
ಬರವ ಕೊಟ್ಟನು ಚಂದ್ರಕಾಂತಕೆ 
ಬೆರಗನಿತ್ತನು ಜಕ್ಕವಕ್ಕಿಯ ಸೆರೆಯ ಬಿಡಿಸಿದನು 
ಕೆರಳಿ ನೈದಿಲ ಸಿರಿಯ ಸೂರೆಯ 
ತರಿಸಿದನು ರಿಪುರಾಯ ರಾಜ್ಯವ 
ನೊರಸಿದನು ರವಿ ಮೂಡಣಾದ್ರಿಯೊಳಿನೋಲಗವ ೩ 
- ಹರ ಹರ ಶ್ರೀಕಾಂತನೆನುತ್ತೆ 
ವರ) ಕುಮಾರಕರುಪ್ಪವಡಿಸಿದ 
ರರಿ ವಿದಾರರು ಮಾಡಿದರು ಮಾಂಗಲ್ಯ ಮಜ್ಜನವ 
ವರ ವಿಭೂಷಣ ಗಂಧ ಮಾಲ್ಯಾಂ 
ಬರದಿ ಪರಿವತರಾದರವನೀ 
ಸುರರಿಗಿತ್ತರು ಧೇನು ಮಣಿ ಕನಕಾದಿ ವಸ್ತುಗಳ ೪ 
- ತಮದ ಗಂಟಲನೊಡೆದ ಹರುವ 
- ದ್ಯುಮಣಿ ಮಂಡಲದಂತೆ ಜೀವ 
ಭ್ರಮೆಯ ಕವಚವ ಕಳೆದು ಹೊಳೆ ಹೊಳೆವಾನಂದದಲಿ 
ವಿಮಲ ಬಹಳ ಕತ್ರ ರಶ್ಮಿಗ 
ಛವರಿ ದೆಸೆಗಳ ಬೆಳಗೆ ರಾಜೋ 
ಇವು ಯುಧಿಷ್ಠಿರ ದೇವನೆಸೆದನು ರಾಜ ತೇಜದಲಿ ೫ 

ಪರಮ ಸತ್ಯವ್ರತ ಮಹಾಕ್ರತು 
ವರದಲವತ ಮಜ್ಜನವ ವಿ . 
- ಸ್ತರಿಸಿ ಭೀಮಾದಿಗಳು ಸಹಿತ ವಿರಾಟನರಮನೆಗೆ 


ಅರಸ ಬಂದನು ಮಣಖಚಿತ ಕೇ 
ಸರಿಯ ಪೀಠವನಡರಿದನು ನಿಜ 
ಚರಣ ಸೇವೆಯಲೆಸೆದರೊಡಹುಟ್ಟಿದರು ಪರುಎಪಿಸಿ ೬ 

ಅವನಿಪನ ಸಿಂಹಾಸನವನೇ 
ರುವ ಸಗರ್ವಿತರಾರು ನೋಡಿದ 
ಡೆವೆಗಳುರಿವುದು ಹಾಯೆನುತ ಕಂಚುಕಿಗಳೆ ತಂದು 
ಇವರನೀಕ್ಸಿಸಿ ಕ್ಷಾತ್ರ ತೇಜವ | 
ನವಗಡಿಸಲಂಜಿದರು ಹರಿತಂ 
ದವದಿರೆಬ್ಬಿಸಿ ಬಿನ್ನವಿಸಿದರು ಮತೃಭೂಪತಿಗೆ 

ಜೀಯ ಸಿಂಹಾಸನಕೆ ದಿವಿಜರ 
ರಾಯನೋ ಶಂಕರನೊ ಮೇಣ ನಾ 
ರಾಯಣನೋ ನರರಲ್ಲಿ ದೇವರು ಬಂದು ನೋಡುವುದು 
ಕಾಯಲಸದಳವೆಮಗೆನಲು ನಿ 
ರ್ದಾಯದಲ್ಲಿ ನೆಲೆಗೊಂಡ ನಿರ್ಜರ 
ರಾಯನಾರೆಂದೆನುತಲಾಗ ವಿರಾಟ ಚಿಂತಿಸಿದ ೮ 

ಕರೆಸಿಕೊಂಡು ಪುರೋಹಿತನನು 
ತರನವಖಿಳ ಮಹಾಪ್ರಧಾನರ 
ನರಮನೆಯ ಹೊರವಂಟು ವೋಲಗಶಾಲೆಗೈತರುತ 
ಕರಗಿ ಸೂಸಿದ ಚಂದ್ರ ಬಿಂಬದ 
ಕಿರಣ ಲಹರಿಗಳೆನಲು ವಿವಿಧಾ 
ಭರಣ ಮುಕ್ತಾಪ್ರಭೆಯ ಕಂಡನು ನೃಪತಿ ದೂರದಲಿ ೯ 

ಹರನ ನಾಲುಕು ಮುಖದ ಮಧ್ಯ 
ಸ್ಪುರಿತದೀಶಾನನದೊಲಿರೆ ಸೋ 
ದರ ಚತುಷ್ಟಯ ಮಧ್ಯದಲಿ ಕಂಡನು ಯುಧಿಷ್ಠಿರನ 
ಅರಸಿಯನು ವಾಮದಲಿ ವಿವಿಧಾ 
ಭರಣ ಮಣಿ ರಶ್ಮಿಗಳ ಹೊದರಿನ 
ಹೊರಳಿಯಲಿ ಕಣ್ಣಾಲಿ ಕೋರೈಸಿದವು ನಿಮಿಷದಲಿ ೧೦ 

ಮೇಳವೇ ಫಡ ಮನದ ಮತ್ಸರ 
ಕಾಲಿಡಲು ತೆರಹಿಲ್ಲ ಮನುಜರ 
ಹೋಲುವೆಯ ನಾಟಕದ ನಿರ್ಜರ ಮಂಡಲೇಶ್ವರರು 
ಆಲಿಗಳು ಮೇಲಿಕ್ಕಲಮ್ಮ ವು 
ಶೂಲಪಾಣಿಯ ಪರಮ ತೇಜದ 
ಚೂಳಿಯೋ ಶಿವ ಶಿವ ಎನುತ್ತ ವಿರಾಟ ಬೆರಗಾದ ೧೧ 

19 # 


ಮ ಹಾ ಭಾರತ 
ವಲಲ ಕಂಕ ಬೃಹನ್ನಳೆಯ ಮ್ಮ 

ಆ ಸುದೇಷ್ಮೆ ಕುಮಾರಿಯೊಡನೆ ವಿ . 
ಸುಳಿವ ಹೋಲುವರೆಂದು ಕೆಲಬರು 

೪ಾಸಿನೀಜನ ಸಹಿತ ರಾಣಿ 
ಕೆಲರಿದೆತ್ತಣ ನರರು ತೆಗೆ ಸುರಲೋಕ ಪಾಲಕರು 

ವಾಸದಲ್ಲಿಗೆ ಬಂದು ಕಾಣಿಕೆ ಕೊಟ್ಟು ಪೊಡವಂಟು 
ತಿಳಿಯಲರಿದೆಮಗೆಂದು ಕೆಲಬರು 

ಆ ಸಕಲ ಪರಿವಾರ ಪುರಜನ 
ತಳವೆಳಗುಗೊಳುತಿರಲು ಮಂದಿಯ 

ದೇಶಜನ ಕಾಣಿಕೆಯನಿತ್ತು ಮ 
ಕೆಲಕೆ ನೂಕಿಯ ತಂದೆಗುತ್ತರ ನಗುತ ಕೈಮುಗಿದ ೧೨ ಹೀಶನಿಗೆ ಮೈಯಿಕ್ಕಿ ಕಂಡುದು ಬಹಳ ಹರುಷದಲಿ ೧೯ 
- ತಾತ ಬಿನ್ನಹ ನಿನ್ನೆ ವೈರಿ 

- ಮುಗುಳು ನಗೆಯಲಿ ಭೀಮ ಪಾರ್ಥರ 
ವಾತವನು ಗೆಲಿದಾತನೀ ತೋ .. 

ಮೊಗವ ನೋಡಿದನವನಿಪತಿ ಕೈ ಮು | 
ರ್ಪಾತನೀತನ ಮುಂದೆ ಮೆರೆವವ ಕೀಚಕಾಂತಕನು ಗಿದು ತಲೆವಾಗಿದರು ತಮ್ಮಂದಿರು ಮಹೀಪತಿಗೆ 
ಈತ ನಕುಲನು ವಾಮದಲಿ ನಿಂ 

ತೆಗೆಸಿದರು ಕಾಣಿಕೆಯನಾ ಮಂ 
ದಾತ ಸಹದೇವಾಂಕನನಿಬರಿ . 

ತ್ರಿಗಳನಾ ಪರಿವಾರವನು ದೃಗು 
ಗೀತ ಹಿರಿಯನು ಧರ್ಮನಂದನನೆಂದುತೋರಿಸಿದ ೧೩ ಯುಗದ ಕರುಣಾ ರಸದಲನಿಬರ ಹೊರೆದು ಮನ್ನಿಸಿದ ೨೦ 
- ರಮಣಯ್ಕೆವರಿಗೀಕೆ ಕೆಲದಲಿ 

ಶಿರವನೆತ್ತಿ ವಿರಾಟ ಭೂಪನ 
ಕಮಲಮುಖಿಯನು ನೋಡು ತಾವಿವ 

ಕರೆದು ಹತ್ತಿರ ಪೀಠದಲ್ಲಿ ಕು 
ರಮಳ ಗುಣ ಗಂಭೀರ ರಾಯರು ಪಾಂಡುನಂದನರು ಇರಿಸಲೊಡೆ ಮುರಿಚಿದನು ಕೆಲದಲಿ ಗದ್ದುಗೆಯ ಸರಿದು 
ನಮಗೆ ಭಾರಿಯ ಭಾಗ್ಯಲಕ್ಷ್ಮಿಯ 

ಪರಮ ಸುಕೃತವಲಾ ಧರಾಧೀ 
ಮಮತೆಯಾಯ್ತಿನ್ನೇನುನೃಪಪದ 

ಶೃರನ ದರುಶನವಾಯು ಧನ್ಯರು 
ಕಮಲದಲಿ ಬೀಳುವೆವು ನಡೆ ನಡೆ ಧನ್ಯರಹೆವೆಂದ ೧೪ ಧರೆಯೊಳೆಮಗಿನ್ನಾರು ಸರಿಯೆಂದನು ವಿರಾಟ ನೃಪ ೨೧ 
* ಈತನೇ ಧರ್ಮಜನು ದಿಟ ತಾ 

ದೇಶ ನಿಮ್ಮದು ನಗರ ಹೆಚ್ಚಿದ 
ನೀತನೇ ಪವನಜನು ನಿಶ್ಚಯ 

ಕೋಶನಿಮ್ಮದು ನನ್ನ ಜೀವ ವಿ 
ವೀತನೇ ಫಲುಗುಣನು ಮಾತನುಜರೇ ಇವರು ಳಾಸ ನಿಮ್ಮ ದು ಸಲಹಬೇಹುದು ಬಿನ್ನಹದ ಹದನ 
ಈ ತಳೋದರಿ ದ್ರುಪದ ಸುತೆಯೇ 

ಈ ಸಮಂಜಸ ದಿವಸದಲಿ ಸಿಂ 
ಕೌತುಕವಲೇ ಭುವನಜನ ವಿ 

ಹಾಸನದಲಭಿಷೇಕವನು ಭೂ 
ಖ್ಯಾತರೆಲ್ಲಿಂದೆಲ್ಲಿ ಮೂಡಿದರೆನುತ ಬೆರಗಾದ 

ಮೂಾಶ ವಿಸ್ತರಿಸುವೆನು ಚಿತ್ತೆಸೆಂದನಾ ಭೂಪ ೨೨ 
ವರುಷವೊಂದಜ್ಞಾತ ವಾಸವ 

ಎನಲು ನಗುತೆಂದನು ಮಹೀಪತಿ 
ನಿರದೆ ನೂಕಿದರಿಲ್ಲಿ ಬಳಕೆಯ 

ವಿನಯ ಮಧುರ ರಸಾಭಿಷೇಕವ 
ಹೊರೆಯ ಹೆಸರವು ಬೇರೆ ನಡವಳಿಯಂಗವದು ಬೇರೆ ನನಗೆ ಮಾಡಿದೆ ಸಾಕು ಪುನರುಕ್ರಾಭಿಷೇಕವದು 
ಮರುಳನಂತಿರೆ ಜಗಕೆ ತೋರನೆ 

ಜನವಿದೆ ದು ನೀನು ನಮ್ಮಾ 
ಪರಮ ತತ್ವಜ್ಞಾನಿ ನಾ 

[ ೧೬ ತನು ಧರಿತ್ರಿಯಿದೆಮ್ಮ ದೆಂಬೀ 
ಯರಸುತನ ಫಲವಾಯ್ತು ನಡೆಯೆಂದನು ಕುಮಾರಕನು ನೆನಹು ತಾನುಪಚಾರ ನಮಗೇಕೆಂದನಾ ಭೂಪ ೨೩ 
- ದರುಶನಕೆ ಮಣಿ ರತುನ ಕನಕವ 

- ನೋಂದವರು ಭೀಮಾರ್ಜುನರು ಹಗೆ 
ತರಿಸಿ ಮುದದಲಿ ಮುಳುಗಿ ನಿಜ ಪರಿ 

ಯಿಂದ ಹಳುವವ ಹೊಕ್ಕು ಮನಸಿನ 
ಕರ ಸಹಿತ ಮೈಯಿಕ್ಕಿದನು ಕಾಣಿಕೆಯನೊಪ್ಪಿಸಿದ 

ಕಂದು ಕಸರಿಕೆ ಹೋಗದಾ ದುರ್ಯೋಧನಾದಿಗಳ 
ವರನ್ನ ಪಾಲ ತ್ರಾಹಿ ಭುವನೇ . 

ಕೊಂದು ಕಳದಲಿ ಮತ್ತೆ ಗಜ ಪುರಿ 

ಗೆಂದು ಗಮಿಸುವೆವೆಂಬ ತವಕಿಗ 
ಶೃರ ಪರಿತ್ರಾಯಪ್ಪ ಕರುಣಿಸು 

ರಿಂದ ತಾವೇ ಬಲ್ಲರೆಂದನು ಧರ್ಮನಂದನನು ೨೪ 
ಕರುಣಿಸೆಂದಂಫ್ರಿಗಳ ಹಿಡಿದನು ಮತ್ತ್ವ ಭೂಪಾಲ ೧೭ 
ಬಗೆದನಪರಾಧವನು ಕರುಣಾ 

ಎಂದನುತ್ತರನರಸನಂಫಿಯೊ 

ಛಂದ) ಮುಕುಟವ ಚಾಚಿ ಬಿನ್ನಹ 
ಳುಗಳ ಬಲ್ಲಹ ನೀನು ನಿನ್ನಂ 

ವಿಂದು ನೇಮವ ಕೊಡಿ ಕುಮಾರಿಯನೀವೆನರ್ಜುನಗೆ 
ಫಿಗಳಿಗೀ ತಲೆ ಬಂಟ ನೀನಿದ ಕಾಯಬೇಕೆನುತ 
ಮಿಗೆ ಭಕುತಿ ಭಾವದಲಿ ನಿಜ ಮಂ 

ಎಂದಡೇಲೇಳೆಂದು ನಸು ನಗೆ . 

ಯಿಂದ ಪಾರ್ಥನ ನೋಡೆ ಕೈ ಮುಗಿ 
ತ್ರಿಗಳು ಮಕ್ಕಳು ಸಹಿತ ವನ ನಂ 
ಬುಗೆಯ ಮರೆದನು ಮತ್ಮ ಭೂಪ ಮಹೀಶರಿದಿರಿನಲಿ ೧೮ ದೆಂದನಾತನು ಮನದ ನಿಶ್ಚಯವನು ಯುಧಿಷ್ಠಿರಗೆ ೨೫ 


೨೯೩ 


ವಿ ಶಾ ಟ ಹ ವF 


- ವರುಷವಿವಳಲಿ ನಾಟ್ಯ ವಿದ್ಯೆಯ . 
ಪರುಟವಿಸಿದೆನು ತಂದೆಯಂತೀ 
ತರುಣಿ ಭಜಿಸಿದಳಾ ಪ್ರಕಾರ ರಹಸ್ಯ ದೇಶದಲಿ 
ಗುರುತನದ ಗರುವಾಯಿಯೆತ್ತಲು 
ಅರಸಿಯೆಂಬುದಿದಾವ ಮತವೀ . 
ವರಕುಮಾರಿಯನೀವಡಭಿಮನ್ಯುವಿಗೆ ಕೊಡಲೆಂದ ೨೬ 

ಎನಗೆ ನೀವೇನಾತನೇನು 
ತೃವದೊಳಾಗಲಿಯೆನೆ ವಿರಾಟನ 
ನವನಿಪತಿ ಮನ್ನಿಸಿದನಿತ್ತನು ನಗುತ ವೀಳೆಯವ 
ಯವಗೆ ಪರಮ ಸ್ವಾಮಿಯನ್ನು 
ತೃವದ ನೆಲೆಯೆಮ್ಮೆ ವರಸು ಯಾ 
ದವಶಿರೋಮಣಿ ಕೃಷ್ಣನಭಿಮತವಮ್ಮ ಮತವೆಂದ ೨೭ 

ಪೊಡವಿಯೊಡೆತನವೆಮಗೆ ಕ 
ಟ್ರೊಡೆಯ ಕೃಷ್ಣನು ಕೃಷ್ಣನೊಡಬ 
ಟ್ರೋಡೆ ವಿವಾಹ ನಿರಂತರಾಯವು ಚಿಂತೆ ಬೇಡೆನಲು 
ಒಡಬಡಲಿಮೇರಲಿ ಗುರು ನಿ 
ಮಡಿ ಮುರಾರಿಯ ತೋರಿಸುವಿರಾ 

[ ೨೮ 
ದೊಡೆ ಕೃತಾರ್ಥನು ತಾನೆನುತ ಹಿಗ್ಗಿ ದನುಮನೃಪ 

ಪರಿಪರಿಯ ಪಾವುಡವ ಕಟ್ಟಿಸಿ 
ಹರುಷದಲಿ ಬಿನ್ನಹದ ವೋಲೆಯ 
ಬರೆಸಿದನು ವೇಗಾಯ ದೂತರನಟ್ಟಿದನು ಭೂಪ 
ಚರರು ಪಯಣದ ಮೇಲೆ ಪಯಣದ 
ಭರದಿ ಬಂದರು ಕೃಷ್ಣರಾಯನ 
ಪುರಕೆ ಪರಿತೋಷದಲಿ ಹೊಕ್ಕರು ರಾಜ ಮಂದಿರವ ೨೯ 
- ಬರವ ಬಿನ್ನಹ ಮಾಡೆ ಪಡಿಹಾ 
ರರು ಮುರಾರಿಯ ನೇಮದಲಿ ಚಾ 
ರರನು ಹೊಗಿಸಲು ಬಂದು ಹೊಕ್ಕರು ಕೃಷ್ಣನೋಲಗವ 
ದರುಶನವ ಮಾಡುತ್ತ ಚರಣಾಂ | 
ಬುರುಹದಲಿ ಮೈಯಿಕ್ಕಿ ದೇವನ 
ಹೊರೆಯಲಿಳುಹಿದರಿವರು ಕಳುಹಿದ ಬಿನ್ನವತ್ತಳೆಯ ೩೦ 
- ನಸುನಗುತ ಮುರವೈರಿ ಮಿಗೆ ಮ 

ಸಿದನವರನು ಪಾಂಡುತನಯರ 
ಕುಶಲವನು ದುರುಪದಿಯ ಸುಕ್ಷೇಮವನು ಬೆಸಗೊಳಲು 
ಕುಶಲರನಿಬರು ಜೀಯ ಭಕ್ತ 
ವ್ಯಸನ ಭಾರವು ನಿಮ್ಮ ಲಿರೆ ಜೀ 
ವಿಸುವುದರಿದೇ ಪಾಂಡುನಂದನರೆಂದರಾ ಚರರು ೩೧ 
- ಕಳುಹಿದುಡುಗೊರೆಜೀಯ ನಿಮ್ಮಡಿ 
ಗಳಿಗೆ ರಾಣಿವಾಸ ವರ್ಗಕೆ 
ಬಲಗೆ ವಸುದೇವರಿಗೆ ದೇವಕಿಯುಗ್ರಸೇನರಿಗೆ 
ಕುಲಗುರುಗಳಕೂರನುದ್ದವ 
ಬಲುಭುಜನು ಕೃತವರ್ಮ ಸಾತ್ಯಕಿ 
ಲಲಿತ ಸಾಂಬಕುಮಾರ ಕಂದರ್ಪಾ ನಿರುದ್ದರಿಗೆ ೩೨ 


ಎನಲು ನಸುನಗೆಯಿಂದ ಕುಂತಿಯ 
ತನುಜರಟ್ಟಿದ ಪಾವುಡಂಗಳ 
ನನಿತುವನು ತೆಗೆಸಿದನು ಕೆಲದಲಿ ಸಂಧಿ ವಿಗ್ರಹಿಯ 
ದನುಜಹರನೀಕ್ಷಿಸಲು ಲಿಖಿತವ 
ನನುನಯದೊಳಳವಡಿಸಿ ಬಿನ್ನಹ 
ವೆನುತ ನೇಮವ ಕೊಂಡು ಕಳಕಳವಡಗೆ ವಾಚಿಸಿದ ೩೩ 
- ಸ್ವಸ್ತಿ ದಾನವ ರಾಯ ಕುಂಜರ 
ಮಸ್ತಕಾಂಕುಶ ಖೇಲನಾ ಪರಿ 
ಯಸ್ತ ಯದುಕುಲ ಸಿಂಹಸಂಹೃತ ಜನ್ಮ ದುರಿತಭಯ 
ಹಸ್ತ ಕಲಿತ ಸುದರುಶನೋರ್ಧ್ವಗ 
ಭಸಿ ಲವಶಮಿತಾರ್ಕ ಪರಿವೃಢ 
ವಿಸ್ತರಣ ಚಿತ್ರಸುಕುಂತಿಯ ಸುತರ ಬಿನ್ನಪವ ೩೪ 
- ದೇವ ನಿಮ್ಮಡಿಗಳ ಕೃಪಾ ಸಂ 
ಜೀವನಿಯಲೆಮ್ಮ ಸುಗಳೊಡಲಿನ 
ಠಾವ ಮೆಚ್ಚಿದವೊದೆದು ಹಾಯ್ದ ವು ವಿಪಿನ ಮಂದಿರವ 
ಈ ವರುಷದಜ್ಞಾತವಾಸ ಗ . 
ತಾವಶೇಷಣವಾಯು ಕಂಗಳಿ 
ಗೀವುದವಯವ ದರುಶನಾಮೃತಪಾನ ಸಂಪದವ ೩೫ 
- ದಾಟಿದೆವು ನುಡಿದವಧಿಯನು ವೈ 
ರಾಟ ಪುರದಲಿ ತುರುವಿಡಿದು ಮೈ 
ನೋಟಕೋಸುಗ ಬಂದು ನುಗ್ಗಾಯಿತ್ತು ಕುರುಸೇನೆ 
ತೋಟಿಜಯಿಸಿದೊಡೆಮ್ಮನರಿದು ವಿ 
ರಾಟ ಮನ್ನಿಸಿ ತನ್ನ ಮಗಳ ಕಿ 
ರೀಟಿ ತನಯಂಗೀವ ಭರವಿದ ದೇವರವಧರಿಸಿ . ೩೬ 
- ಮದುವೆಯೆಂಬುದು ನೆವ ನಿಜ ಶ್ರೀ 
ಪದವ ತೋರಿಸಬೇಕು ವನ ವಾ 
ಸದ ಪರಿಕೇಶಾನು ಸಂತಾಪವನು ಬೀಳ್ಕೊಡಿಸಿ 
ಕದಡು ಹೋಗಲು ಕಾಣಬೇಹುದು 
ಹದುಳವಿಟ್ಟೆಮಗುಚಿತ ವಚನದ 
ಹದವಳೆಯಲುತ್ಸಾಹಸಸಿಯನು ದೇವ ಸಲಹುವುದು ೩೭ 

ಕರುಣ ಬಿಜಯಂಗೈದು ಭಕ್ತರ | 
ಹೊರೆಯ ಬೇಹುದು ಬೇಡಿಕೊಂಬೆನು 
ಅರಸಲೇಕೆಳೆಗಂದಿ ತಾಯಾನರಸುವಂದದಲಿ 
ಚರಣಭಜಕ ಕುಟುಂಬನೆಂಬೀ 
ಬಿರುದ ಪಾಲಿಸಿ ಬಿನ್ನಹವನವ 
ಧರಿಸಿ ಕಾಣಿಸಿ ಕೊಡುವುದೆಮಗೆ ಮಹಾಪ್ರಸಾದವನು 

ಕೇಳಿ ಹರುಪಿತನಾಗಿ ಕಡು ಕರು 
ಣಾಳು ಹೊಂಪುಳಿಯೋಗಿ ಭಕ್ತರ 
ಮೇಲನೊಲವಿನ ಬಹಳ ಪರಮ ಸ್ನೇಹ ಪಸರಿಸಿತು 
ಕೇಳಿದೆವೆ ಹರ ಹರ ಯುಧಿಷ್ಠಿರ 
ನೇಳಿಗೆಯನಾ ಕೌರವೇಶ್ವರ 
ನೂಳಿಗವನೆನುತಸುರರಿಪು ನೋಡಿದನು ಕೆಲಬಲನ ೩೯ 


| ೩೮ 


೨೯೪ 


ಮಹಾ ಭಾರ ತ 


ಚಿಂತೆ ಬೀತುದು ಪಾಂಡು ಮಾವನ 
ಸಂತತಿಗಳಜ್ಞಾತ ವಾಸವ 
ನೆಂತು ಪಂಥದ ಮೇಲೆ ಕಳೆದರೆ ನಮ್ಮ ಪುಣ್ಯವಿದು 
ಕುಂತಿ ದೇವಿಯರುಮ್ಮಳಿಸೆ ನಾ 
ವೆಂತ) ಬದುಕುವೆವಕವೆನು ನಿ 

[ ೪ಂ 
ರಂತರವು ಮರುಗುವನು ಬೊಪ್ಪನು ಶಿವ ಶಿವಾಯಂದ 
- ಭವಣಿಗೆಯ ಬಂದಡವಿಯಲಿ ಪಾಂ 
ಡವರು ನವೆದರು ರಾಜ್ಯವನು ಯಾ 
ದವರು ನಾವನುಭವಿಸುತ್ತಿದ್ದೆವು ನವೆದರಿನ್ನಬರ 
ಅವರ ಸೊಗಸೇ ನಮ್ಮ ಸೊಗಸುಗ 
ಇವರ ದುಗುಡವೆ ನಮ್ಮ ದದರಿಂ 
ದವರ ವಿವಳಾಭ್ಯುದಯ ನಮಗೆಂದಸುರರಿಪು ನುಡಿದ ೪೧ 

ಕಾಲ ಕೈಗೂಡುವೊಡೆ ಲೇಸಿನ 
ಮೇಲೆ ಲೇಸ ಗಳೊದಗುವವು ಭೂ 
ಪಾಲ ಕುಂತಿಯ ಸುತರ ಬೆಳವಿಗೆ ಮೊದಲ ಮಂಗಳವು 
ಮೇಲೆ ತಂಗಿಯ ಮಗನ ಮದುವೆ ವಿ . 
ಶಾಲ ಸುಖವದು ನಿಖಿಳ ಯಾದವ 
ಜಾಲ ಪಯಣವ ಮಾಡಲೆಂದಸುರಾರಿ ನೇಮಿಸಿದ ೪೨ 

ಚರರಿಗುಡುಗೊರೆ ಗಂಧ ನಿಖಿಲಾ 
ಭರಣ ಕತ್ತುರಿ ಕರ್ಪೂರವನಿ 
ಇರಿದಿಶಾಪಟ ಬೀಳುಗೊಟ್ಟನು ರಾಯಸನ ಬರೆಸಿ 
ಮರಳಿ ದೂತರು ಬಂದು ವತ್ಮನ 
ಪುರವ ಹೊಕ್ಕರು ಕೃಷ್ಣ ರಾಯನ 
ಕರುಣದಳತೆಯ ಬಿನ್ನವಿಸಿದರು ಪಾಂಡು ತನಯರಿಗೆ ೪೩ 

ಬಳಿಕ ಸುಮುಹೂರ್ತದಲಿ ಮನ 
ಹೊಳಲ ಹೊರವಂಟುತ್ತರ ದಿಶಾ 
ವಳಯದಲಿ ರಚಿಸಿದರುಪಷ್ಣ ವ್ಯಾಖ್ಯಪುರವರವ 
ನೆನಗಲದಲಿ ಕಟ್ಟಿ ಕೇರಿಯ 
ನಳವಡಿಸಿದರು ನಿಖಿಳ ನೃಪರಿಗೆ 
ಬಳಿಯನಟ್ಟಿದನುತ್ತರೋತ್ತರವಾದುದಿವರುದಯ ೪೪ 
- ಜೋಳಿ ಹರಿದವು ನಿಖಿಳ ರಾಯರಿ 
ಗೋಲೆಯುಡುಗೊರೆಯಿಕ್ಕಿದವು ಪಾಂ 
ಚಾಲಪತಿ ಹೊರವಂಟ ಮರಕ್ಷೆಣ ಬಲ ಸಹಿತ 
ನೀಲನು ಯುಧಾಮನ್ಯು ಸಮರ ಕ 
ರಾಳ ಧೃಷ್ಟದ್ಯುಮ್ಮ ಕೀರ್ತಿ ವಿ 
ಶಾಲ ಧೀರ ಶಿಖಂಡಿ ಸಹಿತಾ ದ್ರುಪದನ್ನೆ ತಂದ ೪೫ 
- ಇದಿರುಗೊಂಡರು ಹರುಷದಲಿ ದುರು 
ಪದಿಯ ಬಾಂಧವ ಪೈಕವನು ವಿಗೆ 
ಮುದದಿ ಕಾಣಿಸಿಕೊಂಡರಳ ಮಹಾ ಮಹೇಶ್ವರರ 
ಒದಗಿತಖಿಳಕೋಣಿಬಲ ಸು 
ಪದವನನ್ನತ ವಸ್ತುಗಳ ಸೋಂ 
ಪೊದವಿದವು ಕೈಗೈದು ಮದುವೆಯ ಮಂಗಳಾಭ್ಯುದಯ 


ದೇವ ಬಹನೆಂದು ಬಂದರು 
ದಾವಣಿಯು ಹವಣರಿದು ಬಳಿಕ ಮ 
ಹಾ ವಿಳಾಸದಪ್ಪವಿಟ್ಟರು ತಮ್ಮ ನಗರಿಗಳ 
ಹೂವಲಿಯ ವೀಧಿಗಳ ನವ ರ . 
ತ್ಯಾವಳಿಯ ಸೂಸಕದ ಭದ್ರದ 
ಲೋಪಗಳ ಲಂಬಳದಲೆಸೆದವು ಕೇರಿ ಕೇರಿಗಳು ೪೭ 
* ಚಾರುತರ ಕತ್ತುರಿಯ ಸಾದಿನ 
ಸಾರಣಿಯ ಕುಂಕುಮದ ರಸಗಳ 
ಕಾರಣಿಯ ನವ ಚಿತ್ರಪತ್ರದ ಬಹಳ ಭಿತ್ತಿಗಳ 
ಓರಣದ ಬೀದಿಗಳ ತಳಿಗೆಯ 
ತೋರಣದ ಹೊಂಜಗುಲಿಗಳ ಪ 
ನೀರ ಚಳೆಯದ ರಚನೆಯಲ್ಲಿ ಮನೆ ಮನೆಗಳೊಪ್ಪಿದವು ೪೮ 

ಕಟ್ಟಿದವು ಗುಡಿ ಮನೆಗಳಲಿ ಮೇ 
qಟ್ಟು ಬಿಗಿದವು ಪುರದ ನಾರಿಯ 
ರುಟ್ಟು ಕೊಟ್ಟರು ಕಳಶ ಕನ್ನಡಿ ಸಹಿತ ದೇಶಿಯಲಿ 
ಇಟ್ಟಣಿಸಿ ಗಜ ವಾಜಿ ರಥ ಸಾ 
ಲಿಟು ,ತೋರುವ ದನುಜರಾಯ ಫ 
ರಟ್ಟನನು ನಡೆದಿದಿರುಗೊಂಡರು ಪಾಂಡು ನಂದನರು ೪೯ 
* ಕಳಶ ಕನ್ನಡಿ ವಾದ್ಯರವ ಮಂ 
ಗಳ ಮಹಾಂಬುಧಿ ಮತಗಿದವೊಲು 
ಜೈಲ ಪತಾಕಾವಳಿಯ ವಿವಳಚ್ಛತ್ರ ಚಾಮರದ 
ಹೊಳೆವ ಕಂಗಳ ಮುಖದ ಕಾಂತಿಯು 
ಮೊಲೆಗಳೊಡ್ಡಿನ ಮಂದ ಗಮನದ 
ತಳಿದ ಮುಸುಕಿನ ವಳಿಕಾತೆಯರೈದಿತೊಗ್ಗಿನಲಿ ೫೦ 

ಹೊಳಹು ಮಿಗೆ ದೂರದಲಿ ಗರುಡನ 
ಹಳವಿಗೆಯ ಕಂಡಂದಣಂಗಳ 
ನಿಳಿದು ಮೈಯಿಕ್ಕಿದರು ದ್ರುಪದ ವಿರಾಟ ಪಾಂಡವರು 
ಬಳಿಕ ಭೂಪರು ಕಾಲು ನಡೆಯಲಿ 
ನಲಿದು ಬರುತಿರಲಾನೆಯಿಂದಿಳೆ 
ಗಿಳಿದು ಬಿಜಯಂಗೈದನಸುರಾರಾತಿ ಕರುಣದಲಿ ೫೧ 
- ಇತ್ಯನವರಿಗೆ ಸವಯವನು ದೇ 

ತನು ನಿಗವಘವರಸಿದ 
ಡತ್ತಲಿತ್ತಲು ಸರಿವ ಮುನಿಗಳ ಮನಕೆ ಮೈಗೊಡದ 
ಹೆತ್ತ ಮಕ್ಕಳು ನಿಲಲಿ ಭಕ್ತರ 
ನಿತ್ತ ಕರೆ ನೆನೆವರಿಗೆ ತನ್ನನು 
ತೆತ್ತು ಬದುಕುವೆನೆಂಬ ಬೋಳೆಯರರಸ ನಡೆತಂದ ೫೨ 
- ಬಲದ ಪದಘಟ್ಟಣಿಯ ರಜದಿಂ 
ಬೆಳುಪಡಗಿದಂಬರದ ಮಾರ್ಗದ 
ರಳದ ಕಿರುಬೆಮರುಗಳ ಲಲಿತ ಕಪೋಲ ಮಂಡಲವ. 
ಕೆಲದ ಪಾಯವಧಾರುಗಳ ಕಳ 
ಕಳದ ಕರುಣಾರಸವ ಸೂಸುವ 
ಮೆಲುನಗೆಯ ಸಿರಿಮೊಗದ ಕೃಷ್ಣನ ಕಂಡದಾ ಸೇನೆ ೫೩ 


೨೯೫ 
ವಿಲಾ ಟ ಸ ರ್ವ 
- ೧೦) 

ಅರಸಿಯೆದೆತನಕ್ಕೆ ನಮ್ಮೆ 
- ಬಾಗಿದವು ಬರಿಕೈಗಳನು ಹಣಿ 

ವರ ನಿಜಾಯುಷ್ಯಕ್ಕೆ ರಾಜ್ಯದ 
ಗಾಗಿ ಮುರುಹಿದವಾನೆಗಳು ತಲೆ | 
ವಾಗಿ ಗುಡಿಗಟ್ಟಿದವು ಹೇಷಾರವದ ತೇಜಿಗಳು 

ಸಿರಿಯ ಸೊಂಪಿಗೆ ನಿಮ್ಮ ಮಗನೀ ಕೃಷ್ಣ ಹೊಣಿ ನಮಗೆ 
ತೂಗಿ ತನುವನು ಪುಳಕದಲಿ ಮನ 

ಸುರರು ಸರಿಯಿಲ್ಲೆಮಗೆ ಮಿಕ್ಕಿನ 
ಲಾಗು ಮಿಗೆ ಮೈಮರೆದು ಹರುಷದ 

ನರರು ಗಣ್ಯವೆ ಮಾವ ಕೇಳೆಂ 
ಸಾಗರದಲೆಲಾಡುತಿರ್ದುದು ಕೂಡೆ ತಳತಂತ್ರ ೫೪ ದರಸ ವಸುದೇವನನು ಮಧುರೋಕ್ತಿಯಲಿ ಮನ್ನಿಸಿದ ೬೧ 
ಅಂಗನೆಯರರವಿಂದನಾಭನ | 

ತಂದೆ ಬೇಡೆಮಗ ಬೇಡೆಮ 
ಮಂಗಳಶ್ರೀಮೂರ್ತಿ ಸುಧೆಯನು , 

ಗಿಂದುಮುಖಿಯರನೊಲ್ಲೆವಾವ್ ಮನ 
ಕಂಗಳಲಿ ಕುಡಿಕುಡಿದು ಪಡೆಯರು ಮತ್ತೆ ದಣಿವುಗಳ ಸಂದು ಮೆಚ್ಚಿಹೆವೆನ್ನ ಭಕ್ತರಿಗೆಂಬನನವರತ 
ಅಂಗಳನ ಪೆತ್ತಯ್ಯ ನೀ ರೂ . 

ನೊಂದೆನೆಂಬನು ತನ್ನ ವರು ಮನ 
ಹಿಂಗೆ ಬಡವನೆಯೆನುತ ಮುರಹರ 

ನೊಂದರಾದೊಡೆ ತನ್ನವರ ಸುಖ 
ನಂಗಶೋಭೆಯ ಬಂದಿಯಲಿ ಸಿಲುಕಿತ್ತು ಸತಿನಿವಹ ೫೫ ವಿಂದು ತನ್ನ ದದೆಂಬುದೇ ಸಿರಿಕೃಷ್ಣ ಮತವೆಂದ ೬೨ 
- ಎರಡು ಸೇರೆಯ ತುಂಬಿ ರತ್ನವ 

- ಅರಸಿಯರ ಬಗೆಗೊಳ ಮಕ್ಕಳ 
ಸುರಿದು ಮೈಯಿಕ್ಕಿದನು ಭೂಪತಿ 

ಸರಕು ಮಾಡನು ದೇಶಕೋಶದ 
ಚರಣದಲಿ ಚತುರಾಸ್ಯಜನಕನ ವಿಮಳ ಭಕ್ತಿಯಲಿ 

ಸಿರಿಯ ಗಣಿಸನು ಖಡ್ಡಿಗೊಳ್ಳನು ಸಕಲ ಸಂಪದವ 
ನರ ವೃಕೋದರ ನಕುಲ ಸಹದೇ 

ಹರಿ ಪರಾಯಣರೆಂದೊಡವರಿಗೆ 
ವರು ವಿರಾಟ ದ್ರುಪದ ಮೊದಲಾ 

ಹರಹಿಕೊಂಬನು ಮಗನ ಶೀಲವು 
ಗಿರೆ ಸಮಸ್ತ ಪಾಲಕರು ಮೈಯಿಕ್ಕಿ ತೊಗ್ಗಿನಲಿ ೫೬ ನರರ ಪರಿಯಲ್ಲೆಂದನಾ ವಸುದೇವನಳಿಯಂಗೆ ೬೩ 
ಶಿರವ ನೆಗಡಿ ಯುಧಿಷ್ಠಿರನ ಮೈ 

- ಲೋಗರೇ ನೀವೆಮಗೆ ನಿವಗರ | 
ಮುರಿಯಲೀಯದೆ ಕೃಷ್ಣನಪ್ಪಿದ 

ಗಾಗಿ ಕರಗುವನದು ನಿಲಲಿ ತನ 
ನುರುತರ ಪ್ರೇಮದಲಿ ಭೀಮಾರ್ಜುನರ ಯಮಳರನು ಗಾಗದವರಿಗೆ ತನ್ನ ತೆರುವನು ಕೊಲುವ ಹಗೆಗೊಲಿವ 
ಹರುಷದಲಿ ತೆಗೆದಪ್ಪಿ ಭೂಮಾ 

ಲೋಗರೆನ್ನವರೆಂದು ಲೋಗರಿ 
ಶೂರರ ಮನ್ನಿಸಿದನು ವಿಳಾಸಿನಿ 

೫೭ ಗಾಗಿ ಬದುಕುವೆನೆಂಬ ಬಲುಗೈ 
ಯರ ವಿಡಾಯಿಯಲರಸಿ ಕಂಡಳು ಬಂದು ಮುರಹರನ ಬಾಗಿ ಕೃಷ್ಣನನೇನ ಹೇಳುವೆನೆಂದನರಸಂಗೆ 
ಕಾಣಿಕೆಯ ಕೈಕೊಂಡು ರಾಯನ 

ಬೊಪ್ಪನವರೇಯಮ್ಮ ದೂರದೆ 
ರಾಣಿಯನು ಮನ್ನಿಸಿದ ತನ್ನ ಯ 

ಯಿಪ್ಪವರು ತಾವಲ್ಲ ಸಾಕಿ . 
ರಾಣಿವಾಸದ ಹೊರೆಗೆ ನೇಮವಕೊಟ್ಟು ಕಳುಹಿದನು ನೊಪ್ಪದಲಿ ಬಾಯೆಂದು ಮುರರಿಪು ಕರೆದನವನಿಪನ 
ರಾಣಿ ರುಕುಮಿಣಿಯಾದಿಯಾದ 

ಚಪ್ಪರಿಸಿ ಕೌರವರು ತುರುಗಳ 
ಕೋಣಿಧರನರಸಿಯರನನಿಬರ 

ತಪ್ಪಿಸಿದುದೇನಾಯ್ತು ಪಾರ್ಥನ 
ಕಾಣಿಕೆಯ ಕೊಟ್ಟೆರಗಿ ದುರುಪದಿ ಕಂಡಳೊಲವಿನಲಿ ೫೮ ಗರ್ಪದನುವೆಂತೆಂದು ಬೆಸಗೊಂಡನು ಮುರಧ್ವಂಸಿ ೬೫ 
- ದರುಶನವನೊಲಿದಿತ್ತು ವಸುದೇ 

ಹೂಹೆಗೆಲ್ಲಿಯ ದರ್ಪ ಮನುಜನ 
ವರನು ದೇವಕಿ ದೇವಿಕಿಯರ ಸಂ . 

ಸಾಹಸವು ಬೇರೇನು ಯಂತ್ರದ 
ಕರುಷಣನ ಮಹದುಗ್ರಸೇನನ ಕಂಡನವನೀಶ 

ಹಾಹೆ ಯಂತ್ರವನುಳಿದು ಜೀವಿಸಲರಿವುದೇ ಬೇರೆ 
ವರ ಸುಭದ್ರಾದೇವಿ ಭಾವಂ 

ದೇಹಿ ನೀ ನಾವೆಲ್ಲ ನಿನ್ನಯ | 
ದಿರಿಗೆ ವಂದಿಸಿದಳು ಕುಮಾರನು 

ದೇಹವಿದರೊಳಗೆಮಗೆ ಗರ್ವದ 
ಹರುಷದಲಿ ಬಿಗಿಯಪ್ಪಿ ದನು ಅಭಿಮನ್ಯು ಪಾಂಡವರ ೫೯ ಗಾಹಿದೆಲ್ಲಿಯದೆಂದು ಬಿನ್ನವಿಸಿದನು ಯಮಸೂನು ೬೬ 
ಕೈದಣಿಯೆ ವಸುದೇವನಳಿಯನ 

- ಎಸಳು ಮೊನೆಯೊಂದಾಗಿ ತಾವರೆ 
ಮೈದಡವಿದನು ಮಗನೆ ಬನದೊಳ 

ಮುಸುಕುತಿದೆ ನೈದಿಲೆಯ ನೆತ್ತಿಯ 
ಗೊಯ್ತು ವಿಧಿ ಬಂಧಿಸಿತಲಾ ಸಾಕಿನ್ನು ದೈವವನು ಬೆಸುಗೆ ಬಿಡುತಿದೆ ಜಕ್ಕವಕ್ಕಿಯ ತೆಕ್ಕೆ ಸಡಿಲುತಿದೆ 
ಬೈದು ಮಾಡುವುದೇನು ದುರುಪದಿ 
ಹೈದೆತನವುಂಟಾಗಿ ದುರಿತವ . 

ದೆಸೆದೆಸೆಯ ತಾಣಾಂತರದ ಹೊಂ 
ಕೊಯ್ದು ನರಲೋಕಕ್ಕೆ ಬಂದಿರಿ ನಮ್ಮ ಪುಣ್ಯದಲಿ ೬೦ 

ಬಿಸಿಲು ಬೀುದು ಜೀಯ ಬಿನ್ನಹ 
ವಸುಧೆ ತಂಪೇರಿತ್ತು ಸಂಧ್ಯಾ ಸಮಯವಾಯ್ತಿಂದ ೬೭ 


ಮ ಹಾಭಾರತ 


[ ಸಂಧಿ : 


ನಗುತ ಹರಿ ನಿಂದಿರಲು ಕೈ ದಂ 
ಡಿಗೆಯವರು ಹೊದ್ದಿದರು ರೂವಾ 
ರಿಗೆಗೆ ಬಿಜಯಂಗೈದನುಥೇಯೆಂದುದು ಸುರಸೋಮ| 
ಬಿಗಿದ ದಡ್ಡಿಯ ಬದ್ಧರದ ಬೀ . 
ಯಗದ ರಾಣಿ ವಾಸದಂದಣ 
ತೆಗೆದು ನಡೆದುದು ಮುಂದೆ ಸಂತೋಷದಲಿ ಯದುಸೇನೆ 
- ಹೊಕ್ಕನಸುರಾರಾತಿ ಪಾಂಡವ 
ರಿಕ್ಕೆಲದಿ ಬರೆ ನಗರಜನ ಮೈ 
ಯಿಕ್ಕಿ ಬೀದಿಯ ಧೂಳು ಕವಿದುದು ಮುಂದೆ ಸಂದಣಿಸಿ .. 
ಹೊಕ್ಕು ಹೊಗಳುವ ಸುತಿಗಳಿಗೆ ಕೈ 
ವಿಕ್ಕ ಕಳ್ಳನು ಪಾಂಡು ಸುತರಿಗೆ 
ಸಿಕ್ಕಿದನು ಶಿವಯೆನುತಲಿರ್ದುದು ಸೂರಿ ಸಂದೋಹ ೬೯ 

ಮೇಲೆ ಬೀಳುವ ಮಂದಿಯನು ಕೈ 
ಗೋಲಿನವರಪ್ಪಳಿಸೆ ಲಕ್ಷ್ಮೀ 
ಲೋಲನವದಿರ ಜರೆದು ಕಾಣಿಸಿಕೊಳುತ ಪುರಜನವ 
ಮೇಲುನೆಲೆಯಪ್ಪರಿಗೆಗಳ ವರ 
ಬಾಲೆಯರ ಕಡೆಗಂಗಳೆಸೆವ ನಿ 
ವಾಳಿಗಳ ಕೈಕೊಳುತ ಹೊಕ್ಕನು ರಾಜಮಂದಿರವ ೭೦ 

ಹಿಡಿದರಾರತಿಗಳನು ಬಣ್ಣದ 
ಸೊಡರು ಸುಳಿದವು ಮುಂದೆ ನೆಲನು 
ಗಡಿಪ ಭೀಮಾರ್ಜುನರ ವೇಳಾಪದಲಿ ಹರುಷದಲಿ 
ಹಿಡಿದ ಕೈದೀವಿಗೆಗಳನು ಕೈ 
ದುಡುಕಿ ತಿವಿದಾಡುತ್ತ ಕಾಂತಿಯು 
ಕಡಲ ಮಣಿಮಯ ಪೀಠದಲಿ ಮಂಡಿಸಿದನಸುರಾರಿ ೭೧ 

ಬೀಳುಗೊಟ್ಟನು ಸಕಲ ಭೂಮಾ 
ಪಾಲರನು ಕುಂತಿಯ ಕುಮಾರರ | 
ಮೇಳದಲಿ ಪರಿಮಿತದಲಸುರಾರಾತಿ ನಸು ನಗುತ 
ಸೋಲದಲಿ ಮೈದಣಿದು ಕುರು ಭೂ 
ಪಾಲನುಚಿತವ ಮಾಡಿ ರಾಜ್ಯವ 
ನಾಳಿಸುವ ಹದನುಂಟೆ ನಿಮಾಳಾಪವೇನೆಂದ ೭೨ 

ಮರಳಿದವು ತುರುವಿತ್ತಲಹಿತರು 
ಸರಿದರತ್ಕಲುಮನೆಮ್ಮೆ : 
ವರನು ನಾವೆಂದರಿದು ಕೊಂಡಾಡಿದನು ವಿನಯದಲಿ 
ವರ ಸುಭದಾ ನಂದನಂಗು 
ತರೆಯನೀವರ್ಥಿಯಲಿಯಿರಲಾ 
ಕರೆಯಲಟ್ಟಿದೆವೆಂದು ಬಿನ್ನವಿಸಿದನು ಭೂಪಾಲ ೭೩ 
- ಕೋಳುಗೊಡೆಗೆ ಸೇರುವರೆ ಮದುವೆಯ 
ನೋಲಿದು ದೇವರು ಮಾಡುವುದು ಮೇ 
ಲಿಳೆಯ ಕಾರ್ಯವ ಬುದ್ದಿಗಲಿಸುವದೆಮ್ಮನುದ್ಧರಿಸಿ 
ಬಳಿಕ ಬಿಜಯಂಗೈವುದಿದು ಹದ | 
ನೆಲೆ ದಯಾಂಬುಧಿ ಕೇಳೆನಲು ನೃಪ 
ತಿಲಕನುಚಿತದ ಬಿನ್ನಹಕೆ ಮನವೊಲಿದು ಹರಿ ನುಡಿದ ೭೪ 


ಕೋಳುಗೊಡೆಗೆ ತಪ್ಪೇನು ವಸುವಿನ 
ಕುಲ ವಿರಾಟನು ಇಂದು ವಂಶಾ . 
ವಳಿಯವರು ನೀವಾಭಿಜಾತ್ಯದೊಳಿಲ್ಲ ಹಳಿವುಗಳು 
ಒಳುನುಡಿಗಳಲಿ ದೈವ ಶಕುನಾ 
ವಳಿಗಳಾದೊಡೆ ಹರುಷದಲಿ ಮಂ 
ಗಳ ಮುಹೂರ್ತವ ಮಾಡಿಯೆಂದನು ಕೃಷ್ಣ ನಸುನಗುತ ೭೫ 
- ಒಸಗೆಯಲಿ ನಿಸ್ವಾಳ ತತಿ ಗ. 
ರ್ಜಿಸಿದವಖಿಳ ಜನಂಗಳುತ್ತಾ 
ಹಿಸಿತು ಕನ್ಯಾವರಣವಾಯಿತು ವೈದಿಕೋಕ್ತಿಯಲಿ 
ಎಸೆಯಲಭಿಮನ್ಯುವನು ಸಿಂಗಾ 
ರಿಸಿತು ಯದು ಪಾಂಚಾಲ ಮತ್ರ್ಯ 
ಪ್ರಸರದಲಿ ಮೆಟ್ಟಕ್ಕಿ ಜೀರಿಗೆ ಬೆಲ್ಲವನುವಾಯ ೭೬ 
- ವರ ಮುಹೂರ್ತದ ಘಳಿಗೆವಟ್ಟಲ 
ಭರಿತದೊಳು ಪುಣ್ಯಾಹವದ ವಿ 
ಸ್ವರದಲಕ್ಷತೆ ತಳಿದು ತಂದರು ವಿಮಲ ಮಂಟಪಕೆ 
ಪರಮಋಷಿಗಳ ಹೋಮದಲಿ ಶಿಖ 
ವರನ ಬಲಗೊಂಡರು ಕುಮಾರಿಯ 
ವರಿಸೆ ವೈದಿಕದಿಂದ ಬಂದಳು ವರನ ವಾಮದಲಿ : ೭೭ 

ವಿಭವವೈವಡಿಯಾಗೆ ಸದ್ಭಜ 
ಸಭೆಯನಾರಾಧಿಸಿದನವನೀ 
ವಿಭುಗಳಿತ್ತರು ಮುಯ್ದಳುಡುಗೊರೆ ರತ್ನ ಭೂಷಣವ , 
ಅಭವ ಸನ್ನಿಭ ವೀರನಾಗೆಂ 
ದಿಭಗಮನೆಯರು ಕೃಷ್ಣನರಸಿಯ 
ರಭಿಜನಾಮಲ ತಿಲಕನನು ಹರಸಿದರು ಹರುಷದಲಿ ೭೮ 
- ಇದು ಶುಭೌಘದ ಗರುಡಿ ಬಹು ಸಂ . 
ಪದದ ನೆಲೆಮನೆ ಸೊಂಪಿನಾಗರ 
ವಿದು ಪರಾನಂದ ಪ್ರವಾಹದ ಜನ್ಮಭೂಮಿಯಿದು 
ಮುದದ ಕೇಳೀ ಸ್ಥಾನ ವಿಮಲಾ 
ಭ್ಯುದಯದೋಲಗಶಾಲೆ ಲಕ್ಷ್ಮೀ 
ಸದನವೆನೆ ರಂಜಿಸಿದುದಭಿಮನ್ಯುವಿನ ವೈವಾಹ ೭೯ 

ಯಾದವರು ಪಾಂಚಾಲಮರು 
ಮೇದಿನಿಪತಿ ಪಾಂಡು ಸೇವಕ 
ರಾದಿಯಾದನ್ನಯವನಗಣತ ಬಂಧು ಬಳಗವನು . 
ಆದರಿಸಿದನು ವಿನಯದಲಿ ವಿ . 
ತ್ಯಾದಿ ಸತ್ಕಾರದಲಿ ದಣಿದುದು 
ಮೇದಿನೀಜನವವನಿಪನ ಸನ್ಮಾನ ದಾನದಲಿ 
- ವರ ಚತುರ್ಥಿಯೊಳಿರುಳು ಮೆರೆದರು 
ಪುರದಲುತ್ಸಾಹದಲಿ ದಂಪತಿ 
ವರರು ಭೂಮಿಾಚಾರ ಚಮರದ ಚಾತುರಂಗದಲಿ 
ಮರುದಿವಸವವಚ್ಛತವ ನೆರೆ ವಿ 
ಸ್ತರಿಸಿದರು ಪರಹೊಂಗೊ 
ಪ್ಪರಿಗೆಗಳ ಕುಂಕುಮದ ಘಟವಾಸಕದ ರಚನೆಯಲಿ: ೮೧ 


೧೦) 


ವಿರಾಟ ಪ ರ್ವ 


೨೯೭ 


ಕನಕ ಮಣಿಗಳ ತೊಟ್ಟು ಜಾಜಿಯ 
ನನೆಯ ಆದಳಿಕೆಯಲಿ ಮದನನ 
ಮೊನೆಯ ಖಾಡಾಖಾಡಿ ಖಾತಿಯರೆದೆಹೊಯ್ಹೊಯು 
ದನುಜಹರನರಸಿಯರು ಕುಂತಿಯ 
ತನಯರರಸಿಯರೊಡನೆ ಮನ 
ವನಿತೆಯರು ಪಾಂಚಾಲಿನಿಯರೋಕುಳಿಯನಾಡಿದರು ೮೨ 
- ಧರಣಿ ನೆನೆದುದು ಗಂಧರಸ ಕ 
ತುರಿಯ ಪನ್ನೀರುಗಳ ಹೊನಲೊಡೆ 
ವೆರಸಿ ದೆಸೆ ಕಂಪಿಟ್ಟು ದಂಬುಧಿ ನವ ತುಷಾರದಲಿ 
ತರಣಿ ಪರಿವಳಿಸಿದನು ಪವನನ 
ಸುರಭಿತನವಚ್ಚರಿಯೆ ಗಗನದ 
ಪರಮ ಸೌರಭಕಲಸಿ ಕೊಂಡುದು ಸಕಲ ಸುರಕುಲವ ೮೩ 


ಬಳುವಳಿಯ ನಿಖಿಳಾವನೀ ಮಂ 
ಡಲವನನುಪಮ ಕೋಶ ವರ್ಗದ 
ಲಲನೆಯರ ಗಜ ವಾಜಿ ರಥ ಪಾದಾತಿ ಗೋವಜವ 
ಅಳಿಯಗಿತ್ತು ವಿರಾಟ ನೃಪ ಯದು 
ಕುಲವನಾ ಪಾಂ 
ವಳಿಯನುತ್ತಮ ವಸ್ತು ವಾಹನದಿಂದ ಮನ್ನಿಸಿದ ೮೪ 
- ಆದುದಭಿಮನ್ಯುವಿನ ಮದುವೆ ಮ 
ಹಾ ದಯಾಂಬುಧಿ ಕೃಷ್ಣ ರಾಯನ 
ಪಾದ ದರುಶನವಾಗಲಿಮ್ಮಡಿಸಿತ್ತು ನಮ್ಮ ದಯ 
ಮೇದಿನಿಯ ನಾವೊತ್ತೆಯಿಟ್ಟೆವು 
ಕಾದುಕೊಂಡೆವು 
ಲಾದುದನು ನೀ ಕರುಣಿಸೆಂದರು ವೀರ ನರಯಣನ ೮೫ 


ಇತಿ ಶ್ರೀಮದಚಿಂತ್ಯ ಮಹಿಮ ಗದುಗಿನ ವೀರನಾರಾಯಣ ಚರಣಾರವಿಂದ 
- ಮಕರಂದ ಮಧುಪಾನ ಪರಿಪುಷ ವಚಃ ಪ್ರದೀ ನಿಕಾಯ 
ಶ್ರೀಮತ್ತು ಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ 
- ಕರ್ಣಾಟ ಭಾರತ ಕಥಾಮಂಜರಿ 

ವಿರಾಟಪರ್ವಂ ಸಮಾಪ್ತವಾದುದು . | 


ಉದ್ಯೋಗಪರ್ವ 


ಮೊದಲನೆಯ ಸಂಧಿ 
ಸೂ , ನಂಬಿದವರಿಗೆ ತನ್ನ ತೆತ್ತಿಹ 

ನೆಂಬ ಬಿರುದನ್ನು ಮೆರೆದು ಭಕ್ತ ಕು 

ತುಂಬಿ ಸಾರಥಿಯಾದನೊಲಿದರ್ಜುನಗೆ ಮುರವೈರಿ 
ಕೇಳು ಜನಮೇಜಯ ಧರಿತ್ರೀ 

ಎಲೆ ಮರುಳೆ ಮುರವೈರಿ ಕೌರವ 
ಪಾಲ ಕುಂತೀ ತನಯರುನ್ನತ 

ರೊಲಿಯರೀ ಹದನನು ಯುಧಿಷ್ಠಿರ 
ದೇಳಿಗೆಯನೇನೆಂಬೆನೆ ಕಾರುಣ್ಯ ಸಿಂಧುವಲ 

ನಿಳೆಯ ಸೋತನು ಜೂಜುಗಾರರ ಮೇರೆ ಮಾರ್ಗದಲಿ 
ಶ್ರೀಲತಾಂಗಿಯ ರಮಣನಿಬರೊ 

ನೆಲನನೊಡ್ಡಲಿ ಮತ್ತೆ ಗೆಲಿದೇ 
ತಾಳೊಡೆಯನೆಂದೆಂಬ ಭೇದವ 

ಕೊಳಲಿ ಮೇಣr ಕಾದಲಿ ಸುಯೋಧನ 
ಬೀಳುಕೊಟ್ಟೇ ನಡೆಸುತಿರ್ದನು ತನ್ನ ಮೈದುನರ ೧ ನೊಳಗೆ ತಪ್ಪಿಲ್ಲೆಂದು ನುಡಿದನು ನಗುತ ಬಲರಾಮ ೬ 
ಹೋಲಿಕೆಗೆ ಬಾಯ್ತಿಡುವ ವೇದದ 

ಲೇಸನಾಡಿದೆ ರಾಮ ಬಳಿಕೇ 
ತಾಳಿಗೆಗಳೊಣಗಿದವು ಘನತೆಯ 

ನಾ ಸುಯೋಧನನಧಮನೇ ನೀ 
ಮೇಲೆ ತನ್ನದು ಘನತೆಯೆಂಬುದನ ಬೇರಿರಿಸಿ 

ನೀಸನೇರಿಸಿಕೊಂಡು ನುಡಿವಾ ಮತ್ತೆ ಕೆಲಬರಲಿ 
ಕಾಲಿಗೆರಗುವನಾ ಯುಧಿಷ್ಠಿರ 

ಆಸರದ ಕತ್ತಲೆಯ ಬೀಡು ವು 
ನೇಳಲೊಡನೇಳುವನು ಕೃಷ್ಣನ 

ಹಾ ಸಹಾಯವುಗೂಗೆಗಳಿಗುಪ 
ಲೀಲೆಯನುಪಮವೆಂದು ವೈಶಂಪಾಯ ಮುನಿ ನುಡಿದ ೨ ಹಾಸವೇ ದಿಟವೆಂದು ಸಾತ್ಯಕಿ ನಗುತ ಖತಿಗೊಂಡ ೭ 
- ಒಂದು ದಿನ ವೊಡೋಲಗಕ್ಕೆ 

ಬಲನ ಮಾತೇನಿವರ ಭಾಗ್ಯದ 
ತಂದವಖಿಳಾವನಿಯ ರಾಯರ 

ನೆಲೆಯೆ ಫಡ ಕೌರವರ ಶತಕದ 
ಮಂದಿಯಲಿ ಮುರವೈರಿ ನುಡಿದನು ರಾಜಮಂತ್ರವನು ತಲೆಗೆ ತಾ ವೀಳೆಯವನೆಲೆ ಕುಂತೀ ಕುಮಾರಕನೆ 
ಹಿಂದೆ ಜೂಜಿನ ವಿಲಗದಲಿ ಮನ 

ನೆಲನನಲಗಿನ ಮೊನೆಯಲಲ್ಲದೆ 
ನೊಂದರಿವರಡವಿಯಲಿ ಧರೆಗಿ 

ಮೆಲುನುಡಿಯ ಸಾಮದಲಿ ಗೀಮದ 
ನೈ೦ದು ಸೇರುವರೇನು ಹದನೀ ಪಾಂಡು ತನಯರಿಗೆ ೩ ಲಿಳೆಯ ಕೊಂಬರೆ ಧರೆಯೊಳಧಿಕ ಕೃತ್ರಿಯಾತ್ಮಜರು ೮ 
- ದೇವ ನೀನೇ ಬಲ್ಲೆ ನಿಮ್ಮಯ 

- ಕಾದಿ ಸಾವುದು ಮೇಣು ರಿಪು ಭಟ 
ಭಾವನೀ ಧರ್ಮಜನ ಬಹುಮಾ 

ನಾದವನ ನೆತ್ತಿಯಲಿ ಸಬಳವ | 
ನಾವಮಾನದ ಹೊರಿಗೆ ನಿನ್ನದು ಹರಣ ಭರಣವನು ಕೋದುಕೊಂಬುದು ನೆಲನನಿದು ಕ್ಷತ್ರಿಯರ ಮಕ್ಕಳಿಗೆ 
ನೀವು ಬಲ್ಲಿರಿ ಕಾಲಲೊದೆದುದ 

ಮೇದಿನಿಯ ಬೇಡುವೊಡೆ ಮುಟ್ಟಿಯ 
ನೊವಿ ತಲೆಯಲ್ಲಿ ಹೊತ್ತು ನಡೆಸುವ 

ತೇದು ಹಣಿಯಲಿ ಬಡಿದು ದರ್ಭೆಯ 
ಡಾವು ಬಲ್ಲೆವು ಜೀಯರೊಂದನು ದ್ರುಪದ ಭೂಪಾಲ ೪ ಕೋದುಸ್ಪಸ್ತಿಯ ಹಾಕುವುದು ಹಾರುವರ ಮಕ್ಕಳಿಗೆ ೯ 
- ಕಳುಹುವುದು ಶಿಷ್ಟರನು ಧರಣ . 

- ಎನಲು ನಕ್ಕನು ದ್ರುಪದನಿದು ನ 
ತಳವ ಬೇಡಿಸುವಲ್ಲಿ ಸಾಮವ 

ಮೃನುಮತವು ಕಾಳಗದೊಳಲಗಿನ 
ಬಳಸುವುದು ಭೀಷ್ಮಾದಿಗಳ ಕಟ್ಟುವುದು ವಿನಯದಲಿ ಮೊನೆಯೊಳಲ್ಲದೆ ವಹಿಯ ಕೊಡುವರೆ ಕೌರವೇಶ್ವರರು 
ತಿಳಿವುದಾತನ ನೆಲೆಯನಲ್ಲಿಂ 

ವಿನುತ ಸಾತ್ಯಕಿ ಕೇಳು ನೆಲೆಯಿದು 
ಬಳಿಕ ನಯವಿಲ್ಲೆಂದಡಾಹವ 

ಜನಪರ ಬರೊಬ್ಬ ದೂತನ 
ದೊಳಗೆ ಕೈದೋರುವುದು ಮತವೆಂದನು ಮುರಧ್ವಂಸಿ ೫ ವಿನಯದಲಿ ಕಳುಹುವುದು ಸಾಮವ ಬೆಳೆಸಿ ನೋಡುವುದ 

೨೯೮ 


ರ್ಶಿ 


ಉದ್ಯೋಗಪ ವ * 

ಬೀಳುಕೊಂಡರ್ಜುನನು ಲಕ್ಷ್ಮಿ 
ವಿಹಿತವಿದು ಪಾಂಚಾಲಕನ ಮತ 
ವಹುದು ರಾಯರಿಗಟ್ಟುವುದು ವಿ 

ಲೋಲನಲ್ಲಿಗೆ ಬರುತ ಕಂಡನು 
ಗ್ರಹವ ಸೂಚಿಸಿ ಕರೆದುಕೊಂಬುದು ಬೇಹ ಭೂಭುಜರ ಲೀಲೆಯಲಿ ನರ್ತಿಸುವ ನವಿಲನು ಬನದೊಳಡಹಾಯು 

ಮೇಲೆ ಹಂಗನ ಬಲನ ಹರಿಣಿ 
ಬಹಳ ಸಂವರಣಿಯಲಿ ರಣ ಸ . 
ಹಿತವಾಗಿಹುದಿತ್ತಲಲು| 

ಜಾಲದಡನನು ತಿದ್ದುವಳಿಯ ವಿ 
ಮಹಿಯ ಬೇಡಿಸ ಕಳುಹುವುದು ತೆರನೆಂದನಸುರಾರಿ ೧೧ ಶಾಲ ಶಕುನವನಾಲಿಸುತ ಹರುಷದಲಿ ನಡೆತಂದ ೧೮ 
ಮದುವೆಗೋಸುಗ ಬಂದೆವಾವಿ 

ಮೊರೆದು ಮಿಗೆ ತಲೆಯೆತ್ತಿ ತೆರೆ ಮೈ 
೩ ದರ ಮೇಲಣ ರಾಜಕಾರ್ಯದ 

ಮುರಿದು ಘುಳುಘುಳು ಘುಳಿತ ಘನ ನಿ 
ಹದನನಟ್ಟುವುದರುಹುವುದು ಬಹೆವಾವು ಕರೆಸಿದೊಡೆ ಪುರ ನಿನಾದದ ಗಜರು ಗಾಢಿಸಿ ಬಹಳ ಲಹರಿಯಲಿ 
ಹದುಳವಿಹುದೆಂದಸುರರಿಪು ಕರು 

ತೆರೆ ತೆರೆಯ ತಿವಿದೆದ್ದು ಗಗನವ 
ಣದಲಿ ಕುಂತೀಸುತರನಾ 

ನಿರದೊದೆದು ವಿತಳಕ್ಕೆ ಸುಳಿ ಭೋಂ 
ಪದಿಯನಭಿಮನ್ಯುವ ಸುಭದ್ರೆಯ ಹರಸಿ ಬೀಳ್ಕೊಂಡ ೧೨ ಕರಿಸಿ ಸಾಗರನುಬ್ಬುಗವಳವ ಕೊಂಡವೋಲು ಕುಣಿದ ೧೯ 
ಕೂಡಿಕೊಂಡಿಹುದಿವರ ಮಕ್ಕಳ 

ಪೂತು ಮರ ಸಾಗರನ ಬಿಗುರು ಮ 
ನೋಡಲಾಗದು ಹೆಚ್ಚು ಕುಂದನು 

ಹಾತಿಶಯವೈ ಯಿವನನಂಜಿ 
ನಾಡ ಬೇಡಲು ಬುದ್ದಿವಂತರನಲ್ಲಿಗಟ್ಟುವುದು 

ಲಾತಗಳು ಮರ್ಮಿಗಳು ಬೆಟ್ಟವನೊಟ್ಟಿ ನೆತ್ತಿಯಲಿ 
ಕೂಡೆಶೋಧಿಸಿ ಸೆಜ್ಜೆಯಲಿ ಮೈ 

ಈತ ನಮಗಂಜುವನೆಯೆನುತ ವಿ 
ಗೂಡಿಯಾರೋಗಣಿಗಳಲಿ ಕೈ 

ಧೂತರಿಪು ಬಲ ಮುಂದೆ ಕಂಡನು 
ಮಾಡಿ ಬೆರೆಸಿಹುದೆಂದು ದ್ರುಪದ ವಿರಾಟರಿಗೆ ನುಡಿದ ೧೩ ಪಾತಕದ ಹೆಡತಲೆಯ ದಡಿಯನು ದ್ವಾರಕಾಪುರವ ೨೦ 
ಎಂದು ಕಳುಹಿಸಿಕೊಂಡು ನಾರೀ 

ಅಟ್ಟಿ ಬಳಲಿದ ಶ್ರುತಿಗೆ ಹರಿ ಮೈ 
ವೃಂದ ಯದುಕುಲ ಸಹಿತ ದೇವ ಮು 

ಗೊಟ್ಟ ಠಾವಿದು ತಾಪಸರು ಜಪ 
ಕುಂದ ಬಿಜಯಂಗೈದು ಹೊಕ್ಕನು ದ್ವಾರಕಾಪುರವ 

ಗುಟ್ಟಿ ಜಿನುಗಿದಡವರನುಜ್ಜಿವಿಸಿದ ಠಾವಿದಲ 
ಒಂದು ದಿನದಾಲೋಚನೆಯ ನೆಲೆ 

ಹುಟ್ಟು ಸಾವಿನ ವಿಲಗ ಜೀವರ 
ಯಿಂದ ಕರೆದು ಪುರೋಹಿತನ ನಲ 

ಬಿಟ್ಟ ಠಾವಿದು ಕಾಲ ಕರ್ಮದ 
ವಿಂದ ಕಳುಹಿದ ದ್ರುಪದನಾ ಕೌರವನ ಪಟ್ಟಣಕೆ ೧೪ ಥಟ್ಟು ಮುರಿವಡೆದೋಡಿದೆಡೆಯಿದು ಶಿವ ಶಿವಾಯಂದ ೨೧ 
- ಓಲೆಯುಡುಗೊರೆ ಸಹಿತ ಧರಣಿ 

- ಪರಮ ನಾರಾಯಣ ಪರಾಯಣ 
ಪಾಲರಿಗೆ ಪಾಂಡವರು ಶಿಷ್ಟರು 

ನಿರವೆ ಪರತರವೆಂದು ಮುರಹರ 
ಕಾಳಗಕೆ ನೆರವಾಗಲೋಸುಗ ಕರೆದರಲ್ಲಲ್ಲಿ 

ಬರೆದ ಠಾವಿದು ಮಕುತಿಯಿದರೊಳು ಕರತಲಾಮಲಕ 
ಆಳು ಕುದುರೆಯ ಕೂಡಿ ದೆಸೆಗಳ 

ಭರಿತಬೊಮ್ಮ ದ ಸುತಗೊಳಸನು 
ಮೂಲೆಯರಸುಗಳೆಲ್ಲ ಕುರು ಭೂ 

ಸರಿದ ಠಾವೀ ತರ್ಕ ತಂತ್ರದ 
ಪಾಲನಲ್ಲಿಗೆ ಕೆಲರು ಕೆಲಬರು ಪಾಂಡುತನಯರಿಗೆ ೧೫ 

ತರದ ಯುಕುತಿಗೆ ತೊಳಸುಗೊಳ್ಳದ ಠಾವಲಾಯೆಂದ 
- ಧರಣಿಯೆಡೆಗೆಡೆ ರಾಯ ಮೋಹರ 

ಹೊಗಳುತರ್ಜುನನಸುರರಿಪುವಿನ 
ತೆರಳಿತಿಬ್ಬರು ರಾಯರಿಗೆ ಕೈ 

ನಗರಿಗೆ ತಂದರಮನೆಯಲ್ಲಿ ಹೋಗ. 
ನೆರವುದೋರಲು ಕವಿದು ಬಂದುದು ಕಾಣಿನಳತೆಗಳ ಲಗಧರನು ಮಂಚದಲಿ ನಿದ್ರಾಂಗನೆಯು ಕೇಳಿಯಲಿ 
ಅರಿಗಳತಿ ಹೆಚ್ಚಿದರು ಮೈ ಮರೆ 

ಸೊಗಸ) ಮಿಗಲಗೆರೆದ ಲೋಚನ 
ದಿರಲು ಧರಣಿಗಮಾನವಹುದಿ 

ಯುಗಳ ಸಮತಳಿಸಿದ ಸುಷುಪ್ತಿಯ 
ನ್ನು ರುವಣಿಸಬೇಕೆಂದು ದುರ್ಯೋಧನನು ಚಿಂತಿಸಿದ ೧೬ ಬಿಗುಕಿನಲಿ ಪರಮಾತ್ಮ ನೆಸೆದನು ಭ್ರಾಂತಿಯೋಗದಲಿ ೨೩ 
- ಹದನನಾಸ್ತರಿಗರುಹಿದನು ಗು 

ಮುಕುಳಕರಪುಟನಾಗಿ ಭಯಭರ 
ಪದಲಿ ಕೃಷ್ಣನನೋಳಗು ಮಾಡುವ 
ಮುದದಿ ಬಂದನು ಕೌರವೇಂದ್ರನು ದ್ವಾರಕಾಪುರಿಗೆ 

ಭಕುತಿಯಲಿ ಕಲಿಪಾರ್ಥನಬುಜಾಂ 
ಇದನು ಭೇದಿಸಿ ಬೇಹಿನವರರು 

ಬಕನನೆಬ್ಬಿಸಲಮ್ಮದೊಯ್ಯನೆ ಚರಣ ಸೀಮೆಯಲಿ 

ಅಕುಟಿಲನು ಸಾರಿದನು ಬಳಿಕೀ 
ಹಿದರು ಕುಂತೀ ಸುತರಿಗತಿ ವೇ . 

ವಿಕಳ ದುರ್ಯೋಧನನು ನಿಗವ) 
ಗದಲಿ ಧರಜನಳುಕಿ ಕಳುಹಿದನಿಂದ್ರನಂದನನ ೧೭ ಪ್ರಕರ ವಳಿಯ ಮೌಳಿಯತ್ತಲು ಸಾರ್ದು ಮಂಡಿಸಿದ 


೩೦೦ ಮ ಹಾ ಧಾ ರ ತ 

( ಸಂಧಿ 
ಇರಲು ನಿಮಿಷದೊಳಸುರರಿಪು ಮೈ 

ಎನಲು ತಂಬುಲ ಸೂಸೆ ನಗುತ 
ಮುರಿದನುಪ್ಪವಡಿಸಿದನಿದಿರಲಿ 

ರ್ಜುನನ ನೋಡಿದನಸುರರಿಪು ನಿ 
ಸುರಪತಿಯ ಸೂನುವನು ಕಂಡನು ನಗೆಯ ಮೊನೆ ಮಿನುಗೆ ನೃನುವ ಹೇಳೆ ಪಾರ್ಥಯೆನೆ ತಲೆವಾಗಿ ಕೈಮುಗಿದು 
ತಿರುಗಿ ನೋಡುತ ತಲೆಯ ದೆಸೆಯಲಿ 

ಎನಗೆ ಮತ ಬೇರೇನು ದುರಿಯೋ 
ಕುರುಕುಲೇಶನನತಿ ವಿಕಾರತೆ 

ಧನನ ಮತವೇ ನನ್ನ ಮತ ನಿ . 
ಯಿರವ ಕಂಡನಿದೇನಿದೇನೆಂದಸುರರಿಪು ನುಡಿದ ೨೫ ಮೃ ನುನಯವೆ ನಯವೆಮ್ಮೊಳಿ ಸ್ವಾತಂತ್ರ್ಯವಿಲ್ಲೆಂದ ೩೨ 
* ವೀಳಯವ ತಾ ಕೊಂಡು ಕುರು ಭೂ 

ಆದಡಾವಿಹೆವೊಂದು ಕಡೆಯಲಿ 
ಪಾಲ ಪಾರ್ಥರಿಗಿತ್ತು ಲಕ್ಷ್ಮಿ 

ಕಾದುವವರಾವಲ್ಲ ಬಲನೊಳು 
ಲೋಲ ನುಡಿದನು ಉಭಯ ರಾಯರಿಗಿತ ಬರವೇನು ಯಾದವರು ಕೃತವರ್ಮ ನಾರಾಯಣ ಮಹಾಸೇನೆ 
ಹೇಳಿರೆ ಬರವಘಟಿತವಲಾ 

ಕಾದುವವರಿವರೊಂದು ದೆಸೆಯರ 
ಮೇಳವೇ ಕಡುಮಾನ್ಯರೆಮಾ 

ಡಾದುದಿವರೊಳು ಮೆಚ್ಚಿದುದ ನೀ 
ಯಾಲಯಕೆ ಬರಲೇನೆನಲು ಕುರು ರಾಯನಿಂತೆಂದ ೨೬ ನಾದರಿಸಿ ವರಿಸೆಂದು ಪಾರ್ಥ೦ಗಸುರರಿಪು ನುಡಿದ ೩೩ 
- ಯಾದವರು ಕೌರವರೊಳುಂಟೇ 

- ಮುರಮಥನ ಚಿತ್ರಸುಕೌರವ 
ಭೇದವಾವಯಿತಂದರೆಮ್ಮೊಳ 

ರರಸನತಿ ಸಿರಿವಂತನಿದ ಸಂ 
ಗಾದ ಲಾಘವವೇನು ನಿಮ್ಮ ವೊಲಾರು ಸಖರೆಮಗೆ 

ತರಿಸಲಾಪನು ಬಹಳ ಯಾದವ ಸೈನ್ಯಸಾಗರವ 
ಸೋದರರ ಮನ ಕದಡಿದವು ದಾ 

ಧರೆಯ ಸಂಪದವಿಲ್ಲದಡವಿಯ 
ಯಾದ ವಿಷಯದಲಿನ್ನು ಧರಣಿಗೆ 

ತಿರುಕರಾವಿನಿಬರನು ಸಲೆ ಸಂ 
ಕಾದುವೆವು ನಮ್ಮಿಬ್ಬರಿಗೆ ಬಲವಾಗ ಬೇಕೆಂದ ೨೭ ತರಿಸಲಾಪವೆ ಕೃಷ್ಣ ನೀನೇ ಸಾಕು ನಮಗೆಂದ 
- ಕೌರವೇಶ್ವರ ಕೇಳು ಧರಣಿ 

- ನಾವು ಬಡವರು ಬಡವರಿಗೆ ದಿಟ 
ನಾರಿಯನಿಬರಿಗೊಕ್ಕತನವಿ 

ನೀವೆ ಬೆಂಬಲವೆಂಬ ಬಿರುದನು 
ದ್ವಾರ ಮೆಚ್ಚಿದಳಾರ ಸಂಗಡ ವುರಿಯ ಹಾಯಿದಳು 

ದೇವ ಕೇಳಿದು ಬಲ್ಲೆವೆಂದನು ಪಾರ್ಥ ಕೈಮುಗಿದು 
ಭೂರಿ ಮಮಕಾರದಲಿ ನೃಪರು ವಿ 

ನೀವು ಸುಖದಲಿ ಪಾಂಡವರನು 
ಚಾರಿಸದೆ ಧರೆಯೆಮ್ಮದೆಂದೇ 

ಜೀವಿಸುವುದೆಮಗುಳಿದ ಯದು ಭೂ 
ನಾರಕದ ಸಾಮ್ರಾಜ್ಯಕೈದುವರೆಂದು ಹರಿ ನುಡಿದ ೨೮ ಪಾವಳಿಯ ಕೃಪೆ ಮಾಡಬೇಕೆಂದನು ಸುಯೋಧನನು ೩೫ 
ನಾಡಿಗೋಸುಗ ಸೋದರರು ಹೊ 

- ಮರೆಯ ಮಾತುಗಳೇಕೆ ಪಾಂಡವ 
ಯಾಡಿ ಹರಿಹಂಚಾದರೆಂಬುದ 

ರೆರಕ ನಿಮ್ಮಲಿ ಹಿರಿದು ಪಾರ್ಥಗೆ 
ನಾಡದಿಹುದೇ ಲೋಕಕಮಲಜನುಸಿರಿಹನ್ನೆ ಬರ 

ಮರುಗುವಿರಿ ಹಿರಿದಾಗಿ ಮನಮೆಚ್ಚು೦ಟು ನಿಮ್ಮೊಳಗೆ 
ಬೇಡಕಟ ನಿಮ್ಮೊಳಗೆ ನೀವ್ ಕೈ 

ಉರುವ ಕಾರ್ಯಕೆ ಕಡೆಯಲಾವೇ 
ಗೂಡಿ ಬದುಕುವುದೊಳಿತಾವ್ ನೆರೆ 

ಹೊರಗು ಸಾಕಂತಿರಲಿ ನೀ ಹೋ 
ನೋಡಿಸಂತಸಬಡುವೆವೆಂದನು ರುಕ್ಕಿಣಿರಮಣ ೨೯ . ಕ್ಕಿರಿಯಲಾಗದು ಕೃಷ್ಣಯೆಂದನು ಕೌರವರ ರಾಯ ೩೬ 
- ತಗರೆರಡ ಖತಿಗೊಳಿಸಿ ಬಲುಗಾ 

- ಮೊಲೆಯನುಂಬಂದೊಬ್ಬ ದನುಜೆಯ 
ಳಗವ ನೋಡುವರಂತೆ ನಿಮ್ಮನು 

ಇಳಿದೆವೊದೆದೆವು ಶಕಟನನು ತನು 
ತೆಗೆತೆಗೆದು ಕಲಿಮಾಡಿ ಬಿಡುವರು ಖುಲ್ಲರಾದವರು 

ಗಳೆದೆ ಧೇನುಕ ವತ್ಸ ನಗ ಹಯ ವೃಷಭ ಭುಜಗರನು 
ನಗುತ ಹೆರೆ ಹಿಂಗುವರು ಪಿಸುಣರು 

ಬಲುಗಜವ ಮಲ್ಲರನು ಮಾವನ 
ಬಗುಳಿದವದಿರು ಬಳಿಕ ಕಡೆಯಲಿ 

ನೆಳೆದು ಮಾಗಧ ಬಲವ ಬರಿ ಕೈ 
ಹೋಗುವಿರೆ ನೀವಿಬ್ಬರಪಕೀರಿತಿಯ ಹಾದರಕೆ ೩೦ ದಳಿಸಿದೆವು ದಾನವರ ಹಿಂಡಿದೆವಾಹವಾಗ್ರದಲಿ ೩೭ 
- ಅವಧರಿಸು ಮುರವೈರಿ ಧರ್ಮ 

ಕಾಲಯವನನ ದಂತವಕ್ರನ 
ಶ್ರವಣಕೋಸುಗ ಬಾರೆವಾವ್ ಪಾ 

ಸೀಳಿದೆವು ಮುರ ನರಕ ಕುಂಭನ 
ರ್ಥಿವರ ಪಂಥದ ಕದನ ವಿದ್ಯಾಕಾಮವೆನಗಾಯ್ತು 

ಸಾಲುವನ ಪೌಂಡ್ರಕನ ಡಿಬಿಕನ ಹಂಸ ಮೋಹರವ 
ನಿನಗೆ ನಾವಿಂಡ ಸರಿ ಪಾಂ 

ಕಾಳಗದೊಳಿಟ್ನರಸಿ ಬಾಣನ | 
ಡವರಿಗೆಯು ಮನದೊಲವಿನಲಿ ಕೌ 

ತೋಳ ತರಿವಂದಾಯ್ತು ಧಾಳಾ 
ರವರಿಗೆಯು ಬಲವಾಗಬೇಕೆಂದನು ಸುಯೋಧನನು ೩೧ ಧೂಳಿಯಾಹವವಿಂದುಳಿಯೊಳೆಮಗೆ ಮುಳಿಸಿನಲಿ ೩೮ 


೩೦ 


ಉ ದ್ರೋ 


ಗ ಪ ರ್ವ 


ಹಸುಳೆತನ ಮೊದಲಾಗಿ ಬಲ) ರ 
ಕಸರೊಡನೆ ತಲೆಯೊತ್ತಿ ರಸೀದಾ 
ಯಸವ ಸೈರಿಸಿ ಹೊಯ್ದು ಕೊಂದೆವುಕೋಟಿ ದಾನವರ 
ಮಿಸುಕಲಾರೆವು ಚಕ್ರ ಭಂಡಾ 
ರಿಸಿತು ಮುನ್ನಿನ ಜವ್ವನದ ಬಲ 
ಮುಸುಳಿತಾವುಂಡಾಡಿ ಭಟ್ಟರು ನೃಪತಿ ಕೇಳೆಂದ ೩೯ 
- ಎನಲು ಕರಲೇಸೆಂದು ದುರಿಯೋ 
ಧನನು ಕಳುಹಿಸಿಕೊಂಡು ಬಲರಾ 
ಮನನು ಕೃತವರ್ಮನನು ಕಂಡನು ನಿಖಿಳ ಯಾದವರ 
ವಿನುತಬಲ ಸಹಿತೊಲವಿನಲಿ ಹ 
ಸಿನಪುರಿಗೆ ಹಾಯಿದನು ಬಳಿಕೀ .. 
ದನುಜರಿಪು ನಸು ನಗುತಲಿಂತೆಂದನು ಧನಂಜಯಗೆ ೪೦ 

ಸುರಗಿಯನು ಬಿಸುಟೆರೆಯನಂಗೀ 
ಕರಿಸಿದಂದದಲಾಹವದ ಧುರ 
ಭರದ ಯಾದವ ಬಲವನೊಲ್ಲದೆ ಮಂದ ಮತಿಯಾಗಿ 
ಮರುಳೆ ಕಾದದ ಕಟ್ಟ ದೆಮ್ಮನು 
ಬರಿದೆ ಬಯಸಿದೆದನು ಕೇಳೊಡೆ 
ಮರುಳುಗುಟ್ಟದೆ ಮಾಣ್ಮರೇ ನಿಮ್ಮಣ್ಣ ತಮ್ಮ ದಿರು ೪೧ 
- ಎನಲು ಗಹಗಹಿಸಿದನಿದಾರಿಗೆ 
ಮನವ ಕದ್ದಾಡುವಿರಿ ನಿಜ ಶಿ 
ಹೈನಲಿ ನಾಟಕದಿಂದ್ರಜಾಲವೆ ನಿಮ್ಮ ಗರುಡಿಯಲಿ 


ಎನಗೆ ಶ್ರಮವುಂಟದು ನಿಲಲಿ ಯೆ 
ನೃನುಜರಗ್ರಜರರಿಯರೇ ನಿ 
- ಮನುಪಮಿತ ಮಹಿಮಾವಲಂಬವನೆಂದನಾ ಪಾರ್ಥ ೪೨ 
- ನಾವು ಬರಿಗೈಯವರು ಬರಲೆಮ 
ಗಾವುದಲ್ಲಿಯ ಕೆಲಸ ಉಂಡುಂ 
ಡಾವುಕುಹರಲ್ಲ ಹಂಗಾಗಿರೆವು ಕದನದಲಿ 
ದೇವನೆಂದೇ ನೀವು ಬಗೆವಿರಿ 
ದೇವತನ ನಮ್ಮಲ್ಲಿ ಲವವಿ | 
ಲ್ಲಾವು ಬಲ್ಲೆವು ಬಂದು ಮಾಡುವದೇನು ಹೇಳೆಂದ ೪೩ 
- ದೇವ ಮಾತ್ರವೆ ನೀವು ದೇವರ 
ದೇವರೊಡೆಯರು ಹೊಗಳುವರೆ ವೇ 
ದಾವಳಿಗಳಳವಲ್ಲ ಸಾಕಾ ಮಾತದಂತಿರಲಿ 
ನಾವು ಭಕುತರು ಭಕುತ ನೃತ್ಯರು 
ನೀವು ಸಾರಥಿಯಾಗಿ ಭತ್ಯನ 
ಕಾವುದೆಂದರ್ಜುನನು ಹಣಿ ಚಾಚಿದನು ಹರಿಪದಕೆ ೪೪ 
- ಎನಲು ನಗುತ್ತಿದನು ಸಾರಥಿ 
ತನವ ಕೈಕೊಂಡನು ಕೃಪಾಳುವಿ 
ವನುನಯ ನಾನು ಅಲೆದು ಬ ತ ವರ್ಗಗಲ 
ತನಗಹಂಕೃತಿಯಿಲ್ಲ ವೈರೋ 
ಚನಿಯ ಪಡಿಹಾರಿಕೆ ಕಿರೀಟಿಯ 

[ ೪೫ 
ಮನೆಯ ಬಂಡಿಯ ಬೋವನಾದನು ವೀರನಾರಯಣ 


ಎರಡನೆಯ ಸಂಧಿ 


ಸೂ . ಬಂದು ಕಂಡನು ಸಂಜಯನು ಯವು 

ನಂದನನನಲ್ಲಿಂದ ಮರಳಿದು 
ಬಂದು ಕೌರವ ನೃಪತಿಗರುಹಿದನವರ ಮಾತುಗಳ 


ಎಲೆ ಪರೀಕ್ಷಿತ ತನಯ ಕೇಳು 
ಮೃ ಳಿಸಿರನು ಯಮಸೂನು ಮುರರಿಪು 
ಫಲುಗುಣಗೆ ಮೈಗೊಡುವನೋ ಕೌರವರಿಗೊಳಗಹನೋ | 
ತಿಳಿಯಲರಿದೆನುತಿರಲು ಬಲಗ 
ಇಲುಗಿತಿದಿರೊಳು ಕೈಯ ಗುಡಿಯಲಿ 
ಸುಳಿದನೊಬ್ಬನು ಬಹಳ ಮಾರ್ಗಶ್ರಮದ ಭಾರದಲಿ ೧ 

ಇದಿರುಗೊಳ್ಳಳರಸ ಕಟ್ಟಿಸು 
ಮುದದಿ ಗುಡಿಯನು ರಣದೊಳಹಿತರ 
ಸದೆದೆ ಹೊಗಿನ್ನೇನು ಸರಿಯೇ ಸುರರು ಗಿರರುಗಳು 
ಪದವನರಸಿದರಾಳಿಗೊಂಡನು 
ಸದಮಲಶ್ರುತಿ ತತಿಯನೆಂಬ 
ಗ್ಗದ ಮಹಾ ಪರದೈವ ಬಿಜಯಂಗೈವುತಿದೆಯೆಂದ ೨ 
- ಕಥೆಯೆ ನಿನ್ನೊಡಹುಟ್ಟಿ ದನ ಸಾ 
ರಥಿತನವ ಕೈಕೊಂಡನಿ 
ಪೃಥಿವಿ ನಿನ್ನಯ ರಾಣಿವಾಸವು ಚಿಂತೆ ಬೇಡಿದಕೆ 


ವ್ಯಥಿತವಾಯಿತು ವೈರಿಬಲ ಸಂ 
ಪ್ರಥಿತ ಸಾಹಸನಾದೆ ನೀನೆನೆ 
ಶಿಥಿಲ ಸಂಶಯನಂಗಚಿತ್ತ ವನಿತ್ತನಾತಂಗೆ 

ಉಕ್ಕಿ ವಿಸಟಂಬರಿವ ಹರುಷದ 
ತೆಕ್ಕೆಯಲ್ಲಿ ಕೈಗೊಡುವ ನೃಪತಿಗ 
ಲಿಕ್ಕಲಿಸೆ ಹೊರವಂಟನರಸನು ಸಕಲದಳ ಸಹಿತ 
ಮಿಕ್ಕು ಬರೆ ಬರೆ ಕೃಷ್ಣನನು ಕಂ 
ಡೊಕ್ಕನೊಡಲನು ಚರಣದಲಿ ಸಾ 
ಕಕ್ಕಜವಿದೇನೆನುತ ನೆಗಹಿದನಂದು ಧರ್ಮಜನ 

ಪರಕೆ ಪರತರ ವಸ್ತುವನು ಗೋ 
ಚರಿಸಿದೆವಲೆ ಮುನಿಜನಂಗಳ 
ವರ ಸಮಾಧಿಗೆ ಸಮಯವಿಲ್ಲದ ದೇವ ನಮಗೊಲಿದ್ರೆ 
ಕರುಣಿ ಬಿಜಯಂಗೈದೆಯೆನೆ ಮರ 
ಹರನು ನಗುತಿಂತೆಂದ ನಾವೀ 
ನರನ ಸಾರಥಿಯಲ್ಲ ದೆಲ್ಲಿಯ ವಸ್ತು ತಾನೆಂದ 


ಮ ಹಾ ಭಾರತ 

[ ವಧಿ 
ಬಯಲಿಗೆಮ್ಮ ನು ನಾಚಿಸದೆ ಪಾ 

ಅಗಲಿದನು ಹಲಕಾಲವೈವರ 
ಳೆಯಕೆ ನಡೆಯೆಂದಸುರರಿಪು ಸೇ | 

ಮೊಗವನೀಕಿಸಿ ಮರಳುವೆನು ಬಂ 
ನೆಯನು ಕೈವೀಸಿದನು ಬಂದನು ರಾಜಮಂದಿರಕೆ 

ಧುಗಳ ದರುಶನ ಫಲವಲಾ ಸಂಸಾರ ತರುವಿಂಗೆ. 
ನಿಯತವಿತ್ತಲು ಕೇಳು ಜನಮೇ 

ಮಗನ ಸೇನೆಯ ಕೊಂಡು ವಾರಣ 
ಜಯ ಮಹೀಪತಿ ಧರ್ಮಸುತನೋ 

ನಗರಿಗೈದುವುದೆಂದು ಭೂಪನ 
ಲೆಯ ಹದನನರಿದಂತೆ ಶಲ್ಯ ನೃಪಾಲ ಹೊರವಂಟ ೬ . ಮಗುಳಿಚಿದನಾ ಶಲ್ಯ ಬಂದನು ಪಾಂಡವರ ಹೊರೆಗೆ ೧೩ 
ಮೇಳವಿಸಿ ಹೊರವಂಟಗಣಿತ 

ಇದಿರುಗೊಂಡರು ಕಾಣಿಕೆಯನಿ 
ದಾಳು ಕುದುರೆಯ ಕೂಡಿ ಬರುತಿರೆ 

ಕ್ಕಿದರು ತೆಗೆದಪ್ಪಿದರು ಹಲ ಕಾ 
ಕೇಳಿದನು ಕುರುರಾಯನಾ ಮಾದ್ರಾಧಿಪನ ಬರವ ಲದಲಿ ಹೂಳಿದ ಹರುಷವನು ಕೈಗೊಳಗು ಮಾಡಿದರು 
ಆಳೊಳಗ್ಗಳನದಟ ಶಲ್ಯ 

ಮುದದಿನೆಲ್ಲರ ಕುಶಲವನು ಕೇ 
ಪಾಲಕನ ತಿರುಹಿದೊಡೆ ಗೆಲುವುದು 

ಳಿದನು ದುರಿಯೊಧನಗೆ ಸಿಲುಕಿದ 
ಕಾಳಗವು ನಮಗೆಂದು ನಿಶ್ಚಿಸಿದನು ಮಂತ್ರದಲ್ಲಿ 2 ಹದನನೆಲ್ಲವ ಹೇಳಿದನು ನಿರ್ವಿಣ್ಣ ಮನನಾಗಿ 
ಎಂದಖಿಳ ವಸ್ತುಗಳ ಜೋಡಿಸಿ | 

- ಆದಡೇನೆಲೆ ಕಂದ ತಪ್ಪದು. 
ಮುಂದೆ ಪಾಳೆಯು ಬಿಡುವ ಠಾವಿನೊ 

ಮೇದಿನಿಯ ಸಿರಿ ನಿನಗೆ ಸತ್ಯವ 
ಳಂದ ವಿಗೆ ಮಾಡಿದನು ಗುಡಿ ಗೂಡಾರ ಚೌಕಿಗೆಯ ಕಾದು ಹದಿಮೂರಬುದ ನವೆದಿರಿ ಮುಂದೆ ಲೇಸಹುದು 
ಒಂದು ಯೋಜನದಗಲದಲಿ ಹಯ 

ಕಾದಿ ವೃತಾಸುರನ ಮುರಿದಪ 
ವೃಂದ ಗಜಶಾಲೆಗಳ ಪರುಠವ 

ವಾದದಲಿ ಸಿರಿ ಹೋಗಿ ದುಃಖಿತ 
ದಿಂದ ರಚಿಸಿದ ಕೂಳು ಖಾಣವನಗಳ ಮೊಹರಕೆ 

ನಾದನಿಂದ್ರನು ಮತ್ತೆ ಬದುಕಿದ ಶಚಿಯ ದೆಸೆಯಿಂದ ೧೫ 
ಬಂದು ಬಿಡುವನ್ನಬರ ಮುನ್ನಿನ 

- ನಹುಷನನು ಕೆಡೆನೂಕಿ ಋಷಿಗಳ 
ಮಂದಿರವ ಹೊಗುವಂತೆ ಶಲ್ಯನ 

ಮಹಿಮೆಯಲಿ ಸಾಮ್ರಾಜ್ಯದಲ್ಲಿ ಸ 
ಮಂದಿ ಸಂತೋಷದ ಸಮುದ್ರದಿ ಮೂಡಿ ಮುಳುಗಾಡಿ ಹಿತನಾದನು ಮತ್ತೆ ದಿವಿಜರ ರಾಯನೊಳಗಾಗಿ 
ಮುಂದೆ ನಡೆಯಲು ಮತ್ತೆ ಮುನ್ನಿನ 

ಅಹಿತರವಗಡಿಸಿದೊಡೆ ಕುಸಿದನು 
ಚಂದದಿಂ ಮನೆ ಮನೆಗಳನು ಸುಖ 

ಬಹಳ ಲೇಸನು ಬಳಿಕ ಕಂಡನು 
ದಿಂದಿರಲು ರಚಿಸಿದನು ಕುರುಪತಿ ಪಯಣ ಪಯಣದಲಿ ಮಹಿ ನಿನಗೆ ಬೆಸಕೈದು ಬದುಕುವಿರೆಂದನಾ ಶಲ್ಯ ೧೬ 
- ಆರು ನಯದಲಿ ನಮ್ಮ ಖಿಳ ದಳ 

- ಅದೊಡಾ ಕರ್ಣಂಗೆ ಸಾರಥಿ 
ಭಾರವನು ಸಲೆ ತಡೆದವನು ಕುರು 

ಯಾದಿರಾದೊಡೆ ಸವರ ಮುಖದಲ್ಲಿ 
ವೀರನೋ ಯಮನಂದನನೋ ಮಿಗಲಾಗಿ ಮೆಚ್ಚಿದೆನು ವಾದ ತೇಜೋವಧೆಯ ಮಾಡುವುದವನನವಗಡಿಸಿ 
ಆರು ಮಾಡಲಿಯವರು ಬಂದರೆ 

ಕಾದಿಕೊಡುವುದು ನಾವು ಗೆಲುವಿ 
ಹಾರಲೇಕೆನ್ನೊಡಲ ತೆರುವೆನು 

ಲಾದರಿಸುವುದು ನಮ್ಮ ನೆಂದಾ 
ವೀರ ಮೈದೋರಲಿಯೆನುತ ಹೋಯಿಸಿದನು ಡಂಗುರವ ಮೇದಿನೀಪತಿ ಶಲ್ಯನನು ಸತ್ಕರಿಸಿ ಕಳುಹಿದನು . ೧೭ 
ನಗುತ ಕೌರವರಾಯನಿವರೋ 

ಬೀಳುಗೊಂಡನು ಶಲ್ಯನಿತ್ತಲು | 
ಲಗಕೆ ಬರಲಿದಿರೆದ್ದು ಮುದದಲಿ 

ಹೇಳುವರ ವುತಿ ಮುರಿಯೆ ನೋಟಕ 
ತೆಗೆದು ಬಿಗಿಯಪ್ಪಿದನು ಕುಶಲವನ್ನೊಮ್ಮೆ ಬೆಸಗೊಂಡ ರಾಲಿ ಕ್ರೋಮೈಡೆ ಕಾದುವರ ಮನ ಮೂರುಕವಲಾಗೆ. 
ಮಗನೆ ನೀನೇ ರಚಿಸಿದಾತನು . 

ಜಾಳಿಗೆಯ ಹೊಗರಲಗಿನುರಿಯ ಚ 
ಬಗೆ ದಣಿಯೆ ಬೇಡುವುದು ತಾ ಹಂ 

ಡಾಳ ನಭದಲಿ ಝಗಝಗಿಸೆ ಹೇ . 
ಗಿರನು ನಿನಗೆನೆ ಮಾವ ಬಿನ್ನಹ ಮರಳಿ ನೀವೆಂದ ೧೧ ರಾಳದೊಡ್ಡ ವಣಿಯಲಿ ಬರುತಿರ್ದುದು ನೃಪವ್ರಾತ ೧೮ 
ಎನಗೆ ಬೆಂಬಲವಾಗಿ ಕುಂತೀ 

- ದೆಸೆಗಳೆಂಟರ ಮೂಲೆ ಬಿರಿಯಲು 
ತನಯರನು ಬಿಡಿ ಮರಳಿ ನೀವ್ ಹ 

ಪಸರಿಸಿತು ಹಳೆ ಬೊಮ್ಮ ಗಹುದೇ 
ಸಿನಪುರಿಗೆ ತನಗಿತ್ತ ವರವೆನೆ ಶಲ್ಯ ಮನವಳುಕಿ 

ಹೊಸ ವಿಧಾತನ ಸೃಷ್ಟಿಯಿದು ಹೆಸರೇನು ಹೊಗಳುವರೆ 
ತನಯ ಕೈಕೊಂಡೆನು ಯುಧಿಷ್ಠಿರ 

ಕುಸಿಯನೆ ಕೂರುಮನು ಭಾರಕೆ 

ನಸಿಯನೇ ನಾಗೇಂದ್ರನಾನೆಗೆ 
ಜನಪನಳಿಯನು ನೀನುಲೋಗನೆ 

[ ೧೯ 

ಳುಸುರು ಹದುಳವೆ ನೋಡೆನಲು ಬಂದ 
ಯೆನಗೆ ನೀವಿಂಡ ಸರಿ ನಿಮ್ಮತ್ತ ಬಹೆನೆಂದ ೧೨ 


೩೦೩ 
ಉದ್ಯೋಗಪರ್ವ 
ಚೋಳಪಾಂಡ್ಯರು ಕೇರಳರು ಶಿಶು 

ಮಾವುತರು ಚಿತ್ರಕರು ಮಲ್ಲರು 
ಪಾಲ ನಂದನ ಧೃಷ್ಟಕೇತು ಕ 

ರಾವುತರು ಶಿಲ್ಪಿಗರು ಮಾಯಾ 
ರಾಳ ಮಾಗಧ ಚೀನಭೋಟಕ ಕರ್ಪರಾದಿಗಳು 

ಕೋವಿದರು ಕರ್ಣಾಂಫ್ರಿವಿಕಳರು ಮೂಕ ವಾಮನರು 
ಮೇಲೆ ಮೇಲೆ ತಂದು ಭೀಮಂ 

ದಾವಕರು ಜೂಜಾಳಿಗಳು ವರ 
ಗಾಳುದೊರಿದರಿತ್ತ ಕುರು ಭೂ 

ದಾವಣಿಯರು ವಿದೇಶಿಗಳು ಮೃಗ. 
ಪಾಲಕನ ಕೂಡಿದರು ಭಗದತ್ತಾದ ಭೂಭುಜರು ೨೦ ಜೀವಿಗಳು ಶಾಕುನಿಕರೆಸೆದರು ರಾಜ ಸಭೆಯೊಳಗೆ ೨೭ 
- ದ್ರುಪದ ರಾಜ ಪುರೋಹಿತನು ಕುರು 

ಸಾಲ ಮಕುಟದ ಗತ್ರಯ 
ನೃಪನ ತಲು ಬಂದು ಕಂಡನು 

ದಾಳಿಗೊಂಡುದು ತವವನಿನ್ನಾ 
ವಿಪುಳಮತಿ ಮಾತಾಡಿದನು ನಿಜ ರಾಜಕ್ರಿಯವ 

ಮೇಲುಪೋಗಿನ ಕಿತ್ತ ಖಡ್ಡಕೆ ಪ್ರಭೆಯ ಹಂಗೇಕೆ 
ಕೃಪಣತನದಲಿ ಕೌರವನು ಗುರು 

ಮೇಲೆಕೈದೀವಿಗೆಗಳಧಿಕ 
ಕೃಪನ ಭೀಷ್ಮನ ಮತವನೊಲ್ಲದೆ 

ಜ್ವಾಲೆಯದು ಪುನರುಕ್ತವೆನೆ ಭೂ 
ಚಪಳ ಕರ್ಣನ ಕೂಡಿ ನಿಶೆ ಸಿದನು ಕಾಳಗವ 

ಪಾಲನೋಲಗವೆಸೆದುದಿಂದ್ರನ ಸಭೆಗೆ ವೆಗ್ಗಳಿಸಿ ೨೮ 
ನೆನೆದ ಮತವನು ತನ್ನ ತಂದೆಯ 

ಕಳಕಳವೆ ಫಡ ಮಾಣು ಮಾಣಿಂ 
ಮನದ ಮಚ್ಚದೊಳೊರೆದು ಕರ್ಣನ 

ದುಲಿಯೆ ಕಂಚುಕಿ ನಿಕ 
ನೆನಹಿನಲಿ ಪುಟವಿಟ್ಟು ಶಕುನಿಯ ನೀತಿಯಲಿ ನಿಗುಚಿ ತಳದ ಬಾಯಲಿ ರಾಯರಿರ್ದರು ಮಣಿದ ಮಕುಟದಲಿ 
ಅನುಜಮತದಲಿ ವಿಸ್ತರಿಸಿ ಮೈ 

ನಳಿನನಾಭನು ನಗುತ ಪರ ಮಂ 
ದುನನ ನುಡಿಯಲಿ ಬಣ್ಣವಿಟ್ಟನು 

ಡಲದ ಶಿಷ್ಯನು ಬರಲಿಯೆನೆ ಬಾ 
ಜನಪನಪಕೀರ್ತ್ಯಂಗನೆಗೆ ತೊಡಿಸಿದನು ಭೂಷಣವ ೨೨ ಗಿಲಲಿ ಕೈದುವ ಕೊಂಡು ಹೋಗಿಸಿದರಂದು ಸಂಜಯನ 
- ಹರುಷದಲಿ ಸಂಜಯನನಾಗಳೆ 

- ಬಂದು ಕಾಣಿಕೆಗೊಟ್ಟು ಹರುಷದ 
ಕರೆಸಿ ಕುರುಪತಿ ಬುದ್ದಿಗಲಿಸಿದ 

ಅಂದು ಮೈಯಿಕ್ಕಿದನು ಭಯದಲಿ 
ನರಿನ ಪರ ಪಾಳಯಕೆಹೋಹುದು ನುಡಿವುದುರವಣಸಿ ನಿಂದು ನೋಡಿದನೆಡಬಲದ ಮಹಾ ಮಹೇಶ್ವರರ 
ಧರೆಯ ಬೇಡಿಸಿ ಕಳುಹಿದಿರಿ ಸಂ 

ಸಂದ ಯಮನೋ ನಿರುತಿಯೋ ಪೌ 
ಗರದೊಳಸಿ ಧಾರೆಯಲಿ ಕೊಡುವೆವು 

ರಂದರನೋ ಪಾವಕನೋ ವರುಣನೊ 
ಬರಿದೆಕೊಟ್ಟೋಡಧರ್ಮವೆಂಬುದು ಧರ್ಮಪುತ್ರಂಗೆ ೨೩ ಮಂದಿಯಿದು ಮಾನಸರೆ ಮಾಮಾಯೆನುತ ಬೆರಗಾದ ೩೦ 
ಬೀಳುಕೊಂಡನು ಮಂತ್ರಿ ಪಯಣದ 

ಸುಳಿದಲೆಯ ಕೆಮಿಾಸೆಗಳ ಮಿಗೆ 
ಮೇಲೆ ಪಯಣವನೆಯ್ಲಿ ಪಾಂಡು ನೃ 

ಬೆಳೆದ ಮುಡುಹುಗಳೊಡ್ಡಿ ದುರದು 

( ಮುಖದ 
ಪಾಲಕರ ಪಾಳೆಯಕೆ ಬಂದನು ರಾಯಗರುಹಿಸಲು ಚಳಿತ ರೋಮದ ನೊಸಲ ಡೋರಿಯು ತಲೆಯ ಕಲಿ 
ಕೇಳಿ ಬೀಡಾರವನು ಬೀಯವ 

ಬಲಿದ ಹುಬ್ಬಿನತೋರತೋಳಿನ 
ಹೇಳಿಸಿದನಾ ಮರುದಿವಸದೊ 

ಹೊಳೆವಡಾಯುಧ ಮೊಗದ ಹೊಗರಿನ 
ಡೋಲಗವ ರಚಿಸಿದನು ಕುಂತೀಸುತನು ಠೀವಿಯಲಿ ೨೪ ಕಲಿಮನದ ಕದನ ಪ್ರಚಂಡರ ಕಂಡು ಬೆರಗಾದ ೩೧ 
- ಹರಿ ವಿರಾಟ ದ್ರುಪದ ಕೈಕೆಯ 

- ಹಳುವದಲಿ ಹನ್ನೆರಡು ವರುಷವು 
ರಿರವು ಬಲವಂಕದಲಿ ವಾಮದ 

ತೊಳಲಿದರು ಸಿರಿ ಹೋಗಿ ನಿಮಿಷಕೆ 
ಲಿರೆ ವೃಕೋದರ ಫಲುಗುಣಾದಿಗಳಖಿಳ ಮಂತ್ರಿಗಳು ನೆಲದ ರಾಯರು ನೆರೆದು ಜೀಯೆನುತಿದೆ ಮಹಾದೇವ 
ತರುಣಿಯರು ಪರಿಮಳದ ಜಂಗವು 

ನಳಿನನಾಭನ ಕರುಣದಳತೆಗೆ 
ಭರಣಿಯರು ಮನುಮಥ ವಿರಿಂಚನ 

ನಿಲುಕದಿಹುದೇನುಂಟು ಮುರರಿಪು 
ತರುಣಿಯರು ಕುಳಿರ್ದರರಸನ ಹಿಂದೆ ಮೋಹರಿಸಿ ೨೫ ಮುನಿದೊಡಾವನ ಮುರಿಯನೆಂದನು ತನ್ನ ಮನದೊಳಗೆ 
ಕರಣಿಕರು ಮಾಂತ್ರಿಕರು ವೈದ್ಯರು 

- ಇಳುಹಿದನು ಮಹಿಯಲಿ ಮಹೀಪತಿ 
ಸರಸ ಕವಿಗಳು ತಾರ್ಕಿಕರು ವರ | 

ಕಳುಹಿದುಡುಗೊರೆಗಳನು ಭೂಪತಿ 
ಭರತ ನಿಪುಣರು ಗಾಯಕರು ಪಾಠರು ವಾಗ್ರಿಗಳು 
ಕರಿತುರಗ ಶಿಕ್ಷಕರು ಲಕ್ಷಣ 

ತಿಲಕ ಧರ್ಮಜನೋಪ್ಪುಗೊಂಡನು ನೃಪನ ಪಾವಡವ 
ಪರಿಣತರು ಕೋವಿದರು ಸಾವಂ 

ಒಲವು ಬೊಪ್ಪನಲುಂಟಲಾ ಮ 
ತರರು ಪರಿಹಾಸಕರು ಮೈತಾಳಿಕರು ರಂಜಿಸಿತ) 

ಕ್ಕಳನು ಮರೆಯನು ಲೇಸು ಸಂಜಯ 
೨೬ ತಿಳುಹು ತಾತನ ಕುಶಲವನು ಗಾಂಧಾರಿ ದೇವಿಯರ ೩೩ 


| ೩೨ 


. ಮ ಹಾ ಭಾಗ 


[ ಸಂಧಿ | 


09 , 


- 


ಗುರು ಪಿತಾಮಹ ಗೌತಮರ ಸ 
ಚರಣಕಮಲಂಗಳಿಗೆ ಕುಶಲವೆ 
ಗುರುಸುತನು ಸುಕೇಮಿಯೇ ಕುರುರಾಯನಿರವೆಂತು 
ಕುರುಪತಿಯ ಸೋದರರು ಮಕ್ಕಳು 
ಸರಸಿಜಾನನೆ ಭಾನುಮತಿ ವಿ 
ಕರಸಿಯರು ಕರ್ಣಾದಿಗಳು ನಿರ್ವೃತರೆ ಹೇಳೆಂದ ೩೪ 

ಸುಖಿಗಳಿಬರು ಜೀಯ ನಿಮ್ಮ ಯ 
ನಿಖಿಳ ಬಾಂಧವರನು ಸಹೋದರ 
ಸಖ ಸುತಾದಿಗಳನ್ನು ಪುರೋಹಿತ ಪೌರ ಪುರಜನದ 
ಮುಖ ಸಮುದ್ಭವೆ ಮೊದಲು ಪಂಕಜ 
ಮುಖಿಯರನು ಬೆಸಗೊಂಡು ಕಳುಹಿದ 
ರಖಿಳ ಕುರುನಂದನರು ಭೀಷ್ಮ ದ್ರೋಣಕೃಪರೆಂದ ೩೫ 

ಮುನ್ನ ಭೀಷ್ಮ ದ್ರೋಣಗೌತಮ 
ರುನ್ನತದ ಕಾರುಣ್ಯದಲಿ ಸಂ 
ಪನ್ನ ಸಾಹಸರಾದೆವಾಚರಿಸಿದೆವು ಧರ್ಮವನ್ನು 
ಇನ್ನು ಧೃತರಾಷ್ಟ್ರಾವನೀಶನು 
ತನ್ನ ಮಕ್ಕಳ ಬಾಂಧವ ಪ್ರತಿ 
ಪನ್ನತೆಯ ನೆರೆ ಕಾಬನೆಂದನು ಧರ್ಮಸುತ ನಗುತ ೩೬ 
- ಏನು ಬಂದಿಹ ಹದನು ನಿಮ್ಮವ 
ರೇನನೆಂದರು ಕುರುಕುಲೇಶ್ವರ 
ನೇನನೆಕ್ಕಟಿ ಬುದ್ದಿಗಲಿಸಿದನವರ ಮಾತುಗಳ 
ಏನುವನು ನೀನುಳುಕದಿರು ವಿನ | 
ಯಾನುಗತವಾಗಿರಲಿ ಮೇಣ್ ಶೌ 
ರ್ಯಾನುಗತವಾಗಿ 

ದನಸುರಾರಿ 
- ನಾಡ ಬೇಡುವರೆನ್ನೊಡನೆ ಹೊ 
ಯಾಡುವದು ಸಂಪ್ರತಿಗೆ ಚಿತ್ರವ 
ಮಾಡಲಾಗದು ಸಂಧಿ ವೀರ ಕ್ಷತ್ರಿಯರ ಮತವೆ 
ಬೇಡುವರೆ ಪಾರ್ಥಿವರು ತಾವದ 
ನಾಡಬಾರದು ತಮ್ಮ ಜನನವ 
ನೋಡಿ ನುಡಿವರು ಪಾಂಡುಸುತರಲ್ಲೆಂದು ಹೇಳೆಂದ ೩೮ 
- ಮೊದಲಲವಳ ಬ್ರಹ್ಮಚರ್ಯವು 
ಮದುವೆಯಾದುದು ಬಳಿಕ ವನವಾ 
ಸದಲಿ ವಾನಪ್ರಸ್ಥ ವೆಂಬಾಶ್ರಮವನಳವಡಿಸಿ 
ತುದಿಗೆ ತಾ ಸನ್ಯಾಸವನ್ನು ಮಾ 
ಡಿದನು ಮಗುಳಳುಪಿದೊಡೆ ರಾಜ್ಯದ 
ಪದವಿಗನುಚಿತವಾಯು ಯಮುಜಂಗೆಂದು ಹೇಳೆಂದ ೩೯ 

ತಳಿತ ಜವ್ವನದುಬ್ಬುಗಳ ಕಳ 
ವಳಿಗರರ್ಜುನ ಭೀಮರೆಂಬವ 
ರೊಳಗೆ ವೈರವ ಬಿತ್ತಿ ಬೆಳಸುವ ಕೃಷ್ಣ ಹಗೆ ತಮಗೆ 
ಉಳಿದ ದುಪದ ವಿರಾಟರೆಂಬೀ . 
ಹುಳುಗಳವರಂತೂರೆಗೆಡೆದರು 
ತಿಳಿಯೆ ತಾನೇ ಕಡೆಗೆ ಕೆಡದಿರನೆಂದು ಹೇಳೆಂದ ೪೦ 


ಸಾಕು ಕೌರವ ನಾಯಿ ಮಾತನ 
ದೇಕೆ ಚಿತ್ತೆಸುವಿರಿ ದೂತನ 
ನೂಕು ನೂಕು ಕುಠಾರ ದುರ್ಯೋಧನನನೋಡೆ ಹೊಯಿದು 
ಶಾಕಿನಿಯರನು ರಕುತ ವಾರಿಯೋ . 
ಲೋಕುಳಿಯನಾಡಿಸುವೆ ನಿಲು ತಡ 
ವೇಕೆನುತ ಘುಡುಮುಡಿಸಿ ಕಿಡಿಕಿಡಿಯಾದನಾ ಭೀಮ ೪೧ 

ಬೆಸಸುವುದು ಹಿಂದಾದ ಜೂಜಿನೊ 
ಳೆಸೆವ ಜಾಡ್ಯವೆ ಸಾಕು ಧರ್ಮದ 
ದೆಸೆಗೆ ನೀವಿನ್ನು ತರಾಯಿ ಸುಯೋಧನನ ಕುಲವ 
ದೆಸೆದೆಸೆಯ ದೈವಂಗಳಿಗೆ ಹೆಸ 
ರಿಸುವಗೆಮ್ಮನು ಕಳುಹೆನುತ ಗ . 
ರ್ಜಿಸಿದರಂದಭಿಮನ್ಯು ಸಾತ್ಯಕಿ ಭೀಮ ನಂದನರು ೪೨ 
- ಕದಡಿತಾಯಾಸ್ಥಾನ ಕಲಾಂ 
ತದ ಮಹಾ ಸಿಡಿಲಂತೆ ವೀರರು 
ಕೆದರಿ ತಮತಮಗೆದು ನುಡಿದರು ಕಂಡೆಯವ ಜಡಿದು 
ಉದಿರಹೋಯ್ಕೆವು ಹಲುಗಳನು ಕಿ 
ಬದಿಯಲುಗಿವೆವು ಕರುಳನಂತರ 
ತಿದಿಯ ಸುಲಿವೆವು ಬೆಸಸು ನೇಮವನೆಂದರತಿ ರಥರು ೪೩ 
- ಆತನಿಂದೇನಹುದು ಹೊಲ್ಲೆಹ 
ವಾತನಿಂದೇನಹುದು ಲೇಸುಗ. 
ಇಾತನಿಂದೇ ಬರಲಿ ಹಿಂದಣ ಕಾನನಾಯಸದ 
ಯಾತನೆಯ ಸೈರಿಸಿದ ನಮಗಿ 
ನ್ಯಾತ ನುಡಿದೊಡೆ ಹಾನಿಯೇ ನೀವ್ 
ಕಾತರಿಸದಿರಿಯೆಂದು ಸಂತೈಸಿದನು ಯಮಸೂನು ೪೪ 

ಕಳುಹಿದನು ಬಿಡಾರಕವನಿಪ 
ತಿಲಕನಾ ಸಂಜಯನನಲ್ಲಿಂ 
ಬಳಿಕ ಮರುದಿನ ಕೃಷ್ಣ ಪಾರ್ಥರು ಸಂಜಯನ ಕರೆಸಿ 
ಬಲುಹು ಮೆಲುಹಿನ ನುಡಿಗಳಿಂದವೆ 
ತಿಳುಹಿದರು ಬಳಿಕಿತ್ತಲೋಲಗ 
ದೊಳಗೆ ದೂತನ ಕರೆಸಿ ಬೀಳ್ಕೊಟ್ಟನು ಯುಧಿಷ್ಠಿರನು 

ಜನಕನನು ಗಾಂಧಾರಿ ದುರಿಯೋ 
ಧನನನವರೊಡಹುಟ್ಟಿದರನಂ 
ಗನೆಯರನು ದುಸ್ಸಳೆಯ ಸೈಂಧವ ಕರ್ಣ ಶಕುನಿಗಳ 
ವಿನುತ ಬಾಸ್ತಿಕ ಶಲ್ಯ ಭಗದ 
ತನ ನದೀಸುತ ಗುರು ಕೃಪರ ಗುರು 
ತನುಜರನು ವಂದಿಸಿದರುಚಿತದಲೆಂದು ಹೇಳೆಂದ ೪೬ 

ವರ ಪುರೋಹಿತರನು ಸುಸಾವಂ 
ತರನು ವೈದ್ಯರ ವಿದುರನನು ಮ 
ತರಮನೆಯ ವಿಶ್ವಾಸಿಗಳನೋಲಗದ ಗಣಿಕೆಯರ 
ಕರಿಹಯಾಧ್ಯಕ್ಷರನ ಪಡಿಹಾ 
ರರನು ಬಾಹತ್ತರ ನಿಯೋಗದ 
ಪರಿಜನದ ಕುಶಲವನು ಕೇಳಿದನೆಂದು ಹೇಳೆಂದ ೪೭ 


೩೦೫ 


ಉದ್ಯೋಗಪರ್ವ 


- ಹೊನ್ನಿನಲಿ ಮಧುರೋಕ್ತಿಯಲಿ ವಿವಿ 
- ಧಾನ್ನ ವುಡುಗೊರೆಗಳಲಿ ದೂತನ | 
ಮನ್ನಿಸಿದನವನೀಶನುಚಿತದಲವನ ಬೀಳ್ಕೊಟ್ಟು 


ಪನ್ನಗನ ಸಿರಿಮಂಚದಾತನು ' 
ಬೆನ್ನಲಿರಲೀ ಪಾಂಡುತನಯರಿ 
ಗಿನ್ನು ಮಂಗಳವೆನುತ ಸಂಜಯ ಬಂದನಿಭಪುರಿಗೆ ೪೮ 


ಮೂರನೆಯ ಸಂಧಿ 


ಸ , ತಿಳುಹಿದನು ವಿದುರನು ಮಹೀಪತಿ 

ತಿಲಕನನು ನಯನೀತಿ ಧರ್ಮ೦ 
ಗಳ ಸುಸಂಗತಿಯಿಂದ ನೂಕಿದರಿವರು ಯಾಮಿನಿಯ 


ಬಂದನಾ ಧೃತರಾಷ್ಟ್ರ ರಾಯನ 
ಮಂದಿರಕೆ ಕಂಡನು ಮಹೀಶನ 
ನೊಂದೆರಡು ಮಾತಿನಲ್ಲಿ ಸೂಚಿಸಿ ಮರಳಿದನು ಮನೆಗೆ 
ಅಂದಿನಿರುಳೊಳು ನಿದ್ರೆ ಬಾರದೆ 
ನೊಂದು ವಿದುರನ ಕರೆದು ರಾಯನ 
ತಂದೆ ಬಿಸುಸುಯ್ಯುತ್ತ ನುಡಿದನು ವಿದುರದೇವಂಗೆ ೧ 
- ನಾಳೆ ಸಭೆಯಲ್ಲಿ ಬಂದ ಹದನನು 
ಹೇಳುವನು ಸಂಜಯನು ಸಂಧಿಯೊ 
ಕಾಳಗವೊ ಮುಂದರಿಯಬಾರದು ದುಗುಡವ 
ಹೇಳು ನಿರುತವನಿಂದಿನಿರುಳನು 
ಬೀಳುಕೊಟ್ಟುದು ನಿದ್ರೆಯೆನೆ ಭೂ 
ಪಾಲಕನ ಸಂತೈಸಿ ಮತಿಂತೆಂದನಾ ವಿದುರ | 
- ಬಲವಿಹೀನನು ಬಲ್ಲಿದನ ಕೂ 
ಡೊಲಿದು ತೊಡಕಿದವಂಗೆ ಕಾಮದ 
ಕಳವಳದಲಿರ್ದಂಗೆ ಧನದಳಲಿಂದ ಮರುಗುವ 
ಕಳವಿನಲಿ ಕುದಿವಂಗೆ ದೈವದ 
ನೆಲೆಯನರಿಯದವಂಗೆ ದಿಟವಿದು 
ತಿಳಿಯೆ ಬಾರದು ನಿದ್ರೆಯೆಂದನು ಭೂಪತಿಗೆ ವಿದುರ ೩ 

ಒಂದರಿಂದೆರಡಹುದನರಿ ಮ 
ರಂದವನು ತಿಳಿ ನಾಲ್ಕರಲಿ ಮನ 
ಗುಂದದಿರದೈದರಲಿ ವರ್ಜಿಪುದಾರನೇಳರಲಿ 
- ಒಂದಿಸದಿರೆಂಟನು ವಿಚಾರಿಸಿ 
ಮುಂದುವರಿವೊಂಬತ್ತರಲಿ ಮನ 
ಗುಂದಿಸದಿರೀರೈದರಲಿ ಭೂಪಾಲ ಕೇಳೆಂದ 

ತನ್ನ ಚಿಂತೆಯದೊಂದು ದೈವದ 
ಗನ್ನ ಗತಕವದೆರಡು ಭಾವದ 
ಬನ್ನಣಿಯ ಬಗೆ ಮೂರು ದೈವದ ಭಿನ್ನ ಮುಖ ನಾಲ್ಕು 
ತನ್ನ ನೆನಹಿನವೋಲುಕಾರ್ಯವು 
ಚೆನ್ನ ಹಡೆ ಲೋಕಕ್ಕೆ ತಾ ಬೇ 
ರಿನ್ನು ದೈವವದೇಕೆ ತಾನೇ ದೈವರೂಪಂದ 

ಒಂದು ವರ್ಣವನರುಹಿದವ ಗುರು 
ವೊಂದಪಾಯದಲುಳಿಹಿದವ ಗುರು 
ಬಂದ ವಿಗ್ರಹದೊಳಗೆ ರಕ್ಷಿಸಿದಾತ ಪರಮಗುರು 

K . B . K . 


ಒಂದೆರಡು ಮೂರೈಸಲೇ ತಾ 
ನೆಂದು ಗರ್ವಿಕರಿಸಿದವರುಗ. 
ಲೊಂದುವರು ಚಾಂಡಾಲಯೋನಿಯೊಳರಸ ಕೇಳೆಂದ ೬ 

ತನ್ನ ಕಾರಿಯ ಕಾರಣವನುಳಿ 
ದನ್ಯಥಾ ಚಿಂತೆಯನು ಮಾಡುವು 
ದುನ ತಿಕೆ ತಾನಲ ನೀತಿಜ ರಿಗೆ ಬಾವಿಸಲು 
ಮನ್ನಿಸುವುದಾತ್ಮನನು ಮಿಕ್ಕು ದ 
ನನ್ಯರಿಗೆ ಮಾಡುವುದಲ್ಲದೆ 
ತನ್ನ ತಾ ಮರೆದಿಹುದು ಮತವಲ್ಲೆಂದನಾ ವಿದುರ ೭ 

ಹಾವು ಹಲವು ಹಡೆದು ಲೋಕಕೆ 
ಸಾವ ತಹವೋಲುನೂರು ಮಕ್ಕಳ 
ನಾವ ಪರಿಯಲಿ ಹಡೆದು ಕೆಡಿಸಿದೆ ಭೂಮಿ ಭಾರಕರ 
ಭಾವಿಸಲು ಸರ್ವಜ್ಞ ಸರ್ವಗು 
ಇಾವಲಂಬನನೊಬ್ಬನರ್ಜನ 
ದೇವ ಸಾಲದೆ ನಾಡ ನಾಯಿಗಳೇನು ಫಲವೆಂದ 
- ದೀಪ ದೀಪವ ತೊಳಲಿ ಕರ ಕ 
ಛಾಪದಲಿ ಕುದಿಕುದಿದು ನಾನಾ 
ರೂಪಿನಿಂದಾರ್ಜಿಸುವ ಧರದ ಗೊಡವೆ ತಾನೇಕೆ 
ಭೂಪ ಕೇಳೆ ಸತ್ಯವೊಂದೇ 
ಸೋಪನವು ಸಗ್ಗ ಕ್ಕೆ ಜನ್ಮದ 
ಕೂಷರಕ್ಕಿದು ನಾವೆಯಾಗಿಹುದೆಂದನಾ ವಿದುರ 
- ಪಾಪದಿಂದಾರ್ಜಿಸಿದೊಡರ್ಥವ 
ನಾ ಫಲವನುಂಬವರಿಗಿಲ್ಲಾ 
ಪಾಪವೊಬ್ಬಂಗಪ್ಪು ದಾರ್ಜಿಸಿದುರಗನಂದದಲಿ 
ಕಾಪಥವನಾಶ್ರಯಿಸಿಕೋಪಾ 
ಟೋಪದಿಂದು ಮರ ಸರ್ವ 
ಸ್ವಾಪಹಾರವ ಮಾಡಿ ಬದುಕುವುದಾವ ಗುಣವೆಂದ ೧೦ 

ಬವರ ಮುಖದಲಿ ವೈರಿ ರಾಯರ 
ನವಗಡಿಸಿ ತಂದಾ ಧನವ ಭೂ 
ದಿವಿಜ ಸಂತತಿಗಿತ್ತ ಫಲವಿನಿತೆಂದು ಗಣಿಸುವಡೆ 
ದಿವಿಜಪತಿಗಾಗದು ಕಣಾ ಮಾ 
ನವಪತಿಗೆ ಸದ್ದ ರವಿದು ನಿ 
ಇವನು ನೀತಿಯನರಿಯನೈ ಧೃತರಾಷ್ಟ್ರ ಕೇಳೆಂದ ೧೧ 

- 

20 


೩೦೬ . ಮ ಹಾ ಭಾರ ತ . 

[ ಸಂಧಿ 
ಧರಣಿಯಮರರ ಧನದಿ ಸಲಹಿದ 

ಧರೆಯೊಳಗೆ ರವಿ ಮಂಡಲವನೊದೆ 
ಕರಿತುರಗ ಮೊದಲಾದ ದಳವು 

ದುರವಣಿಸಿ ಹಾಯ್ಕರು ತಾವಿ 
ಬೃರದಿ ಹೆಚ್ಚಿಹುದರಿನ್ಸಿಪಾಲರ ಯುದ್ದ ಪರಿಯಂತ ಬೃರು ಕಣಾ ಸಸಿಯಾಗಿಯೆ ಯೋಗಮಾರ್ಗದಲಿ 
ಜರಿದು ನಸಿವುದು ವಾಹಿನಿಗೆ ಮಲೆ 

ಹರಣವನು ಬಿಟ್ಟವರುಗಳು ಸಂ 
ತುರು ಮಳಲ ಕಟ್ಟೆಯವೊಲಿದನರಿ 

ಗರದೊಳಭಿಮುಖರಾಗಿ ಮರಣಾಂ 
ದರಸುಗಳು ವರ್ಣೋತ್ತಮರ ದೆಸೆಗಂಜಬೇಕೆಂದ ೧೨ ತರವನೆಯು ವರವರು ಅವನೀಪಾಲ ಕೇಳೆಂದ ೧೯ 
- ಉರಗನೌಡಿದೊಡದರ ವಕ್ತದೊ 

- ಮಾತೃ ಪಿತೃಗಳು ಶತ್ರು ಭಾವವ 
ಳಿರದೆ ಮೇಣಾ ದಪ್ಪ ದೇಹದೊ 

ನಾಂತು ನಿಜಸಂತಾನದಲಿ ಸಂ . 
ಳಿರದೆ ರುಧಿರವು ಪೋಪವೊಲು ದುಪ್ಯಾಧಿಕಾರಿಗಳ 

ಪ್ರೀತಿಯನು ನೆಲೆಗೊಳಿಸಿ ಸರ್ವಜ್ಞಾಧಿಕಾರದಲಿ 
ಒರಸೋರಸಿನಿಂ ಜನಪದದ ಧನ 

ಖ್ಯಾತರನು ಮಾಡದಡೆ ಹಂಸ 
ಹರಿವುದರಸಂಗಲಸಿದಾ ಪ್ರಜೆ 

ವಾತ ಮಧ್ಯದ ಬಕನವೊಲು ವಿ 
ಗಿರದುಭಯ ಪಿಂಗುವುದನರಿ ಭೂಪಾಲ ಕೇಳೆಂದ ೧೩ ಖ್ಯಾತ ಸಭೆಯೊಳುಯೋಗ್ಯರಹರೇ ಭೂಪಕೇಳೆಂದ ೨೦ 
ಉರಗನಗಿದೊಡೆ ಮೇಣು ಶಸ್ತ್ರದ 

- ಸುರರ ಮೇಳದಲಾಡುವವರಿ 
ಲಿರಿದಡೋಬ್ಬನೆ ಸಾವನದರಿಂ 

ಬೃರು ಕಣಾ ಪ್ರಭುವಾಗಿಯು ಕ್ಷಮೆ 
ದರಸು ನೆಗಳಿದ ಮಂತ್ರ ಭೇದಿಸಲರಿನ್ಸಿಪಾಲಕರ 

ವೆರಸಿದವನು ದರಿದ್ರನಾಗಿಯು ದಾನಿಯೆನಿಸುವನು 
ಧರೆ ಸಹಿತ ತತ್ಸಕಲ ಬಲ ಸಂ 

ಅರಿದೆನಿಸದತಿಬಲನ ಧರ್ಮೊ . 
ಹರಣವಹುದಿದನರಿದು ಭೂಪೋ 

ರುಷ ದುರ್ಬಲಯುತನ ಸೈರಣಿ 
ತರ ರಹಸ್ಯದ ಮಂತ್ರವುಂಟೇ ರಾಯ ನಿನಗೆಂದ ೧೪ ಸರಿಸವೆನಿಸದು ರಾಯ ಚಿತ್ತೆಸೆಂದನಾ ವಿದುರ ೨೧ 
- ಏಸು ಧರ್ಮದಲಾರ್ಜಿಸಿದ ಧನ 

- ಧರಣಿ ನುಂಗುವಳಿಬ್ಬರನು ಸಂ 
ಮೈಸು ಸಿರಿ ವರ್ಧಿಸುವುದದರಿಂ 

ಗರವ ಜಯಿಸದ ನೃಪನ ದೇಶಾಂ 
ದೇಶಮಂಗಳ ಪುತ್ರ ಮಿತ್ರ ಕಳತ್ರವರಿವಿಜಯ 

ತರವ ಚರಿಸದ ಪಂಡಿತನನಿದು ಶಾಸ್ತ್ರ ಸಿದ್ಧವಲೆ 
ಪೈಸರಿಸುವುದು ಬಂದ ಬಳಿವಿಡಿ 

ಅರಸು ಕುಲದಲಿ ಹುಟ್ಟಿ ಸಾಪ | 
ದಾಸುರದ ಪಥವಿದನರಿದು ಭೂ 

ತರುಗಳಿಗೆ ದೇಹಾಭಿಲಾಷೆಯ 
ಖಾಶ ಧರ್ಮವ ಹಿಡಿಯಧರ್ಮವ ಬಿಟ್ಟು ಕಳೆಯೆಂದ ೧೫ ಲುರಗನಂತೊಳಗಿಹುದು ಧರ್ಮವೆಯೆಂದನಾ ವಿದುರ ೨೨ 
ಹರಿವ ನದಿ ತನ್ನಿಚ್ಛೆಯಲಿ ದಡ 

- ನರ ಜನುಮವತ್ಯಧಿಕವದರೊಳು 
ವೆರಡ ಕೆಡಿಸುವವೋಲು ನಾರಿಯ 

ಗುರು ಹಿರಿಯರಿವರೆಂದು ದಾನ 
ರುರವಣಿಗೆ ಕೈಗೊಟ್ಟು ನಡೆಸಿದಡುಭಯ ವಂಶವನು ಕರುಹರಿವರಲ್ಲೆಂದು ನೋಡದೆ ಮೂಢಮಾರ್ಗದಲಿ 
ನೆರಹುವಳು ನೀರೊಳಗೆ ಮೇರೆಯ 

ಕರೆದಪಾತ್ರಂಗಿತ್ತು ಪಾತ್ರನ 
ಮುರಿಯಲೀಯದೆ ಮಾರ್ಗದಲಿ ಮ 

ಪರಿಹರಿಸಲೀ ಎರಡರಿಂ ಸಂ 
ತೃರಿಸದಾಳುವುದನುನಯವುಭೂಪಾಲ ಕೇಳೆಂದ ೧೬ ಹರಣವೈದುವುದಾರ್ಜಿಸಿದ ಧನವರಸ ಕೇಳೆಂದ ೨೩ 
ಧರೆಯೊಳಗೆ ಕಡು ಮೂರ್ಖರಿವರಿ 

ತಂದೆ ತಾಯಿಗಳಿಬ್ಬರಾಜ 
ಬೃರು ಕಣಾ ದುರಿಯೋಧನನು ದಶ 

ವೃಂದವನು ಮಿಗೆ ಸಲಹಿ ತತ್ತುತ 
ಶಿರನು ಗೊಗ್ರಹಣದಲಿ ವನ ಭಂಗದಲಿ ಮುಂಕೊಂಡು ರಿಂದ ಲೇಸನು ಪಡೆವವೊಲು ತಜ್ಜ ನಪದದ ಧನವ 
ಅರಿನ್ನಪರ ಸತ್ತಾತಿಶಯದು 

ಕುಂದಿಸದೆ ನೃಪ ಮಂತ್ರಿಗಳು ಸಾ 
ಬೃರದ ಬಲುಹನು ಕಂಡು ಕಂಡೆ 

ನಂದದಲಿ ರಕ್ಷಿಸಲು ಬಳಿಕವ 
ಚರದೆ ಮರುಳಹುದುಚಿತವೇ ಭೂಪಾಲ ಕೇಳೆಂದ ೧೭ ರಿಂದ ಸಕಲೈಶ್ವರ್ಯ ಪದವಹುದರಸ ಕೇಳೆಂದ ೨೪ 
ಕರಣಿಕನ ಹಗೆಗೊಂಡವಂಗೆ 

- ಕಾಮಿನಿಯರುಗಳಾರು ಕೆಲಬರು 
ಶೈರಿಯ ಹಾನಿ ಚಿಕಿತ್ಸಕನನಾ 

ಕಾಮಿತವ ಕಾಮಿಸುವರಲ್ಲದೆ 
ದರಿಸದಾತಂಗಾಗದಾಯುಷ್ಯಾಭಿವೃದ್ದಿಗಳು 

ತಾಮಸದಿನಾ ಮೂರುಕರು ಪೂಜಿಸಿದ ಪೂಜೆಗಳ 
ಅರಸ ಕೇಳಾಯುವ್ಯ ಭಾಗ್ಯಗ 

ಪ್ರೇಮದಿಂದೊಡಬಡುವರಲ್ಲದೆ 
ಳೆರಡು ಕೆಡುವವು ತಪ್ಪದವನೀ 

ಸೀಮೆವಿಡಿದಿಹುದಾಗದೆಂಬುದ 
ಸುರರ ಬದ್ಧದ್ವೇಷಲೇಸಲ್ಲೆಂದನಾ ವಿದುರ ೧೮ ನಾ ಮದಾಂಧರು ಬಲ್ಲರೇ ಧೃತರಾಷ್ಟ್ರ ಕೇಳೆಂದ ೨೫ 


ಉ ದ 


ಗ ಪ ರ್ವ 


ತನ್ನ ಸುಖ ದುಃಖಗಳಿಗೆ ನಿ 
ರ್ಭಿನ್ನರಹ ಬಾಂಧವರ ವರ್ಜಿಸಿ 
ಗನ್ನ ಗತಕದಲುಂಡು ಜಾರುವ ಗಾವಿಲರ ಕೂಡಿ 
ಅನ್ಯರನು ಪತಿಕರಿಸಿ ಬಹುಮಾ 
ನೋನ್ನತಿಕೆಯನು ವಿರಚಿಸುವುದಿದು 
ತನ್ನ ತಾನೇ ಕೊಂದುಕೊಂಬುದು ಭೂಪಕೇಳೆಂದ ೨೬ 
- ಪಿತನಿರಲು ದಾತಾರನಿರೆ ನಿಜ 
ಪತಿಯಿರಲು ಸುತ ದಾಸ ಸತಿಯಾ 
ತ್ರಿತಯರುಂ ಸ್ವಾತಂತ್ರ್ಯದವರಲ್ಲಾವ ಕಾಲದಲಿ 
ಕೃತಿಯೊಳುತ್ತಮ ಮಧ್ಯಮಾಧವ 
ಗತಿಯ ಪುರುಷತ್ರಯವನವರಿಂ 
ಗಿತವನವರಾಯತವನರಿವೆ ಭೂಪ ಕೇಳೆಂದ - ೨೭ 

ಬೆಳಸು ಘನ ತೃಣವಧಿಕ ಜಲ ನಿ 
ರ್ಮಳವೆನಿಪ ಕಾಲದಲಿ ಪರ ಮಂ 
ಡಲಕೆ ನಡೆವುದು ೬ ಷ್ಟಪುಷ್ಟವಿಹಾರನೆಂದೆನಿಸಿ 
ಬಲುಹಹುದು ನಿಜಬಲಕೆ ಬಲವಾ 
ನೆಲನ ಮೆಟ್ಟಲು ವೈರಿ ಸೇನಾ 
ವಳಿಗೆ ಹೀನತೆ ದೊರಕುವುದು ಧೃತರಾಷ್ಟ್ರ ಕೇಳೆಂದ ೨೮ 
- ಮಾಲೆಗಾರಸಿಮುಖನ ಪಶು 
ಪಾಲಕನವೊಲ್ ಪ್ರಜೆಯ ರಕ್ಷಿಸಿ . 
ಮೇಲೆ ತೆಗೆವ್ವ ಧನವನುಳಿದಂಗಾರಕಾರಕನ 
ವೋಲುಕಡದುರು ವ್ಯಾಘ್ರನಂತೆ ವಿ 
ತಾಳಿಸಲಿ ಪ್ರಜೆ ನಸಿಯಲರಸಿನ 
ಬಾಳಿಕೆಗೆ ಸಂದೇಹವರಿಯಾ ರಾಯ ಕೇಳೆಂದ 

ಎಲ್ಲಿಹುದು ಋಣಭಯವು ಮನುಜರೊ 
ಳಲ್ಲಿಹುದು ದೇವಾಂಶ ನಿಜವಾ 
ಗೆಲ್ಲಿಹುದು ಸನ್ಮಾರ್ಗ ಬಳಿಕಲ್ಲಿಹುದು ಬ್ರಾಹ್ಮಣ್ಯ 
ಎಲ್ಲಿಹುದು ಪರಸತಿಯರಂಜಿಕೆ 
ಯಲ್ಲಿಹುದು ವಿಜ್ಞಾನವಿದನರಿ 
ದಲ್ಲದಿಹಪರವಿಲ್ಲ ಚಿತ್ತೆಸೆಂದನಾ ವಿದುರ ೩೦ 

ರಕ್ಷಿಸಿದ ಧನದಿಂ ಪುರಂದ್ರಿಯ 
ರಕ್ಷಿಸುವುದು ಪುರಂಧಿಯಿಂದವೆ 
ರಕ್ಷಿಸುವುದಾತ್ಮನನು ಧನವಿಡಿದಾವ ಕಾಲದಲ್ಲಿ 
ಲಕ್ಷ ಭೇದವನರಿದು ನಡೆದು ವಿ 
ಲಕ್ಷವನು ಮುರಿದಾತ್ಮ ರಕ್ಷೆಯ 
ನೀಕ್ಷಿಸುವುದನುನಯವ ಭೂಪಾಲ ಕೇಳೆಂದ - ೩೧ 

ತಿಳಿದು ನಾಲ್ವರೊಳೊರೆದ ಕಾರ್ಯವ 
ನಳಿವುದಿಬ್ಬರನಿಬ್ಬರೊಳು ಮ 
ತುಳಿವುದೊಬ್ಬನನೊಬ್ಬನಿಂ ನಿಶ್ಚಯಿಸಿ ಬಳಿಕವನ 
ಕಳೆದು ತಾನೇ ತನ್ನೊಳಗೆ ಬಗೆ 
ಗೊಳೆ ವಿಚಾರಿಸಿ ಮಾತ್ರ ಕಾರ್ಯಕೆ 
ಹಳಿವು ಹೊರುವುದೆ ರಾಯ ಚಿತ್ತೆಸೆಂದನಾ ವಿದುರ ೩೨ 


ನಿವಡಿಸಿದ ವಿದ್ಯಕ್ಕೆ ಸಮ ಬಣ 
ಧುವನು ರೋಗಾವಳಿಗೆ ಸಮ ಶ 
ತ್ರುವನು ಸಂತಾನಕ್ಕೆ ಸಮ ಸಂತೋಷದುದಯವನು 
ರವಿಗೆ ಸಮವಹ ತೇಜವನು ವಾ 
ಸವನ ಸಮ ಭೋಗವನು ಬಲದಲಿ 
ಶಿವನ ಬಲದಿಂದಧಿಕ ಬಲವನು ಕಾಣಿ ನಾನೆಂದ 

ಹಿರಿದು ಮಾನೋನ್ನತಿಕೆಯನು ಬಂ 
ಧುರದ ಧನವನು ಗಾರುಹಸ್ಯದ 
ಪರಮಧರ್ಮವನಾವ ಬಯಸುವನವನ ಭವನದಲಿ 
ನಿರುತ ವೃದ್ದ ಜ್ಞಾನಿ ವಂಶೋ 
ತರ ದರಿದ್ರ ಪ್ರಿಯನಪತ್ಕಾಂ 
ತರ ಭಗಿನಿಯಿಾ ನಾಲ್ವರಿರಬೇಕೆಂದನಾ ವಿದುರ : ೩೪ 
- ಧರಣಿಪತಿ ಚಿತ್ತವಿಸು ಸ್ವರ್ಗದ 
ಲೊರೆದನಿಂದ್ರಂಗಮರ ಗುರು ದೇ . 
ವರಲಿ ಸಂಕಲ್ಪವನು ಕೃತವಿರಲಿ ವಿನಯವನು 
ಹಿರಿಯರಲ್ಲಿ ಸಂಭಾವನೆಯ ಸಂ 
ಹರಣ ಪದವನು ಪಾಪ ಕಾರ್ಯದೊ 
ಳಿರದೆ ಮಾಡುವುದೆಂಬ ನಾಲ್ಕನು ರಾಯ ಕೇಳೆಂದ ೩೫ 

ಆವುದೀ ಲೋಕಕ್ಕೆ ಹಿತವದ 
ನೋವಿ ನಡೆವ ಜನಕ್ಕೆ ನಿಂದೆಯ 
ದಾವುದದನಾಚರಿಸದಿಹ ನಾಸ್ತಿಕರ ನಂಬುಗೆಯ 
ಠಾವುಗಾಣದ ತತ್ತ್ವ ವಿಜ್ಞಾ 
ನಾವಲಂಬನನೆನಿಪನಾತನು 
ಭೂವಲಯದೊಳಗುತ್ತಮನು ಭೂಪಾಲ ಕೇಳೆಂದ ೩೬ 
- ಪಿತನು ಗುರು ಶಿಖಿಯಾತ್ಮ ತಾಯಂ 
ಬತುಳ ಪಂಚಾಗ್ನಿಯನು ಕ್ರಮದಿಂ 
ಪ್ರತಿದಿನಂ ಪರಿಚರಿಯ ಮಾಳು ದು ಲೇಸ ಬಯಸುವರೆ 
ಪಿತೃಗಳನು ದೇವರನು ವೃದ್ಧರ 
ನತಿಥಿಗಳ ಪೂಜಿಸಿದನಾವವ " 
ಪಿತನ ಕೀರ್ತಿಯ ಧರ್ಮವನು ಪಡೆವವನೆ ಸುತನೆಂದ ೩೭ 
- ಸಿರಿಯನುಳವನವನೆ ಕುಲಜನು 
ಸಿರಿಯನುಳ್ಳವನೇ ವಿದಗ್ಗನು 
ಸಿರಿಯನುಳ್ಳವನೇ ಮಹಾತ್ಮನು ಸಕಲಗುಣಯುತನು 
ಸಿರಿಯನುಳ್ಳವನೇ ಸುಶೀಲನು 
ಸಿರಿರಹಿತ ಶಿವನಾದೊಡಾಗಲಿ . 
ಸರಕು ಮಾಡದು ಲೋಕವವನೇಪಾಲ ಕೇಳೆಂದ ೩೮ 

ಸಿರಿ ನೆಲೆಯೆ ಜವನ ನೆಲೆಯೆ ಮೈ 
ಸಿರಿ ನೆಲೆಯೆ ತನು ನೆಲೆಯೆ ಖಂಡೆಯ 
ಸಿರಿ ನೆಲೆಯೆ ನಿನಗರಸುತನವುಳನ್ನ ನೀತಿಯಲಿ 
ಧರೆಯ ರಕ್ಷಿಸು ಬಂಧುಗಳನು 
ದರಿಸು ಧರ್ಮವ ಸಾಧಿಸಿಂತಿದು 
ನರಪತಿಗಳಿಗೆ ನೀತಿ ಚಿತ್ತೆಸೆಂದನಾ ವಿದುರ 


೨೯ 


20 + 


೩೦೮ ಮ ಹಾ ಭಾರತ 

( సంధి 
ವರುಷವೈದರೊಳರಸೆನಿಸಿ ದಶ 
ವರುಷ ದಾಸತ್ವವನು ಭಾವಿಸಿ 

ವ್ಯಸನವೇಳರ ಕಾಲುಕಣ್ಯ 

ಹಸರದೊಳಗಳವಳಿದು ಹೆಚ್ಚಿದ 
ವರುಷ ಹದಿನಾರರಲಿ ಪುತ್ರನ ಮಿತ್ರನೆಂದೆನಿಸಿ 

ವಿಷಮದಿರುಬಿನೊಳದ್ದು ಮಾಯಾಮುಯದತೋಹಿನಲಿ 
ಪರಿವಿಡಿಗಳಲಿ ನಡೆಸಿ ಮದ ಮ 

ಬಸವಳಿದು ಷಡುವರ್ಗ ವೇಧೆಯ 
ತ್ಸರವ ಮಾಣಿಸಿ ನೆರೆದ ಮಕ್ಕಳ 

ನುಸುಳುಗಂಡಿಯನೀಕಿಸದೆ ತಾ 
ನರಮೃಗವ ಮಾಡುವರೆ ಭೂಮಿಾಪಾಲ ಕೇಳೆಂದ ೪೦ ಮನದೊಳಿರುತಿಹುದುಚಿತವೇ ಹೇಳೆಂದನಾ ವಿದುರ ೪೭ 
- ಧನಮದದಿ ಕುಲಮದದಿ ವಿದ್ಯಾ 

ಅತಿಬಲನ ಹಗೆಗೊಳುವನಿಹಪರ 
ಘನದಿ ಯವ್ವನ ಮದದಿ ದ್ವಿಜ ಗುರು 

ಗತಿ ವಿಚಾರವ ಮರೆವ ಲೋಕ 
ವನು ವಿಭಾಡಿಸಿ ನೀನು ತಾನೆಂದೆನುತ ಹೂಂಕರಿಸಿ 

ಸ್ಥಿತಿಯನ್ನುಲ್ಲಂಘಿಸುವ ಮರ್ಮಜ್ಞರ ವಿರೋಧಿಸುವ 
ಮುನಿಸಿನಲಿ ಸಾತ್ವಿಕರೊಬ್ಬರ 

ವಿತತ ಭಾಪಿತನಪ್ಪ ತನ್ನಿಂ 
ನನುಗಡಿಸಿ ಗರ್ಜಿಸಲು ನರಕದಿ 

ಗಿತವನವರಾಯತವನರಿಯದ 
ಮುಣುಗಿದಲ್ಲದೆ ಬೇರೆ ಗತಿಯಿಲ್ಲೆಂದನಾ ವಿದುರ ೪೧ ಕ್ಷಿತಿಪನವ ಮೂಢಾತ್ಮನೈ ಭೂಪಾಲ ಕೇಳೆಂದ ೪೮ 
- ಸಲಹಿದೊಡೆಯನ ದಿವ್ಯಮಂತ್ರವ 

- ಬಲುಹರಿದು ಕೋಪಿಸುವ ಬದುಕಿನ 
ಕಲಿಸಿದಾಚಾರನನು ಅನುವರ 

ಬಳಿಯರಿದು ಕೊಡುವಾ ಹಿತವನು 
ದೊಳಗೆ ತಲೆಗಾಯಿದನ ದುರ್ಭಿಕ್ಷದಲಿ ಸಲಹಿದನ 

ತಿಳಿದು ನಿರ್ಮಲವೆನಿಪ ಮೇಲಣ ತಾಗು ಬಾಗುಗಳ 
ಜಲದೊಳಾಳನನೆತ್ತಿದನನುರಿ 

ಹೊಲಬರಿದು ಸುಖ ದುಃಖದಲಿ ಸಂ 
ಯೊಳಗೆ ಪರಿಹರಿಸಿದನ ಮರೆದವ 

ಚಲಿಸದಿಹ ಗಂಗಾ ಮಡುವಿನಂ 
ನಿಳಿವ . ಕುಲಕೋಟಿ ಸಹಿತ ಮಹಾಂಧ ನರಕದಲಿ ೪೨ ತೊಳಗುದೋರದೆ ನಡೆವವನು ಪಂಡಿತನು ಕೇಳೆಂದ ೪೯ 
- ಒಲಿದವಳ ಬಿಸುಟೊಲ್ಲದವಳಿಗೆ 

- ದಾನವಿಲ್ಲದ ವಿತ್ತ ಬುಧ ಸ 
ಹಲುಬುವವನಹಿತರಲಿ ಸಖ್ಯಾ 

ನ್ಯಾನವಿಲ್ಲದ ರಾಜ್ಯ ಬಲು ಸುಯಿ 
ವಳಿಯನೆಸಗುವನರಿಯದುದ ತಾ ಬಲ್ಲೆನೆಂಬವನ 

ಧಾನವಿಲ್ಲದ ಸುದತಿ ಧೀಮಾನಿಲ್ಲದಾಸ್ಥಾನ 
ಒಲಿದು ಕೇಳದೆ ಹೇಳುವವ ಕೈ 

ಜ್ಞಾನವಿಲ್ಲದ ತಪವು ವೇದ ವಿ 
ನಿಲುಕಲರಿಯದ ಕಾರ್ಯದಲಿ ಹಂ 

ಧಾನವಿಲ್ಲದ ವಿಪ್ರ ಶರಸಂ 
ಬಲಿಸಿ ಮರುಗುವನವನೆ ಮೂಢನು ರಾಯ ಕೇಳೆಂದ ೪೩ ಧಾನವಿಲ್ಲದ ಸಮರ ಮೆರೆಯದು ರಾಯ ಕೇಳೆಂದ ೫೦ 
- ಹರುಷ ದರ್ಪಕೊಧಲಜ್ಞಾ 

ದಿನವ ಬಂಜೆಯ ಮಾಡದಿಹಪರ 
ತುರತೆ ಮಾನ ವಿಮಾನವಿರಲಿ | 

ವಿನಯನಹ ವರ ದೈವ ಗುರು ಪೂ 
ನಿರುತ ಸಮನೆಂದೆನಿಸಿ ಕೃತ್ಯಾಕೃತ್ಯ ಕೌಶಲವ 

ಜನೆಯ ಬುಧ ಸೇವನೆಯ ಕಾಲೋಚಿತದ ವಿವರಣವು 
ವಿರಚಿಸುವ ಕಾಲದಲ್ಲಿ ಶೀತೋ 

ಮನನದಿಂದಾ ಶ್ರವಣ ವಿದ್ಯಾ 
ತರದಿ ಭಯವೊಡ್ಡೆ ಸಲದರಿಂ 

ಸನದಿನಿವನನುಗೊಳಿಷನಾವನು 
ಪರಿಹರಿಸದಾ ಕಾರ್ಯವೆಸಗುವನವನೆ ಪಂಡಿತನು 

ಮನುಜರೊಳಗುತ್ತಮನೆಲೆ ಭೂಪಾಲ ಕೇಳೆಂದ ೫೧ | 
- ಕರೆಕರೆದು ಮೃಷ್ಟಾನ್ನವನು ಭೂ 

ಸಲುವೆನೆಂದಂತಃಪುರಕೆ ಸಂ 
ಸುರರಿಗೀವ ಸದಾಗ್ನಿಹೋತ್ರಾ 

ಚಲಿಸುವವನಾಪ್ತರನು ಬಿಸುಟ 
ಚರಿತನಹ ವೇದಾಂತ ವೇದಿಯನಾ ಪತಿವ್ರತೆಯ 

ಗಳಿಸುವವನಹಿತರಲಿ ಧರ್ಮವನುಳಿದಧರ್ಮವನು 
ಉರುತರದ ಮಾಸೋಪವಾಸಿಯ 

ಬಳಸುವವನೇಕಾಂತದಲ್ಲಿಗೆ | 
ನಿರದೆ ಮಾಸ ಸಹಸ್ರ ಜೀವಿಯ 

ಸುಳಿವವನು ಹಸಿವಿಲ್ಲದುಂಬುವ 
ನರಸ ಕೆಳಭಿವಂದಿಸುವರೆ ಮೂರುಮೂರ್ತಿಗಳು ೪೫ ನಿಳೆಯೊಳಗೆ ಮೂಢಾತ್ಮನೆ ಧೃತರಾಷ್ಟ್ರ ಕೇಳೆಂದ ೫೨ 
ಬಿಸುಟು ಕಳೆವುದು ನೀತಿ ಶಾಸ್ತ್ರವ 

ಬುಧರೊಳಗೆ ಹಗೆಗೊಳುವ ಬುಧರಂ 
ನುಸುರದಾಚಾರಿಯನ ವೇದ 

ನಿಧನಗೆ ಪ ಬುಧರನೇಳಿಪ . 
ಪ್ರಸರವಿಲ್ಲದ ಋಷಿಜನವ ರಕ್ಷಿಸದ ಭೂಭುಜನ 

ಬುಧರ ಜರೆದೊಡೆ ನಲಿವ ಬುಧರಂ ಪೊಗಳ ರಂ ಪಳಿವ 
ಒಸೆಯದಬಲೆಯನೂರೊಳಾಡುವ 

ಬುಧರನಧಮರ ಮಾಳ ಬುಧರಂ 

ವಿಧಿಗೊಳಿಪ ಬುಧರ್ಗಿವರಂ ಕವ 
ಪಶುವ ಕಾಯ್ದ ನನಡವಿಗುರಿಯಹ 
ನುಸಿಯನಾ ಪಿತನಿಂತರುವರನು ರಾಯ ಕೇಳೆಂದ ೪೬ ರ್ವಧಮ ಭೂಪರಿಗಂಟಿದಿಹುದೆ ವಿನಾಶಕರವೆಂದ ೫೩ 


೩೦೯ 
ಉದ್ಯೋಗಪರ್ವ 

ಜನಜನಿತ ಮಲ ಮೂತ್ರ ಮೂರಾ 
ಕುಸುಮ ಫಲ ತಾಂಬೂಲ ಗಂಧ 

ರೆನಿಸುವುದು ರತಿಯೊಂದು ನಿಜ ಭೋ 
ಪ್ರಸರಭೋಜನ ಗಮನ ನೆನಹಿಂ 
ದೆಸವ ಕಾರ್ಯದೋಳಿನಿಬರೊರಗಿದಡೊಬ್ಬನೆಚ್ಚರಿಕೆ 

ಜನವೆರಡು ಸುಯಿಲೊಂದು ವರ ತಾಂಬೂಲ ಹದಿನೈದು 
ಎಸೆಯಲನಿತುವನೊಬ್ಬನೇ ಭೋ . 

ಇನಿತುವನು ತಪ್ಪದೆ ನಡೆಸಲಾ 

ಜನಪನಾರೋಗಣಿಗೆ ಸುಖ ಸಂ . 
ಗಿಸುವಡವನೀಪಾಲರಿಗೆ ತಾ 
ಸಸಿನವೆನಿಸದು ರಾಯ ಚಿತ್ತೆಸೆಂದನಾ ವಿದುರ ೫೪ ಜನಿಸುವುದು ದಿನಚರಿಯದಿಂದವನೀಶ ಕೇಳೆಂದ ೬೧ 
ಕಳೆದ ತರಣಿಯ ಕಿರಣದಲಿ ನಿ 

ನೆರೆದ ಸಚರಾಚರವಿದೆಲ್ಲವು 
ರ್ಮಲಿನ ಜಲದಲಿ ದುಗ್ಗ ಪಾನಂ 

ನರರ ನಿಜಭೋಜನಕೆ ಜನಿಸಿದ 
ಗಳಲಿ ವರ ಯುವತಿಯರ ಸಂಭೋಗಾಂತರಂಗದಲಿ 

ವರಸ ಕೇಳಿದರೊಳಗೆ ಭೋಜ್ಯಾಭೋಜ್ಯವನ್ನು ತಿಳಿದು 

ಪರಿಹರಿಸ ಬಲ್ಲವರುಗಳು ಘನ 
ತಳಿತ ಹೋಮದ ಹೊಗೆಗಳಲಿ ದಿನ 
ಬಲದೊಳಾಯುಪ್ಯಾಭಿವೃದ್ಧಿಯ 

ತರದ ಸುಕೃತವನ್ನೆದುವರು ಭೂ 
ಬೆಳವಿಗೆಗಳಹವರಸ ಚಿತ್ತೆಸೆಂದನಾ ವಿದುರ - ೫೫ ವರರೊಳಗೆ ಸಂದೇಹವೇ ಭೂಪಾಲ ಕೇಳೆಂದ ೬೨ 
ಎಳೆಯ ರವಿ ರಶ್ಮಿಯಲಿ ಪ್ರೇತಾಂ 

- ತುರಗಹೃದಯ ಧ್ವನಿಯ ಸಿಡಿಲಿನ 
ಗಳದ ಧೂಮ ಜ್ವಾಲೆಯಲಿ ಗಾ 

ಧರಧುರದ ಗರ್ಜನೆಯ ನಾರಿಯ 
ವಿಲ ವಯೋವೃದ್ಧೆಯರ ಸಂಭೋಗಾಂತರಂಗಳಲಿ 

ರಿರವ ಪುರುಷನ ಭಾಗ್ಯದೇವತೆಯೊಲಿವ ಕಾಲವನು 
ಕೊಳಚೆ ನೀರಿನ ಬಳಕೆಯಲಿ ಕ 

ವರುಷದುದಯವ ಬರನ ಬರವನು 
ತಲೆಯು ದಧೋದನದಲಾಯುಪ್ಪ 

ವಿರಚಿಸುವೊಡೆ ವಿಕ 
ವಿಳಿದು ಹೋಗದೆ ದಿನ ದಿನದೊಳವನೀಶ ಕೇಳೆಂದ ೫೬ ಲ್ಲರಸ ಕೇಳ್ ಮಾನವರಿಗಿದುಗೋಚರಿಸಲರಿದೆಂದ ೬೩ 
ಮಸುಳಿಸಿದ್ದ ದುಕೂಲ ರದನದೊ 

ಬಡತನಗಳಡಸಿದೊಡೆ ಬಂಧುಗ 
ಳೆಸೆವ ಹಾವಸೆ ಭುಕ್ತದುನ್ನತ 

ಳೆಡಹಿ ಕಾಣರು ಭಂಟ ತಾನಾ 
ದೆಸಕ ನಿಷ್ಟುರ ವಾಕ್ಯವುದಯಾಸ್ತಮಯ ಕಾಲದಲಿ ದೊಡೆಯು ಬಂದಾಪತ್ತಿನೊಳಗೆ ಪರಾಲ್ಕು ಖನೆಯಾಗಿ 
ಎಸೆವ, ನಿದ್ರಾಂಗನೆಯೊಳೊಂದಿರೆ 

ನುಡಿಸದವನೇ ಹಗೆ ಶರೀರದೊ 
ಬಿಸಜಲೋಚನನಾದೊಡೆಯು ವ 

ಳಡಸಿದಾ ರುಜೆ ಬಾಧೆಗಡವಿಯ 
ರ್ಜಿಸುವಳವರನು ಭಾಗ್ಯಸಿರಿ ಭೂಪಾಲ ಕೇಳೆಂದ ೫೭ ಗಿಡ ಮರಂಗಳು ರಕ್ಷಿಸವೆ ಹೇಳೆಂದನಾ ವಿದುರ 
- ಒಂದು ಮೊದಲಾರಂತ್ಯವಾದಾ 

- ಕಾಲದೊಳಗೆ ವಸಂತ ವಿದ್ಯಾ 
ಸಂದ ಪೂಗ ಫಲಕ್ರಮಂಗಳ | 

ಜಾಲದೊಳಗೆ ಕವಿತೃ ಗಳ ವೈ . 
ಚಂದವನು ಚಿಕ್ಕೆಸು ಲಾಭಾಲಾಭ ಸುಖದುಃಖ 

ಹಾಳಿಯಲಿ ದೇವೇಂದ್ರ ಮಿತ್ರಶ್ರೇಣಿಯೊಳು ವಾಣಿ 
ಕುಂದದಿಹುದಾಯುಷ್ಯ ಮರಣವಿ 

ಭಾಳನೇತ್ರನು ದೈವದಲಿ ಬಿ 
ದೆಂದು ತತ್ಕಾಲದಲಿ ಭೋಗಿಸು 

ಲಾಳಿನಲಿ ಮನ್ಮಥನು ಧನದಲಿ 
ವಂದವನು ಚಿ ಸುವುದು ತಾಂಬೂಲಧಾರಕರು ೫೮ ಹೇಳಲೇನಭಿಮಾನವೇ ಧನವೆಂದನಾ ವಿದುರ 
- ನಾಗವಲ್ಲಿಯ ಹಿಂದು ಮುಂದನು 

ಮುಂದೆ ಗುರುವನು ಬಂಧು ಜನವನು 
ನೀಗಿ ಕಳೆಯದೆ ಚೂರ್ಣಪರ್ಣ 

ಹಿಂದೆ ಕರಾಂತ್ಯದಲ್ಲಿ ಸೇವಕ 
ತ್ಯಾಗವಿಲ್ಲದೆ ದಂತ ಧಾವನ ಪರ್ಣವನು ಸವಿದು 

ವೃಂದವನು ಕೊಂಡಾಡುವುದು ಸಾಹಿತ್ಯ ಭಾವವಿದು 
ಭೋಗಿಸುವೊಡವರೇಂದ್ರನಾಗಲಿ 

ಹಿಂದು ಮುಂದಾವಾಗ ನಿನ್ನಯ 
ನಾಗಭೂಷಣನಾದೊಡವನನು 

ನಂದನರ ನಾರಿಯರ ಹೊಗಳುವ 
ನೀಗಿ ಕಳೆವಳು ಭಾಗ್ಯವಧು ಭೂಪಾಲ ಕೇಳೆಂದ ೫೯ ದಂದವೇ ಭೂಪಾಲ ಚಿತ್ತೆಸೆಂದನಾ ವಿದುರ ೬೬ 
ಸ್ಥಾನ ಪಂಚಕದಿಂದ್ರಿಯದ ಸಂ 

- ತುರಗದೆಡಬಲ ಗಜದ ಸಮ್ಮುಖ 
ಸ್ಥಾನದಲ್ಲಿ ನಿದ್ರಾಂಗನೆಯ ಸ 

ತರುಣಿಯರುಗಳ ಸರ್ವತೋಮುಖ 
ನ್ಮಾನಿಸುವೊಡಾ ಸಾಧನದ ಪಂಚಕದ ಪರಿವಿಡಿಯ 

ಹಿರಿದು ದುರ್ಜನನಿದ್ದ ದೇಶವದೆಯೇ ವ್ಯಾಘ್ರಮುಖ 
ಸ್ನಾನವರಿದಾರೋಗಣಿಯ ಸಂ 

ಭರದಿನಾ ದೇಶವನ್ನು ಬಿಟ್ಟರ 
ಧಾನದಲಿ ಚಿತ್ತೆಸುವುದು ರಾ 
ಜಾನುಮತವಿದು ಸಕಲ ಸುಖಕರವೆಂದನಾ ವಿದುರ ೬೦ 

ವರಿಸದನಗ್ರಾಮಗಳ ವನಾಂ 
ತರವನೈದುವುದಲ್ಲದಲ್ಲಿಹುದುಚಿತವಿಂದ ೬೭ 


ಮ ಹ 


ಧಾ ರ ತ . 


( ಸಂಧಿ 


- ಎತ್ತಲೆತ್ತಲು ಪೋಪಮನುಜಂ 
ಗತ್ತಲತ್ತಲೆ ದೈವಕೂಡೆ ಬ 
ರುತ್ತಿಹುದು ಬೆಂಬಿಡದೆ ನಾನಾ ದೇಶ ದೇಶದಲಿ 
ಮಿತ್ರನುರು ಮಧ್ಯಸ್ಥ ಪುರುಷನ 
ಮಿತ್ರನೌದಾಸೀನನೊಬ್ಬನು 
ಕೃತ್ರಿಮನು ಸಹಜೀವಿಯಿಂತಿವರರಸ ಕೇಳೆಂದ ೬೮ 
- ಗುರು ವಿರೋಧ ಮಹೀಬುಧರ ವು 
ತೃರವು ದೈವದ್ರೋಹಗುಣ ಸಾ 
ಗರನ ಬಂಧು ದ್ವೇಷವತ್ಯಾಲೀಢ ದೀನತನ 
ಶರಣಜನ ಪಾಂಡಿತ್ಯವೆಂಬಿವ 
ನರವರಿಸದಂಗೈಸೆ ಭೂಪನ 
ಸಿರಿಗೆ ಮೊಳೆಯದೆ ಕೇಡು ಚಿತ್ರ ಸೆಂದನಾ ವಿದುರ ೬೯ 
- ಬಲು ಪ್ರಧಾನನ ವೈರ ಹಿತವಹ 
ಲಲನೆಯರ ಮನದಳಲು ಹಗೆಯಲಿ 
ಬಳಸುವಂತಸ್ಥತೆಯನಾಮಿಕರೊಡನೆ ಕೆಳೆಗೊಮ್ಮೆ 
ಬಲದೊಡನೆ ನಿರ್ಬಂಧ ಧರ್ಮದ 
ನೆಲೆಯನರಿಯದ ದಾನಿಗಳ ಸಿರಿ 
ಸುಳಿವ ಗಾಳಿಗೆ ಮಲೆವ ದೀಪವು ಕೇಳು ಧೃತರಾಷ್ಟ್ರ ೭೧ 

ಹುಸಿ ಪರದೊಹವು ಪರ ಸ್ತ್ರೀ 
ವ್ಯಸನಪೇಯವಸೂಯೆ ಮಾನ್ಯ 
ಔಷತೆ ಪತಿತ ಸಮೇತವಾತ್ಮ ಸ್ತುತಿಯೆನಿಪ್ಪಿವನು 
ಬಿಸುಟು ತದ್ವಿಪರೀತದಲಿ ವ 
ರ್ತಿಸುವನವನೇ ರಾಯನಾತೆಗೆ 
ವಸುಧೆಯೊಳಗೆ ಯಾವನೆ ಭೂಪಾಲ ಕೇಳೆಂದ ೭೧ 
- ಇದು ಸಮಾಹಿತವಿದು ಶುಭೋದಯ 
ವಿದು ಸಕಲ ಪುರುಷಾರ್ಥ ಸಾಧನ 
ವಿದು ಸುಜನ ಸನ್ಮಾನವಿದು ಸಂಸಾರ ಸೌಖ್ಯಫಲ 
ಇದು ಸುಬಲವಿದಬಲವಿದಾಮಾ 
ಯದ ಸುನಿಶ್ಚಯ ನೀತಿ ಕಾರ್ಯದ 
ಹದನನರಿದಾಚರಿಸಬಲ್ಲವನವನೆ ಪಂಡಿತನು - ೭೨ 
- ಶತು ಕಾಲ ಸುದೇಶ ವರ್ಗ ಸು 
ಮಿತ್ರರುದಯೋಪಾಯಕರಣ ಸು 
ಪಾತ್ರವೆಂಬಿವುಮೂರು ತೆರನಾಗಿಪ್ಪವಿದರೊಳಗೆ 
ಕತ್ರಧರ್ಮ ವಿವೇಕವೆಂಬಿವ 
ಮೈತ್ರಗೊಳಿಪನೆ ರಾಯನವಗೆ ಧ 
ರಿಯೊಳಗೆಣಿ ಯಾವ ಭೂಪಾಲ ಕೇಳೆಂದ ೭೩ 

ಎಲ್ಲಿ ಸುಲಲಿತ ವಿದ್ಯೆ ಬಹು ಗುಣ 
ವೆಲ್ಲಿ ಗಣಿಕಾ ನಿಕರ ಮಣಿ ಗಣ 
ವೆಲ್ಲಿ ಗಜ ಜಾತ್ಯಕ್ಷವೆಲ್ಲಿ ವರೂಥ ಸಂದೋಹ 
ಎಲ್ಲಿ ಸುಭಟ ನಿಕಾಯ ನೆರೆದಿಹು 
ದಲ್ಲಿ ತನ್ನಾಧೀನ ಮಾಡಲು 
ಬಲ್ಲವನೆ ನೃಪನಾಗಿದರಾರೆ ಧರಿತ್ರಿಯಲಿ 


ದ್ವಾರವೊಂಬತ್ತಿಂದ್ರಿಯದಹಂ 
ಕಾರಕರಣ ಚತುಷ್ಟಯಂಗಳ 
ಸಾರಭೂತಾಧಿಕದ ಸುಳಿವಿನ ಪಂಚ ವಾಯುಗಳ 
ಹೋರಟೆಗಳಲಿ ಬಳಲಿ ಜೀವನ 
ಧೀರನಹವೊಲು ಪಾಂಡು ಪುತ್ರರ | 
ಕೌರವರ ಬೇಳಂಬದಲಿ ಬೆಂಡಾದೆ ನೀನೆಂದ 

ಮತನತಿಶ್ರಾಂತನು ಪ್ರಮ 
ತನತಿ ಕುಪಿತಾನನನು ಚಲ 
ಚಿತ್ರನತಿ ಕಾಮುಕನು ಲುಬ್ಬನು ಶೂರನೆಂಬವನು 
ಕುತ್ತು ಘನವಾಗುಳ್ಳನಿಂತೀ . 
ಹತ್ತು ಜನವಾವಾಗ ಧರ್ಮದ 
ತಾವಣಿಗಳನರಿಯರೆ ಭೂಪಾಲ ಕೇಳೆಂದ - ೬೬ 
- ದಾನವಿಜ್ಞಾಪೂರ್ತ ವಿನಯ ಸ 
ಮಾನ ದೇವಾರ್ಚನೆ ಮಹೀಸುರ 
ಧೇನು ಸಂತರ್ಪಣ ಮಹಾತಿಥಿ ಪೂಜೆ ಗುರುಭಕ್ತಿ 
ಧ್ಯಾನ ದೀನಾನಾಥಬಂಧು ವಿ 
ತಾನ ಶರಣಾಗತ ಸುರಕ್ಷಾ 
ಸ್ವಾನತೀರ್ಥಂಗಳನು ಮಾಡಲು ಬೇಹುದವನಿಪರು ೭೭ 

ಧರೆಯೊಳೀ ಹೊತ್ತಿನಲ್ಲಿ ನಿನಗೆ 
ಶರಿಯದಲಿ ಮಕ್ಕಳಲೆ ಖಂಡೆಯ 
ಸಿರಿಯಲೊಡಹುಟ್ಟಿದರು ಸಪ್ತಾಂಗದಲಿ ಸತಿಯರಲಿ 
ಗುರು ಪಿತಾಮಹ ಬಂಧುಜನ ವಿ 
ಇರಲದಾವುದು ಕೊರತೆ ಕೌಂತೇ 
ಯರ ನೆರವಿಗರ ಮಾಡುವರೆ ಧೃತರಾಷ್ಟ್ರ ಕೇಳೆಂದ ೭೮ 

ಉಭಯಕುಲಶುದ್ದಿಯಲಿ ಹೆಚ್ಚಿದ 
ವಿಭವದಲಿ ವಿಗ್ರಹದಲಧಿಕ 
ಪ್ರಭೆಗಳಲಿ ಸತ್ಯದಲ್ಲಿ ಸಾಹಿತ್ಯದಲ್ಲಿ ವಿನಯದಲಿ 
ಅಭವನಂಫಿಯ ಸೇವೆಯಲಿ ಹರಿ 
ನಿಭನೆನಿಸಿ ಬದುಕುವನು ರಾಜ್ಯಕೆ 
ವಿಭುವೆನಿಸುವನು ರಾಯ ಚಿತ್ತೆಸೆಂದನಾ ವಿದುರ ೭೯ 
- ವೇಸಿಯಹ ಪರಿಯಂಕದಲಿ ನಿಜ 
ದಾಸಿಯಹ ಶಿಶೂಪೆಯಲಿ ನಿ | 
ರ್ದೊಪಿಯಹ ಪತಿಭಕ್ತಿಯಲಿ ಮೋಹದಲಿ ತಾಯೆನಿಸಿ 
ಏಸು ಕಾರ್ಯಕೆ ಮಂತ್ರಿಯೆನಿಸುವ 
ಮೈಸಿರಿಯನುಳ್ಳವಳು ರಾಣಿ 
ವಾಸವೆಂದೆನಿಸುವಳಿ ಭೂಪಾಲ ಕೇಳೆಂದ ೮೦ 
- ತಂದೆ ತಾಯಿಗಳಾಜೆಯನು ಸಾ 
ನಂದದಲಿ ಪಾಲಿಸುತ ಮದವನು 
ಮುಂದುಗೆಡಿಸಿ ಸುಧರ್ಮದಲ್ಲಿ ರಾಜ್ಯವನ್ನು ಪಾಲಿಸುತ 
ಬಂಧು ಬಳಗವ ಸಲುಹಿ ಭೂಸುರ 
ವೃಂದವನು ನೆರೆ ಹೊರೆವಡೆವ ಸುತ 
ವಂದ್ಯನ್ಯ ಲೋಕಕ್ಕೆ ಚಿತ್ತೆಸೆದನಾ ವಿದುರ ೮೧ 


ಉದ್ಯೋಗಪರ್ವ 


೮೯ 


ಇಹಪರದ ಸುಖ ಸಂಗತಿಯ ಸಂ 
ಗ್ರಹಿಸಿ ವೇದಾಚಾರದಲಿ ಸ 
ನಿಹಿತನಾಗಿ ಸಮಸ್ತ ಕಳೆಯಲಭಿಜ್ಞನೆಂದೆನಿಸಿ 
ಅಹಿತ ಕುಲವನು ಸಮರದಲಿ ನಿ 
ರ್ವಹಿಸಿ ಶರಣಾಗತರ ಪಾಲಿಸು 
ತಿಹಡವನು ಮಗನೆನಿಸುವನು ಭೂಪಾಲ ಕೇಳೆಂದ ೮೨ 
- ಇಂದ್ರಿಯವನೊಡೆತುಳಿದು ಕರದ 
ಬಂದಿಯನು ತಲೆಬಳಚಿ ವಿಷಯದ 
ದಂದುಗವಗೀಡಾಡಿ ಮಾಯಾ ಪಾಶವನು ಹರಿದು 
ದ್ವಂದ್ವವಿರಹಿತನಾಗಿ ವಿಶ್ವದ 
ಲೊಂದಿ ಮೆರೆಯಲು ಬಲ್ಲವನು ಗುರು 
ವೆಂದೆನಿಸುವನು ರಾಯ ಚಿತ್ತೆಸೆಂದನಾ ವಿದುರ ೮೩ 

ಒಡಲೊಡವೆ ಮೊದಲಾದುವೆಲ್ಲವ 
ತಡೆಯದೊಪ್ಪಿಸಿ ಗುರುವಿನಂಫಿಯ .. 
ಹಿಡಿದು ಭಜಿಸುತ ಕೊಟ್ಟ ಕೆಲಸಂಗಳೊಳಗನಿರುವನು 
ಬಿಡದೆ ಮಾರುತ್ತರವನವರಿಗೆ 
ಕೊಡದೆ ಭಯ ಭಕ್ತಿಯಲ್ಲಿ ತಪ್ಪದೆ 
ನಡೆಯ ಬಲ್ಲವನವನೆ ಶಿಷ್ಯನು ರಾಯ ಕೇಳೆಂದ 
- ಯುಕುತಿವಿದರುಗಳಾಗಿ ವಿದ್ಯಾ 
ಧಿಕರೆನಿಸಿ ಸಮಬುದ್ದಿಗಳ ನಾ 
ಟಕವ ನಟಿಸುತ ಪರಮ ತತ್ವಜ್ಞಾನಪರರಾಗಿ 
ಸಕಲ ಕಳೆಯಲಭಿಜ್ಞರಹ ಧಾ 
ರ್ಮಿಕರು ಪರಪುರುಷಾರ್ಥಿಗಳು ವೈ 
ದಿಕರಲೇ ವಿದ್ವಾಂಸರೆನಿಸುವರರಸ ಕೇಳೆಂದ 02 
- ದಂಡನೀತಿ ಸ್ವಾರ್ತ ಶೌಚೊ 
ದಂಡ ವೇದಾಧ್ಯಯನ ನಿಪುಣನ 
ಪಂಡಿತಪ್ರಿಯ ಶಾಂತಿ ಪೌಷ್ಟಿಕ ಕರ್ಮ ದೀಧಿತನ 
ಚಂಡ ದೈವಜ್ಞ ನನಧಿಕ ಗುಣ 
ಮಂಡನನ ಬಹುಶಾಸ್ತ್ರ ಪಠಣನ 
ಪಂಡಿತನ ಪೌರೋಹಿತನ ಮಾಡುವುದರಸ ಕೇಳೆಂದ ೮೬ 
- ಸ್ಕೂಲಸೂಕ್ಷ ಕೃತಜ್ಞನುತ್ಸವ 
ಶೀಲನಕೊಧಿಯನ ದೀರ್ಘ ವಿ 
ಶಾಲ ಸೂತ್ರಿಯ ವೃದ್ಧಸೇವಕ ಸತ್ಯ ವಾಕ್ಯುಚಿಯ 
ಕಾಲವೇದಿ ವಿನೀತನವ್ಯಸ 
ನಾಳಿ ಸೂರಿ ರಹಸ್ಯ ಸಮ್ಮತಿ 
ಪಾಲನಾನ್ಸಿತ ಮಂತ್ರಿಯುಂಟೇ ರಾಯ ನಿನಗೆಂದ ೮೭ 
- ತುರಗ ಗಜ ಭಟರಳವರಿವ ಸಂ 
ಗರ ಮಹೋತ್ಸಾಹನ ಜಿತ ಶ್ರವು 
ನರಿಕಟಕ ಭೇದಕನ ನಾನಾಯುಧ ವಿಶಾರದನ 
ಭರಿತಧೈರ್ಯ ನ ಪತಿಹಿತನ ಸಂ 
ಗರಸದಾರನನೂರ್ನ್ಸರೋಮನ 
ನಿರದೆ ಸೇನಾಪತಿಯ ಮಾಡುವುದರಸ ಕೇಳೆಂದ ೮೮ 


ತಿಳಿದವನ ಮತಿವಿದನ ಭಾಷಾ 
ವಳಿ ಲಿಪಿಜ್ಜನ ಸಾಕ್ಷರನ ಮಂ 
ಡಳಿಕ ಸಾವಂತರ ವಿಶೇಷದಲವಸರವನರಿದು 
ಸಲೆ ಕರೆವ ಕಳುಹಿಸುವ ನಿಲಿಸುವ 
ಬಲುಹನುಳ್ಳನ ಸುಕರ ದುಷ್ಟರ 
ತಿಳಿವ ಹೃದಯನ ಸಂಧಿವಿಗ್ರಹರೆನಿಸಬೇಕೆಂದ - 
- ಮಿಸುಪ ಮಣಿಗಣ ಲೋಹ ಕಾಂಚನ 
ವಿಸರ ಭೇದವನರಿವ ಕೊಟ್ಟುದ 
ನಸಿಯಲೀಯದೆ ತಾನು ಭಕ್ತಿಸದಹಿ ನಿಧಾನವನು 
ಒಸೆದು ಕಾದಿಪ್ಪಂತೆ ಕಾದಿಹ 
ಹುಸಿಯದಾಪ್ತನ ಬಹು ಕುಟುಂಬ 
ವ್ಯಸನವುಳನ ಮಾಳ್ವುದೆ ಭಂಡಾರ ರಕ್ಷಕನ 
- ಮನ ವಚನ ಕಾಯದಲಿ ದಾತಾ 
ರನ ಹಿತವನುಳ್ಳನ ವಿನೀತನ 
ವಿನುತ ವನಿತಾ ನತಮುಖನ ನಿಷ್ಕಳಿತ ರೋಪಕನ 
ಮುನಿವವರ ಬುದ್ದಿಯಲ್ಲಿ ಸಿಲುಕದ 
ವನ ವಿಶೇಷ ಕಲಾಪ್ರವೀಣನ 
ಜನಪ ಚಿತ್ತೆಸುವದೆಲೆ ತಾಂಬೂಲಧಾರಕನ 
- ಪಿತೃ ಪಿತಾಮಹ ಸೂಪಶಾಸ್ತ್ರಾ 
ಯುತನ ಕೈಕರಣಿಗಳಲಧಿಕನ | 
ನತಿ ಶುಚಿಯ ಸಾಧಕನನಕೊಧಿಯವನಾಸನ 
ಪತಿಹಿತನ ಪಡುರಸ ವಿಶೇಷಾ 

ತನನಿತರಾಲಯ ವಿದೂರನ 
ಪತಿಕರಿಸುವುದು ಸೂಪಕಾರಗರಸ ಕೇಳೆಂದ 

ನಿಶಿತ ಪರಿಮಳಮೋದದಿಂ ಮೊ 
ದಿಸುವ ಗಂಧದ್ರವ್ಯದಲಿ ಪಂ . 
ಠಿಸಿದ ಜೀವನ ಜೀವ ತನ್ನಯ ಜೀವನವೆಯೆಂದು 
ವಸುಮತೀಶರಿಗಿತ್ತು ತಾ ಭೋ 
ಗಿಸದೆ ಬಳಸದೆ ರಾಜನನೋಲ 
ಗಿಸುವವನೆ ಪಾನೀಯಧಾರಕನರಸ ಕೇಳೆಂದ 

ಉನ್ನತನ ರೂಪಾಧಿಕನ ಸಂ 
ಪೂರ್ಣದಕ್ಷನನನ್ಯರೆನ್ನವ 
ರೆನ್ನದನ ಪರರಿಂಗಿತಾಕಾರ ಪ್ರಭೇದಕನ 
ಮನ್ನಣಿಗೆ ಬೆರೆಯದನನಾನ 
ನನ್ಯ ಕಾರೊಚಿತ ಸಮಪ್ರತಿ 
ಪನ್ನ ಪಡಿಹಾರಕನ ಮಾಡುವುದರಸ ಕೇಳೆಂದ 
- ಗ್ರಾಮ ಮೂರರ ಸಂಚರಣಿಗಳ 
ಸೀಮೆಯಲಿ ಸರಿಗಮಪದನಿಗಳ 
ನೇಮ ತಪ್ಪದೆ ಹರಣಭರಣದ ಹೆಂಪು ತಿರುವುಗಳ 
ಕೋಮಲಿತ ಶಾರೀರ ಹೃದಯದ 
ರಾಮಣೀಯಕ ರಚನೆಯಲ್ಲಿ ನ 
ನಾಮನೆನಿಸುವನವನೆ ಗಾಯಕನರಸ ಕೇಳೆಂದ 


೯೩ 


೯೫ 


ಣ 


ಕಿ 


ಈ 


೩೧೨ ಮ ಹಾ ಭಾರತ 

( ಸಂಧಿ 
ತಾಳಲಯ ಬೊಂಬಾಳ ಮಿಶ್ರದ 

ಕುದುರೆಗಳನಾರೈದು ರಥವನು 
ಹೇಳಿಕೆಯನಾ ಠಾಯ ಶುದ್ದದ 

ಹದುಳಿಸುತ ಸಾರಥಿಯನೊಲವು 
ಸಾಳಗದ ಸಂಕೀರ್ಣ ದೇಸಿಯ ವಿವಿಧ ರಚನೆಗಳ 

ತಿದಿರ ಮುರಿವುತ ತನ್ನ ಕಾಯಿದುಕೊಳುತ ಕೆಲಬಲನ 
ಮೇಳವರಿವುತ ವಾದ್ಯ ಸಾಧನ 

ಸದೆದು ಮರಳುವ ಲಾಗು ವೇಗದ 
ದೇಳಿಗೆಯ ಸಂಪೂರ್ಣ ಮಾರ್ಗದ 

ಕದನಕಾಲಾನಲನವನು ತಾ 
ಸೂಳುಗಳ ಲಯಮಾನವರಿದವನವನೆ ಗಾಯಕನು ೯೬ ಮೊದಲಿಗನಲೇ ರಥಿಕರಿಗೆ ಧೃತರಾಷ್ಟ್ರ ಕೇಳೆಂದ ೧೦೩ 
ಗಾಯದಲಿ ಮೆಣ ಚೊಕ್ಕೆ ಯದಲಡು 

ಬಿಟ್ಟ ಸೂಟಿಯಲರಿ ನೃಪಾಲರ 
ಪಾಯಿಗಳಲುಪಕಾಯದೊಳಗೆ ನ 

ಮುಟ್ಟಿ ಮೂದಲಿಸುತ್ತ ಮೋಹಿದ 
ವಾಯಿಗಳ ಬಿನ್ನಾಣದಲಿ ಬಳಿಸಂದು ಬೇಸರದೆ 

ಥಟ್ಟನೊಡೆಹಾಯ್ದ ಹಿತ ಬಲದೊಳಗಾನೆವರಿವರಿದು 
ಸ್ಥಾಯಿಯಲ್ಲಿ ಸಂಚಾರದಲಿ ಸವು 

ಹಿಟ್ಟುಗುಟ್ಟುತ ಹೆಣನ ವಟ್ಟಾ 
ಗೈಯೆನಿಸಿ ನಾನಾ ವಿನೋದದ 

ವಟ್ಟಿ ಮಸಗಲು ಕಳನ ಚೌಕದ 
ದಾಯವರಿವವನವನೆ ಮಲ್ಲನು ಕೇಳು ಧೃತರಾಷ್ಟ್ರ ೯೭ ಲಟ್ಟಿಯಾಡಿಸಬಲ್ಲಡವ ರಾವುತನು ಕೇಳೆಂದ ೧೦೪ 
- ಎಡ ಬಲನನಾರೈವತೊಬ್ಬನ 

ಬೇಸರದ ಕಾಳೊರಗನನ 
ಬಿಡದೆ ನೋಡುತ ಮಕ್ತಿಕಂಗಳ 

ಡೈಸಿ ಕಟ್ಟಿರುವೆಗಳು ಖಂಡವ 
ಗಡಣವನು ಕೆದರಿಸುತ ಕಿಗ್ಗಣ್ಣಕ್ಕಿ ಕೆಲಬಲನ 

ಸೂಸಿ ಕಡಿಕಡಿದೊಟ್ಟಿದಂದದಲಹಿತ ಬಲದೊಳಗೆ 
ಜಡಿದು ನೂಕುವ ಸ್ವಾಮಿ ಕಾರ್ಯದ 

ಓಸರಿಸದೊಳಹೊಕ್ಕು ಸವರ ವಿ 
ಕಡೆಯೆನಿಸುತಾವಾಗ ಸೇವೆಗೆ 

ಳಾಸವನು ನೆರೆ ಮೆರೆದು ಕೇಶಾ 
ಸೆಡೆಯದವನೇ ಚಮರಧಾರಕನರಸ ಕೇಳೆಂದ 

ಕೇಶಿಗೊದಗುವನವನೆ ಕಾಲಾಳರಸ ಕೇಳೆಂದ 
- ಗುಳಿ ತೆವರನೀಕಿಸುತ ಬಟ್ಟೆಯ 

ಬರಲು ಕಂಡಡೆ ವಂದಿಸುತಲಂ 
ಮೆಳೆ ಮರಂಗಳ ಹೊಯ್ದ ತಪ್ಪಿಸಿ 

ತರಿಸಿ ಮಿಗೆ ಹತ್ತಿರವೆನಿಸದತಿ 
ನೆಳಲನರಸುತ ವೇಗಗತಿ ಸಾಮಾನ್ಯ ಗತಿಗಳಲಿ 

ತರದ ದೂರವ ಸಾರದೀಪರಿ ಮಧ್ಯಗತನೆನಿಸಿ 
ಬಳಿವಿಡಿದು ಭೂಭುಜ ರ ಯಾನಂ 

ಪರಿವಿಡಿಯಲೊಲಗಿಸುತರಸನ 
ಗಳೊಳಗಳುಕದೆ ಡಗೆಯ ಸೈರಿಸಿ 

ಸಿರಿ ಮೊಗವನೀಕ್ಷಿಸುತ ಬೆಸಸಿದ 
ಬಳಸುವವನೇ ಛತ್ರಧಾರಕನರಸ ಕೇಳೆಂದ 

ನರವರಿಸದಾಕ್ಷಣಕೆ ಮಾಡುವನನೆ ಸೇವಕನು ೧೦೬ 
- ಹರುಷದಲಿ ನಿಜಜನನಿ ಗರ್ಭವ 

ಕುನಖಿ ಕುಷ್ಟ ಕುಶೀಲಕನು ಕು 
ಧರಿಸಿಕೊಂಡಾಡುವವೊಲುತ್ತಮ 

ಬೃನನು ವಿಧವಾಲಿಂಗಿ ದಾಸಿಯ 
ಪುರುಷರಂತರಾಮಿಯನು ತಾಳಂತೆ ಭೂಭುಜರ 

ತನು ವಿಕಾರಿಯನಂಗ ಹೀನನ ಪಂಗುಳಾಂಧಕನ 
ಧರಿಸಿ ಸುಖ ಸಂಗತಿಗಳಲ್ಲಿ ಸಂ 

ಘನ ರುಜಾಂಗನ ಬಿಡುದಲೆಯ ರೋ . 
ಚರಿಸುತಾಳನ ಹಾನಿ ವೃದ್ಧಿಯ 

ಧಿನಿಯನುಪ್ಪವಡಿಸುವ ಸಮಯದೊ 
ಲಿರಲು ಬೆಸದವರೆನಿಸುವರು ಭೂಪಾಲ ಕೇಳೆಂದ ೧೦೦ ಆನಿಬರನು ಕಾಣುದು ಮಹೀಶರಿಗಂಗವಲ್ಲೆಂದ ೧೦೭ 
ಹಿಂದೆ ಮಾಡಿದ ಸುಕೃತ ಫಲವೆ 

- ಕಲಶ ಕನ್ನಡಿ ಕರಿ ತುರಗ ಗೋ 
ತಂದು ಸಾರುವವೋಲು ನಾನಾ 

ಕುಲ ವೃಷಭ ಬುಧನಿಚಯ ಗಿರಿ ಸಂ 
ಚಂದದಾಪತ್ತಿನಲಿ ಹರಿನಿಜಭಕ್ತ ಸಂತತಿಯ 

ಕುಳ ಸುವಾಸಿನಿ ಮಾತೃ ಪಿತೃ ವರ ವಾಹಿನೀನಿಚಯ 
ಮುಂದೆ ನಿಲುವವೋಲವನಿಪಾಲರ 

ಜಲಧಿವನನಚ್ಚತ್ರ ಉರ್ವಿ 
ದಂದುಗದ ಹೊತ್ತಿನಲಿ ಗಜ ಹಯ 

ಲಲನೆಯರನೀಕಿಸುವುದವನಿಪ 
ವೃಂದವನೆ ಚಾಚುವನು ವಾಹಕನರಸ ಕೇಳೆಂದ ೧೦೧ ತಿಲಕರುಪ್ಪವಡಿಸುವ ಸಮಯದೊಳರಸ ಕೇಳೆಂದ ೧೦೮ 
ಪರ್ಬತವನೊಡೆದುಳಿಸಿ ಭೂಮಿಯ 

- ಶ್ಯಾನ ಕುಕ್ಕಟ ಕಾಕ ಬಕ ಪವ 
ನಿಬ್ಬಗೆಯ ಮಾಡಿಸುತ ರಥ ಗಜ 

ಮಾನ ಖಗಪತಿ ದಿವಿಜ ರಜನಿ ಕೃ 
ದೊಬ್ಬುಳಿಯ ಹರೆಗಡಿಸಿ ಕಾದಿಸುತಾನೆಗಳ ಮೇಲೆ ಶಾನುವಿನ ಗಾರ್ದಭನ ವೃಷಭನ ಶಿಂಶುಮಾರಕನ 
ಬೊಬ್ಬಿರಿದು ಶರವಳೆಯ ಸುರಿಸುರಿ 

ವಾನರನ ಹಯ ಕುಂಜರನ ಪಂ 

ಚಾನನನ ಮೃಗಪೋತಕನ ಗುಣ 
ದುಬ್ಬರದ ಬವರದೊಳಗಹಿತರಿ 
ಗುಬ್ಬನವನೆಸಗುವನೆಜೋಧನು ರಾಯ ಕೇಳೆಂದ ೧೦೨ ವಾ ನರೇಂದ್ರನೊಳಿರಲು ಬೇಹುದು ಭೂಪಕೇಳೆಂದ ೧೦೯ 


ಉ ದ್ರೋ 


ಪರಿಪರಿಯ ದಾನಂಗಳನು ಕರೆ 
ಕರೆದುಲೋಗರಿಗಿತ್ತು . ಪರರನು 
ಹೊರೆದು ತನ್ನಾಶ್ರಿತರನತಿಗಳೆದಾಪ್ತ ಬಾಂಧವರ 
ಸರಕು ಮಾಡದೆ ಗರ್ವದಿಂದು | 
ಬೃರಿಸುತಿಹ ಪಾತಕರ ಪದವಿಯ 
ನರಸ ಬಣ್ಣಿಸಲಾರು ಬಲ್ಲರು ಯಮನ ನಗರಿಯಲಿ ೧೧೦ 

ಮೂರುಕೋಟಿ ಕೋಟಿಧರ್ಮವ 
ವಾರದಿಹ ರೋಮಾಳಿ ಸಂಖ್ಯೆಯೊ 
ಲಾರೆನೆನ್ನದೆ ನಿಜಪತಿಯ ಸಹಗಮನದಲಿ ತನುವ 
ಮಾರಿದಬಲೆಯರುಗಳ ದೆಸೆಯಿಂ 
ದಾರುಮಡಿ ಸ್ವರ್ಗಾದಿಭೋಗವ 
ಸೂರೆಗೊಂಬುದು ತಪ್ಪದವನೀಪಾಲ ಕೇಳೆಂದ ೧೧೧ 
- ಅವನೊಬ್ಬನು ಸತ್ಯಕೋಸುಗ 
ಭಾವಶುದ್ದಿಯಲೊರಡಿಚುವ ಶಪ 
ಥಾವಸಾನದಲವನಧರ್ಮದಲರ್ಧವನು ಯಮನು 
ಓವನನ್ಯಾಯದಲಿ ಸೂರುಳ 
ನೋವಿ ರಚಿಸಿದವಂಗೆ ಗತಿಯಿ 
ನ್ಯಾವುದೆಂಬುದನಾರು ಬಲ್ಲರುಭೂಪ ಕೇಳೆಂದ ೧೧೨ 
- ಕೋಪವೆಂಬುದನರ್ಥ ಸಾಧನ 
ಕೋಪವೇ ಸಂಸಾರ ಬಂಧನ 
ಕೋಪದಿಂದಿಹಪರದ ಸುಕೃತವು ಲಯವದುವುದು 
ಕೋಪವನು ವರ್ಜಿಸಲು ಬೇಹುದು 
ಕೋಪವುಳ್ಳವನಾವನಾಗಲಿ 
ಕಾಪುರುಷನಿಹಪರಕೆ ಚಿತ್ತೆಸೆಂದನಾ ವಿದುರ ೧೧೩ 
- ವೈದ್ಯನಲಿ ಮಾಂಸದಲಿ ದ್ವಿಜನಲಿ 
ನಿದ್ರೆಯಲಿ ತರುವಿನಲಿ ವನದಲಿ 
ವಿದ್ಯೆಯಲ್ಲಿ ಪದವಿಯಲ್ಲಿ ಸಂಖ್ಯಾಸಂಖ್ಯವೆಸರುಗಳ 
ತದ್ವಿಷಯಕೆ ಮಹಾ ಸಬುದವನು 
ಹೊದ್ದಿಸುವುದಕಪ್ಪವವರಿಗೆ 
ಸದ್ಯಫಲವದು ತಪ್ಪದವನೇಪಾಲ ಕೇಳೆಂದ ೧೧೪ 
- ಗರುವ ಮಾನ್ಯನು ಮನಿತ ದೈವಾ 
ಪರನು ಕಡುಸುಖ ಭೋಗಿರೂಪೋ . 
ತರನು ಧನಿಕನು ರಾಜಪೂಜ್ಯನು ಕೀರ್ತಿವಲ್ಲಭನು 
ಗುರುಜನಕೆ ಬಹು ವಿದ್ಯವುಳ್ಳವ 
ನರಸ ಕೇಳೆ ವಿದ್ಯೆಯಿಲ್ಲದ 
ನರನು ನರಪಶುವವನ ಜನ್ನ ನಿರರ್ಥಕರವೆಂದ ೧೧೫ 

ವಿದ್ಯೆ ಸತ್ಕುಲ ಬಹು ವಿವೇಕವು 
ಬುದ್ದಿ ಜಾಣ್ಮಯ ನುಡಿಯ ಸಡಗರ 
ಶುದ್ದ ಚಿತ್ರ ಸುಶೀಲ ಭುಜಬಲ ಭದ್ರನೆಂದೆನಿಸಿ 
ಉದ್ಯುಗವು ಮೊದಲಾದ ಗುಣಗಳಿ 
ವಿದ್ದು ಫಲವೇನೀ ಜಗದ ತೊರೆ 
ಮದ್ದು ಹೊದ್ದ ದ ನರಗೆ ದಾರಿದ್ರಾಂಗನಾವರಗೆ ೧೧೬ 


೩೧೩ 
ಗ ಪ ರ್ವ 

ಧರೆಯೊಳಗೆ ಶುಚಿಯಹನು ವೈಶ್ವಾ 
ನರನು ಕಾಂತಾದರ್ಶಿಯಹ ಕವಿ 
ವರನು ಸುವ್ರತ ಕಾಮನೆನಿಸುವ ಬ್ರಾಹ್ಮಣೋತ್ತಮನು 
ಹರಿಹರಾತ್ಮಕ ನಾಮಕೀರ್ತನ | 
ವೆರಸಿ ಬದುಕುವನೊಬ್ಬನೇ ನಾ 
ಊರುಗಳಲ್ಲದೆ ಭುವನದೊಳಗನ್ಯತ್ರವಿಲ್ಲೆಂದ ೧೧೭ 

ಹರಿಭಕುತಿಲೋಲುಪನೆನಿಸಿ ಶಂ 
ಕರ ನ ಬದ್ಧ ದ್ವೇಷಿಯಹ ಶಂ 
ಕರನ ಭಕ್ತಿಯೊಳಧಿಕವಾಗಿಯು ವೈಷ್ಣವರ ಮೇಲೆ 
ಎರಕವಿಲ್ಲದ ಕರ್ಮ ಚಾಂಡಾ 
ಲರುಗಳೆಪ್ಪ ದು ಕೋಟಿಯ 
ನರಕದೊಳಗೊಲಾಡುತಿಹರೆಲೆ ರಾಯ ಕೇಳೆಂದ ೧೧೮ 
- ರತಿ ಕೆಡುಗು ದುಸ್ಸಂಗದಲಿ ಭೂ 
ಪತಿ ಕೆಡುಗು ದುರ್ವ೦ತ್ರಿಯಲಿ ವರ 
ಸುತ ಕೆಡುಗು ಲಾಲನೆಗಳಲಿ ಕೃಷಿ ಕೆಡುಗುಪೇಕ್ಷೆಯಲ್ಲಿ 
ಮತಿ ಕೆಡುಗು ಮಧುಪಾನದಲಿ ಸ 
ದೃತಿ ಕೆಡುಗು ದುಶ್ಚರಿತದಲಿ ನಿಜ 
ಸತಿ ಕೆಡುಗು ದುರ್ವ್ಯಸನದಲಿ ಭೂಪಾಲ ಕೇಳೆಂದ ೧೧೯ 

ಉಂಡು ತೀರಿಸಬೇಕು ತಾ ಮುಂ 
ಕೊಂಡು ಮಾಡಿದ ಪುಣ್ಯ ಪಾಪದ 
ತಂಡವನು ತರಹರಣವಿಲ್ಲದೆ ಭವ ಭವಂಗಳಲಿ 
ಹಿಂಡಿ ಹಿಳಿವುದು ಬೆಂಬಿಡದೆ ಸಮ 
ದಂಡಿಯಲಿ ಹಗೆ ಕೆಳೆಗಳೆನ್ನದೆ 
ಗಂಡುಗೆಡಿಸದೆ ಬಿಡುವುದೇ ವಿಧಿಯೆಂದನಾ ವಿದುರ ೧೨೦ 
- ಸ್ನೇಹಪೂರ್ವಕದಿಂದ ಮನದೊಳ 
ಗಾಹಿಸಲು ಲಕ್ಷ್ಮೀಶನವರಿಗೆ 
ಬೇಹ ಪುರುಷಾರ್ಥಂಗಳಹವೆಲ್ಲಿದ್ದ ರಲ್ಲಲ್ಲಿ 
ಈ ಹದನು ತಪ್ಪುವುದೆ ಕೂರ್ಮನ 
ಮೋಹದಲಿ ತತ್ಸಂತತಿಗೆ ನಿ 
ರ್ವಾಹವಹವೋಲರಸ ಚಿತ್ತೆಸೆಂದನಾ ವಿದುರ . ೧೨೧ 

ಕೂಡಿದೆಡೆಯಲಕೃತ್ಯ ಶತವನು 
ಜೋಡಿಸಿದವರು ಮಿತ್ರರುಗಳಿಗೆ 
ಕೇಡ ಚಿಂತಿಸಿದವರುಗಳು ಪುರುಷಾರ್ಥವನು ತಮಗೆ 
ಮಾಡಿದವರುಗಳಿಗೆ ವಿಘಾತಿಯು 
ಹೂಡಿದವದಿರು ನರಕದೊಳಗೊ 
ಲಾಡದಿಹರೇ ರಾಯ ಚಿತ್ತೆಸೆಂದನಾ ವಿದುರ ೧೨೨ 
- ಕುಲಜನಾಗಲಕುಲಜನಾಗಲಿ 
ಜಲರುಹಾಕ್ತನ ನಾಮ ಕೀರ್ತನ 
ದೊಳಗೆ ಬದುಕುವನಾವನಾತನ ಸುಕೃತಿಯೆಂಬವನು 
ಉಳಿದ ಜಪ ತಪ ನಿಯವುಹೋಮಂ 
ಗಳಲಿ ಸಂಸಾರಾರ್ಣವವನು 
ಚೋಳಿಸಬಹುದೇ ರಾಯ ಚಿತ್ತೆಸೆಂದನಾ ವಿದುರ . ೧೨೩ 


೩೧೪ ಮ ಹಾಭಾರತ 

[ ಸಂಧಿ 
ಜಾತರೂಪದಲೇಸುಹೋಹ 

ನಳಪತಿ ದಮಯಂತಿ ಸೀತಾ 
ವೀತಿಹೋತ್ರನ ದೇಹಕಾರಣ 

ಲಲನೆ ರಾಘವದೇವ ದೌಪದಿ 
ಭೂತವಾಗಿಹುದವಗೆ ಸದಸತ್ತುಗಳ ಭೇದವನು 

ಕಲಿ ಯುಧಿಷ್ಟಿರದೇವನಿವರಿಂತಾರು ಮಾನಿಸರು 
ನೀತಿ ಮುಖದಿಂದರಿವುದುತ್ತಮ 

ಇಳೆಯೊಳುತ್ತಮ ಕೀರ್ತಿಗಳು ಜಾ 
ನೀತ ಮಧ್ಯಮನೀತ ಕನಿಯನ 

ವಳದ ಪುರುಷರೆ ಧರ್ಮಪುತ್ರನ 
ನೀತವೆಂಬುದನರಸ ಚಿತ್ತೆಸೆಂದನಾ ವಿದುರ ೧೨೪ 

ಗೆಲುವ ಪರಿಯೆಂತ್ಯೆ ಮಹಾದೇವೆಂದನಾ ವಿದುರ ೧೩೧ 
ಅವನಿಯಲಿ ಜನಜನಿತ ಧನ ಧಾ 

- ಜನಪ ಕೇಳೆ ಸ್ಕಂದನನು ರಾ 
ನ್ಯವನು ಕಳಹಲಗೈದು ಸಂತೋ 

ಮನನು ಹನುಮನ ಭೀಮಸೇನನ 
ಪ್ರವನು ಮಾಡುವ ಕಡೆಯಲೆಂದಕೆ ನೂರು ಮಡಿಯಾಗಿ ವಿನತೆಯಾತ್ಮಜನಿಂತಿದೈವರ ಭಾವಶುದ್ದಿಯಲಿ 
ಲವಲವಿಕೆ ಮಿಗಲಿತ್ತು ಸಪ್ತಾಂ 

ನೆನೆದವರ ದುರಿತಂಗಳೊಡುವ 
ಗವನು ಸಲಹುತ್ತಿರಲುಬೇಹುದು 

ವೆನಲು ನೀವೀ ಪವನಪುತ್ರನ 
ರವಿಯವೊಲು ಸಾವಿರ ಮುಖದೊಳವನೀಶಕೇಳೆಂದ೧೨೫ ನನುವರದೊಳೆಂತಕುಟ ಜಯಿಸುವಿರೆಂದನಾ ವಿದುರ ೧೩೨ 
- ಇನನುದಯಿಸಲಿ ಪಶ್ಚಿಮಾದ್ರಿಯೊ 

ಹರಿಹರನು ಗುಹ ರಾಮ ಬಾಣಾ 
ತನಲನೊಮ್ಮೆ ಹಿಮಾಂಶುವಾಗಲಿ 

ಸುರನು ದಶಶಿರ ಭೀಮಸೇನಾ 
ಕನಕಗಿರಿಗಲ್ಲಾಟವಾಗಲಿ ಪರ್ವತಾಗ್ರದಲಿ 

ದೂರು ಕಣಾ ಗಿರಿಜಾಧಿನಾಥನ ಡಿಂಗರಿಗರಿವರು 
ವನಜ ವಿಕಸಿತವಾದೊಡೆಯು ಸ 

ಸರಸವೇ ಮೃತ್ಯುಂಜಯನ ಕೂ 
ಜನರುಗಳು ನುಡಿದೆರಡನಾಡರು 

ಡರಸ ನಿನ್ನಳವರಿಯದೇ ಹರಿ 
ಮನ ವಚನ ಕಾಯದಲಿ ಚಿತ್ತೆಸೆಂದನಾ ವಿದುರ. ೧೨೬ ಸುರರೊಡನೆ ಹಗೆಗೊಂಬನೇ ಧೃತರಾಷ್ಟ್ರ ಕೇಳೆಂದ ೧೩೩ 
- ಹರನ ಕೊರಳಿಂಗಾಭರಣವಾ 

- ಬಲಿ ವಿಭೀಷಣ ಭೀಷ್ಮೆ ನಾರದ 
ದುರಗ ಪವನಾಶನವೆನಿಸುವಂ 

ಫಲುಗುಣನು ಪ್ರಹ್ಲಾದದೇವನು 
ತರಸ ನಿನ್ನಯ ಬಸುರ ಬಂದೇನಹರು ಪಾಂಡವರು ಜಲರುಹಾಕ್ತನ ನಚ್ಚು ಮೆಚ್ಚಿನ ಭಕುತರಿವರುಗಳು 
ನರಪಶುಗಳಾದರು ಕಣಾ ನೀ 

ಸುಲಭವೇ ನಿನಗವರ ಕೂಡಣ 
ನಿರಲು ವನವಾಸದಲಿ ಸೊಪ್ಪನ 

ಕಲಹ ಬೀಭತ್ಸುವಿನ ಕೈ ಮನ 
ವರತ ಮೆಲುವುದೆ ರಾಯ ಚಿತ್ತೆಸೆಂದನಾ ವಿದುರ ೧೨೭ ದಳವನರಿಯಾ ಕಂಡು ಕಾಣುತ ಮರುಳಹರೆಯೆಂದ ೧೩೪ 
ದೇವತಾಸ್ಥಾನದಲ್ಲಿ ವಿಪ್ರ ಸ 

ಎಲ್ಲಿ ಯೋಗಾಧಿಪತಿ ಮುರಹರ 
ಭಾವಳಯದಲಿ ರಾಜಪುರುಷರ 

ನೆಲ್ಲಿಯರ್ಜುನದೇವನಿಹನ 
ಸೇವೆಯಲಿ ರವಿ ಶಶಿಗಳುದಯಾಸ್ತಮಯ ಕಾಲದಲ್ಲಿ ಲ್ಲಲ್ಲಿ ಜಯಸಿರಿಯಲ್ಲದೇ ಬೇರಿಲ್ಲ ಕೇಳಿದನು 
ಗೋವುಗಳ ನೆರವಿಯಲಿ ವರ ವೃಂ 

ಬಲ್ಲವರು ಬಲ್ಲರು ಕಣಾ ನೀ | 
ದಾವನದೊಳುಪಹತಿಯ ಮಾಡುವು| 

ನಿಲ್ಲಿ ಪಾಂಡು ಕುಮಾರರಿಗೆ ಸರಿ 
ದಾವ ಗುಣ ಗರುವರಿಗೆ ಚಿತ್ತೆಸೆಂದನಾ ವಿದುರ ೧೨೮ ಯಿಲ್ಲ ಬಲ್ಲೆ ಹಿಂದೆ ಬಂದ ವಿಪತ್ಪರಂಪರೆಯ ೧೩೫ 
ನಾಯ ನಡುಬೋನವನು ನೆಚ್ಚಿ ವ್ಯ 

ಹಿಂದೆ ಗೋಗ್ರಹಣದಲಿ ದ್ರುಪದನ 
ಥಾಯ ಕೆಡಬೇಡಾ ಯುಧಿಷ್ಠಿರ | 

ನಂದನೆಯ ವೈವಾಹದಲಿ ಬಳಿ 
ರಾಯನನು ಕರೆಸುವುದು ಭೀಷ್ಮಾದಿಗಳ ಮುಂದಿಟ್ಟು ಸಂದ ಗಂಧರ್ವಕನ ದೆಸೆಯಲಿಘೋಷಯಾತ್ರೆಯಲಿ 
ನ್ಯಾಯಮುಖದಲಿ ಸಕಲ ರಾಜ್ಯ 

ಬಂದ ಭಂಗವ ಕಂಡು ಕಂಡೇ . 
ಶ್ರೀಯನರ್ಧವನಿತ್ತು ಬದುಕುವು 

ನೆಂದು ಪಾಂಡು ಕುಮಾರರೊಡನನು 
ದಾಯತಿಕೆಯೊಳಗಹುದು ಚಿತ್ತೆಸೆಂದನಾ ವಿದುರ ೧೨೯ ಸಂಧಿಸುವೆ ಕಲಹವನ ಚಿತ್ತೆಸೆಂದನಾ ವಿದುರ ೧೩೬ 
- ಚಕ್ರವರ್ತಿಗಳಾರಲೇ ಭೂ 

ಸಕಲ ನೀತಿ ರಹಸ್ಯವನು ಸು | 
ಚಕ್ರದೊಳಗವರಿಗೆ ಮುರಾರಿಯ 

ವ್ಯಕುತವೆನಲರುಹಿದೆನು ತತ್ವಕೆ 
ಚಕ್ರವೇ ಬೆಸಗೆಯುದಲ್ಲದೆ ಪಾಂಡು ತನಯರಿಗೆ 

ಯುಕುತಿಯಾದರೆ ನೆನೆವುದಿನ್ನು ಸನತ್ಸುಜಾತನನು 
ಚಕ್ಕಿ ತಾ ಬಂದವರ ಸೇವಾ 

ಮುಕುತಿಗಳಬ್ರಹ್ಮವಿದ್ಯಾ 

೩೭ 

ಪ್ರಕಟವನು ನೆರೆ ಮಾಡಿ ಚಿತ್ರದ 
ಚಕ್ರದೊಳಗಿಹನಾ ಯುಧಿಷ್ಠಿರ 
ಚಕ್ರವರ್ತಿಗದಾವನೆ ಸರಿಯೆಂದನಾ ವಿದುರ ೧೩೦ ವಿಕಳತೆಯನೊಡೆಮೆಟ್ಟಿ ಸಲಹುವನೆಂದು ಬೋಧಿಸಿದ 


೩೧೫ 


ಉದ್ಯೋಗಪರ್ವ 


ನಾಲ್ಕನೆಯ ಸಂಧಿ 


ಸೂ . . 

ಮುನಿವರನ ಕರುಣದಲಿ ಕೌರವ 
ಜನಪನಮಳಬ್ರಹ್ಮ ವಿದ್ಯೆಯ 
ನನುಕರಿಸಿ ಚರಿತಾರ್ಥಭಾವದಲಿರುಳ ನೂಕಿದನು 


ಕೇಳು ಜನಮೇಜಯ ಧರಿತ್ರೀ 
ಪಾಲ ವಿದುರನ ಬೋಧೆಗಂಧವ್ರ 
ಪಾಲನಂತಃಕರಣಶುದ್ದಿಯನೆ ದನು ಬಳಿಕ 
ಹೇಳು ಹೇಳಿನ್ನಾತ್ಮವಿದ್ಯೆಯ 
ಮೂಲಮಂತ್ರಾಕ್ಷರದ ಬೀಜವ 
ನಾಲಿಸುವೆನೆನೆ ನಗುತ ಕೈಮುಗಿದಂದನಾ ವಿದುರ ೧ 

ಅವಧರಿಸು ಪರತತ್ವ ವಿದ್ಯಾ 
ವಿವರ ಭೇದವನನ್ಯ ಜಾತಿಗೆ 
ಲೆವಗೆ ಸಲುವುದೆ ಮುನಿವರನ ಕರುಣೋದಯದಲಹುದು 
ಅವರಿವರುಗಳ ಮುಖದಲಿದು ಸಂ 
ಭವಿಸುವುದೆ ಬ್ರದ್ರೋಪದೇಶದ 
ಹವಣ ಬಲ್ಲವನಾವನೆ ಧೃತರಾಷ್ಟ್ರ ಕೇಳೆಂದ 

ಒಬ್ಬನೇ ಬಲ್ಲವನು ಲೋಕದೊ 
ಳಿಬ್ಬರಿಲ್ಲ ಸನತ್ಸುಜಾತನು 
ಸರ್ವಗುಣ ಸಂಪೂರ್ಣನಾತನ ಭಜಿಸಿದೊಡೆನೀನು 
ಸಭ್ಯನಹೆಯೆನಲಾ ಮುನಿಯ ಕ 
ರ್ತವ್ಯ ಭಾವದೊಳರಸನಿರಲಾ 
ವಿರ್ಭವಿಸಿದನು ವಿಪ್ರಕುಲಕಮಲಾರ್ಕನಾ ಕ್ಷಣಕೆ ೩ 
- ನೆನೆಯಲೊಡನೆ ಸನತ್ಸುಜಾತನು 
ಮನೆಗೆ ಬರಲಿದಿರೆದ್ದು ಕೌರವ 
ಜನಕ ಮೈಯಿಕ್ಕಿದನೆನಗೆ ಬ್ರಹ್ಮಪದೇಶವನು 
ಮುನಿಪ ನೀ ಕೃಪೆಮಾಡಬೇಕೆನ 
ಲನುನಯದೊಳವನೀಪತಿಗೆ ಜನ 
ಜನಿತವಹುದೆನಲರುಹಿದನು ಪರಲೋಕಸಾಧನವ 

ಚಿತ್ರವಿಸು ಧೃತರಾಷ್ಟ್ರನೃಪ ಪರ 
ತತ್ನ ವಿದ್ಯಾ ವಿಷಯ ಭೇದವ 
ಬಿತ್ತರಿಸುವೆನು ಸಕಲ ಸಚರಾಚರದೊಳಗೆ ನೀನು 
ಉತ್ತಮಾಧಮವೆನ್ನದೇ ಕಾ 
ಣುತ್ತ ಹರುಷ ವಿವಾದದಲಿ ಮುಳು 
ಗುರದೆ ಸಮರಸದೊಳಿಹುದುಪದೇಶ ನಿನಗೆಂದ ೫ 
- ಅವನಿಪತಿ ಕೇಳಾತ್ಮನಿಂ ಸಂ 
ಭವಿಸಿತಂಬರವಂಬರದಲಾ 
ಪವನ ಪವನನಲಗ್ನಿ ಅಗ್ನಿಯಲಾದುದಾ ಭುವನ 
ಭುವನದಿಂ ಧರೆ ಧರಣಿಯಿಂದು 
ದ್ಭವಿಸಿತೋಷಧಿ ಓಷಧಿಗಳಿಂ 
ದವತರಿಸಿತಾ ನಾದಿಪುರುಷ ಪ್ರಕೃತಿ ವಿಕೃತಿಗಳು ೬ 


ನೇತ್ರ ನಾಸಿಕ ಪಾದ ಪಾಣಿ 
ಶೋತ್ರವೆಂಬಿವು ತಮ್ಮೊಳೊಂದೇ 
ಸೂತ್ರದಲ್ಲಿ ಸಂಸ್ಕೃಷ್ಟವಾಗಿ ಸಮಾನಬುದ್ದಿಯಲಿ 
ಗಾತ್ರವಿಡಿದಿಹವೋಲು ವಿಶ್ವದ 
ಮೈತ್ರಿಯಲಿ ಮನಸಂದು ಪಾತ್ರಾ 
ಪಾತ್ರವೆನ್ನದೆ ಬೆರಸಿ ಬದುಕುವುದಧಿಕಗುಣವೆಂದ - ೬ 
- ಸೃಷ್ಟಿ ಸಂಹಾರದಲಿ ಭೂತದ 
ಕಟ್ಟಳೆಗಳ ಗತಾಗತಿಗಳಲಿ 
ಮುಟ್ಟಿಸಿದ ವಿದ್ಯೆಯಲವಿದ್ಯೆಯಲಪ್ರತಿಮನೆನಿಸಿ 
ನಮ್ಮಿಯಲಿ ತುಪ್ಪಿಯಲಿ ಮನವನು 
ಬಿಟ್ಟು ಹಿಡಿಯದೆ ಕಾಲಕರ್ಮವ 
ಮೆಟ್ಟಿ ನಿಲೆ ಭಗವಂತನೆನಿಸುವೆ ರಾಯ ಕೇಳೆಂದ 

ಅಣುವಿನಲಿ ಲಘುವಿನಲಿ ಗುರುವಿನ 
ಯೆಣಿಕೆಯಲಿ ಮಹಿಮೆಯಲಿ ಪ್ರಾಪ್ತಿಯ 
ಭಣಿತೆಯಲಿ ಶೀಲತ್ರದಲ್ಲಿ ಪ್ರಕಟಿತದ ಪರಿವಿಡಿಯ 
ಕುಣಿಕೆಗಳಲಿ ವಶಿತ್ರದಲ್ಲಿ ವೆಂ 
ಟಣಿಸಿ ರೇಚಕ ಪೂರಕದ ರಿಂ 
ಗಣವನರಿವುದು ಯೋಗಸಿದ್ದಿಗೆ ಲಕ್ಷಣವನೆಂದ 
- ತ್ಯಜಿಸುವುದು ದುಸ್ಸಂಗವನು ನೀ 
ಸೃಜಿಸುವುದು ಸತ್ಸಂಗವನು ಗಜ 
ಬಜಿಸದಿರಹೋ ರಾತ್ರಿಯಲಿ ಧರ್ಮವನೆ ಸಂಗ್ರಹಿಸು 
ಭಜಿಸು ನಿತ್ಯಾನಿತ್ಯ ವಸ್ತುವ 
ವಿಜಯನಹೆ ಇಹಪರಕೆ ತತ್ವದ 
ನಿಜವಿದೆಲೆ ಧೃತರಾಷ್ಟ್ರ ಚಿತ್ತೆಸೆಂದನಾ ಮುನಿಪ ೧೦ 
- ಕಾಯವಿದು ನೆಲೆಯಲ್ಲಿ ಸಿರಿ ತಾ 
ಮಾಯರೂಪಿನ 
ಬಾಯ ಬಿಡುತಿಹಳಾವುದೀತನ ಕಾಲಗತಿಯೆಂದು 
ದಾಯವರಿದು ಮಹಾತ್ಮರಿದಕೆ ಸ 
ಹಾಯ ಧರ್ಮವ ರಚಿಸುವುದು ನಿ | 
ರ್ದಾಯದಲಿ ಕೈಸೂರೆಗೊಂಬುದು ಮುಕುತಿ ರಾಜ್ಯವನು 
- ಕೆಟ್ಟ ಮಾರ್ಗದಲಿಂದ್ರಿಯಂಗಳ 
ಚಿಟ್ಟು ಮುರಿಯಾಟದಲಿ ಮನ ಸಂ 
ದಪ್ಪವಾಗಿಯನಿತ್ಯ ಸಂಸಾರದ ಸುಖಕ್ಕೆಳಸಿ 
ಹುಟ್ಟು ಸಾವಿನ ವಿಲಗದಲಿ ಕಂ 
ಗೆಟ್ಟು ನಾನಾ ಯೋನಿಯಲಿ ತಟ 
ಗುಟ್ಟಿ ಬಳಲುವುದುಚಿತವೇ ಭೂಪಾಲ ಕೇಳೆಂದ ೧೨ 


೩೧೬ ಮ ಹಾ ಭಾರ ತ 

[ ಸಂಧಿ 
ಹಲವು ವರ್ಣದೊಳೆಸೆವ ಗೋ ಸಂ 

ದುರ್ಜನರಿಗಂಜುವುದು ಲೋಕವು 
ಕುಲದೊಳೊಂದೇ ವರ್ಣದಲಿ ಕಂ 

ಸಜ್ಜನರ ಲೆಕ್ಕಿಸದು ತಾರ್ಕೃನ 
ಗೊಳಿಸುವೀ ಕೀರಾಮೃತವು ಮೈಗೊಂಡುತೋರ್ಪಂತೆ ಸೆಜ್ಜೆಯೊಳಗಿಹ ದಂದಶ್ರಕನನರ್ಚಿಸುವರೊಲಿದು 
ಹೊಲಬುಗೆಟ್ಟ ಚರಾಚರಗಳ 

ಉಜ್ಜ ಲಿತ ಭಕ್ತಿಯಲಿ ಬಹಳ ವಿ 
ಸುಳಿವಿನಲಿ ಸುಳಿದಡಗಿ ಕಡೆಯಲಿ 

ತರ್ಜೆಯಲಿ ಮೂಢಾತ್ಮರಿಕ್ಕಿದ 
ನಿಲುವ ನಿಜವೊಂದಲ್ಲದೆರಡಿಲ್ಲಂದನಾ ಮುನಿಪ ೧೩ . ಹಜ್ಜೆಯಿದು ಲೋಕಕ್ಕೆ ಕೇಳ್ ನೀನೆಂದನಾ ಮುನಿಪ ೨೦ 
- ಅತಿಶಯದ ಸುಕೃತವನು ವಿರಚಿಸಿ 

ತಳಪಟದೊಳಾಯುಷ್ಯ ರಾಶಿಯ 
ಗತಿವಡೆದು ಸ್ವರ್ಗಾದಿಭೋಗೋ 

ನಳೆವ ಕೊಳಗವು ಸೂರ್ಯನೆಂಬುದ 
ನೈತಿಕೆಯನು ಭೋಗಿಸಿದ ಸಮನಂತರದೋಳವನಿಯಲಿ ತಿಳಿದಹೋರಾತ್ರಿಯಲಿ ಸಂಖ್ಯೆಯ ಸಲುಗೆಯಂಕಿಸದೆ 
ಪತನ ತಪ್ಪದು ಮರಳಿ ಬಾರದ 

ಬಳಸುವುದು ಸನ್ಮಾರ್ಗದಲಿ ಮುಂ 
ಗತಿಯನಗಿದು ಮಹಾನುಭಾವರ 

ಕೊಳಿಸುವುದು ಸದ್ದರ್ಮದಲಿ ಕಳ 
ಮತವಿಡಿದು ನಡೆವುದು ನಯವುಕೇಳೆಂದನಾ ಮುನಿಪ ೧೪ ವಳಿಸದಿರು ಪಡುವರ್ಗದಲಿ ಕೇಳೆಂದನಾ ಮುನಿಪ ೨೧ 
- ಸಕಲ ಧರ್ಮದ ಸಾರವನು ಮತಿ 

- ನಮ್ಮಿಯಿದು ಸಂಸಾರದೊಳಗು 
ವಿಕಳನಾಗದೆ ಚಿತ್ತವಿಸು ಬಾ 

ಪ್ರವಿದು ಮನ್ನಾದಿ ಮಾರ್ಗದ 
ಧಕವದಾವುದು ನಿನಗದನು ನೀನನ್ಯರುಗಳಲ್ಲಿ 

ದೃಷ್ಟವಿದು ಲೋಕಾಂತರದ ಸುಖ ದುಃಖದೇಳಿಗೆಯ 
ಯುಕುತಿಯಿಂದದ ಮಾಡದಿರು ನಿ 

ಹುಟ್ಟುಮೆಟ್ಟಿನ ಕಾಲಕರ್ಮದ 
ರ್ಮುಕುತನಹೆ ಸಂಸಾರದಲಿ ಸಾ 

ಕಟ್ಟಳೆಯಿದೆಂದರಿದು ನಡೆವಂ 
ಧಕವಿದೊಂದೇ ಸಕಲ ಜನಮತವೆಂದನಾ ಮುನಿಪ ೧೫ ಗಿಟ್ಟಣಿಸುವುದದಾವುದೆ ಹೇಳೆಂದನಾ ಮುನಿಪ ೨೨ 
- ಒಂದು ವಸ್ತುವನೆರಡು ಮಾಡುವೆ 

- ಶಿಲೆಯ ರೂಹನು ಮೂಢರುಗಳ 
ನೆಂದು ಬುದ್ಧಿ ಭ್ರಾಂತಿಯಲಿ ಮನ 

ಗ್ಗಳೆಯ ಪಾವಕನನು ಮಹೀಪುರ 
ಸಂದು ಸಮ್ಯಗ್ನಾನದುದಯದ ನೆಲೆಯ ಕಾಣಿಸದೆ ರಿಳೆಯೋಳಗೆ ಪರಮಾತ್ಮನೇ ಪರದೈವ ತಾನೆಂದು 
ದಂದುಗಂಬಡುತಿಹುದು ತತ್ವದ 

ಒಲಿದು ಪೂಜಿಸುತಿಹರು ಹೃದಯಾಂ 
ಹಿಂದು ಮುಂದರಿಯದೆ ಮಹಾತ್ಮರು 

ಗಳದೊಳಗೆ ವರಯೋಗಿಗಳು ಕೈ 
ಬಂದ ಪಥದಲಿ ಬಾರದೇ ಕೆಡುತಿಹುದು ಜಗವೆಂದ ೧೬ ವಳಸುವುದು ಜನವೀ ಪ್ರಕಾರದೊಳರಸ ಕೇಳೆಂದ ೨೩ 
ಪ್ರಣವದೊಂದಾ ವರ್ಣಮೂರರ 

ಗಳನೋಡಬಡಿಸಬಹುದ 
ಗುಣವಿಡಿದು ತೋರುವ ಚರಾಚರ 

ಹುದೆನಿಸಬಹುದು 
ವೆಣಿಸಬಾರದು ವಿಶ್ವದಲ್ಲಿ ನಿಸ್ಫೂತವಾಗಿಹುದು 

ಜ್ಞಾನಲವವನು ಕೂಡಿಕೊಂಡಿಹ ದುರ್ವಿದಗ್ಧರನು 
ಹಣಿದು ಬೀಳಲು ಹೊಳೆವ ಜ್ಯೋತಿ 

ಏನ ತಿಳುಹಲುಬಹುದು ವಿಷ್ಯ 
ರ್ಗಣದವೋಲು ತೊಳತೊಳಗಿ ಬೆಳಗುವ 

( ನಗಳವಲ್ಲರಸ ಮಿಕ್ಕಿನ 
ಗುಣರಹಿತನ ನಿಜಸ್ವರೂಪವಿದೆಂದನಾ ಮುನಿಪ ೧೬ ಮಾನವರ ಪಾಡಾವುದೆಂದನು ಮುನಿ ನೃಪಾಲಂಗೆ ೨೪ 
ನಳಿನಮಿತ್ರನು ಪಶ್ಚಿಮಾಂಬುಧಿ 

ದಾನವೊಂದಾ ಪಾಲನೆಯ ಫಲ 
ಗಿಳಿಯ ನಾನಾ ಪಕ್ಷಿ ಜಾತಿಗ 

ದಾನವೊಂದೇ ಉಭಯವಿದರೊಳು 
ತುಲಿವು ತಂದೊಂದು ವೃಕೃವನೇರಿ ರಾತ್ರಿಯನು 

ದಾನದಿಂದಹುದಿಹಸರಂಗಳ ಸೌಖ್ಯ ಸಂಪದವು 
ಕಳೆದು ನಾನಾ ದೆಸೆಗೆ ಹರಿವವೊ 

ದಾನವೇ ಸಂಸಾರ ಸಾಧನ | 
ಲಿಳೆಯ ಭೋಗದ ದೃಷ್ಟಿ ತೀರಿದ 

ದಾನದಿಂ ಪಾಲನೆಯ ಫಲಕಿ 
ಬಳಿಕ ಲೋಕಾಂತರವನೆಯುವರೆಂದನಾ ಮುನಿಪ ೧೮ ನೈನನೆಂಬೆನು ಕಡೆಯೊಳಚ್ಯುತ ಪದವಿ ಫಲವೆಂದ ೨೫ 
ಪೊಡವಿಯೊಳಗುದಯಿಸಿದ ದುಷ್ಟತ 

- ಅರಸನೊಡೆಯನು ದಂಡನಾಥನು 
ಬಿಡದು ಭೂಪರನದು ಪುರೋಹಿತ 

ಗುರು ಹಿರಿಯನುತ್ತಮನು ದೈವಾ 
ರೆಡೆಗೆ ಬಳಿಕಾ ಮೂರ್ಖಶಿಷ್ಯನ ದೋಷ ಗುರುವಿನದು ಪರನು ಸಾಹಿತ್ಯನು ಸದಸ್ಯನು ಸತ್ತು ರುಷನೆಂದು 
ಮಡದಿ ಮಾಡಿದ ಪಾತಕವು ಪತಿ 

ಪರಿಪರಿಯ ನಾಮಗಳಲಹಂ 
ಗೊಡಲಹುದು ಪರಮಾರ್ಥವಿದು ಪರಿ 

ಕರಿಸುವರು ಜೀವಾತ್ಮ ತೊಲಗಿದ 

ಮರುದಿವಸ ಹೆಣನೆನ್ನರೇ ಹೇಳೆಂದನಾ ಮುನಿಪ ' ೨೬ 
ವಿಡಿಯನರಿಯದೆ ಕೆಡುವುದೀ ಜಗವೆಂದನಾ ಮುನಿಪ ೧೯ 


೩೧೭ 
ಉ ದ್ರೋ ಗ ಪ ರ್ವ 

- ಜಲಧಿ ಮಾತೃಕೆ ವಾರ ಕುಲಗಿರಿ 
ವರುತ ಮರೋಳು ಮಾಸ ಮರ 
ಆರದೆ ಪಕ್ಷತ್ರಯದೊಳಗೆ ಬಂ 

ಗಳು ವಿಭಕ್ತಿ ದ್ವೀಪ ಸರ್ಪಾ 

ವಳಿ ಮುನೀಶ್ವರರುಗಳ ಧಾತು ಗಡಣದ ವೇದಿಗಳ 
ದರುಹುವುದು ದಿನ ಮೂರರಲ್ಲಿ ಸಂದೇಹ ಬೇಡಿದಕೆ 

ತಿಳಿದು ಕಾಲದ ಗತಿಯ ಗಮಕಂ 
ಧರೆಯೊಳುತ್ಕಟ ಪುಣ್ಯ ಪಾಪೋ 
ತ್ರದ ಫಲವಿದು ತಪ್ಪಬಾರದು 

ಗಳನರಿದು ನಡೆವವರುಗಳು ನಿ 
ಮರಳುವುದು ಪರಲೋಕದೆಸೆಗವನೀಶ ಕೇಳೆಂದ ೨೭ ರ್ಮಳದಲೆಡಹದೆ ಬೆರೆಸಿಕೊಂಬರು ಮುಕ್ತಿ ರಾಜ್ಯವನು ೩೪ 
- ಒಂದು ಭೂಪಿಂಡದಲಿ ನಾನಾ 

ಕಾಯ ದಿಗ್ಗಂಧ ಪ್ರಣಾಮ ವಿ 

ಧೇಯವರ್ಚನೆ ಯೋಗಸಿದ್ದಿ ನಿ 
ಚಂದದಿಂ ಪ್ರಾಣಿಗಳು ಜನಿಸುವು 
ವೊಂದುಜ್ಯೋತಿಸ್ಪಿನಲಿ ನಾನಾ ಜ್ಯೋತಿಯುದಿಸುವುವು ಕಾಯ ನಾಲ್ಕರ ಇಂದ್ರಿಯಸ್ಥಿತಿಗತಿಯನಾರೈದು 
ಒಂದು ಪರವಸ್ತುವಿನ ಬಳಿಯಲಿ 

ಅಯವನು ವಿವರಿಸುತ ಮೇಲಣ 
ಬಂದುದಬುಜಭವಾಂಡಕೋಟಿಗ 

ಬೀಯವಿದು ತನಗೆಂಬುದನು ನಿ 
ಛಂದೊಡವು ಬೇರಿಲ್ಲ ಸರ್ವವು ವಿಷ್ಣುಮಯವೆಂದ ೨೮ ರಾಯದಲಿ ನಿಶ್ಚಯಿಸಬೇಪುದು ರಾಯ ಕೇಳೆಂದ ೩೫ 
ತಾನಿದಿರು ಹಗೆ ಕೆಳೆ ವಿವೇಕ 

- ನವ ನವ ವ್ಯೂಹಂಗಳಬಜೆ . 
ಜ್ಞಾನವಜ್ಞಾನಂಗಳಿನಪರ 

ದೃವನ ಪಾಳಿ ವಿಖಂಡ ನವರಸ 
ಹಾನಿ ವೃದ್ಧಿಯ ಮಾರ್ಗದಲ್ಲಿ ತಾನೇಕ ಚಿತ್ರದಲಿ 

ನವವಿಧಗ್ರಹ ನಾಟಕಂಗಳ ಲಕ್ಷಣವನರಿದು 
ದಾನ ಧರ್ಮ ಪರೋಪಕಾರ ವಿ 

ನವವಿಧಾಮಳ ಭಕ್ತಿರಸವನು 
ಧಾನ ದೀಕ್ಷಾಕರ್ಮನಿಷ್ಠರು 

ಸವಿದು ನಿತ್ಯಾನಿತ್ಯ ವಸ್ತುವ 
ಮಾನನೀಯರಲೇ ಮಹೀಪತಿ ಕೇಳು ನೀನೆಂದ ೨೯ ನವರಸವನಾರೈದು ನಡೆವುದು ಭೂಪಕೇಳೆಂದ ೩೬ 
- ಕರಣ ಗುಣ ಸಂಹರಣ ಸಂಧ್ಯಾಂ 

- ಹತ್ತು ಮುಖದಲಿ ಲೋಕದೊಳಗು 
ತರದವಸ್ಥಾಂತರದ ಲೋಕೋ 

ತೃತಿಯಾದ ಚರಾಚರಂಗಳ | 
ತ್ರದ ತಾಪತ್ರಯದ ಲಕ್ಷಣ ಲಕ್ಷಿತವನರಿದು 

ಲುತ್ತ ಮಾಧಮರೆನ್ನದೇ ಹರಿ ಸರ್ವಗತನಾಗಿ 
ಪರಿವಿಡಿಯ ಮೂರ್ತಿಯಂಗಳ 

ಸುತ್ತುವನು ನಾನಾ ತೆರದಲಿ ವಿ 
ಗುರು ಲಘುವನಾರೈದು ನಡೆವಂ 

ಚಿತ್ರಚರಿತನು ಕಪಟ ನಾಟಕ 
ಗರಿದೆನಿಸುವುದದಾವುದೆ ಹೇಳೆಂದನಾ ಮುನಿಪ ೩೦ ಸೂತ್ರಧಾರಕನೆಂದರಿದು ಸುಖಿಯಾಗು ನೀನೆಂದ ೩೭ 
- ವೇದ ನಾಲ್ಕಾಶ್ರಮವು ತಾ ನಾ 

- ಲೇಸು ಮಾಡಿದಿರನ್ನ ಚಿತ್ರದ 
ಲ್ಯಾ ದಿಮೂರುತಿ ನಾಲ್ಕು ವರ್ಣ ವಿ 

ಬೇಸರಿಕೆ ಬಯಲಾಯ್ತು ನಿಮ್ಮು ಪ | 
ಭೇದ ನಾಲ್ಕಾ ಕರಣ ನಾಲುಕುಪಾಯ ನಾಲ್ಕರಲಿ 

ದೇಶದಿಂದ ಕೃತಾರ್ಥನಾದೆನು ಗೆಲಿದನಿಹಪರವ 
ಭೇದಿಸಲು ಪುರುಷಾರ್ಥ ನಾಲ್ಕರ 

ಗಾಸಿಯಾದುದು ರಾಗ ಲೋಭದ 
ಹಾದಿಯರಿದು ವಿಮುಕ ನಾಲುಕ 

ಮಾಸಲಳಿದುದು ನಿಮ್ಮ ದೆಸೆಯಿಂ 
ನೈದುವನು ಸಂದೇಹವೇ ಹೇಳೆಂದನಾ ಮುನಿಪ ೩೧ ದೇಸು ಧನ್ಯರೊ ನಾವು ಚಿತ್ತೆಸೆಂದನಾ ಭೂಪ ೩೮ 
- ಭೂತ ವರ್ಣಸ್ಥಾನ ಸರ್ಗ ನಿ 

ಸ್ವರ್ಗವಾವುದು ನರಕವಾವುದು 
ಪಾತವದರೊಳು ಕೃತ್ಯಗಳ ಸಂ 

ವಿರಹದಲಹ ಸಿದ್ದಿ ಯಾವುದ 
ಜಾತಮುಖವಾವರಣಶರಸಂಗತಿಯ ಸೋಹೆಗಳ 

ನುಗ್ರಹಿಸಲೇನಹುದು ಪಾತ್ರಾ ಪಾತ್ರವೆಂದೇನು 
ಧಾತು ಮೂಲಾದಿಗಳನರಿವುದು 

ಉಗ್ರವಾವುದು ದೈವದೊಳಗೆ ಸ 
ಪ್ರೀತಿಯಿಂದಿಹಪರವ ಗೆಲುವುದು : 

ಮಗ್ರವಾವುದು ಧರದೊಳಗ 
ಭೂತಳದೊಳುತ್ತಮವಲೇ ಭೂಪಾಲ ಕೇಳೆಂದ ೩೨ ವ್ಯಗ್ರದಿಂದುಪದೇಶಿಸಲು ಬೇಕೆಂದನಾ ಭೂಪ ೩೯ 
ಆರು ಗುಣ ಋತುವರ್ಣ ವರ್ಗವ . . 

- ಸುಲಭನತಿ ಸಾಹಿತ್ಯ ಮಂಗಳ 
ದಾರು ದರ್ಶನ ಪಾತ್ರವಂಗವ 
ದಾರು ಭೇದದ ಬಗೆಯನರಿವುದು ಶಿಷ್ಟ ಮಾರ್ಗದಲಿ 

ನಿಳಯನಗಣಿತ ಮಹಿಮನನ್ನಯ 

ತಿಲಕನನುಪಮಚರಿತ ದೈವಾಪರನು ಪುಣ್ಯನಿಧಿ 
ತೋರುವೀ ಮಾಯಾ ಪ್ರಪಂಚವ 

ಕುಲಯುತನು ಕೋವಿದನು ಕರುಣಾ 
ಮಾರಿ ಕೇಡಿಲ್ಲದ ಪದವ ಕೈ 

[ ೩೩ ಜಲಧಿ ಕೌತುಕ ಯುಕ್ತಿವಿದನೆಂ 
ಸೂರೆಗೊಂಬುದು ಪರಮ ಮಂತ್ರವಿದೆಂದನಾ ಮುನಿಪ ದಿಳೆ ಹೊಗಳುತಿರಲದುವೆ ಕೇಳೆ ಸ್ವರ್ಗ ತಾನೆಂದ ೪೦ 


ಮ ಹಾಧಾ ರ ತ 

[ ಸಂಧಿ 
ಪಾತಕನು ಪತಿತನು ಕೃತಘ್ನನು 

- ಮೊದಲಲಾ ಮಾಹಿತಿಕನನು ಮ 
ಘಾತಕನು ಮರ್ಮನು ದುರಾಡ್ಯನ 

ಧ್ಯದಲಿ ವೃಷಲೀ ವಲ್ಲಭನನಂ 
ಭೀತಕನು ದೂಷಕನು ದುರ್ಜನನಪ್ರಯೋಜಕನು 

ತ್ಯದಲಿ ವಾಗ್ರೂಷಕನ ಕಂಡವರುಗಳ ಭಾಗ್ಯನಿಧಿ 
ನೀತಿಹೀನನು ಜಾತಿಧರ್ಮ ಸ 

ಕದಡಿ ಹರಿವುದು ಕಂಡ ಮುಖದಲಿ 
ಮೇತ ದೈವದ್ರೋಹಿಯೆಂಬುದು 

ಸದಮಳಿತ ಶಾಸ್ವಾರ್ಥ ನಿಶ್ಚಯ 
ಭೂತಳದೊಳೇ ನರಕ ಚಿತ್ತೆಸೆಂದನಾ ಮುನಿಪ ೪೧ ವಿದನರಿದು ನಡೆವುದು ನಯವುಭೂಪಾಲ ಕೇಳೆಂದ ೪೮ 
- ದೇಹವಿಡಿದಿಹ ಧರ್ಮವದು ನಿ 

ಕುಲಮಹಿಪಿ ದುರ್ಮಾರ್ಗ ಮುಖದಲಿ 
ರ್ದೆಹದಲಿ ದೊರಕುವುದೆ ಮಾನವ 

ಗಳಿಸಿದರ್ಥವನುಂಡು ಕಾಲವ 
ದೇಹವೇ ಸಾಧನ ಸಕಲ ಪುರುಷಾರ್ಥಶೀಲರಿಗೆ 

ಕಳೆವ ನಿರ್ಭಾಗ್ಯರು ಕಣಾ ಮಾಹಿಷಿಕರೆಂಬವರು 
ಐಹಿಕಾಮುಷ್ಟಿಕದ ಗತಿ ಸಂ 

ಇಳೆಯೊಳವರೊಡನಾಡಿದವದಿರು 
ಮೋಹಿಸುವುದು ಶರೀರದಲ್ಲಿ ಸಂ 

ಗಳಿಗೆ ನರಕಾರ್ಣವದೊಳಾಳುತ 
ದೇಹವೇ ಧೃತರಾಷ್ಟ್ರ ಚಿತ್ತೆಸೆಂದನಾ ಮುನಿಪ ೪೨ ಮುಳುಗುತಿರುತಿಹುದಲ್ಲದೇ ಗತಿಯಿಲ್ಲ ಕೇಳೆಂದ ೪೯ 
- ಗರುಡ ಪಂಚಾಕ್ಷರಿಯೊಳಲ್ಲದೆ 

- ದೈವದಾಧೀನದಲಿ ಜಗವಾ 
ಗರಳ ಭಯವಡಗುವುದೆ ವಿಷ್ಣು 

ದೈವ ಮಂತ್ರಾಧೀನ ಮಂತ್ರವು 
ಸ್ಮರಣಿಯಿಂದಲ್ಲದೆ ಮಹಾ ಪಾತಕಕೆ ಕಡೆಯಹುದೆ 

ಭೂವಿಬುಧರಾಧೀನವಾಗಿಹುದಾಗಿ ಲೋಕದಲಿ 
ಹಿರಿದು ಸಂಸಾರಾಂಬುಧಿಯನು 

ದೈವವೇ ಬ್ರಾಹ್ಮಣನದಲ್ಲದೆ 
ತರಿಸುವೊಡೆ ಗುರುಮುಖದೊಳಲ್ಲದೆ 

ಭಾವಿಸಲು ಬುಧರಿಂದಧಿಕವಹ 
ನಿರತಿಶಯವಿನ್ನಾವುದೆ ಹೇಳೆಂದನಾ ಮುನಿಪ ೪೩ ದೈವವೆಂಬುದದಾವುದೆ ಹೇಳೆಂದನಾ ಮುನಿಪ ೫೦ 
ತನ್ನ ಮನೆಯಲಿ ಮೂರ್ಖನತಿ ಸಂ 

- ಕೆಲಸಗತಿಯಲಿ ಕಡೆದ ಶಿಲೆಯನು 
ಪನ್ನ ಪೂಜ್ಯನು ಭೂಮಿಪಾಲನು 

ಕಲುಕುಟಿಕಳುಹುವನದಲ್ಲದೆ | 
ತನ್ನ ದೇಶದೊಳಧಿಕ ಸ್ವಗ್ರಾಮದಲ್ಲಿ ಪ್ರಭು ಪೂಜ್ಯ ಹಲವು ಪರಿಯಿಂದದನು ಲೋಕಕೆ ದೈವವನು ಮಾಡಿ 
ಭಿನ್ನವಿಲ್ಲದೆಹೋದಠಾವಿನೊ 

ಸಲಿಸುವವರುಂಟೇ ಸುರಾಸುರ. 
ತನ್ಯವೆನಿಸದೆ ವಿಶ್ವದೊಳು ಸಂ 

ರೊಳಗೆ ವಿಪ್ರೋತ್ತಮರುಳಿಯೆ ಜಗ 
ಪನ್ನ ಪೂಜಾಪಾತ್ರಕ್ಕೆ ವಿದ್ವಾಂಸರುಗಳೆಂದ 

ದೊಳಗೆ ದೈವವದಾವುದೆ ಹೇಳೆಂದನಾ ಮುನಿಪ ೫೧ 
- ಒಬ್ಬನಹನ್ನೆ ಶೂರ ನೂರರೊ 

- ಎಣಿಸಬಹುದೂರ್ವರೆಯ ಸೈಕತ 
ಳೊಬ್ಬನಹ ಸಾವಿರಕೆ ಪಂಡಿತ 

ಮಣಿಯನೆ 
ನೊಬ್ಬನಹನ್ನೆ ವಕ್ಕೆ ಶತ ಸಾವಿರಕೆ ಲೋಕದಲಿ 

ಗಣದೊಳೆತಹ ವೃಪ್ಪಿಬಿಂದುವ ಲೆಕ್ಕಗೊಳಬಹುದು 
ಒಬ್ಬ ದಾನಿಯ ಕಾಣಿ ನಾನಿ 

ಎಣಿಸಬಾರದದೊಂದು ದಿವಿಜರ 
ನ್ನೊಬ್ಬರೊಬ್ಬರಿಗೊಂದು ಗುಣವದು 

ಗಣಕೆಗೋಚರವಾಗಿ ಸದ್ಯಾ , 
ಸರ್ಬಗುಣ ಸಂಪನ್ನರೆ ವಿದ್ವಾಂಸರುಗಳೆಂದ 

ಹ್ಮಣನೊಬ್ಬನ ರಕ್ಷಿಸಿದ ಫಲವರಸ ಕೇಳೆಂದ ೫೨ 
ಸತಿಯರಿಗೆ ಗತಿ ಯಾವುದೆ ನಿಜ 

- ಜಾತಿಧರ್ಮವನನುಸರಿಸಿ ವರ 
ಪತಿಗಳಲ್ಲದೆ ವಿಪ್ರಜಾತಿಗೆ | 

ಮಾತೃಪಿತೃ ಪರಿಚರಿಯದಲಿ ಸಂ 
ಹುತವಹನು ವರ್ಣತ್ರಯುಕೆ ಭೂದೇವರುಗಳಿರಲು 

ಪ್ರೀತಿವಡೆಯುತೆ ಸರಗುಣಸ್ತುತಿ ನಿಂದೆಗಳನುಳಿದು 
ಕ್ಲಿತಿಯೊಳತಿಶಯವಾವುದೆ ಭೂ 

ಭೂತನಾಥನ ಭಕುತಿಯಲಿ ವಿ 
ಪತಿಯೆ ಕೇಳಿಹಪರಕೆ ಸುಖಸಂ | 

ಖ್ಯಾತವಹ ಗುರುದೈವದಲಿ ಭಯ 
ಗತಿಯನೊಲುವೊಡೆ ಪೂಜಿಸುವುದೆ ಬ್ರಾಹ್ಮಣೋತ್ತಮರ - ಭೀತಿ ಹಿರಿದಿರಲದುವೆ ಕೇಳ್ ಸುಕೃತಕ್ಕೆ ಕಡೆಯಿಂದ ೫೩ 
ಚೋರನನು ಕಂಟಕನ ಹಿಸುಣನ 

ಅರ್ಥದಿಂದಹ ಸಿದ್ದಿ ಯಾವುದ 
ಜಾರನನು ಷಂಡನನು ಸಮಯ ವಿ 

ನರ್ಥವೆಂಬುದದೇನು ತನಗೆ 
ಕಾರ ಭೇದಿಯನಿಂತರುವರನು ಕಂಡು 

ಸ್ವಾರ್ಥವಾರು ಪರಾರ್ಥದಿಂದಹುದಾವುದವನಿಯಲಿ 
ದೂರದಲಿ ವರ್ಜಿಸುವುದು ಬಹಿ 

ತೀರ್ಥವಾವುದು ವಿಪ್ರರೊಳಗೆ ಸ 
ಪ್ಯಾರಿಗಳು ಸರ್ವಕ್ಕಿವರುಗಳು 

ಮರ್ಥರಾರು ಸುಧಾತ್ರಿಯೊಳಗೆಯು 

- ೫೪ 

ವ್ಯರ್ಥಜೀವಿಗಳಾರು ಚಿತ್ತೆಸೆಂದನಾ ಮುನಿಪ 
ಸಾರಿದುದು ಸರ್ವೆಶ್ವರನ ಮತವರಸ ಕೇಳೆಂದ ೪೭ 


ಉ ದ್ರೋ 


ರಾರ್ಥ 


- ಧನವನುಳ್ಳ ಮಹಾತ್ಮನಾವುದ 
ನೆನೆದೊಡದು ಕೈಸಾರುವುದು ನಿ 
ರ್ಧನಿಕ ಬಯಸಿದ ಬಯಕೆ ಬಯಲಹುದಲ್ಲದೇ ಬೇರೆ 
ಧನಿಕನಂತೆ ಸಮಸ್ತ ಸುಖ ಸಂ 
ಜನಿಸುವುದೆ ಸರ್ವಕ್ಕೆ ಸಾಧನ 
ಧನವದಲ್ಲದೆ ಭುವನದೊಳಗನತ್ರವಿಲ್ಲೆಂದ ೫೫ 

ವ್ಯರ್ಥರುಗಳೊಡನಾಟ ತಮ್ಮ 
ಸ್ವಾರ್ಥವಿಲ್ಲದರುಗಳ ಕೂಟ ಪ 

ವಿಸಿದವನ ಬದುಕು ಲೋಕದಲಿ 
ಅರ್ಥವಿಲ್ಲದ ಸಿರಿಯ ಸಡಗರ 
ಆರ್ಥಿಯಿಲ್ಲದ ಬಾಳುವೆಗಳಿವ 
ನರ್ಥ ಪಾರಂಪರೆಯಲೇ ಕೇಳೆಂದನಾ ಮುನಿಪ ೫೬ 

ಮಾಡುವುದು ಧರ್ಮವನು ಸುಜನರ 
ಕೂಡುವುದು ಪರಪೀಡೆಯೆಂಬುದ 
ಮಾಡಲಾಗದು ಕರಣ ಮೂರರೊಳಲ್ಲದಾಟವನು 
ಆಡಲಾಗದು ದಸ್ಯುಜನವನು 
ಕೂಡಲಾಗದಿದೆಂಬ ಮಾರ್ಗವ 
ನೋಡಿ ನಡೆವುದು ತನಗೆ ಪರಮ ಸ್ವಾರ್ಥಕರವೆಂದ ೫೭ 
- ಕರಿತುರಗ ಮೊದಲಾದ ವಸ್ತುಗ 
ಆರಮನೆಗಳಲಿ ಪುತ್ರ ಮಿತ್ರರು 
ತರುಣಿಯರು ಸಹಭವರು ಗೋತ್ರಜರಡವಿಯೊಳಗಿಕ್ಕಿ 
ತಿರುಗುವರು ನಿಜಸುಕೃತ ದುಷ್ಕೃತ 
ವೆರಡು ಬೆಂಬಿಡವಲ್ಲದುಳಿದುದ 
ನರಸ ಬಲ್ಲವರಾರು ಧರ್ಮರಹಸ್ಯ ವಿಸ್ತರವ ೫೮ 

ಧರ್ಮದಾಧಾರದಲಿಹುದು ಜಗ. 
ಧರ್ಮವುಳ್ಳವನಾಶ್ರಯಿಸುವುದು | 
ಧರ್ಮವೇ ನೂಕುವುದು ಜನ್ಮಾಂತರದ ಪಾತಕವ 
ಧರ್ಮವೇ ಸರ್ವ ಪ್ರತಿಷ್ಠಿತ 
ಧರ್ಮವೆಂಬುದು ಪರಮಪದವಾ 
ಧರ್ಮವನ್ನು ಬಿಟ್ಟಿಹುದು ಬದುಕಲ್ಲರಸ ಕೇಳೆಂದ ೫೯ 

ಪರಿಪರಿಯ ಯಜ್ಞವನು ವಿರಚಿಸಿ 
ಸುರಪತಿಯ ಸಂತುಷ್ಟಿ ಬಡಿಸಲು 
ಸುರಿವನವ ಸಂಪೂರ್ಣವಾಗಿ ಸುವೃಷ್ಟಿಯನು ಜಗಕೆ 
ಹರಿಹರನು ಸಸ್ಯಾಧಿಕಂಗಳ 
ಹೊರೆಯಲೋಸುಗ ಮೈಗೆ ಮೈಯಾ 
ಗಿರುತಿಹನು ಭುವನದಯದೊಳವನೀಶ ಕೇಳೆಂದ ೬೦ 
- ಎತ್ತಲಾನು ಸುತೀರ್ಥವೆಂಬುದ 
ಚಿತ್ತವಿಸುವೊಡೆ ಸರ್ವ ತೀರ್ಥದ 
ಸತ್ಯವನು ಸನ್ನಿಹಿತವಾಗವಧರಿಸು ನೀನದನು 
ವಿಸ್ತರಿಸುವೆನು ವಿಪ್ರಪಾದ ವಿ 
ಮುಕ್ತ ವಿವಳೋದಕವನಾವನು 
ನೆತ್ತಿಯಲಿ ಧರಿಸಿದವನವನು ಕೃತಾರ್ಥನಹನೆಂದ ೬೧ 


ಗ ಪ ವ ; 

ಶರಧಿಯೊಳು ಹರಿ ಯೋಗನಿದ್ರೆಯೊ 
ಳಿರಲು ಭ್ರಗುವೈತಂದು ಲಕ್ಷ್ಮೀ 
ಧರನ ವಕ್ಷಸ್ಥಳವನೊದೆಯಲು ಮುನಿಯ ಚರಣವನು 
ಸಿರಿಯುದರದೊಳಗೊ ಧರಣಿ 
ಸುರರ ಮೆರೆದನು ತೀರ್ಥಪಾದವ 
ಧರೆಯೊಳಗೆ ಬುಧರಿಂದಧಿಕವಹ ತೀರ್ಥವಿಲ್ಲೆಂದ ೬೨ 

ಮಾಡುತಿಹ ಯಜ್ಞವನು ಪರರಿಗೆ 
ಮಾಡಿಸುವ ವೇದಾಧ್ಯಯನವನು 
ಮಾಡುತಿಹ ತದ್ವಿಷಯದಲಿ ಯೋಗ್ಯರನು ಮಾಡಿಸುವ 
ಮಾಡುತಿಹ ದಾನವನು ಲೋಗರು 
ನೀಡುತಿರಲೋಳಕೊಂಬ ಗುಣವನು 
ಕೂಡಿಕೊಂಡಿಹನೇ ಸಮರ್ಥನು ವಿಪ್ರರೊಳಗೆಂದ ೬೩ 
- ವೇದಪುರುಷನ ವಿಗ್ರಹದಲಿ ವಿ 
ಭೇದವಿಲ್ಲದೆ ಬಿಸಜ ಸಂಭವ 
ನಾದಿಯಾದ ಸಮಸ್ತ ದೇವರು ನೆಲೆವನೆಗಳಾಗಿ 
ನೇದುಕೊಂಡಿಹರಂತು ಕಾರಣ 
ವಾದಿಸದೆ ವಿಪ್ರೋತ್ತಮರನಭಿ 
ವಾದಿಸುವುದುತ್ತಮವಲೇ ಕೇಳೆಂದನಾ ಮುನಿಪ ೬೪ 
- ಯುವತಿಯರು ಗಾಯಕರು ಕವಿಗಳು 
ತವತವಗೆ ಕೈವಾರಿಸುವರಾ 
ವವನವನೆ ಯಾವಗಲು ದೂಷಕನಿಹಪರಂಗಳಿಗೆ 
ಇವರು ಮೂವರು ನಿಂದಿಸುವರಾ 
ನವನವನು ಸರ್ವಜ್ಞನೆನಿಸುವ 
ನವನಿಪತಿ ಚಿತ್ಸು ಧರ್ಮರಹಸ್ಯ ವಿಸ್ತರವ 
- ಜ್ಞಾತವಾವಜ್ಞಾತವಾವುದು 
ನೀತಿ ಯಾವುದನೀತಿ ಯಾವುದು 
ದೈತವಾದ್ರೆ ತವಾವುದು ವೈದಿಕಾಂಗದಲಿ 
ಖ್ಯಾತಿಯಾವ ಖ್ಯಾತಿ ಯಾವುದು ? 
ಜಾತಿಯಾವುದಜಾತಿ ಯಾವುದು 
ಭೂತಳದೊಳವನೀಶ ಚಿತ್ತೆಸೆಂದನಾ ಮುನಿಪ ೬೬ 

ಧರಣಿಯವರರ ಸೇವೆಯನು ವಿ 
ಸರಿಸಿ ಸತ್ಕಾರದಲವರನಾ 
ದರಿಸಿ ಬಹುಮಾನವನು ವಿರಚಿಸಿದಾ ಮಹಾತ್ಮರಿಗೆ 
ಎರವಹುದೆ ಸ್ವರ್ಗಾಪವರ್ಗದ 
ಸಿರಿಯದೆಂಬುದನರಿದು ನಡೆವಂ 
ಗರಿದೆನಿಸುವದದಾವುದೆ ಹೇಳೆಂದನಾ ಮುನಿಪ ೬೭ 

ಯೋನಿಮುಖವೆಂಬತ್ತುನಾಲ್ಕು ನ 
ವೀನ ಜನ್ನಂಗಳೊಳಗುದಯಿಸಿ 
ಹಾನಿ ವೃದ್ದಿಗಳರಿದು ಜ್ಞಾನದ ಕಡೆಯ ಕಣಿಯದಲಿ 
ಮಾನವರ ಬಸುರಿನಲಿ ಬಂದ 
ಜ್ಞಾನತರರಾಗಳಿವುದಿದು ಕ 
ರ್ಮಾನುಗತವಾಗಿಹುದಲೇ ಭೂಪಾಲ ಕೇಳೆಂದ ೬೮ 


೩೨೦ 


ಮ 


ಹ 


ಧ 


ಪಾನದಿಂ ಸೂಕರನು ಬುಧರವ 
ಮಾನದಿಂ ಕ್ಷಯರೋಗಿ ಗುರುಜನ 
ಹಾನಿಯಿಂದವೆ ಕುಪ್ಪಿ ಗರ್ವದಿ ಕುಕ್ಕು ಟಾಕ್ಸಯನು 
ಹೀನಗತಿಯಿಂದುರದ ನಾನಾ 
ಯೋನಿಗಳಲಿ ಚರಾಚರವು ಕ 
ರ್ವಾನುಗತವಾಗುದಯಿಸುವುದವನೀಶಕೇಳೆಂದ ೬೯ 

ಪರರ ಪಟುತನವಾದದಲಿ ಮ 
ಗರವೊಲಿಹ ಪರ ವಚನದುಟ 
ವೊರೆಗೆ ಬಧಿರತೃವನು ಪರಗುಣ ದೋಷ ದರುಶನವು 
ದೊರಕಿದೊಡೆ ಜಾತ್ಯಂಧವೆನಿಸುವ 
ಪುರುಷನಾವವನವನು ಸಾಕ್ಷಾ 
ತೃರಮಪುರುಷೋತ್ತಮನಲೇ ಭೂಪಾಲ ಕೇಳೆಂದ ೭೦ 
- ಇಪ್ಪ ಸಂತರ್ಪಣವ ಮಾಡಿ ವಿ 
ಶಿಷ್ಟ ಪೂಜಾಪಾತ್ರರನು ಸಂ 
ತುಪ್ಪಿ ಬಡಿಸಿ ಸಧರ್ಮದಲಿ ಾಜ್ಯವನ್ನು ರಕ್ಷಿಸುತ 
ಕೊಟ್ಟವರ ಕೊಂಡವರ ಮತ್ತೊಡ 
ಬಟ್ಟವರನನುಜಾತ್ಯಜರನೋಳ 
ಗಿಟ್ಟುಕೊಂಡಿಹುದುಚಿತವದು ಭೂಪಾಲ ಕೇಳೆಂದ ೭೧ 

ನುಡಿದುದನು ಪೂರೈಸಿ ಕಾಲದ 
ಕಡೆಯ ಕಾಣಿಸಿ ಹೋಹವರ ಬೀ 
ಜೋಡುತ ಹಳೆಯರನಾಸ್ಕರನು ಮನ್ನಿ ಸುತ ತನ್ನು ವನು 
ಹಿಡಿದು ಸೇವೆಯ ಮಾಡುವವರನು 
ಬಿಡದೆ ನಾನಾ ತೆರದ ಪದವಿಯ 
ಕೊಡುತಲಿಹುದಿದು ನೀತಿ ಚಿತ್ತೆಸೆಂದನಾ ಮುನಿಪ ೭೨ 

ವಿಲಗ ಸಾಗರನಾಗಿ ದೇಶವ 
ತಿಳಿದು ಹಿಂಡುತ ದಾನ ಧರ್ಮವ 
ನುಳಿದು ದೇವ ಬ್ರಾಹ್ಮರೆನ್ನದೆ ಕಂಡವರನೆಳೆದು 
ಗಳಿಗೆ ಸಂಖ್ಯೆಗೆ ದಂಡ ದೋಷವ 
ಕೊಳುತ ಕಡೆಯಲಧೋಗತಿಗಳೊಳ 
ಗಿಳಿದು ಹೋಹುದನೀತಿ ಚಿತ್ತೆಸೆಂದನಾ ಮುನಿಪ ೭೩ 
- ಯೋನಿಯಲ್ಲದ ಠಾವುಗಳಲಿ ವಿ 
ಯೋನಿಯಹ ವಿಷಯಂಗಳಲಿ ಪಶು 
ಯೋನಿಯಲ್ಲಿ ಸಂಭೋಗಿಸುವ ಪಾತಕರ ಪರಿವಿಡಿಯ 
ಏನ ಹೇಳಲು ಬಹುದು ನರಕ ವಿ 
ತಾನದೊಳಗೋಲಾಡಿ ಬಳಿಕಾ 
ಶ್ವಾನಯೋನಿಯೊಳವರು ಜನಿಸುವರೆಂದನಾ ಮುನಿಪ ೭೪ 

ಜೀವ ಪರಮನಭೇದವನು ಸಂ 
ಭಾವಿಸದೆ ವೇದಾಂತ ಶಾಸ್ತ್ರವಿ 
ದಾವ ಮುಖವೆಂದರಿಯದೆಯೆ ದಾಸೋಹವೆಂದೆನುತ 
ಕೋವಿದರ ಸಂಗವನುಳಿದು ಮಾ 

ಯಾ ವಿಲಾಸದ ನೆಲೆಯ ನೋಡದೆ 
ಸಾವುತಿಹುದೇ ದೈ ತ ಚಿತ್ತೆಸೆಂದನಾ ಮುನಿಪ ೭೫ 


ಕ ತ - 

ಸಂಧಿ 
ಉತ್ತಮರ ಸಂಗದೊಳಗೋಲಾ 
ಡುತ್ತ ದುರ್ವಿಷಯಂಗಳನು ಮುರಿ 
ಯೋತಿ ಸಕಲ ಚರಾಚರದ ಸುಖ ದುಃಖವನು ತಾನು 
ಹೊತ್ತು ನಡೆವುತ ಪುಣ್ಯ ಪಾಪವಿ 
ದೆತ್ತಣದು ತನಗೆಂಬ ಕಾಣಿಕೆ 
ಯುತ್ತರೋತ್ತರ ಸಿದ್ದಿ ಚಿತ್ರ ಸೆಂದನಾ ಮುನಿಪ ೭೬ 

ಪೊಡವಿಯೊಳಗೆ ಪುರೋಹಿತರನವ 
ಗಡಿಸಿ ಧರ್ಮದ ಬಲದಿ ನಾಕಕೆ 
ನಡೆವ ರಾಯರ ಹೊಯಿದಿಳಿಯಲಿಕ್ಕು ವರಧೋಗತಿಗೆ 
ಕೆಡಿಸುವರು ರಾಷವನು ಕಾತರ 
ತಡೆಗಡಿಸಿ ಚತುರಂಗ ಬಲವನು 
ಹುಡಿಹುಡಿಯ ಮಾಡುವರು ನಿರ್ಜರರರಸ ಕೇಳೆಂದ ೭೭ 

ಬಲಿಯ ರಾಜ್ಯ ವಿಭೀಷಣನ ಸಿರಿ 
ಜಲನಿಧಿಯ ಗಾಂಭೀರ ಬಾಣನ 
ಬಲುಹು ಹನುಮಾನುವಿನ ಭುಜಬಲ ವೀರ ರಾಘವನ 
ಛಲ ದಧೀಚಿಯ ದಾನ ಪಾರ್ಥನ 
ಕೆಳೆ ಯುಧಿಷ್ಠಿರನೃಪನ ಸೈರಣಿ | 
ಗಳವಡುವ ಬದುಕುಳ್ಳಡದು ವಿಖ್ಯಾತಿ ಕೇಳೆಂದ ೭೮ 

ಇರುಳು ಹಗಲನವರತ ಪತಿ ಪರಿ 
ಚರಿಯವನು ಮಾಡುತ್ತ ಪರ ಪುರು 
ಪರನು ನೆನೆಯದೆ ಹಲವು ಸಂತತಿಗಳಿಗೆ ತಾಯಾಗಿ 
ಇರುತ ದೇವ ಬ್ರಾಹ್ಮರನು ತಾ 
ನಿರುತ ಸತ್ಕರಿಸುತ್ತಲಂತಃ 
ಪುರದಲೆಸೆಯೆ ಗೃಹಸ್ಥೆಯೆನಿಸುವಳರನ ಕೇಳೆಂದ ೭೯ 

ಮಡದಿ ನಿಜನಿಳಯವನು ಬಿಟ್ಟಡಿ 
ಗಡಿಗೆ ಪರಗೃಹದೊಳಗೆ ಬಾಯನು| 
ಬಡಿದು ಮನೆಮನೆವಾರ್ತೆಯೆನ್ನದೆ ಬೀದಿಗಲಹವನು 
ಒಡರಿಚುವ ಪ 
ದೆಡಹಿ ಕಾಣ 
ಹಡೆದೊಡೆಯು ವರ್ಜಿಸುವುದುತ್ತಮ ಪುರುಷರುಗಳೆಂದ 
- ಮುಡಿಯನೊಸರಿಸುತ್ತ ಮೇಲುದ 
ನಡಿಗಡಿಗೆ ಸರಿವು ನವ 
ಹಿಡಿದಧೋಮುಖಿಯಾಗಿ ಕಿಗ್ಗ ಞ್ಚಕ್ಕಿ ಕೆಲಬಲನ 
ಬಿಡದೆ ನೋಡುತ ಮುಗುಳು ನಗೆಯಲಿ 
ಜಡಿದು ಜಾರುವ ಜಾರ ವನಿತೆಯ 
ಗೊಡವೆಗೊಳಗಾಗದವರುವ ಪುರುಷರುಗಳೆಂದ ೮೧ 

ಗುರುವಿನಲಿ ತಂದೆಯಲಿ ತಾಯಲಿ. 
ಹಿರಿಯರಲಿ ದೈವದಲಿ ಪಾಪದ 
ಇರುಬಿನಲಿ ಗೋವಿನಲಿ ತೀರ್ಥದಲಿಮಿಗೆ ತನ್ನು ವನು 
ಹೊರೆವ ದಾತಾರನಲಿ ಮಂತ್ರದ 
ಪರಮ ಸೇವೆಗಳಲ್ಲಿ ಧರಣಿ 
ಸುರರೊಳಂಜಿಕೆ ಹಿರಿದಿರಲು ಬೇಕೆಂದನಾ ಮುನಿಪ ೮೨ 


ಉದ್ಯೋಗಪರ್ವ 


ಇಹಪರದ ಗತಿ ದಾನ ಧರ್ಮದ 
- ನೀತಿವಿದನಲ್ಲದ ಕುಮಂತ್ರಿ ವಿ . 

ಬಹುಳತೆಗಳನು ತತ್ತ್ವಭಾವದ 
ನೀತಪರನಲ್ಲದ ಪುರೋಹಿತ 
ನೇತಕವರಿಂದಾವ ಪುರುಷಾರ್ಥಂಗಳೆಯು ವುವು 

ವಿಹಿತಪುಣ್ಯದ ಬೆಳವಿಗೆಯ ಫಲವೊಂದು ನೂರಾಗಿ 

ಬಹುದು ಸಂಶದಲಿ ಜನಿಸಿಹ 
ಕಾತರಿಸಿ ಸಮರಾಂಗಣಕೆ ಭಯ 
ಭೀತನಹ ಭೂಭುಜನ ದೆಸೆಯಿಂ 

ಮಹಿಮನಿರೆ ಲೋಕಾಂತರದ ಸುಖ 

೮೩ 
ಬೀತು ಹೋಗದೆ ಸಕಲ ಸಂಪದವರಸ ಕೇಳೆಂದ 

ವಹುದು ಸಂತಾನಾಭಿವೃದ್ಧಿಯು ನೃಪತಿ ಕೇಳೆಂದ ೯೦ 
ಧರ್ಮವಾವುದು ಮೇಣು ಜಗದೊಳ 

- ಚೋರನನು ಕಾಣುತ್ತ ಮರಳಿದು 
ಧರ್ಮವಾವುದು ರಾಜ ಮಂತ್ರದ 

ಚೋರನೆಂದೊಡೆ ಪತಿತನನು ನಿ 
ಧರ್ಮವಾವುದು ಮಾರ್ಗವಾವುದಮಾರ್ಗವೆಂದೇನು ಕ್ರೂರತನದಿಂ ಪತಿತನೆಂದೊಡೆ ಸಾಮ್ಯ ದೋಷವದು 
ಕರ್ಮವಾವುದು ವಿಧಿವಿಹಿತ ದು 

ಸಾರುವುದು ಮಿಥೋತ್ಸರದಲಿ ವಿ 
ಷ್ಟ ರ್ಮವಾವುದದೆಂಬ ಭೇದವ 

ಚಾರಿಸದೆ ನುಡಿದವರಿಗಿಮ್ಮಡಿ 
ನಿರ್ಮಿಸಾ ಸಾಕೆಂದು ಬಿನ್ನಹ ಮಾಡಿದನು ಭೂಪ ೮೪ ನಾರಕದ ಫಲ ತಪ್ಪದವನೀಪಾಲ ಕೇಳೆಂದ | 
ಸತಿಸಹಿತ ವಿರಚಿಸಿದ ಧರ್ಮ 

- ವಿನುತ ಮಧುಕೈಟಭರ ವೇಧ 
ಸ್ಥಿತಿ ಸಮೃದ್ಧಿಕವಾಗಿ ಸಲುವುದು 

ಸ್ಪಿನಲಿ ಮೇದಿನಿಯಾದುದಿದ ನೀ 
ಪತಿಗಳಲ್ಲದೆ ತನ್ನ ಸ್ವಾತಂತ್ರ್ಯದಲಿ ಮಾಡಿದುದು 

ನನುಭವಿಸುವೊಡೆ ಪುಣ್ಯಕೀರುತಿಯೆಂಬ ಪರಿಮಳದ 
ಅತಿಶಯವನೆದುಕಣಣಾ ಭೂ 

ಹೊನಲಿನಲಿ ತರವಿಡಿದು ಲೇಸಾ 
ಪತಿಯೆ ಕೇಳಿಹಪರದ ಗತಿ ನಿಜ 

ಗನುಭವಿಸುವುದದ 
ಸತಿಯ ದೆಸೆಯಿಂದಲ್ಲದೇ ಫಲಿಸುವುದು ಹುಸಿಯೆಂದ ೮೫ ಮನುಜ ಮಾಂಸವ ಭಕ್ಷಿಸಿದ ಫಲವರಸ ಕೇಳೆಂದ ೯೨. 
ಅತಿಥಿ ಪೂಜೆಯನುಳಿದ ಜೀವ 

ತನ್ನ ದಾನವನಪಹರಿಸಿಕೊಂ 
ಸ್ಥಿತರ ಧರ್ಮಸ್ಥಿತಿಯನಪಹರಿ 

ಡವ್ಯರಿತ್ತುದಕಡ್ಡ ಬೀಳುವ 
ಸುತ ಬಲದಲಿಯವನಿಯಲಿ ನಿರಿಯಣದ ಕಾಲದಲಿ 

ಧನ್ಯರುಗಳರವತ್ತು ಸಾವಿರ ವರುಷ ಪರಿಯಂತ 
ಗತಿಗೆಡಿಸಿ ಕೊಂಡೊಯ್ದು ವೈವ 

ಖಿನ್ನ ವಹ ವಿಪೈಯೊಳುಕ್ರಿಮಿಗಳ .. 
ಸೃತನು ನಾಯಕನರಕದೊಳಗ 

ಜನ್ಮದಲ್ಲಿ ಹರಿದನರಿದು ನೀ 
ದ್ದುತ ಬಹನು ಕುಲಕೋಟಿಸಹಿತವನೀಶ ಕೇಳೆಂದ ೮೬ ನಿನ್ನು ಕೊಟ್ಟು ದನುಳುಹಿಕೊಂಬುದು ಧರ್ಮವಲ್ಲೆಂದ ೯೩ 
- ತಮ್ಮ ಕಾರ್ಯ ನಿಮಿತ್ತ ಗರ್ವವ 

- ಕರಣ ಮೂರರೊಳಿತ ವಸ್ತುವ 
ನೆಮ್ಮಿದರೆ ತದ್ಧ ರ್ವದಿಂದುರೆ 

ನಿರಿಸಿಕೊಂಡರೆ ಮಾಸ ಮಾಸಾಂ 
ದಿಮಿ ತಹುದಾ ಕಾರ್ಯ ಮರ್ತ ಚರಾಚರಂಗಳಲಿ 

ತರದೊಳೊಂದಕೆ ನೂರು ಗುಣದಲಿಕೋಟಿಪರಿಯಂತ 
ನಿರ್ವಮತೆಯಲಿ ನಡೆದುಪಶ್ರುತಿ 

ಹಿರಿದಹುದು ದಾನ ಪ್ರಶಂಸೆಯ 
ಗುಮ್ಮ ಹವನ್ನು ದುವಿಲ್‌ಕುವ 

[ ೮೭ ನಿರಿಸಿಕೊಂಡಿಹ ದಾನ ನರಕವ 
ಮರ್ಮಿಗಳನೊಳಹೊಯು ಕೊಂಬುದು ಭೂಪ ಕೇಳೆಂದ . ನೆರಡಕೊಂದೇ ದಾನ ಕಾರಣವೆಂದನಾ ಮುನಿಪ೯೪ 
- ಅರಸ ಕೇಳೆ ಮಾರ್ಗ ಮೂರಾ 

- ದೂತದಲಿ ಮದ್ಯದಲಿ ಘನ ಕಂ 
ಗಿರುತಿಹವು ಸಂಪೂರ್ಣ ಧನ ಗುರು 

ಡೂತಿಯಲಿ ನಿದ್ರೆಯಲಿ ಕಲಹ ವಿ 
ಪರಿಚರಿಯ ಪರಿವರ್ತನೆಗಳೆಂಬಿನಿತನತಿಗಳೆದು 

ಘಾತಿಯಲಿ ಮೈಥುನದಲಾಹಾರದಲಿ ಬಳಿಸಂದು 
ತಿರುಗಿ ಬಂದೊಡೆ ನಾಲ್ಕನೆಯ ಮತ 

ಕೈತವದ ಉದ್ಯೋಗದಲಿ ದು . 
ದೊರಕಲರಿವುದೆ ಕಲೆಗಳನ್ನು ಸಂ 

ರ್ನಿತಿಯಲಿ ಪರಸತಿಯರಲಿ ಸಂ . 
ವರಿಸುವ ನರೋತ್ತಮರಿಗವನೀಪಾಲ ಕೇಳೆಂದ ೮೮ ಪ್ರೀತಿಬಲಿವುದು ಬೆದಕ ಬೆದಕಲು ಭೂಪಕೇಳೆಂದ ೯೫ 
ಕಾದುದಕದಾಸ್ಥಾನ ಸಿದ್ದಿಯ 

- ದುಷ್ಕೃತವನೆಸಗುವರು ಫಲದಲಿ 
ವೈದಿಕಾಂಗದ ಮಂತ್ರ ಸಾಧನ 

ಕಕ್ಕುಲಿಸುವರು ಸುಕೃತವೆಂಬುದ 
ವೇದಹೀನರಿಗಿತ್ತ ಫಲವಾ ಶ್ರಾದ್ಧ ಕರ್ಮದಲಿ 
ಐದದಿಹ ದಕ್ಲಿಣಿಗಳೆಂಬಿವು 

ಲೆಕ್ಕಿಸರು ತತ್ಪಲವನೇ ಬಯಸುವರು ಮಾನವರು 

ಇಕ್ಕ ದೊರೆಯದೆ ಬಿತ್ತಿ ಬೆಳೆಯದೆ 
ಬೂದಿಯಲಿ ಬೇಳಿದ ಹವಿಸ್ಸಿನ 
ಹಾದಿಯಲ್ಲದೆ ಫಲವನೀಯವು ಭೂಪಕೇಳೆಂದ 

ಪುಕ್ಕಟೆಯ ಸ್ವರ್ಗಾದಿ ಭೋಗವು 

೮೯ ಸಿಕ್ಕಲರಿವುದೆ ರಾಯ ಚಿತ್ತೆಸೆಂದನಾ ಮುನಿಪ೯೬ 
KB, K , 


೩೨೨ ಮ ಹಾ ಭಾರತ 

[ ಸಂಧಿ 
ವರ ಶ್ರುತಿಸ್ಮೃತಿಗಳು ಕಣಾ ಭೂ 

ಬಲುಕರಿಸಿ ಭೂಮಿಯೊಳಗೊಂದಂ 
ಸುರರ ದೃಷ್ಟಿಗಳಿವರೊಳೊಂದಕೆ 

ಗುಲವನೊತ್ತಿದವಂಗೆ ಪಶು ಸಂ 
ಕೊರತೆಯಾಗಲು ಕಾಣನೆನಿಸುವನೆರಡನರಿಯದಿರೆ ಕುಲದಲೊಂದೇ ಗೋವನಪಹರಿಸಿದ ದುರಾತ್ಮಂಗೆ 
ನಿರುತವಿದು ಜಾತ್ಯಂಧನೆನಿಸುವ 

ಅಳುಪಿ ಕನ್ಯಾರತ್ನದೊಳಗೊ 
ನರಸ ಕೇಳಿ ಮಾಂಸ ದೃಷ್ಟಿಗ 

ಬೃಳನು ಭೋಗಿಸಿದಂಗೆ ನರಕದೊ 
೪ರವಲೇ ಸರ್ವತ್ರ ಸಾಧಾರಣವುಲೋಕದಲಿ - ೯೭ ಅಳಿವುದಲ್ಲದೆ ಬೇರೆ ಗತಿಯಿಲ್ಲೆಂದನಾ ಮುನಿಪ ೧೦೪ 
ವಾಚಿಸದೆ ವೇದಾರ್ಥ ನಿಚಯವ 

ದಾನವಿರಹಿತರಾಗಿ ಜನಿಸಿದ 
ನಾಚರಿಸದಾಲಸ್ಯದಿಂದು 

ಮಾನವರು ದಾರಿದ್ರರದರಿಂ 
ಮ್ಯೂಚನಾಗಿ ಪರಾನ್ನ ಪೂರಿತ ತಪ್ತ ತನುವಾದ 

ಹೀನಸುಕೃತಿಗಳಾಗಿಯದರಿಂ ಘೋರತರ ನರಕ 
ನೀಚನಹ ಭೂಸುರನ ಕರುಳನು 

ಆ ನರಕದಿಂ ಮರಳಿ ಪಾತಕ 
ತೋಚುವಳಿ ಮೃತ್ಯುವವನು ನಿ 

ಯೋನಿ ಮರಳಿ ದರಿದ್ರವದು ತಾ 
ಶಾಚರನು ದ್ವಿಜನಲ್ಲಿ ಚಿತ್ತೆಸೆಂದನಾ ಮುನಿಪ೯೮ ನೇನ ಮಾಡಿಯು ಬೆನ್ನ ಬಿಡದವನೀಶ ಕೇಳೆಂದ ೧೦೫ 
- ಸರಸಿಜಾಕ್ತನ ವಿಷ್ಣು ನಾಮ 

- ಪಾಕಶಾಸನನೈದಿ ವೃತ್ರನ 
ಸ್ಮರಣಿಯಲಿ ಶ್ರುತಿಮೂಲ ವಾಕ್ಕೊ 

ಢಾಕುಗೆಡಿಸಿ ದಧೀಚಿಯುಸಿಯ 
ರುಪೆಯಲಿ ಭೂತಕ್ಕೆ ಹಿತವಹ ನಡವಳಿಯನರಿದು ಲೌಕಿಹೊಯ್ಯಲು ದಾನವನ ತನು ನೀರೊಳಡಗೆಡೆಯೆ 
ಪರವಚನವನು ತ್ರಿಕರಣದೊಳು 

ತೂಕ ಕುಂದಿ ಜಲಾಧಿ ದೇವತೆ 
ಚರಿಸಲಾಗದು ಸರ್ವಥಾ ಸ 

ಯಾ ಕಪರ್ದಿಯ ಕರುಣದಲಿ ದ 
ತುರುಷರಭಿಮತವಿದು ಚಿತ್ತೆಸೆಂದನಾ ಮುನಿಪ ೯೯ ರ್ಭಾಕೃತಿಯ ಕೈಕೊಂಡುದವನೀಶ ಕೇಳೆಂದ ೧೦೬ 
- ಲೋಕಸಮ್ಮತವಾವುದದನು ನಿ 

- ಆದಿಯಲಿ ಕಮಲಾಸನನು ಮಧು 
ರಾಕರಿಸುವವರುಗಳು ತಾವೇ 

ಸೂದನನು ಮಧ್ಯದಲಿ ಮೇಲಣ 
ನಾಕೆವಾಳರೆ ಜಗಕೆ ತಮ್ಮ ನದಾರು ಬಲ್ಲವರು 

ಹಾದಿಯಲಿ ಗಿರಿಜೇಶನಿರೆ ತ್ರಿಮೂರ್ತಿಯವಾಗಿ 
ಬೇಕು ಬೇಡೆಂಬುದಕೆ ತಾವವಿ | 

ಕಾದುಕೊಂಡಿಹರಖಿಳ ಲೋಕವ 
ವೇಕಿಗಳು ಮೊದಲಿಂಗೆ ಪ್ರಾಮಾ 

ನೈದೆ ದರ್ಭಾಂಕುರದ ಮಹಿಮೆಯ 
* ಕರುಗಳವರಲ್ಲಿ ಚಿತ್ತೆಸೆಂದನಾ ಮುನಿಪ ೧೦೦ ಭೇದವನು ಬಣ್ಣಿಸುವನಾವನು ಭೂಪ ಕೇಳೆಂದ ೧೦೭ 
- ಉತವರುಗಳ ನಿಂದಿಸುತ ದು 

ಬೆರಳ ಮೊದಲಲಿ ಭೂಸುರರು ನಡು 
ರ್ವೃತನಾಗಿಯಧರ್ಮಕೋಟಿಯೆ 

ವೆರಳೆಡೆಗಳಲಿ ಪಾರ್ಥಿವರು ತುದಿ 
ನಿತ್ಯವಿಧಿ ತನಗಾಗಿ ಧರ್ವದ ತಾರತಮ್ಯವನು 

ಬೆರಳೊಳಗೆ ವೈಶ್ಯರುಗಳೇ ಕ್ರಮದಲ್ಲಿ ಪವಿತ್ರವಿದು 
ಎತ್ತಲೆಂದರಿಯದೆ ಜಗಕ್ಕೆ ಜ 

ಧರಿಸಬೇಹುದು ದಕ್ಷಿಣ ಕರಾಂ 
ಡಾತ್ಮರಾಗಿಹ ವೇದಬಾಹ್ಯರ 

[ ೧೦೧ ಬುರುಹದಲಿ ದಿನದಿನದ ಸಂಧ್ಯಾಂ 
ಮೃತ್ಯು ದೇವತೆ ಮುರಿದು ಮೋದದೆ ಬಿಡುವಳೇಯೆಂದ ತರದ ಸಮಯದಲರಸ ಚಿತ್ತೆಸೆಂದನಾ ಮುನಿಪ ೧೦೮ 
- ಲೋಕದೊಳಗಣ ಪುಣ್ಯ ಪಾಪಾ 

- ಮೇರೆದಪ್ಪಿದ ಜಪ ಸುಕಲ್ಪಿತ 
ನೀಕವನು ಯಮರಾಜನಾಲಯ 

ಧಾರೆಯುಡುಗಿದ ದಾನ ದಲ್ಲಾ 
ದಾಕೆವಾಳಂಗರುಹುವರು ಹದಿನಾಲ್ಕು ಮುಖವಾಗಿ 

ಕಾರವಿರಹಿತವಾದ ಸಂಧ್ಯಾವಂದನಾದಿಗಳು 
ನಾಲ್ಕು ಕಡೆಯಲಿ ಕವಿದು ಬರಿಸುವ 

ಪಾರವೆತ್ತದ ಶೌಚ ವಿನಯ ವಿ 
ರೌತಿ ದಿನದಿನದಲ್ಲಿ ಗರ್ವೊ 

ಹಾರವಿಲ್ಲದ ಪೂಜನೆಗಳುವ 
ಪ್ರೇಕದಲಿ ಮೈಮರೆದು ಕೆಡಬೇಡೆಂದನಾ ಮನಿಪ ೧೦೨ ಕಾರವಹುದೇ ರಾಯ ಚಿತ್ತೆಸೆಂದನಾ ಮುನಿಪ ೧೦೯ 
- ಚಕ್ರಿಯೊಬ್ಬಗೆ ಹತ್ತು ಕಡಿಕರ 

- ದೇವತಾಸ್ಥಾನದಲ್ಲಿ ವಿಪ್ರ ಸ 
ಲೆಕ್ಕವಂತಾ ಚಕ್ರಿ ಹತ್ತರ 

ಭಾವಳಯದಲಿ ರಾಜಪುರುಷರ 
ಲೆಕ್ಕದೊಳಗಾ ಧೃಜಿ ಕಣಾ ಗೃಜಿ ಹತ್ತರ ಸಮಾನ ಸೇವೆಯಲಿ ಗುರುಸದನದಲಿ ನದಿಯಲಿ ತಟಾಕದಲಿ 
ಮಿಕ್ಕ ವೇಸಿಗೆ ವೇಸಿ ಹತ್ತರ 

ಗೋವುಗಳ ನೆರವಿಯಲಿ ವರ ವೃ೦ 

ದಾವನದೊಳುಪಹತಿಯು ಮಾಡುವು 
ಲೆಕ್ಕವೊಬ್ಬರಸಂಗೆ ಪಾತಕ 

ದಾವ ಗುಣ ಗರುವರಿಗೆ ಚಿತ್ತೆಸೆಂದನಾ ಮುನಿಪ ೧೧೦ 
ವೊಕ್ಕಲಿಕ್ಕುವುದರಸುತನ ಸಾಮಾನ್ಯವಲ್ಲೆಂದ ೧೦೩ 


ಉ ದ್ರೋ 


ದ ಗ ಪ ರ್ವ 


- ದೆಸೆಗಳೇ ವಾಸಸ್ಸು ರಾಜ್ಯ 
ಪ್ರಸರಣವು ನಿರ್ಲಜ್ಞೆ ಜಟೆ ರಂ 
ಜಿಸುವ ಧೂಳೀ ದೂಸರದ ಗಂಗಾಧರನವೋಲು 
ಎಸೆವ ಸುತರುಗಳಿಲ್ಲದಿರೆ ಶೋ 
ಭಿಸುವುದೇ ಸಂಸಾರವೆಂಬುದು 
ವಸುಧೆಯೊಳು ಪುಣ್ಯಾಧಿಕರುಗಳಿಗಲ್ಲದಿಲ್ಲೆಂದ ೧೧೧ 
- ಗುರುಸುತನವೋಲಾಯು ನೀಲಾಂ 
ಬರನವೊಲು ಬಲ ದಶರಥನವೋಲ್ 
ಸಿರಿ ನದೀಜನವೋಲುಶೌರ್ಯವು ರಘುಪತಿಯವೊಲು 
ಅರಿವಿನಾಶನ ನಹುಷನವೊಲೆ . 
ಶೃರಿಯ ಮಾರುತಿಯವೊಲು ರತಿ ಸಂ 
ವರಿಸುವುದು ಶಿವನೊಲಿದವರುಗಳಿಗಲ್ಲದಿಲ್ಲೆಂದ ೧೧೨ 

ಕ್ಲಿತಿಯವೊಲು ಪಾವನತೆ ಕುರು ಭೂ 
ಪತಿಯವೊಲಭಿಮಾನ ಲಕ್ಷ್ಮಿ 
ಪತಿಯವೊಲುಸರ್ತಿ ವಿದುರನವೋಲು ವಿಜ್ಞಾನ 
ಕ್ಲಿತಿಯವೊಲು ಸೈರಣಿ ಸುಹೃತ್ಸಂ 
ತತಿಯವೊಲು ಪರಿಣಾಮ ಕುಂತೀ 
ಸುತರವೊಲು ಸತ್ಯಾಧಿಕರು ಲೋಕದೊಳಗಿಲ್ಲೆಂದ ೧೧೩ 
- ಗಗನದಗಲದಿನುಗುವ ದೃಷ್ಟಿಯೊ 
ಳೊಗೆದ ಕೀಲಾಲವು ಸಮುದ್ರವ 
ಹೋಗುವ ನದಿ ನಾನಾ ಪ್ರಕಾರದ ರೂಪುಗಳಲೆಸೆವ 
ಒಗುವಿಗೆಯ ದೈವದ ಪದಾಂಬುಜ 
ಯುಗಳದರ್ಚನೆ ಪೂಜನೆಗಳಿವು 
ಜಗದುದರನನು ಮುಟ್ಟವೇ ಭೂಪಾಲ ಕೇಳೆಂದ ೧೧೪ 
- ಜಲದೊಳಗೆ ವಾರಾಹ ವಿಷ್ಣು 
ಸ್ಥಳದೊಳಗೆ ವಾಮನನು ವನ ಸಂ 
ಕುಳದೊಳಗೆ ನರಸಿಂಹನಾಗಿಯೆ ಭಕ್ತನಿಕರವನು 
ಸಲಹುತಿಹನೊಮ್ಮೆಯ) ಜಗತ್ರಯ 
ದೊಳಗು ಹೊರಗೆಂದೆನ್ನದನುದಿನ | 
ಜಲರುಹಾಕ್ಷನು ಕೃಷ್ಣ ಕೇಶವನಲ್ಲದಿಲ್ಲೆಂದ - ೧೧೫ | 
- ಕತ್ತಲೆಯ ಕಾಲಾಟ ಸೂರ್ಯನ 
ನೆತ್ತುವುದೆ ದುಷ್ಕರ್ಮಕೋಟಿಗ 
ಛತ್ರ ಮುಟ್ಟುವುವೆ ಮಹಾಪುರುಷರನು ಖಗಪತಿಯ 
ತತ್ತದೇ ವಿಷ ಕೃಷ್ಣರಾಯನ 
ಭಕ್ತರುಗಳನುಭವಿಸುವುದು ತಾ 
ಪಥ್ಯವೇ ಜಡಜೀವರಿಗೆ ಹೇಳೆಂದನಾ ಮುನಿಪ ೧೧೬ 


ಅರುಹಬಾರದು ಮುಂದೆ ಬಹ ದಿನ 
ಬಿರಿಸು ನೀನೆಚ್ಚೆತ್ತು ನಡೆ ಮೈ 
ಮರೆಯದಿರು ನಿನ್ನಾತ್ಮ ಜರ ವೈರಾನುಬಂಧದಲಿ 
ಬರಿದಹುದು ಬ್ರಹ್ಮಾಂಡ ನೀನದ 
ನರಿಯೆ ಮೇಲಣ ತಾಗು ಬಾಗಿನ 
ಹೊರಿಗೆ ದೈವಾಧೀನವಾಗಿಹುದೆಂದನಾ ಮುನಿಪ ೧೧೭ 
- ತೆರಹುಗುಡದೆ ಧರಿತ್ರಿಯೊಳಗೀ . 
ಡಿರಿದ ದೈತ್ಯ ಸಹಸ್ರ ಕೋಟಿಯ 
ನಿರಿದು ಭೂ ಭಾರವನಳುಹಿ ನಿರ್ಜರರ ದುಗುಡವನು 
ಹರಿದು ಹಾಯಿಕಿ ಭಕ್ತರನು ನೆರೆ | 
ಮೆರೆಯಲೋಸುಗ ಜನಿಸಿದನು ಹರಿ 
' ಯುರಿಯಲಾ ಶ್ರೀಕೃಷ್ಣರಾಯನು ಮನುಜನಲ್ಲೆಂದ ೧೧೮ 

ಆತನಾ ಪಾಂಡವರ ಹರಿಬವ | 
ನಾತು ಪಾರ್ಥನ ರಥಕೆ ತಾನೇ 
ಸೂತನಾದನು ನಿಮಗೆ ಜಯವೆಲ್ಲಿಯದು ಭೂಪತಿಯೆ 
ಭೂತಳವನೊಪ್ಪಿಸುವುದಸುರಾ 
ರಾತಿಯನು ಮರೆಹೊಕ್ಕು ಬದುಕುವು 
ದೀ ತತ್ಕುಕ್ಷಣವಲ್ಲದಿರ್ದೊಡೆ ಕೆಡುವಿರಕವೆಂದ ೧೧೯ 

ಜಲಧಿಯೊಳು ದುಗ್ದಾಬಿ ತೀರ್ಥಾ 
ವಳಿಗಳೊಳು ಸುರನದಿ ಮುನೀಶ್ವರ 
ರೊಳಗೆ ವೇದವ್ಯಾಸನಾ ಪ್ರತಿಗಳು ಹನುಮಂತ 
ಜಲರುಹಾಕ್ತನೆ ದೈವದೊಳು ಕೇ 
ತುಳಿದ ಧರಣಿಪಾಲರೊಳಗ . 
ಗ್ಗಳೆಯನ್ನೆ ಧರ್ಮಜನು ಚಿತ್ತೆಸೆಂದನಾ ಮುನಿಪ ೧೨೦ 

ಈ ಪರಿಯ ಬೋಧೆಯಲಿ ನೃಪನನು 
ತಾಪವನು ಮಾಣಿಸಿ ಕುಬುದ್ದಿ 
ವ್ಯಾಪಕನು ಧೃತರಾಷ್ಟ್ರನೆಂಬಪಕೀರ್ತಿಯನ್ನು ಬಿಡಿಸಿ 
ಕಾಪಥಂಗಳ ನಿಲಿಸಿ ತಕ 
ಳಾಪವಿಮಲಜ್ಞಾನದುದಯದ 
ರೂಪು ತಾನೆಂಬಂತೆ ಸೂರ್ಯೊದಯವ ಕಾಣಿಸಿದ ೧೨೧ 
- ಧರಣಿಪನ ಸಂತೈಸಿದನು ಮುನಿ 
ವರನು ತನ್ನಾಶ್ರಮಕೆ ತಿರುಗಿದ 
ನುರುತರಪ್ರೇಮದಲಿ ಧೃತರಾಷ್ಟಾವನೀಶ್ವರನು 
ಹರಿಯದಮಳಾನಂದರಸದಲಿ 
ಹೊರೆದು ಹೊಂಪುಳಿಯೋಗಿ ಲಕ್ಷ್ಮೀ 
ಧರನ ನೆನೆದನು ರಾಯು ಗದುಗಿನ ವೀರ ನರಯಣನ ೧೨೨ 


21 + 


ಮ ಹಾಭಾರತ 


( ಸಂಧಿ 


ಐದನೆಯ ಸಂಧಿ 


ಸೂ , ವೀರ ಪಾಂಡವರದಟನಾ ದನು 

ಜಾರಿ ಹೇಳಿದ ವಚನರಚನೆಯ 
ಕೌರವಗೆ ಬಂದರು ಕೆಪಿಸಿ ಸಂಜಯನ ಜರೆದ 


ಬೀಳುಕೊಂಡುದು ರಜನಿ ಕುರು ಭೂ 

ಕಾವುದೆ ಗೋವಿಂದ ಸಲಹೆ 
ಪಾಲನುಪ್ಪವಡಿಸಿದನೋಲಗ. 

ದೇವಕೀಸುತ ಗಂಡರೈವರ 
ಶಾಲೆಯಲಿ ನೆರಹಿದನು ಸಭ್ಯರನಾ ಮಂತ್ರಿಗಳ ಭಾವ ಬಿಟ್ಟಿತು ನೀನಲೈ ದೇಸಿಗರ ದೈವವಿ 
ಕೇಳುವೆವು ಕರೆ ಸಂಜಯನನವ 

ದೇವ ಕೆಟ್ಟೆನು ಕೆಟ್ಟೆನೈ ಕರು 
ರೋಲಗದ ಮೈಸಿರಿಯನೆಂದು ನೃ 

ಣಾವಲಂಬನದಿಂದ ತಡೆಯ್ಕೆ 
ಪಾಲನಟ್ಟಿದ ದೂತರೊಡನೈ ತಂದರೋಲಗಕೆ 

ಜೀವನವನೆಂದೋರಲಿದಳು ಹಂಗಿಗನು ತಾನೆಂದು 
ಬಂದು ಮೈಯಿಕ್ಕಿದನು ಕುರು ನೃಪ 

- ಭಂಟನಹ ಬಕುತರಿಗೆ ನೆನೆವರು 
ವೃಂದವನು ಗಾಂಧಾರಿಯನು ಯಮ 

ನಂಟರೆಮಗೊಲಿದಂತೆ ಹೊಗಳಿದ 
ನಂದನನು ಬೆಸಗೊಂಡು ಕಳುಹಿದನುಚಿತ ವಚನದಲಿ ರೆಂಟು ಮಡಿ ಹಿಗ್ಗುವೆವು ಮೆಚ್ಚವು ತರ್ಕ ಸಾಧಕರ 
ಎಂದು ಬಳಿಕಿನ ರಾಜ ಕಾರವ 

ಉಂಟು ಪಾಂಡವರೈವರಲಿ ಬಲು 
ನಂದು ಬಿನ್ನೆ ಸಿದನು ಚಿತ್ತೆ 

ನಂಟತನ ಮರೆಯತಕ್ಕೆ ವರ 
ಕೆಂದು ಧೃತರಾಷ್ಯಂಗೆ ದುರ್ಯೊಧನಗೆ ಕೈಮುಗಿದು ೨ ಕಂಟಕರು ನಮಗಾದ ಕಂಟಕರೆಂದು ಹರಿ ನುಡಿದ ೮ 
- ಜೀಯ ಬಿನ್ನಹವಿಂದು ಪಾಂಡವ . 

ನೆನೆವುದೆಂದನು ಪಾರ್ಥನಾ ಕಾ . 
ರಾಯನೈಶ್ವರ್ಯವನ್ನು ಸಾವಿರ 

ನನದೊಳಗೆ ಗಂಧರ್ವರಲಿ ಬಂ 
ಬಾಯ ಸರ್ಪನು ಹೊಗಳಲಳವಲ್ಲೆನ್ನ ಪಾಡೇನು 

ಧನವನೀ ಗೋಗ್ರಹಣದಲಿ ಮಾಡಿದ ಪಲಾಯನವ 
ನಾಯಕರ ಕಡುಹುಗಳನವರವ 

ವನಜವದನೆಯ ಬಯಸಿದೊಡೆ ಬಿ . 
ರಾಯತವನನಿಬರಿಗೆ ಕಮಲದ 

ಲ್ಲಿನಲಿ ಬಲಿವಡೆದುದನು ಕೌರವ 
ಳಾಯತಾಕ್ಷನ ಕರುಣದಳತೆ ವಿಚಿತ್ರತರವೆಂದ 

ಜನಪ ಮರೆದಿರಲಾಗದೆಂದರಸಂಗೆ ಹೇಳೆಂದ 
- ಓಲಗದೊಳುಬೈದು ನುಡಿಯಲಿ 

- ಧೀರಭೀಮನ ಗದೆಯ ಹೊಯ್ಲಿನ 
ಹೂಳಿ ತಮತಮಗೆನ್ನ ಜರೆದರು 

ಭಾರಣಿಯ ನಮ್ಮ ತುಳ ಚಾಪದ 
ಕಾಳಗಕೆ ಕೈಗಟ್ಟಿ ಹಿಂಡೆದ್ರೋದರಿತವನಿಪರು 

ಸಾರ ಶಸ್ತ್ರಾವಳಿಯ ಮಳೆಗಾಲದ ಮಹಾದ್ಭುತವ 
ಮೇಲೆ ಸಂತೈಸಿದನು ಧರ 

ವೀರ ನಕುಲನ ಸಾತ್ಯಕಿಯ ಬಲು 
ಪಾಲನಲ್ಲಿಂ ಬಳಿಕ ಮುರಹರ 

ಕೂರಸಿಯ ಸಹದೇವಮರು 
ನಾಲಯಕೆ ಪರಿಮಿತದೊಳರ್ಜುನನೆನ್ನ ಕರೆಸಿದನು ೪ ದಾರತೆಯ ನಿಮ್ಮ ರಸ ನೆನೆದಿಹುದೆಂದನಾ ಪಾರ್ಥ ೧೦ 
- ದೇವನಿದ್ದನು ಸತ್ಯಭಾಮಾ 

- ಹಿಂದೆ ಜೂಜಿನ ಸಭೆಯೊಳಗೆ ನಾ 
ದೇವಿಯರ ನಸುಮಲಗಿಯರ್ಜುನ 

ವೆಂದ ಮಾತುಗಳುಂಟು ತಾವದ 
ದೇವನಂಕದ ಮೇಲೆ ಸಿರಿಪದಪಂಕಜವ ನೀಡಿ 

ಮುಂದೆ ನೋಡಲಿ ಕರ್ಣ ಶಕುನಿ ಸುಯೋಧನಾದಿಗಳು 
ನಾವು ಬರಲೆಮಗುಚಿತದಲಿ ಸಂ 

ಇಂದು ನೆನೆವುದು ದೇಶ ಕಾಲವ - 
ಭಾವನೆಯ ಮಾಡಿದರು ನಮಗಿ 

ಹಿಂದುಗಳೆಯದೆ ಬೇಗ ಮಾಡುವ ... ... .. . , 
ನ್ಯಾವುದನ್ನು ನೇಮಿಸಿದಿರೆನಲಿಂತೆಂದನಸುರಾರಿ 

ದೆಂದು ಬಿನ್ನಹ ಮಾಡಹೇಳಿದನರ್ಜುನನು ನಿಮಗೆ ೧೧ 
- ಎಮಗೆ ಸರಿಯಿತ್ತಂಡದಲ್ಲಿಯ 

ತೊಡೆಗಳಿಗೆ ಸುಕ್ಷೇಮವೇ ನಿ 
ಮಮತೆ ಬೇರೊಬ್ಬರಲಿ ಪಕ್ಷ 

ನೊಡೆಯನವನೊಡಹುಟ್ಟಿದನ ಮೈ 
ಭ್ರಮೆಯ ಮಾಡೆವು ಹಿತವ ಬಯಸುವೆವೆರಡು ಸಂತತಿಗೆ . ಜಡಿದುದೇ ಪಾಲಿಸದಡನಿಬರಿಗಹುದು ರಕ್ತಜಲ 
ಕಮಲಮುಖಿ ಸುಲಿವಡೆದು ಲಕ್ಷ್ಮಿ 

ಒಡನೆ ಹುಟ್ಟಿದ ನೂರ್ವರು ಮೈ 
ರಮಣ ಲಕ್ಷ್ಮೀರಮಣ ಲಕ್ಷ್ಮೀ 

ಗೆಡರಲೇ ಬೆಸಗೊಂಬುದಂಜದಿ 
ರಮಣಯೆಂದೋರಲಿದೊಡೆ ಸಂಜಯ ನೊಂದೆ ನಾನೆಂದ ೬ ರೊಡೆಯರಿಗೆ ಹೊಣಿಗೊಂಡೆ ಹೇಳೆಂದಟ್ಟಿದನು ಭೀಮ ೧೨ 


೩೨೫ 


ಉದ್ಯೋಗಪರ್ವ 


ಸಾಕು ಸಂಜಯ ಗಳಹದಿರು ಫಡ 
ನೂಕಿವನನಾರಲ್ಲಿಗಟ್ಟಿದ 
ರಾ ಕುಠಾರರ ಬಯಲ ಗೃಹ ಗರ್ಜನೆಯ ಗರ ಹೊಡೆದು 
ತೇಕಿ ತಲೆಕೆಳಕಾದನೀಯವಿ 
ವೇಕಸಾಗರನೆಲೆ ನೃಪತಿ ಜಗ 
ದೇಕ ವೀರನು ಕರ್ಣ ತಾನಿರೆ ಸಂಧಿಯೇಕೆಂದ ೧೩ 

ಮಂದಿಯಲಿ ಮೈಮರೆದು ಬಾಹಿರ 
ನೆಂದ ಮಾತನು ರಾಜ ಸಭೆಯಲಿ 
ತಂದು ಹರಹುವನಿವನು ಶಿಷ್ಟನೆ ಜಗದ ಭಂಡನಲ 
ಇಂದುಳಿಯನೊಂದು ಬಾರಿಗೆ 
ಹಿಂದು ಮುಂದು ಮಾಡುವೆನು ತಾ 
ಮಂದಿ ಕುಂತಿ ಮಕ್ಕಳಿದಿರೇ ತನಗೆ ಹೇಳೆಂದ ೧೪ 
- ಭಂಡನೇ ಸಂಜಯನು ಲೋಕದ 
ಭಂಡ ನೀನೆಲೆ ಕರ್ಣ ನಿನಗಾ 
ಪಾಂಡವರ ಪರಿಯಂತವೇ ನಿನಗವರ ಸೇನೆಯಲಿ 
ಗಂಡನೊಬ್ಬನು ಸಾಕು ಕೆದರುವೆ 
ಗಂಡು ಗರ್ವದ ಮಾತ ನಿನ್ನನು 
ದಿಂಡುದರಿವನು ಮುನಿದಡರ್ಜುನನೆಂದನಾ ಭೀಷ್ಮ ೧೫ 

ಖುಲ್ಲನಿವನೀ ಕರ್ಣನವರಲಿ 
ಬಲ್ಲಿದನು ತಾನೆಂದು ದಿಟವಿವ 
ನಲ್ಲಿ ನಂಬುಗೆ ಮಾಡದಿರು ಮರುಳೇ ಮಹೀಪತಿಯೆ 
ಇಲ್ಲ ನೋಡರ್ಜುನಗೆ ಪಡಿ ನರ 
ರಲ್ಲಿ ನಿರ್ಜರರಲ್ಲಿ ಪನ್ನಗ 
ರಲ್ಲಿ ಕೈವಾರಿಗಳೆ ನಾವಿಂದನಾ ಭೀಷ್ಮ 
- ಮುರಿಯದಿರು ಗಾಂಗೇಯನೆಂದುದೆ 
ಪರಮ ಮಂತ್ರವು ಪಾರ್ಥನನು ಸಂ 
ಗರದೊಳಾನುವರಿಲ್ಲ ಕೇಳಮರಾಸುರಾಳಿಯಲಿ 
ದುರುಳರಾಡುವ ಹೋಳುನುಡಿಗಳು 
ಗರುವರಭಿಮತವಲ್ಲ ಸಂಧಿಗೆ 
ಕೊರಳುಗೊಳಿಸುವುದುಚಿತವೆಂದನು ದ್ರೋಣನರಸಂಗೆ ೧೭ 


ಹುರುಳುಗೆಡಿಸುವಿರಾವು ನುಡಿದೊಡೆ 
ಕರಗಿ ಕುಂತಿ ಮಕ್ಕಳೆಂದೊಡೆ 
ಹರಹಿ ಕೊಂಬಿರಿ ಡಿಂಬವೆನ್ನಲಿ ಜೀವವವದಿರಲಿ 
ಭರತ ಸಂತತಿಯಲ್ಲಿ ಕೆಲಬರು 
ಸುರರು ಕೆಲಬರು ನರರೆ ಸಾಕಂ 
ತಿರಲಿ ಸಮರದೊಳೆಮ್ಮ ನೋಡೆಂದನು ಸುಯೋಧನನು ೧೮ 
- ಬೇಡ ಮಗನೇ ಕೃಷ್ಣರಾಯನು 
ರೂಢಿಸಿದ ಕಟ್ಟಾಳು ಕೆಲ ಕೆಲ 
ರಾಡುವರು ಸಾಕ್ಷಾತು ಲಕ್ಷ್ಮೀಕಾಂತ ಹರಿಯೆಂದು 
ಕೂಡಿಕೊಂಡಿಹನವರನಾತನು 
ಕೇಡನವರಿಗೆ ಹೊದ್ದಲೀಯನು 
ನಾಡನೊಪ್ಪಿಸು ಮಗನೆಯೆಂದನು ಬೆದರಿ ಧೃತರಾಷ್ಟ್ರ ೧೯ 
- ಮರುಳುಗಳಲಾ ಬೊಪ್ಪನವರೀ 
ಮುರಹರನು ಹರಿಯೆಂದು ಮುನ್ನದ 
ನರಿದಿಹೆನು ನೀವಂಜದಿರಿ ನಿಮಗಾಗದವಸಾನ 
ಗುರು ನದೀಸುತ ಮುಖ್ಯರಿರಲೀ 
ಕುರುಕುಲಕೆ ಕೆಡಹುದೆ ಕೊಲುವೊಡೆ 
ಸುರಪತಿಯ ಸುತನಳವೆಯೆಂದನು ಕೌರವರರಾಯ ೨೦ 
- ಭಾರ ಹೆಚ್ಚಿದಡೊರಲಿ ಭೂಮಾ 
ನಾರಿ ಬಿನ್ನಹ ಮಾಡಿದೊಡೆ ದೈ 
ತ್ಯಾರಿ ಬಿಜಯಂಗೈದನವನಿಗೆ ಮನುಜ ವೇಷದಲಿ 
ಭೂರಿ ದನುಜರನೊರಸಿದನು ಕೈ 
ಯಾರ ಬಳಿಕರ್ಜುನನ ಕೈಯಲಿ 
ಕೌರವರ ಕೊಲಿಸುವನು ನಾವಿನ್ನಂಜಲೇಕೆಂದ 
- ಕಾವನಾತನೆ ಕೋಲುವನಾತನೆ 
ಸಾವನಾತನ ಕೈಯ ಬಾಯಲಿ 
ನೀವು ಪಾಂಡವರೊಡನೆ ಸುಖದಲಿ ರಾಜ್ಯವಾಳುವುದು 
ಸಾವ ನಾನಂಜದೆಡೆ ಬದುಕುವ 
ನೀವು ಚಿಂತಿಸಲೇಕೆ ನಿಮ್ಮ ನು | 
ಕಾವನೆ ಕರುಣದಲಿ ಗದುಗಿನ ವೀರನಾರಯಣ ೨೨ 


ಆರನೆಯ ಸಂಧಿ 


ಸೂ ಸಮರದನುಸಂಧಾನದಲಿ ಸಂ 

ಭ್ರಮಿಸಿ ಶೌರಿ ಸಮಿಾರಸುತನಲಿ 
ಸಮತೆಯನ್ನು ಸೇರಿಸಿದನಂದು ಸಮಗ್ರ ಸೂಕ್ತಿಯಲಿ 


ಕೇಳು ಜನಮೇಜಯ ಧರಿತ್ರಿ 

ಕ್ಷಮೆಗೆ ಸೇರುವರಲ್ಲ ಮೂರ್ಖರು 
ಪಾಲ ಧರ್ಮಜನಹಿತ ಮಂತ್ರಿಯ 

ಕುಮತಿಗಳು ಮುಂದರಿಯದವರ 
ಬೀಳುಕೊಟ್ಟನು ಬಂದನಸುರಾರಾತಿಯಿದ್ದೆಡೆಗೆ 

ಕ್ರಮವ ನೆಗಳಿದಡಳಿವುದನ್ನಯದಮಳಕೀರ್ತಿಗಳು 
ಮೇಲಣನುವಿನ್ನೇನು ಲಕ್ಷ್ಮೀ 

ನಮಗೆ ಹದನೇನಿನ್ನು ಸಂಧಿಯೊ 
ಲೋಲ ಕರುಣಿಸು ಕೌರದಕ್ಷಿತಿ 

ಸಮರವೋ ಚಿತ್ತೆ ಬೇಹುದು 
ಪಾಲಕರಿಮಗೇನು ಘಟಿಸುವುದೆಂದು ನೃಪ ನುಡಿದ ೧ ಕಮಲಲೋಚನಯೆಂದು ಬಿನ್ನೆಸಿದನು ಯಮಸೂನು ೨ 


೩೨೬ ವು ಹಣ ಭಾರ ತ 

[ ಸಂಧಿ 
* ಏನು ನಿನ್ನ ಭಿಮತವು ವರ ಸಂ 

ಹಗೆಯೊಳೆಮ್ಮವರೊಳಗೆ ಎದೆಗಿ. 
ಧಾನವೋ ಸಂಗ್ರಾಮವೋ ನಯ 

ಚುಗಳ ಖುಲ್ಲ ಕುಠಾರರಪನಂ 
ವೇನು ಮನವರಿಯೊಳಿರಿಸದೆ ಹೇಳು ನಿಶ್ಚಯವ ಬುಗೆಯ ಬಳಸಿದರದು ಪುರಾಕೃತ ಕರ್ಮದವಶೇಷ 
ನೀನೊಲಿದ ಹದನಾವುದದನೊಲಿ 

ಬಗೆಯೆನವಮಾನವನ) ಕಾರವ 
ದಾನ ಘಟಿಸುವೆನೆಂದು ಕುಂತೀ 

ರಗಡು ಮಾಡಿದರೆಂಬ ಚಿತ್ರದ 
ಸೋನುವನು ಬೆಸಗೊಂಡನಪುರ ವಿರೋಧಿ ನಸುನಗುತ ೩ ದುಗುಡವಿಂದವಗಿಲ್ಲ ಸಂಧಿಯು ರಚಿಸಿ ಸಾಕೆಂದ ೧೦ 
ಅಳಿವವೊಡಲಿದ) ಅವನಿ ಸಾಗರ 

ಎಲೆ ಮಹಾದೇವಾಯ ಹಾಲಾ 
ವಳಿಯಲುಳಿವುದು ಕೀರ್ತಿ ಸೋದರ 

ಹಲ ಸುಧಾರಸ ಉಕ್ಕಿದುರಿಯ | 
ರೊಳಗೊಳಗೆ ಹೊಯ್ಯಾಡಿ ಕೆಟ್ಟರುಯೆಂಬ ದುರಿಯಶದ ಸ್ಥಳದ ಶೀತಳವಾಯು ಸಿಡಿಲಾಟೋಪ ನಯವಾಯ್ತು 
ಹಳಿವು ಹೊರುವುದು ದೇವ ಸುಡಲಾ 

ಕೊಳುಗುಳಕೆ ಪವಮಾನನಂದನ 
ನೆಲನನಾ ಕೌರವನ ಕೈಯಲಿ 

ನಳುಕಿದನು ಮತ್ತು ಮಾಯೆ ಕುಂತೀ | 
ಕೆಲವು ನಗರಿಯ ಕೊಡಿಸಿ ನಮ್ಮನು ನಂತವಿಡಿಯೆಂದ ೪ ಲಲನೆ ಹೆತ್ತಳು ಸುತರನೆಂದನು ಶೌರಿ ನಸುನಗುತ ೧೧ 
ವರ ಕುಶಸ್ಥಳವನು ವೃಕ ಸ್ಥಳ 

ಈತನಭಿಮತವಿದು. ಜಗದ್ವಿ 
ಪುರವನಾವಂತಿಯನು ಕೌರವ 

ಖ್ಯಾತ ಸಾಹಸಿ ಪಾರ್ಥ ಹೇಳೆ 
ಧರಣಿಪಾಲನಲೀಸಿ ಕೊಡುವುದು ವಾರಣಾವತವ 

ಮಾತಿನಾಳಾಪವನು ಕೇಳುವೆ ಶ್ರುತಿರಸಾಯನವ 
ಶರಧಿ ಮೇರೆಯೊಳೆದನೆಯ ಪುರ 

ಭೀತಿ ಬೇಡಿನ್ನೆ ನಲು ಬೇರೆವು 
ವರವನೊಲಿದುದ ಕೊಡಲಿ ಮನ ವು 

ಗೇತರಭಿಮತವೇನ ಬೆಸಸಿದ 
ತೃರವ ಮರೆದೋಲೈಸುವೆವು ಧೃತರಾಷ್ಟ್ರನಂಫ್ರಿಗಳ ೫ ಡಾತುಕೊಂಬೆನು ಶಿರದಲೆಂದನು ಪಾರ್ಥ ವಿನಯದಲಿ ೧೨ 
- ನೀವು ಬಿಜಯಂಗೈದು ಸಂಧಿಯ 

- ನಕುಲ ನೀ ಹೇಳನುಮತವ ನಿ 
ನಾವ ಪರಿಯಲಿ ಘಟಿಸಿ ಕುರು ಭೂ 

ನ್ನು ಕುತಿ ಸಮರವೊ ಸಾಮವೋ ಮೇಣ 
ಪಾವಳಿಯೊಳೆಮೀರವು ಸಂಭವಿಸುವವೊಲೆಸಗುವದು ಸುಕರ ಮಂತ್ರವನರುಹು ನೀನಿನ್ನಂಜಬೇಡೆನಲು 
ಲಾವಕರ ನುಡಿಗಳಲಿ ಕೆಡುವುದು 

ಯುಕುತಿ ನಮಗಿನ್ನೇನುಭಯ ರಾ 
ಕೋವಿದರ ಮತವವರಮೇಲೆವು 

ಜಕವ ಸಂತೈಸುವುದು ಬೇರೆ 
ಗಾವ ಮನಮುನಿಸಿಲ್ಲ ಸಂಧಿಯ ಘಟಿಸಿ ಸಾಕೆಂದ ೬ ಮುಕುತಿಯೆಲ್ಲಿಯದೆಂದನಾ ಮಾದ್ರೇಯನೊಲವಿನಲಿ ೧೩ 
- ಎನೆ ಮುರಾಂತಕನಳುಕಿ ಯಮನಂ 

ಆವುದಭಿಮತವೇನು ಹದ ಸಹ 
ದನನ ನುಡಿ ಸಂಧಾನದಲಿ ಸಂ 

ದೇವ ನೀ ಹೇಳೆನಲು ಬಿನ್ನಹ 
ಜನಿಸಿತಾದೊಡೆಕಾಣಿನವನಿಯ ಹೊರೆಗೆ ಹರಿವುಗಳ ದೇವ ಸೇರದು ಸಂಧಿ ಸಂಗರವೆಮಗೆ ಸೇರುವುದು 
ಮನದೊಳನುಸಂಧಾನವಂತಕ 

ಅವ ವಿಧದಲಿ ಸಮರವನೆ ಸಂ 
ತನುಜನಲಿ ತೊಳಸಾಯು, ತೋಟಿಯ 

ಭಾವಿಸುವುದೆನೆ ನಗುತ ವರ ರಾ 
ನೆನಹು ತಾನೇನೆನುತ ಚಿಂತಿಸುತಿರ್ದನಸುರಾರಿ 

ಜೀವನಾಭನು ಕಳುಹಿದನು ದೌಪದಿಯೆಡೆಗೆ ಚರರ ೧೪ 
ಎಲೆ ಕೃತಾಂತಜ ವೈರಿ ಭೂಮಿಪ 

ದೇವಿ ಚಿತ್ತೆಸುವುದು ವರವನು 
ಕುಲಕೃತಾಂತ ಸರಾಗನಹೆ ನಿ 

ದೇವಸುತನಟ್ಟಿದನು ಸಂ 
ರ್ಮುಳಿನ ಧರ್ಮದಲಾ ಸುಯೋಧನನಧಿಕ ಕಲ್ಕ ಪನು ಭಾವಿಸುವುದರಿರಾಯರಲಿ ಸಂಧಾನ ಸೌರಂಭ 
ನೆಲವ ಕೊಡಲರಿಯನು ವೃಥಾ ಕ . 

ನೀವು ಬಿಜಯಂಗೈದು ಚಿತ್ತದೋ 
ಕುಲಿತೆಯಲ್ಲದೆ ಕಾಣಿಸಿದರಲಿ 

ಭಾವ ಹದನಾ ಹದನನಾ ರಾ 
೮ ಜೀವನಾಭಾದಿಗಳಿಗರುಹುವುದೆಂದರಾ ಚರರು | 

- 
ಫಲವನೆನುತಸುರಾರಿ ನುಡಿದನು ಧರ್ಮತನುಜಂಗೆ 

೧೫ 
- ಅರಸನಭಿಮತವಿಂದು ಸಂಧಿಗೆ. 

ಏನು ಹದನೇನೆಲಿ ವರ ಸಂ 
ಮರಳಿತೆಲೆ ಪವಮಾನಸುತ ನಿ 

ಧಾನವೇ ಕೌರವರೊಳದು ಸು 
ನೃರಿತವಾವುದು ಮನವ ವಂಚಿಸಬೇಡ ಹೇಳೆನಲು 

ಮಾನವೇ ಪತಿಗಳಿಗೆ ಪಾಪಿಗಳಿರಿದರೋ ಸತಿಯ 
ಧರಣಿಪತಿ ತಪುವನೆ ಕರ್ಕಶ 

ದಾನವಾಂತಕನೆಸಗುವನೆ ತ 
ಭರದ ಕದನದಲೇನು ಫಲ ಸೋ 

ಸ್ಪೇನು ತಪ್ಪೆನೆನುತ ನಸುಮಸು" 
ದರರ ವಧೆಗೊಡಬಡುವನಲ್ಲಸುರಾರಿ ಕೇಳೆಂದ ೯ ೪ಾನನಾಂಬುಜವದನೆ ಬಂದಳು ಕೃಷ್ಣನೋಲಗಕೆ ೧೬ 


೩೨೭ 


* ಉದ್ಯೋಗಪರ್ವ 

ಧರೆಗೆ ಕಟ್ಟಭಿಮಾನ ಹೆಂಡಿರ 
- ಭೂಲತೆಯ ಸುರಚಾಪದುರುಕೇ 

ಹರಿಬವಾ ಹರಿಬದಲಿ ಕೆಡುಹುವು 
ಶಾಳಿಗಳ ಕಾರುಗಿಲಪಾಂಗದ 

ದರಿಯನವಗಡಿಸಿದೊಡೆ ಸಾವರು ಪಂಥವುಳ್ಳವರು 
ಸಾಲ ಕುಡಿಮಿಂಚುಗಳ ನೂಪುರ ರವದ ಮೊಳಗುಗಳ 

ಸುರ ನರೋರಗರೊಳಗೆ ನಿಮ್ಮೆ 
ಆ ಲತಾಂಗಿಯ ಗಮನವೇ ಮಳೆ 
ಗಾಲದಂತಿರೆ ಧಾರ್ತರಾಷ್ಟ್ರಕು 

ವರಿಗೆ ಸರಿಯಿಲ್ಲಬಲೆಯೊಬ್ಬಳ 

- 

ಹರಿಬದಲಿ ಹಂಗಾದಿರೆಂಬಪದೆಸೆಗೆ ನೋನುವರೆ 
ಲಾಳಿ ನಿಲುವುದೆ ಪವನಜನ ಸಂಪ್ರತಿಯ ಸೇರುವೆಗೆ ೧೭ 

೨೪ 
- ಕವಿದ ಚಿತ್ರಾವಳಿಯ ದಡ್ಡಿಯ 

ಮುಂದಲೆಯ ಹಿಡಿದೆಳೆದು ಸಭೆಯಲ್ಲಿ 
ವಿವಿಧ ಭಟರುಗಡಣಿಯಲಿ ವರ 

ತಂದು ಸೀರೆಯ ಸುಲಿದಡವದಿರ 
ಯುವತಿ ಬಂದಳು ಸಖಿಯರೊಯ್ಯಾರದಲಿ ನೃಪಸಭೆಗೆ ಮುಂದೆ ಮೌನದೊಳಿದ್ದರಲ್ಲದೆ ಪತಿಗಳುಸುರಿದರೆ 
ನವ ಬಳಾಹಕದೊಳಗೆ ಮಿಂಚಿನ 

ಅಂದು ನೀ ಹಿಂದಿಕ್ಕಿ ಕೊಂಡುದ 
ಗವಿಸಹಿತ ಮರಿಮೇಘವಾವಿ 

ನಿಂದು ಮರೆಗ್ಡೆ ಸಂಧಿಗೋಸುಗ | 
ರ್ಭವಿಸಿತೆನೆ ದಂಡಿಗೆಯನಿಳಿದಳು ಹೊಕ್ಕಳೊಲಗವ ೧೮ ಮುಂದುವರಿದೆ ಕೃಷ್ಣಯೆಂದಳು ಬ್ರೌಪದೀದೇವಿ ೨೫ 
ಎಲೆ ಸಮಾರಕುಮಾರ ಸಂಪ್ರತಿ 

- ತನಯರೈವರು ವೀರ ಸಹದೇ 
ಗೆಳಸಿದ್ಯೆ ಕಲಿತನವ ನೀರೊಳು 

ವನು ಘಟೋತ್ಕಚನೀ ಸುಭದ್ರಾ 
ಕಲಕಿ . ಕೈವಾರವಾದುದೆ ಕಾರವೇಂದ್ರನಲಿ 

ತನಯನೆಮ್ಮಯ ತಂದೆ ಮೂರಕ್ಷೇಹಿಣಿಯ ಸೇನೆ 
ಕಲಿಸಿದ್ರೆ ಕೃಷ್ಣಂಗೆ ನೀತಿಯ 

ಇನಿಬರೇ ಕಾದುವರು ದುಶ್ಯಾ 
ಬಳಸಿದ್ದೆ ಬಹುಮತವ ನರಕದೊ 

ಸನನ ರಕುತವ ಕುಡಿದು ಕುರುಕುಲ 
ಇಳಿಸಿ . ಶಶಿಕುಲವನೆಂದನಿಲಜನ ನೋಡಿದಳು ೧೯ ವನವ ಸುಡುವರು ನಿಮ್ಮ ಹಂಗೇಕೆಂದಳಿಂದುಮುಖಿ ೨೬ 
- ಬೇಡಲಟ್ಟುವನೇ ಮಹೀಪತಿ 

ವರಸತಿಯ ಬಿಸುಸುಯ್ದ ಗಾಳಿಯೊ 
ನಾಡೊಳೆ ದೂರುಗಳನವರಲಿ 

ತುರಿ ಚಡಾಳಿಸೆ ರೋಷಮಯದು . 
ಮಾಡುವಾತನು ಕೃಷ್ಣನೇ ಸಂಧಾನವನು ನಿಮಗೆ ಬೃರದೊಡೆತ್ತಿದನು ಹಿಡಿದನು ಖತಿಯನಹಿತರೊಳು 
ಕೇಡಿಗನು ಕೌರವ ಪಾಲನ 

ತರುಣಿ ಸೈರಿಸು ಸೈರಿಸಿ , 
ಕೂಡಿ ಬದುಕುವ ಭೀಮಸೇನನೆ 

ಸುರಿವ ಕಂಬನಿಗಳಿಗೆ ಶತ ಸಾ 
ರೂಢಿಸಿತಲಾ ನಿಮ್ಮ ಸಿರಿಸೋದರರ ಸೇರುವೆಗೆ ೨೦ ವಿರ ಮಡಿಯ ಕಂಬನಿಯ ಸುರಿಸುವೆ ಹಗೆಯ ಹೆಂಡಿರಲಿ ೨೭ 
ಯತಿಗಳಾದಿರಿ ನೀವುರೋಷ 

ಉರಿ ಹೋಗುವ ಮಾಸೆಗಳ ಬೆರಳಲಿ 
ಚ್ಯುತರಲೇ ಬಳಿಕೇನು ಧರ್ಮ 

ಮುರುಹಿ ವಾಮದ ಕರದಿ ತರುಣಿಯ 
ಜ್ಞತೆಯ ನೆಲೆಗಳನರಿದ ಮನವೆರಗುವುದೆ ಕಾಳಗಕೆ 

ಕುರುಳ ಸಂತೈಸಿದನು ಕಿಡಿಕಿಡಿಯೋಗಿ ಖಾತಿಯಲಿ 
ಕ್ಲಿತಿಯ ಪಾಲಿಸುವುದು ವಿರೋಧಿ 

ನರಕಮರ್ದನೆ ಕೇಳು ಕೌರವ 
ವ್ಯತಿಕರವ ಬಿಡಿಸುವುದು ಕುಂತೀ 

ನರಿಗಳಿದಿರೇ ಕೀಳುವೆನು ಕುಲ 
ಸುತರು ಕೌರವರೊಡನೆ ಸುಖದಲಿ ರಾಜ್ಯವಾಳುವುದು ೨೧ ಗಿರಿಗಳನು ತೊಡೆವೆನು ಕೃತಾಂತನ ಭಾಳದಕ್ಕ ರವ ೨೮ 
- ಸೋಲ ಗೆಲವೇ ಕೌರವರ ಸಮ 

ಯಮಸುತನ ಹರುವೆಂತುಟೆಂದಾ 
ಪಾಳಿಯೊಳುಸೋದರರು ನೀವ್ ಪಾಂ 

ಕ್ರಮಕೆ ಮೊಗದಿರುಹಿದೆನು ಬಳಿಕೀ . 
ಚಾಲರಾವೇ ಹೊರಗು ನಿನ್ನೊಳು ಸಲುಗೆಯೇಕೆನಗೆ. ಕಮಲವದನೆಯ ಹರಿಬವೆನ್ನದು ಪತಿಗಳಿನಿಬರಲಿ 
ವೇಳವೇ ಸಿರಿ ಗಳಿಸಲರಿದು ಜ . 

ಎಮಗೆ ಸಂಪ್ರತಿಗಿಲ್ಲ ಮನ ಘನ 
ನಾಳಿ ಹೆಂಡಿರಪೂರವೇ ಸ್ಥಿತಿ 

ಸಮರವೇ ಸರ್ವಾರ್ಥ ಕೋಪ 
ಪಾಲಕರು ನೀವಾಗಲೆಮಗದು ಪರಮ ಪರಿಣಾಮ ೨೨ ಶ್ರಮಕೆ ರಿಪುರುಧಿರಾಂಬು ಪಾನವೆ ವಿಪುಳ ಫಲವೆಂದ ೨೯ 
ಭೀಮ ಬಲವದರಾತಿ ಸೇನಾ 

- ಕೆಡಹಿ ರಿಪುವನು ಕರುಳ ದಂಡೆಯ 
ಭೀಮ ಕುರುಕುಲ ಕುಸುಮಮಾರ್ಗಣ 

ಮುಡಿಸುವೆನು ಮಾನಿನಿಗೆ ರಕುತವ 
ಭೀವು ಮರೆದೆ ಮಾನಿನಿಯ ಮಾನಾಪಹಾನಿಗಳ 

ಕುಡಿಯಲೆರೆವೆನು ಶಾಕಿನಿಯರಿಗೆ ತತ್ಸಹೋದರರ 
ರಾಮನಬಲೆಗೆ ಕುದಿದ ಘನ ಸಂ 

ನಡೆದು ಸಂಧಿಯ ಮಾಡಿ ಮುರರಿಪು 
ಗ್ರಾವವನು ನೀ ಕೇಳಿದರಿಯಾ 

ಕೊಡಿಸು ಸಾಕೆ ದೂರನಿವರಿಗೆ 
ಪ್ರೇಮದಲಿ ನೋಡೆನ್ನನೆಂದಳು ಬ್ರೌಪದೀದೇವಿ ೨೩ ತಡೆಯದಾನೆರಡೂರ ಕೊಂಬೆನು ಕೌರವೇಂದ್ರನಲಿ ೩೦ 


& 


` ಮ ಹಾ ಭಾರ ತ 


[ ಸಂಧಿ 


ಏಳನೆಯ ಸಂಧಿ 


ಸೂ ದುರಿತವಿಪಿನಕೃಶಾನು ಯದುಕುಲ 

ವರ ಕುಶೇಶಯ ಭಾನು ನಿಜಪದ 
ಶರಣಜನ ಸುರಧೇನು ಹೊಕ್ಕನು ಹಸ್ತಿನಾಪುರವ 


ದೇವ ಸಂಧಿಯನೊಲಿದು ಮಾಡುವು 

ಇವರಿಗವದಿರು ನೆಟ್ಟನೇ ಮುನಿ 
ದಾವು ಮುಖದಿರುಹಿದೆವುಯಿಾ ಸಹ 

ವವರು ನಾವಿವರವರು ಮತ್ತ೦ 
ದೇವನೀ ಸಾತ್ಯಕಿ ಯುಧಾಮನ್ಯುತ್ತಮ ಸರ 

ಅವರಿಗವನಿಯನೀ ಕೊಡುವುದು ನಮ್ಮ ಭರವಸಿಕೆ 
ಭಾವನೆಮ್ಮದು ಬಳಿಕಲರ್ಜುನ 

ಅವಗಡಿಸಿದೊಡೆ ಕಾದುವುದು ಕೌ 
ದೇವ ಧರಜ ನಕುಲರೆಂಬುದ 

ರವರು ಖುಲ್ಲರು ರಥದೊಳಗೆ ಕೈ 
ನಾವು ಮಿಸುಕುವರಲ್ಲ ಚಿತ್ರ ಸೆಂದನಾ ಭೀಮ 

ದುವನು ತುಂಬೆಂದಸುರರಿಪು ಸಾತ್ಯಕಿಗೆ ನೇಮಿಸಿದ ೭ 
- ಕೆಲರು ಸಂಪ್ರತಿಗೊಲಿವರಿತ್ತಲು 

- ಕಲಿತ ಸನ್ನಾಹದಲಿ ಸಾರಥಿ 
ಕೆಲರು ವಿಗ್ರಹಕೆಳಸುವವರಿದ | 

ಸುಳಿಸಿದನು ಹೊಂದೇರನಭ್ರಕೆ 
ರೊಳಗೆ ನಿಶ್ಚಯವಿಲ್ಲದಿರೆ ನೃಪಕಾರವೆಂತಹುದು 

ತಳಿತವನಳಚ್ಛತ್ರ ಚಾಮರ ಸಿತಪತಾಕೆಗಳು 
ತಿಳಿಯ ಹೇಳವನೀಶ ಪರಮಂ 

ಅಳುಕೆ ನೆಲನಕ್ಷೆಣಿ ಬಲವಿ 
ಡಲಕೆ ಪಯಣವ ಮಾಡುವೆವು ನಾ 

ಟ್ಕಳಿಸಿ ನಡೆದುದು ರಥಕೆ ದಾನವ 
ವಳುಕಿದವರಲ್ಲೆನಲು ಕೃಷ್ಣಂಗರಸನಿಂತೆಂದ 

ಕುಲದಿಶಾಪಟ ಕೃಷ್ಣ ಬಿಜಯಂಗೈದನೊಲವಿನಲಿ ೮ 
- ವಿದಿತವೈದೂರುಗಳ ಕೊಟ್ರೊಡೆ 

ಕಳುಹುತೈತಂದಖಿಳ ಪಾಂಡವ 
ಹದುಳವಿಡುವುದು ಮುನಿದರಾದೊಡೆ 

ಬಲಕೆ ನೇಮವ ಕೊಟ್ಟು ಧರ್ಮಜ 
ಕದನವನೆ ಕೈಕೊಳ್ಳುವುದುಚಿತಾನುಚಿತದನುವರಿದು 

ಫಲುಗುಣರ ನಿಲಿಸಿದನು ಸಹದೇವನನು ನಕುಲನನು 
ಹದನ ನೀನೇ ಬಲ್ಲೆ ಸಾಕಿ 

ಕಳುಹಿದನು ನೀ ಮರಳೆನಲು ಬೆಂ 
ನಿದು ನಿಧಾನವು ಬಗೆಯಲೆಮ್ಮ 

ಬಳಿಯಲನಿಲಜನೈದಿ ಹಗೆಯಲಿ 
ಭ್ಯುದಯ ನಿವಾಧೀನವೆಂದನು ಧರ್ಮನಂದನನು ೩ ಕಲಹವನು ಮಸೆಯೆಂದು ನಂಬುಗೆಗೊಂಡು ಮರಳಿದನು ೯ 
- ಪಯಣವನು ನಿಶ್ಚಿಸಿ ದನುಜಾ 

- ದೇವಿಯರು ನೀವ್ ಮರಳಿಯೆನೆ ರಾ 
ರಿಯನು ಬೀಳ್ಕೊಂಡವನಿಪತಿ ಪಾ 

ಜೀವನಾಭನ ಹೊರೆಗೆ ದೌಪದಿ 
ಳಯದೊಳಗೆ ಸಾರಿಸಿದನಗ್ಗದ ಮಂಡಲೀಕರಿಗೆ 

ದೇವಿ ಬಂದಳು ನೊಸಲ ಚಾಚಿದಳಂಫ್ರಿಕಮಲದಲಿ 
ನಯದೊಳಾ ಮರುದಿವಸ ಮಂಗಳ 

ಸ್ಥಾವರಕೆ ಜಂಗಮಕೆ ನೀನೇ 
ಮಯ ಮುಹೂರ್ತದಜೋಯಿಸರ ಜೊ 

ಜೀವಚೇಷ್ಟ ಕನವದಿರಂತ 
ಕೆಯಲಿ ನಿರ್ಗಮನಿರತನಾದನು ಕೃಷ್ಣನೊಲವಿನಲಿ ೪ ರ್ಭಾವವನು ನೆರೆ ಬಲಿಯಲಾಗದು ಸಂಧಿ ಕಾರ್ಯದಲಿ ೧೦ 
- ಮೊರೆಯೆ ದುಂದುಭಿ ಶಂಖ ಕಹಳಾ | 

- ಖಳರು ತಮ್ಮು ನೃತಿಯ ಕೀಲನು 
ವರ ಮೃದಂಗಾದಿಗಳು ಭೂಸುರ 

ಕಳಚಿ ಕಳೆದರು ಮರಳಿ ಮಾಡುವ 
ಸುರಭಿಗಳ ಬಲವಂದು ದಧಿ ದೂರ್ವಾಗ್ಧತಾವಳಿಯ ಡಳುಕಿದರು ತನ್ನವರು ಪತಿಗಳ ಪರಮವೈರಿಗಳು 
ಧರಿಸಿ ಧರಣಿದೇವರನು ಸ 

ಹಳಿವ ನೀನೇ ಬಲ್ಲೆಯಿನ್ನೆ 
ತೋರಿಸಿ ಕರತಳದಿಂದ ನಾಸಿಕ 

ನ್ನುಳಿವ ನೀನೇ ಬಲ್ಲೆ ಹಿರಿದಾ. 
ದೆರಲ ಚಂದ್ರೋದಯವನೀಕ್ಷಿಸಿ ದೇವ ಹೊರವಂಟ ೫ . ಗಳಲಿದೆನು ಸಲಹೆಂದು ಕಂಬನಿದುಂಬಿದಳು ತರಳೆ ೧೧ 
- ಘನ ಬಳಾಹಕ ಸೈನ್ಯ ಸುಗ್ರೀ 

ಏಳು ತಾಯೆ ಸರೋಜಮುಖಿ ವಿಪಿ 
ವನನು ನಿರ್ಮಳ ಮೇಘ ಪುಪ್ಪನ | 

ನಾಲಯದೊಳತಿ ನವೆದೆ ನಿನ್ನವ 
ನಗುವಿನಲಿ ಹೂಡಿದನು ದಾರುಕ ಹೇಮಮಯ ರಥವ ರಾಳಿಗೊಂಡಂದವನು ಬಲ್ಲೆನು ನಿನ್ನ ಹರಿಬದಲಿ 
ಧನುವ ಶಸ್ತ್ರಾಸ್ತವ ಸುದರ್ಶನ 

ಕಾಳಗವನೇ ಬಲಿದು ತಹೆನಿವ 
ಕನಕ ಕವಚ ಕೃಪಾಣವನು ಸ್ವಂ 

ರೇಳಿಲವ ಮಾಡಿದೊಡೆ ರಿಪುಗಳ 
ದನದೊಳಿಳುಹಂದಸುರರಿವು ಸಾತ್ಯಕಿಗೆ ನೇಮಿಸಿದ ೬ ಸೀಳಿ ಕರುಳನು ಮುಡಿಸದಿಹೆನೇ ನಿನ್ನ ಕಬರಿಯಲಿ ೧೨ 


೩ ೨೯ 


ಉದ್ಯೋಗಪರ್ವ 


- ದೇವಕಿಯ ಮೇಲಾಣಿ ವರ ವಸು 
ದೇವನಂಘ್ರಗಳಾಣಿ ಮನುವ 
ದೇವನಾಣಿ ನಿಧಾನವನ್ನು ಕೇಳಬಲೆ ನಿನ್ನಾಣಿ 
ನಾವು ಸಂಧಿಯ ನೆವದಲವದಿರ 
ಭಾವವನು ಕಲಿಮಾಡಿಕೋಪವ 
ತೀವಿ ಸಂಧಿಯ ಮುರಿದು ಬಹೆವಿದ ನಂಬು ನೀನೆಂದ ೧೩ 

ಮರಳಿದಳು ತರಳಾಕಿ ಮುರರಿಪು 
ಬರುತಲಾ ಬಟ್ಟೆಯಲಿ ಕಂಡನು 
ವರ ಭರದ್ವಾಜಾಖ್ಯ ಗೌತಮ ಕಣ್ಣಮುನಿವರರ 
ಉರಗಮಾಲಿ ಮತಂಗ ಗಾರ್ಗ್ಯಾ೦ 
ಗಿರಸ ನಾರದ ಶುಕ ಪರಾಶರ 
ಪರಶುರಾಮ ಶ್ವೇತಕೇತು ಪ್ರಮುಖ ಮುನಿವರರ ೧೪ 

ಮುನಿವರರನುಪಚರಿಸಿದನು ಹ 
ಸಿನ ಪುರಿಗೆ ಸಂಗಾತ ಬಹೆವೆಂ 
ದೆನಲು ಬರಹೇಳಿದನು ಸಕಲ ಮಹಾತಪೋಧನರ 
ಘನ ಕುಶಸ್ಥಳಪುರದಲೆಡೆಗೆ 
ದನು ಸುಯೋಧನನಲ್ಲಿಗಟ್ಟಿದ 
ವಿನುತ ದೂತರು ಬಿನ್ನವಿಸಿದರು ಮುರಹರನ ಬರವ ೧೫ 

ಕೇಳಿದನು ಧೃತರಾಷ್ಟ್ರನಾಗ ಕೃ 
ಪಾಳುವಿನ ಗಮನವನು ಚಿತ್ತವ | 
ಹೂಳಿ ಹೆಚ್ಚಿದ ಹರುಷದಲಿ ಉಬೈದ್ಧನಡಿಗಡಿಗೆ 
ಹೇಳಿದನು ವಿದುರಂಗೆ ಭಂಡಾ 
ರಾಲಯದೊಳುಳ್ಳಮಳ ಮೌಕ್ತಿಕ . 
ಜಾಳಿಗೆಯ ಪೆಟ್ಟಿಗೆಯೊಳಾಯಿಸು ವರ ಸುರತ್ನಗಳ ೧೬ 

ಎಲೆ ವಿದುರ ಕೇಳೆ ಸುಯೋಧನ 
ನುಳಿಯೆ ಸಕಲ ಮಹಾ ಪ್ರಧಾನರು 
ನಳಿನನಾಭನನಿದಿರುಗೊಳಲಿ ಕೃತಾರ್ಥರಾದವರು 
ಹೊಳಲು ಗುಡಿತೋರಣದಲೆಸೆಯಲಿ 
ಕಳಸ ಕನ್ನಡಿ ಸಹಿತ ನಡೆಯಲಿ 
ನಳಿನವದನೆಯರೆಂದು ನೇಮಿಸಿದನು ಮಹೀಪಾಲ ೧೭ 

ತೆಗೆ ಸುವಸುವನೀಯದಿರು ಹರಿ 
ಹಗೆ ಕಣಾ ಕುಂತೀಕುಮಾರರು 
ಹಗೆಗಳೇ ಮನ್ನಿಸಿದರೆಂದುಳುಹುವನೆ ಮುರವೈರಿ 
ನಗರಿಗಾತನು ಬರಲಿ ಯಾದವ 
ನಗಡುತನಕೌಪಧಿಯ ಬಲ್ಲೆನು 
ಬಿಗಿದು ಕೆಡಹುವೆನೆಂದು ನುಡಿದನು ಕೌರವರ ರಾಯ ೧೮ 

ಖಾತಿಗೊಂಡನು ಭೀಷ್ಮ ನೆಲೆ ಕಡು 
ಪಾತಕನೆ ನೀ ಕೃಷ್ಣನನ್ನು ಬಿಗಿ 
ವಾತನೇ ಬಳಿಕೇನು ಬಲ್ಲೆನು ನಿನ್ನ ಸಾಹಸವ 
ಈತ ನುಡಿದೀ ಮಾತ ಕೇಳಲು 
ಪಾತಕವು ಬಹುದೆಂದು ಗಂಗಾ 
ಜಾತಕೋಲಗದಿಂದ ಸರಿದನು ತನ್ನ ಮಂದಿರಕೆ ೧೯ 


ಪುರವ ರಚಿಸಿದರುದಯದಲಿ ಬಿ 
ತರ ಮಿಗಲು ಗಾಂಗೇಯ ಗೌತಮ 
ಗುರು ವಿದುರ ಶಲ್ಯಾದಿ ಸುಜನರು ಬಂದರಿದಿರಾಗಿ 
ತರುಣಿಯರು ಕೆಂದಳಿರ ಕಲಶದ 
ಕರತಳದ ಗರುವಾಯಿಯಲಿ ಪಂ 
ಕರುಹನಾಭನನಿದಿರುಗೊಂಡರು ವಿವಿಧ ವಿಭವದಲಿ ೨೦ 

ಹೊಳಹು ಮಿಗೆ ದೂರದಲಿ ಗರುಡನ 
ಹಳವಿಗೆಯ ಕಂಡಖಿಳ ಜನನಂ 
ಜುಳಿಯನಿಟ್ಟುದು ಭಾಳದಲಿ ಪರಿಶುದ್ದಭಾವದಲಿ 
ನಳಿನನಾಭನ ದಿವ್ಯಮೂರ್ತಿಯ 
ಲಲಿತ ಕಾಂತಿಯ ಕಡಲೊಳಗೆ ನೆರೆ 

[ ೨೧ 
ಮುಳುಗಿದುದು ಪುರಜನದ ಕಣುಮನವೊಂದು ನಿಮಿಷದಲ್ಲಿ 

ಮಂದಿ ಮೈಯಿಕ್ಕಿತು ಮುರಾಂತಕ 
ನಿಂದು ಮನದೊಲವಿನಲಿ ಗಂಗಾ 
ನಂದನ ದೊಣಾದಿಗಳನೆತ್ತಿದನು ಕರುಣದಲಿ 
ಮಂದಿರದ ಸುಕ್ಷೇಮ ಕುಶಲವ 
ನಂದು ಕೇಳಿದು ವೀಳಯವನಾ 
ಮಂದಿಗಿತ್ತನು ದೇವ ಬಂದನು ಹಸ್ತಿನಾಪುರಿಗೆ ೨೨ 
- ಗಿಳಿಯ ತುಂಬಿಯ ಹಂಸೆಗಳ ಕೋ 
ಗಿಲೆಯ ಕೊಳರ್ವಕ್ಕಿಗಳ ಕೊಂಚೆಯ 
ಕೊಳಲುವಕ್ಕಿಯ ಜಕ್ಕವಕ್ಕಿಯ ನವಿಲು ಪಾರಿವದ 
ಕಲರುಚಿಯ ಕರ್ಣಾಮೃತದ ತನಿ 
ವಳೆಯ ಕರೆದುದು ಯಾದವೇಂದ್ರನ 
ಬಲದ ಕಿವಿಗಳಲಿಭಪುರಿಯ ಹೊರವಳಯದುದ್ಯಾನ ೨೩ 

ನಸು ಬಿರಿದ ಪರಿಪಕ್ಷ ದಾಡಿಮ 
ವಸರದೊಳಗರವಟ್ಟಿಗೆಯ ದರ 
ಹಸಿತ ಪಂಕಜಗಳಿತ ಮಕರಂದದ ತಟಾಕದಲಿ 
ರಸಭರಿತ ಖರ್ಜೂರ ಫಲ ಸಂ 
ಪ್ರಸರ ಛತ್ರವನೆಸಗಿಯುವವನ 
ವೆಸೆದುಬೈ ಧಾರ್ಮಿಕನವೊಲು ಯದುರಾಯನಿದಿರಿನಲಿ ೨೪ 
* ಎಳಲತೆಯನೆರಗಿಸುತ ಮಲೆತರೆ 
ತಳಿರುಗಳನಲ್ಲಾಡಿ ವರ ಪರಿ : 
ಮಳದ ಕಪ್ಪವ ಕೊಂಡು ಮರಿದುಂಬಿಗಳ ಗೀತವನು 
ಸಲೆ ಸೊಗಸಿ ಮಕರಂದ ನದಿಯಲಿ 
ತಳಿತು ಬೀಡನು ಬಿಡುತ ಜನದಲಿ 
ಸುಳಿದುದೆ ತಂಗಾಳಿ ಭೂಮಿಾಪಾಲನಂಗದಲಿ ೨೫ 

ಮಘಮಘಪ ಹೊಂಬಾಳೆಗಳ ರಸ 
ವೊಗುವ ಮಧುರಾಕ್ಷೆಗಳ ನಿಡು 
ಮುಗಿಲ ತುಡುಕುವ ತೆಂಗುಗಳ ನೆರೆ ಕಾತ ಪನಸುಗಳ 
ಬಿಗಿದ ಪಣೋ ನೆವಾಳೆಗಳ ಸೋಂ 
ಪೊಗುವ ಕರ್ಪೂರ ದುಮೌಘದ 
ಸೊಗಸು ಸೆಳೆದುದು ಮನವನಾ ಗಜನಗರದುಪವನದ ೨೬ 


೩೩೦ 


ಮ ಹಾ ಭಾರತ 


[ ಸಂಧಿ 


ಲಲಿತ ಶುಕಚಯ ಚಂಚು ಪುಟದಿಂ 
ದಳಿತ ಜಂಬೂ ಪಕೃಫಲ ರಸ 
ಲುಳಿತ ನವಮಕರಂದ ಮಧುರೋರ್ಝ ರ ನಿವಾತದಲಿ 
ತಳಿತ ಕಿನ್ನರ ಮಿಥುನ ಸುಖ ಪರಿ 
ವಿಳಿತ ಗೀತಶ್ರವಣ ಸನ್ನುತ 
ಪುಳಿನ ಸುಪ್ತ ವರಾಳವೆನೆದುದು ಗಜಪುರೋದ್ಯಾನ ೨೭ 

ಅರರೆ ಪಾತಾಳದ ವಿಳಾಸಿನಿ 
ಯರಿಗೆ ಚೌಕಿಗೆಯೋ ಸುದುರ್ಗದ 
ಹಿರಿಯಗಳೊ ಬಲುಕೋಟೆಯೋ ನಿಚ್ಚಣಿಕೆಯೋ ದಿವದ | 
ಮುರಿಮುರಿದ ಹುಲಿಮುಖದ ಹೇಮದ 
ತರದ ತೆನೆಗಳ ವಜ್ರಮಯ ಬಂ 
ಧುರ ಕವಾಟಸ್ಪುಟದಲೆಸೆದುದು ಹಸ್ತಿನಾನಗರ ೨೮ 

ಹೊಗಳುತೈತಂದಸುರರಿಪು ಗಜ 
ನಗರವನ್ನು ಹೊಕ್ಕನು ಸುಯೋಧನ 
ನಗಣಿತೈಶ್ವರ್ಯವ ಮಹಾದೇವೆನುತ ನಲವಿನಲಿ 


ಬಿಗಿದ ಬೀದಿಯ ನಯದ ನೆಲೆಗ . 
ಟ್ಟುಗಳ ಮಣಿಮಯ ಹೇಮದುಪ್ಪರಿ 
ಗೆಗಳ ಕೇರಿಗಳೊಳಗೆ ಬರುತಿರ್ದನು ಮುರಧ್ವಂಸಿ ೨೯ 

ಮಂದದಲಿ ಸುಳಿವಾನ ಕುದುರೆಯು 
ಸಂದಣಿಯ ಕೀಲಿಸಿದ ಭೂಮಿಪ 
ರಂದಣದ ಸಾಲುಗಳ ತೆಕ್ಕೆಯ ಹಳಿಯದಾಳುಗಳ 
ಮಂದಿಯಲಿ ಹೊಗಲನಿಲಗುಬ್ಬಸ 
ವೆಂದರುಳಿದವರಳವೆಯೆನಲರ 
ವಿಂದನಾಭನು ಬಂದನಾ ಧೃತರಾಷ್ಟ್ರನರಮನೆಗೆ ೩೦ | 
- ಇದಿರುಗೊಂಡನು ಕಾಣಿಕೆಯನಿ 
ಕ್ಕಿದನು ಕುಶಲ ಕ್ಷೇಮವನು ಕೇ 
ಳಿದನು ಬಕುತಿಯಲೆರಗಿದನು ಚರಣದಲಿ ಧೃತರಾಷ್ಟ 
ಸದನವನು ಹೊಕ್ಕಂತೆ ನಿಮಿಷಾ 
ರ್ಧದಲಿ ಕುಳ್ಳಿರ್ದನಿಬರನು ಕಳು 
ಹಿದನು ಕಾರುಣ್ಯದಲಿ ಗದುಗಿನ ವೀರ ನಾರಯಣ ೩೧ 


ಎಂಟನೆಯ ಸಂಧಿ 


ಸೂ , ಶರಣದೇಹಿಕ ದೇವನೆಂಬೀ 

ಬಿರುದ ಮೆರೆಯಲು ರಾಯಭಾರವ 
ಧರಿಸಿ ಕೌರವನರಮನೆಗೆ ನಡೆತಂದನಸುರಾರಿ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಮುರಹರ ಗುರು ನದೀಜರ 
ಬೀಳುಕೊಟ್ಟನು ಕೃಪನ ಮನ್ನಿಸಿ ಮನೆಗೆ ಕಳುಹಿದನು 
ಆಲಯಕೆ ವಿದುರಂಗೆ ಕೊಟ್ಟನು 
ವೀಳಯವನೊಡನೆ ಬಂದ ನೃ 
ಪಾಲಕರ ಮೊಗಸನ್ನೆಯಲಿ ಕಳುಹಿದನು ಮನೆಗಳಿಗೆ ೧ 

ಶೌರಿ ಕಾಣಿಸಿಕೊಂಡನಾ ಗಾಂ 
ಧಾರಿಯನು ಸುಕ್ಷೇಮ ಕುಶಲವ 
ನಾರಯಿದು ಕಾಣಿಕೆಯ ಕೊಂಡನು ಕೊಟ್ಟನುಡುಗೊರೆಯ 
ಕೌರವನು ತನ್ನ ಮನೆಗೆ ಹರಿ 
ಬಾರದಿರನೆಂದಖಿಳ ವಿಧದಲಿ' 
ಸಾರ ವಸ್ತುವ ತರಿಸಿಯಾರೋಗಣಿಗೆ ಮಾಡಿಸಿದ 

ನಡುವೆ ಮಣಿಮಂಚದಲಿ ಮೇಲ್ಯಾ 
ಸಡಕಿಲನು ಹಚ್ಚಡಿಸಿದರು ಮೇ 
ಲಡರಿದವು ಮಣಿಖಚಿತ ಚಿತ್ರದ ಮೇಲುಕಟ್ಟುಗಳು 
ಉಡುಗೊರೆಯ ತರಿಸಿದನು ರಾಯನ 
ಮಡದಿಯರು ಹೋಂಗಳಸ ಜಲವನು 
ಪಡಿಗವನು ಹಿಡಿದಸುರರಿಪುವಿನ ಬರವ ಹಾರಿದರು 

ತವತವಗೆ ಗಾಂಗೇಯ ಗುರು ಕೃಪ 
ರವಿಸುತಾದಿಗಳಸುರರಿಪು ನಿಜ 
ಭವನಕೈ ತಹನೆಂದು ಸವೆದರು ಸಾರ ವಸ್ತುಗಳ 


ಅವನಿಪನ ಬೀಳ್ಕೊಟ್ಟು ಕೌರವ 
ಭವನವನು ಹೊರವಂಟು ವರ ಭಾ 
ಗವತಮಸ್ತಕರತ್ನ ವಿದುರನ ಮನೆಗೆ ನಡೆತಂದ ೪ 
- ತೊಲಗಿದವು ಜನಮನದ ಬಲುಗ 
ತಲೆಗಳಿದಿರಲಿ ಕಂಡ ಜೀವರ 
ಹಲವು ಜನ್ಮಾಂತರದ ದುರಿತಾಂಬೋಧಿಬತ್ತಿದವು 
ಬಳಿಕ ಮುನಿಗಳು ಸಹಿತ ಕರುಣಾ 
ಜಲಧಿ ತಾನಾ ಕೌರವೇಂದ್ರನ 
ಹೊಳಲೊಳಗೆ ನಿಜಶರಣನಿಹ ಮನೆಗಾಗಿ ಬರುತಿರ್ದ ೫ 
- ಕರಣ ನಿರ್ಮಲವಾಯ್ತು, ಮನವು 
ಬೃರಿಸಿತತಿ ಪರಿತೋಪದೇಳಿಗೆ | 
ಪರವ) ಸುಖದಲಿ ತನುವ ಮರೆದನು ನಯನಜಲವೊಗಲು 
ಎರಡುದೂರದ ಗಾಢಭಕ್ತಿಯ 
ಭರದ ಲವಲವಿಕೆಯಲಿ ನಿಜಮಂ 
ದಿರವ ಹೊರವಂಡು ಕಂಡನು ವಿದುರನಚ್ಯುತನ ೬ 

ಸಿರಿಮೊಗದ ಕಿರುಬೆವರ ತೇಜಿಯ 
ಖುರಪುಟದ ಕೆಂದೂಳಿ ಸೋಂಕಿದ 
ಸಿರಿಮುಡಿಯ ಕುಡಿಮಿಾಸೆಯಲಿ ಕೆಂಪಡರ್ದ ರೇಣುಗಳ 
ಖರ ಮರೀಚಿಯು ಜಳಕೆ ಬಾಡಿದ 
ತರುಣ ತುಲಸಿಯ ದಂಡೆಯೊಪ್ಪುವ 
ಗರುವ ದೇವನ ಬರವ ಕಂಡನು ಬಾಗಿಲಲಿ ವಿದುರ ೭ 


೩೩೧ 


೮|| 

ಉದ್ಯೋಗಪರ್ವ 

ಹರಿಯ ಪದಕಮಲಾಭಿಷೇಕದ 
ತನುವ ಮರೆದನು ಪುಳಕ ಜಲದಲಿ 
ನನೆದು ನಾರಾಯಣನ ಪದ ದರು . 

ವರ ಪಯೋಬಿಂದುಗಳು ಕೌರವ 

ನರಮನೆಯನೊಳಕೊಂಬವೋಲ್ ಕಡಲಾಗಿ ಕೈಗೊಳಲು 
ಶನದ ಹರುಪಾರಣ್ಯದಲಿ ಮನ ಹೊಲಬುದಪ್ಪಿದನು 
ನೆನೆವ ಸನಕಾದಿಗಳಿಗೊಮ್ಮೆಯ 

ಅರರೆ ಮುರಹರನೊಡನೆ ಹಾಲಿನ 
ಶರಧಿ ಮೇರೆಯನೊಡೆದುದಿಳೆಗ. 

[ ೧೫ 
ಮನಗೊಡದ ವಹಿವಾವಲಂಬನು 
ಮನೆಗೆ ಬಹ ಕರುಣಾಳುತನ ಹೊಸತೆಂದು ಹೊಂಗಿದನು ೮ ಚರಿಯೆನುತ ಭೀಷ್ಮಾದಿಗಳು ಹೊಗಳಿದರು ಮುರಹರನ 
ವೇದದರಿಕೆಗಳಡಗದುಪನಿಷ 

- ತೊಲಗಿದಸು ಬಂದಂತೆ ತರಣಿಯ 
- ದಾದಿ ದಿವ್ಯಸ್ತುತಿಯ ಗಡಣಿಗೆ 

ಹೊಳಹು ಸೋಂಕಿ 
ಹೋದಹೊಲಬಳವಡದ ಮುನಿಗಳ ಮಖಕೆ ಮನಗುಡದ ಬಳಗದಂತಿರೆ ಕೃಷ್ಣರಾಯನ ಬರವ ತಾ ಕೇಳು 
ಕಾದಿ ಕಡಗುವ ತಾರ್ಕಿಕರು ಬೆಂ 

ಪುಳಕ ಪಸರಿಸಿ ಪರಮಹರುಷವ 
ಡಾದರಲ್ಲದೆ ನಿಜವನರಿಯದ 

ತಳೆದು ದೇವನ ಕಾಣಿಕೆಯ ಕಂ 
ನಾದಿ ಸಿದ್ಧನ ಬರವ ಕಂಡನು ಬಾಗಿಲಲಿ ವಿದುರ ೯ ಗಳಿಗೆ ಕಡುಲೋಲುಪತೆ ಮಿಗೆ ಹರಿತಂದಳಾ ಕುಂತಿ ೧೬ 
ತೊಳಲುವುಪನಿಷದರಿಕೆಯಿವುಶುತಿ 

- ಬರಲು ಕಂಡಸುರಾರಿ ಮಂಚದೊ 
ಗಳ ಸರಾಗದ ಬಳಕೆಯಿವು ಮುನಿ 

ಳಿರದೆ ಧಿಮ್ಮನೆ ನಿಂದು ನರರಾ 
ಗಳ ಸಮಾಧಿಗಳಾದಿಯಿವುಯೋಗಿಗಳ ಬಗೆಗಳಿವು 

ಚರಣಿಗಳ ನಾಟಕವ ತಾನೇ ನಟಿಸಿ ತೋರಿದನು 
ಎಲೆಲೆ ಬಕುತರ ಭಾಗ್ಯಶಾಲಿಯ 

ಹಿರಿಯರಿಗೆ ತಾ ಹಿರಿಯನೆಂಬೀ 
ಬೆಳೆಗಳಿವೆಲಾ ಶಿವಯೆನುತ ಪದ 

ಗರುವತನವನು ಬಿಸುಟು ಕುಂತಿಗೆ 
ನಳಿನಯುಗಳದಲೋಡಲನೀಡಾಡಿದನು ಹರುಷದಲಿ ೧೦ ಕರವ ಮುಗಿದೆರಗಿದನು ಮುನಿಜನನಿಕರ ಫೋಯೆನಲು ೧೭ 
- ನೋಡಿದನು ಮನದಣಿಯೆ ಮಿಗೆ ಕೊಂ 

- ಅಮಿತ ಕರುಣಾಸಿಂಧುವಿನ ಪದ 
ಡಾಡಿದನು ಬೀದಿಯಲಿ ಹರಿದೆಡೆ . 

ಕಮಲದಲಿ ಬಂದೆರಗಿ ಪುಳಕೊ 
ಯಾಡಿದನು ಭ್ರಮೆಯಾಯು ವಿದುರಂಗೆಂಬ ಗಾವಳಿಯ ಮದ ತನಿಸುಖಪಾನರಸ ಸೌರಂಭದಲ್ಲಿ ಮುಳುಗಿ 
ಕೂಡೆ ಕುಣಿದನು ಮನೆಯ ಮುರಿದೀ 

ಗಮಿಸಲರಿಯವು ಗರುವ ವೇದ 
ಡಾಡಿದನು ಮೈಮರೆದ ಹರುಷದ 

ಪ್ರಮಿತಿಗಳು ನೀವೆಂತು ನಡೆತಂ 
ಗಾಡಿಕೆಯಲಪ್ರತಿಮನೆಸೆದನು ಬಕುತಿ ಕೇಳಿಯಲಿ ೧೧ ದೆಮಗೆ ಗೋಚರವಾದಿರೆನುತವೆ ಹೊಗಳಿದಳು ಕುಂತಿ ೧೮ 
- ಹಸಿದು ನಾವೆತಂದರೀ ಪರಿ 

- ದೇವಕಿಯ ವಸುದೇವನನು ಬಲ 
ಮಸಗಿ ಕುಣಿದಾಡಿದೊಡೆ ಮೇಣ್ 

ದೇವ ಸೌಭದ್ರಾದಿ ಯದು ಭೂ 
ವಸತಿಯನು ಸುಗಿದೆತ್ತಿ ಬಿಸುಟರೆ ತನಗೆ ತಣಿವಹುದೆ ಪಾವಳಿಯ ಸುಕ್ಷೇಮ ಕುಶಲವ ಕುಂತಿ ಬೆಸಗೊಳಲು 
ವಸುಮತಿಯ ವಲ್ಲಭರು ವಿಗೆ ಪ್ರಾ 

ದೇವ ನಗೆಮೊಗದಿಂದ ವರ ವಸು 
ರ್ಥಿಸಿದೊಡೊಲ್ಲದೆ ಬಂದೆವೆ ನಾ 

ದೇವ ದೇವಕಿಯಾದಿ ಯಾದವ 
ಚಿಸದಿರೆ ಬಾ ವಿದುರಯೆನುತೊಳಹೊಕ್ಕನಸುರಾರಿ ೧೨ ರಾ ವಿಳಾಸ ಮಹೀಶರಿರವನು ಕುಂತಿಗರುಹಿದನು ೧೯ * 
ನೆರೆಯ ಕೃತ್ಯಾಕೃತ್ಯ ಭಾವವ 

- ಯಮತನುಜನಧಿಕನು ಹಿಡಿಂಬಾ 
ಮರೆದು ಕಳೆದನು ಮನ ಮುರಾರಿ 

ರಮಣನತಿ ಬಲ್ಲಿದನು ಪಾರ್ಥನ 
ನಿರುಕಿಕೊಂಡುದು ಕಂಗಳೊಡವೆಚ್ಚುವು ಪದಾಬ್ಬ ದಲಿ ವಿಮಳವಿಗ್ರಹ ಲೇಸು ಸಕಲ ಮಹೀಶ ಪರಿವೃತರು 
ಅರಿವು ಮಯಣಾಮದಭಕ್ತಿಯೋ 

ಯಮಳರಿರವತಿ ಚೆಲುವು ನೇಹದ 
ಲೆರಗಿಸಿದ ಪುತ್ಥಳಿಯವೊಲು ಕಡು 

ರಮಣಿಯಾಕೆಯ ಸುತರು ಮಹದು 
ಬೆರಗ ಕೇಣಿಯು ಕೊಂಡು ಮನದೊಳಿದ್ದನಾ ವಿದುರ ೧೩ . ವರು ಕೇಳೆಂದಸುರರಿಪು ಕುಂತಿಗೆ ನಿಯಾಮಿಸಿದ ೨೦ 
- ಒಲವರವೆ ಕೌತುಕವು ಪಾಂಡ 

ನರನ ಮಗನಭಿಮನ್ನು ಕುಶಲನು 
ಲೊಳಗೆ ಮಲಗುವ ವಿಷ್ಣು ವಿದುರನ 

ವರ ಸುಭದ್ರಾದೇವಿ ಮೊದಲಾ 
ನಿಳಯದೊಳಗೊಕ್ಕುಡಿತ ಹಾಲಲಿ ಹಸಿವ ನೂಕಿದನು ಗಿರಲು ಬಾಂಧವರೆಲ್ಲ ಜೀವಂತರು ನಿಧಾನಿಸಲು 
ಹೊಲಬುಗೆಡಿಸಿದನಖಿಳ ನಿಗಮಂ 

ಪರಮ ಮಿತ್ರರು ತಮ್ಮೊಳೊಂದಾ 
ಗಳನು ತನ್ನ ರಿಕೆಯಲ್ಲಿ ಭಜಕಂ 
ಗೊಲಿದು ತಾನೈತರಲು ಕರುಣದ ಘನತೆಯೆನೆಲೋಕ೧೪ ನೆರವು ಬಂದುದು ರಾಜಕಾರ್ಯದ ಬಳಕೆ ಲೇಸೆಂದ ೨೧ 

ದರು ದ್ರುಪದನಕೋಣಿಸೇನೆಯ 


೩೩೨ ಮ ಹಾ ಭಾ ರ ತ 

[ ಸಂಧಿ 
ಅದಿತಿ ಮಕ್ಕಳ ಹಡೆದುದೇ ಲೋ 

ಕರೆಸಿದನು ಮಣಿಮುಕುಟ ಕಿರಣದ 
ಕದಲಿ ಫಲ ಕೌಸಲೆ ಕುಮಾರರ 

ಗರುವರನು ಗಾಢಪ್ರತಾಪರ 
ಪಡೆದು ಹಡೆದುದೆ ಸಫಲ ವಿನತೆಗೆ ಮಕ್ಕಳಾಯ್ತು ಫಲ ಬರಿಸಿದನು ತೂಕದ ಮಹಾ ಮಂಡಳಿಕ ಮನ್ನೆಯರ 
ಮುದದಿ ನೀನೇ ಮಕ್ಕಳನ್ನು ಪಡೆ 

ಧುರವಿಜಯ ಸಿದ್ಧರನು ಚಾಮಾ 
ದದುವೆ ಫಲ ಕೇಳೆಂದು ಪರಿತೋ 

ಕರದ ಗದ್ದುಗೆಯಖಿಳ ಸಾಮಂ 
ಪದಲಿ ಕುಂತಿಯ ಹೊಗಳಿದನು ಮುರವೈರಿಯುಚಿತದಲಿ ತರನು ಪೃಥ್ವಿಪಾಲರನು ನೆರಹಿದನು ಭೂಪಾಲ ೨೯ 
ಲೋಕ ಮೆಚ್ಚಲು ನಿನ್ನ ಸುತರು ದೃ 

- ಬಲದ ಗದ್ದುಗೆಗಳಲಿ ಭಟರ 
ಡೈಕಸತ್ಯರು ನುಡಿದ ಕಾಲವ 

ಗ್ಗಳೆಯ ರವಿಸುತ ನದಿಯ ಮಗ ನೃಪ 
ನೂಕಿದರು ರಾಜ್ಯಾಭಿಲಾಷೆಗೆ ನೆರಹಿದರು ಬಲವ 

ತಿಲಕ ದುಶ್ಯಾಸನ ಕೃಪದೊಣಾದಿ ನಾಯಕರು 
ಆ ಕುಮಾರರಿಗರ್ಧ ರಾಜ್ಯವ 

ಹೊಳೆವ ರತುನದ ಸಾಲ ಮುಕುಟದ 
ನೀ ಕುಠಾರರಲೀಸಿಕೊಡುವ ವಿ 

ಚೆಲುವಿಕೆಯ ಸೌರಂಭದಲಿ ಗಜ 
ವೇಕದಲಿ ತಾ ಬಂದೆನೆಂದನು ಕುಂತಿಗಸುರಾರಿ ೨೩ ಗಲಿಸಿದರು ಮಾಣಿಕ್ಯಮಯಭೂಷಣ ವಿಳಾಸದಲಿ ೩೦ | 
ಪರಮಪರಿತೋಷದಲಿ ಕೃಷ್ಣನ 

- ಸತಿಸಹಿತ ಧೃತರಾಷ್ಟ್ರ ಭೂಪತಿ 
ವರಸುಧಾಮರ ವಚನವನು ಪಂ 

ಸುತನ ಬಲವಂಕದಲಿ ಕನಕೋ 
ಕರುಹಮುಖಿ ಕೇಳುತ್ತೆ ನನೆದಳು ನಯನವಾರಿಯಲಿ 

ಚಿತದ ಪೀಠದಲೆಸೆದನಾತನ ಬಲದ ಭಾಗದಲಿ 
ಮುರಮಥನನಾ ಕುಂತಿಗೆಲ್ಲವ | 

ಚತುರ ಚತುರಾನನರು ತರ್ಕ 
ನೊರೆದು ವಿದುರನ ಕರೆದು ಕೌರವ 

ಶ್ರುತಿ ಸಮಸ್ತ ಕಳಾಸ್ಪತಂತ್ರರು 

[ ೩೧ 
ನರಮನೆಯ ಸಮಯವನ್ನು ನೋಡಿದು ತಮಗೆ ಹೇಳೆಂದ . ನತಗುಣರು ನೃಪಸಭೆಯೊಳೆಸೆದರು ಭೂರಿ ಸಂದೋಹ 
ಹೋಗುನೀನಾತಂಗೆ ಪಾಂಡವ 

- ಮದವದತಿಬಲ ಶಕುನಿ ಸೈಂಧವ 
ರಾಗಸಮುದಯ ಬಂದನೆಂಬುದ | 

ನದಟ ನೃಪ ಕಾಂಭೋಜ ರಥಸಂ 
ನೀಗಳರುಹುವುದಾತ ಮಾಡಿದ ಗುಣದ ಬೆಳವಿಗೆಯ 

ಪದನು ಭೂರಿಶ್ರವ ಸುಲೋಚನ ವೀರವೃಷಸೇನ 
ತಾಗು ಬಾಗಿನ ಹವಣನಾತನ 

ಕದನಕಾಲಾನಳರು ವರ ಹೇ . 
ಲಾಗ ನೋಡುವೆವೆನಲು ಕುರುಕುಲ 

ಮುದ ಮಕುಟ ರಚನೆಗಳಲೆಡವಂ 
ಸಾಗರಾಗ್ನಿಯ ಮನೆಗೆ ಬಂದನು ವಿದುರ ಹರಿ ಬೆಸಸೆ ೨೫ ಕದಲಿ ಕುಳ್ಳಿರ್ದರು ಮಹಾಯಾಸ್ಥಾನ ರಚನೆಯಲಿ ೩೨ 
ಓಲಗದೊಳಿರ್ದಖಿಳಮೂರ್ಖರ | 

- ತರುಣ ಶೃಂಗಾರದ ಮಹಾ ಬಂ 
ಮಳಿಯನು ಕಂಡವಧರಿಸು ಸಿರಿ 

ಧುರದ ನೂರ್ವರು ಕೌರವೇಂದ್ರನ 
ಲೋಲ ಬಿಜಯಂಗೈಯಲವಸರವುಂಟೆ ಹೇಳೆನಲು 

ವರಕುಮಾರರು ಮುಂದೆ ಮೆರೆದರು ಲಕ್ಷಣಾದಿಗಳು 
ನಾಳೆ ಕಾಣಸಿ ಕೊಂಬೆವಿನ್ನೆ 

ವರ ಕಿರೀಟದ ಕಾಲತೊಡರಿನ 
ನಾಳಿಕಾರನ ಬರವು ಹಗೆವರ 

ಕೊರಳ ಪದಕದ ಕೈಯ ಸುರಗಿಯ 
ಪಾಲಿಸುವ ಭರ ಸಂಧಿಕಾರ್ಯಕೆ ಬಾರದಿರನೆಂದ ೨೬ ಲರಸನನುಜರು ನೂರ್ವರೆಡವಂಕದಲಿ ರಂಜಿಸಿತು ೩೩ 
ನೋಡಿರೆ ಪಾಂಡವರು ಪಾತಕ 

- ಮಿಸುಪ ತಮ್ಮ ಮುಂದುವನು ಸೈ 
ರಾಡಿದಾಟವನಾಡಿದೊಡೆ ಯಾ 

ರಿಸದ ಚಂದ್ರನ ಕಿತ್ತು ನಭದಲಿ 
ನಾಡೊಳಗಹುದು ಸಲುವುದವನಿಯೊಳಧಿಕ ಲೇಸೆನಿಸಿ ಬಿಸುಟು ಬೇರ್ಗಳ ಹಿಡಿದರೋ ಹೇಳೆನಲು ಸಭೆಯೊಳಗೆ 
ರೂಢಿಯೊಳಗಾಚಾರವಡಗಿತು . 

ಶಶಿವದನೆಯರ ಕೈಯ ಸೀಗುರಿ 
ಜೋಡೆಯಲಿ ಜನಿಸಿದರನೀ ಬೀ 

ವೆಸೆದವಿಕ್ಕೆಲದಲಿ ಸುಯೋಧನ 
ಡಾಡಿ ಕೂಡಿದನೆಂದು ಹೊಯಿದನು ರವಿಸುತನ ಕರವ ೨೭ ವಸುಮತೀಶನ ವೈಭವದಲಾಸ್ಥಾನ ಚೆಲುವಾಯ್ತು ೩೪ 
ನಾಳೆ ಬರಹೇಳೆಂದು ವಿದುರನ 

- ಕಲಹವಿಲ್ಲದೆ ನೂಲಿನೆಳೆಯಲಿ 

ತಲೆಯನರಿವ ವಿರೋಧಿರಾಯರ 
ಬೀಳುಕೊಟ್ಟನು ಬೇಹ ಭಟರಿಗೆ | 
ವೀಳೆಯವ ನೀಡಿದನು ಹರಿದುದು ರಾಯನಾಸ್ಥಾನ ನಳುಕಿಸುವ ಸಾಮದಲಿ ನಿಲಿಸುವ ನಿಖಿಳಭೂಭುಜರ 
ಜಾಳಿಸಿತು ತಮ ಮೂಡಣಾದ್ರಿಯ 

ಒಲಿದರೊಳಲಂಚದಲಿ ಛಿದ್ರಿಸಿ 
ಮೇಲೆ ತಲೆದೋರಿದನು ರವಿ ಭೂ 

ಕೊಲುವ ಮುನಿದೊಡೆ ಮಂತ್ರ ಶಕ್ತಿ 
ಪಾಲ ಕೌರವನಂದಿನೊಡೋಲಗವ ರಚಿಸಿದನು ೨೮ ಛಳುಕಿಸುವ ಮಂತ್ರಿಗಳು ಮೆರೆದರು ವಾಮ ಭಾಗದಲಿ ೩೫ 


ಉದ್ಯೋಗಪರ್ವ 

ನಡೆದು ಪರಮಂಡಲದ ರಾಯರ 
ನಿಗಮ ತರ್ಕ ಪುರಾಣ ಕಾವ್ಯಾ 

ಜಡಿದು ಕಪ್ಪವ ತಪ್ಪ ಶಿಪ್ಪರ 
ದಿಗಳ ವಿಸಟಂಬರಿಗಳೊ 
ತುಗಳೊಳಿಟ್ಟೆಡೆಯಾಗಿ ಹಿಗ್ಗಿದ ಜಠರದಗ್ರಿಯರು ಗಡಣವೆಸೆದುದು ಪವನ ವೇಗದ ರಾಯಭಾರಿಗಳು 
ಬಗೆಯುಪನ್ಯಾಸದ ಸುಶಾಖಾ 

ಕಡುಗಿದರೆ ಕಾಲಂಗೆ ಬಿರುದಿನ 
_ ಳಿಗಳ ಬೀಳಲು ಬೆಳೆದ ಗಡ್ಡದ 

ತೊಡರನಿಕ್ಕುವ ಜವನ ದಾಡೆಯ 
ವಿಗಡ ಭೂಯೋಪಾಧ್ಯರಿದ್ದುದು ರಾಜಸಭೆಯೊಳಗೆ ೩೬ ತುಡುಕುವಗ್ಗ ದ ವೀರರೆಸೆದುದು ದಿಟ್ಟಿ ವಾರೆಯಲಿ ೪೩ 
- ಸಲೆ ಸಮಸ್ಯದನಂತ ಪದ್ಯವ 

- ಎಳೆಯ ಮಿಂಚಿನ ಕುಡಿಯ ಸೂಸುವ 
ಘಳಿಲನನ್ನೆಸುವ ಸುಕಾಂತಿಯ 

ನಳಿನದೃಶಯರು ಶಶಿಯ ಬಿಂಬವ 

[ ಯರು 
ಲಲಿತ ಮಧುರ ಸಮಾಧಿ ಸುಕುಮಾರಾದಿ ರಚನೆಯಲಿ ಹಳಿವ ಹುರುಡಿಸುವಬುಜಮುಖಿಯರು ಕೋಮಲಾಂಗಿ 
ಹಲವುಪಮೆ ಉತ್ಪಕ್ಕೆರೂಪಕ 

ಸೆಳೆನಡುವಿನಗ್ಗಳೆಯರೊಪ್ಪುವ 
ಸುಲಲಿತಾಲಂಕೃತಿ ಚಮತ್ಕೃತಿ 

ಕಳಶಕುಚೆಯರು ಜಘನ ಚಳ 
ಗಳ ಚತುರ್ಭಾಷಾ ವಿಶಾರದ ಕವಿಗಳೊಪ್ಪಿದರು ೩೭ ದಳಕಿಯರು ಕುರುರಾಯನೆಡವಂಕದಲಿ ಮೋಹಿದರು ೪೪ 
ನುಡಿದು ತಲೆದೂಗಿಸುವ ವರೆಗ . 

ಮುರಿದು ನೋಡಿದರಖಿಳ ರಾಯರು 
ನೃಡಕೆ ಹಾ ಹಾಯೆನಿಸಿ ಮೆಚ್ಚನು 

ಶಿರವ ಬಾಗಲು ಲಾಳ ಮಾಳವ 
ಪಡೆವ ವಾಗ್ನಿಗಳೊದಿಹೊಗಳಿಸಿಕೊಂಬ ಗಮಕಿಗಳು ತುರುಕ ಕೊಂಕಣ ಗೌಳ ಗೂರ್ಜರ ವಂಗ ಹಮಾರ 
ಕೊಡುವ ಪದ್ಯಕೆ ಸುಪ್ರಮೇಯದ 

ವರತ್ರಿಗರ್ತರು ನೆರೆದು ಜೀಯೆನು 
ಗಡಣಕಬುಜಭವಾದಿ ವಿಭುಗಳು 

ತಿರಲು ಕೋಮಲಿಕೆಯರು ಸಿತ ಚಾ 
ಬಿಡಿಸಲರಿದೆನಿಪತುಳ ತಾರ್ಕಿಕ ಜನಗಳೊಪ್ಪಿದರು ೩೮ ಮರವ ಚಿಮ್ಮಲು ಭೂಪ ಮೆರೆದನು ಸಿಂಹಪೀಠದಲಿ ೪೫ 
ನುತ ಶುಭೋದಯ ಜೀಯ ಶತ್ರು 

- ಅವ ದೇಸಿಯಿದಾವ ವಿಸ್ತರ 
ಪ್ರತತಿ ಸಂಹಾರಕ ಸಮಸ್ತ 

ವಾವ ದೇಶದ ಸಿರಿಯ ಸಡಗರ 
ಕೃತಿಪತಿ ಬ್ರಹ್ಮಾಯುರಸ್ತುವೆನುತ್ತ ಕೈ ನೆಗಹಿ 

ವಾವ ಪರಿಯ ವಿಳಾಸವಾವ ವಿಡಾಯಿ ತಾನೆನಲು 
ನುಗುಣನ ಬಿರುದಾವಳಿಯ ಸಂ 

ಹಾವು ಹಳವಿಗೆಯಾದ ರಾಯನು 
ಗತಿಯನಭಿವರ್ಣಿಸುವ ಸಮಯೊ 

ರಾವಣಾರಿಯ ಕಾಣಿಕೆಗೆ ಬಲು 
ಚಿತದ ಮನ್ನಣಿವಡೆದು ಮೆರೆದುದು ಭಟ್ಟ ಸಂದೋಹ ೩೯ ಠೀವಿಯನು ತೋರಿದನು ಸಾರುವ ಭಟ್ಟರೋಳಿಯಲಿ ೪೬ 
ಬರೆದ ಬಳಿಕದು ವಿಧಿಯ ಸೀಮೆಯ 

- ಬರಲಿ ಕರೆ ಕೈತವದ ಶಿಕ್ಷಾ 
ಬರಹ ನಿಜಕಾರ್ಯಾರ್ಥ ಲಾಭವು 

ಗುರುವನೆನುತವನೀಶ ದೂತರ 
ದೊರಕಿದೊಡೆ ಪತಿಯರ್ಥ ನೀರಲಿ ಬರೆದ ಲಿಪಿಯಂತೆ ಹರಿಯ ಬಿಟ್ಟನು ಹರಿಯ ನಿಳಯಕೆ ಹರಿಯ ವೇಗದಲಿ 
ಕರಗುಪಿತ ಲೋಲುಪರು ಲಂಚದ 

ಚರರು ಹರಿತಂದಸುರರಿಪುವಿನ - 
ಪರಮಜೀವನ ಜಾಣರಾ ಸಿರಿ 

ಚರಣದಲಿ ಮೈಯಿಕ್ಕಿ ನೊಸಲಲಿ 
ಕರಣದವರೊಪ್ಪಿದರು ಭೂಪಾಲಕನ ಸಭೆಯೊಳಗೆ ೪೦ ಕರಪುಟಾಂಜಲಿ ಮೆರೆವುತಿರೆ ಬಿನ್ನಹವ ಮಾಡಿದರು ೪೬ 
ನಳನ ನಹುಷನ ಶಾಲಿಹೊತ್ರನ 

- ದೇವ ದೇವರ ಸಮಯವೆನೆ ರಾ 
ಬಲುಮೆಗಳು ಕಿರಿದೆಂಬ ವಿದ್ಯಾ 

ಜೀವನಾಭನು ಮುಗುಳುನಗೆಯಲಿ 
ನಿಳಯ ವರ ರೇವಂತನೇರಾಟವನು ನಸುನಗುತ 

ಭಾವನವರಟ್ಟಿದರೆ ಹರ ಹರ ಬಹೆವು ನಡೆಯೆನುತ 
ಬಲಿದ ದೃಢ ವಾಫೆಗಳು ದೃಷ್ಟಾ 

ರಾವಣನ ಪರಿ ನೆಲೆಸಿತಿವನಲಿ 
ವಳಿಯ ಹಯ ಪ್ರೌಢಪ್ರತಾಪರು 

ಸಾವಿಗಂಜುವನಲ್ಲ ಖಳನು ನ " 
ಹೊಳೆವ ಮಕುಟದ ಸಾಲುಗಳಲೊಪ್ಪಿದರು ರಾವುತರು ೪೧ . ಯಾವಿಳನು ನಮ್ಮ ಕುತಿ ಕೊಳ್ಳದು ವಿದುರ ಕೇಳೆಂದ ೪೮ 

ಅತಿಮದದಿ ತನು 
ವತವ ಕಿವಿವಿಡಿದೆಳೆವ ದಿಗ್ಗಜ 

- ಎನುತ ಮಂಚವನಿಳಿದು ವರ ಕಾಂ 

ಚನ ವರೂಥಕೆ ಕೈಗೊಡುವ ಯದು 
ತತಿಯನಮಳಾಂಕುಶದಲಂಜಿಸಿ ಕೆಲಬಲಕೆ ಬಿಡುವ 

ಜನಪರುದ್ಧ ಡಣಿಯಲಿ ಬಿಜಯಂಗೈದನಸುರಾರಿ 
ನುತ ಗಜಾರೋಹಕರು ಕುರು ಭೂ 

ಮುನಿನಿಕರ ಸಂದಣಿಸಿತಭ್ರದೊ 
ಪತಿಯ ಹೊರೆಯಲಿ ಮೆರೆದರಮರಾ 

ನಿಮಿಪಾವಳಿ ನೆರೆ 
ವತಿಯ ರಾಯನ ಸಭೆಯೊಲೆಸೆದುದು ಕೌರವಾಸ್ಥಾನ ೪೨ ಜನವೊಡನೆ ನಡೆತರಲು ಹರಿ ಬರುತಿರ್ದನೋಲಗಕೆ ೪೯ 


೩೩೪ 
ವ' ಹಾ ಭಾರತ 

[ ಸಂಧಿ 
ಕಲಿಮಲದಿ ಹೊಲೆಗಲಸಿದಿಭಪುರಿ 

ಎಂದು ಗಂಗಾನಂದನನು ನಲ 
ಯೊಳಗೆ ನಿರ್ಮಳವಾಯು ಕೃಷ್ಣನ 

ವಿಂದ ಕೈಗೊಡೆ ಸುರಗಿರಿಯ ತುದಿ 
ಚೆಲುವ ದರುಶನದಿಂದ ಬೆಂದವು ಭವದ ಭಯಬೀಜ ಯಿಂದ ಮರಿಮಿಂಚುಗಳ ಮುಗಿಲಿಳಿವಂತೆ ಭೂತಳಕೆ 
ಲಲನೆಯರು ತಮತಮ್ಮ ನಯನಂ 

ಅಂದು ನೀಲಾಚಲ ನಿಕಾಯದ 
ಗಳಿಗೆ ದೇವನ ತೆಗೆದು ಸನುಮತ 

ಸೌಂದರಾಂಗದ ಕೌಸ್ತುಭಪ್ರಭೆ 
ಪುಳಕರಾದರು ಕೇಳು ಜನಮೇಜಯ ಮಹೀಪಾಲ ೫೦ ಯಿಂದ ಕಾಂಚನ ರಥವನಿಳಿದನು ದಾನವಾರಾತಿ ೫೭ 
ಕಂಜಸಂಭವ ಪಿತನು- ಬಂದನು 

- ಸಮರ ಸರ್ವಜ್ಞರುಗಳಂಘಿಗೆ 
ನಂಜಿನಲಿ ಪವಡಿಸುವ ಬಂದನು 

ನಮಿಸಿದರು ಬಹಳೋಲಗದ ಸಂ 
ಕುಂಜರನ ಮೊರೆಗೆಳಿ ಸಲಹಿದ ದೇವನಿಗೆ ಬಂದ 

ಭ್ರಮದ ಸಿರಿ ತಲೆವಾಗುತಿರ್ದುದು ನೊಸಲ ಕೈಗಳಲಿ 
ಅಂಜನಾಸುತನೊಡೆಯ ಬಂದನು 

ಕಮಲನಯನದ ದೇವನೇ ಸಾ 
ಅಂಜಿದಸುರನಿಗಭಯವಿತ್ತವ 

ಕೆಮಗೆ ಮಾಡುವುದೇನೆನುತ ತ 
ಭಂಜನೆಗೆ ಬಲದೈವ ಬಂದನು ನೃಪತಿಯರಮನೆಗೆ ೫೧ ತುಮತಿ ಕೌರವನಿಳಿಯದಿರ್ದನು ಸಿಂಹವಿಷ್ಟರವ ೫೮ 
- ದೇವ ಬಂದನು ತನ ನೆನೆವರ 

ಸೆಣಸು ಸೇರದ ದೇವನಿದಿರಲಿ 
ಕಾವ ಬಂದನು ದೈತಕುಲ ವನ 

ಮಣಿಯದಾತನ ಕಾಣುತವೆ ಧಾ 
ದಾವ ಬಂದನು ಭಾಗವತಜನಲೋಲುಪನು ಬಂದ 

ರುಣಿಯನೊತ್ತಿದನುಂಗುಟದ ತುದಿಯಿಂದ ನಸುನಗುತ 
ಭಾವಿಸುವಡಘಹಾರಿ ಬಂದನು 

ಮಣಿಖಚಿತ ಕಾಂಚನದ ಪೀಠದ 
ಓವಿ ಬಂದರೆ ತನ್ನ ಬೀರುವ 

ಗೊಣಸು ಮುರಿದುದು ಮೇಲೆ ಸುರ ಸಂ 
ದೇವ ಬಂದನ ವೀರ ನರಯಣ ಬಂದನರಮನೆಗೆ ೫೨ ದಣಿಗಳಾ ಎನೆ ಕವಿದು ಬಿದ್ದನು ಹರಿಯ ಚರಣದಲಿ ೫೯ 
ಅರಸ ಬಂದನು ಭಾಗವತಜನ 

- ಧರಣಿಪತಿ ಸಿಂಹಾಸನದ ಮೇ 
ಪರುಷ ಬಂದನು ಭಕ್ತವತ್ಸಲ 

ಲಿರದೆ ಬಹರೇ ನಾವು ಬಂದೇ 
ಕರುಣಿ ಬಂದನು ತನ್ನ ನೆನೆದರೆ ಪರಮಪದವೀವ 

ಹರಸುವೆವು ತಪ್ಪಾವುದೆನುತೆತ್ತಿದನು ಮಸ್ತಕವ 
ಪರಮಪುರುಷೋತ್ತಮನು ಬಂದನು 

ಸುರನದೀಸುತ ಕೈಗುಡಲು ಕೆ . 
ದುರಿತದುರ್ಗ ವಿಭಾಡ ಬಂದನು 

ಸರಿಯ ಪೀಠಕೆ ದೇವ ಬಂದನು 
ಸುರರ ಸಲಹುವ ದೇವ ಬಂದನು ನೃಪತಿಯರಮನೆಗೆ ೫೩ ಕುರುಕುಲಾಗ್ರಣಿಗಳ ಸುಸನ್ಮಾನವನು ಕೈಕೊಳುತ ೬೦ | 
ಕ್ಷೀರವಾರಿಧಿಶಯನ ಬಂದನು 

- ಹರಿಯ ಹರಿವಿಷ್ಟರದ ಬಲದಲಿ 
ವಾರಿಜೋದರ ಕೃಷ್ಟ ಬಂದನು 

ಧರಣಿಪತಿ ಕುಳ್ಳಿರ್ದನಾತನ 
ಧಾರುಣಿಯ ಹೊರೆಯಿಳಿಯಲೋಸುಗ ಮನುಜ ವೇತದಲಿ ಹಿರಿಯ ಮಗನೆಡವಂಕದಲಿ ಕರ್ಣಾದಿಗಳು ಸಹಿತ 
ಭೂರಿ ದನುಜರನೊರೆಸಿ ಕೌರವ 

ಹರಿಯ ನೇಮವ ಕೊಂಡು ಸುನಿ 
ವಾರಿಧಿಯ ಮುಕ್ಕುಳಿಸಲೋಸುಗ. 

ವರರು ಕುಳ್ಳಿರ್ದರು ನದೀಸುತ 
ಭೋರನೆ ತರುತಿರ್ದನಂಧನೃಪಾಲನರಮನೆಗೆ 

ತರಿಸಿದನು ಪಡಿಗವನು ಹೊಂಗಳಸದ ಸುವಾರಿಗಳ ೬೧ 
ಬರಲು ಮುರಹರನಿದಿರುವಂದರು 

- ಚರಣಯುಗಳವ ತೊಳೆದು ತೀರ್ಥವ 
ಗುರುನದೀಜದೊಣಗೌತಮ 

ಶಿರದೊಳಿಟ್ಟು ಮಹಾನುಭಾವನ 
ಗುರುಸುತಾದಿ ಸಮಸ್ತ ಭೂಪಚಮೂಹಸಂದೋಹ ದರುಶನದಿ ಮಜ್ಜನ ಸಫಲವೆನುತ್ತ ಕೈ ಮುಗಿದು 
ಚರಣದಲಿ ಚಾಚಿದರು ಭೂಮಾ 

ಪರಶುರಾಮಾದಿಗಳ ಮಿಗೆ ಸ 
ಶರರು ಮಕುಟವನಂತತಾರಾ 

ತರಿಸಿ ಗಂಧಾಕ್ಷತೆಗಳಿಂದುಪ 
ಪರಿವೃತೇಂದುವಿನಂತೆ ಮೆರೆದುದು ಹರಿಯ ಪದನಖವು ೫೫ ಚರಿಸಿ ಹೊರಬಟ್ಟಲಲಿ ವೀಳೆಯವಿತ್ರನನಿಬರಿಗೆ ೬೨ 
- ಅರಿದಲೆ ಮುರವೈರಿ ಸನಕಾ 

ಕುಶಲವೇ ಕುರುರಾಯ ಬಾರೆ 
ದೂರ ಸಮಾಧಿಗೆ ಸುಳಿಯದಂಷ್ಟ್ರೀಯ 

ವು' ಸುಡ ದುಗುಡವಿದೇಕೆ ಬಾಯೆಂ 
ದರುಶನದ ಫಲಭೋಗ ಸಾರಿದುದಕ್ಕೆ ದಾದ್ಯರಿಗೆ 

ದಸುರರಿಪು ಕೌರವನ ಕರೆದನು ತನ್ನ ಸಮ್ಮುಖಕೆ 
ಸುರನರೋರಗರೊಳು ಕೃತಾರ್ಥರು | 

ಉಸುರಲಮ್ಮೆ ನು ಭಾವತನದೊಂ 

[ ೫೬ 
ನಿರುತ ತಾವಲ್ಲದೊಡೆ ನಿಮ್ಮಯ | 

ದೆಸಕ ಸಲುಗೆಯ ನೇಮವಾದೊಡೆ 
ಬಿಸಜಿ 

ಹವನವಧರಿಸಬೇಕೆಂದ - ೬೩ 
ಸರಸಿಜಾಂಘ್ರಯ ಸೇವೆ ದೊರಕುವುದಾವ ಮುನಿಗಳಿಗೆ 


ಉ ದ್ಯೋ 


ಗ ಪ ರ್ವ 


- ನೀವು ಬಿಜಯಂಗೈವಿರೆಂದು ಮ 
- ಹಾ ವಿಳಾಸದೊಳಳವಡಿಸಿ ನಾ 

ನಾ ವಿಧದ ಪಡುರಸವ ಗರಡಿಯಲಿಂದು ಸವೆಸಿದೆನು 
ದೇವ ನಮ್ಮ ಮನೆಗೆ ಬಾರದೆ 
- ನೀವು ವಿದುರನ ಮನೆಯಲುಂಡಿರಿ 
ಗೋವಳಿಗತನ ನಿಮ್ಮ ಮೈ ಸಿರಿ ತಪ್ಪದಾಯ್ಕೆಂದ ೬೪ 
- ಈ ಕೃಪನನೀ ದೊಣನೀ ಗುಂ 
- ಗಾ ಕುಮಾರನ ಮನೆಯ ಹೊಗದವಿ 
ವೇಕಿ ತೊತ್ತಿನ ಮಗನ ಮನೆಯಲ್ಲಿ ಹಸಿವನೂಕಿದಿರಿ 
ಸಾಕಿದಾತನು ನಂದಗೋಪನ) 
ಕಾಕ ಬಳಸಲು ಸಲ್ಲದೇ ನಿಮ್ಮ 
ಗೇಕೆ ರಾಯರ ನೀತಿಯೆಂದನು ನಗುತ ಕುರುರಾಯ ೬೫ 
- ಕುರುಪತಿಯ ಬಿರುನುಡಿಯ ಕೇಳಿದು 
ಕರಣದಲಿ ಕೋಪಾ 
ಕೆರಳಿ ನಿರ್ಭಿತಿಯಲಿ ನುಡಿದನು ವಿದುರನರಸಂಗೆ 
ದುರುಳ ನೀನಾಡಿದ ನುಡಿಗೆ ಉ 

ಗವನೀಯಲದೇಕೆ ನಿನ್ನಯ 
ವರ ಜನನಿಗಾದಿಯಲಿ ಗಂಡರದಾರು ಹೇಳೆಂದ ೬೬ 

ಕಡು ಮುಳಿಸಿನಲಿ ಭೀಮ ನಿನ್ನಯ 
ತೊಡೆಗಳನ್ನು ಕಡಿವಾ ಸಮಯದೊಳು 
ತಡೆದು ನಿನ್ನನು ಕಾಯಬೇಕೆಂದುಳುಹಿದನು ಧನುವ 
ಕೆಡೆನುಡಿಸಿಕೊಂಡಿತ್ತು ಕಾವನೆ 
ನುಡಿದು ಫಲವೇನೆನುತ ವಿದುರನು 
ಹಿಡಿದ ಬಿಲ್ಲನು ಮುರಿದನಾ ಕುರುರಾಯ ಬೆರಗಾಗೆ ೬೭ 
- ಧನು ಮುರಿಯ ಗಾಂಧಾರಿ ಗತ ಲೋ - 
ಚನರು ಮಮ್ಮಲಮರುಗಿದರು ಭೂ 
ಪನ ದುಗುಡ ಮಿಗಿಲಾಯ್ತು ಭೀಷ್ಮ ದ್ರೋಣರಳಲಿದರು 


ಮನದ ಹರುಷದಿ ನಗುತ ಮಧುಸೂ 
ದನನು ನುಡಿದನು ಮರುಳು ಕಾರವ 
ಜನಪ ಕೇಳೆ ಮತ್ತೆ ನಮ್ಮ ಯ ಶೀಲ ಬೇರೆಂದ - ೬೮ 

ಪ್ರಿಯದಲುಂಬುದು ಮೇಣು ವಿಬುಧಾ 
ಶ್ರಯದಲುಂಬುದ ಮಾನವರಿಗಿದು 
ನಿಯತವಿಂತಲ್ಲದೊಡೆ ಕೇಳೆ ಕೌರವರ ರಾಯ 
ಪ್ರಿಯನು ನೀನಲ್ಲೆ ಮಗೆ ವಿಬುಧಾ. 
ಶ್ರಯವು ತಾ ಮುನ್ನಿಲ್ಲ ನಿನ್ನಾ 
ಲಯದಲೆಮಗೆಂತೂಟ ಸಂಭವಿಸುವುದು ಹೇಳೆಂದ ೬೯ 

ಹಗೆಯನೊಳಗಿಡಲಾಗದದು ವೈ 
ರಿಗಳ ನಿಳಯದಲನ್ನ ಪಾನಾ 
ದಿನಗಳನುಣಲಾಗದು ನಿಧಾನಿಸೆ ರಾಜನೀತಿಯಿದು 
ಬಗೆಯ ನೀ ಪಾಂಡವರಿಗಹಿತನು 
ವಿಗಡ ಪಾಂಡವರೆನ್ನ ಜೀವನ 
ಹಗೆಯ ನಂಬುವೆನೆಂತ ಹೇಳೆ ಕೌರವರ ರಾಯ ೭೦ 

ಸೇರುವನು ಸಕಳಂಕ ಚಂದ್ರನು 
ವಾರಿಧಿಗೆ ನೀನಖಿಳಗೋಪಿ 
ಜಾರ ಜಾರೆಯ ಮಕ್ಕಳಿಗೆ ನೀ ಜೀವ ತಪ್ಪೇನು 
ಆರು ತಮ್ಮಂದದ ಮಹಾತ್ಮರ | 
ಸೇರುವರಿ ಪಾಂಡುಪುತ್ರರ 
ಕೂರುಮೆಗೆ ನಾನೆನ್ನೆ ನೀ ಬಂದನುವ ಹೇಳೆಂದ ೭೧ 
- ಕುಲದವನ ಹೃದಯಾಂಧಕಾರವ 
ಕಳಚಲೆಂದು ಹಿಮಾಂಶು ಹರಹಿದ | 
ನೆಳೆಯಬೆಳುದಿಂಗಳನನಲ) ಸುರರಿಪುಕುಲಾಂತಕನು 
ತೋಳಪ ದಶನಮಯೂಖ ತತಿ ಹೊಳೆ 
ಹೊಳೆಯೆ ನುಡಿದನು ತತ್ಸಭಾಮಂ 
ಡಲ ಮಹಾಂಬುಧಿ ನುಡಿದೆರೆಯು ತನಿಗಡಣವಡಗಿರಲು ೭೨ 


ಒಂಬತ್ತನೆಯ ಸಂಧಿ 


ಸೂ . ಬಿಡು ನೆಲವ ಕೇಡುಗರ ಮಾತಿಂ 

ಗೊಡಬಡದಿರಂತಕನ ನಗರಿಗೆ 
ನಡೆಯಬೇಡೆಂದಸುರರಿಪು ಕೌರವನನುರೆ ಜರೆದ 


ಅವಧಿ ಸವೆದುದು ಪಾಂಡವರು ನಿ 
ಇವರು ವನವಾಸ ಪ್ರವಾಸದೊ 
ಇವರು ನವೆದರು ಕೂಡಿಕೊಂಡಿಹುದಧಿಕ ಗುಣ ನಿನಗೆ 
ಅವನಿಯರ್ಧವನೀವುದೀಯ 

ವದ ಬಾಳಿಕೆಯೊಳಗೆ ಪುರುಷಾ 
ರ್ಥವನು ಸಂಚಿಸೆ ಕಲಿಯಬೇಹುದು ಭೂಪಕೇಳೆಂದ ೧ 

ಅರಸುತನ ತನಗಧಿಕವಾಗುತ 
ಬರಬರಲು ಕಣ್ಣಾಲಿಗಳು ತರ 
ಹರಿಸಿ ಕಾಣವು ವರ್ತಮಾನದ ನೃಪರ ಬಳಕೆಯಿದು 


ಸಿರಿಯ ಮದವೆಂಬಧಿಕ ತಾಮಸ 
ದೊರಕಿದಕ್ಷಿಗೆ ನೀತಿಕಾರರ 
ಪರಮವಚನಾಂಜನದಿ ಪ್ರಜ್ವಲಿಸುವುದು ನಯವೆಂದ ೨ 
- ಕೋಶಬಲ ತಳತಂತ್ರ ಹೆಚ್ಚಿದ 
ದೇಶ ದುರ್ಗವಮಾತ್ಯ ಮಿತ್ರ ಮ 
ಹೀಶಜನವೆಂಬುದು ಕಣಣಾ ಸಪ್ತಾಂಗ ಸನ್ನಾಹ 
ಈಸು ನಿನಗುಂಟಿಲ್ಲಿ ಮಿತ್ರಮ 
ಹೀಶರೆಂಬುದ ತೊರೆವೆ ಪಾಂಡವ 
ರಾ ಸಹಾಯವು ಬರಲು ನಿನಗಿದಿರಿಲ್ಲ ಕೇಳೆಂದ - ೩ 


೩೩೬ 


ಮ ಹಾ ಭಾರ ತ 


[ ಸಂಧಿ 


ಹೇಳಿದೀ ಸಪ್ತಾಂಗದೊಳಗೊಂ 

ತಪ್ಪಿ ನುಡಿಯನು ಪರಶುರಾಮನು 
ದೇಳಿ ದಿಟವಾಗಿರ್ದ ನೃಪತಿಯ 

ದರ್ಪವಿದು ಲೇಸಲ್ಲಿ ಕೃಷ್ಣಂ 
ಬಾಳಿಕೆಗೆ ಸಂದೇಹವರಿಯಾ ರಾಜನೀತಿಗಳ 

ಗೊಪ್ಪಿಸುವುದರ್ಧಾವನೀತಳವನು ಸರಾಗದಲಿ 
ಹೇಳಲ್ಲಮ್ಮು ವರಿಲ್ಲ ಹಿರಿಯರು 

ತಪ್ಪಿ ನುಡಿದೊಡೆ ಗರುಡ ದೇವನ 
ಹೇಳಿದೊಡೆ ನೀ ಕೇಳೆ ಕುರುಕುಲ 

ದರ್ಪವನು ಹರಿ ಸೆಳೆದು ಬಿಸುಟನು 
ಮಳೆನಯದಲಿ ನಡೆಯಕಟಯೆಂದಸುರರಿಪು ನುಡಿದ ೪ ಒಪ್ಪಿ ತಾಗದಿರೆಂದು ನುಡಿದನು ಕಣ್ಣ ಮುನಿ ನಗುತ ೧೧ 
ಸಾಮವೆಂಬುದು ರಾಜನೀತಿಗೆ 

ಅಹುದು ಕಣ್ಮನ ಮಾತು ಕೃಷ್ಣನ 
ತಾ ಮನೋಹರ ರೂಪು ಬದುಕುವ 

ಮಹಿಮೆ ಘನವಿದನರಿದು ಗರ್ವ 
ಭೂಮಿಪಾಲರನಂತ ವಿಭವಕೆ ಬೀಜ ಮಂತ್ರವಿದು 

ಗ್ರಹಹಿಡಿದು ಮರುಳಾಗದಿರು ಮುನ್ನೊಬ್ಬ ಗಾವಿಲನು 
ಸಾವು ತಪ್ಪಿದ ಬಳಿಕ ನೀತಿ ವಿ 

ಬಹಳ ಗುರುದಕ್ಷಿಣಿಗೆ ತೊಳಲಿದು 
ರಾಮವಾಗದೆ ಬಿಡದು ದಂಡದ 

ಮಹಿಯೊಳೆಲ್ಲಿಯು ಗಳಿಸದಿರಲವ 
ಸೀಮೆಯೆಂಬುದುಪಾಯದಲಿ ಸಾಮಾನ್ಯ ತರವೆಂದ ೫ ನಹವ ಮುರಿದನು ಬಳಿಕ ವಿಶ್ವಾಮಿತ್ರ ಮುನಿ ಬಂದು ೧೨ 
ಮಾಡಿದಪರಾಧಂಗಳನು ಮರೆ 

- ನಿಮ್ಮ ಪೂರ್ವ ಯಯಾತಿ ನಾಕದೆ 
ದಾಡರತಿ ಮೋಹದಲಿ ದಿಟ ನೀ | 

ಆಮ್ಮ ವೋಲಾರುಂಟು ಜಗದಲಿ 
ಗೂಡಿ ಬದುಕುವ ನುಡಿಯ ನುಡಿವರು 

ಧರ್ಮಪರನೆನೆ ಸುರರು ಹರಿದಿಕ್ಕಿದರು ಹೆಡತಲೆಗೆ 
ಕಾಡಿನೊಳಗಾಡಿದರು ದುಃಖವ 

ಧರ್ಮಪಥ ಹುಲುವಟ್ಟೆಯೆನಿಸಿದ 
ತೋಡಿದರು ನೀನವರಿಗುಚಿತವ 

ಹಮ್ಮಿನಲಿ ಕೆಡಬೇಡ ನೀತಿಯ 
ಮಾಡಿ ನಾಡನು ಕೊಡುವುದೆಂದನು ದಾನವಧ್ವಂಸಿ ೬ ನೆಮ್ಮಿದವ ಕೆಡನೆಂದು ನಾರದ ನುಡಿದನರಸಂಗೆ ೧೩ 
- ವಿದುರನುತ್ಸವ ಕೃಪನ ಸನ್ನದ 

ಅವನಿಪತಿ ಕೇಳಾವು ಪಾಂಡವ 
ನದಿಯ ಮಗನೊಲವಂಧನೃಪನ 

ರವರು ಬನದಲಿ ಕಂದಮಲವ 
ಭ್ಯುದಯ ಕೇಳೆಂದಸುರರಿಪು ನಯನುಡಿಯು ಗಡಣಿಸಲು ಸವಿದು ಕೊಂಬರು ಋಷಿಗಳಿಗೆ ಹಂಗೇಕೆ ಭೂಮಿಪರ 
ಮದದ ಮೈಗಾಣಿಕೆಯ ಮನ ಲೇ 

ಇವರದಾವನ ಪಕ್ಷಪಾತ 
ಪದ ಮಹಾ ಖಳನಡ್ಡ ಮೊಗವಿಡ 

ವ್ಯವಹರಣಿಯವರಲ್ಲಿ ಕೇಳಿ 
ಲುದಧಿಯೊಳಗದ್ದಂತೆಯಿರ್ದುದು ರಾಯನಾಸ್ಥಾನ ೭ ೩ ವರ ನುಡಿಗಳನೆಂದು ನುಡಿದನು ಮತ್ತೆ ಮುರವೈರಿ ೧೪ 
- ಅವರಿಗಿಂದ್ರಪ್ರಸ್ಥದಲಿ ರಾ 

ಬೆರಳ ಮೂಾಸೆಯೋಳಿಡುತ ಕಿರು ನಗೆ. 
ಜ್ಯವನು ಕುಳಸಹಿತಿತ್ತು ನೀ ಪಾಂ 

ವೆರಸಿ ಕರ್ಣಾದಿಗಳ ವದನವ 
ಡವ ಪ್ರತಿಷ್ಠಾಚಾರ್ಯನೆಂಬೀ ಬಿರುದ ಸಲಿಸಿದೊಡೆ ತಿರುಗಿ ನೋಡುತ ಹರಿಯ ನುಡಿಗಳ ಕಿವುಡುಗೇಳುತ್ತ 
ಅವನಿಯಲಿ ನಿನ್ನೊಡನೆ ತಲೆಯೆ 

ಮರುಳುತನದಾಳಾಪವೇತಕೆ 
ತುವ ನೃಪಾಲಕರಿಲ್ಲ ನುಡಿಗಳು 

ಮುರಹರನೆ ಪಾಂಡವರ ಹಂಬಲ 
ಕಿವಿಗೆ ಕರ್ಕಶವೀಗಲಾದೊಡೆ ಮುಂದೆ ಲೇಸೆಂದ 

ಮರೆದು ಕಳೆ ಕರಣಕ್ಕೆ ಖಾತಿಯ ಬಳಸಬೇಡೆಂದ ೧೫ 
ಕಳಕಳಿಕೆ ತಗ್ಗಿದ ಸಭಾ ಸ್ಥಳ 

ಅವರು ನಮ್ಮೊಳು ಸರಸವಾಡುವ 
ದೊಳಗೆ ಸಿಂಹಧ್ವನಿಯಲವನಿಪ 

ಹವಣದಲ್ಲದೆ ರಾಜ ಕಾರ್ಯವ 
ಕುಲಕುಠಾರನು ಪರಶುರಾಮನು ನುಡಿದನರಸಂಗೆ 

ನೆವಗೆ ಯೋಚಿಸಿ ಕಳುಹಿದಂದವ ಮೆಚ್ಚೆ ನಾನಿದನು 
ಎಲೆ ಸುಯೋಧನ ಕೃಷ್ಣರಾಯನ 

ಬವರ ಬೇಕೇ ಬೇಡಿ ಕೊಂಬುದು | 
ಅಳಲಿಸುವರೇ ಲೋಭವೀ ವೆ 

ಅವನಿಗಿವನಿಯ ಮಾತ ನೀನಾ 
ಸ್ಥಳದ ನಿರ್ಬಂಧನವು ಪ್ರಾಜ್ಞರಿಗುಚಿತವಲ್ಲೆಂದ ೯ ಡುವರೆ ಪಾಂಡವರೇಕೆ ನೀವೇಕೆಂದು ಖಳ ನುಡಿದ ೧೬ 
ದಿವಿಜರಿದಿರಲ್ಲೆಂದು ಡಂಭೋ 

- ಮಾವ ಮೊದಲು ಸಹಾಯ ಮಧ್ಯದೊ 
ದೃವನು ನರ ನಾರಾಯಣಾಖ್ಯರ 

ಳಾ ವಿರಾಟನ ಸಖ್ಯ ಕಡೆಯಲಿ 
ನವಗಡಿಸಿ ಮುರಿವಡೆದು ಕೆಟ್ಟ ನು ಗಾಢ ಗರ್ವದಲಿ ನೀವು ಮಮ ಪ್ರಾಣಾಹಿ ಯೆಂಬಿರಿ ನಿಮ್ಮ ಪಾಂಡವರ 
ಅವರೊಳರ್ಜುನ ನರನು ಯದು ಸಂ 

ನಾವು ಕಡೆಯಲ್ಲಿ ಹೊರಗು ನಮಗಿ . 
ಭವನು ನಾರಾಯಣನು ಬಿಡು ಪಾಂ 

ನ್ಯಾವ ಭೂಪರ ಸಖ್ಯವಿದ್ದುದು 
ಡವರ ವೈರವನೆಂದು ಭಾರ್ಗವ ನುಡಿದನರನಂಗೆ ೧೦ ದೇವ ನಾಚಿಸಬೇಡ ಸಂಧಿಯ ಮಾತ ಮರೆಯೆಂದ ೧೭ 


೩೩೭ 
ಉದ್ಯೋಗಪರ್ವ 

ಈ ಹರಿಯ ನುಡಿಗೇಳು ದೈವದ 
ಮಾಡು ಸಂಧಿಯನೆಮ್ಮ ವಚನಕೆ 

ಮೋಹ ತಪ್ಪಿದ ಬಳಿಕ ಸುಭಟರ 
ಕೊಡದಿರು ಸವಿಮಾತುಗಳ ನಿನ 

ಸಾಹಸಿಕೆ ಹುರುಳಿಲ್ಲ ನಂಬದಿರೆಮ್ಮ ಬಲುಹುಗಳ 
ಗಾಡುವವರಿಗೆ ಚಿಕ್ಕಗೊಡದಿರು ಹಿಸುಣ ಹೊಗಿಸದಿರು 
ನಾಡನಾಲಗೆ ಗೆಳೆಯರೆಂಬುದ 

ಬಾಹಿರವ ನೀನಾಡರಿ 
ಮಾಡದಿರು ಪಾಂಡವ ನೃಪಾಲರ 

ದೇಹಿಯನು ಸೆರೆವೆ 
ಕೂಡುವಾಳಿಕೆ ಪಥ್ಯ ಕೇಳೆಂದಸುರರಿಪು ನುಡಿದ ೧೮ ದ್ರೋಹಿಯನುಹೊಲದಿರು ಕೌರವಯೆಂದನಾ ಭೀಷ್ಮ ೨೫ 
ನೀತಿಗಾಲಯ ನಿಮ್ಮ ಕುಲ ವಿ 

- ನೆಲನ ಬೇಡುವ ಪಾಂಡವರ ಭುಜ 
ಖ್ಯಾತವದು ನೆಲೆ ಸಕಲ ಸೌಖ್ಯ 

ಬಲದೊಳಗೆ ಕುಂದಿಲ್ಲ ನೀತಿಯ 
ವ್ಯಾತಕಿದು ಸದ್ಭಜವೆನಿಸಿತು ಕೌರವಾನ್ವಯವು 

ತಿಳುಹಿ ತಂದಸುರರಿಪು ಸಾಮಾನ್ಯ ಬಳನಲ್ಲ. 
ಭೂತಳದ ಲೋಲುಪತೆಯೊಳು ಕುಲ 

ಇಳೆಯೊಳರ್ಧವನೋಪ್ಪುಗೋಡು ಯದು 
ಘಾತಕನು ನೀನೆಂಬ ಕೀರ್ತಿಗೆ 

ಕುಲಲಲಾಮನ ನೇಮವನು ನೀ | 
ಯೋತು ನೆಲೆಯಾಗದಿರು ಬೇಡಿದೆವೆಂದ) ಹರಿ ನುಡಿದ ಸಲಿಸು ಕೆಡಿಸದಿರೀ ವಿಳಾಸವನೆಂದನಾ ದ್ರೋಣ- ೨೬ 
- ಧರೆಯ ನೃಪರಿಗೆ ಹಸ್ತಿನಾಪುರ 

ಹಲವು ಹೊಲ್ಲೆಹಗಳನು ಪಾಂಡವ 
ದರಮನೆಯ ಬಾಗಿಲಲಿ ಸಮಯವು 

ರೊಳಗೆ ನೆನೆದೆನು ಮುಚ್ಚು ಮರೆಯೇ 
ದೊರಕಲಂತದು ಪುಣ್ಯವೆಂಬೀ ಸಾರ್ವಭೌಮತೆಯ 

ನಿಳೆಯ ಲೋಭದ ಬಗೆಗೆ ನೆಗಳಿದೆ ರಾಜಕಾರಿಯವ 
ಸಿರಿಗೆ ಪಾಂಡವರನ್ನರಾದೊಡೆ 

ನೆಲನ ಕೊಂಡೆನು ಜೂಜುಗಾರರ | 
ಮೆರೆಯಲರಿವುದೆ ನಿಮ್ಮ ಸಿರಿ ಕಾ 

ವಿಲಗದಲಿ ಪಾಂಡವರ್ಗೆ ಪುನರಪಿ 
ತರಿಗತನವನು ಮಾಣು ಕೇಳೆಂದಸುರರಿಪು ನುಡಿದ ೨೦ ಹಳುವವೇ ಶರಣಲ್ಲದಿಲ್ಲೆಲೆ ಕೃಷ್ಣ ಕೇಳೆಂದ ೨೭ 
- ಯಮಜ ನಿನಗೊಳಿದನು ಪಾರ್ಥನ 

- ತಾಗುವಪಕೀರತಿಗೆ ಹೇಸುವ 
ಮಮತೆ ನಿನ್ನಲಿ ಹಿರಿದು ಭೀಮನ 

ರಾಗಿ ಸತ್ಯವನುಳುಹಿ ಹಳುವವ 
ತವದ ನುಡಿ ಹಿಂಗಿದವು ನಕುಲನು ನಿನ್ನೊಳೆರಡರಿಯ ಭೋಗಿಸಿದೊಡದು ಕುಲಕೆ ಕುಂದೇ ಪಾಂಡು ತನಯರಿಗೆ 
ತಮತಮಗೆ ತಮ್ಮ ವರೂ ನಿ . 

ನೀಗಿದರು ವನವಾಸವನು ಸರಿ 
ನೃ ಮಲ ವಚನವ ಹಾರಿಹರು ಉ 

ಭಾಗದವನಿಯ ಕೊಂಬ ಛಲವನು 
ಭ್ರಮಿತತನವನು ಮಾಡದಿರು ಸೋದರರ ಸಲಹೆಂದ ೨೧ ಹೋಗ ಬಿಡುವನೆ ಭೀಮನೆಂದನು ನಗುತ ಮುರವೈರಿ ೨೮ 
ಧರ್ಮ'ಜನ ಕಡು ಮೋಹವೆಂಬುದು 

- ಕೊಡು ವೃಕಸ್ಥಳವನು ಕುಶಸ್ಥಳ 
- ನಿಮ್ಮ ಚಿತ್ತದೊಳಿರಲಿ ಭೀಮನ 

ಪೊಡವಿಯಾವಂತಿಯನು ಕುಳವನು 
ಳಗಿರಲಿ ಫಲುಗುಣನೊಲವದಂತಿರಲಿ 

ಕೊಡಿಸಿ ಕಳೆ ಸಿರಿಕರಣದವರಲಿ ವಾರಣಾವತವ 
ನಮ್ಮ ಭೂಮಿಯೊಳರೆಯ ಬೇಡುವ 

ಕೊಡು ನಿನಗೆ ಮನ ಬಂದುದೊಂದನು 
ರೆಮ್ಮ ಬಂಧುಗಳಲ್ಲ ಸಂಧಿಗೆ 

ನಡೆಸಿ ಕೊಡುವೆನು ಪಾಂಡವರನವ 
ತಮ್ಮನೊಡಬಡನೆಂದು ದುಶ್ಯಾಸನನ ನೋಡಿದನು ೨೨ ಗಡೆಯತನ ಬೇಡಿನ್ನು ಕೇಳೆಂದಸುರರಿಪು ನುಡಿದ ೨೯ 
- ಬಂಧುಕೃತ್ಯದ ಮಾತು ಸೂರ್ಯ೦ 

ಪರಮಪುರುಷನು ಕೃಷ್ಣ ರಾಯನು 
ಗಂಧಕಾರವು ಸೇರುವುದೆ ನಿ 

ಕುರುಕುಲದ ಹಿರಿಯನು ನದೀಸುತ 
ಶೃಂಧದಲಿ ನೀವೇಕೆ ನುಡಿವಿರಿ ರಾಜ ಕಾರಿಯುವ 

ಪರಮಧನಸಮಚಾಪವಿದ್ಯನು ದೊಣನದರಿಂದ 
ಸಂಧಿಯಾಗದು ಪಾಂಡವರ ಸಂ 

ಧರಣಿಪತಿ ಬಲುಹುಳ್ಳವರು ನಿ 
ಬಂಧ ನಮಗೇಕೆನುತ ಕರುಣಾ 

ರಮನೆಯಲುಂಟೇ ವಿಚಾರಿಸು 
ಸಿಂಧುವಿನ ಮೊಗ ನೋಡಿ ದುಶ್ಯಾಸನನು ಗರ್ಜಿಸಿದ ೨೩ ಮರುಳುತನ ಬೇಡಿವರ ನುಡಿಗಳುಯೆಂದನಾ ವಿದುರ ೩೦ 
ಕೆಡಿಸದಿರು ಧೃತರಾಷ್ಟ್ರ ಕುಲದಲಿ 

ಬೇಡಿದೊಂದೊಂದೂರು ನಮ್ಮ ಯು 
ಕೊಡಲಿಯನು ನೀ ಹಡೆದು ವಂಶವ 
ಕೆಡಿಸಿ ಕಳೆದೊಡೆ ಹಾನಿ ವೃದ್ಧಿಗಳೆಲ್ಲ ನಿನಗಹುದು 

ನಾಡ ತಲೆಮಂಡೆಗಳು ರಾಜ್ಯದ 

ರೂಢಿ ಐದೂರುಗಳ ಬಳವಿಗೆ ಹಸ್ತಿನಾ ನಗರ 
ನುಡಿಗೆ ಸನುಮತರಾಗಿ ತಾ ಕುಲ 

ಬೇಡಲರಿವನು ಮಾನನಿಧಿ ಕೊಂ 
ಗಡಿಯನಿನ ಮುಂದರಿಯ ನೀವಿಂ 

ಡಾಡಲೇತಕೆ ಧರೆಯನೀರಡಿ 
ತೊಡಬಡಿಸಿ ಪಾಂಡವರ ಸ್ವಾಮ್ಯವನೀಸಿ ಕೊಡಿಯೆಂದ೨೪ ಮಾಡಿಕೊಂಡ ಮಹಾತ್ಮ ನಿನಗಂಜುವೆನು ನಾನೆಂದ ೩೧ 

K . B . K , 


22 


೩೩೮ ವು ಹಾ ಧಾ ರ ತ 

[ ಸಂಧಿ 
ಕರೆದು ಮೂರಡಿ ನೆಲನ ಧಾರೆಯ 

ಹೆತ್ತವರು ಮರುಳಹರೆ ನಾವಿ 
ನೆರದ ಬಲಿ ತಳಕಿಳಿದನೆನ್ನಿ 

ನೈತ್ತ ತಿರುಗುವೆವಣ್ಣ ದೇವರೆ 
ಧರೆಯೊಳೆ ದೂರುಗಳನಿತ್ತೆನಗಾವ ಪದವಹುದು 

ಚಿತ್ತವಿಸಿದರೆ ರಾಜಕಾರ್ಯದ ಹದ ವಿಸಂಚಿಸಿತು 
ಪರಮಪುರುಷನು ನೀನು ನಿನಗಾ 

ಮುತ್ತಯನ ಕಿರಿಯಯ್ಯನಯ್ಯನ 
ಶರಣು ಹೊಕ್ಕೆನು ಬಂದ ಪಥದಲಿ 

ಚಿತ್ರ ಕೊಂಕಿತು ಸಾಕು ನಿಂದೆಗೆ . 
ಮರಳಿ ಬಿಜಯಂಗೈವುದೆಂದನು ನಗುತ ಕುರುರಾಯ ೩೨ - ನುತ್ತಲಗ್ರಜ ಸಹಿತಲೋಲಗದಿಂದ ಹೊರವಂಟ ೩೯ || 
- ಸಲಲಿ ನೀ ಪಾಂಡವರೊಳೆತ್ತಿದ 

- ಮುನಿದು ದುರಿಯೋಧನನು ದುಶ್ಯಾ 
ಛಲದ ಬಳವಿಗೆಯಕಟ ನಿಮ್ಮ ಯ 

ಸನನು ಕೆಲದರಮನೆಯೊಳಾಳೊ 
ಬಳಗ ಬದುಕಲಿ ಮತ್ತೆ ನವೆಯಲಿ ಧರ್ಮನಂದನನು ಚನೆಯ ಮಾಡಿದರಂದು ಸೌಬಲ ಕರ್ಣರೊಡಗೂಡಿ 
ಜಲಧಿ ಮೇರೆಯ ಮಹಿಯಳೆಂದೇ 

ದನುಜರಿ ಕುಮಂತ್ರದಲಿ ಬೊ 
ಸ್ಥಳವನ್ನೆ ವರಿಗಿವುದೆನೆ ಕಳ 

ಪ್ಪನೊಳು ಖಾತಿಯನಿಕ್ಕಿದನು ಕೈ 
ವಳಿಗನವಗಡಿಸಿದನು ಜಡಿದನು ದನುಜವೈರಿಯನು ೩೩ ಮನದ ಕಲಿಗಳು ಕಟ್ಟಿ ಕೃಷ್ಣನನೆಂದು ಗಜಬಜಿಸೆ ೪೦ 
- ನೆಲದೊಳರ್ಧವನೀವುದಿಲ್ಲಾ 

- ಎರಡು ಬಲವನು ಮಸೆದು ಕೊಲಿಸುವ 
ಸ್ಥಳವನ್ನೆದನು ಮುನ್ನ ಕೊಡೆನೆ 

ಭರವೆ ಯಾದವನದು ನಿಧಾನಿಸ 
೩ಳೆಯ ಭಾಗವನೀಪಕೊಟ್ಟಡೆ ನಿನ್ನ ಮೇಲಾಣಿ 

ಲರಿ ನಮಗೆ ಮುರವೈರಿಯಲ್ಲದೆ ಪಾಂಡುನಂದನರೆ 
ನೆಲನ ಕಡೆಯಲಿ ಮುಳ್ಳು ಮೊನೆಯು 

ತರಿಸಿ ಹುರಿ ನೇಣುಗಳನೀತನ 
ಚಳಿಪ ಧರಣಿಯನಿತ್ತೆನಾದೊಡೆ 

ಕರವೆರಡನೊಡೆಬಿಗಿದಡವದಿರು 
ಬಳಿಕ ನೀ ನಗುಹೋಗುಕದನವ ಕೊಂಡು ಬಾಯೆಂದ ೩೪ ಕೆರಳಿ ಮಾಡುವುದಾವುದೆಂದನು ಕೌರವರ ರಾಯ ೪೧ 
ದನವ ಕಾದುದು ತೀರ್ದುದೇ ಬನ 

ಗಾಳಿಯುಪಶಮಿಸಿದೊಡೆ ವಹಿ 
ಬನಕೆ ತೊಳಲ್ಕುದು ಕಡೆಯದಿತೆ 

ಜ್ವಾಲೆ ತಾನೇ ನಿಲುವುದಿತನ 
ಮುನಿಗಳೊಳು ಬೊಗಳುಗಳನೆರಗಿಸಿ ಕೊಂಬುದದ ಬಿಸುಟು ತೋಳ ಬಿಗಿದೊಡೆ ಬಳಿಕ ಮನಗುಂದುವರು ಪಾಂಡವರು 
ವನನಿಧಿಯನೆಡೆಗೊಂಡು ನಡು ಹಾ 

ಮೇಳವಿಸಿ ನೇಣುಗಳನೆನುತ 
ಪಿನಲಿ ಹಕ್ಕೆಯ ಬಿಸುಟು ನಮ್ಮೊಳು 

ಪಾಲನವದಿರು ಗಜಬಜಿಸುವುದ 
ಮನಕತವ ನೀ ತಿಳುಹಲೋಸುಗ ಬಹರೆ ಹೇಳೆಂದ ೩೫ ನಾಲಿಸುತ ಸಾತ್ಯಕಿಯೊಡನೆ ಕೃತವರ್ಮನರುಹಿದನು ೪೨ 
- ಖತಿಯ ಹಿಡಿದನು ಶೌರಿ ಮಣಿಯದ 

ಆಳು ಕುದುರೆಯ ಬಾಗಿಲಿಗೆ ಬರ 
ಮತಗುಡದ ಫಕೇತನನ ಕಂ 

ಹೇಳು ಕೈದುವ ಕೊಂಡು ವೀರಭ 
ಡತುಲಬಲ ಗುರು ಸಿಂಧುತನಯಾದಿಗಳ ಮೊಗನೋಡಿ ಟಾಳಿ ಹತ್ತಿರ ನಿಲಲಿ ಕೈವೀಸಿದರೆ ಕವಿಕವಿದು 
ವ್ಯತಿಕರವನಿವ ಬಯಸಿ ಮಿಗೆ ಬೇ 

ಬೀಳ ಬಡಿವುದು ಹೊಕ್ಕು ದಂಡಿನ 
ಡುತಿರೆ ಕದನವ ನೆನೆಯೆ ಭೂಪನ 

ಮೇಲೆ ದಂಡನು ಕಡಿದು ಕುರು ಭೂ 
ಸತಿಯು ಕಿವಿಯೊಳಗೋಲೆಯಸ್ಥಿರವರಿವೆ ತಾನೆಂದ ೩೬ ಪಾಲಕನ ನೊರೆ ನೆತ್ತರಲಿ ನಾದುವುದು ಮೇದಿನಿಯ ೪೩ 
ಕಡೆಗೆ ಧೃತರಾಷ್ಟ್ರಾವನೀಶನು 

ಎಂದು ಸುಭಟರಿಗರುಹಿ ಸಾತ್ಯಕಿ 
ಮಡದಿ ಸಹಿತಲನಾಥನಾಗಿಯೆ 

ಬಂದು ಕೃಷ್ಣನ ಕಿವಿಯ ಹತ್ತಿರೆ 
ಕೆಡುವನೆಂಬುದ ಬಲ್ಲೆ ನಾ ಪಾಂಡವರ ರಾಜ್ಯದಲಿ 

ನಿಂದು ವದನವ ಚಾಚಿ ಬಿನ್ನಹ ಮಾಡಿದನು ನಗುತ 
ಪಡಿಗೆ ಪವಮಾನಜನ ಸಮಯವ 

ಮಂದಮತಿಗಳು ತಪ್ಪಿದರು ಮನ 
ಹಡೆಯದಿಹ ತರುವಾಯಲೀತನು 

ಗುಂದಲಾಗದು ಜೀಯ ಚಿತ್ತೆ 

೩೭ 
ನಡೆಸಿ ಕೊಡುವನು ತಪ್ಪದಕಟೆಂದನಾ ವಿದುರ 

ಸೆಂದಡಸುರಾರಾತಿ ನಗುತವೆ ಭೀಷ್ಮಗಿಂತೆಂದ ೪೪ 
- ಮನದ ಸಂಕೇತದಲಿ ದುರಿಯೋ 

- ಪರಿಣತ ಪ್ರೌಡಿಗಳಿಗಂತಃ 
ಧನನ ಕಟ್ಟಲು ವಿದುರ ಗಂಗಾ 

ಕರಣ ನನೆವುದು ಸುಜನರಿಗೆ ನಿ 
ತನಯ ಧೃತರಾಷ್ಟ್ರಾವನಿಪರಾಳೊಚಿಸಿದ ಹದನ 

ಷ್ಟುರತೆಗಲ್ಲದೆ ಮನವನೀಯದು ಮಹಿಯ ಮೂಢಜನ 
ಮನದೊಳರಿದನು ಬಳಿಕ ದುಶ್ಯಾ 

ಕರಗುವುದು ಶಶಿಕಾಂತ ಚಂದ್ರನ 
ಸನನು ದುರಿಯೊಧನಗೆಯಿನಿಬರ 

ಕಿರಣ ತಾಗಲು ವಜ್ರಹತಿ ಗ | 
ನೆನಹ ಬಿನ್ನಹ ಮಾಡಿದನು ಖಾತಿಯಲಿ ಕಳವಳಿಸಿ ೩೮ ಬ್ಬರಿಸಿದಲ್ಲದೆ ಗಿರಿಗಳೊಡೆಯವು ಭೀಷ್ಮ ಕೇಳೆಂದ ೪೫ 


೩೩೯ 


ಉದ್ಯೋಗಪರ್ವ 

ಲೋಕ ಮೈ ಮರೆವಂದು ಜಲಧಿಗ 
- ದೂತರನು ಕಟ್ಟುವುದು ರಾಯರಿ 
ಗೇತರುಚಿತವು ನಮ್ಮ ಕಟ್ಟಲು 

ಲೌಕಿ ಹಳಚುವ ಹೊತ್ತು ತಾನಿಹ 
ಕಾತರಿಸುತಿದೆ ನಿಮ್ಮ ಮೊಮ್ಮಂದಿರನು ನೀ ಕರೆಸಿ 

ನೇಕಮೇವಾದ್ವಿತಿಯ ಪರವೇಕೆ ಕಹಂಯೆಂದು 
ಮಾತನಾಡಿಸಿ ನೋಡುನಮಗೀ 

ಏಕಮಾತ್ಯಾ ಯೆಂದು ವೇದಾ 
ಭೀತಿ ತಾನಿಲ್ಲೆನಲು ಗಂಗಾ 

ನೀಕ ಕೈವಾರಿಸಲು ಮೆರೆವ ನಿ 
- ಜಾತ ದೃತರಾಹ್ಮಂಗೆ ನುಡಿದನು ಕೌರವನ ಹದನ ೪೬ ರಾಕೃತಿಯ ಪರಬೊಮ್ಮ ರೂಪಿನ ತಾತ ನೋಡೀತ ೫೩ 
- ಅವನಿಪತಿ ಕೇಳಿದನು ಕನಲಿದು 

ಈತನಾ ಮಧು ಕೈಟಭನ ಮುರಿ 
ಶಿವ ಶಿವಂದನು ವಿದುರ ಕರೆ ಕಾ 

ದಾತ ಜಲಧಿಯೊಳಿಳಿದು ವೇದವ 
ರವನು ಮಗನೇ ಮೃತ್ಯುವಲ್ಲಾ ಭರತ ಸಂತತಿಗೆ 

ನೀತ ತಂದನು ಜಯನ ವಿಜಯನ ದೈತ್ಯಜನ್ಮವನು 
ಅವಳ ಬರಹೇಳಿತ್ತ ಮಗನಾ 

ಈತನೊದೆದನು ಪೌಂಡ್ರಕನನಂ 
ಟವನು ನೋಡಲಿ ಹೆತ್ತ ಮೋಹದ 

ದೀತ ಕೊಂದನು ಹಂಸ ಡಿಬಿಕರ 
ಹವಣುಗಳ ಬೆಸಗೊಂಬ ಗಾಂಧಾರಿಯನು ಕರೆಯೆಂದ ೪೭ ನೀತನೊರಸಿದನರಸ ಚಿತ್ತೆಸೆಂದನಾ ವಿದುರ ೫೪ 
- ಜನಪನಾಜ್ಞೆಯ ಮೇಲೆ ದುರಿಯೋ 

ಸಲಿಲಮಯವಾದಖಿಳ ಭುವನಾ 
ಧನನ ತಂದರು ಸಭೆಗೆ ಮ 

ವಳಿಗಳೊಳಗೆ ವಿರಿಂಚಿಯಾಳು 
ವನಜಮುಖಿಗಿದನೆಂದೊಡಾ ಗಾಂಧಾರಿ ನಡೆತಂದು ಮುಳುಗುತ್ತೆ ತಂದಾಲದೆಲೆ ಮಂಚದಲಿ ಪವಡಿಸಿದ 
ದನುಜವೈರಿಯ ಕಟ್ಟು ಮೈ ಕೈ 

ಹೊಳವು ನೀನಾರೆಂದು ಜಠರದೊ 
ಷ್ಣನನು ಬಿಗಿವೆ ದಿಟ ಮಗನೆ ಹೆ 

ತಿಳಿಯಲಾ ಬ್ರಹ್ಮಾಂಡ ಶತದಲಿ 
ನಗೆ ಹರುಷವನಿತೆಯೆಂದಳು ಮುಳಿದು ಗಾಂಧಾರಿ ೪೮ ಹೊಲಬುಗೆಡೆ ಹೊಕ್ಕುಳಲಿ ಬ್ರಹ್ಮನನೀತನುಗುಳಿದನು ೫೫ 
ನೆಟ್ಟನೆಲೆ ಧೃತರಾಷ್ಟ್ರ ನೃಪ ನೀ 

ಸೂಚಿಸುವ ಶ್ರುತಿನಿಚಯ ಬರಬರ 
- ನಿಮ್ಮ ಕಿಚ್ಚಿದು ಪಾಪಿ ಮಗನನು 

ನಾಚಿದವು ವೇದಾಂತನಿಚಯದ 
ಹುಟ್ಟಿ ದಂದೇ ಬಿಸುಡದಾದೆವು ಬಾಳುಗೇಡಿಯನು 

ವಾಚನೆಗಳಳವಳಿದು ನಿಂದವು ನಿಜವ ಕಾಣಿಸದೆ 
ಕಟ್ಟುವನು ಗಡ ಕೃಷ್ಣನನು ಮೈ 

ಆಚರಿಸಲಳವಲ್ಲ ಮುನಿಗಳ 
ಮುಟ್ಟುವನು ಗಡ ಗಗನವನು ಬಲು 

ಗೋಚರಕೆ ಮನಗುಡದ ಹರಿಯನು 
ದಿಟ್ಟತನ ತಾನೇನು ಹೇಳುವೆನೆಂದಳಿಂದುಮುಖಿ ೪೯ ನೀಚರರಿಯದೆ ಬಿಗಿಯಲಳವಡಿಸಿದರು ನೇಣುಗಳ ೫೬ 
- ದುರುಳ ಮಗನೇ ಕೃಷ್ಣರಾಯರ 

ವಿದುರನಿಂತೆನುತಿರಲು ಮಿಂಚಿನ 
ಕೆರಳಿಚುವರೇ ಯಾದವರು ನಮ 

ಹೊದರು ಹುರಿಗೊಂಡಂತೆ ರವಿಶತ 
ಗೆರವಿಗರೆ ವಸುದೇವನಲಿ ತಾ ಭೇದವೇ ನಿನಗೆ 

ಉದುರಿದವು ಮೈಮುರಿದು ನಿಂದಡೆ ದೇವರಂಗದಲಿ 
ದುರುಳತನವಿದು ಬೇಡ ಖುಲ್ಲರ 

ಸದೆದುದಾಸ್ತಾನವನು ಘನ ತೇ . 
ನೆರವಿಯೊಳಗಾಡಿದೊಡೆ ತಪ್ಪದು 

ಜದ ಲಹರಿ ಲೀಲೆಯಲಿ ಹರಿ ತೋ 
ನರಕವೆಂದನು ಕುರುಪತಿಗೆ ಧೃತರಾಷ್ಟ್ರ ಭೂಪಾಲ ೫೦ ರಿದನು ನಿರುಪಮ ವಿಶ್ವರೂಪವನಾ ಮಹಾ ಸಭೆಗೆ ೫೭ 
- ಎಲೆ ಮರುಳೆ ಧೃತರಾಷ್ಟ್ರ ನಂಜಿನ 

- ಚರಣದುಂಗುಟದಲ್ಲಿ ದೇವರು 
ಬಳಗವೀತನ ಬಂಧುಕೃತ್ಯದ 

ತುರುಗಿದರು ನೊಸಲಿನಲಿ ಕಮಲಜ | 
ಬಳಕೆಯಲಿ ನೀ ನಿನ್ನ ಕಂದನ ಬೇಡಿಕೊಳಲೇಕೆ 

ನುರದಲಗ್ಗದ ರುದ್ರನಾಸ್ಯದೊಳಗ್ನಿ ವಾಯುಗಳು 
ಮುಳಿದು ಬಗಳುವ ನಾಯೆ ಚಂದ್ರಮ 

ಬೆರಳಲಿಂದ್ರಾದಿಗಳು ನಯನಾಂ 
ನಳುಕುವನೆ ನರಿರಲಿದೊಡೆ ಕಳ 

ಬುರುಹದಲಿ ರವಿ ನಾಭಿಯಲಭವ 
ವಳವಹುದೆ ಸಿಂಹಕ್ಕೆ ಯೆಂದನು ಖಾತಿಯಲಿ ವಿದುರ ೫೧ ವರ ಭುಜಾಗದೊಳಖಿಳ ದಿಗುಪಾಲಕರು ರಂಜಿಸಿತು ೫೮ 
ನೊರಜು ಹೊಕೊಡೆ ಕಲಕುವುದೆ ಸಾ 

- ಸುರರು ಖಚರರು ಕಿನ್ನರರು ಕಿಂ 
ಗರದ ಜಲ ನೊಣವೆರಗಿದೊಡೆ ಕುಲ 

ಪುರುಷರನುಪಮ ಸಿದ್ದ ವಿದ್ಯಾ 
ಗಿರಿಗಳಲ್ಲಾಡುವವೆ ಕೇಳ್ ಧೃತರಾಷ್ಟ್ರ ಭೂಪತಿಯ 

ಧರರು ವಸುಗಳು ಮನುಗಳಾದಿತ್ಯರು ಭುಜಂಗಮರು 
ತೆರಳಲರಿವನೆ ಕೊಬ್ಬಿದೊಳ್ಳೆಯ 

ಗರುಡ ಗಂಧರ್ವಾಶ್ನಿನೀ ದೇ 
ಮರಿಗೆ ಗರುಡನು ನಿನ್ನ ಮಕ್ಕಳ 

ವರು ಸುವಿಚ್ಛೇ ದೇವರಖಿಳಾ 
ದುರುಳತನಕಂಜುವನೆ ಮುರರಿಪುಯೆಂದನಾ ವಿದುರ ೫೨ ಹೃರೆಯರೆಸೆದರು ರೋಮರೋಮದ ಕುಳಿಯ ಚೌಕದಲಿ ೫೯ 

22 * 


೩೪೦ 
ಮ ಹಾ ಭಾರ ತ 

( సంధి 
ಬಲದ ಭುಜದಲಿ ಪ್ರಾರ್ಥನೆಡದಲಿ 

ಮಾನ ನಿನ್ನದು ಭಕುತ ಜನದಪ 
ಹಲಧರನು ಚರಣದಲಿ ಧರ್ಮಜ 

ಮಾನ ನಿನ್ನದು ನಿನ್ನ ಶರಣರ 
ಕಲಿ ವೃಕೋದರ ನಕುಲ ಸಹದೇವಾದಿ ಯಾದವರು 

ಹಾನಿ ವೃದ್ಧಿಗಳೆಲ್ಲ ನಿನ್ನದು ಬೇರೆ ಗತಿಯುಂಟೆ 
ಲಲಿತ ಕಾಂತಿಯೊಳಖಿಳ ತಾರಾ 

ಆನತರ ತೇಜೋಭಿಮಾನವ 
ವಳಿಗಳಮಲಗ್ರಹವಿರಲು ತೊಳ 

ನೀನೊಲಿದು ಸಲಹೆಂದು ಮುದದಲಿ 
ತೊಳಗಿ ಮೆರೆದನು ವಿಶ್ವರೂಪ ವಿಹಾರಿ ಮುರವೈರಿ ೬೦ ಭಾನುಮತಿ ಮೈಯಿಕ್ಕಿದಳು ಮುರಹರನ ಚರಣದಲಿ ೬೭ 
ಕಿವಿಗಳಲಿ ಕಂಗಳಲಿ ನಾಸಾ 

- ಕಂಗಳನು ಕರುಣಿಸಿದನಂಧ ನೃ 
ವಿವರದಲಿ ಹೊಗೆ ಮಸಗಿ ದಳ್ಳುರಿ 

ಪಂಗೆ ಬಳಿಕೀ ಕೃಷ್ಣರಾಯನ 
ತಿವಿದುದಾಕಾಶವನು ಕವಿದುದು ಕಾಂತಿ ದೆಸೆದೆಸೆಗೆ ಮಂಗಳ ಶ್ರೀಮೂರ್ತಿಯನು ಮನದಣಿಯೆ ತಾ ನೋಡಿ 
ರವಿಯ ತಗಡೆನೆ ತಳಿತವಾಯಧ 

ಕಂಗಳಡಗಲಿ ದೇವ ನಿಮಾ 
ನಿವಹ ಸಾಸಿರಭುಜದ ಬಹುಳತೆ 

ಯಂಗವಟ್ಟವ ಕಂಡು ಬಳಿಕೀ 
ಯವಗಡಿಸಿ ವೈಕುಂಠನೆಸೆದನು ವಿಶ್ವರೂಪದಲಿ ೬೧ ಕಂಗಳಿತರವ ಕಾಣಲಾಗದು ಕೃಪೆಯ ಮಾಡೆಂದ ೬೮ | 
- ಅರಳಮಳೆ ಸೂಸಿದುವು ದುಂದುಭಿ 

- ತಾತ ಹೆದರದಿರೀ ಮುಕುಂದನ 
ಮೊರೆದುದಾಕಾಶದಲಿ ಮುದದಲಿ 

ಕೈತವಕೆ ಬೆಚ್ಚದಿರು ಸಂಧಿಯ 
ಧರಣಿ ಬಿದಿರಿತು ತನುವನುಕ್ಕಿದುದಬುಧ ದೆಸೆದೆಸೆಗೆ ಮಾತು ತಾನಿದು ಹೃದಯವೇ ಬೆಸಗೊಳ್ಳಿ ಮುರಹರನ 
ಕರಿ ಕಮಠರುಬ್ಬಾಳುತನ ಮಿ 

ಈತನಂತರ್ಯಾಮಿ ಜೀವ 
ಕ್ಕಿರೆ ಮಹಾದ್ಭುತವಾಯ್ತು ಕಂಡುದು 

ವಾತದಲಿ ಜನಜನಿತವಿದು ಜಗ 
ಹರಿಯ ರೂಪವನೊಬ್ಬ ಕೌರವನಲ್ಲದುಳಿದವರು ೬೨ ವೀತನಾಜ್ಞೆಯೊಳೋಲವುದೆಂದನು ಕೌರವರ ರಾಯ ೬೯ 
- ತಳುಕನುಗಿದೀಡಾಡಿ ಪರಿಣತ 

ಸಂಗಿಯೆನಿಸನು ಜಗವ ಹುಟ್ಟಿಸಿ 
ಪುಳಕದಲಿ ನನನನೆದು ಹರುಷದ 

ನುಂಗಿದೊಡೆ ನಿಷ್ಕರುಣಿಯೆನಿಸನು 
ಜಲಧಿಯಲಿ ಮನ ಮುಳುಗಿ ಭಕುತಿಯ) ಭಾರದಲಿ ಕುಸಿದು ಅಂಗರಕ್ಷೆಯ ಮಾಡಿ ಮೋಹಿತನಲ್ಲ ಮೂಜಗಕೆ 
ಅಳುಕಿ ತಮತಮಗೆದ್ದು ಮುನಿ ಸಂ 

ಜಂಗಮ ಸ್ಥಾವರಕೆ ಚೈತ 
ಕುಲ ಸಹಿತ ಗಾಂಗೇಯ ಕೃಪ ನಿ 

ನ್ಯಾಂಗರಕ್ಷನು ಘನಕೆ ಘನ ಅಣು 
ರ್ಮಲ ವಿದುರ ಗುರು ಸಂಜಯಾದಿಗಳೆರಗಿದರು ಪದಕೆ ೬೩ ಎಂಗೆ ತಾನಣುವೆನಿಪ ಪರತರವನ್ನು ನೋಡೀತ ೭೦ | 
ಒಳಗೆ ಹೊಳೆದನು ಬಾಹ್ಯದಲಿ ಪ್ರ 

- ಎನ್ನ ಹೃದಯದೊಳಿರ್ದು ಮುರಿವನು 
ಜ್ವಲಿಸಿದನು ತಾನಲ್ಲದನ್ಯರ 

ಗದಲಿ ಸಂಧಿಯನು ರಿಪುಗಳೊ 
ಬಳಕೆ ಬೇರೊಂದಿಲ್ಲದಂತಿರೆ ಕೂಡೆತೋರಿದನು 

ಇನ್ನು ತನ್ನ ವರವರೊಳಿರ್ದಾ ನುಡಿವನೀ ಹದನ 
ಒಳಗೆ ಬಿಗಿವೆವೊ ಹೊರಗೆ ಕೃಷ್ಣನ 

ಭಿನ್ನನಂತಿರೆ ತೋರಿ ಭಿನ್ನಾ 
ಸಿಲುಕಿಸುವೆವೋ ತಿಳಿಯೆ ಕೃಷ್ಟರು 

ಭಿನ್ನ ನೆನಿಸಿಯೆ ಮೆರೆವ ತಿಳಿಯಲ 
ಹಲಬರಿಹರಾರಾರ ಕಟ್ಟುವೆವೆಂದರಾ ಖಳರು ೬೪ ಭಿನ್ನ . ಮುರವೈರಿ ನಾವಿನ್ನಂಜಲೇಕೆಂದ 
- ಅನುಪಮಾದಯದಲ್ಲಿ ಮುಳ್ಳಿನ 

- ಹಳಚುವುವು ಹಾಹೆಗಳು ಸೂತ್ರವ 
ಮೊನೆಗೆ ಮೋಹುವರಿಲ್ಲ ತರಹೆಂ 

ನಲುಗಿದೊಡೆ ತತುಣ್ಯ ಪಾಪಾ 
ಬಿನಿತು ಪರಿಪೂರ್ಣದಲಿ ಸಭೆಯಣುಮಾತ್ರ ರೂಪದಲ್ಲಿ ವಳಿಗಳಾ ಹಾಹೆಗಳಿಗುಂಟೇ ಸೂತ್ರಧರನಿರಲು 
ಮನದ ಬಗೆ ಮುಟ್ಟದ ಮಹಾ ಮಹಿ 

ಕೊಲುವನಾರನನ್ನರಿಂದವೆ 
ಮನನು ಕಟ್ಟುವೆವೆಂತೆನುತ ತನ 

ಕೊಲಿಸುವನು ಕಮಲಾಕ್ಷನಲ್ಲದೆ 
ತನಗೆ ಕಣಿರ್ಣಾದಿಗಳು ಕೈಗಳ ಕದಪ ತೂಗಿದರು ೬೫ 

- ೭೨ 

ಉಳಿದ ಜೀವಾತಕೀ ಸ್ವಾತಂತ್ರ್ಯವಿಲ್ಲೆಂದ 
- ವಿವಳ ಕರುಣಾಸಿಂಧು ನೀನನು 

- ಇಳಿದನವನಿಗೆ ಧಾರುಣಿಯ ಹೊರೆ 
ಪವು ಚರಿತ್ರನು ನಿಮ್ಮ ಡಿಯ ಪದ 

ಗಳೆಯಲೋ 
ಕಮಲ ದರುಶನದಿಂದ ಹಿಂಗಿದವಘದ ರಾಶಿಗಳು 

ಗೊಳಗೆ ವೈರವ ಬಿತ್ತಿ ಬರಿಕೈವನು ಮಹಾ ಬಲವ 
ಸಮತೆಯಲಿ ನೀ ನೋಡುಶರಣರ 

ಛಲಕೆ ಮಣಿಯದೆ ರಾವಣಾದಿಗ 
ಮಮತೆ ಬೇಹುದು ಜೀಯ ಲಕ್ಷ್ಮಿ 

ಛಳಿದರಿದಲಾ ಕೀರ್ತಿಕಾಯ ವಿ 
ರಮಣ ಕೃಪೆ ಮಾಡೆನುತ ಮೈಯಿಕ್ಕಿದಳು ಗಾಂಧಾರಿ ೬೬ ದಳಿವುದಗ್ಗದಕೀರ್ತಿಯುಳಿವುದು ಅಂಜಲೇಕೆಂದ ೭೩ 


2. 


೧ 


೩೪೧ 


ಉ ದ್ಯೋ ಗ ಪ ರ್ವ 


೭೪ 


೧೦ ] 

ನಾವು ಸಂಧಿಯನೊಲಿವೆವೆಮ್ಮಯ 
ಭಾವದಲಿ ಹುಳುಕಿಲ್ಲ ಸಂಪ್ರತಿ 
ದೇವನಭಿಮತವಲ್ಲ ಬಲ್ಲೆನು ಮುರಹರನ ಬರವ 
ನೀವು ಮೇಗರೆಯರಿತದವರೀ 
ರಾವಣಾರಿಯ ಬಗೆಯ ಬಲ್ಲೆನು 
ಸಾವನೀತನ ಕೈಯ ಬಾಯಲಿ ಭೀತಿ ಬೇಡೆಂದ 
- ಮಣಿದು ಬದುಕುವನಲ್ಲ ಹಗೆಯಲಿ 
ಸೆಣಸಿ ಬಿಡುವವನಲ್ಲ ದಿಟ ಧಾ 
ರುಣಿಯ ಸಿರಿಗಳುಪುವವನಲ್ಲಳುಕಿಲ್ಲ ಕಾಯದಲಿ 
ರಣ ಮಹೋತ್ಸವವಮ್ಮ ಮತ ಕೈ 
ದಣಿಯೆ ಹೊಯ್ದಾಡುವೆನು ಕೃಷ್ಣನ 
ಕೆಣಕಿದಲ್ಲದೆ ವಹಿಲದಲಿ ಕೈವಲ್ಯವಿಲ್ಲೆಂದ 

- 
ಎನಲು ನಸುನಗುತಸುರರಿಪು ಮು 
೩ನ ಮನುಷ್ಯಾಕಾರವನು ಮಗು 
ಇನುಕರಿಸಿ ಧೃತರಾಷ್ಟ್ರ ಭೀಷರಿಗೆಂದನೀ ಹದನ 
ಘನ ಸುಯೋಧನ ಪಾಂಡುವಿನ ನಂ 
ದನರೊಳಾದ ವಿವಾದ ನಮಗೇ 
ಕೆನುತ ರಾಜಾಲಯವನಸುರಧ್ವಂಸಿ ಹೊರವಂಟ 
- ಬಂದು ವಿದುರನ ಮನೆಗೆ ದೇವ ಮು 
ಕುಂದ ಕುಂತಿಯ ಕರೆದು ನಿನ್ನಯ 
ಕಂದವರ ಮೇಲೆಗೌರವ ನೃಪನ ಖತಿ ಹಿರಿದು 


ಇಂದು ಮುರಿದುದು ಸಂಧಿ ನಿನ್ನಯ 
ಕಂದ ಕರ್ಣನ ಬೇಡಿಕೊಳು ನೀ 
ನೆಂದು ನೇಮಿಸಿ ಮರಳಿದನು ಮುರವೈರಿ ಹರುಷದಲಿ ೭೭ 

ವಿದುರ ಭಾರದ್ವಾಜ ಗೌತಮ 
ನದಿಯ ಮಗ ಧೃತರಾಷ್ಟ್ರನಾತನ 
ಸುದತಿ ಕರ್ಣ ವಿಕರ್ಣ ಶಲ್ಯ ಸುಬಾಹು ಗುರುಸುತರು 
ವದನದುತ್ಸವವಡಗಿ ಕೃಷ್ಣನ | 
ಪದವನೋಲೈಸುತ್ತ ಬಗೆ ಕರು 
ಣದಲಿ ಮುರಹರನವರನುಚಿತೋಕ್ತಿಯಲಿ ಬೀಳೋ ಟ್ಟ ೭೮ 

ನಯದೊಳೇಕಾಂತದಲಿ ಸಲೆ ತೋ 
ರಿಯೆ ನುಡಿವುದವನಾಶೆಯನು ನೀವ್ 
ಬಯಸಲಾಗದು ಹಿತವನೇ ಮಾಡುವುದು ಕುರುಕುಲಕೆ 
ನಿಯತವಿದು ಪಾಂಡವರೊಡನೆ ಸಂ . 
ಧಿಯೆ ಸರಸ ಸಮರಾಂಗವೀಯ 
ವೈಯಕೆ ನಿರ್ಣಯವೆಂದು ನೀವಾತಂಗೆ ಹೇಳುವುದು ೭೯ 
- ಎಂದು ಗಾಂಗೇಯಾದಿಗಳನರ 
ವಿಂದನಾಭನು ಬೀಳುಕೊಟ್ಟನು 
ನಿಂದು ತಾ ರವಿಸುತನ ಕರೆದನು ರಥದ ಹೊರೆಗಾಗಿ 
ಬಂದು ಕಿರಿದೆಡೆಗಾಗಿ ಕಳುಹುವು 
ದೆಂದು ನೇಮಿಸಿ ಬಳಿಕ ತಾಪಸ 
ವೃಂದವನು ಕಾರುಣ್ಯನಿಧಿ ಕಳುಹಿದ ತಪೋವನಕೆ ೮೦ 


೭೫ 


೭೬ 


ಹತ್ತನೆಯ ಸಂಧಿ 


ಸೂ ಸೆಣಸುವದರ ಗಂಡ ಸಮರಾಂ 

ಗಣ ಕಮಲ ಭೇರುಂಡನಾ ದಿನ 
ಮಣಿಯ ಮಗನುದ್ದಂಡ ಕರ್ಣನ ಕಂಡಳಾ ಕುಂತಿ 


ಒಲಿದವರನುಜೀವಿಸುವ ಬಗೆ 
ಬಲುಹು ಮುರಮಥನಂಗೆ ಮುನಿದೊಡೆ 
ತಲೆಯ ಬರೆಹವ ತೊಡೆವ 
ನಳಿನನಾಭನು ಭಜಕರಿಗೆ ಬೆಂ 
ಬಳಿಯ ಬಿರುದನು ಭೇದದಲಿ ಕುರು 
ಕುಲವ ಕೊಂದನು ಕೇಳು ಜನಮೇಜಯ ಮಹೀಪಾಲ ೧ 

ಇನತನೂಜನ ಕೂಡೆ ಮೈದುನ 
ತನದ ಸರಸವನೆಸಗಿ ರಥದೊಳು 
ದನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲಿ 
ಎನಗೆ ನಿಮ್ಮಡಿಗಳಲಿ ಸಮಸೇ 
ವನೆಯ ದೇವ ಮುರಾರಿಯಂಜುವೆ 
ನೆನಲು ತೊಡೆಸೋಂಕಿನಲಿ ಸಾರಿದು ಶೌರಿಯಿಂತೆಂದ ೨ 

ಭೇದವಿಲ್ಲೆ ಕರ್ಣ ನಿನ್ನೊಳು 
ಯಾದವರು ಕೌರವರೊಳಗೆ ಸಂ 
ವಾದಿಸುವಡನ್ನಯದ ಮೊದಲೆರಡಿಲ್ಲ ನಿನ್ನಾಣಿ 


ಮೇದಿನೀಪತಿ ನೀನು ಚಿತ್ತದೋ 
ಳಾದುದರಿವಿಲ್ಲೆನುತ ದಾನವ 
ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ೩ 

ದಾನವಾಂತಕ ಬೆಸಸು ವಂಶ ವಿ 
ಹೀನನ ನಿಮ್ಮ ಡಿಗಳೊಡನೆ ಸ | 
ಮಾನಿಸುವರೇ ಸಾಕೆನುತ ರವಿಸೂನು ಕೈಮುಗಿಯೆ 
ಮಾನನಿಧಿ ನಿನ್ನಾಣಿ ಬಾರೆ . 
ನೀನು ನಮ್ಮೆಲ್ಲರ ಹವಣಿ ವರ 
ಭಾನುವಂಶಲಲಾಮು ನೀ ರಾಮಂಗೆ ಸರಿಯೆಂದ 

ಕಳೆದು ಕೊಂಡನು ವೀಳೆಯವನಂ 
ಜುಳಿಯಲಾತಂಗಿತು ಕರ್ಣನ 
ಕೆಲಕೆ ಬರಸೆಳೆದವನ ಕರದೊಳು ಕರತಳವನಿಕ್ಕಿ 
ಎಲೆ ದಿವಾಕರತನಯ ನಿನ್ನಯ 
ಕುಲವನರಿಯೆಯಲಾ ಸುಯೋಧನ 
ನಲಿ ವೃಥಾ ಸೇವಕತನದಲಿಹುದುಚಿತವಲ್ಲೆಂದ ೫ 


೩೪೨ ಮ ಹಾ ಭಾರತ 

[ ಸಂಧಿ | 
ಲಲನೆ ಪಡೆದೀಯ್ಕೆದು ಮಂತ್ರಂ 

ಏನು ಹೇಳೆ ಕರ್ಣ ಚಿತ್ರ 
ಗಳಲಿ ಮೊದಲಿಗೆ ನೀನು ನಿನ್ನಯ 

ಗ್ಲಾನಿ ಯಾವುದು ಮನಕೆ ಕುಂತೀ 
ಬಳಿ ಯುಧಿಷ್ಟಿರದೇವಮೂರನೆಯಾತ ಕಲಿಭೀಮ ಸೂನುಗಳ ಬೆಸಕೈಸಿ ಕೊಂಬುದು ಸೇರದೇ ನಿನಗೆ 
ಫಲಗುಣನು ನಾಲ್ಕನೆಯಲ್ವೇದನೆ 

ಹಾನಿಯಿಲ್ಲೆ ವ್ಯಾಣಿ ನುಡಿ ನುಡಿ 
ಯಲಿ ನಕುಲ ಸಹದೇವರಾದರು 

ನವೇತಕೆ ಮರುಳುತನ ಬೇ 
ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರುದಿಸಿದರು ೬ ಡಾನು ನಿನ್ನ ಪದೆಸೆಯ ಬಯಸುವನಲ್ಲ ಕೇಳೆಂದ ೧೩ 
- ಅದರಿನಾ ಪಾಂಡವರಿವರ | 

- ಮರುಳು ಮಾಧವ ಮಹಿಯು ರಾಜ್ಯದ 
ಮೊದಲಿಗನು ನೀನಿರಲು ಧರಣಿಯ 

ಸಿರಿಗೆಸೋಲುವನಲ್ಲ ಕೌಂತೇ 
ಕದನವಿತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು 

ಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ 
ಇದು ನಿಧಾನವು ಕರ್ಣ ನಿನ್ನ 

ಹೊರೆದ ದಾತಾರಂಗೆ ಹಗೆವರ 
ಭ್ಯುದಯವನೆ ಬಯಸುವೆನು ನಿನ್ನಯ 

ಶಿರವನರಿದೊಪ್ಪಿಸುವೆನೆಂಬೀ 
ಪದಕೆ ಕೆಡಹುವೆನೆವರನು ನಡೆ ತನ್ನ ಸಂಗಾತ ೭ ಭರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ ೧೪ 
- ನಿನಗೆ ಹಸ್ತಿನಪುರದ ರಾಜ್ಯದ 

- ಒಡನೆ ಹುಟ್ಟಿದೆವೆಂಬ ಕಥನವ 
ಘನತೆಯನು ಮಾಡುವೆನು ಪಾಂಡವ 

ನೆಡೆಗುಡದೆ ಬಣ್ಣಿಸಿದೆ ವಿಜಯನ 
ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ ಗಡುಬಾಣಕೆ ಬಲಿಯನಿಕ್ಕುವ ಹದನ ಮಾಣಿಸಿದೆ 
ನಿನಗೆ ಕಿಂಕರವೆರಡು ಸಂತತಿ 

ನುಡಿದು ಫಲವೇನನ್ನು ಕೇಳೆ 
ಯೆನಿಸಲೊಲ್ಲದೆ ನೀನು ದುರಿಯೋ 

ನ್ನೊಡೆಯನಾದಂತಹೆನು ಬಾರೆನು 
ಧನನ ಬಾಂಬುಲಕೆ ಕೈಯಾನುವರೆ ಹೇಳೆಂದ ೮ ಪೊಡವಿಯಲಿ ನೀ ಹರಹಿಕೊಳು ನಿನ್ನವರ ನಿಲಿಸೆಂದ ೧೫ 
- ಎಡದ ಮೈಯಲಿ ಕೌರವೇಂದ್ರರ 

ವೀರ ಕರವರಾಯನೇ ದಾ 
ಗಡಣ ಬಲದಲಿ ಪಾಂಡು ತನಯರ 

ತಾರನಾತನ ಹಗೆಯೆ ಹಗೆ ಕೈ 
ಗಡಣವಿದಿರಲಿ ಮಾದ್ರ ಮಾಗಧ ಯಾದವಾದಿಗಳು ವಾರವೇ ಕೈವಾರವಾದಂತಹೆನು ಕುರುನ್ನ ಪತಿ 
ನಡುವೆ ನೀನೋಲಗದೊಳೊಪ್ಪುವ 

ಶೌರಿ ಕೇಳೆ ನಾಳೆ ಸಮರದ 
ಕಡು ವಿಲಾಸವ ಬಿಸುಟು ಕುರುಪತಿ 

ಸಾರದಲಿ ತೋರುವೆನು ನಿಜ ಭುಜ 
ನುಡಿಸೊ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ ೯ ಶೌರಿಯದ ಸಂಪನ್ನತನವನು ಪಾಂಡುತನಯರಲಿ ೧೬ 
- ಶೌರಿಯದಲಿದಿರಿಲ್ಲ ಕುಲದಲಿ 

- ಹಲವು ಮಾತೇನಖಿಳ ಜನಕೆ 
ಸೂರಿಯನ ಮಗನೊಡನೆ ಹುಟ್ಟಿದ 

ನ್ನುಳಿವು ಸೊಗಸದು ಕೌರವೇಶ್ವರ 
ವೀರರೈವರು ಪಾಂಡುತನಯರು ನಿನ್ನ ವೈಭವಕೆ ನೊಲುಮೆ ತಪ್ಪಿಸಿ ಭುವನದೊಳಗೆನಗಾವ ಜನವಿಲ್ಲ 
ಆರು ಸರಿಯೇ ಕರ್ಣ ನಡೆ ನಡೆ 

ಸಲಹಿದನು ಮನ್ನಣಿಯಲೆನಗ . 
ಧಾರುಣೀಪತಿಯಾಗು ನೀನಿರೆ 

ಗಳಿಕೆಯಲ್ಲದೆ ಹೀನ ವೃತ್ತಿಯ 
ವೈರವಿತ್ತಂಡಕ್ಕೆ ಬಳಿಕಿಿಂದನಸುರಾರಿ 

ಬಳಸಿ ನಡೆಸನು ಕೌರವೇಂದ್ರನನೆಂತು ಮರೆದಪೆನು ೧೭ 
- ಕೊರಳ ಸೆರೆ ಹಿಗ್ಗಿದವು ದೃಗುಜಲ 

ನೋಡಿ ದಣಿಯನು ಬಿರುದ ಹೊಗಳಿಸಿ 
ಉರವಣಿಸಿ ಕಡು ನಂದನಕಟಾ 

ಹಾಡಿ ದಣಿಯನು ನಿಚ್ಚಲುಚಿತವ 
ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ 

ಮಾಡಿ ತಣಿಯನು ಮಾನನಿಧಿಯನದೆಂತು ಮರೆದಪೆನು 
ಹರಿಯು ಹಗೆ ಹೊಗೆದೊರದುರುಹದೆ 

ಕಾಡಲಾಗದು ಕೃಷ್ಣ ಖಾತಿಯ 
ಬರಿದೆ ಹೋಹುದೆ ತನ್ನ ವಂಶವ 

ಮಾಡಲಾಗದು ಬಂದೆನಾದೊಡೆ| 
ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ೧೧ ರೂಢಿ ಮೆಚ್ಚದು ಕೌರವನ ಹಗೆ ಹರಿಬ ತನಗೆಂದ ೧೮ 
. ಕಾದಿ ಕೊಲುವೊಡೆ ಪಾಂಡುಸುತರು ಸ 

- ಅರುಣಜಲದಾಜ್ಯದಲಿ ಬಂಬಲು 

ಗರುಳ ಚರುವಿನಲೆಲುವಿನೊಟ್ಟಿಲ 
ಹೋದರರು ಕೋಲಲಿಲ್ಲ ಕೊಲ್ಲದೆ 
ಕಾದೆನಾದೊಡೆಕೌರವಂಗವನಿಯಲಿ ಹೋಗಲಿಲ್ಲ 

ಬೆರಳ ಸಮಿಧೆಯಲಡಗಿನಖಿಳಾಹುತಿಯ ರಚನೆಯಲಿ 

ನರಕಪಾಲದ ಪಾತ್ರೆಗಳ ತಿಲ 
ಭೇದದಲಿ ಹೊಕ್ಕಿರಿದನೋ ಮಧು 

ದೊರಳೆಗಳ ಕೇಶೌಘ ದರ್ಭಾಂ 
ಸೂದನಕಟಕಟೆನುತ ಘನ ಚಿಂ 
ತೋದಧಿಯಲದ್ದ ವೊಲು ಮೌನದೊಳಿದ್ದನಾ ಕರ್ಣ ೧೨ ಕುರದಲಾಹವ ಯಜ್ಞ ದೀಕ್ಷಿತನಹೆನು ತಾನೆಂದ ೧೯ 


೩೪೩ 
೧೦ ] 

ಉದ್ಯೋಗಪರ್ವ 

ಬರಲು ತಾಯ್ತಿದಿರಾಗಿ ರವಿಸುತ 
ಮಾರಿಗೌತಣವಾಯು ನಾಳಿನ 

ನಿರದೆ ಬಂದನು ದಂಡದಂತಿರೆ 
ಭಾರತವು ಚತುರಂಗ ಬಲದಲಿ 

ಚರಣದಲಿ ಮೈಯಿಕ್ಕಲಾತನ ನೊಸಲ ನೆಗಹಿದಳು 
ಕೌರವನ ರುಣ ಹಿಂಗೆ ರಣದಲಿ ಸುಭಟಕೋಟಿಯನು 
ತೀರಿಸಿಯೆ ಪತಿಯವಸರಕ್ಕೆ ಶ 

ಬರಸೆಳೆದು ಬಿಗಿದಪ್ಪಿದಳು ನೀ 

ರುರವಣಿಸಿದವು ನಯನದಲಿ ಸೆರೆ 
ರೀರವನು ನೂಕುವೆನು ನಿನ್ನಯ 
ವೀರರೈವರ ನೋಯಿಸೆನು ರಾಜೀವಸಖನಾಣಿ - ೨೦ ಕೊರಳಿಗೌಕಿ ತಾನಳಲಿನಬುಧಿಯೊಳಾಳ್ಳಾ ಕುಂತಿ ೨೭ 

ಆ ಸಮಯದಲ್ಲಿ ಗಂಗೆ ನಾರೀ 
- ಎನಲು ಕರ್ಣನ ದೃಢವ ಕಂಡನು 
ಮನದೊಳುತ್ಸಾಹಿಸಿದನಾದೊಡೆ| 

ವೇಷದಲಿ ನಡೆತಂದಳೆಲೆ ಕುಂ 
ತನಯರೈವರ ಹದನು ನಿನ್ನದು ಬಲುಹ ಮಾಡುವೊಡೆ ತೀ ಸತಿಯೆ ಕೈಯೆಡೆಯ ಕಂದನನೂಪುಗೊಳು ನೀನು 
ಮನಕೆ ಖತಿಯಹುದರುಹದಿರ್ದೊಡೆ 

ಈಸು ದಿನವಿವನಾಗುಹೋಗಿನ 
ತನಗೆ ಗುಣವಲ್ಲೆಂಬ ಕಾರಣ 

ಗಾಸಿಯನು ತಲೆಗಾಯ್ ನೆನ್ನಯ 
ವಿನಿತನೊಡೆಸಿದೆನು ನೀ ಸುಖಿಯಾಗು ಹೋಗೆಂದ ೨೧ ಭಾಷೆ ಸಂದುದೆನುತ್ತ ತಾಯಿಗೆ ಕೊಟ್ಟಳಾತ್ಮಜನ ೨೮ 
- ಬಂದರೊಳ್ಳಿತು ಬಾರದಿದೊಡೆ 

ಇರಲಿರಲು ರವಿ ಬಂದನೆಕ್ಕತಿ 
ಕಂದ ಕೇಳೆ ಮಧುರ ವಚನದಿ 

ಕರೆದನೀತನ ಕಿವಿಯೊಳೆಲ್ಲವ 
ಮಂದಮತಿಯನು ತಿಳುಹಿ ತಮ್ಮಂದಿರಿಗೆ ರಾಜ್ಯವನು ನೊಗೆದ ನಿನಗೆಲೆ ಮಗನೆ ಕುಂತೀದೇವಿ ತಾಯಹುದು 
ಇಂದು ಕೊಡಿಸುವುದುಚಿತ ಸಂಪ್ರತಿ 

ಮುರಹರನ ಮತದಿಂದ ನಿನ್ನಯ 
ಗಿಂದು ಸೇರಿಸು ನಿನ್ನ ಮಾತನು 

ಸರಳ ಬೇಡಲು ಬಂದಳಂದಿನ 
ಹಿಂದುಗಳೆಯನು ಕೌರವೇಶ್ವರನೆಂದನಸುರಾರಿ 

ಹರಿಗೆ ಕವಚವನಿತ್ತ ವೊಲು ಮರುಳಾಗಬೇಡೆಂದ ೨೯ 
ಮಸೆದುದಿತ್ತಂಡಕ್ಕೆ ಮತ್ಸರ. 

ಬೆಸಸಿದುದಕೆ ಹಸಾದವೆಂದನು 
ವಸಮ ಸಂಗರವೀಗ 

ಬಿಸಜಬಂಧುವ ಕಳುಹಿದನು ಮ 
ನುಸುರಿದರೆ ಮನಗಾಣನೇ ಕೌರವ ಮಹೀಶ್ವರನು 

ಸಿದನಿತ್ತಲು ಮಾತೆಯನು ಭಯಭರಿತ ಭಕ್ತಿಯಲಿ 
ವಿಸಸನದ ಕಟ್ಟಾಳು ಮಂತ್ರವ 

ಒಸೆದು ಬಿಜಯಂಗೈದ ಹದನನು 
ನೆಸಗಲಾಗದು ತನ್ನ ವೀರಕೆ 

ವುಸುರ ಬೇಹುದು ತಾಯೆಯೆನೆ ಶೋ 
ಮಸುಳಹುದು ಮುರವೈರಿ ಸಂಧಿಯನರಿಯೆ ನಾನೆಂದ ೨೩ ಕಿಸುತ ನುಡಿದಳು ಕುಂತಿ ಕರ್ಣನ ತೆಗೆದು ಬಿಗಿಯಪ್ಪ ೩೦ 
- ಕಳುಹಬೇಹುದು ದೇವ ದಿನಪತಿ 

ಮಗನೆ ತಮ್ಮಂದಿರನು ಪಾಲಿಸು 
ಇಳಿದನಪರಾಂಬುಧಿಗೆ ಸಂಪ್ರತಿ 

ವಿಗಡತನವನು ಮಾಣು ನೀನೂ 
ಯಳಿದ ಹೊತ್ತಿಂದೀಗ ನೆಟ್ಟನೆ ನೀವು ಪಾಂಡವರು ಲಗಿಸುವರೆ ಕುರುಪತಿಯ ನಿನಗವರಿದಿರೆಯಿತಂಡ 
ಹುಲುಸರವಿ ಹಾವಹುದು ಹುತ್ತಿನ 

ಸೊಗಸು ತಾನೆಂದುದನು ಹಿಸುಣರ 
ತಲೆಯಲಿರಲಜ ರಿಗೆ ಹಿಸುಣರ 

ಬಗೆಯ ನೀ ಕೇಳದಿರು ನೀ ಮನ 
ಬಳಕೆ ಹೋಗುವುದು ಕಳುಹ ಬೇಕೆಂದೆರಗಿದನು ಕರ್ಣ ೨೪ ಬಿಗಿಸದಿರು ಸಲಿಸೆನ್ನ ವಚನವನೆಂದಳಾ ಕುಂತಿ ೩೧ 
ಬೀಳುಕೊಂಡನು ಮನೆಗೆ ಬಂದು ವಿ 

ತಾಯಹುದು ತಾ ಬಲ್ಲೆನದು ಸಂ 
ಶಾಲವತಿ ಚಿಂತಿಸಿದನಾ ಸಿರಿ 

ಜಾಯತವು ಪಾಂಡವರು ತಮ್ಮ ದಿ 
ಲೋಲ ಮಾಡಿದ ತಂತ್ರ ಮನದಲಿ ನಟ್ಟು ಬೇರೂರಿ ರೀಯುಭಯ ರಾಯರಲಿ ಪಟ್ಟದ ಹಿರಿಯ ತಾನಹುದು 
ಕಾಳುಮಾಡಿದನಕಟ ಕೌರವ 

ರಾಯನನ್ನನು ನೆಚ್ಚಿ ಹೊರೆದನು 
ಬಾಳಲರಿಯದೆ ಕೆಟ್ಟ ಗೋ 

ಸಾಯಲಳುಕುವೆನೇ ಸುಡೇತರ 
ಪಾಲ ಬರಿದೇ ಬಿಡನು ಜೀವವ ಕೊಳ್ಳದಿರನೆಂದ ೨೫ ದೀಯಿಳೆಯ ಬಾಳಿಕೆ ಕೃತಘ್ನತೆಗೆ ಗತಿಯೆಂದ ೩೨ 
- ವೀರ ರವಿಸುತನೊಂದು ದಿನ ರವಿ 

ಮಕ್ಕಳೇವರಿಗಾ ಹಿರಿಯನದು 
ವಾರದಲಿ ಪರಿತೋಷ ಮಿಗೆ ಭಾ 

ತಕ್ಕ ಮಾತೆಲೆ ತಾಯೆ ಸಂದೇ 
ಗೀರಥೀ ತೀರದಲಿ ತಾತಂಗರ್ಥ್ಯವನ್ನು ಕೊಡುತ 

ಹಕ್ಕೆ ನೆಲೆಯಿಲ್ಲದು ನಿಲಲಿ ಧಾರುಣಿಯ ಬಯಸುವರೆ 
ಸಾರ ಮಂತ್ರವ ಜಪಿಸುತಿರಲ್‌ 

ತಕ್ಕುದೇ ದಾತಾರನರಸಿಯೊ 
ದಾರಿಯದ ಸುರತರುವ ಕುಂತೀ 

ಬೊಕ್ಕತನವಿರಲಾರು ಮೆಚ್ಚುವ 
ನಾರಿ ಕಾಣಲು ಬಂದಳಾತ್ಮಜನಿದ್ದ ನದಿಗಾಗಿ ೨೬ ರಕ್ಕ ಹೇಳ ಹೇಸನೇ ಜಯಲಕ್ಷ್ಮಿ ತನಗೆಂದ 


೩೩ 


೩೪೪ ಮ ಹಾ ಭಾರ ತ 

[ ಸಂಧಿ 
ಇಂದು ನೀವರುಹಿದ ಬಳಿಕ ರವಿ 

ಆದೊಡೆವರ ಮಕ್ಕಳನ್ನು ತಲೆ 
ನಂದನನುಯೆಂದರಿದೆನಲ್ಲದೆ 

ಗಾಯು ತೋರೆ ಕಂದ ನಿನಗಿ 
ಹಿಂದೆ ದುರಿಯೋಧನನದಾವುದ ನೋಡಿ ಸಲಹಿದನು 

೩ ದುರಾಗ್ರಹವೊಪ್ಪುವುದೆ ಕರವನ ಸೇವೆಯಲ್ಲಿ 
ಬಂದು ಪಾಂಡವರೊಡನೆ ಕೂಡಿದ 

ಹೋದ ಬಾಣವ ಮರಳಿ ತೊಡದಿರು 
ರಿಂದು ನಗದೇ ಲೋಕವಂತಿರ 

ಮಾದು ಕಳೆ ವೈರವನೆನಿ ಹ 
ಲಿಂದು ನಿಮ್ಮಡಿ ಬಂದ ಕಾರ್ಯವ ಬೆಸಸಿ ನೀವೆಂದ ೩೪ ಸಾದವೆಂದನು ಬೀಳುಕೊಟ್ಟನು ಬಂದನರಮನೆಗೆ ೩೫ 


ಹನ್ನೊಂದನೆಯ ಸಂಧಿ 
ಸೂ ಅವನಿಯದಿರಿತು ಗಗನ ತಾರಾ 

ನಿವಹವನು ಬಿದಿರಿತ್ತು ವರ ಪಾಂ 

ಡವರು ಕಣನೊಳು ವೆಂಠಣಸಿದರು ಕಮಠ ಟೆಂಠಣಿಸೆ 
ಕೇಳು ಜನಮೇಜಯ ಧರಿತ್ರೀ 

ಮುನಿದೊಡೆಯು ನಿಮ್ಮೊಳಗೆ ನೀವೇ 
ಪಾಲ ಸಂಧಿಯ ಮುರಿದು ಲಕ್ಷ 

ಮನಕತವ ಮಾಡುವಿರಿಯಗ್ರಜ 
ಲೋಲನೆ ತರುತಿವರ ಹೋರೆಗಟಿದನು ಸಾತ್ಯಕಿಯ ರನುಜರಲಿ ಕದಡಾದೊಡುಪಶಮಿಸುವಿರಿ ನಿಮ್ಮೊಳಗೆ 
ಕೇಳಿದನು ಮುರಹರನ ಬರವನು 

ಎನಗೆ ನಿಮ್ಮಯ ದೂಸರಿಂದಾ 
Fಳಿವುಸ್ತಕದಳ ಧರಣಿ 

ಯಿ ನಿತು ಸಭೆಯಲ್ಲಿ ಮಾನ ಹಾನಿಗ 
ಪಾಲರೊಡನಿದಿರಾಗಿ ಬಂದನು ಧರ್ಮನಂದನನು ೧ ಟೆನಲು ನೊಂದನು ಧರ್ಮಸುತನಿಂತೆಂದ ನಸುಗುತ ೬ 
- ದೂರದಲಿ ದುಮ್ಮಾನಿಸಿದ ವದ 

ಮುಳಿದು ಸುರಗಿಯನುಗಿದು ಗಗನಕೆ 
ನಾರವಿಂದವ ಕಂಡು ಸಂಧಿಗೆ 

ನಿಲುಕಿ ಮಾಡುವದೇನು ನಿಮ್ಮ ಡಿ 
ಸೇರರವದಿರು ಬಲಿದುದಾಹವನೀತನಂಗದಲಿ 

ಗಳಿಗೆ ತಪ್ಪಿದ ತರಳರಖಿಳ ವ್ಯಾಪ್ತಿಗೇಗುವರು 
ಶೌರಿಗಾಯವಮಾನವಿದೆಲೇ 

ಖಳರು ಮಾಡಿದ ಖತಿಯನೆನ್ನೊಳು 
ಮಾರಿಗುತ್ಸವವೆನುತ ಬಂದನು 

ತಿಳಿದು ಮರೆಯಲುಬೇಕು ಕರುಣಾ 
ಮಾರುತನ ಮಗನಸುರಮರ್ದನನಿಂಗಿತವನರಿದು ೨ ಜಲಧಿ ನೀನೆಂದಂಘಿಗಳ ಹಿಡಿದನು ಯುಧಿಷ್ಠಿರನು ೭ 
ದರುಶನವ ನೀಡಿದರು ಕೃಷ್ಣನ 

ಬರಿದೆ ಕಾಡದಿರೇಳು ಮನದಲಿ 
ಚರಣದಲಿ ಮೈಯಿಕ್ಕಿದರು ಮಿ 

ಮರೆದೆನಾಗಳೆ ಕೌರವನು ಮುಂ 
ಕರಸುಗಳು ದುಪದಾದಿ ನಾಯಕರೆರಗಿದರು ಪದಕೆ ದರಿಯದವಗಡಿಸಿದನು ಹೊಗಲಿ ನಿಮ್ಮ ದೂರೇಕೆ 
ಪರಮ ಬಾಂಧವರೆಲ್ಲ ಜೀವಂ 

ನೆರವಣಿಗೆಯುಂಟಾದಡಿಂದಿನ 
ತರೆ ನದೀಸುತ ವಿದುರ ಗುರು ನೃಪ 

ಮರುದಿವಸ ಸಂಗ್ರಾಮ ಸೈರಿಸ 
ಗುರುತನುಜ ಧೃತರಾಷ್ಟ್ರಯೆಂದನು ಧರ್ಮನಂದನನು ೩ ಲರಿಯರವದಿರು ನಡೆ ಕುರುಕ್ಷೇತ್ರಕ್ಕೆ ಬೇಗದಲಿ ೮ 
- ಭೂಮಿಪತಿ ನಿಜಬಾಂಧವರು ಸು 

ಹಾನಿಯನು ನೀ ಹೊತ್ತು ನೃತ್ಯರ 
ಕೇಮಿಗಳು ತಾವೆಲ್ಲ ನಿಮ್ಮಾ 

ಮಾನವನು ಪತಿಕರಿಸಬೇಹುದು 
ಕೇಮ ಕುಶಲವ ಕೇಳಿದರು ಕಳುಹಿದರು ಹರಕೆಗಳ 

ತಾನೊಡೆಯನಾದಂಗೆ ಗುಣವೆನ್ನೊಡೆಯ ನೀನಾಗಿ. 
ಆ ಮಹಾ ಸಂಗಾಮ ಮುಖದಲ್ಲಿ 

ಮಾನಭಂಗವ ಧರಿಸಿಯೆಮ್ಮಭಿ 
ತೋಮರದ ಕಾಣಿಕೆಗಳಲಿ ಸು . 

ಮಾನವನು ನೀನುಳುಹಿದೆ ಸಂ 
ಪ್ರೇಮವನು ಬೆಸಸುವುದು ದುರಿಯೋಧನನ ಮತವೆಂದ ೪ ಧಾನವನ್ನು ಸೇರಿಸದೆ ಸಲಹಿದೆಯೆಂದನಾ ಭೀಮ ೯ 
- ಭೂಮಿಯೊಳಗರ್ಧವನು ಬೇಡಿದೆ 

ಮಾರಿಯರಕೆಗಳಡಗದಂತಕ 
ಡಾ ಮಹೀಪತಿಯ್ಕೆವರಿಗೆ ಸಂ 

ನೂರು ತುಂಬದೆ ಶಾಕಿನಿಯರೊಡ 
ಗಾಮ ಭೂಮಿಯನ್ನೆದೆ ಕೊಟ್ಟನು ನಿಮ್ಮೊಳಪ್ರಿಯನು ಲೋರೆನನೆಯದೆ ಡಾಕಿನಿಯರಿಗೆ ಡೊಳ್ಳು ಸಾಲಿಡದೆ 
ಸಾಮದಲಿ ಸೊಗಸಿಲ್ಲ ನೀವ್ ನಿ 

ಕೌರವನ ತನಿಗರುಳ ದಂಡೆಯ 
ಸೀಮರಾದೊಡೆಜೋಡಿಸುವುದು 

ತೋರಣದ ಬಾಗಿಲಿನ ವಿಭವದಿ 
ದ್ರಾಮ ಕುರುಭೂಮಿಯಲ್ಲಿ ಕುಳವರಿದವರ ಪತಿಕರಿಸಿ ೫ ವಾರಣಾಹ್ಮಯನಗರಿಯನು ಹೋಗದಿಹೆನೆ ಹೇಳೆಂದ ೧೦ 


೩೪೫ 


ಉ ದ್ರೋ ಗ ಪ ವ ; 
೧೧] 

ಅಳವಿಗೊಟ್ರೊಡೆ ರವಿಯ ತುರಗವ 
ತೋರು ನಡೆ ಗಜಬಜಿಸಲೇಕಿ 
ನ್ಯಾರು ತಿಂಗಳೆ ನಾಳೆ ಪಯಣಕೆ 

ನುಳುಹಿ ಮುಂಚುವ ಗತಿಯ ನೊಸಲಲಿ 
ಸಾರಿಹೇಳೆಂದವರುಪಪ್ಪ ವ್ಯಕ್ಕೆ ನಡೆತಂದು 

ಹೊಳೆವ ಕನ್ನಡಿಗಳ ಖುರಾಂತದ ಜೋಡು ಚೆಲುವುಗಳ 
ಬೇರೆ ಬೇರವನೀಶರಿಗೆ ಪಡಿ 

ಬಿಳಿಯ ಚೌರಿಯ ಝಲ್ಲರಿಯ ಹ 
ಹಾರವನು ಕಳುಹಿದರು ಕೃಷ್ಯನ 

ತಳದ ರಾವರ ಸರಿಸದಲಿ ನೆಲ 

[ ೧೮ 
ದೂರು ಬರಲಳವಡಿಸಿದರು ಸಂಗ್ರಾಮ ಸಾಧನವ ೧೧ ನಲುಗೆ ನಿಗುರುವ ನಿಲುವ ನಿರುತದ ಹಯವನೋಡಿದರು 
ಗುಡಿಯ ಮಂಡನಿಗೆಗಳ ಹೊರಿಗೆಗೆ 

ಶೈಲದೆಡಬಲದೊರತೆಯೆನೆ ಸುಕ 
ಳೊಡನೊಡನೆ ಸಂಭ್ರಮಿಸಿದವು ಬರ 

ಪೊಲದಲಿ ದಾರಿಡುವ ಮದಜಲ | 
ಸಿಡಿಲು ಬೊಬ್ಬಿಡುವಂತೆ ಮಸೆದವು ಕೂಡೆಕೈದುಗಳು ಧಾರೆಗಳ ಬರಿಕೈಯ ಲೌಡಿಯ ವಜ್ರಮುಷ್ಟಿಗಳ 
ದಡಿಯ ಬಲಿಸುವ ಗುಳವ ರೆಂಬೆಯ 

ನಾಳಿವಿಲುಗಳ ರಾಯ ಜೋಧರ 
ಗಡಣಿಸುವ ಬಲಗೀಲಗಾಲಿಯ 

ಮೇಳವಣಿಗಳ ಚಿತ್ರಗತಿ ಶುಂ 
ತೊಡಿಸುವುತ್ಸಹವಾಯವರ ಪಾಂಡವರ ಬೀಡಿನಲಿ ೧೨ ಡಾಲವನು ನೋಡಿದರು ಗಜಸೇನಾಸಮುದ್ರದಲಿ ೧೯ 
- ಪಿಳುಕ ತಿದ್ದುವ ಬಿಲ್ಲ ಬಾಗಿನ 

ಅವನಿಪಾಲರ ಮಕುಟ ಮಣಿಗಣ 
ಹೊಳಹನೆಯಾರಿಸುವ ಮಾರ್ತಿರು 

ನಿವಹವೆತ್ತಿದ ಖಡ್ಗ ಪರಶುರ 
ಗಳನು ಜೋಡಿಸುವಖಿಳ ಕೈದುವ ಮಸೆವ ಮಂಡಲಿಯ ಛವಿರಳದ ತೆರೆಗಳ ಪತಾಕಾವಳಿಯ ಬೆಳುನೊರೆಯ 
ಕಳಕಳಿಕೆ ಬಲುಹಾಯು ರಾವುತ 

ವಿವಿಧ ಗಜ ಹರ ಜಲಚರೌಘದ 
ರಲಿ ಗಜಾರೋಹಕರ ರಥಿಕಾ 

ಪವನಜನ ಕೈಸನ್ನೆಗಳ ಘನ 
ವಳಿಯಲವರವರಂಗದಲಿ ಸಂವರಣಿಯೊಪ್ಪಿದವು ೧೩ ಪವನ ಹತಿಯಲಿ ಲಹರಿ ಮಸಗಿತು ಬಹಳ ಬಲಜಲಧಿ ೨೦ 
ಜೋಳಿ ಹರಿದುದು ದೆಸೆದೆಸೆಗೆ ಭೂ 

ಹರಿ ಯುಧಿಷ್ಠಿರರೊಂದು ಗಜ ಕಂ 
ಪಾಲರಿಗೆ ರಾಯಸದ ಹದನನು 

ಧರದೊಳಿರ್ದರು ನಿಖಿಳ ಸೇನೆಯ 
ಕೇಳಿದಾಗಳೆ ಕವಿದು ಬಂದರು ತಮ್ಮ ದಳಸಹಿತ 

ತೆರಳಿಕೆಯ ತೋರಿಸುತ್ತ ಬಂದರು ಭೀಮ ಫಲುಗುಣರು 
ಸೂಳವಿಸಿದವು ಸನ್ನೆಯಲಿ ನಿ 

ಬಿರುದ ಧೃಷ್ಟದ್ಯುಮ್ಮ ಮೊದಲಾ 
ಸ್ವಾಳವಂದಿನ ಮರುದಿವಸ ವೈ 

ಗಿರೆ ಶಿಖಂಡಿಯು ಸಹಿತ ದ್ರುಪದನು 

[ ೨೧ 
ಹಾಳಿಯನು ಹೊರವಂಟರನಿಬರು ದೈತ್ಯರಿಪು ಸಹಿತ ೧೪ ಭರ ಮಿಗಿಲು ತೋರಿದನು ಮೂರಕ್ಷೆಣ ಸೇನೆಯನು 
- ಎಲೆಲೆ ನೆಲ ಬೆಸಲಾದುದೋ ಬಲು 

ವರ ಯುಧಾಮನ್ನುತ ಮಂಜಸ 
ದಳದ ತೆರಳಿಕೆ ತೀವಿತವನಿಯ 

ನುರು ಶಿಖಂಡಿ ಸುಚೇಕಿತಾನರು 
ತಳಪಟದ ಹಬ್ಬುಗೆಯೊಳಬ್ಬರಿಸಿದವು ಬೊಬ್ಬೆಗಳು 

ಧುರಧುರಂಧರ ವೀರ ಪಾಂಚಾಲಕ್ಲಿತೀಶ್ವರರು 
ತಲೆವೊರೆಯ ತೂಕದಲಿ ಫಣಿಪತಿ | 

ತುರುಕರನು ಸಾಹಣ ಸಮುದ್ರರ 
ಬಳುಕತೊಡಗಿದ ತರಣಿ ಸೇನೋ 

ಮರುಯವನ ಖುರಾಣ ಕಾಶೀ 
ಚಲಿತ ಧೂಳಿಯ ಝಗೆಯಲದ್ಭುತವಾಯ್ತು ದೆಖ್ಯಾಳ ಶೃರರ ಥಟ್ಟನು ತೋರಿದನು ಪಾಂಚಾಲ ಭೂಪಾಲ ೨೨ 
ಹಿಣಿಲ ಹಾಹೆಯ ಬಿರುದುಗಳ ಡಾ 

ವರ ವಿರಾಟನು ಶಂಖ ನೃಪನು 
ವಣಿಯ ನಾಯಕವಾಡಿಗಳ ಸಂ 

ತರ ಶತದ್ಯುಮ್ಮಕನು ಶತಚಂ 
ದಣಿಯ ಸುಕರದ ಕೈದುಗಳ ವರ ವೀರ ನೂಪುರದ ದ್ರರು ಶತಾನೀಕರು ಶತಾಯುಧರೆನಿಪ ನೃಪವರರು 
ಕುಣಿವ ಸುರಗಿಯ ಪಳಹರದ ಡೋಂ 

ತುರಗ ಗಜರಥ ಪಾಯುದಳ ಸಾ 
ಕಣಿಯ ಭೇದಿಪ ಖಡ್ಗ ಬಿಲು ಬಲು 

ಗರದ ಸೌರಂಭದಲಿ ನಿಜ ಸಂ 
ಗಣಿಯಸಂಖ್ಯೆಯ ಕೈದುಗಳ ಕಾಲಾಳ ನೋಡಿದರು ೧೬ ವರಣಿಯನು ತೋರಿದರು ತಮ್ಮ ಕೋಹಿಣಿ ದಳವ ೨೩ 
- ಥಳಥಳಿಪ ಸೂಸಿಗೆಯ ಮುಮೊನೆ 

- ಜಯಸಮರ ಸಾಮಗ್ರಬಲ ಕೈ 
ಗಳ ರಥಾಂಗದ ಮೇಲು ಪಸರದ 
ಪಳಹರದ ಖುರಗತಿಯ ಜೋಡಜವಾಯ್ತು ಕುದುರೆಗಳ 

ಕೆಯ ನೃಪಾಲರು ತಮ್ಮೊಳಕೆ 

ಣಿಯನು ತೋರಿದರೆ ವರಿಭಕಂದರದ ಭೂಪತಿಗೆ 
ಬಲದ ಬದ್ಧರದೊಟ್ಟಿ ದಂಬಿನ 
ಹೊಳೆವ ಹೊದೆಗಳ ಸೂತರುರವಣಿ 

ಭಯವಿಹೀನನು ಪಾಂಡ್ಯ ನೃಪ ಸೃಂ 

- [ ೧೭ 
- ಗಳ ಸುರೇಖೆಯ ಗತಿಯ ವಾಜಿಯ ರಥವ ನೋಡಿದರು . 

ಜಯರುಸೋಮಕ ಭೂಪರಕ್ಷೆ 
ಣಿಯನುತೋರಿದರವನಿ ಕುಸಿದುದು ದಳದ ಪದಹತಿಗೆ ೨೪ 


೩೪೬ ಮ ಹಾ ಛಾ 3 ತ 

[ ಸಂಧಿ 
- ಚೈದ್ಯ ದೇಶದ ಧೃಷ್ಟಕೇತು ಬ | 

ಬಿಂಬವನು ಬೇರಿರಿಸಿ ಬಹುಮತ 
ಲೋದಧಿಯನಹಿಣಿಯ ಮೊದ 

ವೆಂಬ ಬಿಸಿಲಲಿ ರಾಜ ನಯವೆಂ 
ಲಾದುದೆನೆ ತೋರಿದನು ಕುಂತೀಭೋಜನಕ್ಷೆಣಿ ದೆಂಬ ನೈದಿಲು ನಲವುಗೆಟ್ಟುದು ಕೃಷ್ಣ ಹೇಳೆನಲು 
ಆದವೇಳಕೊಣಿ ಬಲ ಬೇ 

ಎಂಬುದೇನಿಲ್ಲಿ ಸುಭಟ ಕ 
ರಾದ ನಾಯಕವಾಡಿಯಲಿ ಹಿರಿ 

ದಂಬದಧಿಪತಿತನಕೆ ಫಲುಗುಣ 
ದಾದುದಾಹವ ಸೇನೆ ಗೋಚರವಲ್ಲ ಗಣನೆಯಲಿ ೨೫ ನೆಂಬ ಮಾತೆಮ್ಮ ಭಿಮತವು ಭೂಪಾಲ ಕೇಳೆಂದ ೩೨ 
- ಕ್ಷತ್ರಧರ್ಮನು ನೀಲನು ಬೃಹ 

ಕರೆಸಿ ಧೃಷ್ಟದ್ಯುಮ್ನನು ಸಂ 
ತೈತ್ರ ಶೌರಿಯ ತನುಜ ವತ್ಸಜ 

ಗರದ ಸೇನಾಪತ್ಯವನು ವಿ 
ಚಿತ್ರವರ್ಮ ಹಿರಣ್ಯವರ್ಮನು ಚಾರು ಚೇಪ್ರಕನು ಸರಿಸಲಳವಡಿಸಿದರು ಸುಮೂಹೂರ್ತದ ಸರಾಗದಲಿ 
ಶುಮಥನನು ವಿಂಧ್ಯಗಿರಿಯ ಸು 

ಪರದೊಳಗೆ ಗುಡಿ ನೆಗಹಿದವು ಭೂ 
ಹೊತ್ರರನ್ನಯದವರು ಪಾಂಡವ | 

ಸುರರ ವಿಮಳಾಮಾಯ ರವ ವಿ 
ಮಿತ್ರರೊದಗಿತು ಕೇಳು ಜನಮೇಜಯ ಮಹೀಪಾಲ ೨೬ ಸರಿಸಲಳವಡಿಸಿದರು ಮಂಗಳ ವಿಹಿತ ವಸ್ತುಗಳ ೩೩ | 
- ವೀರ ಪಾರ್ಥನಿಗಿರುಳು ಸೋತಂ 

* ಸೂಳವಿಸಿದವು ಕಟಕದಲಿ ನಿ 
ಗಾರವರ್ಮನು ಗಗನಚರ ಪರಿ . 

ಸ್ವಾಳಕೋಟಿಗಳಳ್ಳಿರಿಯೆ ಹೆ. 
ವಾರ ಬಹಳದಿ ಬಂದು ಕಂಡನು ಕಲಿಯುಧಿಷ್ಠಿರನ 

ಗ್ರಾಳೆಗಳು ಸಾರಿದವು ಭಟರುಬ್ಬಟೆಯ ಬಿರುದುಗಳ 
ಕೌರವೇಂದ್ರನನೋಯಿಸಿದ ಧುರ 

ಲೋಲನಯನೆಯರಾರತಿಯ ಸವ 
ಧೀರ ಸಾಹಸ ಚಿತ್ರಸೇನನು | 

ಸಾಲು ಸಂದಣಿಸಿದವು ವರ ಪಾಂ 
ದಾರ ಗುಣನಿಧಿ ಬಂದು ಕಂಡನು ಮಿತ್ರ ಭಾವದಲಿ ೨೭ ಚಾಲತನಯಂಗೆಸಗಿದರು ಮೂರ್ಧಾಭಿಷೇಚನವ ೩೪ 
- ಕಾರಿರುಳ ಪಟ್ಟಣಕೆ ಚಂದನ 

ದರುಶನವನಿಖಿಳ ಧರಣಿ 
ತೋರಣವ ಬಿಗಿದಂತೆ ದಾಡೆಗ . 

ಶರರು ಕಂಡರು ಸೂತ ಮಾಗಧ 
ಜೋರಣದ ಹೊಳಹುಗಳ ಹೊಗರಿಡುವೊಡಲ ಕಪ್ಪುಗಳ ವರ ವಿಬುಧ ವೈತಾಳಿಕರ ಕಾರ್ಪಣ್ಯವಡಗಿದವು 
ಭಾರಿ ದೇಹನು ಭಟಭಯಂಕರ 

ಧುರಕೆ ಧೃಷ್ಟದ್ಯುಮ್ಮನಾಜ್ಞೆಯೊ 
ತೋರಹತ್ತನು ದೈತ್ಯಕುಲ ಪರಿ 

ಇರವು ನಿಮಗೆಂದೈದೆ ಭೂಪಾ 
ವಾರ ಬಹಳದಿ ಬಂದು ಕಂಡನು ಕಲಿಘಟೋತ್ಕಚನು ೨೮ ಲರ ನಿವಾಸಂಗಳಲಿ ಹೊಯಿದರು ಚರರು ಡಂಗುರವ ೩೫ 
- ಬಲದ ದೆಖ್ಯಾಳವನು ನೋಡಿದ 

- ರೂಢಿಸಿದ ಸುಮುಹೂರ್ತದಲ್ಲಿ ಹೊರ 
ರೊಲವಿನಲಿ ನಿಜಸೇನೆ ಸಹಿತತಿ 

ಬೀಡ ಬಿಟ್ಟರು ರಣಕೆ ಪಯಣವ 
ಬಲರುಪಪ್ಪ ವ್ಯಕ್ಕೆ ಬಂದರು ಹೊಕ್ಕರಾಲಯವ 

ಮಾಡಲೋಸುಗ ಸಾರಿದರು ನೃಪ ಪಾಳಯಂಗಳಲಿ 
ಬಳಿಕ ಸುಮುಹೂರ್ತದಲ್ಲಿ ಹೊರಗುಡಿ 

ಕೂಡಿತಾಹವ ಸೈನ್ಯ ಸಾಗರ 
ಗಳನು ಹಾಯಿ ದರಂದು ಯದುಕುಲ 

ವೀಡಿರಿದು ನಡೆಗೊಂಡುದಭ್ರದ 
ತಿಲಕ ಗದುಗಿನ ವೀರ ನಾರಾಯಣನ ನೇಮದಲಿ ೨೯ ರೂಢಿಗಳ ಜೋಡಿಗಳ ಜೋಕೆಯ ಘನ ತರಂಗದಲಿ ೩೬ 
ಪರಿಮಿತಕೆ ತನ್ಮಾಪ್ರ ಸಚಿವರ 

ಹರಿಯ ಚರಣಕ್ಕೆರಗಿ ವಿಜಯದ 
ಕರೆಸಿಕೊಂಡನು ಕೃಷ್ಣ ರಾಯಂ 

ಹರಕೆಗಳ ಕೈಕೊಂಡು ರಥವನು 
ಗರಸ ಬಿನ್ನಹ ಮಾಡಿದನು ನೃಪಕಾರ್ಯ ಸಂಗತಿಯ ತುರಗ ಗಜವನು ಗಡಣ ಮಿಗಲಡರಿದರು ಪಾಂಡವರು 
ಧುರಕೆ ಸೇನಾನಾಥರಿಲ್ಲದೆ 

ಗರುಡ ಸಿಂಧವ ನೆಗಡಿ ದಾರುಕ 
ನೆರೆದ ಬಲ ಸಾಲಿರುಹೆ ಮುರಿದೊಡೆ 

ನಿರದೆ ರಥವನು ಸುಳಿಸೆ ಘನ ಮೊ 
ಹರೆವವೊಲು ಹುರುಳಿಲ್ಲ ದಳಪತಿ ಯಾವನಹನೆಂದ ೩೦ ಹರದ ಮಧ್ಯದೊಳಸುರಧೂಳೀಪಟನು ಹೊರವಂಟ ೩೭ 
- ದ್ರುಪದನಾಗಲಿಯೆಂದು ಕೆಲಬರು 

ಮುಂದೆ ಹರಿರಥ ನಡೆಯಲಾತನ 

ಹಿಂದೆ ಧರ್ಮಜನಡ ಬಲದಲಾ 
ವಿಪುಳ ಬಲದ ವಿರಾಟನಾಗಲಿ 
ನೃಪ ಶಿಖಂಡಿಯೆಯೆಂದು ಕೆಲಬರು ಭೀಮಸುತನೆಂದು ನಂದನರು ಕೆಲಬಲದಲಾ ಭೀಮಾರ್ಜುನಾದಿಗಳು 
ಅಪರಿಮಿತ ಮತವಾಗೆ ಸಮರ 

ಸಂದಣಿಸಿದುದು ಸೇನೆ ಸೈರಿಸಿ 
ನಿಂದನಾದೊಡೆ ಫಣಿಗೆ ಸರಿಯಿ 

[ ೩೮ 
ವ್ಯಪರತಾರಿ ಸುರೇಂದ್ರಸುತ 
ದ್ರುಪದನುತ ಸೇನಾಧಿಪತಿಯಹುದೆಮ್ಮ ಮತವೆಂದ ೩೧ ಲೈಂದು ಸುರಕುಲ ವುಲಿಯೆ ನಡೆದುದು ಪಾಂಡುಸುತಸೇನೆ 


೩೪೭ 
೧೧] 

ಉದ್ಯೋಗಪರ್ವ 
- ಸಿಡಿಲು ಸಿಗುರೆದ್ದಂತೆ ಭಾರಿಸಿ 

ಸಾಲು ಕಳಸದ ಮೇಲುಗಟ್ಟಿನ 
ಜಡಿವ ಕೈದುಗಳುಗಿದವಬುಧಿಯ 

ಕೀಲಣದ ಹೊಂಗೆಲಸದಲಿ ರಾ 
ಕೆಡುದರೆಯ ಲಹರಿಯವೊಲುರವಣಿಸಿದವು ಬೊಬ್ಬೆಗಳು ಜಾಲಯವನನುಕರಿಸಿದರು ಕುಂತೀ ಕುಮಾರರಿಗೆ 
ನಡುಗಿತವನಿಯಜಾಂಡ ಖರ್ಪರ 

ಅರಮನೆಯ ಕೆಲದಲಿ ಮುರಾಂತಕ 
ವೊಡೆಯಲವನಿಯ ಲಗ್ಗೆ ಸೂಳಿನ 

ನರಮನೆಗಳಾ ಕೆಲದೊಳರ್ಜುನ 
ಹೊಡೆಗುಳಿನೊಳಬ್ಬರಿಸಿದವು ನಿಸ್ಸಾಳಕೋಟಿಗಳು ೩೯ 

ನಿರವು ಹಿಂದಣ ಭಾಗದಲಿ ನಕುಲಂಗೆ ಗೂಡಾರ 
ಪ್ರಳಯ ಜಲನಿಧಿಯಂತೆ ದಳ ಬರ 

ಅರಿಭಯಂಕರ ಭೀಮಸೇನನ 
ಲಿಳೆ ಕುಸಿಯೆ ಕಮಠಂಗೆ ಮೇಲುಸು 

ನಿರುಪಮಾಲಯವೆಡದ ಕಡೆಯಲಿ 
ರುಲಿಯೆ ದಿಗುದಂತಿಗಳು ಮೊಣಕಾಲೂರಿ ಮನಗುಂದೆ ಸರಿಸದಲಿ ಸೂತ್ರಿಸಿತು ಸಹದೇವಂಗೆ ನೃಪಭವನ ೪೫ 
ಬಲಮಹಾಂಬುಧಿ ಬಲುಗಡಲ ಮು | 

- ವೀರ ಪಾಂಡವರೈವರರಸು ಕು 
ಕು , ಳಿಸಿ ನಡೆದುದು ಕಡು ಭರದ ಕಾ 

ಮಾರ ವರ್ಗದ ಮಂಡನಿಗೆ ಗೂ 
ಲ್ಲುಳಿಯ ಕದನಾಳಾಪಕರ ಕಾಹುರತೆ ಹೊಸತಾಯ್ತು ೪೦ 

ಡಾರಗಳನೊಳಕೊಂಡು ಬಿಗಿದವು ತಳಿಯ ಕಟ್ಟುಗಳು 
- ಗಜದ ಬೃಂಹಿತ ರವದ ವಾಜಿ 

ವಾರಣದ ಸಾಲುಗಳ ಸುತ್ತಲು 
ವ್ರಜದ ಹೇಪಧ್ವನಿಯ ತೇರಿನ 

ಭಾರಿಸಿತು ಪಾಂಚಾಲಮರ 
ವಿಜಯಕೀತಿರವದ ಬಿಲು ಟಂಕಾರ ಕಳಕಳದ ಭೂರಿ ಬಲಬಿಟ್ಟು ದು ಮಹೀಶನ ಗುಡಿಯ ಬಳಸಿನಲಿ ೪೬ 
ಗಜಬಜಿಕೆ ಗಾಢಿಸಿತು ಬೊಬ್ಬೆಯು 

ಕೇಳು ಜನಮೇಜಯ ಧರಿತ್ರೀ 
ಗಜರುಗಳ ಗರ್ಜನೆಗೆ ನಡುಗಿತು 

ಪಾಲ ಬೀಡಿನ ತೆಕ್ಕೆ ಬಿಗಿದುದು 
ತ್ರಿಜಗವೆನಲೈದಿದರು ಪಯಣದ ಮೇಲೆ ಪಯಣದಲಿ ೪೧ ಪಾಳೆಯದ ಬಲುಹೊದ ಹೊರವಲಯದಲ್ಲಿ ಕಲುಕೋಟೆ 
- ಅರರೆ ನಡೆದುದು ರಾಯ ಕಟಕದ 

ಮೇಲೆ ಪಡಿಯಗಳಾಶ್ರಯಿಕೆ ಮುಳು 
ತೆರಳಿಕೆಯ ಸೌರಂಭವಿಳೆಗ . 

ವೇಲಿ ದೀಹದ ಸಿಂಹ ಶರಭ 
ಚರಿಯ ಬೀರಿತು ವರ ಕುರುಕ್ಷೇತ್ರಕ್ಕೆ ಗಮಿಸಿದರು 

ವ್ಯಾಳ ಶಾರ್ದೂಲಾವಳಿಯ ಸುಯಿಧಾನವೊಪ್ಪಿದವು ೪೭ 
ಅರಿವಿಜಯಿಗಳು ನೆಲನ ಗೆಲಿದರು 

- ಎರಡು ಬಾಗಿಲ ಸೂತ್ರದಲ್ಲಿ ವಿ 
ಹರಿಯ ನೇಮದಲೆಡೆಯರಿದು ಬಲ 

ಸ್ತರಿಸಿದಂಗಡಿ ಸೋಮವೀಧಿಯ 
ಶರಧಿ ಬಿಟ್ಟು ದು ಕಳನ ಪಶ್ಚಿಮ ದೆಸೆಯು ಪಸರದಲಿ ೪೨ 

ತರಣವೀಧಿಯಲವರವರ ಪಾಳೆಯಕೆ ಮುರಿವುಗಳ 
ಸೂಳವಿಸಿದವು ಸನ್ನೆಯಲಿ ನಿ 

ಸುರರು ಸೃಷ್ಟಿಸಬಾರದಿ 
ಸ್ವಾಳ ಲಗ್ಗೆಗಳಡಗಿದವು ಕಿರು 

ನರರುಗಳ ಪಾಡೇನು ಕೌಂತೇ 
ಗಾಳೆ ಸನ್ನೆಯಲೂದಿದವು ಮಾಣಿಸಿದವಬ್ಬರವ 

ಯರ ಸಮಗ್ರದ ಬೀಡು ಕುರುಭೂಮಿಯಲಿ ರಂಜಿಸಿತು ೪೮ 
ಕೇಳು ಜನಮೇಜಯ ಧರಿತ್ರೀ 

- ಬಲದ ಮುಂಗುಡಿ ಭೀಮನದು ಪಿಂ 
ಪಾಲ ಮಾರ್ಗಶ್ರಮದ ಸೇನಾ 

ಗಳಿಯಲಾತನ ಕಾಹು ಬೀಡಿನ 
ಜಾಲ ಸೈವೆರಗಾಗಿ ನಿಂದುದು ಕಳನ ಮಧ್ಯದಲಿ ೪೩ 

ವಳಯದಾರೈಕೆಗಳು ಸಾತ್ಯಕಿ ಪಾರ್ಥ ನಕುಲರಿಗೆ 
- ಮೇಲುಗುಡಿಗಳ ಭದ್ರ ದುಪ್ಪರ 

ಬಲಮಹಾಂಬುಧಿಯೊಳಗಿರುಳ ತರ 
ಶಾಲೆಗಳಮಂಡವಿಗೆಗಳ ಬಗೆ 

ವಳಿಕೆ ಹೈಡಿಂಬಂಗೆ ಪಾಂಡವ 
ಲ್ಲಾಳದಡ್ಡಿಯ ಚಂಪೆಯದ ಗೂಡಾರದೊವರಿಯ 

ರುಳಿವು ಗದುಗಿನ ವೀರನಾರಾಯಣನ ಸುಯಿದಾನ ೪೯ 


ಇತಿಶ್ರೀಮದಚಿಂತ್ಯಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ 

ಮಕರಂದ ಮಧುಪಾನಪರಿಪುಷ್ಟ ವಚಃಪಟ್ಟದೀ ನಿಕಾಯ 
ಶ್ರೀಮತ್ಕುಮಾರವ್ಯಾಸಯೋಗೀಂದ್ರ ವಿರಚಿತಮಪ್ಪ 
ಕರ್ಣಾಟ ಭಾರತ ಕಥಾಮಂಜರಿಯೊಳ್ 
ಉದ್ಯೋಗಪರ್ವ ಸಮಾಪ್ತಮಾದುದು . 


ಭಿ – 


ಪ ರ್ವ 


ಮೊದಲನೆಯ ಸಂಧಿ 
ಸೂ ವೈರಿ ಭಟಕುಲ ವಿಲಯ ರುದ್ರನು 

ದಾರತೇಜೋಭದ್ರನಾ ಭಾ 

ಗೀರಥೀಸುತ ಧರಿಸಿದನು ಕುರುಸೇನೆಯೊಡೆತನವ 
ಕೇಳು ಜನಮೇಜಯ ಧರಿತ್ರೀ 

ನೆರೆದ ದೊದ್ದೆಯನೋರಸಬಹುದೇ 
ಪಾಲ ಕೌರವರಾಯನ 

ನರಿದು ಜೀಯ ವಿರೋಧಿರಾಯರ 
ಕಾಳೆಗದ ಕಾತರಿಗರಿವರಟ್ಟಿದರು ಭಟ್ಟರನು 

ನೆರವಿ ತಾನೇಗುವುದು ಗಹನವೆ ನಿನ್ನ ವೀರರಿಗೆ 
ಕೇಳಿದನು ಕುರುಭೂಮಿಯಲಿ ರಿಪು 

ಕರಿಗಳಿಗೆ ಪ್ರತ್ಯೇಕವಿವೆ ಕೇ 
ಜಾಲದುದಯವನದು ಕುರುಕುಲ 

ಸರಿಗಳೆಮ್ಮನು ಕಳುಹು ನಿಮ್ಮ ಡಿ 
ಮೌಳಿ ಕರೆಸಿದನಾಪ್ತರನು ಪರಿಮಿತಕೆ ಮಂತ್ರಿಗಳ ೧ ಪರಿಮಿತಕೆ ಬರಲಾವ ಭಾರವಿದೆಂದನಾ ಕರ್ಣ 
- ರವಿಜ ಗುರುಸುತ ಶಲ್ಯ ಕಲಶೋ . 

ಕಲಕುವೆನು ಪಾಂಡವರ ಸೇನಾ 
ದೃವರು ಸೌಬಲರಾದಿಯಾದವ 

ಜಲಧಿಯನು ತೇರಿನಲಿ ತಲೆಗಳ 
ರವನಿಪಾಲನ ಕಂಡರಂದೇಕಾಂತ ಭವನದಲಿ 

ಕಳುಹುವೆನು ಕದನದಲಿ ಕೈದೋರಿದ ಕುಠಾರಕರ 
ಅವನಿಪತಿ ಹದನೇನು ರಿಪುಪಾಂ 

ಹೊಳಲ ಹೊರತೂಲದಲಿ ರಿಪುಗಳ 
ಡವರ ಬೀಡಿನ ಗುಪ್ತ ದನುಮಾ 

ಸೆಳಸುವೆನು ತಾ ವೀಳೆಯವನೆಂ 
ನವನು ಚಿತ್ತಯಿಸಿದರೆ ಬೆಸಸುವುದೆನಲು ನೃಪ ನುಡಿದ ೨ ದಲಘುಭುಜಬಲ ಕರ್ಣ ನುಡಿದನು ಕೌರವೇಂದ್ರಂಗೆ ೭ 
ಸಂದಣಿಸಿ ಕುರುಭೂಮಿಯಲಿ ತಾ 

- ಕುಲಿಶ ಪರಿಯಂತೇಕೆ ನೇಗಿಲ 
ಮಂದಿ ಬಿಟ್ಟುದು ನಾಡ ಗಾವಳಿ 

ಬಳಿಯ ಹುಲುವೆಟ್ಟಕೆ ವಿರೋಧಿಗ 
ಬಂದುದಲ್ಲಿಗೆ ಕಳುಹಿದರು ದೂತರನು ದುರ್ಜನರು 

ಇಳಿಬಲಕೆ ಕಲಿಕರ್ಣ ನೀ ಪರಿಯಂತ ಸಂಗರವೆ 
ನಂದಗೋಪನ ಮಗನ ಕೊಂಡೆಯ 

ಹೊಳಲ ಪರಿವಾರಕ್ಕೆ ಸಾರಿಸು 
ದಿಂದ ಕಲಿಯೇರಿದರು ಕೃಪಣರ 

ಕೆಲಬಲದ ರಾಯರಿಗೆ ದೂತರ 
ಕೊಂದಡಹುದಪಕೀರ್ತಿಯಿದಕಿನ್ನೇನು ಹದನೆಂದ ೩ ಕಳುಹಿ ನೆರಹಿಸು ಕಾದಿಸೆಂದನು ಕೌರವರ ರಾಯ ೮ 
- ಭೂರಿ ನೆರೆದುದು ನಾಡ ಗಾವಳಿ 

ಮೂಗಿನಲಿ ಬೆರಳಿಟ್ಟು ಮಕುಟವ ' 
ಭಾರ ಧೃಷ್ಟದ್ಯುಮ್ನ ನದು ಗಡ 

ತೂಗಿದನು ಚತುರಂಗಬಲವನು 
ಚಾರದೇವನ ಜೋಕೆ ಮಂದಿಯ ಕಾಹು ಕಟ್ಟು ಗಡ 

ಬೇಗದಲಿ ಕೊಳುಗುಳಕೆ ಕಳುಹಿಸು ಗೆಲಿಸು ಕಾಳೆಗವ 
ಧಾರುಣಿಯ ಲಂಪಟರು ಕದನವ 

ತಾಗಿ ಬಾಗದ ಮರುಳುತನದು 
ಹಾರಿ ಬಂದರು ಗಡ ಕೃತಾಂತನ 

ದ್ರೋಗವಿದಕೇನೆಂಬೆನಕಟಕ 
ಭೂರಿ ಭೂತದ ಧಾತುವಾಯಿತು ಲೇಸು ಲೇಸೆಂದ ೪ ಟೀಗಲದ್ದುದು ಕೌರವಾನ್ಸಯವೆಂದನಾ ದ್ರೋಣ ೯ 
- ನಾಡ ಮನ್ನೆಯ ಗಿನ್ನೆಯರುಗಳ 

ಹಿಂದೆ ಗಳಹುವನಿವನು ಬಾಯಿಗೆ 
ಕೂಡಿಕೊಂಡೆಮ್ಮೊಡನೆ ಕಲಹವ| 

ಬಂದ ಪರಿಯಲಿ ಪಾಂಡುತನಯರ 
ಬೇಡಿ ಮಹಿಪಾಲನೆಯ ಪಟ್ಟಕೆ ನೋಲನೊಡ್ಡುವರು ಕೊಂದನಾಗಳೆ ಕರ್ಣನಿನ್ನಾರೊಡನೆ ಸಂಗ್ರಾಮ 
ನೋಡಿರೆ ನಿರುಪಮವಲಾ ಕಾ 

ಹಿಂದೆ ಹಮ್ಮಿದ ಸಮರದೊಳು ನಡೆ 
ಡಾಡಿಗಳ ಕಲಿತನವನೆನೆ ಮಾ 

ತಂದು ಖೇಚರನಡಸಿ ಕಟ್ಟಿದ 
ತಾಡಿದನು ಕಲಿಕರ್ಣನಾತನ ಮನದ ಮೈಸಿರಿಯ ೫ ಡಂದು ನಿನ್ನನು ಬಿಡಿಸಿದವನರ್ಜುನನೊ ರವಿಸುತನೊ ೧೦ 

೩೪೮ 


೩೪೯ 


ಭಿ – ಪರ್ವ 


೧೯ 


ಸಾಹಸಿಗಳಲ್ಲಿಲ್ಲ ಹರಿ ತುರು 
ಗಾಹಿ ಪಾಂಡವರೆ ವರಡವಿಯ 
ಮೇಹುಗಾರರು ಬಂದ ಭೂಭುಜರೆಲ್ಲ ತಾ ನೆರವಿ 
ಆಹವಕೆ ನಿನ್ನೂರ ತಳವರ 
ಗಾಹಿನವರನು ಕಳುಹುವುದು ಸಂ 
ದೇಹವೇ ನೀನಿಲ್ಲಿ ಸುಖದಲಿ ರಾಜ್ಯ ಮಾಡೆಂದ 

ಎಲೆ ಸುಯೋಧನ ಕಾಳುಗೆಡೆದರೆ 
ಫಲವನಿದರಲಿ ಕಾಣಿನಹಿತರ 
ಬಲದ ಭಾರಣ ಬಿಗುಹು ಭೀಮಾರ್ಜುನರು ಬಲ್ಲಿದರು 
ನಳಿನನಾಭನ ಮಂತ್ರಶಕ್ತಿಯ 
ಬಲುಹು ನೀವ್ ನಿರ್ದೈವರವರ 
ಸ್ಥಳ ಸದೈವರು ಕೆಟ್ಟಿರಿನ್ನೇನೆಂದನಾ ದ್ರೋಣ ೧೨ 

ಅಸುರರಿಪುವಿನ ಮಾತ ನೀ ಮು | 
ಸದೆ ಕೌರವಕುಲವನದ್ದಿದೆ| 
ನುಸಿಗಳಿವದಿರು ಮುನಿದು ಪಾರ್ಥನನೇನ ಮಾಡುವರು 
ಅಸುರರಲಿ ಸುರರಲಿ ಭುಜಂಗ 
ಪ್ರಸರದಲಿ ಭೀಮಾರ್ಜುನರ ಸೈ 
ರಿಸುವರುಂಟೇ ಕೆಟ್ಟಿರಿನ್ನೇನೆಂದನಾ ದ್ರೋಣ ೧೩ 

ಅವರಿಗಸುರಾಂತಕ ಸಹಾಯನು 
ನಿನಗೆ ಗಂಗಾಸುತನ ಬಲವಾ 
ಹವವನೀತನ ನೇಮದಲಿ ನೆಗಳುವುದು ನೀತಿಯಿದು 
ಅವರಿವರ ಮಾತಿನಲಿ ಫಲವಿ 
ಇವನಿಪತಿ ಕೇಳೆನಲು ಕಲಶೋ 
ದೃವನ ಮತದಲಿ ಬಳಿಕ ಮಣಿದನು ಕೌರವರ ರಾಯ ೧೪ 

ಮತವಹುದು ತಪ್ಪಲ್ಲ ಗಂಗಾ 
ಸುತನ ತಿಳುಹುವ ವೀರಪಟ್ಟವ 
ನತುಳ ಬಲ ಭೀಷ್ಮಂಗೆ ಕಟ್ಟುವೆನೆನುತ ಕುರುರಾಯ 
ಮತದ ನಿಶ್ಚಯದಿಂದ ಗುರು ಗುರು 
ಸುತನ ಕಳುಹಿದನಿತ್ತಲಬುಜ 
ಪ್ರತತಿಯುತ್ಸಹವಡಗೆ ಪಡುವಣ ಕಡಲೋಳಿನನಿಳಿದ ೧೫ 

ವಿನುತ ಸಂಧ್ಯಾದೇವಿಗಭಿವಂ 
ದನ ಜಪಾದಿ ಸಮಸ್ತ ದೇವಾ 
ರ್ಚನೆಯ ಮಾಡಿಯೆ ರಪಿತನೂಜನ ಕರಸಿ ಪಂತಿಯಲಿ 
ಜನಪನಾರೋಗಿಸಿದನಾಪ್ಪಾ 
ವನಿಪ ಸಚಿವರು ಸಹಿತ ಭೀಷ್ಮನ 
ಮನೆಗೆ ಬಂದನು ಕೌರವೇಶ್ವರನಂದಿನಿರುಳಿನಲಿ ೧೬ 

ಮುಂದೆ ಹರಿದರು ಕೈಯ ಕಂಬಿಯ 
ಸಂದಣಿಯ ಪಡೆವಳರು ಗಂಗಾ 
ನಂದನಂಗೀ ಹದವನರುಹಲು ಬಂದನಿದಿರಾಗಿ 
ಕಂದುಮೋರೆಯ ರಾಯನನು ತೆಗೆ 
ದಂದಣದೊಳಾಲಿಂಗಿಸುತ ನಲ 
ವಿಂದ ಮನ್ನಿಸಿ ತಂದನರಮನೆಗುಚಿತವಚನದಲಿ ೧೭ 


ಏನಿರುಳು ನೀ ಬಂದ ಹದನೆಲೆ 
ಮಾನನಿಧಿ ಬೇಕಾದರೆಮ್ಮನು 
ನೀನು ಕರೆಸುವುದರುಪುವುದು ನಿಜಕಾರ್ಯಸಂಗತಿಯ 
ಏನ ಹೇಳುವೆ ನಗೆಯನನುಸಂ 
ಧಾನದಲ್ಲಿ ಪಾಂಡವರು ಕುರುಭೂ 
ಮಾನಿವಾಸಕೆ ಬಂದು ಬಿಟ್ಟರು ಕಿರಿದು ದಳಸಹಿತ ೧೮ 

ಹರಿಯ ಹಿಸುಣಿಕೆಯವರ ಚಿತ್ತವ . 
ಬೆರಸಿ ವೈರವ ಬೆಳಸಿ ಬಂದರು 
ಧರೆಯ ಭಾಗವ ಬೇಡಿ ಕದನವ ವಸೆದರೆನ್ನೊಡನೆ 
ಹರನ ಸಮದಂಡಿಗಳು ನೀವೆವು 
ಗಿರಲು ಜಯಿಸುವ ವೀರನಾವನು 
ಮರುಳುತನವನು ಧರ್ಮಪುತ್ರನೊಳರಿಯಲಾಯ್ಕೆಂದ 

ಬಂದರೇ ಪಾಂಡವರು ಸುದ್ದಿಯ 
ತಂದರೆ ನಿನ್ನವರು ನಿನಗೇ 
ನೆಂದು ಭಾಷೆಯ ಕೊಟ್ಟರೀ ಕರ್ಣಾದಿ ನಾಯಕರು 
ಇಂದುಸಂತತಿ ಗುರುವರಲ್ಲಾ 
ಬಂದರೇನಪರಾಧವೇ ಇ 
ನೃಂದು ಪರಿಯಂತವರು ನವೆವರು ಎಂದನಾ ಭೀಪೈ ೨೦ 

ಜಗದ ಗುರುವಲ್ಲಾ ಮುರಾಂತಕ 
ನಗಣಿತೋಪಮಮಹಿಮನಲ್ಲಾ 
ಸಗುಣ ನಿರ್ಗುಣನಾ ಮಹಾತ್ಮನನಂತ ರೂಪವನು 
ವಿಗಡಿಸಲು ಜಯವಹುದೆ ಜಾಣರ 
ಬಗೆಗೆ ಬಹುದೇ ನಿನ್ನ ಮತವೆಲೆ 
ಮಗನೆ ಮರುಳಾ ಮದಾಂಧರ ಮಾತುಗಳ ಕೇಳಿ ೨೧ 

ಮಿಕ್ಕ ಮಾತೇಕಿನ್ನು ನೀ ಹಿಂ 
ದಿಕ್ಕಿ ಕೊಂಬರೆ ಕೊಲುವನಾವನು 
ಮಕ್ಕಳಾವೆನಬೇಡ ಬಲ್ಲೆವು ನಿನ್ನ ವಿಕ್ರಮವ 
ಹೊಕ್ಕು ಹಗೆಗಳ ಹೊಯ್ದು ದಿಗುಬಲಿ 
ಯಿಕ್ಕಿ ನನ್ನಯ ಹರುಷಜಲಧಿಯ 
ನುಕ್ಕಿಸಲು ಬೇಕೆನಲು ಕೇಳಿದು ಭೀಷ್ಮನಿಂತೆಂದ ೨೨ 
- ದೈವಬಲವವರಲ್ಲಿ ನೀವೇ 
ದೈವಹೀನರು ಧರ್ಮಪರರವ 
ರೈವರೂ ಸತ್ಪುರುಷಶೀಲರು ನೀವಧಾರ್ಮಿಕರು 
ಮುಮ್ಮನಾನುವುದವರ್ಗೆ ಭುವನವು 
ಬೆವುದೆ ನಿಮ್ಮಿನಿಬರನು ನಿಮ 
ಗೋವಡಿಯ ಸಹಸಿಗಳವರು ದುರ್ಬಲರು ನೀವೆಂದ ೨೩ 
- ದಯವನತ್ತಲು ತಿದ್ದಿ ನಮ್ಮನು 
ಭಯವಹಾಬ್ಬಿಯೊಳದ್ದಿ ಸಮರದ 
ಜಯವನವರಿಗೆ ಮಾಡಿ ನಮ್ಮ ಭಿಮತವ ನೀಗಾಡಿ 
ನಯವ ನೀವೊಡುವರೆ ನಿನ್ನನು 
ನಿಯಮಿಸುವರಾರುಂಟು ಭಾಗ್ಯೂ 
ದಯವಿಹೀನನು ತಾನೆನುತ ಕುರುರಾಯ ಬಿಸುಸುಯ್ದ ೨೪ 


೩೫೦ 
ಮ ಹಾ ಭಾರ ತ 

[ ಸಂಧಿ 
ಉಚಿತವನು ನಾನರಿಯೆ ವಾರ್ಧಕ 
ರಚಿತ ನಿಜವನು ನುಡಿಯೆ ನಿನಗವು 

ಆರತಿಯನೆತ್ತಿದರು ತಂದು 
ರುಚಿಸದೇ ವಾಣಲಿಯದಂತಿರಲೀ ಕುಮಂತ್ರಿಗಳ 

ಪ್ರಾರತಿಯ ಸೂಸಿದರು ನೃಪಪರಿ 

ವಾರವೆಲ್ಲವು ಬಂದು ಕಂಡುದು ಕಾಣಿಕೆಯ ನೀಡಿ 
ವಚನವತಿಗಾಢದಲಿ ನಟ್ಟುದು 

ಕೌರವೇಂದ್ರನ ಮೊಹರದ ಗುರು 
ಸಚಿವ ನಯವಿನ್ನೇಕೆ ಸೇನಾ 

ಭಾರ ಭೀಷ್ಮಂಗಾಯು ಸಮರದ 
ನಿಚಯಕೆಮ್ಮನುಮೊದಲಿಗನ ಮಾಡರಸ ಹೋಗೆಂದ ೨೫ 

ವೀರಪಟ್ಟವನಾಂತನಾಚಾರ್ಯಾದಿಗಳು ನಲಿಯೆ ೩೨ 
- ಖಳನ ಕಳುಹಿದನತಿಬಳನು ತ 

ಈ ನದೀನಂದನನ ಬಲದಲಿ 
ನೊಳಗೆ ನೆನೆದನು ಪಾಂಡುನಂದನ 

ಸೇನೆ ಶಿವಗಂಜುವುದೆ ಕುಂತೀ 
ರುಳಿವು ತನ್ನದು ಮಾರಿ ಕಾದುವಡಸುರರಿಪುವಿಹನು ಸೂನುಗಳಿಗಾರಣ್ಯಜಪವಿನ್ನವರಿಗಿಳೆಯೇಕೆ 
ಅಳುಕಿ ಕಾದುವಡಿತ್ತ ಹಾವಿನ 

ಮಾನನಿಧಿ ಭೀಷ್ಮಂಗೆ ಸಮರಸ 
ಹಳವಿಗೆಯು ಕಡುಮೂರ್ಖನಿಗೆ ಬೆಂ 

ಮಾನಭಟನಿನ್ನಾ ವನೆಂದು ಮ 
ಬಲವ ಕಾಣಿನು ತನಗೆ ಹದನೇನೆನುತ ಚಿಂತಿಸಿದ ೨೬ ನೋನುರಾಗದ ಮೇಲೆ ಕೌರವರಾಯ ಬಣ್ಣಿಸಿದ ೩೩ 
- ಆದಡೇನಿದಿರಾದ ರಿಪುಬಲ 

- ಎಲೆ ಮರುಳೆ ಭೂಪಾಲ ಕೌರವ 
ವಾದುದನು ಸಂಹರಿಸಿ ಮಕ್ಕಳ 

ಕುಲಪಿತಾಮಹನಹನು ಧರ್ಮ೦ 
ಕಾದು ಬಿಸುಡುವೆನೊಡಲನಾ ಸಂಗ್ರಾಮಭೂಮಿಯಲಿ ಗಳಲಿ ಪರಿಣತನಹನು ಕಾಳೆಗವೆತ್ತಲಿವರೆತ್ತ 
ಆದುದಾಗಲಿ ಬಳಿಕ ಮಾಡುವ 

ಗಳದ ಗರಳನ ದೊರೆಯ ಭಟಮಂ 
ಭೇದ ಬೇರಿಲ್ಲೆನುತ ಹೃತ್ವಂ 

ಡಲಿಯೊಳಗೆ ಮನ್ನಣಿಯೆ ಹೇಳೆ 
ವಾದವನು ಬೀಳ್ಕೊಟ್ಟು ಗಂಗಾಸೂನು ಪವಡಿಸಿದ ೨೭ ಕಳಿದ ಹರೆಯಂಗೆಂದು ಗಹಗಹಿಸಿದನು ಕಲಿಕರ್ಣ ೩೪ 
ಮಗನೊಡನೆ ಮೂದಲಿಸಿ ಭೀಷ್ಮನು 

- ತೊಗಲು ಸಡಿಲಿದ ಗಲ್ಲ ಬತ್ತಿದ 
ಹೊಗುವ ಗಡ ಪರಸೇನೆಯನು ಕಾ 

ಹೆಗಲು ನರುಕಿದ ನರೆತ ಮಿಾಸೆಯ 
ಳೆಗವ ನೋಡುವೆನೆಂಬವೊಲು ತಲೆದೊರಿದನು ದಿನಪ ಜಗುಲ್ಲ ಹಲುಗಳ ಹಾಯಿದೆಲುಗಳ ನೆಗ್ಗಿ ದವಯವದ 
ನಗೆಯುಡಗಿ ನಾಚಿದವು ಕುಮುದಾ 

ಅಗಿಯಲಲುಗುವ ತಲೆಯ ಮುಪಿನ 
ಳಿಗಳು ಮುಂಗಾಣಿಕೆಯ ಹರುಷದೊ 

ಮುಗುದನೀತನ ಕಾದಹೇಳಿದು 
ಳಗಿದು ವಿರಹವ ಬೀಳುಕೊಟ್ಟು ವು ಜಕ್ಕವಕ್ಕಿಗಳು ೨೮ ನಗೆಯ ಸುರಿದೆ ರಾಯ ಕಟಕದೊಳೆಂದನಾ ಕರ್ಣ ೩೫ 
ಅರಸನುಪ್ಪವಡಿಸಿದನವನೀ 

- ಇಲ್ಲಿ ಭೀಹ್ಮ ನು ರಾಘವನ ಬಲ 
ಶರವಿಹಿತಸತ್ಕರ್ಮವನು ವಿ 

ದಲ್ಲಿ ಜಾಂಬವನುಭಯವೀರರು 
ಸ್ತರಿಸಿದನು ಚಾವಡಿಗೆ ಬಂದನು ಹರುಷದುಬ್ಬಿನಲಿ 

ಬಲ್ಲಿದರು ಬಳಿಕುಳಿದ ಸುಭಟರ ಶೌರ್ಯವೊಪ್ಪುವುದೆ 
ಚರರನಟ್ಟಿದನಖಿಳಧರಣಿ 

ನಿಲ್ಲು ನೀ ಕೊಲಲೆಳಸುವರೆ ಹಗೆ . 
ಶೃರ ನಿಕಾಯಕೆ ಸಕಲ ಸುಭಟರ 

ಯಲ್ಲಿಗೊಪ್ಪಿಸಿ ಕೊಲಿಸಲೇತಕೆ 
ಬರಿಸಿದನು ತರಿಸಿದನು ಪಟ್ಟಕೆ ಬೇಹ ವಸ್ತುಗಳ ೨೯ ಬಿಲ್ಲಿನಲಿ ಬಡಿದಡ್ಡಗೆಡಹುವೆನೆಂದನಾ ಕರ್ಣ - ೩೬ 
- ಗುರುತನುಜ ರವಿಸೂನು ಮಾದ್ರೆ 

ಹಾ ನುಡಿಯದಿರು ನಿನ್ನ ಹವಣಿನ 
ಶೃರ ಕೃಪದೊಣಾದಿಗಳು ಬಂ 

ಮಾನಿಸನೆ ಸುರಸಿಂಧುಜನು ತಾ 
ದರಮನೆಯ ಹೊಕ್ಕರು ನದೀನಂದನನ ಬಳಿವಿಡಿದು ನೀನು ಮಿಗೆ ಮೇಲರಿಯೆ ಜವ್ವನದುಬ್ಬುಗೊಬ್ಬಿನಲಿ 
ನೆರೆದರವನೀ ನಿರ್ಜರರು ಕೇ 

ನೀನು ಸರಿಯೇ ರಾಮಕುಟಕದ 
ಸರಿಯ ಪೀಠವ ರಚಿಸಿ ವೈದಿಕ 

ಹಾನಿಯನು ತಲೆಗಾಯ್ ಜಾಂಬವ 
ಪರಿಣತರ ಮತದಿಂದ ವಿಸ್ತರಿಸಿದರು ಮಂಗಳವ ೩೦ ಗೇನು ಕೊರತೆಯೆನುತ್ತ ಜರೆದನು ಗರುಡಿಯಾಚಾರ ೩೭ 
ಕಮಲಜನ ಹೋಲುವೆಯ ಧಾರುಣಿ 

- ರಣದೊಳೊಡ್ಡಿದರಾತಿಗಳ 
ಯಮರಕರದಲಿ ನಿಗಮ ಪೂತೋ . 

ಹಣಿಯ ಪಟ್ಟದ ವೀರ ಜಯಿಸಲು 
ತಮ ಸುವಾರಿಗಳಿಳಿದವಜಸನ್ನಿಭನ ಮಸ್ತಕಕೆ 

ಹಣವಿಗಾನೋಲೈಸೆ ಮಾಡುವೆನಡವಿಯಲಿ ತಪವ 

ರಣಧೋಳಿವನಡಗೆಡೆದನಾದರೆ 
ಕಮಲಜನ ಕರದಿಂದ ಗಂಗಾ 

ಮಣಿಯದಿರಿದಪೆನನ್ನೆ ಬರ ಮಾ 
ವಿಮಲನದಿಯಿಳಿತಂದು ಸಾರ್ದು 
ಹಿಮಗಿರಿಯನೆಂಬಂತಿರಿಳಿದುದು ಪಟ್ಟ ದಭಿಷೇಕ ೩೧ ರ್ಗಣಿಯನಾಹವದೊಳಗೆ ಸಂಧಿಸೆನೆಂದನಾ ಕರ್ಣ ೩೮ 


* ಭಿ ಷ್ಟ ಪ ರ್ವ 

ಭುಗುಭುಗಿಪ ಚಂಬಕನ ಗಜಕೋ 
ಗಳಹದಿರು ರಾಧೇಯ ನಿನ್ನಯ 

ಟಿಗಳ ಮುಂದಣ ಡೌಡೆಗಳ ಭೂ 
ಕುಲವ ನೋಡದೆ ಮೇರೆದಪ್ಪುವ 
ಸಲುಗೆಯಿದಲೇ ಸ್ವಾಮಿಸಂಪತ್ತಿನ ಸಗಾಢತನ 

ಗಗನವೊಡನೋಡನೋದರೆ ಮೊರೆವ ಗಭೀರಛೇರಿಗಳ 

ಅಗಿವ ಪಟಹ ಮೃದಂಗ ಕಹಳಾ 
ಕಲಿಗಳುಳಿದಂತೆನ್ನ ಸರಿಸಕೆ 

ದಿಗಳ ಕಳಕಳ ರಭಸ ದಶದಿ 
ನಿಲುವನಾವನು ದೇವದಾನವ 
ರೊಳಗೆ ನಿನ್ನೊಡನೊರಲಿ ಫಲವೇನೆಂದನಾ ಭೀಷ್ಮ ೩೯ ಕುಗಳ ಮಾತಾಡಿಸಿ ಮಹಾಬಲ ತೆರಳಿತಿಭಪುರಿಯ ೪೬ 
ಕೇಳು ನೃಪ ಕೇಳೆ ಜಯದ್ರಥ 

- ಅಗಿವ ವಜ್ರದ ಹೊಳೆಕೆಗಳೊ ದಿಟ 
ಕೇಳು ಗುರುಸುತ ಶಲ್ಯ ಕುಂಭಜ 

ಹಗಲ ತಗಡೊ ಮೇಣು ಮಿಂಚಿನ 
ಕೇಳು ದುಶ್ಯಾಸನ ವಿಕರ್ಣ ಸುಲೋಚನಾದಿಗಳು 

ಬಗೆಯ ಸೆಕ್ಕೆಯೊ ಸೂರಕಾಂತಚ್ಛವಿಯ ತೆಕ್ಕೆಗಳೊ 
ಕಾಳೆಗದೊಳರಿ ದಶಸಹಸ್ರ ನೃ 

ಜಗುಳಿದೊರೆಗಳ ಜಾಳಿಗೆಯ ಹೊಗ. 
ಪಾಲಕರ ಮಣಿಖಚಿತನಿರಲ 

ರೋಗಲು ಝಳಪಿಸೆ ಹೊಳೆಹೊಳೆವ ಕೆ 
ಮೌಳಿಗಳ ದಿಗುಬಲಿಯ ಕೊಡುವೆನು ದಿವಸ ದಿವಸದಲಿ ೪೦ ದುಗಳ ಹಬ್ಬುಗೆವೆಳಗು ಗಬ್ಬರಿಸಿದುದು ದಿಗುತಟವ ೪೭ 
ಹರಿಯ ಚಕ್ರವ ತುಡುಕಿಸುವೆ ವಾ 

ಜಲಧಿಗಳ ಕುಡಿದುದು ನಭೋಮಂ 
ನರಪತಾಕನ ರಥವ ಹಿಂದಕೆ 

ಡಲವ ಸೆಳೆದುದು ಸುರನದಿಯ ಮು 
ಮುರಿಯಲಿಸುವೆನು ಮಹಿಮರಿಬ್ಬರ ನಡೆವಳಿಯ ಕೆಡಿಸಿ ಕುಳಿಸಿತಖಿಲಾದ್ರಿಗಳ ನುಂಗಿತು ದಿವವನಳುಕಿಸಿತು 
ಸುರನರೊರಗರೊಳಗೆ ಮಿಾಟಾ 

ನೆಲನ ಸವೆಸಿತು ನೇಸರಿನ ಕಂ 
ದರಿಗೆ ಕಟ್ಟಿದ ತೊಡರು ಇವನು 

ಗಳನು ಕದುಕಿತು ನೆನೆಯ ಬಾರದು 
ಬೃರಿಸಿ ನುಡಿದರೆ ನೊರಜ ಕೊಲುವರೆ ಕೈದುವೇಕೆಂದ ೪೧ ನಳಿನಭವ ಹರನಾದನೆನಲುಚ್ಚಳಿಸೆ ಪದಧೂಳಿ 
- ಜಲಧಿಯುಬ್ಬಿ ದವೊಲು ಸಭಾಮಂ 

ಸುರಿವ ಗಜಮದಧಾರೆಯಲಿ ಹೊಸ 
ಡಲಿಯ ಸೌಹೃದವಾಗಿವಾದದ 

ಶರಧಿಗಳು ಸಂಭವಿಸಿದವು ನೃಪ 
ಕಳಕಳಿಕೆ ದಿಗುತಟವ ಗಬ್ಬರಿಸಿದುದು ಗಾಢದಲಿ 

ವರರ ಮಕುಟದ ಮಣಿಯೊಳಾದರು ಚಂದ್ರಸೂರಿಯರು 
ಕೆಲರು ಭೀಷ್ಮ ನನಿನತನೂಜನ 

ಗಿರಿಗಳಾದುವು ದಂತಿಯಲಿ ಪಡಿ 
ಕೆಲರು ಕೊಂಡಾಡಿದರು ಕೌರವ 

ಧರಣಿಯಾದವು ಛತ್ರಚಮರದ 
ನಳುಕಿ ಭೀಷ್ಮನ ಬೇಡಿಕೊಂಡನು ಏನಯಪರನಾಗಿ ೪೨ ಲರರೆ ನೂತನಸ್ಸಷ್ಟಿಯಾಯು ವಿರಿಂಚಸೃಷ್ಟಿಯಲಿ ೪೯ 
ಬೀಳುಕೊಂಡುದು ರಜನಿ ಮರುದಿನ 

- ಅರರೆ ನಡೆದುದು ಸೇನೆ ಕುಲಗಿರಿ 
ವಾಳುಕುದುರೆಯ ನೆರಹಿ ಧರಣಿ 

ಯೆರಡುಕೂರುವ ಘಣಿ ಪರಿಬ್ಬಿ 
ಪಾಲ ಸುಮುಹೂರ್ತದಲ್ಲಿ ಹೊಯ್ದಿದನಂದು ಹೊರಗುಡಿಯ ಬೃರ ದಿಶಾಮಾತಂಗಗಳ ಹದಿನಾರನಳವಡಿಸಿ 
ಸೂಳವಿಸಿದವು ಲಗ್ಗೆಯಲಿ ನಿ 

ಸರಸಿಜೋದ್ಭವ ಸೃಜಿಸದಿರ್ದರೆ 
ಸ್ಟಾಳಕೋಟಿಗಳುರುಚತುರ್ಬಲ 

ಧರಿಸಲಾಪುದೆ ಧರಣಿಯೆನೆ ಕುರು 
ಮೇಳವಿಸಿ ನಡೆದುದು ಸಮಸ್ತ ಮಹಾಮಹೇಶ್ವರರು ೪೩ ಧರೆಗೆ ಬಂದುದು ಸೇನೆ ಪಯಣದ ಮೇಲೆ ಪಯಣದಲಿ ೫೦ 
- ವೀರ ಧೃತರಾಷಂಗೆ ವರ ಗಾಂ 

ನಡೆದು ಬಂದುದು ಕೌರವೇಂದ್ರನ 
ಧಾರಿಗೆರಗಿದನವರ ಹರಕೆಯ 

ಪಡೆ ಕುರುಕ್ಷೇತ್ರಕ್ಕೆ ಮೂಡಣ 
ಭೂರಿಗಳ ಕೈಕೊಂಡನವನೀಸುರರಿಗಭಿನಯಿಸಿ 

ಕಡೆಯಲಳವಡಿಸಿದರು ಬೀಡಾಯಿತ್ತು ವಹಿಲದಲಿ 
- ಚಾರುಚಮರದ ನಿಕರದವರೂ 

ಗುಡಿಗಳನ್ನು ಬಿಡಿಸಿದರು ಲೋಹದ 
ಯಾರಿಸಲು ಜಯರವದ ರಭಸದು 

ತಡಿಕೆಗಳನಳವಡಿಸಿ ಬೀಡಿನ 
ದಾರ ಮೆರೆಯಲು ಬೀಳುಕೊಂಡನು ರಾಜಮಂದಿರವ ೪೪ ನಡುವೆ ರಚಿಸಿದರವನಿಪಾಲನ ರಾಜಮಂದಿರವ ೫೧ 

ಒಡನೊಡನೆ ಕರಿತುರಗವೇರಿದ 
ರೊಡನೆ ಹುಟ್ಟಿದ ಶತಕುಮಾರರು 

- ಅಳವಿ ನಾಲ್ಪತ್ತೆಂಟರೊಳಗಿ 
ಗಡಣದಾಪ್ತರು ಕರ್ಣ ಶಕುನಿ ಜಯದ್ರಥಾದಿಗಳು 

ಟ್ಟಳಿಸಿ ಬಿಟ್ಟುದು ಸೇನೆಕೋಟಾ 

ವಳಯವಗಳಲ್ಲಲ್ಲಿ ತಳಿ ಮುಳುವೇಲಿ ಪಡಿಯಗಳು 
ಅಡಸಿದವು ಸೀಗುರಿಗಳಬ್ರವ 

ಕೆಲದೊಳೊಪ್ಪುವ ಭೋಗವತಿ ನಿ 
ತುಡುಕಿದವು ಝಲ್ಲರಿಗಳಂತ್ಯದ 
ಕಡಲವೊಲು ಪಡೆ ನಡೆಯೆ ಹನಪುರವ ಹೊರವಂಟ ೪೫ ಬಲದ ಪಾಳಯದಂಗವಿದು ಕೇಳೆ ಮಹೀಪಾಲ 

ರಲ ಗಭೀರೋದಕದ ನದಿ ಕುರು 

೫೨ 


೩೫೨ ಮ ಹಾ ಭಾ ರ ತ 

( ಸಂಧಿ 
ಪಡೆಯ ಮುಂಗುಡಿ ಭೀಷ್ಮನದು ಬಲ 

ಬೆಂಬಲಕೆ ತಾನೆಂದು ಬಯಲ ವಿ 
ನೆಡನು ಪಿಂಗುಡಿಯಾತನದು ನೃಪ| 

ಡಂಬದಲಿ ಕಾಳೆಗವ ಮಸೆದರೆ 
ಗಡಣಬೀಡಿನ ಕಾಹು ಗಂಗಾಸುತನ ಗುರುಭಾರ 

ನಂಬಿ ಕೆಟ್ಟಿರಿ ಕೃಷ್ಣನನ್ನು ನೀವೇನ ಮಾಡುವಿರಿ 
ನಡೆವಡಾತನ ನೇಮ ಮರಳಿದು 

* ಇಂಬುಗೊಟ್ಟುದು ರೀತಿ ರಣಕೆ ತ್ರಿ 
ಬಿಡುವಡಾತನ ಮಾತು ಕೌರವ 

ಯಂಬಕನನಮರಾಧಿಪನ ಕೈ 
ಪಡೆಗೆ ಭಾರಿಯ ವಜ್ರಪಂಜರವಾದನಾ ಭೀಷ್ಮ ೫೩ ಕೊಂಬನೇ ಕೌರವನೆನಲು ಖತಿಗೊಂಡನಾ ಭೀಮ ೫೯ 
ಕೇಳು ಜನಮೇಜಯ ಧರಿತ್ರೀ 

- ಸೀಳು ಕುನ್ನಿಯ ಬಾಯನೆಲವೋ 
ಪಾಲ ಧೃತರಾಷ್ಟ್ರಂಗೆ ಮಕ್ಕಳ 

ತೋಳತೀಟೆಯನವನ ನೆತ್ತಿಯ 
ಮೇಲೆ ನೆನೆಹಾಯಧಿಕಶೋಕೊದ್ರೇಕ ಪಲ್ಲವಿಸೆ 

ಮೇಲೆ ಕಳೆವೆನು ಕಲಕುವೆನು ಕೌರವ ಬಲಾಂಬುಧಿಯು 
ಕಾಳೆಗದೊಳೇನಾದರೋ ಭೂ 

ಹೇಳುಹೋಗೀ ನಾಯನಾಡಿಸಿ 
ಪಾಲತಿಲಕರು ದೃಗುವಿಹೀನರ 

ಕೇಳುತಿರಲೋಕಹಿತ ಕುರುಕುಲ 
ಬಾಳಿಕೆಯ ಸುಡಲೆನುತ ತನ್ನೊಳು ಹಿರಿದು ಚಿಂತಿಸಿದ ೫೪ ಕಾಲಭೈರವನೆಂದು ನಿನ್ನೊಡೆಯಂಗೆ ಹೇಳೆಂದ ೬೦ 
- ಆ ಸಮಯದಲಿ ರಾಯ ವೇದ 

ಮಾಡಲಿದ್ದುದು ಬಹಳ ಪೌರುಷ 
ವ್ಯಾಸಮುನಿ ನಡೆತಂದು ಗತವರಿ 

ವಾಡಿ ಕೆಡಿಸಲದೇಕೆ ಕೌರವ | 
ತೋಷನನು ಸಂತೈಸಿ ಕರೆಸಿದನಂದು ಸಂಜಯನ 

ರಾಡಿ ಕೆಡಿಸಲಿ ಮಾಡಿ ಕೆಡಿಸಲಿ ಚಿಂತೆ ನಮಗೇಕೆ 
ಆ ಸಮರವೃತ್ತಾಂತ ನಿನಗೆ ಸ 

ಮಾಡಿದೆವು ಗುರುಭಾರವನು ಮುರ 
ಮಾಸ ವಿಸ್ತಾರವಾಗಿರಲಿ ಭೂ 

ಗೇಡಿಯಲಿ ರಣಪಾರಪತ್ಯವ 
ಮಾಶತಿಲಕಂಗರುಹುವುದು ನೀನೆಂದು ನೇಮಿಸಿದ ೫೫ ಮಾಡುವಾತನು ಕೃಷ್ಣನೆಂದನು ಧರಸುತ ನಗುತ ೬೧ 
ಪರವು ವೇದವ್ಯಾಸ ಮುನಿಪನ 

ವೈರಿದೂತನ ಕಳುಹಿದನು ಕೈ 
ಕರುಣವಾಗಲು ಕಂಗಳಿಗೆ ಗೋ 

ವಾರಿಗಳು ಜಯಜಯಯೆನಲು ಹೋಂ 
ಚರಿಸಿ ಭಾರತ ಮಹಾಸಂಗಾಮ ಸೌರಂಭ 

ದೇರ ತರಸಿದನಬುಜನಾಭನ ಪದಯುಗಕೆ ನಮಿಸಿ 
ಧುರದ ವೃತ್ತಾಂತವನು ಚಿತ್ತೆ 

ವಾರುವದ ಖುರನಾಲ್ಕರಲಿ ಮಣಿ 
ಸರಸ ತಿಳುಹುವೆನೆಂದು ಸಲೆ ವಿ 

ಚಾರು ಕನಕವ ಸುರಿದು ಧರಜ 
ಸರಿಸ ಬಗೆದನು ಸಂಜಯನು ಧೃತರಾಷ್ಟಭೂಪತಿಗೆ ೫೬ ತೇರನೇರಿದನೊದರಿದವು ನಿಸ್ಸಾಳಕೋಟಿಗಳು ೬೨ 
- ಅವಧರಿಸು ಧೃತರಾಷ್ಟ್ರ ಗಂಗಾ 

ಹರಿಯ ಬಲವಂದಣ್ಣನಂಫ್ರಿಗೆ. 
ಭವನ ನೇಮದಲಂದು ಮಹದಾ 

ಶಿರವ ಚಾಚಿ ನಿಜಾಯುಧವ ವಿ 
ಹವಕೆ ನಡೆದುದು ಕಟಕವಲ್ಲಿಯಲೂಕನೆಂಬುವನು 

ಸರಿಸಿ ಪವನಜ ಪಾರ್ಥ ಮಾಡ್ತೀಸುತರು ರಥವೇರಿ 
ಇವರು ಕಳುಹಿದೊಡವನು ರಿಪು ಪಾಂ 

ಧುರಕೆ ನಡೆದರು ದುಪದ ಸಾತ್ಯಕಿ 
ಡವರ ಹೊರಗೆತಂದನಿನ್ನಾ 

ವರ ವಿರಾಟಾದಿಗಳು ಚೂಣಿಯೊ 
ಹವಕೆ ನಿಂದಿರು ಧರ ಪುತ್ರ ವಿಳಂಬವೇಕೆಂದ ೫೭ ಳುರವಣಿಸಿದರು ಸೇನೆ ನಡೆದುದು ಮುಂದೆ ಸಂದಣಿಸಿ ೬೩ 
- ಅಗ್ಗಳೆಯನೆಮ್ಮರಸ ಸಂಪ್ರತಿ 

- ಬಳಿಕ ಧೃಷ್ಟದ್ಯುಮ್ಮನಾಜ್ಞೆಯೊ 
ನೆಕ್ಕಿ ಕೆಟ್ಟಿರಿ ನೀವು ನಿಮಗೀ | 

ಛಳವಿಗೊಟ್ಟುದು ಸೇನೆಮೂಡಣ 
ಹುಗ್ಗಿಗರು ಹುರಿಗಡಿ ಗೆಲಿದಿನ್ನಿಳೆಯ ಕೊಡಿಸುವರೆ ಜಲಧಿಗಾಂತುದು ಪಶ್ಚಿಮೋದಧಿಯೆಂಬ ರಭಸದಲಿ 
ಅಗ್ನಿ ತಾ ಮಾತೇಕೆ ರಣದಲಿ 

ಪಳಹರದ ತೋಮರದ ಕುಂತಾ 
ನುಗುನುಗಾಗದೆ ಸಹೋದರ 

| ೫೮ ವಳಿಯ ಚಮರಚ್ಚತ್ರಮಯ ಸಂ 

ವಳಿಯ ಚಿಮುಂಬೈತಾರು 
ರೊಗ್ಗು ಮುರಿಯದೆ ಮಾಣದರೆಗೇಡಾಯ್ತು ನಿಮಗೆಂದ ಕುಳದಿನಾದುದು ಭೂತ ನಾಲ್ಕಾಕಾಶಗತವಾಗಿ 


ಭೀಷ್ಮ ಪರ್ವ 


೩೫೩ 


ಎರಡನೆಯ ಸಂಧಿ 


ಸೂ . ಸಾಮದಲಿ ಪರಬಲದ ಸುಭಟ 
ಸೋಮವನು ತನ್ನೊಳಗು ಮಾಡಿದೆ 
ಭೂಮಿಪತಿ ಯಮನಂದನನು ಸಂಗ್ರಾಮಕನುವಾದ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ದೃಷ್ಟದ್ಯುಮ್ಮ ಭೀಷ್ಮರ 
ಪಾಳಯದೊಳಂದಮಮ ಕೈಗೈದಿಳೆಗೆ ಹೊಸತೆನಿಸಿ 
ಕಾಳಗಕ್ಕನುವಾಗಿ ರಥತುರ | 
ಗಾಳಿ ಕರಿ ಕಾಲಾಳು ದೊರೆಗಳ 
ಮೇಲುಗೈಚಮರಿಗಳನೀಕ್ಷಿಸುತ್ತಿದ್ದು ದುಭಯಬಲ 

ಮಡದ ಸೋಂಕಿಂ ಮುನ್ನ ಗಗನವ 
ತುಡುಕ ಬಗೆದವು ತೇಜಿಗಳು ನಸು 
ಸಡಿಲಬಿಡೆ ವಾಫೆಯಲಿ ಚಿಗಿದುವು ರಥದ ವಾಜಿಗಳು 
ತುಡುಕುವಂಕುಶದಿಂದ ಮುನ್ನಿಳೆ 
ಯೊಡೆಯ ಗಜ ಗಾಢಿಸಿದವರಸರ 
ಬಿಡುಹು ತಡೆದೆಡಗಲಸಬಗೆದುವು ವಿಗಡ ಪಾಯದಳ ೨ 

ಗಜದ ಬಲುಗರ್ಜನೆಯ ವಾಜಿ 
ವಜದ ಹೇಪಿತರವದ ತೇರಿನ 
ಗಜಬಜದ ಕಾಲಾಳು ಕಡುಹಿನ ಬೊಬೈಯಬ್ಬರದ 
ಗಜರುವಗ್ಗದ ಬೊಗ್ಗುಗಳ ದಿ 
ಗೃಜವ ನುಡಿಸುವ ರಾಯಗಿಡಿಗನ 
ವಿಜಯಬಲ ತೊಡರಿಕ್ಕಿ ಕಾಂತಸಾಗರಕೆ | 
- ತಿಗಡಿದರುವ ಹರಿಗೆಗಳ ಗೌ 
ರಗಿವ ಹೆಗ್ಗ ಹಳೆಗಳ ಹೊನ್ನಾ 
ಯುಗದ ಖಡುಗದ ಗಜರು ಡೊಂಕಣಿಗಳ ಝಣತಿಯ 
ಬಿಗಿದ ಬಿಲು ಬೊಬ್ಬೆಗಳ ಬಿರುದರ 
ವಿಗಡ ಮೂದಲೆಗಳ ಮಹಾಧ್ವನಿ 
ಬಗಿದು ತಾವರೆಯ ತನಯನ ಕರ್ಣಕೂಟರವ ೪ 
- ಕುಣಿವ ಕುದುರೆಯ ಮದದ ಬಲುಭಾ 
ರಣಿಯಲೋಲೆವಾನೆಗಳ ತುರಗವ 
ಕೆಣಕಿ ಸರಳಿಸಿ ಹಿಡಿವ ತೇರಿನ ಸೂತರೋಜೆಗಳ 
ಅಣಿವ ಹರಿಗೆಯನೊಬ್ಬನೊಬ್ಬರ 
ನಣಸಿನಲಿ ತಿವಿದಗಿವ ಭಟರೆ 
ಡ್ಡಣಿ ಸಘಾಡಿಸಿತೆರೆಡುಬಲದಲಿ ಭೂಪ ಕೇಳೆಂದ ೫ 
- ಝಳಪದಲಿ ಬೊಬ್ಬಿಡುವಡಾಯಧ 
ಹೊಳವುಗಳ ಡೊಂಕಣಿಯ ತಳಪದ 
ಬೆಳಗುಗಳ ಬಟ್ಟೆರ ಧಾರೆಯ ಬಿಮಿಂಚುಗಳ 
ಅಲಗಿನುಬ್ಬರಗಿಡಿಯ ಹಬ್ಬುಗೆ. 
ಥಳಥಳಸಿ ಸೈಗರೆದುದೆ ಹೆ 
ಬೃಲ ದಿವಾಕರಶತವನೆನೆ ಹೆಸರಿಡುವನಾರೆಂದ 

K .BK, 


ಕೇಳು ಜನಮೇಜಯ ಧರಿತ್ರೀ 
ಸಾಲ ಭೀಷ್ಮನ ಹೊರೆಗೆ ಕುರುಭೂ 
ಪಾಲ ಬಂದನು ಬಿನ್ನವಿಸಿದನು ಮುಕುಳಕರನಾಗಿ 
ಮೇಳದಲಿ ಮಂಡಳಿಸಿದರಿತೃಪ 
ಜಾಲದಲಿ ಯಮಸೂನುವಾವನು 
ಮೇಲೆ ಭೀಮಾರ್ಜುನರ ವಿವರಿಸಿ ತೋರಬೇಕೆಂದ ೭ 
- ನಸುನಗೆಯ ಚೂಣಿಯಲಿ ವದನದ 
ರಸುವೆ ಝಳಪಿಸೆ ಕೌರವೇಂದ್ರಂ 
ಗುಸುರಿದನು ಕಲಿಭೀಷ್ಮನವಧರಿಸೆ ಮಹೀಪತಿಯ 
ಪಸರಿಸಿದ ಮುಗಿಲೆ 
ಚೆಸೆವವೊಲ) ಗಜ 
ಲೆಸೆವನಾತನು ವೀರದೃಷ್ಟದ್ಯುಮ್ಮ ನೋಡೆಂದ 

ಇವ ಕಣಾ ಪಾಂಡವರ ಸೇನಾ 
ರ್ಣವಕೆ ನಾಯಕನಿವನ ಕೆಲಬಲ 
ದವರು ತೆಕ್ಕೆಯ ತೇರ ತೇಜಿಯ ಥಟ್ಟನುನ್ನತಿಯ 
ಬವರಿಗರು ಪಾಂಚಾಲಕುಲಸಂ 
ಭವರು ದ್ರುಪದ ಸಹೋದರರು ಮ . 
ತ್ರಿವರು ಸೃಂಜಯ ವರ ಯುಧಾಮನ್ನೂತ್ತಮೌಂಜಸರು ೯ 
- ಡೊಂಕಣಿಯ ಹೊದರುಗಳಲೆಡಬಲ 
ವಂಕದಾನೆಯ ಥಟ್ಟುಗಳ ನಿ 
ಶಂಕಮಲ್ಲನು ದ್ರುಪದನೀತ ವಿರಾಟಪನೀತ 
ಮಂಕುಡಿಯ ನಾಯಕರಿವರು ಪತಿ 
ಯಂಕಕಾರರು ಇವರ ಬಳಿಯಲಿ 
ಬಿಂಕದರಡಕ್ಷಣ ಬಲವದೆ ರಾಯ ನೋಡೆಂದ ೧೦ 
- ಅವರ ಮೊಹರದಾಚೆಯಲಿ ನಿಂ 
ತವರು ಕೊಂತೀಭೋಜಕೇಕಯ 
ರವರ ಬಳಿಯಲಿ ತಳಿಶುದೆರಡಕೋಹಿಣಿ ಸೇನೆ 
ಅವರ ಹತ್ತಿರೆ ಮೋಹರಿಸಿ ನಿಂ 
ದವರು ಪಾಂಡ್ಯ ಶಿಖಂಡಿ ಸೋಮಕ 
ರವರ ಮೊಹರದೊಳಗೆ ನೋಡಕೋಹಿಣಿ ಸೇನೆ ೧೧ 

ಅರೆನೆಲೆಯ ದಳದತ್ತ ದೃಷ್ಟಿಯ 
ಹರಿಯಬಿಡು ನೋಡಲ್ಲಿ ಕೌಂತೇ 
ಯರ ಕುಮಾರರನವಲ ಪಂಚ ದೌಪದೀಸುತರ 
ಉರಿಯ ಕರುವಿಟ್ಟಂತೆ ವಿಲಯದ 
ಹರನ ಖತಿ ಹೊಗೆವಂತೆ ಸಿಡಿಲಿನ 
ಹೊರಳಿ ಹೊದರೆದ್ದಂತೆ ನಿಂದವನವ ಘಟೋತ್ಕಚನು ೧೨ 


23 


೩೫೪ 


ಮ ಹಾ ಭಾರ ತ 


[ ಸಂಧಿ 


ಭೀಮಸೇನನ ಮಗನವನು ಸಂ 
ಗ್ರಾಮಚೌಪಟನವನ ಬಳಿಯಲಿ 
ತಾಮಸದ ಬಲುಮೊಗದ ಹೊಗರಿನ ಹೊಳೆವ ದಾಡೆಗಳ 
ಕಾಮರೂಪಿಗಳೊಂದುಕೊಟಿ ಸ 
ನಾಮದೈತ್ಯರು ಕುಂಭಕರ್ಣ 
ಸೋಮವೆನಲದೆ ಲಯಕೃತಾಂತನ ಕ್ರೂರಪರಿವಾರ ೧೩ 
- ಅವರ ಹೊರೆಯಲಿ ಫಲುಗುಣಗೆ ಮಲೆ 
ವವರ ಗಂಡನು ರಿಪುಕುಮಾರಕ 
ನಿವಹ ಕಾಳಾನಳನು ನೋಡಭಿಮನ್ಯುವರ್ಜುನನ 
ಕುವರನಿವ ಮಗುವಲ್ಲ ಬಲುಗೆ 
ಚ್ಯವನ ಮೋಹರದೊತ್ತಿನಲಿ ನಿಂ 
ದವರು ಸಾತ್ಯಕಿ ಚೇಕಿತಾನ ಪ್ರಮುಖ ನಾಯಕರು ೧೪ 
- ಅವರೊಳೊಂದಕೊಣಿಯದು ಮಾ 
ಧವನ ಮನೆಯದು ಧೃಷ್ಟಕೇತು 
ಪ್ರವರನಾತನು ಚೈದ್ಯನಂದನನವರ ಕಂಡಿಹನು 
ಅವರ ಹೊರೆಯಲಿ ವೀರಸೇನಾ 
ನಿವ್ರಹದೊಳು ಸಹದೇವನಾತನ 
ಸವಹರೆಯ ನಕುಲಾಂಕನವರಾಹವ ಧುರಂಧರರು ೧೫ 
- ಇಲಿದು ಕಲ್ಲಾಂತರುದ್ರನ 
ಮೊತ್ತ ಕಾಳೊರಗನ ಜಂಗುಳಿ 
ಮೃತ್ಯುವಿನ ಮೋಹರ ಕೃತಾಂತನ ಥಟ್ಟು ಭೈರವನ 
ತೆಗರ ದಾವಣಿಯೊಳಣ್ಣನ 
ಮತ್ತವಾರಣ ಭೀಮಸೇನನ 
ನಿತ್ತ ನೋಡೆ ಮಗನೆ ಕುರುಕುಲ ಕೇಣಿಕಾರನನು ೧೬ 
- ಕೆಲದಲಾ ತರುವಾಯಲಾಹವ 
ದಳಲಿಗರ ಮೇಳದಲಿ ಮಕುಟದ 
ಲಲಿತರತ್ನ ಪ್ರಭೆಯ ಲಹರಿಯ ಲಾವಣಿಗೆ ಮಿಗಲು 
ಚಲತುರಂಗದ ಭಾರಿಯಾನೆಯ 
ದಳದ ರಥದ ಪದಾತಿಮಧ್ಯದ 
ಹೊಳಹಿನಲಿ ನಿಂದಾತನಾತ ಮಹೀಶ ಧರಜನು ೧೭ 

ಆತನೆಡವಂಕದಲಿ ಹನುಮನ 
ಕೇತನದ ಗರುವಾಯಿಯಲಿ ನವ 
ಶಾತಕುಂಭವರೂಥದಲಿ ನೆರೆ ತೀವಿದನ್ನದಲಿ 
ನೂತನಾಶ ನಿಕಾಯ ಖುರಪುಟ 
ಧೂತಧೂಳೀಪಟಲವಿಹಿತ ನಿ 
ಶಾತಘನ ಜಯಯುವತಿವಿಟನರ್ಜುನನ ನೋಡೆಂದ ೧೮ 

ತಿಳಿಯಲೊಬ್ಬನ ರೋಮರೋಮದ 
ಕುಳಿಯೊಳಗೆ ಬ್ರಹ್ಮಾಂಡಕೋಟಿಯ 
ಸುಳಿವು ಗಡ ಶ್ರುತಿನಿಕರವೊರಲಿದರೊಳಗುದೋರ ಗಡ 
ಹಲವು ಮಾತೇನಾತನೀತನ 
ಬಳಿಯ ಬಂಡಿಯ ಬೋವನಾಗಿಯೆ 
ಸುಳಿವನಾತನ ನೋಡು ಮಗನೇ ವೀರನರಯಣನ ೧೯ 


ಅದೆ ದುರಂತದ ದುರುಳ ದೊದ್ದೆಯ 
ಹದನ ಬಣ್ಣಿಸಲೆನಗೆ ನೂಕದು 
ತುದಿಯಲರಿವೆನು ದಳದ ಮನೆಯ ಮಂಡಲೀಕರಲಿ 
ಕದನವಿದು ಭಾರಂಕವಾರ 
ಭ್ಯುದಯ ತಲೆದೋರುವುದೊ ನಮಗೇ 
ಕಿದರ ಚಿಂತೆ ಮುರಾರಿ ಬಲ್ಲನು ಕಂದ ಕೇಳೆಂದ ೨೦ | 
- ಅವರೊಳೇಳಕೊಣಿಬಲ ನ 
ಮೂವರೊಳಗೆ ಹನ್ನೊಂದು ಮತ್ತವ 
ರಿವರ ಸಖ್ಯಕೆ ನೆರೆದುದೇಕಾದಶಶತಕ್ಷಣಿ 
ತವಿಸುವರೆ ನನಗೊಂದು ದಿನ ಮೂ 
ದಿವಸದಲಿ ಗುರುವೈದು ದಿವಸಕೆ 
ರವಿಜ ನಿಮಿಷಕೆ ದೌಣಿ ನಿಮಿಷಾರ್ಧಕೆ ಧನಂಜಯನು 

ಎನಲು ಗುರುತನಯನ ಸಫಾಟಕೆ 
ಕೊನರಿತಾತನ ಮನವಜಾಂಡಕೆ 
ತನುಪುಲಕದುಬ್ಬಿನಲಿ ಪಾರ್ಥನ ಪಟುಪರಾಕ್ರಮಕೆ 
ಮೊನೆಗಣಿಯ ನುಡಿ ಸೋಂಕೆ ಕರ್ಣವ 
ನಿನಿತು ಕುಸಿದ ರಸಾತಳಕೆ ಕುರು 
ಜನಪನ ನಿಬದ್ದ ಪ್ರಲಾಪವ ಬಿಡಿಸಿದನು ಭೀಷ್ಮ (i) . 
- ತಾಗಲುಗೈದುಭಯಬಲ ಕೈ 
ಲಾಗನೀಕಿಸುತಿರಲು ರಿಪುಬಲ 
ಸಾಗರದ ಸೌರಂಭವನು ಮಿಗೆ ನೋಡಿ ಧರಜನು 
ತೂಗಿದನು ಶಿರವನು ಮಹಾಹವ 
ವೀಗಲಾಗದ ಮುನ್ನ ಭೇದದ 
ಲಾಗಿನಲಿ ಭೀಷ್ಮಾದಿಗಳ ಮನವೊಲಿಸಬೇಕೆಂದ ೨೨ 
- ಬಂದು ಭೀಷ್ಮನ ಚರಣಕಮಲ 
ದ್ವಂದ್ವದಲಿ ಚಾಚಿದನು ಮಕುಟವ 
ನಿಂದಿನಾಹವದೊಳಗೆ ನಮಗಿನ್ನೇನು ನೀರ್ವಾಹ 
ನಿಂದು ನೀವ್ ಕಾದುವರೆ ನಮಗಿ . 
ನೈಂದು ಹರಿವುದು ಬವರವೆಮಗೇ 
ನೆಂದು ಬೆಸಸಿದಿರೆನುತ ಕರುಣವತೋರಿದನು ಭೂಪ ೨೩ 

ನೀವರಿಯಲಾವುರಾಯಿಗ 
ಭಾವ ಪರಿಯಲು ಕೌರವರು ಬಹ 
ಇಾವಮಾನವನೆಮಗೆ ನೆಗಳಿದರೆ ಸತ್ಯವನು 
ನೀವು ಮೆಚ್ಚಲು ನಡಸಿದೆವು ತಲೆ 
ಗಾವುದುಂಟೇ ಕರುಣಿಸಲ್ಲದ 
ಡಾವ ಹದನೆಂದವಗೆ ನೇಮವ ಕೊಟ್ಟು ಕಳುಹೆಂದ ೨೪ 

ಏಳು ಮಗನೇ ನಮ್ಮ ಮತಿಯನು 
ಕೇಳೆನುತ ಭೂಪಾಲ ತಿಲಕನ 
ಮೌಳಿಯನು ನೆಗಹಿದನು ಗಂಗಾನೂನು ನಸುನಗುತ 
ಆಳುಗೊಂಡನು ಕೌರವನು ಪರ 
ರಾಳುತನವೆನಗಾಯ್ತು ಪರಸೇ 
ವಾಲಘುಸ್ಥಿ ತರೆಮ್ಮ ನೇತಕೆ ನುಡಿಸಿದಷೆಯೆಂದ ೨೫ 


බැවිනි 


ಭೀಷ್ಟ ಪ ರ್ವ 


[ ೩೫ 


ಹಿರಿಯನಾಗಲಿ ಸುಜನನಾಗಲಿ 
ಗರುವನಾಗಲಿ ಅರ್ಥವುಳನ 
ಚರಣಸೇವಾಪರರು ಜಗದಲಿ ವರ್ತಮಾನವಿದು 
ಪರರ ಭಜಕರೋಳಾವಗುಣವಾ 
ವಿರವದಾವಗ್ಗಳಿಕೆ ಯಾವುದು 
ಗರುವತನ ತಂದೆ ಪುರುಷಾಧಮನು ತಾನೆಂದ ೨೬ 
- ಕೌರವನ ಧನವೆಂಬ ಘನಸಂ 
- ಸಾರಗುಣದೊಳು ಬದ್ದನಾದೆನು 
ಧೀರ ನಾನೇಗೈವೆನೆನೆ ಯಮಸೂನು ಕೈಮುಗಿದು 
ವೈರವೃತ್ತಿಯ ರಣದೊಳೆಮಗಿ. 
ನ್ಯಾರು ಗತಿ ನೀನು ಭಯಪರಿಗೆ 
ಕಾರಣಿಕ ನೀ ಮುನಿದಡೆಮಗಿನ್ನಾಸೆಯಿಲ್ಲೆಂದ ೨೭ 
- ಮಾನನಿಧಿ ಕೇಳ್ ಕೌರವಂಗಾ 
_ ಧೀನವೆನ್ನಯ ತನು ವಿಧಾತಾ 
ಧೀನವೆನ್ನಯ ಜೀವವದು ಕಾರಣದಿನಾಹವಕೆ 
- ನೀನು ಚಿಂತಿಸಬೇಡ ನನ್ನವ 
ಸಾನಕಾಲಕೆ ಮತ್ತೆ ಬರಲು ನಿ 
ದಾನವನು ನೆರೆ ಬುದ್ದಿ ಗಲಿಸುವೆನೀಗ ಮರಳೆಂದ ೨೮ 
- ಎನೆ ಹಸಾದವೆನುತ್ತ ಯಮನಂ 
ದನನು ಕಳುಹಿಸಿಕೊಂಡು ಗಂಗಾ 
ತನುಜನುಚಿತೋಕ್ತಿಗಳ ನೆನೆದಡಿಗಡಿಗೆ ಪುಳಕಿಸುತ 
ವಿನುತಮತಿ ನಡೆತರಲು ಸುಭಟರು 
ತನತನಗೆ ತೊಲಗಿದರು ಪಾಂಡವ 
ಜನಪ ಮೈಯಿಕ್ಕಿದನು ದ್ರೋಣನ ಚರಣಕಮಲದಲಿ ೨೯ 
- ಅರಸ ಬಂದನಪೂರವಾಯಿತು 
ದರುಶನವು ತನಗೆನುತ ಗರುಡಿಯ 
ಗುರು ಮಹಿಪಾಲಕನ ಮಕುಟವನೆತ್ತಿದನು ಬಳಿಕ 
ಬರಸೆಳೆದು ಬಿಗಿಯಪ್ಪಿದನು ಸಂ 
ಗರದ ಸಮಯದಲೇಕೆ ಬಂದಿರಿ 
ಭರವಸದ ಬಗೆಯೇನು ಭಿನ್ನ ಹಾಡು ಸಾಕೆಂದ ೩೦ 
- ಎವಗೆ ದೈವವು ನೀನು ಗುರು ನೀ 
ನೆವಗೆ ತಾತನು ನೀನು ಮಹದಾ 
ಹವದೊಳಗೆ ಪ್ರತಿಕರಿಸಿ ರಕ್ಷಿಸಲೊಡೆಯ ನೀನೆಮಗೆ 
ಅವನಿಯಭಿಲಾಷೆಯಲಿ ತೆತ್ತುದು 
ಬವರವೆಮಗಿನ್ನೇನು ಗತಿ ಕ 
ರವ ಜಯೋಪಾಯಕ್ಕೆ ಹದನೇನೆಂದು ನೃಪ ನುಡಿದ ೩೧ 

ಅರಸ ಕೇಳರ್ಥಕ್ಕೆ ಧರಣಿ 
ಶೃರರು ಕಿಂಕರರರ್ಥ ತಾ ಕಿಂ 
ಕರತೆಯನು ಮಾಡುವುದು ಜಗದಲಿ ವರ್ತಮಾನವಿದು 
ನಿರುತ ಕೌರವನರ್ಥದಲಿ ಕಿಂ 
ಕರತೆಯೆಮಗಾಯಿತ್ತು ರಾಜ್ಯ 
- ಶರಿಯ ಸೇವಾಪರರಿಗೀ ಸ್ವಾತಂತ್ರ್ಯವಿಲ್ಲೆಂದ ೩೨ 


ಆದರೆಮಗಿನ್ನೇನು ಗತಿ ರಣ 
ವಾದಸಿದ್ದಿಯದೆಂತು ಜಯಸಂ 
ಪಾದಕರು ನಮಗಾರೆನಲು ಗುರು ಕೇಳಿ ನಸುನಗುತ 
ಕಾದುವಾ ಸಮಯದೊಳಗಪ್ರಿಯ 
ವಾದ ನುಡಿಗಳ ಕೇ 
ಮೇದಿನಿಯೊಳಾವಿರೆವು ಚಿಂತಿಸಬೇಡಹೋಗೆಂದ ೩೩ 

ಎನಲು ಪರಿತೋಷದಲಿ ಯಮನಂದ 
ನನು ಕಳುಹಿಸಿಕೊಂಡು ನಡೆತಂ 
ದನು ಮಹಾಹವರಂಗಮಧ್ಯದ ಕೃಪನ ಹೊರೆಗಾಗಿ 
ವಿನಯದಲಿ ಬಿನ್ನಯಿಸೆ ಕೃಪನೆಂ 
ದನು ನಿಧಾನಿಸಲಾವವಧ್ಯರು 
ಜನಪ ನಿನ್ನನು ನಾವು ಕೊಲ್ಲೆವು ಮರಳು ನೀನೆಂದ ೩೪ 

ಕೃಪನ ಬೀಳ್ಕೊಂಡತುಳಜಯಲೋ 
ಲುಪನು ಶಲ್ಯನ ಬಂದು ಕಂಡನು 
ವಿಪುಳಮತಿ ಮಾತಾಡಿದನು ನಿಜರಾಜಕಾರಿಯುವ 
ಕೃಪೆಯ ಮಾಡುವುದೆವಗೆ ರಣದಲಿ 
ತಪನತನಯನ ತೇಜವನು ನಿ 

ಪೆಯೊಳವಗಡಿಸೆಂದು ಶಲ್ಯನೊಳಭಯವನು ಪಡೆದ 
- ಬಲದೊಳಗೆ ಬೇಹವರ ನಾಲ್ವರ 
ನೋಳಗುಮಾಡಿ ಧರಾಧಿಪನು ಮನ 
ಗೆಲವಿನಲಿ ಮರಳಿದನು ಕೌರವ ಮೋಹರವನುಳಿದು 
ತಿಳಿದು ತನೊಳುಭೀಮಸೇನನ 
ಬಲು ಗದಾಘಾತದಲಿ ಕುರುಕುಲ 
ವಳಿವುದೆಂದು ಯುಯುತ್ಸು ರಥದಿಂದಿಳಿದು ನಡೆತಂದ ೩೬ 
- ಎರಡು ಬಲ ಬೆರಗಾಗಿ ನೋಡು 
ತಿರೆ ಯುಯುತ್ಸು ಮಹೀಶನಂಘಿಗೆ 
ಕರವ ಮುಗಿದೆರಗಿದರೆ ಹಿಡಿದೆತ್ತಿದನು ಕರುಣದಲಿ 
ಧರಣಿಪತಿ ನೀನಾರೆನಲು ಕೇ . 
ಳರಸ ಕೌರವನನುಜ ನಿಮ್ಮ ನು 
ಶರಣುವೊಗಲೈ ತಂದೆಯಭಯವನಿತ್ತು ಸಲಹೆಂದ ೩೭ 

ಹಿಂದೆ ರಾವಣನನುಜನಿರದೆ 
ತಂದು ಶರಣಾಗತರ ರಕ್ತಿಪ 
ನೆಂದು ರಾಘವನಂಘ್ರಕಮಲವ ಕಂಡು ಬದುಕಿದನು 
ಇಂದು ನಿಮ್ಮಂಘಿಗಳ ಮರೆವೊಗ 
ಬಂದೆನೆನ್ನನು ಪತಿಕರಿಸಬೇ . 
ಕೆಂದು ಕೌರವನನುಜ ಬಿನ್ನಯಿಸಿದನು ಭೂಪತಿಗೆ ೩೮ 

ಎನಗೆ ಭೀಮಾರ್ಜುನರವೊಲು ನೀ 
ನನುಜನಲ್ಲದೆ ಬೇರೆ ನಿನ್ನಲಿ 
ಮನವಿಭೇದವ ಬಲ್ಲೆನೇ ಬಾಯೆನುತ ಕೈವಿಡಿದು 
ಜನಪನಭಯವನಿತ್ತು ಗೌರವ 
ನನುಜನನುಕೊಂಡೊಯ್ದ ನಾಹವ 
ದನುಕರಣಿಯಲಿ ಸೇನೆ ಗಜಬಜಿಸಿತ್ತು ಬೊಬೈಯಲಿ ೩೯ 

- 23 * 


೩೫೬ 


ಮಹಾ ಭಾರತ 


[ ಸಂಧಿ 


ಮೂರನೆಯ ಸಂಧಿ 


ಸೂ ರಾಯದನುಜಫರಟ ಪಾಂಡವ 

ರಾಯ ಜಂಗಮಜೀವ ನಿರ್ಜಿತ 
ಮಾಯ ನಿಜವನು ತೋರಿ ಪಾರ್ಥನನೊಲಿದು ಬೋಧಿಸಿದ 


ಹಳಚಲನವಾಯುಭಯಸೇನಾ 
ಜಲಧಿ ಕಳಕಳ ಮಿಗಲು ಮಾರುತಿ 
ಮೊಳಗಿದನು ಪೌಂಡ್ರಕವ ಭೂಪನನಂತವಿಜಯವನು 
ಇಳೆ ಹಿಳಿಯ ಮಣಿಪುಪ್ಪಕದ ನಿ 
ರ್ಮಲ ಸುಘೋಷದೊಳಮವ ಕೊಳಾ 
ಹಳಿಸಿದುದು ಸಹದೇವ ನಕುಲರು ಸಮರಕನುವಾರು ೧ 

ಕೇಳು ಜನಮೇಜಯಧರಿತ್ರೀ 
ಪಾಳ ಹಿಮಕರಕುಲಲಲಾಮರು| 
ಕಾಳೆಗಕೆ ಕೈ ದಟ್ಟಿ ಹರಿದುದು ಕಳವ ಚೌಕದಲಿ 
ಆಳು ಗಜಬಜಿಸಿತ್ತು ರಾವುತ 
ರೋಳಿಸೇರಿತು ಸರಸದಲಿ ದೆ 
ಖ್ಯಾಳಿಸಿದುದಿಭರಥನಿಕಾಯದ ಬೆರಳ ಬೊಬೈಯಲಿ (6) 

ಹಿಂಡೊಡೆದು ಮುಂಗುಡಿಯ ತಾ ಕಯಿ 
ಕೊಂಡು ದೂವಾಳಿಯಲಿ ರಥವನು 
ಮಂಡಳಿಸಿ ಕೆಲ್ಲಯಿಸಿ ಲುಳಿಯಲಿ ಲಲಿತಪೇರಯವ 
ಚಂಡಗತಿಚಾಳನೆಯಲುಬ್ಬ ಟೆ 
ಗೊಂಡಿಸದೆ ವೇಡೆಯವ ಕೊಳ್ಳದೆ 
ಗಾಂಡೀವಿಯ ಕೈಮನದ ಲಾಗನು ಪಡೆದನಸುರಾರಿ (ii) 
- ಮುರವಿಜಯ ನಿಜಪಾಂಚಜನ್ಯವ 
ನಿರದೆ ಫಲುಗುಣ ದೇವದತ್ತ 
#ುರಿತರವವನು ರಚಿಸಿದನು ಮೂಲೋಕ ಮೈಮರೆಯೆ 
ತುರಗವನು ಬೋಳಯಿಸಿ ವಾಷೆಯ 
ತಿರುಹಿ ಚಮ್ರ ಟಿಗೆಯಲಿ ತೇಜಿಯ 
ಬರಿಯ ಬೆದರಿಸಿ ಕೃಷ್ಣ ಪಾರ್ಥನ ರಥವ ಲುಳಿವಡೆದ ೨ 

ಚಟುಳ ಹಯಖುರ ಖಂಡಿತೋರ್ವ 
ನಿಟಿಲ ನಿರ್ಗತ ಬಹಳಧೂಳೀ 
ಪಟಲ ಧೂಸರ ಸಕಲ ಜಗದಸುರಾರಿ ನಲವಿನಲಿ 
ಪಟುಗತಿಯ ಗರುವಾಯಿಯಲಿ ಸಂ | 
ಘಟಿಸಿ ಹಯವನು ಸುಳಿಸಿದನು ಚೌ 
ಪಟದೊಳೆಯಾರಿಸುತ ಬೋಳಯಿಸಿದನು ಕಂಧರವ ೩ 
- ಗತಿಗೆ ಕುಣಿದವು ನಾಸಿಕದ ಹೂಂ 
ಕೃತಿಯ ಫೇಮೋನ್ನತಿಯ ಬಳಿಯುವ 
ಗತಿಯ ಕಬ್ಬಿಯ ಕೊಂಡಿಗಳ ಘಣಘಣಿತ ನಿಸ್ಸನದ 
ವಿತತ ಸ್ಪಕೃದ ಲೋಳಿಗಳ ಸಂ 
ಸ್ವತ ಜಠರಜ ಸ್ನೇದಜಲ ಲಾ 
ಲಿತ ಹಯಾವಳಿ ಕಳನ ಗೆಲಿದವು ಹರಿಯ ನೇಮದಲಿ ೪ 


ನಿಲಿಸಿದನು ಫಲಗುಣನ ರಥವನು 
ತಳಪಟದೊಳೇನೈ ಮಹಾರಥ 
ರಳವಿಗೊಡ್ಡಿದೆ ನಿನ್ನೊಳುಂಟೇ ಕೈಮನದ ಕಡುಹು 
ಲುಳಿಯ ಬಿಲುವಿದ್ಯಾ ಚಮತ್ಕೃತಿ 
ಯಳವು ಗರುಡಿಯೊಳಲ್ಲದೀ ರಿಪು 
ಬಲಕೆ ತೋರಿಸಬಹುದೆ ಹೇಳೆಂದರ್ಜುನನ ಜರೆದ ೫ | 
- ಸಹಸವೇನದು ಜೀಯ ನೆರೆದಿ 
ರ್ದ ಹಿತಬಲವೆನಗಾವ ಘನ ಬಿ 
ಸ್ನೇಹವ ಕೇಳೆ ಕೃಷ್ಣ ಕೌರವರಾಯ ರೆಡ್ಡಿನಲಿ 
ಬಹಳ ಬಲರಿವರಾರು ಸೇನಾನಿ 
ವಹದಲಿ ನಾಯಕರ ವಿವರಿಸ 
ಬಹರೆ ಬೆಸಸೆನೆ ಕೃಷ್ಣ ನುಡಿದನು ನಗೆಯ ಮೊಳೆಮಿನುಗೆ 
- ಆದಡರ್ಜುನ ನೋಡುಸೈನ್ಯ ಮ 
ಹೋದಧಿಯ ಮಧ್ಯದಲಿ ಮೆರೆವವ 
ನಾ ದುರಂತ ಪರಾಕ್ರಮನು ಗಂಗಾಕುಮಾರಕನು 
ಕಾದಲರಿದವನಖಿಲಬಲ ವಿಭು 
ವಾದನಿವನತಿಬಲನು ಕಾಲನ 
ಸಾಧಿಸಿದ ಛಲದಂಕಮಲ್ಲನು ಭೀಷ್ಮ ನೋಡೆಂದ ೭ 
- ಮಿಸುಪ ತುದಿಬೆರಳಂಬಗೊಲೆಗೇ . 
ರಿಸಿದ ಬಿಲ) ಮಣಿಮಯದ ಗದ್ದುಗೆ 
ರಸುಮೆಗಳ ಜೋಡಿನಲಿ ಹೊಂದೇರಿನ ವಿಡಾಯಿಯಲಿ 
ಮಸೆಗಣಿಯ ಬತ್ತಳಿಕೆ ತಿಗುರೇ | 
ರಿಸಿದ ಮೈ ಕತ್ತುರಿಯ ತಿಲಕದ 
ನೊಸಲಿನಾತನ ನೋಡುಗರುಡಿಯ ಜಾಣ ದ್ರೋಣನನು 
- ರಾಯನಾತನ ಬಳಿಯಲಾ ಕ 
ರ್ಗಾಯತಾಸ್ಕರು ಕಾರು ಕದ ಸ್ನಾ 
ಧ್ಯಾಯಸಿದ್ದರು ಹತ್ತು ಸಾವಿರ ಮಕುಟವರ್ಧನರು 
ಸಾಯಲಂಜದ ಸಿತಗರದ ತ . 
ನ್ಯಾಯತದೊಳಪ್ರತಿಮ ರೌದ್ರದ 
ನಾಯಕರ ನೆರವಿಯೊಳು ಶಲ್ಯನೃಪಾಲ ನೋಡೆಂದ ೯ 
- ಗಣನೆಗೆದದ ಹೆಗಲ ಹಿರಿಯು 
ಬೃಣದ ಕನಕದ ಝಗೆಯ ತಲೆಗೆ 
ಡ್ಕಣಿಯ ನೇಣಿನ ಹೊಗರ ಮೋರೆಯ ಕೆಂಪಿನಾಲಿಗಳ 
ಮಣಿಮಯದ ತೇರುಗಳಲಾ ಸಂ 
ದಣಿಯವರು ಮಾದೇಶನದ ಫಲು 
ಗುಣ ನಿರೀಕಿಪುದಿತ್ತಲೊಂದರೋಹಿಣಿ ಬಲವ ೧೦ 


೩೫೭ 


- 


ಭಿ 


– ಪರ್ವ 


ಕಳಶ ಸಿಂಧದ ಥಟ್ಟು ಸಮ್ಮುಖ 

ತೊರದಲಿ ಕುಲಗಿರಿಯ ಸತ್ಯದ 
ದಳವಿಯಲಿ ವಿಕ್ರಮ ದವಾಗ್ನಿಯ 

ಸಾರದಲಿ ವಜ್ರವನು ದನಿಯಲಿ 
ಝಳದೊಳುರೆ ಕಾಹೇರಿದಾಲಿಯ ಬಿಗಿದ ಹುಬ್ಬುಗಳ ಕಾರ ಬರಸಿಡಿಲಂದವಿದನುಗಿದೊಂದುಮಾಡಿದನು 

ವಾರಿಜೋದ್ದವನೆನಲು ಝಾಡಿಯ 
ಹಿಳುಕನವುಕಿದ ತುದಿಬೆರಳ ನಡು 
ಗಳದ ಕಪ್ಪಿನ ನೊಸಲ ನಯನದ 

ಭಾರಿ ರೆಂಜೆಯ ಕೈಯ ಖಡ್ಡದ 
ಬಲುಭುಜನ ನೋಡಾತನಶ್ವತ್ಥಾಮ ನಿಸ್ಸಿಮ ೧೧ ವಾರಣದ ಮಧ್ಯದಲಿಹನು ಭಗದತ್ತ ನೋಡೆಂದ ೧೮ 
ಈತನೊಡ್ಡಿನ ಸಾರೆ ಸಂಗರ 

ಹೊಗರೊಗುವ ಸೂನಿಗೆಯ ಸುಪತಾ 
ಕಾತು ಕೊಂಡದೆ ಕೃಪನ ದಳಸಂ 

ಕೆಗಳ ಸಿಂಧದ ಹೊಳೆವ ಹೊಂಗಂ 
ಘಾತವೊಂದಕ್ಷೆಣ ಸುಭಟರ ಸಾಲ ಮಧ್ಯದಲಿ 

ಬುಗೆಯ ಹೂಡಿದ ಹಯದ ಸೂತರ ಗಳದ ಗರ್ಜನೆಯ 
ಆತ ಗೌತಮನವನ ಬಳಿಯಲ 

ಅಗಿವ ಚೀತ್ಕಾರದ ಛಡಾಳದ 
ಭೀತ ಬಾಸ್ಥಿಕ ವಿಂಧ್ಯರದೆ ವಿ 

ವಿಗಡ ರಥಿಕರ ರಹಿಯ ರಥವಾ 
ಖ್ಯಾತರೊಂದಕ್ಷೆಣಿಕೌರವ ಸೈನ್ಯಶರಧಿಯಲಿ 

ಜಿಗಳ ನೋಡೆ ಪಾರ್ಥ ಭೂರಿಶ್ರವನ ಸೈನ್ಯವಿದು ೧೯ 
ಈತ ಮಾಳವನೀತ ಕೊಂಕಣ 

ಹಲಗೆ ಕಡಿತಲೆ ಹರಿಗೆ ಖಂಡೆಯ 
ನೀತ ಗುಜ್ರನೀತ ಬರ್ಬರ 

ಹೊಳೆವ ಮತ್ತು ಕಠಾರಿ ಡೊಂಕಣಿ 
ನೀತಕೋಸಲನೀತ ಖೇಟಕನೀತ ಹಾರ 

ಬಿಲು ಸರಳು ತೋಡಿಟ್ಟಿ ಮುದ್ಧರ ಪಿಂಡಿವಾಳ ಚಯ 
ಈತ ಕೇರಳನೀತ ಸಿಂಹಳ 

ತಲೆಯ ನೇಣಿನ ಕೈಯ ಚೌರಿಯ 
ನೀತ ಬೊಟಕನೀತ ಚೀನಕ 

ಲುಳಿಯ ಜೋಡಿನ ಕಟಿಯ ಗಂಟೆಯ 
ನೀತ ಮಾಗಧನೀತ ದ್ರಾವಿಡನೀತ ಗೌಳನ್ನ ಪ ೧೩ ದಳವನೀಕ್ಷಿಸು ಪಾರ್ಥ ದುಶ್ಯಾಸನನ ಪಯದಳವ ೨೦ 
ಆಳುಗೆಲಸಕೆ ಕೆಲಬರರಸನ 

- ವೀರನಭಿಮನ್ಯುವಿನವೊಲು ರಣ 
ಖೇಳಮೇಳಕೆ ಕೆಲರು ಕೆಲಬರು 

ಧೀರನಾತನ ನೋಡು ಕರ್ಣಕು 
ಬಾಲೆಯರ ಕೊಳುಕೊಡೆಯ ಬಳಗದ ಬಂಧುಕೃತ್ಯದಲಿ ಮಾರಕರು ವೃಷಸೇನನಗ್ಗದ ಚಿತ್ರಸೇನಕರು 
ತೋಳ ಬಲುಹೊರೆಗಲಸಿ ಕೆಲಬರು 

ಚಾರುಲಕ್ಷಣರವರು ನೂರು ಕು 
ಮೇಲೆ ನಮ್ಮ ಯ ಹಗೆಗೆ ಕೆಲಬರು 

ಮಾರರದೆ ದುರೊಧನಾತ್ಮಜ 
ಕಾಳಗದ ಕಾರು ಕನೃಪಾಲರ ನೆರವಿಯದೆಯೆಂದ ೧೪ ರಾರುವನು ಕೈಕೊಳ್ಳರವದಿರು ಸುಬಲ ನಂದನರು ೨೧ 
ತಳಿತ ಪಲ್ಲವ ಸತ್ತಿಗೆಯ ಹೋಳ 

- ರಾಯನಣುಗರ ಗಂಡ ಕೌರವ 
ಹೊಳೆವ ಮೌಳಿಯ ರತುನ ಲಹರಿಯ 

ರಾಯದಳ ಶೃಂಗಾರ ಮಲೆವರಿ 
ಚಲಿಸಿ ಚಿಮ್ಮುವ ಚಮರಿ ಸೀಗುರಿಗಳ ವಿಡಾಯಿಯಲಿ ರಾಯಮರ್ದನನೆಂಬ ಬಿರುದಿನಲುಲಿವ ಕಹಳೆಗಳ 
ಹಲಗೆಯಲಿ ತೆತ್ತಿಸಿದ ಹಾವಿನ 

ಜೀಯ ಜಯಜಯಯೆಂಬ ಪಂಡಿತ 
ಹಳವಿಗೆಯ ಹೊಂದೇರ ನೃಪಮಂ 

ಗಾಯಕರ ಮಧ್ಯದಲಿ ಬೆರಳಲಿ 
ಡಳಿಯ ಮಧ್ಯದೊಳಾತ ದುರ್ಯೋಧನ ಮಹೀಪಾಲ ೧೫ 

[ ೨೨ 

ಸಾಯಕವ ತಿರುಹುವನು ತಾ ಕಲಿಕರ್ಣ ನೋಡೆಂದ 
ಅಳಲಿದುರಗನ ನೆರವಿ ಟೊಪ್ಪಿಗೆ 

- ಕರಿಘಟೆಯ ಕುರುವದಲಿ ಹಯವೋ 
ಗಳೆದ ಸಾಳ್ವನ ಹಿಂಡು ಹಸಿದ 

ಹರದ ತೆರೆಮಾಲೆಯಲಿ ಬಲುರು 
ವೃಳಿಪ ಸಿಂಹದ ಹಂತಿ ಕುಪಿತ ಕೃತಾಂತನೊಡ್ಡವಣಿ ಲ್ಲರಿಯ ಬುಕ್ಕುದ ತತಿಯಲಸ್ತ್ರದ ಕಿಡಿಯ ವಡಬನಲಿ 
ಕೊಲೆಗೆಲಸಕುಚ್ಚೆದ್ದ ರುದ್ರನ 

ಬಿರುದರಾಯರ ರತುನರಾಜಿಯ 
ಬಲವಿದೆನೆ ಹರಹರ ಮಹಾರಥ 

ಲರಿಬಲಾರ್ಣವ ಗಜರು ಮಿಗಿಲ 
ರಳವಿಗೊಟ್ಟಿದೆ ನೋಡು ದುದ್ಯೋಧನ ಸಹೋದರರ ೧೬ ರಿಯುತದೆ ಬಹುವಿಧದ ವಾದ್ಯವಿಡಾಯ ರಭಸದಲಿ ೨೩ 
ಲುಳಿಯ ಮಿಂಚಿನ ಮಂದೆ ಸುಗತಿಯು 

: ಆಳ ಮಯವಖಿಳೊರಿ ಪದಹತ 
ಝಳಕದನಿಲನ ಥಟ್ಟು ಬೀದಿಯ 

ಧೂಳಿಮಯವಾಕಾಶ ರಥತುರ | 
ಬಳಿಗೆ ಪುರುಷಾಮೃಗದ ಗಾವಳಿಯೆನೆ ವಿಲಾಸದಲಿ ಗಾಳಿಮಯ ದಿಗಜಾಲವೇನೆಂಬೆನು ಮಹಾದ್ಭುತವ 
ಹೊಳೆವ ಚಮರಿಯ ಸುತ್ತು ಝಲ್ಲಿಯ 

ಕಾಳೆಗಕೆ ನೀನಲ್ಲದವನಿಯೊ 
ನೆಲಮುಗಿವ ಜೋಡುಗಳ ತೇಜಿಯ 

ಳಾಳ ಕಾಣಿವು ಪಾರ್ಥ ಸಾಕಿ 
ದಳವ ನೋಡೆ ಪಾರ್ಥ ಬಳಸಿದೆ ಕಲಿಜಯದ್ರಥನ ೧೭ ಸ್ನೇಳು ಬಾಣವ ತೂಗು ಮಾತಾಡಿಸು ಮಹಾಧನುವ ೨೪ 


೩೫೮ 


ಮ ಹಾ ಭಾರ ತ 


[ ಸಂಧಿ 


ಎಲೆ ಧನಂಜಯ ಹಗೆಯ ಹೆಚ್ಚಿದ 

ಕರಗಲಂತಃಕರಣ ಚಿಂತಾ 
ಹಳುವವಿದೆಲಾ ವಜ್ರಸುತ ನಿ 

ತುರನು ಸಂಗ್ರಾಮದ ವಿರಕ್ತಿಯೊ 
ನ್ನಳವಿಯಲಿ ತರುಬಿದೆ ಸುಯೋಧನಸೈನ್ಯಗಿರಿನಿಕರ ಳಿರಲು ಕಂಡನು ಕಮಲನಾಭನು ನಗುತ ಮನದೊಳಗೆ 
ಎಲೆ ಸಾರಜನನುಜ ರಿಪುಬಲ 

ತರಳನಿವನದ್ರೆ ತಕಲೆಯಲಿ 
ವಿಲಯ ಮೇಘ ನಿಕಾಯವಿದೆ ಭುಜ 

ಪರಿಣತನು ತಾನಲ್ಲ ನೆವದಿಂ 
ಬಲವ ತೋರೆ ತಂದೆ ನೋಡುವೆನೆಂದನಸುರಾರಿ ೨೫ ನರನ ಬೋಧಿಸಬೇಕೆನುತ ನುಡಿಸಿದನು ಫಲುಗುಣನ ೩೨ 
ಮೆಟ್ಟಿ ನೋಡಿದನಹಿತ ರಾಯರ 

ಏನು ಫಲುಗುಣ ಸಮರದಲಿ ದು 
ಥಟ್ಟುಗಳ ತೆರಳಿಕೆಯನುತ್ಸಹ 

ಮ್ಯಾನವಾವುದು ಹದನು ಶೌರಕೆ 
ಗೆಟ್ಟು ಫಲುಗುಣ ಸೆಡೆದು ಮನದಲಿ ನೊಂದು ತಲೆವಾಗಿ ಹಾನಿಯಲ್ಲಾ ತ್ರಿಜಗಚೌಪಟಮಲ್ಲ ನೀನೆನಿಪ 
ಕೆಟ್ಟ ಕಾಯದ ಸುಖಕಳುಪಿ ಒಡ 

ಮಾನಗರ್ವವು ಮುರಿಯದೇ ರಿಪು 
ಹುಟ್ಟಿ ದರ ಕೈಯಾರ ಕೊಂದರೆ 

ಸೇನೆ ನಗದೇ ತೆತ್ತ ಸಮರವ 
ಮುಟ್ಟದೇ ಕಡುಪಾಪ ಘನಪರಿತಾಪ ತನಗೆಂದ ೨೬ ನೀನುಪೇಕ್ಷಿಸಿ ನೋಡಲಹುದೇ ಬಿಲ್ಲ ಹಿಡಿಯೆಂದ ೩೩ | 
- ಕೆಲಬರೊಡಹುಟ್ಟಿದರು ಗುರುಗಳು 

- ಆವ ನಿನ್ನಯ ಕತ್ರಧರವ 
ಕೆಲರು ಕೆಲಬರು ಮಾವ ಮೈದುನ 

ಭಾವಿಸಿದೆ ಮೇಣಾವ ಶಶಿವಂ 
ನಳಿಯ ಮಗ ಹಿರಿಯಯ್ಯ ಮುತ್ತಯ ಮೊಮ್ಮನೆನಿಸುವರು ಶಾವಳಿಯ ನೆಮ್ಮುಗೆಯ ನೆರಳಿದೆ ತೆತ್ತ ಕಾಳೆಗಕೆ 
ಕಳದೊಳಿನಿಬರ ಕೊಂದು ಶಿವಶಿವ 

ಆವ ನಿನ್ನಗ್ಗಳಿಕೆಗುಚಿತವ 
ಕೆಲವು ದಿವಸದ ಸಿರಿಗೆಸೋಲಿದು 

[ ೨೭ . 

ತೀವಿ ಬಳಸಿದೆ ಕದನಮುಖದಲಿ 
ಮುಳುಗುವೆನೆ ಭವಸಿಂಧುವಿನೊಳಾನೆನುತ ಮನಮುರಿದ ಹೇವ ವೀರರೊಳಿಲ್ಲಲಾ ವಿಸ್ಮಯವಿದಕಟೆಂದ - ೩೪ 
ಇದಿರುಗಾಣದೆ ಕೊಲೆಗೆ ನಿರ್ಬ೦ 

ಅಲಗಿನೊರಸೊರಸಿಲ್ಲ ಕೈಮೈ 
ಧದಲಿ ಬೆಸಸುವ ಕೃಷ್ಣನಕಟಾ 

( 

ನೊಗಳಲಿ ಮುಳುಗಿದ ಬಾಣವಿಲ್ಲ 
ಮದಮುಖನೋ ದುರ್ಬೋಧಕನೋ ವಂಚಕನೂ ಘಾತಕ ಸ್ಥಳಸಿ ನೊಸಲಲಿ ಮುರಿದ ಭಲ್ಲೆಯವಿಲ್ಲ ನೋಡುವರೆ 
ಯದುಗಳನ್ನಯದೊಳಗೆ ಕರುಣಾ 

ಕಲಹದಲಿ ಪಡಿಮುಖದ ಘಾಯದ 
ಸ್ಪದರು ಜನಿಸರಲಾ ಮುರಾರಿಯ 

ಚಲರಕುತದೂರವಿಲ್ಲ ನೀ ಮು | 
ಹೃದಯ ಬೆಟ್ಟಿತೆನುತ್ತ ಫಲುಗುಣ ತೂಗಿದನು ಶಿರವ ೨೮ ಇಳುಕಿ ಕೈದುವ ಹಾಯ್ಕ ದೈ ಸರಿಯಲ್ಲ ನಿನಗೆಂದ ೩೫ 
- ನರಕಕರವ ಮಾಡಿ ಇಹದೊಳು 

ತರುಣಿಯರ ಮುಂದಸ್ಯ ಶಸ್ತವ 
ದುರಿತ ಭಾಜನನಾಗಿ ಕಡೆಯಲಿ 

ತಿರುಹಬಹುದುಬೈಳಬಹುದ 
ಪರಕೆ ಬಾಹಿರವಾಗಿ ನಾನಾಯೋನಿಯೊಳು ಸುಳಿದು ಬೃರಿಸಬಹುದೆನಗಾರು ಸರಿ ನಾ ಧೀರನೆನಬಹುದು 
ಹೊರಳುವನುವನು ಕೃಷ್ಣದೇವನು 

ಕರಿತುರಂಗದ ಬಹಳಶಸ್ತೂ 
ಕರುಣಿಸಿದನೇ ಹಿತವನೇ ಹರ 

ತ್ರ ಕೃಪಾಣದ ಹರಹಿನಲಿ ಮೊಗ 
ಹರ ಮಹಾದೇವೊಂದುಬೆಳಕೆ ಬದುಕಿದೆನುಯೆಂದ ೨೯ ದಿರುಹದಿಹ ಕಲಿಯಾರು ಕುಂತೀಸನು ಕೇಳೆಂದ ೩೬ 
ಮುಳಿಯಲಾಗದು ಕೃಷ್ಟ ನಿಮ್ಮನು 

ಬಂಧುಹನನಕೆ ಮನದರಲು ಭವ 
ತಿಳುಹಲಾನು ಸಮರ್ಥನೇ ಕುಲ 

ವಿಂಧ್ಯದಲಿ ಬೆಳ್ಳಾಗಿ ಗೌರವ 
ಕೊಲೆಗೆ ಕೊಕ್ಕರಿಸಿದೆನು ನನೆದೆನು ಕರುಣ ವಾರಿಯಲಿ | ಸಿಂಧುವಿನೊಳೊಲಾಡದಿಹನೇ ಪರಮಪಾತಕನು 
ಬಲುಹನೀ ಮುಖದಲ್ಲಿ ತೋರುವ 

ಸಂಧಿಯಲಿ ನಮ್ಮ ವನಿ ಋಣಸಂ 
ಡಳುಕಿದೆನು ಸಾಮಾಜ್ಯಸಂಪ 

ಬಂಧವುಂಟೇ ಬರಲಿ ರಣದಭಿ 
ತಿಳೆಯ ಸಕಲಭಾಂತಿ ಬೀತುದು ದೇವ ಕೇಳೆಂದ ೩೦ ಸಂಧಿ ಸಾಕಿನ್ನೆನುತ ಫಲುಗುಣ ಶಿರವ ಬಾಗಿದನು ೩೭ 
- ಎಡಹಿದರೆ ರುಜೆಯಾಗಿಯಾಪ 

- ಎಲವೊ ಫಲುಗುಣ ನುಡಿದ ಭಾಷೆಯ 
ತಡಸಿದರೆ ಮೇಣಾವ ತೆರದಿಂ 

ಸಲಿಸಿ ಕಾನನದೊಳಗೆ ತೊಟ್ಟನೆ 
ದೊಡಲುವಿಡಿದರೆ ಮರಣ ತಪ್ಪದು ಸುರರಿಗೊಳಗಾಗಿ ತೊಳಲಿ ಹದಿಮೂರಬುದ ಬಂದಾಪತ್ತನನುಭವಿಸಿ 
ಕೆಡುವ ಕಾಯವ ನಚ್ಚಿ ಬಂಧುಗ . 

ನೆಲನ ಭಾಗವ ಬೇಡಿ ಸಂಧಿಗೆ 
ಳೊಡನೆ ವೈರವ ಮಸೆದು ನರಕಕೆ 

ಕಳುಹಿದರೆ ಕೌರವನು ನೂಕಿಸಿ 

೩೮ 
ಕೆಡೆವೆನೇ ತಾನೆನುತ ರಥದೊಳು ಬಿಲ್ಲನಿಳುಹಿದನು ೩೧ ಕಳೆದ ನಿಮಗಿನ್ನಾವ ಹೊಲ್ಲೆಹವೆಂದನಸುರಾರಿ 


& ೫೯ 
ಭೀಷ್ಮ ಪರ್ವ 
ಎನಗೆ ನೀನುತ್ತರನ ಕಥೆವೇ 

ನಿನಗೆ ಸಾವವನಲ್ಲ ನಿನ್ನಂ 
ಳುವೆ ನಗುವೆಯಾತನಿಗೆ ನೀನೀ 

ಬಿನಲಿ ನೋವವನಲ್ಲ ದಿಟ ನೀ 

ಮುನಿದು ಗಗನಕ್ಕಲಗನುಗಿದಡೆ ಗಗನವಳುಕುವುದೇ 
ಬವರದೊಳು ಗುರುವಾದೆ ಲೋಗರ ನಿಂದೆ ತನಗಹುದು 
ಲವಲವಿಕೆಯಲಿ ಕಾದಬೇಕೆ 

ತನುವಿನೀ ಗುಣಧರ ಕರದ | 
ಮೃವನಿಯನು ಕೈಕೊಳಲುಬೇಕೆಂ 

ಹೊನಲು ಹೋಗುವುದೆ ನಿತ್ಯನಿರ್ಮಲ 
ಬವಗಡೆಯತನವೆತ್ತಲಡಗಿತು ಪಾರ್ಥ ಹೇಳೆಂದ ೩೯ ಚಿನುಮಯಾತ್ಮನನೆಲೆ ವೃಥಾಹಂಕಾರವೇಕೆಂದ ೪೬ 
* ಬಲುಹ ನೀ ನೋಡುವರೆ ಪರಮಂ 

- ಆದಡೆಲೆ ಮುರವೈರಿ ಕೇಳಿದಿ 
ಡಳಿಕರನು ತಂದೊಡ್ಡು ಬಳಿಕೆ 

ರಾದ ಬಾಂಧವರನಿಬರನು 
ನಳವನೀಕಿಸು ಸೆಡೆದೆನಾದಡೆ ನಿಮ್ಮ ಮೈದುನನೆ ಕಾದಿ ಕೊಂದನು ಪಾರ್ಥ ಪಾತಕನೆನ್ನದೇ ಲೋಕ 
ಕೊಲುವೆನೆಂತ್ಯೆ ಭೀಷ್ಮರನು ಮನ 

ಈ ದುರಂತಕ್ಕೇನುಗತಿಯಪ 
ವಳುಕದೆಂತ್ಯೆ ತಪ್ಪುವೆನು ಗುರು 

ವಾದವಾವಂಗಾದುದಾತನ 
ಗಳಿಗೆ ಕೃಪಗುರುಸುತರವಿರಿವುದಿದಾವ ನಯವೆಂದ ೪೦ ವೈದಿಕನು ಇಹಪರಕೆ ಬಾಹಿಗನೆಂದನಾ ಪಾರ್ಥ ೪೭ 
- ಹೊಳೆದು ಹೋಹೈಶ್ವರಕೋಸುಗ. 

- ಮರುಳೆ ಫಲುಗುಣ ಕೇಳುಸೂರ್ಯನ 
ತಲೆಯ ಮಾರಿಯಧರೆ ಕೋಟಿಯ 

ಕಿರಣ ಹೊಲೆಯನ ಚರಿಸಿದರೆ ಹೊಲೆ 
ಘಳಿಸಿ ಬಳಿಕ ಫಲವನಲಸದೆ ಭವಭವಂಗಳಲಿ 

ಹೊರುವುದೇ ಸ್ಥಾನದಲ್ಲಿ ವಿಧಿಸಲು ಬಹುದೆ ನೋಡಿದನ 
ತೋಳಲಿ ಬಳಲುವ ಜೀವಭಾವ 

ಪರಮತತ್ತ್ವಜ್ಞಾನನಿಷ್ಠನ 
ಳುಳಿವುದಾವುದು ಲಾಗು ಮೂಢರ 

ಚರಿತವೇ ಸುಚರಿತ್ರವಾತಂ 
ಬಳಕೆಗಾವಂಜುವೆವು ಸಮರಕೆ ಶರಣು ಶರಣೆಂದ ೪ ಗಿರದು ಕೇಳು ಸುಕರದುಷ್ಕ ರಾದಿ ಗುಣಲೇಪ ೪೮ 
- ಲಾಲಿಸದೆ ಕುಲಛಲವ ನೀತಿಯ 

ಕೊಂದೆ ನಾನೆನಗಾಯ್ತು, ಪಾತಕ 
ಪಾಲಿಸದೆ ಕೊಲೆಗಡುಕತನದೊಳು 

ವೆಂದು ಮನದಲಿ ಮರುಗುವಾತನ 
ಮೇಲುಗಾಣದೆ ಬಂಧುಗಳ ಗುರುಗಳ ಸಹೋದರರ ಬಂದಿಯಲಿ ಹೊಣಿಗೊಂಬವಾಹಂಕಾರ ಮಮಕಾರ 
ಕೋಲ ಮೊನೆಯಲಿ ಕೊಂದು ನೆತ್ತರ 

ಕಂದು ಕಲೆ ತನಗೆತ್ತಣದು ನಿ 
ಗೂಳನುಂಬವೊಲಖಿಳ ರಾಜ್ಯದ 

ರ್ಧ್ವಂದ್ರಕನು ಮೃತ ಜಾತ ತಾನ 
ಮೇಲೆ ಸೊಗಸುವ ಸಿರಿಯನೊಲ್ಲೆನು ಕೊಲುವನಲ್ಲೆಂದ ೪೨ ಛಂದು ಕಂಡರವಂಗೆ ಪಾಪವಿಲೇಪವಿಲ್ಲೆಂದ 
- ಆರನ್ನ ನೀ ಕೊಲುವೆ ನಿನ್ನಿ೦ 

- ಹರಿಯೆ ಚಿತ್ತಯಿಸೈಯಹಿಂಸಾ 
ದಾರು ಸಾವರು ದೇಹವನೋ ನಿಜ 

ಪರಮಧರವು ಎಂಬ ವಾಕ್ಯದ 
ಧೀರನಾತ್ಮನ ಕೋಲುವೆಯೋ ದಿಟ ನಿನ್ನ ಬಗೆಯೇನು ಸರಣಿ ಸಾರೋದ್ದಾರವಲ್ಲಾ ಸಕಲದರುಶನಕೆ 
ಚಾರುದೇಹಕೆ ಭೂತನಿಕರಕೆ 

ನೆರವಿನಿಬರ ತನ್ನ ವರ ಕೊರ 
ವೈರವಿಲ್ಲುಳಿದಂತೆ ವಿಗತವಿ 

ಳರಿತದಲಿ ಕೊಕ್ಕರಿಸದಿರ್ದಡೆ - 

[ ೫೦ 
ಕಾರನಚಲನಗಮ್ಮನಯನಾತ್ಮ ನೋಡೆಂದ |- ೪೩ ನರಕದೊಳುನೂರೊಂದು ಕುಲ ಮುಳುಗಾಡದಿರದೆಂದ 
- ತನುವಳಿದ ಬಳಿಕಿನಲಿ ತನು ಸಂ 

ನಿರುತವರ್ಜುನ ಕೇಳಹಿಂಸಾ 
ಜನಿಸುಗೆಂಬುದು ಭವವ ಬಳಸುವ 

ಪರಮಧಮ್ಮದ ತತ್ತ್ವರೂಪವ 
ತನುವಿನಲಿ ಕೌಮಾರ ಯವನ ವಾರ್ಧಿಕಂಗಳಲಿ 

ನೊರೆವೆನಾಲಿಸು ಸಚ್ಚಿದಾನಂದೈಕಘನವೆನಿಪ 
ತನು ವಿಕಾರಿಸುವದು ಸುಕರದ 

ನಿರುಪಮಾತ್ಮನ ನಿಲವನರಿಯದೆ 
ವಿನುತ ದುಷ್ಕೃತವೆನಿಪ ಹುಸಿ ಕ 

ನರಕಿ ಜಡನಾ ಜೀವವೆಂಬೀ 
ಲ್ಪನೆ ಶರೀರಕ್ಕಲ್ಲದಾತ್ಮಂಗಿಲ್ಲ ಕೇಳೆಂದ 

ತರಳತನವೇ ಹಿಂಸೆಯರಿವಡಹಿಂಸೆ ಕೇಳೆಂದ 
೫೧ 
- ಅಳಿವನಲ್ಲುದಯಿಸುವನಲ್ಲ 

ನೆರವಿ ಬೇರೊಂದಿಲ್ಲ ಭೂತದ 
ಗ್ಗಳಿಸುವವನಲ್ಲಡಗುವವನ 

ಹರಹು ಕರಣೇಂದ್ರಿಯದ ಸಂದಣಿ 
ಒಳಿವ ದೇಹದ ಬಗೆಗೆ ಹೊಣಿಯೇ ಸಚ್ಚಿದಾತ್ಮಕನು ಮರುತ ಪಂಚಕ ಬುದ್ದಿ ಕರೇಂದ್ರಿಯದ ಕಾಲೆಣಿಕೆ 
ಕಳಚಿದಡೆ ಕಳಚುವುದು ಕಾಯವಿ| 

ನೆರೆಯಿಂದಾಗಿಹುದು ಕಲ್ಪನೆ 
ದುಳಿದಡುಳಿವುದು " ಚಿನುಮಯಂಗೀ 
ಕಳಕಳದ ಕಾಲಾಟ ಕೊಳ್ಳದು ಪಾರ್ಥ ಕೇಳೆಂದ ೪೫ 

ಹರೆದು ಜೀವಭ್ರಾಂತಿ ಬೀತಡೆ 
ಪರಮ ತಾನಿಹನಲ್ಲಿ ಕೊಲುವರೆ ಸಾವನಲ್ಲೆಂದ 

೫೨ 


೩೬೦ 


ಮ ಹಾ ಭಾರ ತ 


[ ಸಂಧಿ 


عن 


ಕರವೇ ಹೂಡುವುದು ತನುವನು 

ಜಡನಲಾ ನರನೇನ ತಿಳುಹಲು 
ಕರವೇ ಸಲಹುವುದು ಕಡೆಯಲಿ 

ಬಿಡ ವಿಕಾರವನೆಂದು ಖಾತಿಯ 
ಕರವೇ ಕಳಚುವುದು ಜೀವಭ್ರಮೆಯ ಬಾಹಿರರ 

ಹಿಡಿಯಲಾಗದು ಸಲುಗೆಗಂಜಿಕೆಯೇಕೆ ಬಿನ್ನಹವು 
ಕರ ತಾನೇನಾದಡಾಗಲಿ 

ಬಿಡು ಜಗೌಘಾನೀಕ ನಿಮ್ಮಡಿ| 
ನಿಮ್ಮ ಮನೆಯಲ್ಲಿ ಮಾಡಿ ನಮ್ಮಲಿ 

ಯೊಡಲೊಳಗಣಿತವಿಹವು ಗಡ ಮಿಗೆ 
ನಿಕ್ಕಿ ಸಲು ಕಲಿಪಾರ್ಥ ನೀ ನಿರ್ಲಿಪನಹೆಯೆಂದ ೫೩ ನುಡಿಯಲಮ್ಮೆನು ತತ್ತ್ವರೂಪವ ತೋರಬೇಕೆಂದ ೬೦ 
- ಅಸುರರಿಪು ಕೇಳಾದಿಯಲಿ ಬಂ 

ಈ ದಿವಿಜರೀ ಚಂದ್ರ ಸೂರಿಯ 
ಚಿಸಿದ ಕರವು ಜೀವರನು ಬಂ 

ರೀ ದಿಶಾವಳಿಯಿಾ ಗಗನವೀ 
ಧಿಸಲು ತದ್ದುಣದೋಷಕರ್ತೃವನೇಕೆ ತಾಗುವುದು * ಮೇದಿನೀತಳವೀ ಸಮೀರಣನೀ ಜಲಾನಲರು 
ಪಸರಿಸಿತಲಾ ಸ್ಮಾರ್ತ ಮಾರ್ಗ 

ಈ ದನುಜರೀ ಮನುಜರೀ ನೀ 
ಪ್ರಸರ ಕೊಂದಡೆ ಪಾಪ ಪಾವನ 

ನಾದಿಯಾಗಿಹ ಹರಹು ನಿನ್ನ ವಿ 
ವೆಸಗೆ ಪುಣ್ಯವೆನಿಪ್ಪ ವಿವರಕ್ಕೇನು ನೆಲೆಯೆಂದ 

ನೋದರೂಪಿನ ನಿರುಗೆಯನು ನೀ ತೋರಬೇಕೆಂದ ೬೧ 
- ಸುಕೃತ ದುಷ್ಕೃತವೆಂಬವೇ ಬಾ 

- ಹರೆದು ಮೋಹಿಸುವೀ ಚರಾಚರ 
ಧಕವು ಜೀವರಿಗೀಯಹಂಕೃತಿ 

ನೆರೆದು ನಿಮ್ಮ ಯ ರೋಮಕೂಪದ 
ವಿಕಳತೆಗೆ ತಾ ಬೀಜ ಜನ್ಮದ ಚುಟ್ಟುಮುರಿಗಳಿಗೆ 

ಹೊರೆಯೊಳಗೆ ಹೊಳೆದಾಡುತಿಹುದೆಂಬಗ್ಗಳಿಕೆಗಳಿಗೆ 
ಸಕಲಕರ್ತೃತ್ಯಾದಿಭೋಗ್ಯ 

ಹುರುಳೆನಿಪ ಹೇರಾಳದಂಗದ 
ತಕವಿದಾತ್ಮಂಗಿಲ್ಲ ಪಿತ್ತಾ 

ಸಿರಿಯ ತೋರೆ ಕೃಷ್ಣ ನಿಮ್ಮಲ 
ಧಿಕನು ತಿರುಗುತ ಲೋಕ ತಿರುಗುವುದೆಂಬ ತೆರನಂತೆ ೫೫ ಪರಮತತ್ಪವನೊಲ್ಲೆ ನಿಮ್ಮಯ ಭಕ್ತಿ ಸಾಕೆಂದ 
- ಮರುಳ ಫಲುಗುಣ ಕೇಳು ಸಚರಾ 

- ದಾಸನಾನೆನಗವಲಮೂರ್ತಿವಿ 
ಚರವೆನಿಪ ಜಗವೆನ್ನ ಲೀಲಾ 

ಲಾಸವನು ತೋರುವುದು ಸಲಹುವು 
ಚರಿತದಲಿ ತೋರುವುದು ಹರೆವುದು ನನ್ನ ನೇಮದಲಿ ದೈಸರವನ್ನೆ ತಾನು ಸಮ್ಯಗ್‌ಜ್ಞಾನಭಾಜನಕೆ 
ನಿರುತ ನೀ ಕೇಳುವರೆ ತಿರಜ್ 

ಮಾಸಲಳಿಯದ ಮಿಕ್ಕ ಬಯಕೆಯ 
ನರಸುರಾದಿಗಳೆಂಬ ಸಚರಾ 

ಪಾಶ ತಾಗದ ನಿನ್ನ ಲೀಲೆಯ 
ಚರವಿದಾನಲ್ಲದೆ ವಿಚಾರಿಸಲನ್ಯವಿಲ್ಲೆಂದ ೫೬ ಭಾಸುರಶ್ರೀಮೂರ್ತಿಯನು ಮೈದೋರಬೇಕೆಂದ ೬೩ 
- ಜಗದೊಳಾನೇ ಚರಿಸುವೆನು ತ 

ಆದಡರ್ಜುನನೋಡೆನುತ ಕಮ 
ಜಗವಿದೆಲ್ಲವು ನನ್ನ ಮಾಯೆಯೊ 

ಲೋದರನು ಕೈಕೊಂಡನಗ್ಗದ 
ಳೊಗೆದು ತೋರಿಸಿ ಸುಳಿಸೆ ಸುಳಿವುದು ಹಿಡಿಯಲಡಗುವುದು ನಾದಿಪುರುಷಶ್ರೀನಿಜವ ವಿಶ್ವಾತ್ಮ ಕಾಕೃತಿಯ 
ಮಗುವುತನದೊಳು ಕೂಡಿ ಮೆರೆವುದು 

ವಾದಿಸುವ ಪ್ರರ್ಕಗಿರ್ಕದ 
ಜಗವದಲ್ಲದೆ ನಿಜವ ಬೆರಸುವ 

ಭೇದ ಕೊಳದ ಸಕಲ ಲೋಕದ 
ವಿಗಡರಿಗೆ ಪರತತ್ತ್ವ ಚಿನುಮಯರೂಪ ತಾನೆಂದ ೫೭ ಬೀದಿವಿಸಟಂಬರಿವ ವಿಮಲ ವಿರಾಟ ರೂಪವನು ೬೪ 
* ಬೀಸಿದರೆ ಸಿಲುಕುವರು ಮಾಯಾ 

ಬಿಳಿದು ಕರಿದಂಬಾರು ವರ್ಣದ 
ಪಾಶದೊಳಹಂಕಾರಿಗಳು ತ 

ಹೊಲಬು ಹೊದ್ದದಸೂರಕೋಟಿಯ 
ದೇಶಕಾಲಕ್ರಿಯೆಗಳಲ್ಲಿ ನಿರಾಹವನು ಬೆದಕಿ 

ಹೊಳಹು ನಖದೀಧಿತಿಯ ಹೊಲದ ನಿಜದ ಹೊಸಪರಿಯ 
ಬೇಸರುವರಂತಿರಲಿ ಮಾಯಾ 

ಅಳವಿನೆಳತೆಯ ಜಗದ ವಾರ್ತೆಯ 
ವೈಸಿಕದ ಸಮ್ಮೋಹನದ ಕಾ 

ಸುಳಿವು ಸೋಂಕದ ಸಕಲ ಲೋಕ 
ಳಾಸವರಿವವರೆನ್ನನರಿವರು ಪಾರ್ಥ ಕೇಳೆಂದ | - ೫೮ ಪ್ರಳಯ ಕಾರಣ ತೆಗೆದನಗ್ಗ ದ ವಿಶ್ವರೂಪವನು ೬೫ 
- ಏಕನಾತ್ಮನನಂತನಚಲನ 

ಕಾಣರುಳಿದವರೀತನೊಬ್ಬನ 
ಶೋಕನಯನಮಲನಭವನ 

ಕಾಣಿಕೆಗೆ ಕೌತುಕವ ಕರೆದನು 
ಲೋಕನಿಸ್ಸಹನಮಿತನಕ್ರಿಯನಹತನಭ್ರಮನು 

ಶೋಣಿತಾಮಲಬಹಳತೇಜದ ಹೊದರ ಹೊಯಿಲಿನಲಿ 
ಲೋಕಗತಿ ಮಾಯಾವಿಲಾಸ ವಿ 

ಕಾಣಲರಿಯವನಂತವೇದ 
ವೇಕಿಗಳಿಗಿದು ಬಯಲು ಫಲುಗುಣ 

ಶ್ರೇಣಿ ಶಿವಶಿವ ರಾಯ ಪಾರ್ಥನ 
ಸಾಕು ಗರ ಬೀಳುಕೊಡು ಸೆಳೆ ಶರವ ಹಿಡಿ ಧನುವ ೫೯ ಜಾಣತನವೆಂತುಟೋ ವಿರೂಪನ ರೂಪ ಸೆರೆವಿಡಿದ ೬೬ 


– ಪರ್ವ 


೩೬೧ 


ಉಬ್ಬಿದನು ಹರುಷದಲಿ ಕಂಗಳ 

ದುದು ಮದದ ನಿಗುರಿನ 
ಹಬ್ಬುಗೆಯ ಹೊಲಬಳಿಯ ನಾಲಗೆಯುಡುಗೆ ಹೆಡತಲೆಗೆ 
ಸಬ್ಬ ಗತ . ಶಿವಶಿವಾ ಬಲು 
ಮಬ್ಬಿನಲಿ ಮುಂದರಿಯದೆನ್ನಯ 
ಕೊಬ್ಬನೇವಣ್ಣಿಸುವೆನೆನುತಡಿಗಡಿಗೆ ಬೆರಗಾದ ೬೭ 

ಇದೆ ನಿರಂಜನತತ್ನ ಸಾಮ್ರಾ 
ಜ್ಯದ ಸಘಾಟಿಕೆ ನಾವು ಕಡು ಮೂ 
ರ್ಖದಲ್ಲಿ ಮೈಮರೆದೆವು ಶರೀರದ ಬಂಧುಕೃತ್ಯದಲಿ 
ಯದುಗಳನ್ನಯದಾತ ನಮಗೊ 
ಇದನು ಸೋದರಭಾವನೆಂದೇ 
ಮದಮುಖದಿ ಕಡುಗೇಡ ಕೆಟ್ಟೆನು ಶಿವಶಿವಾಯೆಂದ ೬೮ 

ಪರುಷ ಕಲ್ಲೆಂದಳುಕಿ ಸುರತರು 
ಮರನು ತೆಗೆಯೆಂದವರಧೇನುವ 
ಪರರ ಮನೆಯಲ್ಲಿ ಮಾರಿ ಚಿಂತಾಮಣಿಗೆ ಕೈದುಡುಕಿ 
ಹರಳು ತೆಕ್ಕೆಯಿದೆಂಬ ಪಾಪಿಗೆ 
ಪರಮಗುರು ನಾನಾದೆನೆ ಮುರ 
ಹರನ ಮೈದುನನೆಂದು ಗರ್ವಿಸಿ ಕೆಟ್ಟೆನಕಟೆಂದ 

ನೊರಜು ತಾನೆತ್ತಲು ಮಹತ್ವದ 
ಗಿರಿಯದೆತ್ತಲು ಮಿಂಚುಬುಳುವಿನ 
ಕಿರಣವೆತ್ತಲು ಹೊಳಹಿದೆತ್ತಲುಕೋಟಿಸೂರಿಯರ 
ನರಮಗಾಧಮನೆತಲುನ ತ | 
ಪರಮತತ್ಸವಿದೆತ್ತಲಕಟಾ 
ಮರುಳು ನನ್ನವಗುಣವದಾವುದ ಕಡೆಗೆ ಹಲುಬುವೆನು ೭೦ 

ಮೇಳ ಗಡ ನಮಗೀತನಲಿ ಭೂ 
ಪಾಲಕರು ಗಡ ನಾವು ಸಾರಥಿ 
ಯಾಳು ಗಡ ಹರಿ ನಾವು ವೀರರು ಗಡ ವಿಚಿತ್ರವಲ 
ಮೇಲುಗಾಣದ ಪಾರ್ಥನೆಂಬೀ 
ಕಾಳುಮೂಳನ ವಿಧಿಯನೇಪರಿ 
ವೇಳುವೆನು ಹರಯೆನುತ ಕಂಗಳನೆವೆಗಳಲಿ ಬಿಗಿದ ೭೧ 
- ಅಡಿಗಡಿಗೆ ಕಣ್ಣಿರೆದು ಮುಚ್ಚುವ 
ನಡಿಗಡಿಗೆ ಮೈ ಬೆದರಿ ಬೆರಗಹ 
ನಡಿಗಡಿಗೆ ಮೆಯೋಲೆವನುಬ್ಬಿದರೋಮ ಪುಳಕದಲಿ 
ಅಡಿಗಡಿಗೆ ಮನನಲಿದು ಹೊಂಗುವ 
ನಡಿಗಡಿಗೆ ಭಯಗೊಂಡು ಕರಗುವ 
ನೊಡಲನವನಿಗೆ ಹರಹಿ ನಿಡುದೋಳುಗಳ ನೀಡಿದನು ೭೨ 

ಮುರಹರ ತಾಯಪ್ಪ ಕರುಣಾ 
ಕರ ಪರಿತ್ರಾಯಕ್ಷ ಲಕ್ಷ್ಮೀ 
ವರ ಪರಿತ್ರಾಯಪ್ಪ ದನುಜಾಂತಕ ಪರಿತ್ರಾಹಿ 
ಚರಣ ಭಜಕ ಕುಟುಂಬಕನೆ ಘನ 
ದುರಿತ ವಿಪಿನ ಕೃಶಾನುವೇ ಭವ 
ಹರ ನಿರೀಕ್ಷಿಸು ರಕ್ಷಿಸೆನ್ನನೆನುತ್ತ ಹೊರಳಿದನು ೭೩ 


- ದೇವ ಭಕ್ತಜನಾರ್ತಪಾಲಕ 
ದೇವ ಬಹಳಕ ಪಾಮಹಾರ್ಣವ | 
ದೇವ ಸರೇಶ್ವರ ಸದಾತ್ಮಕ ಸಕಲ ನಿಷ್ಕಳನೆ 
ಸೇವಕರಲಾರೆವರೇ ಸುಗು 
ಣಾವಗುಣವನು ನಿಮ್ಮ ನೃತ್ಯನ 
ಭಾವ ಬೆಚ್ಚಿತು ವಿಶ್ವರೂಪವ ಬೀಳುಕೊಡಿಯೆಂದ ೭೪ . 

ಲೋಕವರಿಯಲನಂತವೇದವು 
ಮೂಕನಾದವು ಜೀಯ ಜಡನವಿ 
ವೇಕಿ ಮಾನವ ಮಶಕವಿದು ನಿಮ್ಮಳತೆಗೈದುವುದೇ 
ಸಾಕ್ಷಿಕೊಳ್ಳೆ ಕೃಷ್ಣ ನೋಡಲು 
ನೂಕದೆನ್ನೆ ವೆ ಸೀವುತಿವೆ ಕರು 
ಣಾಕರನೆ ಕೈಗಾವುದೆ ಕೃಪೆಮಾಡಬೇಕೆಂದ - ೭೫ 
* ಎಳನಗೆಯ ಸಿರಿಮೊಗದ ಚೆಲುವಿನ 
ಹೊಳೆಹೊಳೆವ ನಿಟ್ಟೆಸಳುಗಂಗಳ 
ತೊಳಪ ಕದಪಿನ ಮಿಸುಪ ಕಾಂತಿಯ ಮಕರಕುಂಡಲದ 
ಲಲಿತಕಂಠದ ಕೌಸ್ತುಭೋರ 
ಸ್ಥಳದ ನಿಡುದೊಳುಗಳಕೋಮಲ 
ತಳಿತ ಪೀತಾಂಬರದ ಮುನ್ನಿನ ರೂಪ ತೋರೆಂದ ೭೬ 
- ಅಳಕ ನಿಚಯದ ಕುಂಭಿನೊಸಲಿನ 
ತಳಿತೆವೆಯ ನಿಡುಹುಬ್ಬುಗಳ ಕೋ 
ಮಲ ಸುಮುಕ್ತಾಫಲಕೆ ಸೆಣಸುವ ದಂತಪಂಕ್ತಿಗಳ 
ಲಲಿತಚುಬುಕದ ಚಾರುತರ ಕೆಂ 
ದಳದ ಸುಳಿನಾಭಿಯ ಸವರ್ತುಳ 
ವಿಳಸಿತೋರುಯದ ಮುನ್ನಿನ ರೂಪತೋರೆಂದ ೭೭ 
- ಪರಮಚಿನುಮಯ ನೀನು ಕರದ 
ಸರಣಿಯೆನ್ನದು ನೀ ಚರಾಚರ 
ಭರಿತ ಭಾರಿಯ ವಿಶ್ವಮಯನವ್ಯಕ್ತನಯನು 
ನರನ ಮತಿಯಿದು ಮಂದಮತಿ ಗೋ 
ಚರಿಸಲರಿವುದೆ ದೇವ ಕರುಣಿಸು 
ಕರುಣಿಸೆ ಮೈದೋರು ತನ್ನೊಡನಾಡಿತನದನುವ ೭೮ 

ನಳಿನನಾಭ ಮುಕುಂದ ಮಂಗಳ 
ನಿಳಯ ಭಕ್ತವ್ಯಸನಿ ದೈತ್ಯ 
ಪ್ರಳಯಪಾವಕ ಭಕ್ತವತ್ಸಲ ಭಕ್ತ ಸುರಧೇನು 
ಲಲಿತಮೇಘಶ್ಯಾಮ ಸೇವಕ 
ಸುಲಭ ಶೌರಿ ಮುರಾರಿ ಭಕಾ . 
' ವಳಿ ಕುಟುಂಬಕ ಕೃಷ್ಣ ಕೇಶವ ಕರುಣಿಸೆನಗೆಂದ ೭೯ 
- ಪರಮಪುಣ್ಯಶ್ಲೋಕಪಾವನ 
ಚರಿತ ಚಾರುವಿಲಾಸ ನಿಲ 
ವರ ಕಥನಲೀಲಾಪ್ರಯುಕ್ತ ಪ್ರಕಟಭುವನಶತ 
ನಿರವಯವ ನಿರ್ದೇಂದ ನಿಸ್ಸಹ 
ನಿರುಪಮಿತ ನಿರಾಯ ಕರುಣಾ 
ಕರ ಮಹಾತ್ಮ ಮನೋಜವಿಗ್ರಹ ಕರುಣಿಸೆನಗೆಂದ ೮೦ 


೩೬೨ ಮ ಹಾ ಭಾರತ 

[ ಸಂಧಿ 
ದೇವ ಲಕ್ಷ್ಮೀಕಾಂತ ವರರಾ 

ಧೀರ ಜಗದಾಧಾರ ಲಸದಾ 
ಜೀವಲೋಚನ ಭೂತಭಾವನ 

ಚಾರ ಕಮಲಾಗಾರ ಭುವನಾ 
ರಾವಣಾಂತಕ ಗೋಪವೇಷ ವಿಲಾಸ ಜಯವಾಸ 

ಧಾರ ನಿರ್ಜಿತವಾರ ಮುರಹರ ಸಲಹಬೇಕೆಂದ ೮೭ 
ದೇವಕೀನಂದನ ಯಶೋದಾ 

ಭಯದ ಬಿಗುಹಿನ ಭಾರ ಭಕುತಿಯ 
ದೇವಿಯುನ್ನತಪುಣ್ಯಫಲ ತಲೆ 

ನಯದ ಬಿನ್ನಹದೊಜೆಯನು ಚಿನು 
ಗಾವುದೆ ತರುವಲಿಗೆ ತೋರೆ ಮುನ್ನಿನಾಕೃತಿಯ ೮೧ ಮಯನು ಕೇಳಿದು ಮೆಚ್ಚಿ ಡಿಂಗರಿಗಂಗೆ ನಗುಂದ 
- ನಿಗಮನಿಕರವ ಸೆಳೆವ ತಿರುಗುವ 

ನಿಯತವೇ 
ನಗಕೆ ಬೆನ್ನನು ಕೊಡುವ ಜಲನಿಧಿ [ ಮೈಗೊಡುವ ನೆಯನು ಕೊಲುವನು ಕಾವವನು ನಿ 
ಮಗುಚೆ ಮಹಿಯನು ಮೊಗೆವ ಮಗುವಿನ ನಡಿಗೆ. 

ಶ್ಚಯವ ನಿನ್ನೊಳು ತಿಳಿದು ಬಿನ್ನಹ ಮಾಡು ಸಾಕೆಂದ ೮೮ 
ಗಗನಕಂಫಿಯನಿಡುವ ತಾಯ 

- ಎನಿತು ಜಗವಡಗಿದವು ಕೌರವ 
ಕೈಗಳಿಗಕ್ಕೆಯ ತೋರ್ಪ' ರಾಣಿಯ 

ರೆನಿಬರಡಗಿತು ನೋಡು ಧರನ 
ಸೊಗಸ ಸಲಿಸುವ ಕೃಪೆಯನೆನ್ನಲಿತೋರಬೇಕೆಂದ ೮೨ ತನಯ ಭೀಮಾರ್ಜುನರು ಭೀಷ್ಮದ್ರೋಣಮೊದಲಾದ 
- ಮರೆದು ನಾಲಗೆಗೊನೆಗೆ ನಾಮದ 

ಎನಿಬರಡಗಿತು ನೋಡು ಬಾಂಧವ 
ನಿರುಗೆ ನೆಲೆಗೊಳೆ ನಿನ್ನನೇ ಸಲೆ 

ಹನನ ನಿನಗುಂಟಾದಡೀಗಳೆ 
ತೆರುವ ಬಿರುದನು ಬಲ್ಲೆನೊರಲಿದು ನಿನ್ನ ಹಲುಬಿದರೆ ನೆನೆದು ಬಿನ್ನಹ ಮಾಡೆನುತ ಪಾರ್ಥಂಗೆ ಹರಿ ನುಡಿದ ೮೯ 
ಉರುವ ಹೆಂಗುಸಿನುನ್ನತಿಕೆಯಲಿ | 

ಗುರುಗಳಿಗೆ ನಾ ತಪ್ಪೆನೆಂದೇ 
ಸೆರಗು ಬೆಳೆದುದ ಕಂಡನ್ನ ಸೈ 

ಮುರಿದಡೆನಗದು ಖಾತಿ ಭೀಷ್ಮನು 
ಗರೆವುದೆ ಕಾರುಣ್ಯವರುಷವನೆನ್ನ ಮೇಲೆಂದ ೮೩ 

ವರಪಿತಾಮಹನೆಂದು ಹೊಳೆದರೆ ಬಳಿಕಸಹ್ಯವದು 
ಹಸುಳೆಗವರಾಚಲದ ಹೊರೆ ಸೈ 

ಅರಿಬಲವು ಮುನ್ನುರಿವುದೊ ನೀ 
ರಿಸುವುದೇ ಮರಿಹುಲ್ಲೆ ಸಿಂಹದ | 

ನರಿವೆಯೋ ಲೇಸಾಗಿ ಎನ್ನೊಳು 
ಮಸಕಕಿದಿರೇ ಲತೆಯ ಎಳಗುಡಿ ಮಾಳಿಗೆಗೆ ತೊಲೆಯೆ ನರ ನಿರೀಕ್ಷಿಸೆನುತ್ತ ನುಡಿದನು ದಾನವಧ್ವಂಸಿ ೯೦ 
ಸಸಿದರಳೆ ಸಿಡಿಲೆರಗಿದರೆ ಜೀ . 

- ನೆನೆದಡಜಕೋಟಿಗಳು ನಿಮ್ಮ ಯ 
ವಿಸುವುದೇ ನಿಮ್ಮಡಿಯ ವಿಶ್ವ 

ಮನದೊಳಗೆ ಜನಿಸುವರುಪೇಕ್ಷೆಯೊ 
ಪ್ರಸರರೂಪಿಂಗಾನು ಲಕ್ಷವೆ ಸಲಹಬೇಕೆಂದ 

ಇನಿತು ಕಮಲಜರಳಿವರೆಂದರೆ ನಿಮ್ಮ ಮಹಿಮೆಯನು 
- ಅಣಲೋಳಷ್ಟಾದಶ ಮಹಾಕೋ 

ನೆನೆಯಲಳವೇ ಜೀಯ ಸಾಕಿ 
ಹಿಣಿಗಳಡಗಿದವೆಂಬುದಿದು ಭೂ 

ನೃನುವರದೊಳೆನಗೇನ ಬೆಸಸಿದ 
ಪಣವೆ ಜೀಯ ಮುರಾರಿ ನಿನ್ನಯ ರೋಮಕೂಪದಲಿ ರನಿತ ತಾ ಮುಖದಿರುಹಿದರೆ ಡಿಂಗರಿಗನಲ್ಲೆಂದ ೯೧ 
ಗಣನೆಗೆಟ್ಟಜರುದ್ರಸುರಸಂ 

- ಮರಳಿ ಮುನ್ನಿನ ರೂಪನಂಗೀ 
ದಣಗಳಿವೆ ಜಠರದ ಜಗಂಗಳ 

ಕರಿಸಿ ವಾಫೆಯ ಕೊಂಡು ತುರಗವ 
ನೆಣಿಸಬಲ್ಲವರಾರು ಸಾಕಿನ್ನೆನ್ನ ಸಲಹೆಂದ - ೮೫ | ತಿರುಹಿ ಲುಳಿವಡೆಸುತ್ತ ಪಾರ್ಥಗೆ ಮಾಯೆಯನು ಬೀಸಿ 
* ವಿಶ್ನ ನಿನ್ನಯ ಮಾಯೆ ನಿಕ್ಕಲ 

ಶರ ಧನುವ ಕೊಳ್ಳು ಕೈಕೊ . 
ವಿಶ್ವರೂಪನು ನೀನು ಬಗೆವಡೆ 

ಪರಬಲದತೋಟಿಯನು ತೊರೆ 
ವಿಶ್ನ ನಿನ್ನೊಳು ಸುಳಿವುಗಳಿವುದು ಲಲಿತಲೀಲೆಯಲಿ ಬಿರುದ ಘಾತಕತನವನೆಂದನು ನಗುತ ಮುರವೈರಿ ೯೨ 
ವಿಶ್ವವಲ್ಲಭ ನೀನು ನಿನ್ನದು 

- ಮೋಹ ಮಿಗೆ ಪಾಂಡವ ಮಮ ಪ್ರಾ 
ವಿಶ್ವಪಾಲನೆ ವಿಶ್ವಚೇಷ್ಟಕ 

ಇಾಹಿಯೆಂಬೀ ಬಿರುದ ಸಲಿಸಲು | 
ವಿಶ್ವದಾಧಾರನೆ ಜಡಾತ್ಮನ ಸಲಹಬೇಕೆಂದ 

ಗಾಹಿನಲಿ ಮೇದಿನಿಯ ತಿಣ್ಣವನಿಳುಹಲೋಸುಗರ 
- ವೀರ ದೈತ್ಯಕುಠಾರ ಗಳಿತವಿ 

ಆಹವದೊಳರ್ಜುನನ ರಥದೊಳು 

ವಾಹಕನು ತಾನಾಗಿ ಶರಣ 
ಕಾರ ಗೋಪೀಜಾರ ಲಲಿತವಿ 
ಹಾರ ನಿಗಮವಿದೂರ ಸುಖಸಾಕಾರ ಗತಪಾರ 

ಸ್ನೇಹ ಸಂಸಾರಾನುರಾಗನು ಸುಳಿಸಿದನು ರಥವ ೯೩ 


೩೬೩ 


೪] 


ಭೀಷ್ಮ ಪರ್ವ 


ನಾಲ್ಕನೆಯ ಸಂಧಿ 


ಸೂ ಕವಿದು ಹಳಚಿದುದುಭಯಬಲ ಶಿವ 

ಶಿವ ಮಹಾದೇವಮ್ಮ ಪದರಜ 
ರವಿಯ ತಿವಿದುದು ದಿವವನಳಿದುದು ನಳಿದನಹಿರಾಯ 


ಅವಧರಿಸು ಧೃತರಾಷ್ಟ್ರ ಗಂಗಾ 
ಭವನ ಸುಯಿಧಾನದಲ್ಲಿ ಕುರುಬಲ 
ನಿವಹ ಧೃಷ್ಟದ್ಯುಮ್ಮನಾರೈಕೆಯಲಿ ರಿಪುಸೇನೆ 
ತವಕ ಮಿಗೆ ಮೋಹರಿಸಿ ಕೈವೀ 
ಸುವ ಮಹೀಶರನೀಕಿಸುತಲಾ 
ಹವ ಮಹೋದ್ಯೋಗಕ್ಕೆ ಬೆರಗಾಯಿತ್ತು ಸುರಕಟಕ ೧ 

ಎರಡು ಬಲ ಕೈಲಾಗನೀಕಿಸು 
ತಿರೆ ಕೃತಾಂತಾಲಯಕೆ ವಾಹಿನಿ 
ಸರಿವುದೆಂಬಂದದಲಿ ಕೈಬೀಸಿದರು ಭೂಭುಜರು 
ಅರರೆ ಮೂಡಣ ಶರಧಿ ಪಡುವಣ 
ಶರಧಿಗಾಂತು ರಣಚಮತ್ಕೃತಿ 
ಸುರರ ನಯನಾಂಗಣಕೆ ಕವಿಸಿತು ಕೌತುಕಾಂಬುಧಿಯ ೨ 

ಎಲೆಲೆ ಕವಿಕವಿ ಬೆರಸುಬೆರಸಿ | 
ಳಿಸು ತಿವಿತಿವಿ ಭಲರೆ ಭಲರತಿ 

[ ನೆನುತ 
ಬಲರೆ ಹಿಂಚದಿರಿನ್ನು ಹೊಯ್ಹೊಯ್ಚೂಣಿಗರ 
ಬಲಜಲಧಿ ಮುಕುಳಿಸಿ ಮಿಗೆ ಹೆ 
ಕಳಿಸಿ ಕವಿದುದು ಗಿರಿಯ ಬೆಸುಗೆಯು 
ಕಳಚಿತಪಿಪನ ಕೊರಳು ಕುಸಿದವು ಕಮಠನೆದೆ ಬಿರಿದ ೩ 

ಒದರಿ ಬಲನೊಡನೊಡನೆ ಹಳಚಿದೊ 
ಡದಿರೆ ನೆಲನಳಿಸಿ ದಿಕ್ಕರಿ 
ಮದವಡಗಿದವು ಕುಣಿದು ಮೆಟ್ಟಿದರಹಿಪನೊಡಲೊಳಗೆ 
ಹೊದರುದಲೆ ಹೊಕ್ಕಾಳೆ ಬೆರಳಿನ 
ತುದಿಯ ತುಟಿಯಲಿ ಬೊಬ್ಬಿರಿದಡಿನ 
ನದಿರೆ ದಳವುಳಿಸಿದುದು ಕೌರವಪಾಂಡವರ ಸೇನೆ ೪ 

ರಣದೊಳಾದುದು ಬೋನವಾರೋ 
ಗಣಿಗೆ ಬಿಜಯಂಗೈವುದನುಚರ 
ಗಣಸಹಿತವೆಂದತಿಬಲರು ಕಾಲಂಗೆ ದೂತರನು 
ಅಣಿಯೊಳಟ್ಟಿದರೆನಲು ಪಡೆಯುರ 
ವಣಿಯ ಪದಹತಧೂಳಿ ಗಗನಾಂ 
ಗಣಕೆ ಕವಿದುದು ಬಳಿಕಲಬುಜಭವಾಂಡಮಂಡಲವ ೫ 

ಚಲನದಿಂದುದಯಿಸಿದ ಶೂದ್ರತೆ 
ಗಲಸಿ ಸುರಗಂಗೆಯಲಿ ಮಿಂದು 
ಚಳಿಸಿ ರಜತಾದ್ರಿಯಲಿ ಶೂಲಿಯ ಪದಯುಗವ ಭಜಿಸಿ 
ಬಳಿಕ ನಾಕವನೈದಿ ಸುಮನೋ 
ಲಲನೆಯರ ಕುಂತಳಕೆ ಹಾಯ್ದುದು 
ಬಲದ ಪದಹತಧೂಳಿ ಗೆಲಿದುದು ವಾಜಪೇಯಿಗಳ ೬ 


ಹರಿಗೆ ಕೆಂಪಿನ ರುಗೆ ಸುರಾಂಗನೆ 
ಯರಿಗೆ ಸುಭಟಜಕೆ ಕುಂಟಣಿ 
ವರ ದಿಗಂಗನೆಯರಿಗೆ ಬೈತಲೆಗೆಸೆವ ಸಿಂಧೂರ 
ಸುರಪನನಿಮಿಪತನಕೆ ರಿಪುವೆನ 
ಲುರವಣಿಸಿ ಕೆಂಧೂಳಿ ನಭಕು 
ಪ್ಪರಿಸೆ ಹೊಯ್ಯಾಡಿದರುಭಯ ಚತುರಂಗಬಲ ಹಳಚಿ ೭ 
- ಝುಡಿವ ಕೈದುಗಳುರಿಯ ಕೆಚ್ಚುವ 
ನಡಸಿ ಕಾರಿದವಲಗು ಖಣಿಖಟೆ 
ವಿಡುವ ದನಿ ಮಿಗೆ ತುಂಬಿತಂಬುಜಬಂಧುವಾಲಯದ 
ಕಡುಗಿ ಹೋಯಿದಾಡಿದರು ಡಾವಣಿ 
ವಿಡಿದುಜೋಲುವ ಕರುಳ ಹಿಣಿನೊಳು 
ತೊಡಕಿತೋಟಿಯ ಭಟರು ತಲುಬಿದರಂತಕನ ಪುರಿಗೆ (i) . 

ಬಿಡದೆ ಕಡಿದಾಡಿದರು ಸೇನಾ 
ಗಡಲು ರಕುತದ ಕಡಲನುಗುಳಿತು 
ಬಿಡದೆ ಸುಂಟರುಗಾಳಿ ವಿಲಯದ ಮಳೆಯ ಪಡೆದಂತೆ 
ಒಡೆದು ನಾನಾ ಥಟ್ಟು ? 
ವಿಡಿದು ವಾರಿಡುವರುಣಜಲದಲಿ | 
ಕಡಿಕುಗಳು ಬೆಂಡೇಳೆ ದಂತಿಗಳಟ್ಟೆ ಕೊಡೆನೆಗೆಯೆ ೮ 
- ಲಗ್ಗೆ ಮಸಗಿತು ಹೂಳುವೊಯಿಲಿನ 
ಬೊಗ್ಗಿನಲಿ ಮುಂಕೊಂಡು ಮೊಹರ 
ವೊಗೊಡೆದು ಹೆಣಗಿದುದು ಕೇಶಾಕೇಶಿ ಯುದ್ದ ದಲಿ 
ಮೊಗ್ಗರವ ಕೆದರಿದರು ಹೊಯ್ತುರೆ 
ಮಗ್ಗಿದರು ಕಡಲಿಡುವ ರಕುತದ 
ಸುಗ್ಗಿ ಶಾಕಿನಿಯರಿಗೆ ಸೇರಿತು ಭೂಪ ಕೇಳೆಂದ ೯ 

ತೆಗೆದುದುಬ್ಬಿದ ಧೂಳಿ ಹೆಣಸಾ 
ಲುಗಳು ಹರೆದವು ರಕುತದರಿನ 
ಲುಗಳು ಹರಿದವು ಹೊರೆದನಂತಕನುರುಪರಿಗ್ರಹವ 
ಅಗಿದು ಮಗ್ಗಿತು ಚೂಣಿ ಬಲುಕಾ 
ಳೆಗವನೊಯ್ಯಾರಿಸುತ ರಾಯರು 
ತೆಗೆಸಿದರು ಸೇನೆಯನು ನೂಕಿದರಂದು ಬಿಲ್ಲವರ ೧೦ 
- ಪುಲಿದೊಗಲ ಸೀಸಕದ ಕಿಗ್ರ 
ಟ್ರೋಲೆವ ಸುರಗಿಯ ಕಾಂಚದೊಳಗೆ 
ಬಲಿದ ಬಿಲ್ಲಿಂ ಬಿಗಿದ ತಿರುವಿನ ಬೆರಳ ಕೋಲುಗಳ 
ಬಲಿದ ಮುಂಗೈಹೊದೆಯ ಬಿರುದಿನೊ 
ತುಲಿವ ಘಂಟೆಯ ಬೆನ್ನಲೆವ ಬ 
ಇಳಿಕೆಗಳಿದಿತ್ತು ಬಿಲ್ಲಾಳುಭಯಸೇನೆಯಲಿ 


೩೬೪ ಮ ಹಾ ಭಾರತ 

[ ಸಂಧಿ 
- ಬೊಬ್ಬಿರಿದು ಮೊಳಕಾಲನೂರಿದ 

ಪ್ರಳಯದಿವಸದ ಪಟುಪವನನೀ . 
ರುಬ್ಬ ಟೆಯಲಿದಿರಾಂತು ಕಾಲನ 

ಪಿಳುಕುಗಾಳಿಯೊಳುದಿಸಿದುದೊ ಮಿಗೆ 
ಹೆಬ್ಬೆಳಸು ಹುಲಿಸಾಯು , ಬರಹೇಳೆಂಬವೋಲೋದರಿ 

ದಿಸಿದುದೊ 

ಮೊಳಗಿ ಮೇದುವ ಸಿಡಿ ಳಂಬಿನ ಮೊನೆಯೊಳು 
ಹಬ್ಬುಗೆಯ ಜೇವೊಡೆಯ ಝಾಡಿಯ 

ಜಲಧಿಯಲಿ ಜಂಗುಳಿಸಿ ಕುಧರಕೆ 
ತಬ್ಬುಗಳ ತೆಗೆವೆರಳುಗೋಲಿನ 

ಕುಲಿಶಭೀತಿಯ ಬೀರಿ ಕಣಿ ಬಳಿ 
ಕೊಬ್ಬಿನಾಳೆಚ್ಚಾಡಿತಿಕ್ಕಿದ ಮಂಡಿ ಚಂಡಿಸದೆ 

ಸಲಿಸಿ ಹರಿದಾಡಿದವು ಸುಭಟರ ಗೋಣ ಗುರಿಮಾಡಿ ೧೯ 
ಬೆರಳ ಶರಸಂಧಾನ ದೃಷ್ಟಿಯ 

ಕುಣಿಸುವ ಕುಕಿಲಿರಿವ ಬಿರುದರ 
ಮುರಿದ ಮುಪ್ರಿಯ ಕುಂಡಲಿತ ಕಿವಿ 

ನಣಕಿಸುವ ಬಲುಬಿಲ್ಲನೂದರಿಸಿ 
ವರೆಯ ತೆಗೆಸಿನ ತೋಳವೀರರು ತೂಳಿದರು ಕಣಿಯ ಹಣುಗಿ ಕಣು ನಾಲಿಗೊಳೆ ತಳಮಂಡಿ ಮರನಾಗೆ 
ಅರರೆ ಕವಿಕವಿದಂಬು ಕಡಿದವು 

ಹೊಣಕಿಗರು ರಣದವಕಿಗರು ಬಿರು 
ಕೊರಳನುಗಿದವುಜೋಡನೊಡಲೊಳು 

ಗಣಿ ಸವೆಯಲೆಚ್ಚಾಡಿದರು ಮಿಗೆ 
ಹೊರಳಿದವು ಹೊಡೆಗೆಡಹಿದವು ಹೊಕ್ಕೆಸೆವ ಹೂಣಿಗರ ೧೩ ಮಣಿಯದದಟರು ಸುರಗಿಗಳನುಗಿದೊಡನೆ ಹಳಚಿದರು ೨೦ 
ಕಣಿ ಕಣಿಯ ಹಳಚಿದವು ಮಾರ್ಗಣಿ 

- ಅಹಿಯ ನಾಲಗೆ ಮೃತ್ಯುವಿನ ಹಲು 
ಕಳೆಯ ಕಡಿದವ ಕವಿಯ ಕಣಿ ಕಿರು | 

ಗುಹೆಗಳನು ಕಳೆದಂತೆ ಸಿಡಿಲಿನ 
ಗಣಿಯ ಮುಕ್ಕುಳಿಸಿದವು ಹೆಕ್ಕಳಿಸಿದವು ಹಂದೆಗರ 

ಬಹಳ ಧೃತಿಗೆಡದಂತೆ ಕುಲಶದ ತಿರುಳ ಮಸೆದಂತೆ 
ಖಣಿಖಟಿಲು ನಿರಿನಿಟಿಲು ಘರಿಘರಿ 

ಮಹಿಯದಿರಲಿದಿರಾಂತು ಸುರಗಿಯೋ 
ಘಣಲು ದೊಪ್ಪನೆ ಕೊಯ್ದ ಸೀಳುವ 

ಳಹಮಿನದಟರು ಬಿರುದುಗೆದರು 
ಹೆಣಗೆಡಹುವಬ್ಬರಕೆ ಮಿಗಿಲೊದಗಿದರು ಬಿಲ್ಲವರು ೧೪ ಹಿತರಿರಿದಾಡಿದರು ಪಡೆದರು ರೌದ್ರರಂಜನೆಯ ೨೧ | 
ಉರಗಬಲದುರವಣಿಯೊ ವಾರಿದ 

ಮಾರಿ ತಳಸಂಚದೊಳು ಮೊನೆಯನು 
ತರುಗಳುಪಶಾಖೆಗಳೊ ಕಾಲನ 

ತೋರಿ ತಿರುಪಿನೊಳಣಿದು ಕಳಚುವ 
ಹರವರಿಯೊ ಹೆಬ್ಬೆಳೆಸ ಮುತ್ತುವ ವಿಹಗಸಂತತಿಯೋ 

ರೇರುಗಾಣದೆ ಮಧ್ಯಸಂಚಕೆ ಸಿಲುಕಿ ಕೈ ಮಾಡಿ 
ತರಣಿ ತಲ್ಲಣಿಸಿದನು ಹೊಗರಲ 

ಜಾರಿ ಸುರಗಿಯೊಳಣಿವರಳುಕದೆ 
ಗುರವಣಿಸಿ ಹೊದರೆದ್ದು ಹಿಳುಕ 

ಮಾರಿದುಪ್ಪರಪಂಚದಲಿ ಕೈ 
ಬೃರಿಸಿ ಗಬ್ಬರಿಸಿದುವು ದಿಗುತಟವನು ಶರವಾತ ೧೫ ದೋರಿ ದಂಡೆಯನೆ ಕಾದಿತು ಸುರಗಿಯತಿಬಲರು ೨೨ 
- ಹೆಣಗಿ ಹಿಣಿಲಿರಿದಭ್ರದಲ್ಲಿ ಸಂ 

- ಅಣಿದ‌ಕುವ ಸೋಂಕಿ ತಿವಿದರೆ 
ದಣಿಸಿ ಕಣಿ ಕೈಕೊಂಡವಂಬರ 

ಹೆಣನ ತೋರುವ ಹಜ್ಜೆದೆಗೆದರೆ 
ಮಣಿಗೆ ನಡೆದುದೊ ತಿಮಿರರಾಜನ ದಂಡು ಮಂಡಳಿ ಜುಣಗಲೀಯದೆ ಮೇಲೆ ಕವಿಸುವ ಮಾರಿ ಕೈ ಮಾಡಿ 
ಮಣಿಮಕುಟದಿಳೆಗೊಯ್ದ ನೆಲದಾ 

ಕೆಣಕಿದರೆ ಝಂಕಿಸುವ ನಿಟ್ಟಿಸಿ 
ವಣಿಯೋ ಗಗನಾರ್ಣವದ ವಾಡಬ 

ಹಣುಗಿ ಮೊನೆಗೊಡೆ ದಂಡೆಯೊಳು ಖಣಿ 
ಗಣಿ ಕೌತುಕವೆನಿಸಲೆಚ್ಚಾಡಿದರು ಬಿಲ್ಲವರು ೧೬ ಖಣಿಲು ರವವೆಸೆಯಲೆ ಕಾದಿತು ಸುರಗಿಯತಿಬಲರು ೨೩ 
- ರೇಣು ಹತ್ತಿದ ರವಿಯ ಮಸೆಯಲು 

ಬೀಯವಾದರು ಬಿಲ್ಲವರು ಖ 
ಸಾಣಿಗಿಕ್ಕಿ ತೊ ಭಗಣರತ್ಸವ | 

೪ಾಯುಧರು ಕೈಕೊಳಲಿ ದಿವಿಜ 
ನಾಣಿಗಳೆಯಲು ಕಮಲಭವ ಸೃಜಿಸಿದ ಸಲಾಕೆಗಳೊ ಶ್ರೀಯು ತಪ್ಪದು ಸಮರಮುಖದಲಿ ಮಡಿದ ವೀರರಿಗೆ 
ಕಾಣಿನಭ್ರವನಮಮ ದಿಕ್ಕುಗ 

ರಾಯ ಮೆಚ್ಚಲು ರಣದೊಳೊದಗುವ 
೪ಣು ಮುರಿಯಲು ಹೊಕ್ಕೆ ಸುವ ಬಿಲು 

ರಾಯತಿಕೆಯಂತೆನುತ ಸೇನಾ 
ಜಾಣರುರವಣಿ ಲಜ್ಜಿ ಸಿತು ಲೋಕದ ಧನುರ್ಧರರ ೧೭ ನಾಯಕರು ನೂಕಿದರು ಖಂಡೆಯಕಾರ ಮೋಹರವ ೨೪ 
- ವೀರ ಧಣುಧಣು ಪೂತುರೇ ಬಿಲು 

ತಾಟಿಸಿದರೊಡನೊಡನೆ ಕುಲಗಿರಿ 
ಗಾರ ಮಝರೇ ಚಾಪತಂತ್ರವಿ 

ದೂಟಿ ಬಿದ್ದ ವು ಚಿತ್ರದಲ್ಲಿ ನಡೆ 
ಶಾರದಾ ಎನುತೊಬ್ಬರೊಬ್ಬರ ಬಿರುದ ಮೂದಲಿಸಿ ಗೋಟೆಯೆನೆ ಮಂಡಳಿಸಿ ಬಲಿದರು ತೆಕ್ಕೆವರಿಗೆಗಳ 
ಓರಣದ ಕಣಿಗಳಲಿ ತಲೆಗಳ 

ನೋಟದಮರರ ನಯನಗಳಿಗ 
ತೋರಣವ ಕಟ್ಟಿದರು ಸೇನಾ 

ಲ್ಲಾ ಟವೆನೆ ಪಯಚಕ್ರಗತಿಗಳ 
ಮಾರಣಾಧ್ವರವೆಸೆದುದರುಣಜಲಾಜ್ಯಧಾರೆಯಲಿ ೧೮ ತೋಟಕಾರರು ಹೊಕ್ಕು ತಾಗಿದರುಭಯ ಸೇನೆಯಲಿ ೨೫ 


೩೬೫ 


ಭೀ ಷ ಪ ರ್ವ 


ನೆಲಕೆ ನಿಗುರುವ ಗಂಗೆವಾಳದ 
- ಬಲಸಮುದ್ರದ ಬುದ್ಭು ದಂಗಳೊ 

ಬಿಳಿಯ ಚೌರಿಗಳುಲಿವ ಗಂಟೆಯ 
ತಿಳಿಯಲರಿದೆನೆ ಹರಿಗೆ ಮುಸುಕಿತು 
ಬಿಳಿಯ ಚೌರಿಗಳುಲಿವ ಘಂಟೆಯ ಬಿರುದಿನುಬ್ಬಟೆಯು ತೊಳಪ ಬದ್ದುಗೆ ದಾರ ಕಾಂಚನಮಯದ ಗೊಂಡೆಯದ 

ಉಲಿವ ಗೆಜ್ಜೆಯ ಚಲ್ಲಣದ ಹೊಂ | 
ತಲಪಟದೊಳಕಿದರು ತೊಡೆಸಂ 
ಕಲೆಯು ತೊಲಗದ ಕಂಭದಪ್ರತಿ 

ಬಳಿದ ಹರಿಗೆಯ ಹೊಳೆವ ಕಡಿತಲೆ ಕಡುಗಿ ೩೩ 
ಬಲರುಹಾಹಾಣಿಯಲಿ ಹೊಯಿದಾಡಿದರು ಕಡುಗಿ ೨೬ ಗಳ ವಿಲಾಸದೊಳಂದು ಹೊಕ್ಕು ದು ತುಳುವ ಪಡೆ 
ಸಿಡಿಲ ಹೆತ್ತುದೊ ಜಡಿವ ನಿಸ್ಸನ 

ಉರುಬಿದರೆ ವಡಬಾನಲನ ಮುಖ 
ಕಡುಹೊಗರು ಬೆಸಲಾಯ್ಯೋ ನಭವನು 

ದಿರವು ಮೊನೆದೋರಿದರೆ ಭುಜಗನ 
ಹೊಡೆಗೊಳಿಸಲುಚ್ಚಳಿಪ ಕಿಡಿ ವಡಬಂಗೆ ಪಿತನೆನಲು ಬಿರುಬು ಸಾಲಗೆ ಹಲಗೆಯಣಿದರೆ ಸಿಡಿಲ ಸಡಗರಣಿ 
ಕುಡಿಮೊನೆಯೊಳಹಿಪತಿಯ ನಾಲಗೆ 

ಮೆರೆವ ಹಜ್ಜೆಯ ದಂಡೆವಲಗೆಯ 
ಗಡಣವುದಿಸಿದವನ ಕೃಪಾಣದ 

ಮರೆಯ ಕೈದಂಡೆಗಳ ಜುಣುಗಿಸಿ 
ಕಡುಹು ಕೌತುಕವಾಯು ಖಂಡೆಯಕಾರ ಮೊಹರದ ೨೭ . ತರುಬಿ ನಿಂದರು ಸಂದ ಕಡಿತಲೆಗಾರರುಭಯದಲಿ ೩೪ 
ಕರೆಕರೆದು ಮೂದಲಿಸಿ ಕಡುಹಿನ 

- ಹಳಚಿದರು ತಗರಂತೆ ಗಜದವೊ 
ದುರುಳರುಬ್ಬಿನ ಮೇಲೆಹೊಕ್ಕ 

ಲೋಲೆದು ನಿಂದರು ಹಾವಿನಂತಿರೆ 
ಬೃರಿಸಿ ಹೊಯಿದರು ಕಾದಿ ಕೊಂಡರು ಕಾಲನರಮನೆಯ ನಿಲುಕಿದರು ಸೂಕರನವೊಲುಕೊಡೆತ್ತಿ ಹಾಯ್ದಿದರು 
ಕರುಳುಗಿಯೇ ತಲೆ ಸಿಡಿದೆ ನಿನ್ನೆ ಲು 

ಬಲಿದ ಚರಣಾಯುಧದವೊಲು ಪರ 
ಮುರಿಯೆ ಮೂಳೆಗಳುದಿರೆಶೋಣಿತ 

ರಳವನೀಕಿಸಿ ಕಪಿಯವೊಲು ಮೈ 
ಸುರಿಯೆ ಕಾಳಿಜ ಕೆದರೆ ತುಂಡಿಸಿ ಖಂಡ ಬೆಂಡೇಳೆ ೨೮ ವಳಿಯ ಹತ್ತಿದರಂದು ಕಡಿತಲೆಗಾರರುಭಯದಲಿ ೩೫ 
ಅಡಸಿ ಕಿಡಿಗಳ ಕಾರೆ ಲೋಹದ 

- ಕಡಿತಲೆಯ ಮಿಂಚುಗಳ ಹೋಯ್ತಿ ನ 
ಕಡಿಕು ಸಿಡಿಲುಗ್ಟಡದಲಡ್ಡಣ 

ಸಿಡಿಲುಗಳ ರಕ್ತಪ್ರವಾಹದ | 
ವೊಡೆದು ಕೈಬಂದಿಗೆಯನೆದಡಿಕ್ಕಲಿಸಿ ಬೀಳೆ 

ಕಡುವಳೆಯ ನೃತ್ಯಬಂಧದ ಸೋಗೆನವಿಲುಗಳ 
ಫಡ ಸುಖಾಯವ ಬಿಡದಿರಿಮೊನೆ 

ಬಿಡುಮಿದುಳ ಹೊರಳಿಗಳ ಹಂಸೆಯ 
ಗೊಡದಿರುಪ್ಪರದಲ್ಲಿ ಕೈಯನು 

ನಡಹುಗಳ ನವಖಂಡದೊಳು ಹೆಣ 
ಕೊಡದಿರಾ ಮಿಡುಕದಿರು ಮಂಡಿಯನೆನುತ ಹಳಚಿದರು ೨೯ ನಡವಿ ತಳಿತಿರೆ ಮೆರೆದುದೈ ಸಂಗ್ರಾಮಕಾರ್ಗಾಲ ೩೬ 
ಕಾಲು ಖಂಡಿಸಿ ಬೀಳೆ ಕರುಳಿನ 

ಪಡಿತಳವ ಬೀಸಿದರೆ ಕಾಲಿ . 
ಮಾಲೆಯೊಳು ತೊಡಕಿದುವು ಹಣಿದದ ಕೆದರೆ ಕಡಿ ನಡುವ ತಾಗಿದರೆ ಮಂಡಲ 
ಬಾಳೆಯಂದದೊಳುಡಿಯ ತೊಡೆ ನಡು ಮುರಿಯ ಕತಿ ವುಡಿದು ಬಿದ್ದು ದು ನಿಲುಕಿನುಪ್ಪರ ಶಿರವ ಮನ್ನಿಸದು 
ತೋಳಕೊರೆದರು ನೆಲಕೆ ತಲೆಯನು 

ಮಡವ ಮಾರುವ ಕಚ್ಚಿಮಂಡಿಯ 
ಬೀಳಿಕಿದರೆರಡಾಗಿ ತನುವನು . 

ಪಡಿದೊಡೆಯ ತಲೆಮರೆಯ ಹರಿಗೆಯ 
ಸೀಳುಹೊಯಿದರು ಬೈದು ತಾಗಿತು ಹರಿಗೆಯಬಲರು ೩೦ ಕಡಿತಲೆಯ ಕಲಿತುಳುವಪಡೆ ಹೊಯ್ಯಾಡಿತಿಳೆ ಹಿಳಿಯೆ ೩೭ 
ನಿಲುಕಲಿಪ್ಟೆಡೆಯಾದ ಹೆಣವನು 

ಖಡುಗ ತೋಮರ ಪರಶುಗಳ ಕ 
ತುಳಿದು ರಣದಲಿ ಕುಣಿವ ಮಂಡವ 

ಕಡೆಯ ಕುಂತದ ಪಿಂಡಿವಾಳದ 
ನೆಳದು ರುಧಿರದೊಳಕಿ ಮೆಟ್ಟುವ ಮುಂದೆ ನಡೆನಡೆದು ಕಡುಗಲಿಗಳುರೆ ಮಗ್ಗಿ ದರು ತಗಿದುದು ಯಮಲೋಕ 
ತಲೆಮಿದುಳ ಜೊಂಡಿನಲಿ ಜಾರುವ 

ಬಿಡದೆ ನಾಯಕವಾಡಿ ಚೂಣಿಯ 
ಕಲಹಕಾತರರಿಪುಭಟರನ 

ಹಿಡಿದು ಕಾದಿತ್ತು ಭಯರಾಯರು 
ಪ್ಪಳಿಸಿ ಘಾಯಂಬಡೆದು ಮಗ್ಗಿ ದರುಭಯಸೇನೆಯಲಿ ೩೧ ದಡಿಯಕೈಯವರಿಂದ ಕವಿಸಿದರಂದು ಸಬಳಿಗರ - ೩೮ 
ಉರುಳಿ ಬೀಳುವ ತಮ್ಮ ತಲೆಗಳ 

- ಕುಣಿವ ತೊಡರಿನ ಪೆಂಡೆಯದ ಡೋಂ 
ತಿರುಹಿ ರಿಪುಗಳನಿಡುವ ಸಡಿಲಿದ 

ಕಣಿಯ ಬಿರುದರ ನೂಕುನೂಕೆನೆ 
ಶಿರವನರಿಯದೆ ಮುಂಡದಿದಿರಲಿ ಬೀದಿವರಿವರಿವ 

ಹಿಣಿಲ ಬಾವುಲಿಗಾರರಾವೆಡೆ ಭಾಷೆಯತಿಬಳರು 
ಹರಿಗೆ ಹೊಳಿಸೆ ಖಡುಗ ಖಂಡಿಸಿ 

ಹೊಣಕೆಯಿದಲೇ ಹಿಂದ ಹಾರದಿ 
ಕೊರಳರಿಯೆ ದೆಸೆದೆಸೆಯ ಸೇನೆಯೊ 

ರಣಕಿಸುವ ಮಾತಿಲ್ಲ ದಿವಿಜರ ೪ 
ಳುರವಣಿಸಿ ತಿವಿದರು ಕಬಂಧದೊಳತುಳಭುಜಬಲರು ೩೨ 

[ ೩೯ 
ಗಣಿಕೆಯರು ಬಯಸುವರು ನೂಕುವದೆಂದು ಸಾರಿದರು 


೩೬೬ ಮ ಹಾ ಭಾರ ತ 

[ ಸಂಧಿ 
ತಲೆಯ ಖಡ್ಡಣಿಗೆಯ ಸುರಂಗದ 

ದೆಸೆದೆಸೆಗೆ ಹರಿಹರಿದು ಮಾಮಸ 
ಪಳಿಯ ಸೀರೆಯ ಭಾಳಭೂತಿಯ 

ಮಸಗಿ ಬಾದಣಗೊರೆದು ಕೆಡಹುವ 
ಬಿಳಿಯ ಚೌರಿಯ ಝಗೆಯ ಸಬಳದ ಕಾಲ ತೊಡರುಗಳ ವಿಷಮವೀರರು ಮಾಡಿಸಿತು ಡೊಂಕಣಿಯ ತುದಿಗಳಲಿ 
ಉಲಿವ ಬಿರುದಿನ ಕಹಳೆಗಳ ಕಳ 

ಬಸಿವ ಹೊಸ ರುಧಿರಕ್ಕೆ ಜೋಲುವ 
ಕಳಿಕೆ ಮಿಗೆ ನಿಶ್ಚಂಕಮಲ್ಲರು 

[ ೪೦ ಕುಸುರಿಗರುಳಿಂದುದಿರುವಡಗಿನ 
ಕಳನೊಳಗೆ ತಲೆದೋರಿದರು ಡೊಂಕಣಿಯ ಪಟುಭಟರು ಬಸೆಗೆ ಬಂದೆರಗಿದವುಲೂಕಧ್ವಾಂಕ್ಷಸಂದೋಹ ೪೫ 
ನಡೆವಡವಿಯೋ ಬಲುಭುಜರ ಪಂ 

- ಧುರದೊಳಗೆ ಬಿಲುಗಾರರೆಗಿನ 
ಗಡಿ ಸಬಳಿ ನಭದಕಾಳೊ 

ಹರಿಗೆಕಾರರು ಹಲಗೆಯವರು 
ಬಡಬವನ್ನಿಜ್ವಾಲೆಯೋ ಸೇನಾವಹಾಂಬುಧಿಯೊ 

ಬೃರದ ಡೊಂಕಣಿಕಾರರಾಂತು ಕೃತಾಂತನಾಲಯವ 
ಪಡೆಯ ಪದಹತಧೂಳಿ ಸವೆಯಲು 

ಥರಥರದಿ ತೀವಿದರು ರುಧಿರದ 
ಪೊಡವಿಪಾತಾಳದ ಫಣಿಜ 

ಹರಹು ಹೇರಾಳಿಸಿತು ಚೂಣಿಯೊ 
ವಡರಿದವೊ ರವಿಬಿಂಬಕೆನಲಾದುದು ಕುತೂಹಲಿಕೆ ೪೧ ಳೆರಡು ಬಲದ ಪದಾತಿ ಸವೆದುದು ಕೇಳು ಧೃತರಾಷ್ಟ ೪೬ 
- ಮಿಕ್ಕು ಚೂರಿಸಲಹಿಯ ನಾಲಗೆ 

* ಧುರವನವ ಸಾಗಿಸದಿರೇರಲಿ 
ಜಕ್ಕುಲಿಸಿದಂತಾಯು ಮೊನೆಗಳ 

ತುರಗವಾವೆಡೆ ಪಟ್ಟ ಸಹಣದ 
ತೆಕ್ಕೆಯಲಿ ಕುದಿಗೊಂಡು ಸುರಿದವು ರಕ್ತಧಾರೆಗಳು 

ಹಿರಿಯ ಸಹಣದ ವಿಮಲಸಹಣಿಗಳವರ ಕರೆಯೆನುತ 
ಹೊಕ್ಕವರು ಹೆಣಗಿದರೆ ನಿರಿಗರು 

ಧುರಧುರಂಧರರೊರಲಿದರು ಮೋ 
ಳೊಕ್ಕವಡಗುದಿರಿದವು ಮೋಹರ 

ಹರಮಹಾಂಭೋನಿಧಿಯ ತೆರೆಯವೊ 
ಹಕ್ಕಲಾಗಲು ಹರಿದು ಸಬಳಿಗರಿರಿದು ತೋರಿದರು ೪೨ ಲುರವಣಿಸಿದವು ಕುದುರೆ ತಾರೆಗಳುದಿರೆ ನೆಲನದಿರೆ ೪೭ 
- ನೆಲನ ಗೆಲಿದಬ್ಬರಿಸಿ ಚಾಚಿದ 

- ಬರಿಗಡಗ ಕೀಳಂಬಿ ದುಕ್ಕುಡಿ 
ತಲೆವರಿಗೆ ತೆರಳದೆ ಸುಘಾಯದ 

ಯುರುಗುಗಡಿಯಣ ಮೊಗವಡಂಗಳು 
ಬಲದ ಬೆಳೆಸಿರಿವಂತರನು ಕರೆಕರೆದು ಮೂದಲಿಸಿ 

ತುರಗವದನದಲೊಪ್ಪಿರಲು ತಾ ಪಣಿಯನಳವಡಿಸಿ 
ಥಳಥಳಿಲು ಛಟಛಟಿಲು ಖಣಿಕತೆ 

ಕೊರಳ ಕೊಡಕೆಯ ಪಾರ್ಶ್ವಪೇಚಕ 
ಲುಲುಹು ಮಿಗೆ ಧನಿ ಮೆರೆಯೆ ರಿಪುಗಳ 

ದೆರಡು ಕಡೆಯಲ್ಲಿ ಸುತ್ತು ಝಲ್ಲಿಯ 
ಗೆಲುವೆವೆಂದುರವಣಸಿ ಹೊಯ್ದಾಡಿದರು ರಣದೊಳಗೆ 6 ಪರಿಪರಿಯ ಹಕ್ಕರಿಕೆಯಲಿ ಬೀಸಿದರು ಚೌರಿಗಳ ೪೮ 
- ಹಲಗೆ ಸೀಸಕ ಸಹಿತಲಿಡಿ 

ಹಳದಿ ಪಾರಿಯ ಪಚ್ಚೆ ಜೋನೆಗ 
ಗಳೆದರೋಡಲುಷ್ಪರದ ಘಾಯವ 

ಪಳಿ ಸುವರ್ಣಾವಳಿಯ ಸಂಧ್ಯಾ 
ಕಳಚಿ ಕೈಮಾಡಿದರು ಕೊಂದು ಮುಂದುವರಿವರಿದು ವಳಿಯುದಯರಾಗದಲಿ ರಚಿಸಿದ ಹಕ್ಕರಿಕೆಗಳ 
ಹೊಳೆದು ಹೊಯ್ದರು ಮಿಂಚಿನಂತಿರೆ 

ಕೆಲಬಲದ ಕುಣಿಕೆಗಳ ರಚಿಸಿದ 
ಬಲುಹು ಮಿಗೆ ಜವನಂತೆ ಬವರಿಯ 

ರುಲಿವ ಘಂಟೆಯ ಮೊಗದ ಕನ್ನಡಿ 
ಲುಳಿಯ ಚೌಪಟ ಮಲ್ಲರೊದಗಿದರುಭಯಸೇನೆಯಲಿ (ii ) . ಗಳ ವಿಲಾಸದಲಂದಲಂಕರಿಸಿದರು ತೇಜಿಗಳ 
- ಬವರಿಯಲಿ ಪೈ ಸರಿಸಿ ಪರಭಾ 

- ಸವಗ ಮೊಟ್ಟೆಯ ಬಾಹುರಕ್ಕೆಯ 
ಯವನು ವಂಚಿಸಿ ಭಟರ ಕೊರೆದೆ 

ವಿವಿಧವಜ್ರಾಂಗಿಗಳ ಸೀಸಕ 
ತುವರು ಕೈ ಮಾಡಿದರೆ ತಿವಿವರುಕೊಡಕೈಯವರು ಕವಚಗಳ ತೊಟ್ಟತುಳಬಲರೇರಿದರು ತೇಜಿಗಳ 
ಕವಿಯಲ್‌ಕುವ‌ಕಿದರೆ ತ . 

ಹವಣಿಸಿದ ವಾಫೆಗಳ ರಾಫೆಯ 
ಗು ವರು ತಗ್ಗಿ ದರೊಡನೊಡನೆ ಜಾ 

ಸವಸರಿಯ ಭಾರಾಂಕಲವುಡಿಯ 
ರುವರು ಜುಣುಗುವರೆದೆ ತಿವಿದಾಡಿದರು ಸಬಳಿಗರು ೪೩ ಗವಿಯ ಗರುವರು ನೂಕಿದರು ತೇಜಿಗಳನೊಜೆಯಲಿ ೫೦ 
ಹೆಣನ ಹೋಳಿನ ಸಿಡಿದಡಗು ಡೋಂ 

ತರುಣಿಯರ ನೊಸಲಂತೆ ತಿಲಕದ 
ಕಣಿಯೊಳೆಸೆದುವು ಕಾಲನಾರೋ 

ಸರಿಸವದು ವೈವಾಹಗೇಹದ 
ಗಣಿಗೆ ಮಿಗೆ ಪಡಿಸಣವ ನೋಡದೆ ಮಾಣವೆಂಬಂತೆ ಸಿರಿಯವೊಲು ಮಂಗಳಮಯವು ಮಲೆಯಾಳ ಜನಪದದ 
ಕುಣಿವ ಕುಂತಾಗ್ರದಲಿ ಜೋಲುವ 

ಅರಸಿನಂತಿರೆ ಚೇರಮಯವೆನ 
ಹಿಣಿಲುಗರುಳೊಪ್ಪಿದವು ಓವನೀ . 

ಲುರವಣಿಸಿ ನೂಕಿದರು ನಿಡುವ 
ರಣಕೆ ಬರೆ ಕಟ್ಟಿದವು ಗುಡಿ ತೋರಣವನೆಂಬಂತೆ ೪೪ ಕರಿಕೆಗಳ ಗುರವಾಯಿಗಳ ಘನಮದದ ತೇಜಿಗಳ ೫೧ 


೩೬೭ 


- ಭೀಷ್ಮ ಪರ್ವ 


ನಿಲುಕಿ ಹೊಳೆದವು ನೇಣ ಸಡಿಲಿಕೆ 
ಕುಲಗಿರಿಯ ಹೆಡತಲೆಯನರಿದ 
ವಳುಕಿ ಪಯಸನ್ನೆಗಳೊಳಭ್ರದ ಕುಡಿಯನಡರಿಸುತ 
ದಳವುಳಿಸಿದವು ತಾಟಿಸಿದರೋಡೆ 
ದುಳಿದವಳಾವನಿಯನೆನೆ ಮೈ 
ಲುಳಿಯ ಮನವೇಗಾಯ ವಾಜಿಯು ಥಟ್ಟ ನೂಕಿದರು ೫೨ 

ಖುರಪುಟದ ಕೆಂಧೂಳಿ ಬಂಧಿಸೆ 
ತರಣಿಯನು ಪವಮಾನಮಾರ್ಗವ 
ನರರೆ ಕಟ್ಟಿತು ತುಳಿದುದಿಂದ್ರನ ಸಾವಿರಾಲಿಗಳ 
ಹರಿಸಬುದ ತನಗಿಲ್ಲದಿನ್ನಿ 
ತರಣಿವಾಯುಸುರೇಂದ್ರರಿಗೆ ಸಂ 
ಚರಿಸಲೇಕೆಂಬಂತೆ ನಡೆದವುಘೋಟಕವಾತ ೫೩ 

ಖುರದ ಹೊಯಿಲಲಿ ನಡುಗಿತಿದೆ ಫಣಿ 
ವರನ ಹೆಡೆಗಳು ನೊಂದವಂಬುಧಿ 
ಹೊರಳಿದವುಹೋಗಾಡಿದವು ಕುಲಗಿರಿಗಳಚಲತೆಯು 
ಅರರೆ ಸೂಟಿಯೊಳಟ್ಟಿದರೆ ದಿ 
ಕರಿಯ ಸೊಕ್ಕಡಗಿದವು ನಿಗುರುವ 
ತುರಗದಳವೊಡವೆರಸಿದವು ಕುರುಪಾಂಡುಸೈನ್ಯದಲಿ ೫೪ 

ಹಿಡಿಯೆ ಜವನಿಕೆ ಸಮರ ಮೊನದ 
ಬಿಡುದಲೆಯ ಬಿರುದಾವಳಿಯಲು 
ಗ್ಗಡಣಿಗಳ ಸೋಲಿಸುತ ತಮ್ಮ ನಯವ ಪಾಲಿಸುತ 
ಝುಡಿವ ದೂಹಗಳ ಹಾಯಿಕಿ 
ಹಿಡಿವ ಲೌಡಿಯ ಹತ್ತಳದ ತನಿ 
ಗಡಣಿಗರು ಮೂದಲಿಸಿ ಕವಿದುದು ಗಾಯರಾವುತರು ೫೫ 

ನೂಲ ಹರಿಗೆಯ ಹೆಗಲ ಬಾರಿಯ 
ತೋಳತೋರಿಯ ಲೌಡಿಗಳ ಕರ 
ವಾಳತಳಪದ ಮಿಂಚುಗಳ ತನುಮನದ ಕೆಚ್ಚುಗಳ 
ಸಾಲದಾವಣಿದಲೆಯ ಗಂಟಲ 
ಗಾಳಗರಿಗರಗಸದ ಬಿರು 
ದಾಳಿಗಳ ಛಲದಂಕರಾವುತರೆತ್ತಿ ನೂಕಿದರು - ೫೬ 

ಹೊಡೆದು ಚಮ್ರ ಟಿಗೆಯೊಳು ದೊರೆಗಳ 
ಹಿಡಿವ ಸಮ್ಮುಖದಲಿ ಕಠಾರಿಯ 
ನಡಸಿ ತಿವಿವ ಕೃಪಾಣದಲಿ ಕಡಿನಾಲ್ಕ ತೋರಿಸುವ 
ಅಡತರದಲವನಿಪರ ಹಯಮುಂ 
ಗುಡಿಯು ಮುರಿದು ವಿಘಾತಿಯಲಿ ಥ 
ಟ್ರೊಡೆದು ಹಾಯ್ದತಿಭಾಷೆಗಳ ಬಿರುದಂಕರೇರಿದರು ೫೭ 

ಉಲಿವ ಕೈವಾರಿಗಳ ಲಗ್ಗೆಯ 
ಬಲಿವ ತಂಬಟಕೋಟಿಗಳ ಭುಜ 
ಬಲದ ಬಿರುದರ ಹೊಯ್ತುಗಳ ನಿಸ್ಸಾಳನಿಸ್ಸನದ 
ಫುಳುಮುಳಿಪ ಬೋಗುಗಳ ರಿಪುಗಳ 
ಮುಳಿಯಿಸುವ ಕಹಳೆಗಳ ತುರಗಾ 
ವಳಿಯ ಗಜರಬ್ಬರಣಿ ಮಿಗೆ ಕೈಕೊಂಡರತಿಬಳರು ೫೮ 


ಹೊಡೆವ ದೂಹಗಳ ಘಾಯದ 
ಲೊಡೆದು ಸಿಡಿದುವುಲೋಹಸೀಸಕ 
ವಡಸಿ ಬಲ್ಲೆ ಬಗಿದು ನಟ್ಟುದು ಸರಪಣಿಯ ಝಗೆಯ 
ಹೊಡೆವ ರೌಡಿಗಳೂ ನೆತ್ತಿಯ 
ಬಿಡುಮಿದುಳ ಕೆದರಿದವು ರಕುತದ 
ಕಡಲು ಕಡಲನು ಕೂಡೆಹೊಯ್ದಾಡಿದರು ರಾವುತರು ೫೯ 
- ಜರೆದು ಸರಿಸದಲೇರಿದರೆ ಸಿಡಿ 
ಲುರುಬಿದಂತಾಯಿತ್ತು ಮಾಯವ 
ನರುಹಿದರೆ ದೂಹತ್ತಿ ರಾವರ ಮಸ್ತಕದೊಳಿಳಿದು 
ಕೊರೆದುದಿಳೆಯನು ಹಯವ ನೂಕಿದ 
ಡೋರಲಿದರು ತಳಕಮಠನೆನೆ ತ 
ತರದರಿದು ಹೊಯ್ದಾಡಿದರು ಗುಜ್ಜರದ ರಾವುತರು ೬೦ 
- ಎಡನ ಹೊಯಿದರು ಬಲದವರನಡ 
ಗೆಡಹಿದರು ಸಮ್ಮುಖದ ನೃಪರನು 
ಸಿಡಿಲ ಹರೆಯವೊಲೆರಗಿದರು ಸೂಟಿಯಲಿ ಶೈವರಿದು 
ಅಡಗುದುಳಿದರು ಮೋಹರವನೋ 
ಗೊಡೆದು ಚೂಣಿಯ ಗೊಣ ಬನದಲಿ 
ಖಡುಗ ನರ್ತಿಸಲೊದಗಿದರು ಮಾಳವದ ರಾವುತರು ೬೧ 

ಬೀಸುನೇಣಿನ ಸೆಳೆವ ನೇಗಿಲ 
ಸೂಸುಗಣಿಗಳ ಕಡಿವ ಕೊಡಲಿಯ 
ಕೈಸುರಗಿ ಹೂನಗೆಯ ನಾನಾಯುಧದ ಗಡಣಿಗಳ 
ಓಸರಣಿಗೊಡದತಿಬಳರ ದಿನ | 
ದಾಸೆಗಾರರು ವೈರಿಬಲವನು | 
ಘಾಸಿಮಾಡಿದರೊಗ್ಗಿನಲಿ ಹಮ್ಮಾರರಾವುತರು ೬೨ 
- ಅರರೆ ಕವಿದರು ಕದಳಿಯನು ಮದ 
ಕರಿಯುತೊಳದುಳಿದವೊಲು ದಿಂ 
ಡುರುಳಿಚಿದರಗಕೋಟಿಯನು ಶತಮನ್ಯುವಂದದಲಿ 
ಶಿರವೊಡೆಯ ತೊಡೆಯುಡಿಯೆ ಕೈ ಕ 
ತರಿಸೆ ಕೋಳಾಹಳ ಮಹಾಸಂ | 
ಗರದೊಳಗೆ ಹೊಯ್ದಾಡಿದರು ಕಾಶ್ಮೀರರಾವುತರು ೬೩ 
- ಕವಿದು ಮುಂದಲೆವಿಡಿದು ರಾವರ 
ತಿವಿದು ಜೀವವ ಕಳಚಿ ಕೆಲಬಲ | 
ದವರ ಕೆಡೆಹೋಯ ಹಿತಘಾಯವ ನೋಟದೊಡೆಹೊಯು 
ಸವಗ ತುಂಡಿಸೊ ಜೊಡುಖಂಡಿಸೆ 
ನವರುಧಿರದೊರವೇಳೆ ಮಹದಾ 
ಹವದೊಳೊರಂತೊದಗಿದರು ಗೌಳವದ ರಾವುತರು ೬೪ 
- ಅಳವನರಿಯದೆ ಕೆಣಕಿತಹ ಮುಂ 
ಕೊಳಿಸಿ ಕದನವ ಕೋಡಕೈಯವ 
ರಳವಿಗೊಟ್ಟರೆ ನೋಡಿ ಸಿಡಿಮಿಡಿಗೊಂಡು ಕೆಲಸಿಡಿವ 
ಗೆಲಿದರುತ್ಸಾಹಿಸುವ ಸಿಲುಕಿದ 
ರಳುವ ಕೆಟ್ರೋಡಿದರೆ ಪುರದಲಿ 
ನಿಲುವ ನಿರುಪಮವೀರರೊದಗಿತು ತಿಗುಳರಾವುತರು ೬೫ 


೩೬೮ ಮ ಹಾ ಭಾರತ 

[ ಸಂಧಿ 
ಬವರ ಸವೆಯದೆ ತೇಜಿಗಳ ಬಲು 

ಪಡೆಯೋ ಹೀನೇಂದುವಿನಿರುಳ ಮುಂ 
ಜವವು ಜಾರದೆ ಬಿಡುವ ತಿವಿದರೆ 

ಗುಡಿಯೋ ಮುಗಿಲೋ ಮದದ ತುಂಬಿಯೊ 
ಸವಗವುಚ್ಚಳಿಸುವವು ಕವಿದರೆ ಕಾಲಯಮನಂತೆ 

ಬಿಡುಮದದ ವಾರಿಗಳೊ ಹೊಸ ವಾರಾಶಿಯೊ ಮೇಣು 
ಕವಿವರವಗಡಿಸಿದರೆ ಹಿಮ್ಮೆ 

ಅಡಸಿ ಪದಹತಧೂಳಿ ಮದವನು 
ಟ್ಟುವರು ಭೂಮಾನದೊಳುಪಾಯದ 

ಕುಡಿದುದಾ ಮದಧಾರೆ ಗೇಣುವ 
ಬವರದೊಜೆಯಲೊದಗಿದರು ಕರ್ಣಾಟರಾವುತರು ೬೬ ನಡಗಿಸಲು ಮದಧೂಳಿಗಳು ಹೆಣಗಿದುವು ತನ್ನೊಳಗೆ ೭೩ 
ಉರುಬಿ ಹೊಯಿದರು ಕೈದಣಿಯೆ ಹೊ 

ಕುಲಗಿರಿಗಳಗ್ರದೊಳು ಕೈಗಳ 
ಕೆರಗಿದರು ನಿಪ್ಪಸರದಲಿ ಮು 

ನಿಳುಹಿದನೋ ರವಿಯೆನಲು ಮಿಗೆ ಹೊಳೆ 
ಕುರಿಕಿದರು ತಲೆಮಿದುಳ ಜೊಂಡಿನ ಜುರಿತಜೋಡುಗಳ ಹೊಳೆವ ಕೂರಂಕುಶವನಿಕ್ಕಿದರಿಭದ ಮಸ್ತಕಕೆ 
ತರಿದು ಬಿಸುಟರು ಖಗನಿಕರಕಾ 

ಉಲಿದವಿದಿರೊಳು ಡೌಡ ಬಿರುದಾ 
ರ್ದಿರಿದು ಕಾಲನ ಬನಕೆ ರಕುತದ 

ವಳಿಯ ಕಹಳೆಗಳೂದಿದವು ನೆಲ 
ಕೆರೆಯ ತೂಬೆತ್ತಿದರು ಸೇವಣ ರಾಯ ರಾವುತರು ೬೭ ಮೊಳಗಿದಂತಿರಿದರಿದವು ನಿಸ್ಸಾಳಕೋಟಿಗಳು ೭೪ 
ರಾವುತೋ ಮರು ಭಾಪು ರಾವುತು 

ಹೊಕ್ಕವಾನೆಗಳೆರಡು ಸೇನೆಯೊ 
ದೇವು ರಾವುತು ಭಲರೆ ರಾವುತು 

ಳೊಕ್ಕಲಿಕ್ಕಿದವೆಸುವ ಜೋದರ 
ರಾವು ನಿಶ್ಚಂಕರಾವುತು ರಾವುತೆಂದೆನುತ 

ತೆಕ್ಕೆಗೋಲಿನ ಮಾಲೆ ಮುಕ್ಕುಳಿಸಿದವು ದಿಗುತುವ 
ರಾವು ರಾವುತು ಪೂತುರಾವುತು 

ಉಕ್ಕಿನುರುಳಿಯೊಳಿಡುವ ಖಂಡೆಯ 
ಭಾಪು ರಾವುತು ರಾವುತೋ ಎಂ 

Teo ದಿಕ್ಕಡಿಯ ಘಾಯಗಳ ಪಟ್ಟೆಯ 
ದೇವಿಹೊಯಿದಾಡಿದರು ರಣದಲಿ ಲಾಳ ರಾವುತರು ದಕ್ಕಜದ ಹೋಯಿಲೆಸೆಯೆ ಕಾದಿದವಾನೆಯಾನೆಯೊಳು ೭೫ 
- ಗಾಳ ಕೊಂಕ ಕಳಿಂಗ ವರ ನೇ 

ತಿವಿಯ ಕಳಚುವ ಕಳಚಲೊತ್ತುವ 
ಪಾಳಕದ ರಾವುತರು ರಣಭೇ . 

ಕವಿದಡಾನುವ ನಿಂದಡೆತ್ತುವ 
ತಾಳರಣಲೊಳಗಡಗಿದರು ಕುರುಪಾಂಡುಸೈನ್ಯದೊಳು ಸವೆಯೆ ತುಡುಕುವ ತುಡುಕಿ ಮಿಗೆ ಕೈಕೈ ಜೋಡಿಸುವ 
ಹೇಳಲಳವಲ್ಲಭಯದಲಿ ಹೇ 

ಭುವನ ಭಯಗೊಳಲೊದರುತುರವಣಿ 
ರಾಳ ಕಾಳೆಗ ಹಿರಿದು ಕಿರಿದೆನೆ 

ಸುವ ವಿಘಾತಿಸಿ ತುಳಿವ ಸೀಳುವ 
ಹೇಳುವೆನು ಬವರಕ್ಕೆ ಬಂದುದು ಮತ್ತಗಜಸೇನೆ ೬೯ ನವಮದೇಭದ ಸಮರ ಸೋಲಿಸಿತಮರರಾಲಿಗಳ ೭೬ 
- ಕನಕಗಿರಿಯಲಿ ವಿಂಧ್ಯಗಿರಿಯಂ 

ತಿರುಹಿ ಬಿಸುಟುವು ಕಾಲುಗಾಹಿನ 
ಜನಗಿರಿಯ ಮಲಯಾದ್ರಿಯಲಿ ಸಂ 

ತುರಗವನು ಮುಂಬಾರೆಕಾರರ | 
ಜನಿಸಿದಾನೆಯ ಸೇನೆಯಲಿ ಬೀಸಿದರು ಚೌರಿಗಳ 

ರೇಳನಡಸಿದವಣಲ ಹೊಳಲಿನೊಳು 
ಕನಕಘಂಟೆಗಳುಲಿಯ ಹೊರಜೆಯ 

ಅರರೆ ಪತ್ರೆಯ ರೌಡಿ ಖಂಡೆಯ | 
ತನತನಗೆ ಹಿಡಿದಡರಿ ಪೂರಾ 

ದುರವಣಿಯ ಹೊಯಿಲಿನೋಳು ರಿಪುಗಜ 
ಸನವ ವೆಂಠಣಿಸಿದರು ರಾಜಾರೋಹಕವಾತ ೭೦ ವುರುಳಿದವು ತೆರಳಿದವು ಜೋದರ ಜೀವವಂಬರಕೆ ೭೭ 
ಈ ಬಾರ ಸಂಕಲೆ ಪಕ್ಕ ಘಂಟೆಯ 

ಮೆಟ್ಟಿ ಸೀಳಿದುಹಾಯ್ಕೆ ದಾಡೆಯ 
ಚಾರು ಚಮರದ ಕೊಡತಿಗಳ ಕೈ 

ಕೊಟ್ಟು ಮೋರೆಯನೊಲೆದು ಹರಿದರೆ 
ಹಾರೆ ಕೂರಂಕುಶದ ಬಿರುದರು ಹೊದ್ದಿದರು ಗಜವ ಯಟ್ಟಿ ಹಿಡಿದಪ್ಪಳಿಸಿ ಜೋದರನಂಫಿಯಿಂದರೆದು 
ಬಾರ ದೂಹಗಳ ಗುಂಡನು 

ಇಟ್ಟು ಕೆಡಹಲು ಹೆಣನ ಲೊಟ್ಟಾ 
ತೋರಲೌಡಿಯ ತೊಟ್ಟು ಕೈಯಲಿ 

ಲೋಟ್ಟಿ ಮಸಗಿತು ತುರಗ ನರ ರಥ 
ವಾರಣದ ದೋಹರವ ನೂಕಿದರುಭಯಸೇನೆಯಲಿ ೭೧ ವಿಟ್ಟಣಿಸೆ ಸವರಿದವು ದಂತಿವಾತವುಭಯದೊಳು ೭೮ 
- ಕಾಲನುಬೈಗೆ ಶೀತಳಂಗೋಡು 

- ಕುತ್ತಿ ಹಿಂಗುವ ಭಟರ ದಾಡೆಯೊ 
ವಾಲಘಟ್ಟವೊ ವಿಲಯಕಾಲದ 

ಟೊತ್ತಿ ನೆಗಹಿದಡೊಗುವ ರಕುತಕೆ 
ಗಾಳಿಯೋ ಮೇಣ್ ಕರ್ಣ ತಾಳಿ ಕಿವಿಗೆ ಕೌತುಕವೊ ಮುತ್ತಿ ಬಾಯ್ಸಳನೊಡ್ಡಿ ಕುಡಿದುದು ಶಾಕಿನೀನಿವಹ 
ಕಾಲುವೆರಸಿದ ನೀಲಗಿರಿಗಳ 

ವಿತುವಿನ ಗಣವಿಭದ ದಾಡೆಯ 
ಧಾಳಿಯೋ ಮೇಣಂಜನಾದ್ರಿಯ 

ಸುತ್ತಿ ಜೋಲುವ ಕರುಳ ಹಿಣಿಲನು 
ಬೀಳಲೋ ಬರಿಕೈಗಳೋ ನಾವರಿಯೆವಿದನೆಂದ ೭೨ ಕುತ್ತಿದವು ತಮ್ಮೊಳಗೆ ಹೆಣಗಿದವಸಮಸಮರದಲಿ ೭೯ 


೩೬೯ 


YT 


ಭಿ – ಪರ್ವ 
- ಅರರೆ ಮೃತ್ಯುವಿನರಕೆಗೌಪಧ 

ಶೂರಜೋದರ ಮೇಲುವಾಯಿದು 
ವರೆವವೊಲು ರಿಪುಬಲವನಸಿಯಿ 

ವೀರಸಿರಿ ಬಿಗಿಯಪ್ಪೆ ಮುತ್ತಿನ 
ಟ್ಟರೆದವಿಭ ಬರಿಕೈಯ ಭಾರಿಯ ಲಾಳವುಂಡಿಗೆಯ 

ಹಾರ ಹರಿಯಲು ಕೆದರಿದವು ದೆಸೆದೆಸೆಗೆ ಮುತ್ತುಗಳು 
ಸರಿಸಗುಂಡಿನೊಳೊಂದನೊಂದಿ 

ವಾರಣದ ಕುಂಭಸ್ಥಳಂಗಳ 
ಟ್ರೋ ರಸಿದವು ಕೊಡಹಿದವು ಸೀಳಿದು 

ಚಾರುಮೌಕ್ತಿಕನಿಕರವೊ ಮೇಣ 
ಹೊರಳಿಚಿದವೆರಗಿದವು ನಾನಾವಿಧದ ಕೊಲೆಗಳಲಿ ೮೦ ಭಾರತಾಹವ ಕೌತುಕೋದಯರನಕೆ ನೆಲೆಯಾಯ್ತಿ ೮೭ 
ವ್ರಣದ ಬಂಧದ ಜಗಿಯ ದಾಡೆಗೆ 

- ಅರರೆ ಶರಸಾಗರದ ಜೋದರ 
ಕುಣಿದು ಕವಿವ ವಿಹಂಗ ತತಿಗಳಿ 

ಸರಳಹತಿಯಲಿ ಮಂದರಾಚಲ 
ನಣಲೊಳಡಸಿದ ತಲೆಗೆ ಕೈಗುತ್ತುವ ನಿಶಾಟರಲಿ 

ಕರಿಯ ಮಸ್ತಕವೊಡೆದು ಕೆದರಿತು ಮೌಕ್ತಿಕವಾತ 
ಹೆಣನ ಬೀಸುವ ಕೈಗಳಲಿ ಸಂ 

ಹರೆದು ತಾರೆಗೆಯಾದವಭ್ರದೊ 
ದಣಿಸುವಸುರರಿನುರು ಕಪಾಲವ 

ಳುರುಳೆ ರತ್ನಾಕರನೆನಿಪ್ಪಾ 
ಕೆಣಕುವಳಿಯಿಂ ಚಂಡಿಯಾದುವು ಸೊಕ್ಕಿದಾನೆಗಳು ೮೧ ಬಿರುದು ಸಂದುದು ಶರನಿಧಿಗೆ ಭೂಪಾಲ ಕೇಳೆಂದ ೮೮ 
ಅಡಸಿ ತಲೆಗಳ ಕಿತ್ತು ಸೇನೆಯ 

- ಧುರದ ಜಯಸಿರಿ ವೀರ ಭಟರಿಗೆ 
ನಿಡುವ ಬಸುರನು ಬಗಿದು ಕರುಳನು 

ಸುರಿವ ಲಾಜಾವರುಷದಂತಿರೆ 
ಕೊಡಹಿ ಸೂಸುವ ಮಿದುಳ ಮೊಗೆದೆಣಿಸೆಗೆ ಸಾಲಿಡುವ ಸುರಿದ ಮುತ್ತುಗಳೆಸೆದವಭ್ರವಿಮಾನ ಭಾಗದಲಿ 
ಅಡಗನಾಯಿದು ಕೆದರಿ ರಕುತವ 

ಕರಿಶಿರದ ಮುಕ್ಕಾಳಿಯೊಪ್ಪಿದ 
ತುಡುಕಿ ಚೆಲ್ಲುವ ಕಿರಿಯ ಬರಿಕೈ 

ವರ ವಿಜಯರೊಡಗೂಡಿ ಜಯವಧು 
ಬಿಡಿಸಿದವು ಹುಟ್ಟಾಗಿ ಯಮರಾಜನ ಪರಿಗ್ರಹಕೆ ೮೨ ವಿರದೆ ಪುಳಕಿತೆಯಾದಳೆನೆ ಚೆಲುವಾಯ್ತು ನಿಮಿಷದಲಿ ೮೯ 
ಕಾಲುಗಳಲೊಡೆತುಳಿವ ಮೊರೆಯ 

* ವಿಗ್ರಹದೊಳಿದಿರಾಂತ ಕರಿಗಳ 
ತೋಳಿನೊಳು ಬೀಸಿಡುವ ರದನದಿ 

ವಿಗ್ರಹಂಗಳು ಕೆಡೆಯೆ ಕಾದಿ ಸ 
ಹೊಳಿಸುವ ಖಾತಿಯಲಿ ನಾನಾವಿಧದ ಕೊಲೆಗಳಲಿ 

ಮಗಬಲ ಜೋದಾಳಿ ಕೊಂಡುದು ಸುರರಕೋಟೆಗಳ 
ಕಾಲನೊಗಡಿಗೆ ಕೋಲುವ ಮದಗಜ 

ಉಗ. ದಾಹವಭೂತಗಣಕೆ ಸ 
ಜಾಲಗಳೊಳಾರೋಹಕರು ಕೆಂ 

ವಗ್ರಭೋಜನವಾಯು ಸಂಗರ 
ಗೋಲ ಮಳೆಗರೆದಾರಿದರು ನೃಪಸೇನೆಯೆರಡರಲಿ ೮೩ ದಗ್ರಿಯರು ಕೈವೀಸಿದರು ತೇರುಗಳ ತಿಂತಿಣಿಯ ೯೦ 
- ನೀಲಗಿರಿಗಳ ನೆಮ್ಮಿ ಘನ ಮೇ 

- ಮೊಗನ ಬಿಗುಹಿನ ಕಂಧದುರು ವಾ 
ಘಾಳಿ ಸುರಿದವೊ ಮಳೆಯನೆನೆ ಬಿರು 

ಜಿಗಳು ಕುಣಿದವು ಪಲ್ಲವದ ಸೆರ | 
ಗೋಲ ಸೈವಳೆಗರೆದರುಭಯದಜೋದರವಗಡಿಸಿ 

ಗಗಿಯೆ ಟೆಕ್ಕೆಯವೆತ್ತಿದವು ಮುಮ್ಮೊನೆಯ ಸೂನಗೆಯ 
ಮೇಲೆ ತೊಳಲುವ ಖಚರ ವಿಚಯಗ. 

ಹೊಗರುಗಳ ತೀಡಿದರು ಕೀಲ 
ಲಾಲಿಯೋಲೆದವು ಧರೆಗೆ ಗಗನಕೆ 

ಚುಗಳ ಮೇಳೆಸಿದರು ಬಲು ನಂ 
ಕಾಳಿಕೆಯ ಪಸರಿಸಿತು ಜೋದರ ಕೋದ ಶರಜಾಲ ೮೪ ಬುಗೆಯುಬರದೊಳಗೆ ತುಂಬಿದರು ಶಸ್ತ್ರಗಳ ೯೧ 
ಎಲೆಲೆ ವಿಂಧ್ಯಾಚಲದ ಹರಿಬಕೆ 

ಹಯನಿಕರ ಖುರಕಡಿಯ ವಜಾಂ 
ಕಳನ ಹೊಕ್ಕವೊ ಕಣಿಗಳೆನುತಾ 

ಗಿಯನು ಹೊತ್ತುವು ಝುಡಿವ ಹೊಂಗಂ 
ನಳಿನಸಖನಂಜಿದನುಕೋಪಾಟೋಪಕಭ್ರದಲಿ 

ಟೆಯ ವಿಡಾಯ ವರೂಥವನು ಕರೆಸಿದವು ಚೀತ್ಕೃತಿಯ 
ಅಲಗುಗಣಿಗಳೊ ಮೇಘತರುವಿನ 

ಜಯನಿನದವಳ್ಳಿರಿಯ ಸೂತಾ 
ತಳಿತ ತುದಿಗೊಂಬುಗಳೊ ಬೀಳುವ 

ಶ್ರಯದಲತಿರಥನಿಕರ ರಥ ಸಂ 
ತಲೆಗಳೊ ತಪ್ಪಲಸಮೂಹವೊ ಚಿತ್ರವಾಯ್ತಂದ ೮೫ ಚಯವ ವೆಂಠಣಿಸಿದರು ತುಳುಕಿದರತುಳತೋಮರವ ೯೨ 
ಸರಳ ಸರಳೊಳು ಕಡಿವ ಕರಿಗಳ 

ಪೂತು ಸಾರಥಿ ಭಾಪು ಮಝರೇ 
ಕೊರಳ ಮುರಿಯಸುವೋರಣದ ಮೊಗ 

ಸೂತ ಧಿರುಧಿರು ಎನುತ ರಥಿಕ 
ವರಿಗೆಗಳ ಖಂಡಿಸುವ ಮೋರೆಯ ಕರವ ತುಂಡಿಸುವ 
ಸರಳು ವದನವ ತಾಗಿ ಪೇಚಕ 

ವಾತ ಮಿಗೆ ಬೆಳೆಸಿ ಕೊಂಡರು ಹಯದ ವಾಷೆಗಳ 

ಆ ತುರಂಗದ ಖುರಪುಟದ ನವ 
ಕುರವಣಿ ಸೆ ತೆಗದೆಸುವ ಜೋದರ 
ಧುರಚಮತ್ಕೃತಿ ಬೆರಗನಿತ್ತುದು ದೇವಸಂತತಿಗೆ 

ಶಾತಕುಂಭದ ಗಾಲಿಯುರುಬೆಯ 

೮೬ ನಾ ತತುಣವಾಂಪರಾರೆನೆ ಕವಿದುದುಭಯದೊಳು ೯೩ 
KBK. 


24 


೩೭೦ 


ಮ ಹಾ ಭಾರತ 


[ ಸಂಧಿ 


[ ೯೬೬ 


ಹರಿವ ರಥದುರವಣಿಗೆ ನೆರೆಯದು 
ಧರಣಿಯೆಂದಂಭೋಜಭವನೀ | 
ಧರೆಯನಿಮ್ಮ ಡಿಸಿದನೋ ಎನಲಾ ಬಹಳ ಸಮರದೊಳು 
ಹರಿವ ರಥಪದಧೂಳಿ ಮಕರಾ 
ಕರವ ಕುಡಿದುದುಚೀತಿಯ ಚ 
ಪ್ಸರಣಿ ಮಗಲುರುಬಿದರು ರಥಿಕರು ಸರಿಸ ವಾಫೆಯಲಿ 
- ಘನರಥದ ಚೀತ್ಕಾರ ಗಜರುವ 
ಧನುವಿನಬ್ಬರ ಹಯದ ಹೇಮಾ 
ನಿನದ ರಥಿಕರ ಬೊಬ್ಬೆ ಸೂತರ ಬಹಳ ಚಪ್ಪರಣಿ 
ಅನುವರದೊಳೊದಗಿತು ವಿಲಯದ 
ವಿನುತ ಮೇಘಧ್ಯಾನವನು ಸಂ 
ಜನಿಸಿತೆನೆ ಹಳಚಿದವು ರಥರಥವೆರಡು ಸೇನೆಯಲಿ ೯೫ | 
- ತೆಗೆತೆಗೆದು ತಲೆಮಟ್ಟು ಕರೆದರು 
ಬಿಗಿದ ಬಿಲುಗಳಲತಿರಥರು ಕಂ 
ಬುಗೆಯ ಮುರಿದರು ಹಯವ ತರಿದರು ಸಾರಥಿಯು ಕೆಡಹಿ 


ಹಗಲ ಹೂಳಿದರಮಮ ಬಾಣಾ 
ಳಿಗಳಲಸಮ ಮಹಾರಥರು ಕಾ 
ಳೆಗದೊಳಹುದೆನಿಸಿದರು ರಣದೊಳು ಸುಳಿವ ಯಮನವರ 

ತಿರುಗೆ ತಿರುಗಿದರೆಚ್ಚರೆಚ್ಚರು 
ಮರಳೆ ಮರಳಿದ‌ಕಲ್‌ಕಿದ 
ರುರವಣಿಸಲುರವಣಿಸಿದರು ಮಾರ್ತಾಗೆ ತಾಗಿದರು 
ಸರಳಿಗಂಬನು ಸೂತ ವಾಜಿಯ 
ಶಿರಕೆ ಶಿರವನು ರಥಕೆ ರಥವನು 
ಸರಿಗಡಿದು ಕಾದಿದರು ಸಮರಥರಾಹವಾಗ್ರದಲಿ ೯೭ | 

ರಥವದೊಂದೆಸೆ ಹಯವದೊಂದೆಸೆ 
ರಥಿಕರೊಂದಿಗೆ ಚಾಪ ಶರ ಸಾ 
ರಥಿಗಳೊಂದೆಸೆಯಾಗೆ ಕೊಂದರು ಬಲದೊಳತಿರಥರು 
ರಥಿಕರುರವಣಿಯುಭಯ ಬಲದಲಿ 
ಕಥೆಯ ಕಡೆಯಾಯಿತ್ತು ಬಳಿಕ 
ರಥರು ಹೊಕ್ಕರು ಕೇಳು ಧೃತರಾಷ್ಮಾವನೀಪಾಲ ೯೮ 


ಐದನೆಯ ಸಂಧಿ 


ಸ , ಉಭಯಬಲದತಿರಥ ಮಹಾರಥ 

ವಿಭುಗಳುರೆ ಹಳಚಿದರು ರಣದಲಿ 
ತ್ರಿಭುವನವು; ರಂಜಿಸಿತು ಸವೆದುದು ಸಕಲ ಸನ್ಯಾಹ 


ಅಳಿದುದೆರಡರ ಚೂರ್ಣ ಮುಂಗುಡಿ 
ಯೊಳಗೆ ಕಡಲಾಯ್ತರುಣ ಜಲದೊ 
ಬ್ಲುಳಿಯ ಖಂಡದ ದೊಂಡೆಗಳು ಕೆಸರಿಡುವ ಮಿದುಳುಗಳ 
ಕಳದ ಹೆಣನೊಟ್ಟಿಲಲಿ ಮೊಗಸುವೊ 
ಡಳುಕಿದರು ಮನ್ನೆಯರು ಬಳಿಕರೆ 
ನೆಲೆಗಳಲಿ ಸೂಳೆಸಿದವು ನಿನ್ನಾಳಕೋಟಿಗಳು ೧ . 
- ನರನ ರಥ ಕುಣಿದುದು ಯುಧಿಷ್ಠಿರ 
ನುರು ವರೂಥ ಸಗಾಢದೊಳು ಚೀ 
ತ್ಕರಿಸಿತನಿಲಾತ್ಮಜನ ಸ್ವಂದನ ಮುಂದುವರಿಯುತಿರೆ 
ಭರದಿ ಮಾಡ್ತೀಸುತರ ತೇರುಗ 
ತುರವಣಿಸಲಭಿಮನ್ಯು ಸಾತ್ಯಕಿ 
ಯಿರದೆ ಕೈಕೊಳಲಾಯಿತಿತ್ತಲು ಕದನಕುದ್ಯೋಗ ೨ 
- ವಿನುತ ಭೀಷ್ಮನು ಗಜರೆ ದುರಿಯೋ 
ಧನನು ಬಿಲುಗೊಳಲಾತನನುಜರು 
ಧನುವ ತುಡುಕೆ ಸುಶರ ಶಲ್ಯರು ಸರಳ ಹೊದೆಗೆದರೆ 
ಮೊನೆಗಣಿಯನಳವಡಿಸೆ ಗುರು ಗುರು 
ತುನುಜನಸ್ತವ ತಿರುಹೆ ಸೇನಾ 
ವನಧಿ ಗರ್ಜಿಸಲಾಯ್ತು ಸಂಕುಲಸಮರ ಸೌರಂಭ ೩ 
- ಶಕುನಿ ಸಹದೇವನೊಳು ಶಲ್ಯನು 
ನಕುಲನೊಳು ದುಶ್ಯಾಸನನು ಸಾ 
ತ್ಯಕಿಯೊಡನೆ ಸೈಂಧವನು ಕುಂತೀಭೋಜಭೂಪನೊಳು 


ಸಕಲ ನಾಯಕರಂದು ಯುದೊ 
ದ್ಯುಕುತರಾದರು ಕೇಳು ನೃಪ ತಾ 
ವಕರ ಕೌಂತೇಯರ ಸಮಗ್ರಾಹವದ ವಿಸ್ತರವ 
- ಕಣಿಗೆದರಿ ದುಪದಾಂಕ ಗುರುವನು 
ಕೆಣಕಿದನು ತಾನುಜ ಭೀಷ್ಮನ 
ಸೆಣಸಿದನು ಮೂದಲಿಸಿದನು ಲಕ್ಷಣನನಭಿಮನ್ಯು 
ರಣಕೆ ಕರೆದನು ಕೌರವಾನುಜ 
ಗಣವನನಿಲತನೂಜನಿತ್ತಲು 
ಹೆಣಗಿದರು ಭಗದತ್ತ ಭೀಮಕುಮಾರರವಗಡಿಸಿ ೫ . 
- ಕಲಹದೊಳು ಕರಿಘಟೆಯ ಹೊಯ್ ಹೊ 

ಲಸಿ ಕೌರವನನುಜನನು ಮುಂ 
ಕೋಳಿಸಿ ಕೊಳ್ಳದೆ ಕಳುಹಿ ಬೇಸರುತನಿಲಸುತ ಮಸಗಿ 
ನೆಲನ ಲೋಭಿಯ ಬುದ್ದಿ ಮರಣಕೆ 
ಫಲಿಸಬೇಹುದು ಕರೆ ಸುಯೋಧನ 
ನಿಲಲಿ ಬವರಕ್ಕೆನುತ ಗದೆಯನು ತೂಗಿದನು ಭೀಮ ೬ 
- ಭುಜವನೋದರಿಸಿ ಸಿಂಹರವದಲಿ 
ಗಜರಿ ಗದೆಯನು ತಿರುಹಿ ರಿಪು ಭೂ 
ಭುಜರನರಸಿದನಳವಿಗಾಂತರೆ ಕೊಂದನತಿಬಳರ 
ತ್ರಿಜಗ ಮತ್ತು ಭಾಷೆನಲು ಪವಮಾ 
ನಜನು ತಿರುಗಿಟ್ಟಣಿಸೆ ಸೇನಾಂ 
ಬುಜಕೆ ಕುಂಜರನಾದನೆ ಜನಮೇಜಯ ಕ್ಷಿತಿಪ ೭ 


ಭ – ಪರ್ವ 


ನಡೆದರಾಹವಕನಿಲ ನಂದನ 

ಬಿಲುದುಡುಕಿ ಕೈಕೊಂಡ ರಥಿಕಾ 

ವಳಿಯ ಗೋಣಡವಿಯಲಿ ಭೀಮಾ 
ನೊಡನೆ ಸಾತ್ಯಕಿ ನಕುಲ ದ್ರುಪದರು 

ನಲನ ವಿಲಸತ್ಕಳಿ ಕಾಣಿಸಲಾಯ್ತು ನಿಮಿಷದಲಿ 
ತುಡುಕಿದರು ಬಿಲುಗೋಲನ್ನದಿತು ಪವನಜನ ಚೂಣಿ 

ಇಳೆಯೊಳಿ ಪವಮಾನ ನಂದನ 
ಗಡಣಿಸುವ ಮುಂಭೋಗದ ಕೌರವ | 

ನುಳಿಯೆ ಯಮರಾಜಂಗೆ ಬೆಸಕ್ಕೆ 
ಪಡೆಯ ಹೇರಡವಿಯನು ಸವರಲು 

ವಳವಿ ಹಲಬರಿಗಾಗದೆಂದುದು ಸಮರ ಭೂತಗಣ ೧೫ 
ಕಡಿತಕಾರರು ಮುಂದೆ ಹೊಕ್ಕು ದು ನಕುಲ ಪಾರ್ಥಜರು ೮ 
ಕಡಿದರರಿಭಟಪಾದಪವನಡ 

- ಪವನಜನ ಕೈ ಘಾಸಿಗಾನದ 
ಗೆಡಹಿದರು ಗಜಗಿರಿಗಳನು ರಥ 

ಬವರಿಗರನೀಕಿಸುತ ರಥವನು 
ದೆಡೆದೆವರ ಕೊಚ್ಚಿದರು ತುರಗವಜದ ಬಲುಮೆಳೆಯ ಕವಿಸಿದನು ಕೈನೆಗಹಿ ಮೊಹರಕಭಯವನು ಕೊಡುತ 
ಕಡಿದು ಹರಹಿದರನಿಲಸುತ ಕಾ 

ಹವಣಿಸೆ ಹೇರಾಳದಾಟೋ 
ಲಿಡಲು ತೆರಹಾಯಹಿತವಿಪಿನದ 

ಪವನು ಹಾರೆ ಜಯವ ರಣದಲಿ 
ಕಡಿತ ತೀರಿತು ಹೊಕ್ಕನರೆನೆಲೆಗಾಗಿ ಕಲಿಭೀವು ೯ ತವಕಿಸೆ ತೆಗೆದೋಟಕೆನುತುರವಣಿಸಿದನು ಭೀಷ್ಮ ೧೬ 
- ಎಲೆಲೆ ವಿಲಯಕ್ಷತಾಂತನೋ ನ 

- ಎಲೆ ಪಿತಾಮಹ ನೀವು ಕರುಣಿಸಿ 
ಮಳವು ಕೊಳದು ಬೆಂಗೊಡಲಿ ಮುಂ 

ದಳವ ನಿಮಗೊಪ್ಪಿಸುವೆ ಜಯವೆವು 
ಕೊಳಿಸದಿರಿ ಮದುಳಾಗದಿರಿ ಹುರುಳಾಗಿ ಹೆಂಡಿರಿಗೆ 

ಗುಳಿವು ಬೇರೆಂತೆನುತ ಕೊಂಡನು ಪವನಸುತ ಧನುವ 
ಕೊಲೆಗಡಿಗನೋ ಭೀಮನೋ ರಿಪು 

ಚಳಕದಲಿ ತೆಗೆದೆಚ್ಚಡಹಿತನ | 
ಬಲಜಲಧಿಬಡಬಾನಲನೂ ತೊಲ 

ಹಿಳುಕ ಸೀಳಿದು ಬಿಸುಟು ಭೀಮನ 
ತೊಲಗೆನುತ ತೆಗೆದೊಡಿತರೆನೆಲೆ ಕೌರವನ ಹೊಗೆಗೆ ೧೦ ಗೆಲಿದನೆಂಟಂಬಿನಲಿ ಗಂಗಾಸೂನು ಸಮರದಲಿ ೧೭ 
ಅದಟನಡೆಸಿದನು ದುರುಳನ 

ಮೇಲೆಹೇಳಿಕೆಯಾಯ್ತು ವರ ಪಾಂ 
ಮದವನಳಿವೆನು ಬಾಯ ಹೊಯ್ಯ ಹೊಯ 

ಚಾಲರಿಗೆ ಚೈದ್ಯರಿಗೆ ಮತ್ತ್ವ ನೃ 
ಕದನದಲಿ ನಡುಗಿಸುವ ನಾಯಕವಾಡಿಗಳನೆನುತ 

ಪಾಲ ಸೃಂಜಯರಾದಿಯಾದಕ್ಷೇಹಿಣಿ ದಳಕೆ 
ಬದಗಿನಿದಿರಾದನು ಜಯಶ್ರೀ 

ಸೂಳು ಮಿಗೆ ಗರ್ಜಿಸುವ ಘನ ನಿ 
ಮದನಕಾಯನು ಕಪಟದಾಯನು 

ಸ್ವಾಳಕೋಟೆಯ ಗಡಣದೊಳು ಕೆಂ 
ವಿದಿತವಾಯನು ರಣದಜೇಯನು ಕೌರವರ ರಾಯ ೧೧ ಗೋಲಮಳೆಗರೆಯುತ್ತ ಗಂಗಾಸುತನ ಕೆಣಕಿದರು ೧೮ 
ಎಲವೊ ಮಾರುತಿ ನಿಮ್ಮೊಳಗೆ ಕೋ . 

ಪೂತು ಮಝರೇ ಪಾಂಡುಸೈನ್ಯ 
ಮಳೆಯ ಹುದುವನು ಮೆಚ್ಚಿ ನಮ್ಮೊಳ 

ವ್ಯಾತ ಕವಿದುದು ಕೇಳಿರೆ ಮುಗಿ 
ಗಿಳೆಯ ಹುದುವನು ಬಯಸಿದ್ದೆ ಛಲದಂಕನೆಂದರಿಯ ಯಾಂತುದೇ ಬರಹೇಳಿ ವೈವಸ್ವತನ ಪರಿಜನವ 
ನೆಲನ ಬೇಟವ ಬಿಸುಟು ಜೀವದ 

ಘಾತಿಸುವೆನದನೆನುತ ತೊಡಚಿದ 
ಲುಳಿದು ತೊಲಗೆನೆ ಪವನಸುತ ಕಳ 

ನೂತನಾಸ್ಕಂಗಳಲಿ ರಿಪು ಸಂ 
ಕಳಸಿ ನಗುತವೆ ಕೌರವೇಂದ್ರಂಗೆಂದನುತ್ತರವ ೧೨ ಘಾತವನು ಕೆಡೆಯೆಚ್ಚು ಪಲ್ಲಟಿಸಿದನು ಕಡಿಕಡಿಯು ೧೯ 
- ಕೆಡಹಿ ದುಶ್ಯಾಸನನ ರಕುತವ 

- ಕಾಳೆಗಕ್ಕಿದಿರೆಡ್ಡಿ ಭೀಷ್ಮನ 
ಕುಡಿದು ನಿನ್ನೂರುಗಳನೀಕ್ಷಣ 

ಕೋಲಹತಿಯಲಿ ಮಡಿದ ರಿಪು ಭೂ 
ವುಡಿದು ಕೊಂಬೆನು ಧರೆಯನಲ್ಲದೆ ಹುದುವ ಬಯಸುವೆನೆ ಪಾಳಿ ಹರಿದುದು ಸುರರ ಹೆಂಡಿರ ಮುರಿದ ಮುಂದಲೆಯ 
ಪೊಡವಿ ದ್ರುಪದಕುಮಾರಿಯಮ್ಮ ಯ 

ಮೇಲೆ ಮೇಲೆತಪ್ಪ ವೀರ ಭ 
ಮಡದಿಗರು ಮನವಿಡಲು ಬಳಿ 

ತಾಳಿಯೊಡನಲ್ಲಿಂದ ಸುಭಟರು 
ಕಡಗುದರಿವೆನೆನುತ್ತ ಹೊಕ್ಕನು ಭೀಮನವಗಡಿಸಿ ೧೩ ಸೂಳೆಬಂಟಿಕೆಯಿಂದ ಹೊಯಾಡಿದರು ನಾಕದಲಿ ೨೦ 
ಗಾಳಿಯುರುಬೆಗೆ ಮಲೆತ ಮೇಘದ 

ಮುಡುಹುಗಳೊಳೊಡೆಹೊಯ್ಯ ಕಾಲಲಿ 
ತೋಳುವಲ ನಗೆಗೆಡೆಯಲಾ ಕುರು 

ಮಿಡಿಯ ಮೆಟ್ಟುವ ತಂಬುಲವ ತೆಗೆ 
ಪಾಲನೆತ್ತಲು ಭೀಮನಲು ಶಿವಶಿವಾ ಎನುತ 
ಮೇಲಣಮರರ ಮಂದಿ ನಗೆ ನೃಪ 

ದಿಡುವ ಕರೆಕರೆದೊರೆಯನುರ್ಚುವ ನಾಯ ಹೆಸರಿಡುವ 

ತೊಡರುಗಟ್ಟುವ ಬೈವ ಭಟ್ಟರ 
ವಳಿ ಜವಗೆಡೆ ಖಾತಿಯೊಳು ಕ 

ಬಿಡುವ ಕಾದುವ ವೀರ ಭಟರಿಂ 
ಟ್ವಾಳು ಹೊಕ್ಕುದು ಭೀಮಸೇನನ ರಥವ ಮುರಿಯೆನುತ ದಿಡಿದುದಮರಾವತಿಯ ಸೊಂಪಿನ ಸೂಳೆಗೇರಿಗಳು ೨೧ 


24 * 


೩೭೨ ಮ ಹಾ ಭಾರ ತ 

[ ಸಂಧಿ 
ಸುರರಿಗತ್ತಣ ಗಜಬಜವ ಪರಿ 

ಇತ್ತಲೀ ಸಂಗ್ರಾಮ ಮಹಿಯೊಳು 
ಹರಿಸಲರಿಯದೆ ವೀರಭೀಷ್ಮನ 

ಮೃತ್ಯುವಿನ ಭಾದ್ಯೋದಯವು ಕೈ 
ಧುರವನೀಕ್ಷಿಸಲಿತ್ತಲಳವಡದೇನನುಸುರುವೆನು 

ವರ್ತಿಸಿತು ವೈವಕ್ಷತಾಭಿಪ್ರಾಯ ಸಿದ್ಧಿಸಿತು 
ಅರರೆ ಅಂಬರಸರಸಿ ರಿಪುಭಟ 

ಮುತಿ ಗೆಯ ಜಂಬುಕ ಖಗಾಳಿಯ . 
ವರರ ಮುಖಪಂಕರುಹವನ ವಿ 

ಚಿತ್ರ ನಿಶ್ಚಲವಾಯ್ತು ಸಲೆ ಮನ 
ಸ್ತರಣವಾದುದೆನಲೆ ಗಂಗಾಸೂನು ಕೈಕೊಂಡ ೨೨ 

ವುತ್ತರೋತ್ತರವಾಯು ಶಾಕಿನಿ ಡಾಕಿನೀ ಜನದ ೨೯ 
- ಕಡುಮನದ ಕೈಸೂರೆಗಾರರ 

ಹೆಗಲ ಪಕ್ಕಲೆಗಳಲಿ ಕವಿದುದು 
ನಡಗೆಡಹಿದನು ಧುರದ ಗೆಲವಿಗೆ 

ವಿಗಡ ಪೂತನಿವ್ರಂದ ಜೀರ್ಕೊಳ 
ಮಿಡುಕುವರನನಿಯರೆದು ನೆಗ್ಗಿ ದನೇನನುಸುರುವೆನು ವಿಗಳ ಕೈರಾಟಳದೊಳೆದಿತು ಶಾಕಿನೀ ನಿಕರ 
ಗಡಣಿಗರನೋಂದೊಂದು ಶರದಲಿ 

ತೊಗಲ ಕುನಿಕಿಲ ಬಂಡಿಗಳಲಾ 
ತಡೆಗಡಿವ ಸಂರಂಭ ಭೀಷ್ಮನ 

ರ್ದಗಿದು ಹೊಕ್ಕರು ರಕ್ಕಸರು ಬಾ 
ಬಿಡುಧನುವಿನಬ್ಬಟೆಗೆ ತೆರಳಿತು ಮಕುಟವರ್ಧನರು ೨೩ ↑ಗೆದು ಬಂದುದುಲೋಕ ಜಂಬುಕ ಕಾಕ ಸಂದೋಹ| 
- ಬಳಸಿ ತಾರೆಗಳೆಸೆಯೆ ಚಂದ್ರರು 

ತಳಿತ ತಲೆಯೋಡಿನೊಳುಶೋಣಿತ 
ಹಲಬರಾದರೂ ನಭದೊಳೆನೆ ಹೊಳೆ 

ಜಲವ ಕಾಸಿದರಳೆಯ ಕರುಳನು 
ಹೊಳೆವ ಮಣಿಮೌಳಿಗಳು ಸಂದಣಿಸಿದವು ಗಗನದೊಳು ಹಳಿದು ಹಿಂಡಿದರಿಕ್ಕಿದರು ಕುಸುರಿಗಳ ಮೂಳೆಗಳ 
ಗೆಲಿದನಹಿತಾನೀಕವನು ರಿಪು 

ತೆಳುದೊಗಲ ಚಕ್ಕಳದ ಕೈ ಚ . 
ಬಲ ದಿಶಾಪಟ ಭೀಷ್ಮನಿತ್ತಲು 

ಪ್ರಳೆಯವರು ಹಂತಿಯಲಿ ಕುಡಿದರು 
ಕಲಿ ಯುಧಿಷ್ಠಿರನೃಪನ ವಿರಥನ ಮಾಡಿದನು ಶಲ್ಯ ೨೪ ಕೆಳೆಯರಿಗೆ ಸವಿದೋರಿಪೂತನಿನಿಕರ ಗಡಣದಲಿ ೩೧ 
- ಅರಸನನು ಹಿಂದಿಕ್ಕಿ ನಡೆದು 

- ಕರುಳನಣಲೊಳಗಡಸಿ ನಲಿದುದು 
ತರನು ಶಲ್ಯನೊಳಾಂತು ನಿಂದನು 

ಮರುಳ ಬಳಗ ಕಪಾಲ ಪಾತ್ರೆಯ 
ಸರಳ ಸರಿವಳೆಗರೆಯೆ ಕಡಿದನು ಶಲ್ಯಭೂಪಾಲ 

ನರೆನೆಗಹಿ ಕೊಂಕಿನಲಿ ಕುಡಿದರು ಮುಕ್ತ ಕೇಶಿಯರು 
ಧುರವಿಶಾರದನಹೆ ವಿರಾಟನ 

ಮೊರೆವೆಣನನೊಡೆ ಮೆಲುತ ಹಾಡಿತು 
ಹಿರಿಯಮಗ ನೀನಂದು ಗೋಕುಲ 

ದುರುಳ ದಾನವನಿಕರ ಪಾಂಡವ 
ಹರಣದಲಿ ಕಲಿಯಾಗಿ ಕಾದಿದೆಯೆನುತ ತೆಗೆದೆಚ್ಚ ೨೫ ಕುರುಕೃಪರ ಹರಸಿದುದು ಕೈಪರೆಗುಟ್ಟಿ ಭೂತಗಣ ೩೨ 
- ಎಸಲು ಶಲ್ಯನ ಸರಳ ಖಂಡಿಸಿ 

- ಸಿಡಿದ ಕಣ್ಣಾಲಿಗಳನಾಯಿದು 
ನಿಶಿತ ಬಾಣದಲುತ್ತರನು ತೆಗೆ 

ಕುಡುಕುಗೊಂಡವು ಕಾಗೆಗಳು ಹಿ 
ದೆಸಲು ಖತಿಯಲಿ ಶಲ್ಯನಭಿಮಂತ್ರಿಸಿ ಮಹಾಶರವ 

ಮ್ಮಡಿಯ ಹೊರಳಿಯ ನರವ ಸೆಳೆದವು ಜಂಬುಕಾದಿಗಳು 
ಅಸಮಬಲನಾಕರ್ಣಪೂರದಿ 

ಅಡಗ ಕದುಕಿರಿದೊರಲಿ ಕರೆದವು 
ನೆಸೆ ವಿರಾಟಕುಮಾರನಸು ಲಂ 

ಗಡಣವನು ಗೂಗೆಗಳು ರಕುತದ 
ಫಿಸಿತು ಕಾಯವನೊದೆದು ಖಚರೀಜನದ ಕುಚಯುಗಕೆ೨೬ ಕಡಲಲೋಕುಳಿಯಾಡಿದವು ಭೇತಾಳ ಕಾಳಿಯರು ೩೩ 
- ವೀರ ಶಲ್ಯ ದೊಣಕೃಪ ಭಾ 

ತೆಳುದೊಗಲ ನಿಡುಸೋಗೆಯುಡುಗೆಯ 
ಗೀರಥಿಯ ನಂದನರು ಪಾಂಡು ಕು 

ನೆಳಗರುಳ ಸಿಂಗಾರದುರುಬಿನ 
ಮಾರಕರ ಸೇನೆಯೊಳು ಗೆಲಿದರು ಮುರಿದರತಿಬಲರ ಕೆಳದಿಯರ ಕೈನೇಣ ಕಿರಿದೊಟ್ಟಿಲಿನ ಬೊಂಬೆಗಳ 
ಧೀರ ಸುಭಟರ ರಕ್ತಧಾರಾ 

ಎಳಮಿದುಳ ಕಜ್ಜಾಯ ಮೂಳೆಯ * 
ಸಾರ ಲೋಹಿತ ಬಿಂಬವನು ಘನ 

ಹಳುಕು ಕಾಳಿಜದಟ್ಟುಗುಳಿಗಳ 
ವಾರಿಯಲಿ ತೊಳೆದಂತೆ ಪಶ್ಚಿಮಜಲಧಿಗಿನನಿಳಿದ ೨೭ ಕೆಳೆಗಳೊಳುಕೊಡಗೂಸು ಪೂತನಿ ನಿಕರವೊಪ್ಪಿದವು ೩೪ 
- ಸೂಳವಿಸಿದವು ಸನ್ನೆಯಲಿ ನಿ 

ತೂಳ ಬರೆ ಕುಣಿದುದು ಕಬಂಧದ 
ಸ್ವಾಳ ಸೇನೆಯ ತೆಗೆಸಿದವು ಹೆ 

ಜಾಲದೊಡನೆ ಪಿಶಾಚಗಣ ಭೇ 
ಗ್ದಾಳೆ ಮೊಳಗಿದವಾನೆವರೆ ಗಜರಿದವು ಡೌಡೆಗಳು 

ತಾಳಗಣ ಕೈಪರೆಯ ಬಡಿದುದು ಶಾಕಿನೀನಿವಹ 
ಪಾಳಯಕೆ ತಿರುಗಿದರಖಿಲ ಭೂ 

ಸಾಲು ಮಿಗೆ ಸೊಗಸಿದುದು ರಣ ಭೂ 
ಪಾಲಕರು ಗಂಗಾಸುತನ ಪಾಂ 

ತಾಳಿಯಲಿಮತ ಕೇಳುದು . 
ಚಾಲಕನ ನೇಮದಲಿ ಕೌರವ ಪಾಂಡುನಂದನರು ೨೮ ಪಾಳಯಂಗಳೊಳೆರಡರಲಿ ಸಂಗರ ಮಹೋತ್ಸಾಹ ೩೫ 


೩೭೩ 


ಭೀಷ್ಮಪರ್ವ 


- ಹಿಳಿದ ಲೋಹದ ಸೀಸಕಂಗಳ 

ಉರಿವ ಸೇಕದ ನಸ್ಯದೊಳು ಹದ 
ಬಲಿಸಿದರು ಹೋಳಾದ ಕವಚವ 

ನರಿವ ತುರಗದ ವೈದ್ಯ ತತಿಯ 
ಹೋಲಿಸಿದರು ಬಾಹುರಕೆ ಸವಗದ ಬಿರುಕ ಬೆಸಸಿದರು ಚರಿಕೆಯಲ್ಲಿ ಸಂತೈಸಿದರು ವಾಜಿಗಳ ವೇದನೆಯ ೩೯ 
ಕಳಚಿದಾಯುಧದಾಯತದ ಕೀ 

ಒಡಲಿನೊಳು ಮುರಿದಿದ್ದ ಸಬಳವ 
ಲೊಳಿಸಿದರು ಖಡ್ಡಕ್ಕೆ ಕುಂತವ 

ನುಡಿಯಲೀಯದೆ ಕೀಳ ಮದ್ದನು 
ಕಳೆದು ಕಾವನು ತೊಡಿಸುತಿರ್ದುದು ಸೇನೆಯೆರಡರಲಿ ೩೬ ಗಿಡಿವ ಜೇವಣಿಗೆಯೊಳು ಸಪ್ತಾಣಿಸುವ ದುರ್ವಣವ 
- ತಡಿಯು ಬಲಿಸುವ ಗುಳನ ರೆಂಜೆಯ 

ತೊಡೆದು ಕಟ್ಟುವ ಹಸಿವೈದ್ಯರ 
ಗಡಣಿಸುವ ಹಕ್ಕರಿಕೆಗಳನಾ 

ಗಡಣವುಭಯದೊಳೆಸೆವವಂತ್ಯದ 
ಝ ಡಿಸಿ ಹೊಲಿಸುವ ಕಬ್ಬಿಗಳ ಕೊಂಡಿಗಳ ಮಿಗೆ ಬಲಿವ | ಕಡಲ ರಭಸಕೆ ತೊಡಕನಿಕ್ಕಿತು ಬಹಳ ಬಲಜಲಧಿ ೪೦ 
ಒಡೆದ ದೂಹತ್ತಿಗೆಗೆಕೀಳ 

- ಬಾದಿಸಿದೇರುಗಳ ಬಾಯೊಳು 
ನಡಸಿ ಬೆಟ್ಟದ ಗಾಲಿಗಚ್ಚನು 

ಕಾದ ಬಾರಂಗಿಗಳನಳತೆಗೆ. 
ತೊಡಿಸುತಿರಲಾಯ್ಕೆರಡು ಬಲದೊಳು ನಿದ್ರೆಗವಮಾನ ೩೭ ಕೋದು ವಾಮದೊಳೆಯೇ ಹಿಡಿದರು ತೈಲಧಾರೆಗಳ 
ಅಸಿಯ ಮಸೆಸುವ ಮುರಿದ ಲೌಡಿಯ 

ಆದ ಮೈಗ೦ಡಿಯೊಳು ರಕುತವ 
ಬೆಸುವ ಕುಂತದ ಧಾರೆಗಳ ಢಾ 

ಶೋಧಿಸುತ ಹಳದುಪ್ಪವನು ತೊಡೆ 
ಳಿಸುವ ನೆರೆಸೊಪ್ಪಾದ ಹಿಳುಕಿನ ಗರಿಯು ಕೀಲಿಸುವ ದಾದರಿಸಿದುದು ವೈದ್ಯಸಂತತಿ ವೀರ ಭಟರುಗಳ 
ಹೊಸ ತಿರುವ ಕಟ್ಟುವ ಕಠಾರಿಯ 

* ಖಡುಗದಡವೊಯ್ಯುಗಳಲಡು ಮ 
ಮಸೆವ ಹಲಗೆಯ ಬಲಿವ ಸುರಗಿಯ 

ದೃಡಸಿದರು ಸೂಕರನ ತುಪ್ಪವ | 
ಬಸೆಯ ಬೆಳಸುವ ವೀರಭಟರೊಪ್ಪಿದರು ಕಟಕದಲಿ ೩೮ ತೊಡೆದರಿರಿದೇರಿನೋಳು ಬಿಟಿ ರು ಲದಾರೆಗಳ 
ಹರಿದ ಕೊರಳನು ಬಿಗಿವ ಉರದೊಳು 

ಕುಡಿಸಿದರು ಮಂತ್ರೋದಕವನೊಳ 
ಮುರಿದ ಬಾಣವ ಕೀಳ ಹೊಟ್ಟೆಯ 

ಗಡಸಿ ಕರುಳನು ವ 
ನಿರಿಗರುಳನೊಳಗಿಕ್ಕಿ ಹೊಲಿಸುವ ಮದ್ದುಗಳನಿಡಿವ ತೊಡೆದರಖಿಯೌಷಧಿಗಳನು ನೃಪಸೇನೆಯೆರಡರಲಿ ೪೨ 


ಆರನೆಯ ಸಂಧಿ 


ಸೂ , ರಾಯದನುಜ ಘರಟ್ಟನಂಭೋ 

ಜಾಯತಾಕ್ತನ ಖಾತೆಯನು ಗಾಂ 
ಗೇಯ ಭಯಭಕ್ತಿಯಲಿ ಗೆಲಿದನು ವರ ಸುದರ್ಶನವ 


೩ 


ಕೇಳು ಜನಮೇಜಂ 
ಪಾಲ ದಿನಕರನುದಯದಲಿ ಮುಂ 
ಗಾಳೆಗದ ಗಾಢಾಭಿಲಾಷರು ಬಂದು ಕಣನೊಳಗೆ 
ಮೇಲುನೆಲನರಿದಖಿಲ ಕುರು ಭೂ 
ಪಾಲನವಲೊಡ್ಡಿದರು ಲಕ್ಷ್ಮಿ 
ಲೋಲನಾಜ್ಞೆಯಲಿವರು ಬಲಿದರು ತಮ್ಮ ಮೋಹರವ ೧ 

ದಳವೆರಡು ದಳಪತಿಗಳಿಬ್ಬರ 
ತಳಿತ ಸನ್ನೆಯ ಚೌರಿಯಲಿ ಬಿಡೆ | 
ಹಳಚಿದುದು ಹೊಯಾಡಿ ಬಿದ್ದು ದು ಪಾಯದಳವಂದು 
ತುಳಿದು ಹೊಕ್ಕವು ದಂತಿಘಟೆ ದಳ 
ವುಳಿಸಿ ಹರಿದವು ತೇರುಗಳು ತೋಳ್ 
ಬಳಲೆ ಹೊಯ್ಯಾಡಿದರು ರಾವುತರಸಮ ಸಮರದಲಿ ೨ 

ಏನ ಹೇಳುವೆನುಭಯ ಬಲದಲಿ 
ಲೂನ ನಿವಹದ ಹಯವನಡೆಗೆಡೆ 
ವಾನೆಗಳ ಹೊದರೆದು ಮುಗಿದ ರಥದ ವಾಜಿಗಳ 


ಮಾನವರ ಕಡಿಖಂಡ ದೊಂಡೆಯ 
ನೇನನೆಂಬೆನು ಹರಿವ ರುಧಿರಾಂ 
ಭೋನಿಧಿಯ ಹರಹುಗಳ ಪೂರದ ವಿಗಡ ವಿಗ್ರಹವ 
- ಅಳಿದುದೆರಡರ ಚೂಣಿ ದೊರೆಗಳ 
ಬಲಕೆ ಹೇಳಿಕೆಯಾಯ್ತು ಘನ ಸಂ 
ಕುಲ ಸುವಿಗ್ರಹ ಸಾಧನರು ಕೈಮಾಡಿ ಕಡಿವಡೆಯೆ 
ದಳವುಳಿಸಿದನು ಭೀಮ ಕೌರವ 
ದಳವ ತರುಬಿದನಡ್ಡಬಿದ್ದರಿ 
ಬಲದ ಸುಭಟರಿಗಿತ್ತನಮರಾವತಿಯ ಸಂಪದ 
- ಮುರಿದು ಬಹ ನಿಜಸೇನೆಗಭಯದ 
ಸೆರಗ ಬೀಸುತ ಭೀಮಸೇನನ 
ತರುಬಿ ನಿಂದನು ಭೀಷ್ಮ ಬಿಗಿದನು ಸರಳಲಂಬರವ 
ತೆರಹುಗೊಡವಂಬುಗಳು ಭೀಮಗೆ 
ಬೆರಗು ಬಲಿದುದು ಹೊಕ್ಕು ಸಾತ್ಯಕಿ 
ಯಿರಿದು ಭೀಷ್ಮನ ಬಲದಲೂಡಿದನಖಿಳ ಖಗಕುಲವ 


೫ 


೩೭೪ ಮ ಹಾ ಭಾರತ 

[ ಸಂಧಿ 
ಬಳಿಕ ಸಾತ್ಯಕಿ ಭೀಷ್ಮರಿಗೆ ಬಲು 

ಸೋಲ ಮಿಗಿಳಸರಿವ ಬಿರುದರ 
ಗಲಹ ಬಲಿದುದು ವಿಲಯ ರುದ್ರನ 

ಬೀಳಗೆಡಹಿಸಿ ಕಪಿಯ ಹಳವಿಗೆ 
ನಿಲವನೊಚ್ಚ ತಗೊಂಡ ಪರಬಲದೊಳಗೆ ಗಾಂಗೇಯ ಗೋಲನೆತ್ತಿಸಿ ಕೆಲಬಲದ ಮನ್ನೆಯರ ಕೈವೀಸಿ 
ತಳಪಟವ ಮಾಡಿದನು ಭಾಷೆಯ 

ಆಲಿಯಲಿ ಕಿಡಿ ಸೂಸೆ ಮಾಸೆಯ 
ಬಳಿಗೆ ಕೊಂದನು ಹತ್ತು ಸಾವಿರ 

ಮೇಲುದಿರುಹುತಲೌಡು 
ನೆಲನ ವಲ್ಲಭರನು ಯುಧಿಷ್ಠಿರರಾಯ ಸೇನೆಯಲಿ ೬ ರಾಳರೋಪಮಹೋಗ್ರವೀರನು ಪಾರ್ಥನಿದಿರಾದ ೧೩ 
- ಬೀಳಲವನೀಪತಿಗಳತಿ ಹೀ . 

ತೊಲತೊಲಗು ಕಲಿ ಭೀಷ್ಮ ವೃದ್ದರಿ 
ಹಾಳಿಯಲಿ ಸಾತ್ಯಕಿ ಮುಳಿದು ಬಲು 

ಗೆಳಭಟರ ಕೂಡಾವುದಂತರ 
ಗೋಲಿನಲಿ ಗಂಗಾಕುಮಾರನ ಸಾರಥಿಯನೆಸಲು 

ವಳಿಬಲರ ಹೆದರಿಸಿದ ಹೆಕ್ಕಳವೇಕೆ ಸಾರೆನುತ 
ಮೇಲುಗಾಳಗದವರ ಸೇರಿತು 

ತುಳುಕಿದನು ಕೆಂಗೋಲ ಜಲಧಿಯ 
ಸೋಲು ಕುರುಪತಿಗಾಯ್ತು ಕಿರಣದ 

ನೆಲನದಾವುದು ದಿಕ್ಕದಾವುದು 
ಗೂಳಯವು ಪಡುವಣ ಸಮುದ್ರಕೆ ತೆಗೆಯಲಿನನಿಳಿದ ೭ ಸಲೆ ನಭೋಮಂಡಲವದಾವುದೆನ ಕಲಿ ಪಾರ್ಥ ೧೪ 
ದಿನವೆರಡು ಹಿಂದಾದುದಿದು ಮೂ 

ಪೂತುರೇ ಕಲಿ ಪಾರ್ಥ ವಿಶಿಣ 
ರನೆಯ ದಿವಸದ ಬಹಳ ವಿಗ್ರಹ | 

ವಾತಮಯವಾಯ್ವನಿ ಕಾರು ಕ 
ದನುವನಾಲಿಸು ರಾಯ ಜನಮೇಜಯ ಮಹೀಪಾಲ ಭೂತನಾಥನ ಗರುಡಿಯಲ್ಲಾ ಕಲಿತ ಮನೆ ನಿನಗೆ 
ದಿನಪನುದಯಾಚಲದ ಚಾವಡಿ 

ಆತುಕೊಳ್ಳಾದಡೆಯೆನುತ ಕಪಿ 
ವನೆಗೆ ಬರೆ ಬಲವೆರಡು ಗಳ ಗ . 

ಕೇತನನ ತರಹತಿಯನಾಂತಾ 
ರ್ಜನದಿ ಬಂದೊಡ್ಡಿದುವು ಕಳನೊಳು ಖತಿಯ ಪಡಪಿನಲಿ ೮ ಮಾತು ಹಿಂಚಿತು ಕಡಿದು ಬಿಸುಟನು ಕೃಷ್ಣ ಬೆರಗಾಗೆ ೧೫ 
- ಸೂಳು ಮಿಗಲಿರಿವ ನಿಸ್ಸಾ 

ಆ ಸಮಯದೊಳು ರಣದೊಕಿದ 
ಲೋಳಿಗಳ ತಂಬಟದ ಕೊಂಬಿನ 

ರಾ ಸುಯೋಧನ ಶಲ್ಯ ಸಲೆ ದು 
ಗಾಳುಗಜರಿನ ಕಹಳೆಗಳ ಕಳಕಳದ ಬೋಗುಗಳ 

ಶಾಸನನು ಕೃಪ ಶಕುನಿ ಗುರುಸುತರಾದಿ ಯಾದವರು 
ಮೇಳವಣಿ ಭುಗಿಲಿಡಲು ಬೊಬ್ಬೆಯ 

ಸೂಸಿದರು ಸರಳುಗಳನರ್ಜುನ 
ಘಳಘೋಪದ ರಭಸ ದೆಸೆಗಳ 

ಘಾಸಿಯಾದನು ವಿಲಯ ಮೇಘದ 
ಸೀಳೆ ಸಿಡಿಲೆದ್ದೆರಡು ಬಲ ಹೊಯಾಡಿತೊಡಗಲಸಿ ೯ ಮಾಸಲಿನ ಮಳೆಗಾಲವೆನೆ ಮೋಹಿದುದು ಶರಜಾಲ ೧೬ 
- ಜೋಳವಾಳಿಯೊಳುಂಡು ಮಾಡಿದ 

- ಕುದುರೆ ಕಂಗೆಟ್ಟವು ಮುರಾರಿಯ 
ಸಾಲವನು ತಲೆಗಳಲಿ ತಿದ್ದಿದ 

ಹೃದಯ ಸಂಚಲವಾಯು ಗಾಲಿಗ . 
ರಾಳ ತರುಬುವ ಪತಿಗೆ ಹರುಷವ ಮಾಡಿ ತಮತಮಗೆ ಇದುರಿದುವು ಗರುವಾಯಿಗೆಟ್ಟನು ಮೇಲೆ ಹನುಮಂತ 
ಕಾಲನೂದದು ಸುರ 

ಹೆದರಿದರು ನಾಯಕರು ಪಾಂಡವ | 
ಜಾಲ ನೆರೆಯದು ಗಗನ ಸುಭಟರ 

ರದಳು ಮುರಿದುದು ಸುರರು ಚಿಂತಿಸಿ 
ಸಾಲೊಳಡಗಿತು ಚಿತ್ರವೆನೆ ಹೊಯಾಡಿತುಭಯಬಲ ೧೦ ಕುದಿದರರ್ಜುನಪಕ್ಷಪಾತ ವ್ಯರ್ಥವಾಯ್ಕೆಂದು ೧೭ 
- ಬರಲಿ ಸಮರಕೆ ಸಾತ್ಯಕಿಯ ನೀ 

- ತೆರಳುವನೆ ಬಿಲುಗಾರರಿಗೆ ವರ 
ಕರೆಯೆನುತ ಬಿಲುದುಡುಕಿ ರಥದಲಿ 

ಗುರುವಲಾ ಕಲಿ ಪಾರ್ಥನನಿಬರ 
ಸರಿಸತಾಳಧ್ವಜವನೆತ್ತಿಸಿ ಸಮರಥರ ನೆರಹಿ 

ಸರಳ ಕಡಿದನು ಕೃಪನನೆಚ್ಚನು ಗುರುಸುತನ ರಥವ 
ಸರಳ ತೂಗುತ ಮಾರುಬಲವನು 

ಉರುಳೆಗಡಿದನು ಶಲ್ಯನನು ಹೇ 
ತರುಬಿ ನಿಂದನು ಭೀಷ್ಮ ನಗದ 

ವರಿಸಲೆಚ್ಚನು ಕೌರವನ ಹೇ 
ಬಿರುದ ಸಂಭಾವಿಸುತ ಪಾಠಕಕೋಟಿಗಡಬಡಿಸಿ ೧೧ ರುರದಲಂಬನು ಹೂಳಿದನು ಸೀಳಿದನು ಸಮರಥರ ೧೮ 
- ಕಾಲಯಮನೋ ಭೀಷ್ಮನೋ ಫಡ 

ಏರುವಡೆದನು ಶಲ್ಯ ರಕುತವ 
ಮೇಳವೇ ಮರು ಭಾಪು ಮಾರಿಯ 

ಕಾರಿದನು ದುಶ್ಯಾಸನನು ಕೈ 

ಮಾರಿ ಕೈಕೊಂಡೆಚ್ಚು ನೊಂದನು ಮತ್ತೆ ಗುರುಸೂನು 
ತಾಳಿಗೆಗೆ ತುತ್ತಾದವೇ ತಡವೇಕೆ ತೆಗೆಯೆನುತ 

ಹೇರಿದರು ಪಿಳುಕುಗಳ ಮೈಯಲಿ 
ಅಳು ಮುರಿದುದು ಮೊಹರದ ಭೂ 

ಜೋರು ಮಸಗಲು ಭೀಷ್ಮ ಕಡುಗಾ 
ಪಾಲಕರು ಹುರಿಯೊಡೆದು ದೊರೆಗಳ 
ಮೇಲೆ ಬಿಸುಟರು ವೀರಗಂಗಾತನುಜನಪಟಳವ ೧೨ ಹೇರಿದನು ರೋಪಾಗ್ನಿ ವಿಕಟಾಲೆಮುಖನಾದ ೧೯ 


೩೭೫ 


ಭಿಪ್ರ ಪರ್ವ 


- ೨೯ 


ಮೊಗದ ಹೊಗರವಗಡಿಸಿ ಸುಯಿಲಲಿ 
ಹೊಗೆಯ ಹೊದರಂಕುರಿಸೆ ಬಿಡುಗ 
ಣ್ಣುಗಳೊಳೊಕ್ಕುದು ಕೆಂಪು ಸೊಂಪಡಗಿತು ಮುಖಸ್ನೇಹ| 
ತೆಗೆವೆನರ್ಜುನನಸುವನೆನುತಾ 
ಳುಗಳ ದೇವನು ಭೀಷ್ಮ ನಡಿಗಡಿ 
ಗೊಗುಮಿಗೆಯ ಕೋಪದಲಿಕೋದನು ಸರಳಿನಲಿ ನರನ 
- ನೊಂದು ಸೈರಿಸಿ ಮತ್ತೆ ಸರಳಿನ 
ಸಂದಣಿಯ ಸೈಗರೆದನರ್ಜುನ 
ನಿಂದುಧರ ಮರು ಭಾಪುರೆನೆ ಪಸರಿಸಿದವಂಬುಗಳು 
ಮುಂದೆ ನಿಲಲರಿಯದೆ ವಿತಾಳಿಸಿ | 
ಮಂದಗತಿಯೊಳು ಕೆಲಸಿಡಿದು ಹರಿ 
ನಂದನನ ಬಿಡದೆಸುತ ಬಂದನು ಭೀಷ್ಕ ಮುಳಿಸಿನಲಿ ೨೧ 
- ಎತ್ತಲೋಲೆದನದತ್ತ ಸರಿದನ 
ದತ್ತ ಜಾರಿದನೆತ್ತ ತಿರುಗಿದ 
ನೆತ್ತ ಹಿಂಗಿದನೆತ್ತಲೌಕಿದನೆಕ್ಕಲುರುಬಿದನು 
ಅತ್ತಲಲು ರಥಹಯವ ಬಿಡ 
ದೊತ್ತಿ ಬೀದಿಗೆ ನೂಕಿ ಪಾರ್ಥನ 
ಮುತ್ತಯನ ಸಂಮುಖಕೆ ಬಿಡದೌಕಿದನು ಮುರವೈರಿ ೨೨ 

ಕೆರಳಿದನು ಕಲಿ ಭೀಷ್ಮನರ್ಜುನ 
ನುರವಣಿಯ ಗೆಲುವರೆ ಮುರಾರಿಯ 
ಭರವಸವ ತಗ್ಗಿಸಿದಡಲ್ಲದೆ ಕಾದಲರಿದೆನುತ 
ಹರಿಯ ಸಿರಿಯೊಡಲಿನಲಿ ಸರಳಿನ 
ಸರಿವಳೆಯ ಸೈಗರೆಯೆ ಜೋಡಿನ 
ಸರಪಳಿಯಲಕ್ಕಾಡಿದವು ಕಲಿ ಭೀಷ್ಮ ನಂಬುಗಳು ೨೩ 

ಮತ್ತೆ ರಥವನು ಹರಿಸಿ ಭೀಷ್ಮನ 
ಹತ್ತೆ ಬರೆ ಕಟ್ಟಳವಿಯಲಿ ಹಾ 
ಮುತ್ತಯನು ಸಿಲುಕಿದನು ಶಿವಶಿವಯೆನುತ ಬಲ ಬೆದರೆ 
ಹತ್ತು ಶರದಲಿ ಕೃಷ್ಣರಾಯನ 
ಮತ್ತೆ ಮುಸುಕಿದ ಬಹಳ ಭಾರ್ಗವ 
ದತ್ತ ಬಾಣವ ತೊಡಚಿ ದೇವನ ನೊಸಲ ಕೀಲಿಸಿದ ೨೪ 
- ಕೆಂಗರಿಯ ಮರಿದುಂಬಿ ತಾವರೆ 
ಗಂಗವಿಸುವವೊಲಸುರರಿಪುವಿನ 
ಮಂಗಳಾನನಕಮಲದಲಿ ಶರವಾಳೆ ಗರಿಗಡಿಯೆ 
ತುಂಗವಿಕ್ರಮನಂಬ ಕಿತ್ತು ತ 
ದಂಗರಕ್ತವಿವೇಕ ರೌದ್ರಾ 
ಲಿಂಗಿತನು ಬಲುಖತಿಯ ಹಿಡಿದನು ಭೀಷ್ಮನುಪಟಳಕೆ ೨೫ 

ಕೆಂಪ ಕಾರಿದವಾಲಿಗಳು ಮೈ 
ಕಂಪಿಸಿದುದಡಿಗಡಿಗೆ ರೋಷದ 
ಬಿಂಪಿನೊಳು ತಗ್ಗಿದನು ಗಂಟಿಕ್ಕಿದನು ಹುಬ್ಬುಗಳ 
ಸೋಂಪುಗೆಟ್ಟು ದು ಸಿರಿವದನ ಮನ 
ದಿಂಪು ಬೀತುದು ಭಕ್ತ ಮೋಹದ 
ಲಂಪು ಮಸುಳಿತು ಬಿಸುಟು ಕಳೆದನು ಹಯದ ವಾಫೆಗಳ 


ಕೆಂಡವಾಗಲಿ ಲೋಕ ದಿವಿಜರ 
ಹೆಂಡಿರೊಲೆಯು ಕಳೆದು ಹೋಗಲಿ 
ದಿಂಡುಗೆಡೆಯಲಿ ಮೇರುಮೇದಿನಿ ನಿಲಲಿ ವಿತಳದಲಿ 
ಗಂಡುಗೆಡಿಸಿದರಿಲ್ಲ ದಾನವ 
ದಿಂಡೆಯರು ಹಲರೆಮೊಡನೆ ಮಾ 
ರ್ಕೊಂಡವರು ಮಾಮಾಪ್ರತಿಜ್ಞೆಯ ತೊಡಕು ಬೇಡೆಂದ 

ಸಕಲ ಜಗದಳಿವಿನಲಿ ರುದ್ರಾ 
ತಕನು ವಿಷ್ಣುವೆ ಎಂಬ ನುಡಿ ಸು 
ವ್ಯಕುತವಾಗಲು ತೋರಿದನು ಘನರೋಷತಾಮಸವ 
ಚಕಿತವದನದ ಕೆಂಪಿನಬುಜಾಂ 
ಬಕಯುಗಳನೋಲೆದೋಲೆದು ರೋಪ 
ಪ್ರಕಟಪಾವಕ ವಿಸ್ಸುಲಿಂಗಿತನಾದನಡಿಗಡಿಗೆ 

೨೮ 
ಎಲೆಲಿದೆತ್ತಣ ಧರಣಿಯೆತ್ತಣ 
ಕುಲಗಿರಿಗಳೆತ್ತಣ ದಿಶಾಗಜ 
ಕುಲವಿದೆತ್ತಣ ಸುರರಿದೆತ್ತಣ ಹರ ಚತುರು ಖರು 
ಸಲಹುವೆಯನು ಮುಳಿದು ಲೋಕದ 
ಕೊಲೆಗೆಲಸಕಂಗೈಸಿದನೆ ಹಾ 
ಪ್ರಳಯವಾದುದಕಾಲದಲಿಯೆಂದವರರೆದೆಯಾರೆ | 

ನಳಿನಪತೊದಕದವೊಲು ಮಾ 
ರೊಲೆದುದಬುಜಭವಾಂಡವಂಬುಧಿ 
ಯಿಳಿದು ಗುಲ್ಪ ದೈಯಸವಾದುದು ಕಮಠನೆದೆಯೊಡೆಯ 
ನೆಲನನಿದ ಹಿಂದಿಕ್ಕಿ ಕೊಂಬ 
ಗ್ಗಳೆಯರಾರೋ ಶಿವಶಿವಾ ಜಗ 
ದಳಿವು ಜೋಡಿಸಿತೆನುತ ನಡುಗಿದನಬುಜಭವನಂದು ೩೦ 

ಮುರಮಥನ ಕೆಲ್ಲಿಸಿನೋಡಿದ 
ನುರುಭಯಂಕರ ಚಕ್ರವನು ದು 
ರ್ಧರುಪಧಾರಾ ಲೂಯಮಾನ ನಿಶಾತಚಕ್ರವನು 
ತರಳ ತರಣಿ ಚಕ್ರವನು ಸಂ 
ಗರ ವಿನಿರ್ಜಿತ ಚಕ್ರವನು ಭಯ 
ಭರ ವಿವರ್ಜಿತ ಚಕ್ರವನು ಕಡುಗೋಪಕುಡಿಯಿಡಲು ೩೧ 

ನಿಶಿತ ಧಾರೆಯ ಹೊಳಹು ಸೂರ್ಯನ 
ಮುಸುಕಿದುದು ಪರಿಲೂನದೈತ್ಯ 
ಪ್ರಸರಗಳನಾಳೀವಿನಿಸ್ಸತ ರುಧಿರ ಬಂಧುಗಳ 
ಮಿಸುಪ ಮೊಳೆಗಳ ಮುರಿವುಗಳ ನೆಣ 
ವಸೆಯ ತೊರಳೆಯ ತೊಂಗಲಿನೊಳಂ 
ದೆಸೆವ ಚಕ್ರವ ನೋಡಿದನು ದೈತ್ಯಾರಿಕೋಪದಲಿ ೩೨ 

ಹರಿದು ಹಬ್ಬುವ ಬಳಿವೆಳಗಿನ 
ಮುರಿವು ಮಂಡಳಿಸಿದುದು ಶತ ಸಾ 
ವಿರ ದಿವಾಕರ ಬಿಂಬವೆಸೆದುದು ಝಳದ ಹೊಯಿಲಿನಲಿ 
ಸುರನರೋರಗ ಜಗದ ಕಂಗಳ 
ತೆರಹು ಕೆತ್ತವು ಬತ್ತಿದುದಧಿಯೊ 
ಕುರಿಮಣಲು ಮಾಣಿಕವ ಹುರಿದುದು ಚಕ್ರದೊಪ್ಪೆಯಲಿ | 


[ ೩೩ 


೩೭೬ ಮ ಹಾ ಭಾರತ 

[ ಸಂಧಿ 
ನರನ ತೇರಿನ ಕುದುರೆಗಳು ಡಾ 

ನೀನು ಖತಿಯನು ಹಿಡಿಯೆ ನಿನ್ನ ನ 
ವರಿಸಿದುವು ಡಗೆ ಹೊತ್ತು ಮಿಗೆ ದ 

ಘಾನತನವನು ಬಲ್ಲೆ ಯೋಗಿರ 
ಳುರಿಯ ಸಸಿಯಂತಾದನರ್ಜುನದೇವ ನಿಮಿಷದಲಿ ಜೇನನೆಂಬರು ತಮ್ಮೊಳಗೆ ಕೈ ಹೊಯು ಮಿಗೆ ನಗುತ 
ಕರಗಿ ಕೊರಗಿತು ಲೋಕಕೌರವ 

ಮಾನವರು ಕಡುಮೂರ್ಖರೆಂದೇ 
ಧರಣಿಪಾಲರಿದೆತ್ತಣುರಿಯೋ . 

ಮಾನಗರವ ತಳೆದ ಸಾಕಿ 
ಹರನ ಕಣ್ ಚಲ್ಲಲೇ ಹಾಯೆನುತ ಹಲುಬಿದರು ೩೪ ನೇನ ಹೇಳುವೆ ನಿನ್ನ ಠಕ್ಕನು ಬಲ್ಲೆ ಹೋಗೆಂದ ೪೧ 
- ತುಡುಕಿದನು ಚಕ್ರವನು ರಥದಿಂ 

ಶತ ಪಿತಾಮಹರಡಗರೇ ನೀ | 
ಪೊಡವಿಯೊಳು ದುಮ್ಮಿಕ್ಕಿದನು ಹ 

ಮತಿ ಮುರಿಯೆ ಮೇಣ ಭೂವಿಲಾಸ 
ತಡವ ಹಾಯಿಕಿ ಹರಿದನೊಡಬಿದ್ದ ವರನೊಡೆ ತುಳಿದು ಸ್ಥಿತಿಯೊಳೇನುತ್ಪತ್ತಿಯಾಗದೆ ಬ್ರಹ್ಮಕೋಟಿಗಳು 
ಸುಡುವೆನಹಿತಾಯವ ಭೀಷ್ಮನ 

ಅತಿಶಯದ ಮಹಿಮಾಸ್ಪದನು ನೀ 
ಕಡಿದು ಭೂತಗಣಕೆ ಬೋನವ 

ನತಿ ಗಹನನೆಂಬಗ್ಗಳಿಕೆಗಿದು 
ಬಡಿಸುವೆನು ನೋಡಿಲ್ಲಿ ಮೇಳವೆಯೆನುತ ಸೈವರಿದ ೩೫ ಕೃತಕವಲ್ಲಾ ದೇವ ಹೇಳೆನ್ನಾಣಿ ಹೇಳೆಂದ 
ಶಿವಶಿವೆಂದುದು ನಿಖಿಳ ಜಗ ಕೌ 

- ದೇವ ನೀ ದಿಟ ಕೊಲುವಡೆಯು ನಾ 
ರವರು ಕಂಪಿಸಿ ಥಟ್ಟುಗೆಡೆದರು 

ಸಾವೆನೇ ತಾನಾವನೆಂಬುದ 
ಭುವನದಲಿ ಭಾರಿಸಿತು ಜಯಜಯ ಜಯಮಹಾಧ್ಯಾನ ದೇವರರಿಯಿರಿ ವೃಥಾ ಸ೦ಭಿನ್ನ ರೋಷದಲಿ 
ತವತವಗೆ ತಳ್ಳಂಕದಲಿ ಪಾಂ 

ದೇವನಾಮದಜೋಡುನಮ್ಮನು 
ಡವರು ನಡುಗಿತು ಪಾರ್ಥ ಬಲು ಗರ 

ಕಾವು ನೀ ಮುನಿದಡೆಯು ನಿಮ್ಮ 
ವಚಿದಂತಿರೆ ಮಕನಾದನು ಬೆರಳ ಮೂಗಿನಲಿ 

ಗಾವು ಹೆದರವು ನಾಮಧಾರಿಗಳತುಳ ಬಲರೆಂದ ೪೩ 
- ಹರಿ ಮುಕುಂದ ಮುಕುಂದ ಲಕ್ಷ್ಮೀ 

- ಭಂಗವಲ್ಲಿದು ನಿನ್ನ ಘನತೆಗೆ 
ವರ ' ಕೇಸರಿಯೆನುತ ಚಾಪವ 

ಡಿಂಗರಿಗರೇ ಮಿಗಿಲು ನಿನಗೆಯು 
ಶರವನವನಿಗೆ ಬಿಸುಟು ಮೈಯಿಕ್ಕಿದನು ಕಲಿ ಭೀಷ್ಮ ಡಿಂಗರಿಗರೇ ಬಲ್ಲಿದರು ದಾಕ್ಷಿಣ್ಯವೇನಿದಕೆ 
ಕರಯುಗವ ಮುಗಿದಿದ್ದು ಮುರಹರ 

ಮಂಗಳಾತ್ಮಕ ಕೇಳು ನಿನ್ನಯ 
ಸರಸಿಜಾಂಬಕ ರಾಮ ರಕ್ಷಿಸು | 

ಹಂಗನೊಲ್ಲೆನು ಮುಕುತಿ ಪಥದೊಳ 
ತರಳನಲಿ ಗುಣದೋಪದರಕೆಯೆ ದೇವ ಹೇಳೆಂದ ೩೭ ಭಂಗಪೆಂಡೆಯದಾಳಿ ನಿಮ್ಮಡಿಯ ಸಿರಿನಾಮ ೪೪ 
ದೇವ ನಿಮ್ಮಯ ಖಾತಿ ಪರಿಯಂ 

- ಕಳುಹಿ ಕಳೆದವು ಖಾತಿಯನು ನೀ 
ತಾವು ಲಕ್ಷವೆ ಜೀಯ ನೊರಜಿನ 

ನುಳುಹಿಕೊಂಬುದು ತೇಜವನು ದಿಟ 
ದೇವಗಿರಿಯಂತರವೆ ಸಂಭಾವನೆಯೆ ನನ್ನೊಡನೆ 

ಕೊಲುವ ಮನವೇ ಬಿಸುಡು ಚಕ್ರವನೆನ್ನ ಕಾಯದಲಿ 
ದೇವ ಮುನಿಗಳ ನಗೆಯ ನೋಡದಿ 

ಅಳುಕಿ ಕೂದಲು ಹರಿದುದಾದರೆ 
ದಾವುದುಚಿತವ ಮಾಡಿದಿರಿ ಮಹಿ 

ಬಳಿಕ ನಾ ಡಿಂಗರಿಗನಲ್ಲಿ 
ಮಾವಲಂಬವ ಮರೆದುದಕೆ ನಗೆ ಬಂದುದೆನಗೆಂದ ೩೮ ಕಳಕಳಕೆ ನಾನಂಜುವವನೇ ದೇವ ಮರಳೆಂದ ೪೫ 
- ಅಲಸಿಕೆಯೊಳೆನೂರು ಸಾವಿರ 

ನಚ್ಚಿದಾನ ಬಿನ್ನಹಕೆ ಹರಿ 
ನಳಿನಭವರಡೆಗೆಡೆವರೆಂಬ 

ಮೆಚ್ಚಿ ಮನದಲಿ ನಾಚಿ ಚಕ್ರವ 
ಗ್ಗಳಿಕೆಯೆತ್ತಲು ಹುಲುಮನುಜ ನಾನೆತ್ತಲಿದಿರಾಗಿ 

ಮುಚ್ಚಿದನು ಮುರಿದನು ಕಿರೀಟಿಯ ರಥದ ಹೊರೆಗಾಗಿ. 
ಮುಳಿದು ಹರಿತಹುದೆತ್ತಲಿದು ನಿ 

ಬೆಚ್ಚಿ ಬೆದರುವ ಸೇನೆಗಭಯವ 
ನೃಳತೆಗೆದುವುದಲ್ಲ ಲಜ್ಜೆಗೆ 

ಹಚ್ಚಿಕೊಟ್ಟನು ವೀರಭೀಷ್ಮನ 
ನೆಲೆಯ ಮಾಡಿದೆ ಹೂಡಿದ್ರೆ ದುರಿತವನೆನಗೆಂದ ೩೯ ನಿಚ್ಚಟದ ಭಕ್ತಿಯನ್ನು ನೆನೆನೆನೆದೊಲೆದ ಹರಿ ಶಿರವ ೪೬ 
ರೋಮರೋಮದೊಳಖಿಲ ಭುವನ 

- ಹೋದುದೊಂದಪಮೃತ್ಯು ಲೋಕಕೆ 
ಸೋಮ ನಲಿದಾಡುವುದು ಗಡ ನಿ 

ತೀದುದಿಲ್ಲಾಯುವ್ಯ ಮಹದಪ 
ಶ್ರೀಮತನ ಗಡ ನಾವು ವೈರಿಗಳೆಂದು ಕೋಪಿಸುವ 

ವಾದ ದೇವಂಗಾಗಿ ತಪ್ಪಿತು ಮುಚ್ಚುಮರೆಯೇಕೆ 
ಈ ಮರುಳುತನವೆತ್ತಲೀ ರಣ 

ಕಾದುಕೊಂಡನು ಭೀಷ್ಮನೀ ಕಮ 
ತಾಮಸಿಕೆ ತಾನೆತ್ತಣದು ರಘು 

ಲೋದರನ ಕೆರಳಿಚಿಯು ಭಕುತಿಯ 
ರಾಮ ರಕ್ಷಿಸು ಬಯಲಿನಾಡಂಬರವಿದೇನೆಂದ | ೪೦ ಲಾದರಿಸಿದನು ಪುಣ್ಯವೆಂದನು ಕಮಲಭವ ನಗುತ ೪೭ 


೩೬೭ 


ಭಿ – ಪರ್ವ 


- ನಡುಗುವರ್ಜುನದೇವನನು ತೆಗೆ 
ದಡಿಗಡಿಗೆ ತಕ್ಕೆ ಸಿ ಭೀತಿಯ 
ಬಿಡಿಸಿ ವಾಷೆಯ ಕೊಂಡು ತುರಗವನೆಡಬಲಕೆ ತಿರುಹಿ 


ನಡಸಿದನು ಕಾಳಗಕೆ ಬಳಿಕವ 
ಗಡ ಮುರಾಂತಕ ಮರಳಿ ಚಕ್ರವ 
ತುಡುಕದಿರನೆಂದಸ್ತಗಿರಿಯನು ಸೂರೆ ಮರೆಗೊಂಡ ೪೮ 


ಏಳನೆಯ ಸಂಧಿ 


ಸೂ : ರಾಯಕಟಕದೊಳಿರುಳು ಭೀಷರ 

ಸಾಯಬೇಕೆಂದೊಡಬಡಿಸಿ ಕಟ್ಟೆ 

ಲಾಯತಾಂಬಕ ಸಹಿತ ಪಾಳಯಕರಸನೆ ತಂದ 
ಕೇಳು ಜನಮೇಜಯ ಧರಿತ್ರೀ 

ಸುರನದೀಸುತನಖಿಲ ಸೇನೆಯ 
ಪಾಲ ದಿನ ಮೂರಾಯ್ತು ಭೀಷ್ಮನ 

ನೊರಸಿದನು ನಮ್ಮಲ್ಲಿ ಖಾತಿಯ 
ಕಾಳೆಗಳಲ್ಲಿಂದ ಮೇಲಣ ಕಥನಗೌತುಕವ 

ಧರಿಸಿದನು ಜಯವಧುವ ವರಿಸಿದ ದೇವ ಕೇಳೆಂದ ೬ 
ಆಲಿಸುವ ಮೂಡಣದ್ರಿಯ 

ನೆರೆವಣಿಗೆಗುಂದಿತ್ತು ಬಲ ಕೈ 
ಮೇಲೆ ಕೆಂಪೆಸೆಯಿತು ಮನವಿ 

ಮರೆದರದಟರು ಬಿರುದ ಭಟರಿಗೆ 
ಸ್ನಾಳವೊದರಿದವೆ ನೃಪಾಲರ ಕಟಕವೆರಡರಲಿ 

ಬೆರಗು ಬಲಿದುದು ಹೂಣಿಗರ ಹೋರಟೆಗಳಳುಕಿದವು 
- ಹಲ್ಲಣಿಸಿ ಹರಿತಂದು ಮೋಹರ 

ನೆರೆ ಸುಗಿದ ಹುಲಿಯಂತೆ ಬರಿಕ್ಕೆ 
ವಲ್ಲಿಗಲ್ಲಿಗೆ ನಿಂದುದೆರಡರ | 

ಮುರಿದ ಮದಗಜದಂತೆ ಚಿತ್ರದ 
ಘಲ್ಲಣಿಯ ಘಾಯದ ಘಡಾವಣಿ ಮಾರಿ ಘಾತಿಸಿತು ಲುರುವ ಕೇಸರಿಯಂತೆ ಮೆರೆದಿದೆ ನಮ್ಮ ಬಲವೆಂದ ೭ 
ಕೆಲ್ಲೆಗೆಡೆದವು ಕರಿಗಳಸುಗಳ 

ಹಾರಿದವು ಹೆಸರುಗಳು ಭಂಗದ 
ಚೆಲ್ಲಿದವು ತೇಜಿಗಳು ರಥುಕುಳ 

ಸೂರೆಗಳ ಕಟ್ಟಿದರು ಮಿಗೆ ತಲೆ 
ವೆಲ್ಲ ಹುಡಿಹುಡಿ ಪಾಯದಳ ನಿರ್ನಾಮವಾಯ್ಕೆಂದ ೨ ಮಾರಿಗಳು ಮರಳಿದರು ರಣಹೇಡಿಗಳ ಬಗೆಯಂತೆ 
ಅಳಿದುದಾ ದಿವಸದಲಿ ಪಾಂಡವ 

ದೂರಲರಿಯೆನು ಸುಭಟರಿಗೆ ಮನ 
ಬಳದೊಳಗಣಿತ ಸೇನೆಭೀಷ್ಮನು 

ಬೇರೆ ನುಡಿ ಬೇರಾಯು ಸಮರದೊ 
ಫಲುಗುಣನು ಕಾದಿದರು ದಿನಕರನಪರಜಲನಿಧಿಗೆ 

ಆರತಿಂಗುರಿದಿಂದ ದಣಿದುದು ನಮ್ಮ ಬಲವೆಂದ 
ಇಳಿಯೆ ತೆಗೆದವು ಬಲವೆರಡು ಮೂ 

ಚಳಶಿಲೀಮುಖರವಕೆ ಪಟು ಭಟ 
ಡಲು ಮಗುಳೆ ಕೆಂಪೇರೆ ಕದನಕೆ 

ರಳುಕಿದರು ವಿರಹಿಗಳವೊಲು ಸ 
ಕಳನ ತುಂಬಿತು ಮತ್ತೆ ಕೌರವ ಪಾಂಡವರ ಸೇನೆ ೩ 

ಮ್ಮಿಳಿತ ಶಾಸ್ತ್ರದೃನಿಗೆ ಸೆಡೆದರು ಮೂರ್ಖರಂದದಲಿ 
- ಬಿದ್ದು ದಗಣಿತ ಸೇನೆ ಪಡುವಲು 

ಕಲಿತ ಬಲ ಶತಕೋಟಿಗಿದಿರಾ 
ಹೊದ್ದಿದನು ರವಿ ಮತ್ತೆ ಮೂಡಣ 

ಗಳಿದವಗ್ರಿಗಳಂತೆ ಹರಿಪದ 
ಗದ್ದುಗೆಯ ವೆಂಠಣಿಸಿದನು ಕುಮುದಾಳಿ ಕಂಠಣಿಸೆ ವಳಯ ವಿದಳಿತವಾಯು ಮೇಘಾತದಂದದಲಿ ೯ 
ಎದ್ದುದನ್ನು ತರಣ ಕೃತಾಂತಗೆ. 

- ರಣರಹಸ್ಯಜ್ಞಾನಿಗಳು ಮಿಗೆ 
ಬಿದ್ಧನಿಕ್ಕಿ ದನದಟನಬುಧಿಯೊ 

ಮಣಿದರಿಂದ್ರಿಯವಶಕೆ ರಿಪುಭಟ 
ಇದ್ದ ಸೂರನ ಬಿಂಬವೆದ್ದುದುಮೂಡಣದ್ರಿಯಲಿ ೪ 

ಗಣವಿದಾರಣ ತರ್ಕವಿದ್ಯಾ ವೀತರಾಗಿಗಳು 
* ಏಳನೆಯ ದಿವಸದ ಮಹಾರಥ 

ಸೆಣಸಿನಲಿ ಸಮದರ್ಶಿಗಳು ಧಾ 
ರೂಆಗವು ಹಿರಿದಾಯು ಕುರು ಭೂ 

ರುಣಿಯ ಪತಿಗಳು ರಾಜಸೇವಾ 
ಪಾಲಕನ ತಮ್ಮಂದಿರಳಿದುದು ದಿವಸವೆಂಟರಲಿ 

ಪ್ರಣಯವಿಾಮಾಂಸಾದಿಮೂಢರು ನಮ್ಮ ಭಟರೆಂದ ೧೦ 
ಕೋಲಮೊನೆಯಲಿ ಕೃಷ್ಣರಾಯನ 
ನೋಲಗಿಸಿ ಮೆಚ್ಚಿಸಿದನಾ ಕ . 

ಹರಿದುದಿಂದಿನ ದಿನಕೆ ಶತ ಸಾ 
ಟ್ಬಾಳು ಭೀಷ್ಮನ ದಿವಸವೊಂಬತ್ತಾಯ್ತು ಸಮರದಲಿ ೫ 

ವಿರ ಮಹೀಶರು ಯಮನ ನಗರಿಗೆ 

ಸರಿದುದುಳಿದರ ದಿಟ್ಟತನ ಗಾಂಗೇಯನುಪಟಳಕೆ 
- ಇರುಳು ಕೃಷ್ಣನ ಹೊರಗೆ ಬಂದನು 
ಧರಣಿಪತಿ ದುಗುಡದಲಿ ನಿಜಸೋ 

ಅರಿಪಯೋನಿಧಿ ಬಡಬನನು ಗೆಲ 
ದರರು ಸಹಿತ ಮುರಾರಿಯಂಫ್ರಿಗೆ ನಮಿಸಿ ಕೈಮುಗಿದು 

ಲರಿದು ಜೀಯ ಮುಕುಂದ ನೀನೇ 
ಕರುಣಿಸೆ ವನವಾಸವೋ ನಮಗೇನು ಗತಿಯೆಂದ ೧೧ 


೩೭೮ ಮ ಹಾ ಭಾ ರ ತ 

( ಸಂಧಿ 
ಮುಗುಳುನಗೆ ನಸು ಮೊಳೆಯ ಭೀಮಾ 

ಅರಿಯೆನುಚಿತವನಮ್ಮ ಭಾರದ 
ದಿಗಳಿಗೆಂದನು ಕೃಷ್ಣನರಸಗೆ 

ಹೋರಿಗೆ ನಿಮ್ಮದು ಕೃಷ್ಣನದು ನಾ 
ಸೊಗಸು ಬನದಲಿ ಬರಿಯ ಮನವೀ ಕದನಕೇಳಿಯಲಿ ವರಿದರೆಯು ಮೇಣ ಮರೆದರೆಯು ರಕ್ಷಕರು ನೀವೆಮಗೆ 
ವಿಗಡತನವಂತಿರಲಿ ಭೀಷ್ಮನ 

ಅರಿಯನೇನುವನೆಂದು ಸಲಹಲು 
ಬೆಗಡುಗೊಳಿಸಲು ಹರನ ಹವಣ 

ಮರೆವಳೇ ಬಾಲಕನ ತಾಯಮ್ ನೀ 
ಲಗಣಿತನ ಸಾಮದಲಿ ಮುರಿಯಲುಬೇಕು ನಾವೆಂದ ೧೨ ನುರುವ ವಜ್ರದಜೋಡು ನಮಗಿರೆ ಭೀತಿಯೇಕೆಂದ ೧೯ 
ದಂಡನಯ ತರುಬಿದರೆ ಗುಣದಲಿ 

ಎಮಗೆ ಜಯವೆಂತಹುದು ರಾಜ್ಯ 
ಖಂಡಿಸುವುದಿದಿರಾದ ತರುಗಳು 

ಭ್ರಮೆಯ ರಾಜಸಬುದ್ದಿಗಳು ವಿ 
ದಿಂಡುಗೆಡವವು ತೊರೆಗೆ ಮಣಿದರೆ ಬೇಕು ಬದುಕುವುದು ಕ್ರಮವಿಹೀನರು ನಾವು ನೀವ್ ತೈಲೋಕ್ಯವಿಜಯಿಗಳು 
ಚಂಡಬಲನೀ ಭೀಷ್ಮೆ ಮುಳಿದರೆ 

ಸಮರ ಸೋತುದು ನಮ್ಮ ಸುಭಟರು 
ಖಂಡಪರಶುವ ಗಣಸನೆನೆ ಖರ 

ಯಮನ ಸೇವಕರಾಯ್ತು ಕೃಪೆಯಿಂ 
ದಂಡನಾಭನ ಮತಕೆ ನೃಪತಿ ಹಸಾದವೆನುತಿರ್ದ ೧೩ ದೆಮಗೆ ನಿಮ್ಮ ಭಿಮತವ ಬೆಸಸುವುದೆಂದನಾ ಭೂಪ ೨೦ 
ಇರುಳು ಗುಪಿತದಲವನಿಪತಿ ಸೋ 

- ಆಕೆವಾಳರು ಭೀಮ ಪಾರ್ಥರು 
ದರರು ಮುರರಿಪು ಸಹಿತ ಬಂದನು 

ನೂಕದಾಹವವುಳಿದ ಸೇನಾ 
ಸುರನದೀನಂದನನ ಮಂದಿರಕಾಗಿ ವಹಿಲದಲಿ 

ನೀಕವೇ ನಿಮ್ಮಿಂದ ಸವೆದುದು ಹಲವು ಮಾತೇನು 
ಕರೆದು ಪಡಿಹಾರರಿಗೆ ಬಂದುದ 

ಸಾಕುವರೆ ಮೇಣ ಮುನಿದು ಕೊಲುವರೆ 
ನರುಹಲವದಿರು ಹೊಕ್ಕು ಸಮಯವ 

ಬೇಕು ಬೇಡೆಂಬವರ ಕಾಣಿನು 
ನರಿದು ಭೀಷ್ಮಂಗೀ ಹದನ ಬಿನ್ನಹವ ಮಾಡಿದರು ೧೪ ಕಾಕನಾಡೆನು ಬೆಸಸಿ ನಿಮ್ಮ ಭಿಮತವನೆನಗೆಂದ 
ಬಂದನೇ ಧರಜನು ಮುರರಿಪು 

- ತೀದುದೆಮ್ಮಯ ಸೇನೆ ನಸು ಸೊ 
ತಂದನೇ ಕೌರವರನಕಟಾ 

ಪ್ರಾದುದಿಲ್ಲರಿಸೇನೆ ನಿಮ್ಮನು 
ಕೊಂದನೇ ಶಿವಶಿವಯೆನುತ ಮೌನದಲಿ ಮುಳುಗಿರ್ದು ಕಾದಿ ಗೆಲುವರೆ ಮೊಲೆಯನೂಡಿದ ತಾಯಿ ಜಾಹ್ನವಿಯೆ 
ಮಂದಿಯನು ಹೊರಗಿರಿಸಿ ಬರ ಹೇ 

ಕಾದಿದೆವು ಕಟ್ಟಿದೆವು ಗೆಲಿದೆವು 
ಳೆಂದರಾಗಿ ಕೃಷ್ಣ ಕೊಂತೀ 

ಮೇದಿನಿಯ ನಾವಿನ್ನು ಮುನ್ನಿನ 
ನಂದನರು ಬರಲಿದಿರುವಂದನು ಭೀಷ್ಮ ವಿನಯದಲಿ ೧೫ | - ತೀದ ವನವಾಸಕ್ಕೆ ನೇಮವ ಕೊಟ್ಟು ಕಳುಹೆಂದ ೨೨ 
ಅರಸಿ ಹೊಗಲಾತ್ಯಾಯನಿಕರಕೆ 

ಮನ್ನಿಸುವಡೀ ಉಭಯ ರಾಯರು 
ತೆರಹುಗುಡದ ಪರಸ್ವರೂಪನು . 

ನಿನ್ನ ಮೊಮ್ಮಂದಿರುಗಳದರೊಳು 
ಕುರುಹುಗೊಂಡರೆ ಮಂದಿವಾಳವೆ ದೇವ ನೀನೊಲಿದು ನಿನ್ನ ಕುಣಿಕೆಯೋಳಿಹುದು ಕುಂತೀಸುತರ ಜೀವನವು 
ಅರಸಿಕೊಂಡೈತರಲು ತಾನೆ 

ನಿನ್ನನೇ ನಂಬಿಹರು ನೀನೇ 
ಸರವನಾಗಲಿ ನಿನ್ನ ನೃತ್ಯನ 

[ ೧೬ ಮುನ್ನ ಶಿಶುತನದಲ್ಲಿ ಸಲಹಿದೆ 
ಹೊರೆವ ಪರಿಯಿದು ಕೃಷ್ಣ ಜಯಜಯಯೆನುತ ನಿಡುಗಡೆದ ಮನ್ನಣಿಯ ನೀ ಬಲ್ಲೆಯೆಂದನು ದಾನವಧ್ವಂಸಿ ೨೩ 
- ನಗುತ ಹರಿ ಗಂಗಾಕುಮಾರನ 

- ಎನಲು ಮೊಮ್ಮ೦ದಿರುಗಳಳಲಿನ 
ನೆಗಹಿದನು ಬಳಿಕವರು ರತುನಾ 

ಘನತೆಯನು ಕಿವಿಗೊಟ್ಟು ಕೇಳಿದು 
ಳಿಗಳ ಕಾಣಿಕೆಯಿತ್ತು ಮೈಯಿಕ್ಕಿದರು ಭಕುತಿಯಲಿ ನನೆದುದತಃಕರಣ ಕಂಬನಿದುಂಬಿದನು ಭೀಷ್ಮ 
ತೆಗೆದು ಬಿಗಿಯಪ್ಪಿದನು ಯಮಜಾ 

ಎನಗೆ ಕಾಲ ಸಮಾಪ ಮಗನೇ 
ದಿಗಳ ಮನ್ನಿಸಿ ವೀಳೆಯವನಿ | 

ನಿನಗೆ ಭಯ ಬೇಡಿನ್ನು ಕುರುಪತಿ 
ತೊಗುಮಿಗೆಯ ಹರುಷದಲಿ ಹೊಂಪುಳಿಯೋದನಾ ಭೀಷ್ಮ ದನುಜರಿಗೆ ತಪ್ಪಿದಾಗಳೆ ನಿಮಗೆ ಜಯವೆಂದ ೨೪ 
ಅರಿಯ ಬೀಡಿದು ರಾಯನನುಜರು 

- ಕೊಂದೆನಗಣಿತ ರಾಯರನು ತಾ 
ದುರುಳರುಚಿತಾನುಚಿತಗೇಡಿಗ . 

ಮಂದಿಯನು ನಿನಗಾನು ಮುನಿಯೆನು 
ಳಿರುಳು ದೊರೆಗಳು ನೀವನಾಲೋಚಿತದಲೈ ತಹರೆ 

ಬಂದು ಪಾರ್ಥನ ರಥವ ತಡೆದರೆ ನೀವು ಧೃತಿಗೆಡದೆ 
ಹರಿಯ ಬಲುಹುಂಟಾದಡೆಯು ಧಿ 

ಇಂದಿನುದಯದಲಾ ಶಿಖಂಡಿಯ 
ಕ್ಕರಿಸಬಾರದು ರಾಜ ಮಂತ್ರವ | 

ತಂದು ನಿಲಿಸಿದಡೆನ್ನ ತನುವನು 
ನರಸ ಸಾಕಿನ್ನೇನು ಬಂದುದು ಹೇಳು ನೀನೆಂದ ೧೮ ಹಿಂದುಗಳೆಯದೆ ನಿಮಗೆ ತೆರುವೆನು ಮಗನೆ ಕೇಳೆಂದ ೨೫ 


* 


[ ದಲಿ 


ಭಿ – ಪರ್ವ 
ಗಂಡುತನ ತಾ ನೆರವು ನಿಮ್ಮ ಶಿ 

ಎಲ್ಲಿಯಪಕೀರ್ತಿಗಳು ಕೀರ್ತಿಗ 
ಖಂಡಿಯನ್ನು ಮುಂದಿರಿಸಲಾತನ 

ಲೆಲ್ಲ ವಿಧಿಯವು ನಿನ್ನ ಕಾರಣ 
ಕಂಡು ನಾವ್ ಕಾಳೆಗವ ಮಾಡೆವು ಕೈದುಗಳ ಬಿಸುಟು ವಲ್ಲ ನೀ ಕೊಲಿಸರವನ್ನೆ ಪಾರ್ಥ ಹೇಳೆಂದ ೩೦ 
ಚಂಡಿತನವನು ಮಾದು ಮಿಗೆ ಕೈ 

ಯಂತ್ರಿ ಮಿಡಿದರೆ ಕಾದಿ ಬೀಳ್ತವು 
ಕೊಂಡು ಫಲುಗುಣನಸಲಿ ತನುವನು 

ಯಂತ್ರಮಯ ಹಾಹೆಗಳು ವಧೆಯಾ 
ದಿಂಡುಗೆಡಹಲಿ ಬಳಿಕ ಗೆಲುವಿರಿ ಕೌರವೇಶ್ವರನ ೨೬ ಯಂತ್ರಿಗೋ ಹಾಹೆಗಳಿಗೋ ಹೇಳಾರ ನೆಮ್ಮುವದು 
ಎನಲು ಶಿವಶಿವ ಶಿವ ಮಹಾದೇ 

ಯಂತ್ರಿ ಕೃಷ್ಣನು ನಾವು ನೀವೀ 
ವೆನುತ ಕಿವಿಗಳ ಮುಚ್ಚಿದನು ಕಂ 

ತಂತ್ರವಖಿಲ ಚರಾಚರಂಗಳು 
ಬನಿಯನುಗುರಲಿ ಮಿಡಿದು ನೊಂದನು ಪಾರ್ಥ ಹೃದಯ ಯಂತ್ರ ರೂಪುಗಳೆಲ್ಲ ಕಾರಣವಿಲ್ಲ ನಿನಗೆಂದ - ೩೧ 
ಎನಗೆ ಗೆಲವಾಯ್ದು ಕೃತಾರ್ಥರು 

ಒಂದು ಮುಖದಲಿ ಜಗವ ಹೂಡುವ 
ಜನದೊಳೆನ್ನ ವೊಲಾರು ಬಳಿಕೇ 

ನೊಂದು ಮುಖದಲಿ ಜಗವ ಸಲಹುವ 
ನನಗೆ ನಿಮ್ಮ ವೊಲಾರು ಹಗೆಗಳು ಜಗದೊಳುಂಟೆಂದ ೨೭ ನೊಂದು ಮುಖದಲಿ ಬೇಳುವನು ನಯನಾಗ್ನಿಯಲಿ ಜಗವ 
- ಕಳಿದನಡವಿಯೊಳಯ್ಯನಲ್ಲಿಂ 

ಕೊಂದು ಹಗೆಯಲ್ಲಿತ ಸಲಹಿದ 
ಬಳಿಕ ಭೀಷ್ಮನತೋಳತೊಟ್ಟಿಲಿ 

ನೆಂದು ಮೋಹಿತನಲ್ಲ ಪರಮಾ 
ನೊಳಗೆ ಬೆಳೆದೆವು ಸಲಹಿದನು ಧೂಳಾಟ ಮೊದಲಾಗಿ ನಂದಮಯ ಹರಿಯಿದಕೆ ಕಾರಣವಿಲ್ಲ ನಿನಗೆಂದ ೩೨ 
ಬಲಿಯಲೆರಕೆಗಳೆಮಗೆ ಭಾಗಿಸಿ 

- ಕಾವುದೀತನ ಕರುಣ ಮುನಿದರೆ 
ನೆಲನ ಕೊಟ್ಟನು ಭೀಷ್ಮನೀತನ 

ಸಾವನೀತನ ಕಯ್ಯ ಬಾಯಲಿ 
ಕೊಲೆಗೆ ಬಯಸುವ ಮನವದೆಂತುಟೊ ಕೃಷ್ಣ ಹೇಳೆಂದ ೨೮ ನೀವು ತಾವೇ ನೆರೆ ಮತ್ತೆ ಕೆಲಬರು ಮುನಿದಡಂಜುವೆನು 
ಈತನನು ನಾವ್ ಕೊಲಲು ಭುವನ 

ನಾವು ಬೆಸಸಿದ ಮಾಡಿ ಸಾಕಿ 
ಖ್ಯಾತರಹೆವೈ ಸುಡಲಿ ಬಯಸುವ 

ನಾವಭಯ ನಿಮಗಿಲ್ಲ ಚಿತ್ರದ 
ಭೂತಳವನೀ ಬೊಡ್ಡಿಗೋಸುಗ ಸುಟ್ಟು ಸುಕೃತವನು ಭಾವಶುದ್ದಿಯಲೆಮ್ಮ ನಂಬಿರಿ ಹೋಗಿನೀವೆಂದ ೩೩ 
ಘಾತಕರು ಪಾತಕರು ತೆಗೆ ತೆಗೆ 

- ಹರುಷ ಬಲಿದುದು ಮನದ ಸಂಶಯ 
ಏತರವದಿರು ಪಾಂಡುತನಯರ 

ಹರೆದುದಾಹವ ವಿಜಯವಾರ್ತೆಯ 
ಮಾತನಾಡದಿರೆಂಬ ಕೀರ್ತಿಗೆನೇತುದಿಲ್ಲೆಂದ ೨೯ 

ಹರಹಿನಲಿ ಹೊರೆಯೇರಿ ಹೊಂಪುಳಿಯೋದರಡಿಗಡಿಗೆ 
ನಿಲ್ಲು ಫಲುಗುಣ ಕೇಳು ಹೊಲ್ಲೆಹ 

ಸುರನದೀನಂದನನ ಹರಹಿನ 
ವಲ್ಲ ಸಕಲ ಕತ್ರಧರವ 

ಹರಕೆಗಳ ಕೈಕೊಂಡು ಬೀಳ್ತಂ 
ಬಲ್ಲೆ ನೀನೆನಗಹಿತನೇ ನೃಪನೀತಿಬಾಹಿರನೆ 

ಡರಸ ಮುರರಿಪು ಸಹಿತ ಬಂದನು ತನ್ನ ಪಾಳಯಕೆ ೩೪ 


ಎಂಟನೆಯ ಸಂಧಿ 


ಸೂ ಬೆಗಡುಗೊಂಡುದುದೊಣಶಲ್ಯಾ 

ದಿಗಳು ಪಾರ್ಥನ ವಿಕ್ರಮಾನಲ . 
ಮೊಗೆದು ಸುರಿದುದು ಸಕಲ ಕೌರವಸೈನ್ಯ ಸಾಗರವ 


ಸೂಳು ಮಿಗಲಳಿರಿದವುರು ನಿ 
ಸ್ಟಾಳತತಿ ಮುಂಜಾವದಲಿ ಹೆ | 
ಗಾಳೆ ಮೊರೆದವು ಕುಣಿದು ಗಜರಿದವಾನೆ ಕುದುರೆಗಳು 
ತೂಳುವರೆಗಳ ಭಟರ ಘೋಳಾ 
ಘೋಳಿ ದೆಸೆಗಳ ಬಗಿಯೆ ಮೂಡಣ 
ಶೈಲಮಂಚದಲುಪ್ಪವಡಿಸಿದನಬುಜಿನೀರಮಣ 

ಲಳಿ ಮಸಗಿ ಹನುಮಿಸುತ ಖುರದಲಿ 
ನೆಲನ ಕೆರೆದವು ಕುದುರೆ ಬರಿಕ್ಕೆ 
ಯೋಲೆದು ಕಂಭವ ಕೊಂಡು ಮಿಕ್ಕವು ಸೊಕ್ಕಿದಾನೆಗಳು 


ಹೊಳೆಹೊಳೆದು ಹೋಂದೇರು ಹರಿದವು 
ತಳಪಟಕೆ ಹೋದರೆದ್ದು ಗಗನದ 
ಹೊಲಿಗೆ ಬಿಡೆ ಬೊಬ್ಬಿರಿದು ಕವಿದುದು ವಿಗಡ ಪಾಯದಳ 

ಲಲಿತ ಮಗಳ ಪಾಠಕರ ಕಳ 
ಕಳಿಕೆಗುಪ್ಪವಡಿಸಿದನವನಿಪ 
ತಿಲಕನನುಜರು ಸಹಿತ ವೈದಿಕ ಕ್ರಿಯೆಯನನುಕರಿಸಿ 
ನಳಿನನಾಭನ ಮಧುರವಾಣಿ 
ಲುಳಿತ ಪರಮಾಶೀರಚನ ಪರಿ 
ಕಲಿತ ಕವಚಿತಕಾಯ ಪಾಂಡವರಾಯ ಹೊರವಂಟ ೩ 


೩೮೦ 


ಮಹಾಭಾರತ 


[ ಸಂಧಿ 


ಗಗನ ಸರಸಿಯ ಪುಂಡರೀಕಾ 

ವೀರಸೇನಾಪತಿಯ ಸನ್ನೆಗೆ 
ಳಿಗಳೊ ಧವಳಚ್ಯತ ಪಂಕ್ತಿಯೋ 

ಭೂರಿಬಲ ಹಬ್ಬಿದುದು ದಿಕ್ಕುಗ 
ಗಗನ ಗಂಗೆಯು ಬಹಳ ಕಾಲುವೆಗಳೊ ಪತಾಕೆಗಳೊ ಲೋಗೆಹಿಗ್ಗಿದವಮಮ ತಗ್ಗಿದರಹಿಪ ಕೂರುವರು 
ಗದನ ಕುಂಭಿಯ ಗುಳದ ಕೆಲ ಚೌ 

ಚಾರು ಚಾಮರ ಸಿಂಧ ಸತಿಗೆ| 
ರಿಗಳೊ ಸೀಗುರಿಗಳೊ ಕೃಪಾಣಿ 

ಯೋರಣದ ಕಾಂತ ಮೇಘದ 
ಗಗನ ಪೀವರ ತಾಳಪತ್ರಾವಳಿಯೋ ಹೊಸತಾಯ್ತು ೪ . ಭಾರಣಿಯನೊಟ್ಟೆ ಸಿ ಥಟ್ಟಯಿಸಿತ್ತು ಕುರುಸೇನೆ ೧೧ 
ಉಬ್ಬಿದವು ಬೊಬ್ಬೆಗಳು ಬಿಲುದನಿ 

- ಭುವನಗರ್ಭಿತವಾದುದಾ ಮಾ 
ಗಬ್ಬರಿಸಿದವು ನಭವ ಗಜ ಹಯ 

ಧವನ ಜಠರದವೋಲು ವರ ಭಾ 
ದಬ್ಬ ರಣಿ ಗರುವಾಯಿಗೆಡಿಸಿತು ಸಿಡಿಲ ಸಡಗರವ 

ಗವತನಂತಿರೆ ವಿಷ್ಣು ಪದ ಸಂಸಕ್ಕೆ ತನುವಾಯ್ತು 
ಕೊಬ್ಬಿ ಹರಿದುದು ವಿವಿಧ ವಾದ್ಯದ 

ರವಿಯವೊಲು ಶತಪತ್ರ ಸಂಘಾ 
ನಿಬ್ಬರದ ನಿಡುದನಿಯು ಜಲನಿಧಿ 

ತವನು ಪಾದದಲಣಿದು ಕೆಂಧೂ 
ಗಬ್ಬವಿಕ್ಕಿತು ಸೈನ್ಯಜಲಧಿಯ ಬಹಳ ಗರ್ಜನೆಗೆ 

ಳವಗಡಿಸೆ ಕುರುಸೇನೆ ಕೈಕೊಂಡುದು ರಣಾಂಗಣವ ೧೨ 
- ಕುಣಿದು ಮುಂಚಿತು ಚೂಣಿ ಸಮರಾಂ 

ಹೋಗರೊಗುವ ಝಳಪಿಸುವಡಾಯುಧ 
ಗಣದ ಕೇಳಿಬಾಲಕರು ಸಂ 

ನೆಗಹಿ ತೂಗುವ ಲೌಡಿಗಳ ಮೊನೆ 
ದಣಿಸಿ ಹೊಕ್ಕರು ಜಯವಧಟೀವಿರಹ ಕಾತರರು ಝಗಝಗಿಸಿ ಝಾಡಿಸುವ ಸಬಳದ ತಿರುಹುವಂಕುಶದ 
ಗಣನೆಯಿಲ್ಲದ ಗಜಹಯದ ಭಾ 

ಬಿಗಿದುಗಿವ ಬಿಲ್ಲುಗಳ ಬೆರಳೊಳ 
ರಣಿಯ ಭಾರಿಯ ಭಟರೊಡನೆ ಥ 

ಗೊಗೆವ ಕೂರಂಬುಗಳ ಸುಭಟಾ 
ಟ್ಟಣಿಯ ಮೇಲೆ ಮಹೀಶ ಹೊಕ್ಕನು ಕಾಳೆಗದ ಕಳನ ೬ ಳಿಗಳೊಡನೆ ಗಾಂಗೇಯ ಹೊಕ್ಕನು ಕಾಳೆಗದ ಕಳನ ೧೩ 
- ಉದಯವಾಗದ ಮುನ್ನ ಕಳಕೊಳು 

* ವಿತತ ವಾಜವ್ರಜದ ಘನ ಹೇ 
ಹೊದರುಗಟ್ಟಿದ ವೈರಿಸೇನೆಯ 

ಪಿತದ ಘಲ್ಲಣಿ ಗಜದಳದ ಬೃಂ 
ಹದವರ ಪಾಳಯಕೆ ಬಂದುದು ದಳದ ಕಳಕಳಿಕೆ 

ಹಿತದ ಬಹಳಿಕೆ ರಥಚಯದ ಚೀತ್ಕೃತಿಯ ಚಪ್ಪರಣಿ 
ಸದೆದುದನಿಬರ ಕಿವಿಯನೊಡೆ ತುಂ 

ನುತ ಪದಾತಿಯ ಗರ್ಜನೆ ಸಮು 
ಬಿದವು ನಿಸ್ಸಾಫು ದಿಕ್ಕಿನ 

ದೃತ ಧನುಷ್ಟಂಕಾರ ರೌದ್ರಾ 
ತುದಿಯ ತಿವಿದವು ಮಾರಿ ಗಳಹುವ ಗೌರುಗಹಳೆಗಳು ೭ ಯತ ಛಡಾಳಿಸಲೊಡ್ಡಿದರು ಮಂಡಳಿಸಿ ಮೋಹರವ ೧೪ 
- ಅರಸನುಪ್ಪವಡಿಸಿದನವನೀ 

- ಚೂಣಿ ತಲೆಯೆತ್ತಿದುದು ಹರಣದ 
ಶೃರ ವಿಹಿತ ಸಂಧ್ಯಾಭಿವಂದನ 

ವಾಣಿ ಕೇಣಿಯ ಕುಹಕವಿಲ್ಲದೆ 
ವರ ಮಹೀಸುರವರ್ಗ ಸತ್ಕಾರವನು ನೆರೆ ಮಾಡಿ 

ಗೋಣುಮಾರಿಗಳೋಲಗದ ಹಣರುಣವ ನೀಗಿದರು 
ಸುರನದೀಜನ ಮನೆಗೆ ಬರಲಂ 

ಹೂಣಿಗರು ಹುರಿಬಲಿದು ಹಾಣಾ 
ದಿರುಳ ಕಡೆಯಲಿ ನೃಪತಿಗಾ ವಿ 

ಹಾಣಿಯಲಿ ಹೋರಾಡಿದರು ಘನ [ ಗರ ೧೫ 
ಸ್ವರವ ವಿರಚಿಸಿ ಜೋಡತೊಟ್ಟನು ರಥದಿ ಮಂಡಿಸಿದ ೮ ಶೋಣಸಲಿಲದ ಹೊನಲು ಹೊಯುದುಹೋಗುವ ಬವರಿ 
- ಇಂದಲೇ ಪಾಂಡವರ ಚಿತ್ತಾ 

ಕೊಡಕ್ಕೆಗಳ ಭಟರಲಲಗೆಡೆ 
ನಂದಚಿತ್ರಕೆ ಧೂಮದರುಶನ 

ಯಾಡಿದವು ಹೆಗಲಡ್ಡವರಿಗೆಯ 
ವಿಂದಲೇ ಕೌಂತೇಯರಿಗೆ ಸುರಪುರದ ವೈಹಾಳಿ 

ನೀಡಿ ಮೈ ಮಣಿದೌಕಿ ತಿವಿದಾಡಿದರು ಸಬಳಿಗರು 
ಇಂದಲೇ ಪವನಜನ ಪಾರ್ಥನ 

ಕೂಡೆ ತಲೆವರಿಗೆರಳಲುರೆ ಕೈ 
ಸಂದ ವಿಕ್ರಮವಿಷಕೆ ಗಾರುಡ 

ಮಾಡಿದರು ಖಡ್ಡಿಗಳು ಥಟ್ಟಿನ 

[ ೧೬ 
ವೆಂದೆನುತ ಬೊಬ್ಬಿರಿದು ಕವಿದುದು ಸಕಲ ಕುರುಸೇನೆ ೯ ಜೋಡುಜರಿಯಲು ಹೊಕ್ಕು ಬೆರಸಿದವಾನೆ ಕುದುರೆಗಳು 
ತರುಣ ರವಿಗಳ ತತ್ತಿಗಳ ಸಂ 

- ಪಿರಿದು ಮೊನೆಗುತ್ತಿನಲಿ ನೆತ್ತರು 
ವರಿಸದಿರರೆನೆ ಮಾಣಿಕಂಗಳ 

ಸುರಿದುದಡಹೊಯ್ಲಿನಲಿ ಖಂಡದ 
ತರತರದ ಕೀಲಣಿಯ ಹೊಂಗೆಲಸದ ಸುರೇಖೆಗಳ 

ಹೊರಳಿ ತಳಿತುದು ಕಾಯವಜಿಗಿಜಿಯಾಯು ಲೌಡಿಯಲಿ 
ಕೊರಳ ಹೀರಾವಳಿಯ ರಶ್ಮಿಯ 

ಸರಳ ಚೌಧಾರೆಯಲಿಹಾವು 
ಹೊರಳಿಗಳ ಹೊದಕೆಗಳ ಕವಚದ 

ಕರುಳು ಕಬ್ಬುನಕೋಲಿನಲಿ ಕ | 
ಲರಿದಿಶಾಪಟಭೀಷ್ಮ ನೆಸೆದನು ರಥದ ಮಧ್ಯದಲಿ ೧೦ ತರಿಸಿದವು ಕಾಲುಗಳು ಕೌತುಕವಾಯು ಚತುರಂಗ ೧೭ 


೩೮೧ 


ಭೀಷ್ಮ ಪರ್ವ 


- ಕಡಿದು ಚಿಮ್ಮಿದ ಬೆರಳುಗಳ ಹಿ 
ಮಡಿಯ ಘಾಯದ ನಾಳ ಹರಿದರೆ 
ಮಡಿದ ಗೊಣಿನ ಬೆಸುಗೆ ಬಿರಿದ ಕಪಾಲದೂಡುಗಳ 
ಉಡಿದ ತೊಡೆಗಳ ಹರಿದ ಹೊಟ್ಟೆಯ 
ಹೊಡೆ ಮರಳಿದಾಲಿಗಳ ತೋಳಿನ 
ಕಡಿಕುಗಳ ರಣಮಹಿ ಭಯಾನಕ ರಸಕೆ ಗುರಿಯಾಯ್ತು 

ಕೊರಳ ತೆತು ದು ಚೂಣಿ ದಳ ಮು 
ಖ್ಯರಿಗೆ ಹೇಳಿಕೆಯಾಯು ಮೋಹರ 
ವೆರಡರಲಿ ಮೊನೆಯುಳ್ಳ ನಾಯಕವಾಡಿ ನಲವಿನಲಿ 
ಕರಿ ತುರಗ ರಥ ಪಾಯದಳದಲಿ 
ಹೊರಳಿ ತಗ್ಗಿತು ರಥದ ಲಗ್ಗೆಯ 
ಧರಧುರದ ದೆಖ್ಯಾತ ಮಿಗೆ ನೂಕಿದರು ಸಂಗರಕೆ ೧೯ 

ತಳಿತ ಸತ್ತಿಗೆಗಳ ಪತಾಕಾ 
ವಳಿಯ ಪಡಪಿನ ಬಿರುದಿನಬ್ಬಟೆ 
ಗಳ ವಿಡಾಯಿಯ ಸಿಂಧ ಸೆಳೆ ಸೀಗುರಿಯ ಸುಳಿವುಗಳ 
ಕಳಕಳಿಕೆ ಕಡುಹೇರಿ ತಳ ಪಟ 
ದೊಳಗೆ ತಲೆದೋರಿದರು ಫಡಫಡ 
ಫಲುಗುಣನ ಬರಹೇಳೆನುತ ದ್ರೋಣಾದಿ ನಾಯಕರು ೨೦ 
- ದೊದ್ದೆ ತೆಗೆಯಲಿ ಪಾರ್ಥ ಪವನಜ 
ರಿದ್ದರಾದರೆ ಬರಲಿ ಸಮರವ 
ಹೊದ್ದಲಾಪರೆ ಹೋಗಲಿ ಹರಿ ತೋರಲಿ ಸಹಾಯತೆಯ 

ರಣವಿಜಯ ವನಿತೆಗೆ 
ಹೊದ್ದಿಗರು ದ್ರುಪದಾದಿ ರಾಯರ 
ಹೊದ್ದಿಸಲು ಬೇಡವರಿಗಂಜುವೆವೆನುತ ನೂಕಿದರು ೨೧ 
- ಗುರುತನುಜ ವೃಷಸೇನ ಮಾದ್ರೆ 
ಶೃರ ಜಯದ್ರಥ ಶಕುನಿ ದುಸ್ಸಹ 
ಗುರು ಸುಶರ ವಿಕರ್ಣ ಭೂರಿಶ್ರವ ಸುಲೋಚನರು 
ಧರಣಿಪತಿ ಭಗದತ್ತ ಯವನೇ 
ಶೂರ ಕಳಿಂಗ ಸುಕೇತು ದುರ್ಜಯ 
ದುರುಳ ದುಶ್ಯಾಸನನಲಂಬುಸಗೈದಿದರು ರಣವ ೨೨ 
- ಗೆದ್ದರೆಯು ಗೆಲವಿಲ್ಲ ಹಾರುವ 
ರುದ್ದು ರುಟುತನಕೇನನೆಂಬೆನು 
ಗದ್ದುಗೆಯ ಹೊರೆಗರಸ ಕರೆದರೆ ಭವವ ಮರೆದಿರಲ 

ಯು ಮನೆಯ ಬಾಣಸ 
ವಿದ್ಯೆಯೆಮ್ಮದು ಯಮನ ನಿಳಯಕೆ 
ಬಿದ್ದಿನರು ನೀವೆಂದೆನುತ ಕಲಿಮನಿದಿರಾದ ೨೩ 
- ನಕುಲ ಕುಂತೀಭೋಜಪುತ ಸೋ 
ಮಕ ಘಟೋತ್ಕಚ ದ್ರುಪದ ಪ್ರತಿವಿಂ 
ಧಕ ಶತಾನೀಕಾಭಿಮನ್ಯು ಯುಯುತ್ಸು ಸೃಂಜಯರು 
ಸಕಲ ಸನ್ನಾಹದಲಿ ಯುದ್ದೋ 
ದ್ಯುಕುತರಾದರು ಚಕಿತಚಾಪರು 
ಮುಕುತ ಶಸ್ತ್ರಾವಳಿಯ ಮಳೆಗಾಲವನು ನಿಮ್ಮಿಸುತ ೨೪ 


ಹಿಡಿದನಶ್ವತ್ಥಾಮ ದ್ರುಪದನ 
ಪಡೆಯೊಡನೆ ಬವರವನು ಕೃಪ ಮುಂ 
ಗುಡಿಯೊಡನೆ ಹೊಕ್ಕಿರಿದು ತಡೆದನು ಸಾತ್ಯಕಿಯ ರಥವ 
ಕಡುಹು ವಿಗೆ ಕೈದೋರಿ ಪವನಜ 
ನೊಡನೆ ಗುರು ಕಾದಿದನು ರಾಯನ 
ನುಡಿಸಿ ಕೌರವರಾಯ ತಾಗಿದನಾಹವಾಗ್ರದಲಿ ೨೫ 

ಸೆಣಸು ಮಿಗಲಭಿಮನ್ಯು ಭೀಷ್ಮನ 
ಕೆಣಕಿದನು ದುಶ್ಯಾಸನನು ಫಲು 
ಗುಣನ ತರುಬಿದನಾ ಘಟೋತ್ಕಚನೊಡನೆ ಭಗದತ್ತ 
ಕಣಿಗೆದರಿ ಸಹದೇವ ನಾರಾ 
ಯಣಬಲವ ಬೆರಸಿದನು ಮನ 
ಹೊಣಕೆಯಿಂದ ಸುಶರ ತಾಗಿದನರಸ ಕೇಳೆಂದ ೨೬ 

ಬೆರಸಿ ಹೋಯ್ತ ರು ತಿವಿದರೆಚ್ಚರು 
ಹರೆಗಡಿದರರೆಗಡಿದರೆತ್ತಿದ 
ರರೆದರಿವ್ಯೂ ರಸಿದರು ತರಿದರು ತುಳುಕಿ ತೂರಿದರು 
ಸರಳು ಸರಿಯಲುಜೋಡುಜರಿಯಲು 
ತುರಗ ಧೂಪಿಸೆ ಸಾರಥಿ 
ಹರಿಯೆ ಕಾದಿತು ವೀರ ನಾಯಕವಾಡಿ ಧೈಯ್ಯದಲಿ ೨೭ 

ಕೆಲಬರಾಯುಧ ಮುರಿದು ಸಾರಥಿ 
ಯಳಿದು ಕೆಲಬರು ರಥ ವಿಸಂಚಿಸಿ 
ಕೆಲರು ಕೆಲಬರು ಬಳಲಿದರು ಪೂರಾಯ ಘಾಯದಲಿ 
ಕೆಲರು ಜುಣುಗಿತು ಕಂಡ ಮುಖದಲ್ಲಿ 
ಕೆಲರು ಹರೆದರು ಕೈಮನದ ಕಡು 
ಗಲಿಗಳಚ್ಚಾಳಾಗಿ ನಿಂದರು ಕೆಲರು ಕಾಳಗಕೆ - ೨೮ 

ಏರ ಸೂರೆಯ ಕಟ್ಟಿ ಹಿಂಗುವ 
ಗಾರುತನ ತಾನೇನು ಸುಡು ಮುಂ 
ಮಾರಿಗಳ ಮಾತೆತ್ತಲಡಸಿತು ಬಿರುದ ಸೈರಿಸುತ 
ಆರಿಹೋಯಿತೆ ವೀರರಸ ತಲೆ 
ದೋರಹೇಳಾ ರಣಕೆನುತ ಕೈ 
- ವಿಾರಿ ಕವಿದರು ದ್ರುಪದ ಕೈಕೆಯ ಮತ್ತ್ವ ಸೃಂಜಯರು 

ಕಡುಹು ಮುರಿದುದು ಕೌರವೇಂದ್ರನ 
ಪಡೆಯ ತರಹರ | 
ಮಡಮುರಿಯಲಂಗೈಸಿದರು ದುಶ್ಯಾಸನಾದಿಗಳು 
ಕಡಲು ಮೈದೆಗೆವಂತೆ ಬಹ ಬಹು 
ಪಡೆಯ ಕಂಡನು ದೊಣಫಡಫಡ 
ಪಡೆಯ ತೆಗೆದರೆ ರಾಯನಾಣಿಯೆನು ಮಾರಾಂತ ೩೦ 

ಸಾಹಸಿಕರೆ ದ್ರುಪದರಿವದಿರ 
ಚೋಹದೋಲೆಯಕಾರತನ ಮನ 
ಗಾಹಿನಲಿ ಹೆಮ್ಮಕ್ಕಳಿವದಿರು ಶಿವಶಿವಿವದಿರಿಗೆ 
ಆಹವದೊಳೊಸರಿಸಿದರೆ ಭಟ 
ಸಾಹಸಕೆ ಕಲೆ ಹೊದ್ದದೇ ಸುಡು 
ದೇಹವೇತಕೆ ದೆಸೆಯೆ ಸಾಕೆನುತೈದಿದನು ದ್ರೋಣ ೩೧ 


೩೮೨ * ಮ ಹಾ ಭಾರ ತ 

( ಸಂಧಿ 
ಆವುದಂತರ ವನ 

ನರನೆ ಹೊಕ್ಕವನಾದಡಯ್ಯನ 
ರಾವತಕೆ ಮರು ಭಾಪುದೊಣನ 

ಹರಿಬವೆನ್ನದೆನುತ್ತ ಬಿಲದಿರು 
ಡಾವರಕೆ ಪಾಂಚಾಲನ್ನೆ ಸರವನು ಮಹಾದೇವ 

ಮೊರೆಯ ಮೊಹರಗಡಲ ಕವಿಸಿದನಂದು ಗುರುಸೂನು 
ನಾವು ದುಪದನ ಕಾಣಿವಾವೆಡೆ 

ಗುರುಸುತನ ಬಳಿವಿಡಿದು ಕಡುಹಿನ 
ಗಾ ವಿರಾಟನು ಸರಿದನೆನ್ನಲು 

ಲುರವಣಿಸಿದರು ಶಕುನಿ ಯವನೇ 
ತೀವಿದರು ಸೃಂಜಯರು ನೃಪ ನಾವರಿಯೆವಿದನೆಂದ ೩೨ ಶೂರ ಕಳಿಂಗ ಸುಕೇತು ಭೂರಿಶ್ರವರು ಬಿಲುದುಡುಕಿ ೩೯ 
- ಒಗೊಡೆದು ರಿಪುಸೇನೆ ಸರಿದುದು 

- ಸಾಲ ಮಕುಟದ ಮಾಣಿಕದ ಮಣಿ 
ತಗಿ ತುಲ್ಯಾಳುಗಳ ನುಡಿ ಮನ 

ಮಾಲಿಕೆಯ ರತ್ರಿಗಳು ಸೂರನ 
ನಗಿದವು ಮಂಡಳಿಕರಿಗೆ ತಲೆಮುಸುಕು ಪಸರಿಸಿತು ಸೋಲಿಸಲು ಸಮರವನ್ನು ಹೊಕ್ಕರು ಕುರುಹಿನತಿಬಳರು 
ಲಗ್ಗೆ ವರೆಗಳಿಗಮವು ಮೌನದ 

ಕೋಲ ತೆಗಹಿನ ಕಿವಿಗಡಿಯ ಕ 
ಸುಗ್ಗಿಯಾಯಿತು ಬಿರುದ ಬೈಚಿಡು 

ಣ್ಣಾಲಿಗಳ ಕೆಂಪುಗಳ ಹೊಗರು ಛ | 
ತಗ್ಗಳೆಯರೊಳಸರಿಯೆ ಕಂಡನು ಪಾರ್ಥ ಖತಿಗೊಂಡ ೩೩ ಡಾಳಿಸಲು ಬಲುಖತಿಯ ಸುಭಟರು ಹಳಚಿತರ್ಜುನನ ೪೦ 
- ರಣಕೆ ತವಕಿಸಿ ಬಳಿಕ ತಾಗುವ 

- ಏನ ಹೇಳುವೆನವರ ಶರ ಸಂ 
ಕಣಿಯ ದಾಳಿಗೆ ತಳುವಾರುವ 

ಧಾನವನು ಕಲಿ ಪಾರ್ಥನನುಸಂ 
ಗುಣವಿದೆಂತುಟೊ ಭಂಡರಿವದಿರಹೋಗಹೇಳೆನುತ - ಧಾನವನು ಕೈಯೊಡನೆಯನಿಬರ ಕಣಿಯು ಖಂಡಿಸಿದ 
ಕೆಣಕಿದನು ಬಿಲದಿರುವನುರು ಮಾ 

ದಾನವಾನರರೊಳಗೆ ಸುಭಟನಿ 
ರ್ಗಣದ ಹೊದೆಗಳ ಕೆದರಿ ಸಮರಾಂ 

ಧಾನವನ್ನು ಪಡೆಗಟ್ಟಬಾರದು 
ಗಣಕೆ ಸಮ್ಮುಖನಾದನರ್ಜುನ ಸಿಂಹನಾದದಲಿ ೩೪ ಮಾನವರ ಮಾತೇತಕೆಂದನು ಸಂಜಯನು ನಗುತ ೪೧ 
ಹೊರಬೇಕೇ ದುಪದನಾನ 

ಹಿಳುಕು ಹಿಳುಕುಗಳಡಸಿ ದೆಸೆ ಕ 
ಲ್ಲಾರಯಿದು ಕಾದುವುದು ಚಾಪದ 

ಇಲಿಸಿ ಕೈಕೊಂಡವು ಪತತ್ರಾ 
ಚಾರುವಿದ್ಯೆಯ ನಿಮ್ಮೊಳರಿದುದ ನಿಮಗೆತೋರಿಸುವೆ ವಳಿಯ ಪವನನ ಹೊಯ್ಲಿ ನಲಿ ಬಾಯಾರೆ ಕಿಡಿಯೇಳೆ 
ಸೈರಿಸುವುದೀ ಬಾಲಭಾಷೆಗೆ 

ಬಳಿಸರಳ ಬಿಲ್ಲಾಳ ದಡ್ಡಿಯ 
ವೈರಬಂಧವ ಬಿಡುವದೆನುತಾ 

ಬಲುಹು ತರುಬಿತು ಪಡಿಮುಖದ ಮಂ 
ಚಾರಿಯನ ರಥಹಯವ ಹೊದಿಸಿದನಸ್ಕನಿಕರದಲಿ ೩೫ ಡಳಿಕರೆಸುಗೆಯನಮಮ ಸಮತಳಿಸಿತ್ತು ರಣಕೇಳಿ ೪೨ 
- ಕವಿವ ಕಣಿಗಳ ದಡಿಗಳನೊಡೆ 

- ಎಸುವನೊಬ್ಬನೆ ಪಾರ್ಥನನಿತುವ 
ತಿವಿದು ತುಳುಕಿದನಂಬಿನಬುಧಿಯ 

ಕುಸರಿದರಿವರು ಗುರುಸುತಾದಿಗ 
ನವಿರಳಾಸ್ವಾನೀಕ ಡಾವರಿಸಿದವು ದಿಗುತಟವ 

ಳೆಸುವರನಿಬರು ತರಿವನೊಬ್ಬನೆ ಅಮರಪತಿಸೂನು 
ಅವನಿಯೊ ದಿಕ್ಕುಗಳೆ ಪಾರ್ಥನೆ 

ಎಸುವರಿವರರ್ಜುನನ ಮೈಯ್ಯಲಿ 
ರವಿಯ ಕಾಣಿರು ಭಾಪು ಕಲಶೋ 

ಮಸೆಯ ಕಾಣಿನು ಪಾರ್ಥನನಿಬರ 
ತ ಬೆರಗಿನೊಳಿರ್ದುದಮರಗಣ ೩೬ ವಿಶಿಖವನು ನೆರೆಗಡಿದು ಕೆತ್ತುವನನಿಬರೋಡಲುಗಳ ೪೩ 
* ಈತನಸ್ತವ ಕಡಿದು ಬಾಣ 

- ಕೋಲಕೋಳಾಹಳಕೆ ಸೈರಿಸ 
ವಾತವನು ತೆರಳಿಚಿದನರ್ಜುನ 

ದಾಳ ನಾಯಕವಾಡಿ ಹರಿಗೆಯ 
ಸೇತುವಾದವು ಸರಳು ವೈಹಾಯಸ ಮಹಾರ್ಣವಕೆ ಹೇಳಿದರು ಚಾಚಿದರು ಬಲುಬದ್ಧರದ ಬಂಡಿಗಳ 
ಕೇತುವಾದವು ರವಿರಥಕೆ ಪುರು 

ಹಳೆ ಬೀಸಿದ ಗುಳದ ಕರಿಗಳ 
ಹತನಾದವು ಗಿರಿಕುಳಕೆ ಕೈ 

ಹೇಳಿದರು ಬಲ ಮುರಿದಡಾಕೆಗೆ 
ಸೋತುವಿನ ತರಿದೊಟ್ಟಿ ಬಳಲಿದು ನಿಂದನಾದ್ರೋಣ೩೬ ಮೇಲೆ ನಾವಿಹೆವೆಂದು ನಿಂದರು ಗುರುಸುತಾದಿಗಳು ಇಲ್ಲ 
ತ್ಯಾಣಕೋಮಲವಾರು ತೆಗೆಯಲಿ 

- ಹರಿಬದಾಹವವೆಂಬರಾವೆಡೆ 
ದೊಣನಾವೆಡೆ ಪಾಯುದಳ ಬಿಡು 

ಹರೆದರೇ ರಣಗೇಡಿಗಳು ನುಡಿ 
ಹೂಣಿಗರ ಬರಹೇಳು ಬಾಣದ ಬಂಡಿ ಸಾವಿರವ 

ಯುರಿಯ ಹೊರುವುದು ಘಾಯವತಿಶೀತಳ ಮಹಾದೇವ 

ಅರಮನೆಯ ಕಾಲಾಳು ಕರಿ ರಥ 
ಶೋಣಿತದ ಸಾಗರದಿನವನಿಯ 

ತುರಗವಳಿದರೆ ತಮಗೆ ನಮ್ಮಿಯೆ 
ಕಾಣಿ ಹೂಳಲಿ ಪಾದರಜದಲಿ 
ಕೇಣಿಗೊಂಡನು ವೈರಿಸೇನೆಯನಮಮ ಕಲಿ ಪಾರ್ಥ ೩೮ ಗರುವನೈ ಗುರುತನುಜನೆನುತೈದಿದನು ಕಲಿ ಪಾರ್ಥ ೪೫ 


ಭೀ ಹೈ ಪರ್ವ 


೩೮೩ 


೮] 

ಒಗ್ಗಿ ಕವಿತಹ ತುರಗ ಸೇನೆಯ 
ನಗ್ಗಡಲೊಳಿಕ್ಕಿದನು ಕರಿಗಳ 
ಮೊಗ್ಗರವ ಮೆದೆಗೆಡಹಿದನು ಹುಡಿಮಾಡಿದನು ರಥವ | 
ಮುಗಿ ಬೀಳುವ ಪಾಯದಳವನು 
ನುಗು ನುಸಿಮಾಡಿದನು ರಕುತದ 
ಸುಗ್ಗಿಯಾದುದು ಶಾಕಿನಿಯರಿಗೆ ಕಳನ ಚೌಕದಲಿ ೪೬ 

ಜೋಡನೋಡಹಾಯ್ದ೦ಬು ಧರಣಿಯೊ 
ಲಾಡಿದವು ಗುಳ ಸರಿದ ಕರಿಗಳ 
ತೋಡಿನೆಟ್ಟವು ಬದ್ಧರಂಗಳ ಬಾದಣವ ಕೊರೆದು 
ಈಡಿರಿದವರಿಸುಭಟರೊಡಲಿನ 
ಜೋಡುಗಳ ಜರಿಯೊಡೆದು ತಳಪಟ 
ಮಾಡಿದವು ಚತುರಂಗಬಲವನು ಪಾರ್ಥನಂಬುಗಳು ೪೭ 

ತಾರು ಥಟ್ಟಿಗೆ ಕೆಡೆದವಾನೆಗ 
ತಾರು ಸಾವಿರ ತುರಗದಳದನು 
ಸೂರೆಹೋದುದು ಸಮರದಲಿ ಹದಿನೆಂಟು ಸಾವಿರವು 
ಕಾರಿದರು ಕರುಳನು ಪದಾತಿಗ 
ತಾರು ಲಕ್ಷವು ಮೊದಲ ಲಗೆಗೆ 
ಮೂರು ಸಾವಿರ ತೇರು ನೆಗ್ಗಿ ದವೊಂದು ನಿಮಿಷದಲಿ ೪೮ 

ಹೆಣನ ತುಳಿದೊತೊತೆಯಲಿ ಸಂ 
ದಣಿಸಿ ಕವಿದುದು ಮತ್ತೆ ದಳ ಭಾ 
ರಣಿಯ ಬಿಂಕವನೇನನೆಂಬೆನು ಬಲಿದ ಲಗೆ ಯಲಿ 
ಕೆಣಕಿದವು ಕರಿಘಟೆಗಳೊಂದಿಗೆ 
ಯಣುಕಿದವು ಹಯರಥವದೊಂದೆಸೆ 
ಕಣಿಗೆದರಿ ಕಾಲಾಳದೊಂದೆಸೆ ಮುಸುಕಿತರ್ಜುನನ ೪೯ 

ಸವೆದು ಸವೆಯದು ಪೂತು ಮರು ಕ 
ರವನ ಸೇನಾಜಲಧಿ ನಾಯಕ 
ನಿವಹವನಿತುವ ನೂಕಿ ಸವೆಯರು ಗುರುಸುತಾದಿಗಳು 
ಕವಿಯಲೀ ಬಲ ಮತ್ತೆ ಸಂದಣಿ 
ತವಕಿಸಲಿ ತಾವನಿಬರುರೆ ಮಗು 
ಇವಗಡಿಸಲಿ ವಿನೋದವೆನಲೆಯೆನುತ ನರನೆಚ್ಚ ೫೦ 

ಅಗಲದಲಿ ದಿಗುವಲಯವೀಯಂ 
ಬುಗಳನೀದುದೊ ಮೇಣು ಬಾಣದ [ ಶರನಿಧಿಯ 
ಮುಗಿಲ ಮೂಲೆಯ ಕೊಯಿದರೋ ಜರುಹಿದರೊ 
ಝಗಝಗಿಸಿ ಹೊಳೆಹೊಳೆವ ಬಾಯಾ 
ರೆಗಳ ಬೆಳಗಿನ ದಾಳಿ ಧೀಂಕಿಡೆ 
ಮೊಗೆದವರ್ಜುನನಂಬು ರಿಪುಚತುರಂಗ ಜೀವನವ ೫೧ 
- ಮತ್ತೆ ಮುರಿದನು ಹತ್ತು ಸಾವಿರ 
ಮತ್ತಗಜವನು ರಥಚಯವ ನು 
ಗೊತ್ತಿದನು ಹನ್ನೆರಡು ಸಾವಿರವನು ರಣಾಗ್ರದಲಿ 
ಹೊತ್ತಿತಾತನ ವಿಕ್ರಮಾಗ್ನಿಗೆ 
ಹತ್ತುಕೋಟಿ ಪದಾತಿ ರಾವ್ವರು 
ತೆತ್ತರಸುವನು ಲಕ್ಷ ಕೌರವರಾಯ ಸೇನೆಯಲ್ಲಿ ೫೨ 


ತೀರಿತಡವಿಯ ಕಡಿತ ಗಿರಿಗಳ 
ಹೋರಟೆಗೆ ಹೋಗಬೇಕು ಸೇನೆಗೆ 
ಪಾರುಖಾಣಿಯ ಕೊಟ್ಟೆವಾಗಳೆ ಗುರುಸುತಾದಿಗಳ 
ಭಾರಣಿಗೆ ಕೊಡಬೇಕು ಸಮಯವ 
ನಾರುಭಟೆಯಲಿ ಮಲೆವುದೈ ಕೈ 
ವಾರವೇಕೀ ಕಾಯದಲಿ ಕಕ್ಕುಲಿತೆ ಬೇಡೆಂದ 
- ಜೇನ ಹುಟ್ಟಿನ ಹುಳುವ ಬಡಿದ ಸ 
ಗಾನತನ ತಾನೇನು ಚೂಣಿಯ 
ಸೇನೆಗೀನೆಯ ಸವರಲಾಯಿತೆ ಶೌರಸಿರಿ ನಿನಗೆ. 
ನಾನದಾರೆಂದರಿಯೆ ಫಡ ಗುರು 
ಸೂನುವಲ್ಲಾ ವೈರಿತಿಮೀರಕೆ 
ಭಾನು ಬಗೆಮ್ಮೆಯೆನುತ ಹೊಕ್ಕನುದ್ರೋಣನಂದನನು ೫೪ 

ಬಳಿಯಲೊಡಗವಿಯಿತ್ತು ಚಾತು 
ರ್ಬಲ ಸಹಿತ ದ್ರೋಣಾದಿಗಳು ತೋ 
ರಳವ ಹಿಡಿ ಹಿಡಿ ಧನುವ ಸುರಿ ಸುರಿ ಸರಳ ಸರಿವಳೆಯ 
ಗಳಹದಿರು ಮೈದೋರು ದಾನವ 
ಕುಲದಿಶಾಪಟ ಸಹಿತ ನೀನೆನು 
ಕಳೆಯದಿರು ಕಾಲವನೆನುತ ಕವಿದೆಚ್ಚರತಿರಥರು ೫೫ 

ಗುರುಸುತನ ಕೂರಂಬು ದೊಣನ 
ಸರಳಸಾಗರ ಶಲ್ಯನಂಬಿನ 
ಹೊರಳಿ ಶಕುನಿಯ ಬಾಣಪಂಜರ ಕೃಪನ ಶರಮೇಘ 
ಕುರುಪತಿಯ ನಾರಾಚ ವರ ದು . 
ರ್ಧರುಷ ಸೈಂಧವ ಶಕುನಿ ಕೃತವ 
ರ್ಮರ ಶರಾವಳಿ ಹೂಳಿದವು ದ್ಯಾವಾಮಹೀತಳವ ೫೬ 
* ಉರಿಯ ರಾಜ್ಯವ ಸೂರೆಗೊಳಲೆನು 
ತರಗು ಪರಿದಿಲಾಯು ಮೇಘದ 
ನೆರವಿ ಗಾಳಿಯ ಮನೆಗೆ ಬಿದ್ದಿನ ಬಂದ ತೆರೆನಾಯು 
ಗಿರಿಯ ಮಕ್ಕಳು ನಗುತ ವಜ್ರದ 
ಕರವ ಹೊಯ್ದಂತಾಯು , ಪಾರ್ಥನ 
ಸರಳ ಸೀಮೆಯ ಬೆರಸಿದವು ರಿಪುಸುಭಟರಂಬುಗಳು ೫೭ 

ಸಹಜಕ್ರೀತನು ಚಾಪಧರ ಗುರು 
ವಹುದು ಗುರುಗಳ ಮಗನೆ ಗುರುವೆವು 
ಗಹುದುನೋಡೆಶಿವಶಿವಾ ಕಲಿ ಶಲ್ಯ ಮಾವನಲೆ 
ಮಹಿಮರಿವರೆಮೋ ಡನೆಯೋದಿದ 
ರಹರು ನಾವಿನ್ಯಾರ ಕಳೆವೆವು 
ಸಹಸ ಲೇಸೆಂದೆಚ್ಚನವರವರ ರಥ ಧನುವ 

೫೮ 
ಮತ್ತೆ ಹೊಸ ರಥ ನೂತನಾಸ್ತ್ರದ 
ಲುತ್ತಮ ಪ್ರತ್ಯುಗ್ರ ಚಾಪದ | 
ಲೋತ್ತರಿಸಿ ಕವಿದುದು ಕಿರೀಟಿಯ ರಥವ ಮುರಿಯಸುತ 
ಮತೆ ಕಡಿದನು ರಥವ ಚಾಪವ 
ಮತ್ತೆ ಹೊಸಹೂಟೆಯೊಳು ಹೊಕ್ಕರು 
ತೆತ್ತು ಸವೆಯರು ಶೌಲ್ಯದಭಿಮಾನವನು ಪಟುಭಟರು ೫೯ 


@ 


೩೮೪ 


ಮ ಹಾಭಾರ ತ 


[ ಸಂಧಿ 


೬೫ 


ಸರಳ ಕವಿಸಿದರಿವರು ಮತ್ತದ 

ಒಟ್ಟಿ ದವು ಕೈದುಗಳು ಸತ್ತಿಗೆ 
ಪರಿಹರಿಸಿದನು ಪಾರ್ಥನಾತನ | 

ಬೆಟ್ಟವಾದವು ಸಿಂಧಸೆಳೆಗಳು - 
ಸರಳುಗಳ ಸಂವರಿಸಿ ಮುಸುಕಿದರರ್ಜುನನ ರಥವ 

ನಟ್ಟಡವಿ ಪಡಿಸಿದ ತೆರನಾದುದು ರಣಾಗ್ರದಲಿ 
ತೆರಳೆಗಡಿದನು ಮತ್ತೆ ದೊಣನ 

ಥಟ್ಟು ಮುರಿದುದು ಕೂಡೆ ತೆರೆ ಸಾ 
ಗುರುಸುತನ ಸೈಂಧವನ ಮಾದ್ರೆ 

ಲಿಟ್ಟ ಸಾಗರದಂತೆ ರಾಯ ಘ 
ಶೃರನ ಚಾಪವ ಕಡಿದು ಹೂಳಿದನೊಡಲೊಳಂಬುಗಳ ೬೦ ರಟ್ಟ ಕಂಡನು ಕೌರವೇಶ್ವರ ಸಕಲ ಮೋಹರವ ೬೪ 
ಘಾಯವಡೆದರು ಸುರಿವ ಸರಳಿಗೆ 

ಹೊರಳಿಯೊಡೆದು ಮಹಾಪ್ರಧಾನರು 
ನಾಯಕರು ಮರಳಿದರು ಪೌರುಷ 

ಮರಳಿದರಲಾ ಪೂತು ಮರು ಧರ 
ಮಾಯವಾಯಿತು ತನು ನಡುಗಿತಡಿಗಡಿಗೆ ಡೆಂಡಣಿಸಿ 

ಧುರವ ಮಾಡಿದರೇಕೆ ಕರೆಕರೆ ಬಿರುದ ಬೆಸಗೊಂಬ 
ಕಾಯಗಟ್ಟಿತು ಭೀತಿ ಬಿರುದಿನ 

ಗುರುತನಯನೆ ಚಾಪವಿದ್ಯಾ 
ಬಾಯೆಣಿಕೆ ಬಯಲಾಯು ಜೀವದ 

ಧರನೊ ಶಲ್ಯನೂ ಕೃಪನೆ ಶಕುನಿಯೊ 
ಬೀಯಕಿವರಂಜಿದರು ನೆನೆದರು ಮನೆಯ ರಾಣಿಯರ ೬೧ ವರಮಹಾರಥರಿದ್ದರೋಡುವರಲ್ಲ ದಿಟವೆಂದ 
ದಿಟ್ಟತನ ಪೊಳ್ಳಾಯ್ತು ಶೌಲ್ಯದ 

ಹೊರೆದವನ ಕಾರಾರ್ಥಲಾಭವ 
ಘಟ್ಟಿ ಕರಗಿತು ಸುಭಟಧರ ದ 

ಸರಕುವಾಡರು ಜಯ ವಧುವನೆ 
ಬಟ್ಟೆಯನು ಹೂಳಿದರು ಹಂಗಿಗರಾದರಿಹಪರಕೆ 

ದೈರಗಿ ನೋಡರು ವಾರ್ತೆಗೆಯ್ಯರು ಮುಕ್ತಿವಧುವಿಂಗೆ 
ಬೆಟ್ಟವಾಯಿತು ಭಂಗ ಭರದಲಿ 

ಧರೆಯ ಪರಮಖ್ಯಾತಿ ಪೂಜೆಯ 
ಬಿಟ್ಟುಹೋಯಿತು ರಾಯದಳ ಜಗ 

ಸರಕು ಗಣಿಸರು ಶಿವಶಿವಾ ಸಂ 
ಜಟ್ಟಿಗಳು ಭಗದತ್ತ ಸೈಂಧವ ಗುರುಸುತಾದಿಗಳು ೬೨ . ಗರಕೆ ದ್ರೋಣಾದಿಗಳವೋಲು ವಿರಕ್ತರಾರೆಂದ ೬೬ 
ಉಲಿವ ಭಟ್ಟರ ಬಾಯ ಹೊಯ್ ರಥ 

ಆನೆಗಳು ಮರಳಿದವು ಸುಭಟ ನಿ 
ದೊಳಗೆ ಕೆಡಹಲಿ ಧ್ವಜದ ಕಂಭವ | 

ಧಾನರೋಸರಿಸಿದರು ಫಡ ಸುರ 
ನುಲುಕದಂತಿರೆ ರಥವ ಹರಿಸಲಿ ಸೂತಕುನ್ನಿಗಳು 

ಧೇನುಗಳಲಾ ಕರೆಯರೇ ಪರಬಲಕ್ಕೆ ವಾಂಛಿತವ 
ತಲೆಮುಸುಕನಿಡಿ ಛತ್ರ ಚಮರವ 

ಈ ನಪುಂಸಕರುಗಳ ನಂಬಿದ 
ನೆಲಕೆ ಬಿಸುಡಲಿ ಹೆಸರುಗೊಂಡರ 

ನಾನು ನೀತಿಜ್ನೆ ಮಹಾದೇ 
ನುಳುಹಲಾಗದು ಬೀಳಗುತ್ತು ಪದೆನುತ ತಿರುಗಿದರು ೬೩ ವೇನ ಹೇಳುವೆನೆನುತ ಭೀಷ್ಮನ ಹೊರೆಗೆ ನಡೆತಂದ ೬೭ 


ಒಂಬತ್ತನೆಯ ಸಂಧಿ 


ಸೂ , ವೀರ ಭಾಗೀರಥಿಯ ತನಯನೂ 

ಳಾ ರಿಪುವ್ರಜವಿಜಯ ಫಲುಗುಣ 
ಹರಿದನು ಸರಿಸಮರದಲಿ ತೊ ಜಗವು ಕೊಂಡಾಡೆ 


ಜೀಯ ಚಿತ್ತೆ ಸಿದರೆ ಸೇನಾ 
ನಾಯಕರ ಮೊರೆಗಳ ಮುಸುಕುಗ 
ಛಾಯತವನೀ ಹೊತ್ತು ಮುನ್ನಿನ ಬಿರುದಿನಬ್ಬ ಟೆಯ 
ಕಾಯಿದಿರೆ ಧಕ್ಕವನು ಜಠರಪ 
ರಾಯಣರ ಪರಿಣತೆಯಲಾದ ಪ 
ಲಾಯನದ ಹೆಬ್ಬೆಳಸ ನೋಡೆನೆ ಭೀಷ್ಮನಿಂತೆಂದ 
- ಅರಸ ಹೊಲ್ಲೆಹವೇನು ಪಾರ್ಥನ 
ಸರಸದಲಿ ನಿಲುವೆದೆಯ ಬಲುಹು 
ಕೃರನು ದೇವಾಸುರರೊಳರಿಯೆನು ಮನುಜರೇನಹರು 
ತಿರುಗಬೇಕವಗಡಿಸಿದರೆ ಸಂ 
ಗರವ ಹೋಗುವುದು ಸರಿದರಿದಿರುವ 
ನರಿದು ಕಾದುವುದಿದರಲಾವುದು ಕೊರತೆ ಹೇಳೆಂದ ೨ 


ನುಡಿಯೆವಾವು ಸಮರ್ಥರೆಂದು 
ಕಡು ನಿಧಾನವು ಸುಭಟರೋಟವೆ 
ಕಡೆಗೆ ಪರವಹ ಧರ ಪಾರ್ಥನು ಜಗದೊಳಗ್ಗಳನು 
ನಡುಹೊಳೆಯ ಹರಿಗೋಲಮೂಲೆಯ 
ಕಡಿದಿರಾದರೆ ನಮ್ಮ ಪುಣ್ಯದ| 
ಬಿಡುಗಡೆಯ ಕಾಲವು ಶಿವಾಯೆಂದರಸ ಬಿಸುಸುಯಿದ ೩ 
- ಖತಿಯ ಮಾಡಿತೆ ನಮ್ಮ ನುಡಿಯನು 
ಚಿತಪರಾಯಣರೆಂದು ನಿನ್ನಯ 
ಮತಿಗೆತೋರಿತೆ ಮಾಣಲದು ನೋಡಾದಡಾಹವವ 
ಕೃತಿಯ ಹೊರೆಕಾರರಿಗೆ ಸೌಖ್ಯ 
ಸ್ಥಿತಿಯ ಮಾಡುವೆನೆನ್ನು ಕುರು ಭೂ 
ಪತಿ ವಿರೋಧಿಯ ವಿಧಿಯನೀಗಳೆ ತೋರಿಸುವೆನೆಂದ ೪ 


೩೮ . 


ಭಿ – ಪರ್ವ 


ಹೊಡೆಗೆಡೆದವಾನೆಗಳು ಥಟ್ಟಿಗೆ 
ತರಿಸಿದನು ಹದಿನೆಂಟು ಸಾವಿರ 

ಕೆಡೆದವಗ್ಗದ ತುರಗದಳ ಮೈ 
ಸರಳ ಹೊದೆಗಳ ಬಂಡಿಗಳ ಹ 
ನ್ನೆರಡು ಸಾವಿರ ಧನುವನುರುತರದಖಿಳ ಕೈದುಗಳ ಗಡಿತದಲಿ ಮುಂಕೊಂಡು ಹೊರಳಿತು ಕೂಡೆ ಪಾಯದಳ 
ಕರಸಿದನು ಸೈಂಧವನ ಶಲ್ಯನ 

ಮಡ ಮುರಿದು ನುಗ್ರಾಯು ರಥ ಬೆಳು | 
ಗುರುಸುತನ ಕೃತವರ್ಮ ಭಗದ 

ಗೋಡೆ ಪತಾಕಾದಂಡ ಚಮರಿಗ 
ತರ ಶಕುನಿ ದುಶ್ಯಾಸನ ದ್ರೋಣಾದಿ ನಾಯಕರ ೫ ಛುಡಿದು ಬಿದ್ದ ವು ಕೇಣವಿಲ್ಲದೆ ತರಿದನರಿಬಲವ ೧೨ 
- ಒತ್ತುಕೊಡುವರೆ ಹಗೆಗೆ ಹಜ್ಜೆಯು 

ಮಂಡಿಸಿತು ನೋರೆರಕುತ ಕರುಳಿನ 
ನಿತ್ತು ತೆಗೆವರೆ ಪಾರ್ಥ ಪರಬಲ 

ಜೊಂಡು ಮಸಗಿತು ಕಡಿದ ಖಂಡದ 
ಮೃತ್ಯುವೇ ಸಾಕಿನ್ನು ಹೋಗಲಿಯೆಂದು ಫಲವೇನು ದಿಂಡು ತಳಿತುದು ತೊಗಲ ಕೊಯ್ಲಿನ ಮುರಿದ ಮೂಳೆಗಳ 
ಮತ್ತೆ ಕೆಣಕುವುದರ್ಜುನನ ನ 

ಜೊಂಡೆ ನರನ ಜುರಿತ ಮಿದುಳಿನ 
ಮೃತ ಬಿಡದಿರೆ ವೈರಿಸೇನೆಯ 

ಹೊಂಡೆಯದ ತೊರಳಿಗಳ ಕೊರಳಿನ 
ಕಿತ್ತು ಬಿಸುಡುವೆ ಯಮಪುರಕೆ ಮೋಹರಿಸಿ ನೀವೆಂದ ೬ ತುಂಡುಗಳ ಕಾಲಾಂತಕನ ಹೆಬ್ಬೆಳಸು ಹುಲುಸಾಯು ೧೩ 
ವಿಗಡರನಿಬರು ನೆರೆದು ಪಾರ್ಥನ 

ಆಗ ಹೂಡಿದನಾಗ ಬಾಣವ 
ತೆಗೆದರತ್ತಲು ಭೀಷ್ಮನಿತ್ತಲು 

ತೂಗಿ ಬರಸೆಳೆದೆಚ್ಚನಹಿತರ 
ಹೊಗೆದನಂತ್ಯದ ರುದ್ರನಗ್ಗದ ಕಣ್ಣ ಶಿಖಿಯಂತೆ 

ನಾಗ ತಾಗಿದವಂಬು ಬಲ್ಲವರಾರು ಕೈಲುಳಿಯ 
ಬಿಗಿದ ಹೊದೆಗಳ ಹರಿದು ಬಿಲ್ಲಿಂ 

ಬಾಗಿಹುದು ಬಲು ಬಿಲ್ಲು ಕಿವಿವರೆ 
ದುಗುಳಿಸಿದನಂಬುಗಳನಳವಿಗೆ . 

ಗಾಗಿ ರಿಪುಬಲ ನಿಮಿಷ ನಿಮಿಷಕೆ 
ತೆಗೆದು ಪಾಂಡವ ಬಲವ ಬೆಂಬತ್ತಿದನು ಖಾತಿಯಲಿ ೭ ನೀಗಿಹುದು ನಿಟ್ಟುಸಿರನೆಲೆ ಭೂಪಾಲ ಕೇಳೆಂದ 
ಕೊಂಡುಬಹ ಬಲುನಾಯಕರ ಖತಿ| 

- ಬೀಳುತಿರ್ದರು ಭಟರು ಮತ್ತೆ ಛ 
ಗೊಂಡು ದಡಿಯಲಿ ಹೊಯ್ತಿ ಸೇನೆಯ 

ಡಾಳಿಸಿತು ತಲೆಮಾರಿಗಳು ಹೆಣ . 
ಹಿಂಡೊಡೆಯದೋಜೆಯಲಿ ಹುರಿಯೇರಿಸಿ ಮಹೀಶ್ವರರ ಸಾಲನೆಡಹಿದರರುಣವಾರಿಯ ತೋರೆಯನೀಸಿದರು 
ಗಂಡುಗಲಿಯಭಿಮನ್ನು ಸಾತ್ಯಕಿ 

ಆಳು ಹೊಕ್ಕುದು ದಂತಿಘಟೆಗಳು 
ಚಂಡಬಲ ಹೈಡಿಂಬರನು ಸವು . 

ತೂಳಿದವು ಕಡುಹೆದ್ದು ತುರಗದ 
ದಂಡಿಯಲಿ ಮೋಹರಿಸಿ ಸಮರಕೆ ನಡೆದನಾ ಭೀಷ್ಮ ೮ . ಮೇಲೆ ರಾವುತರಳವಿಗೊಟ್ಟುದು ತೀರ ಬಾಹೆಯಲಿ ೧೫ 
ತಳಿತ ಸೇನಾಜಲಧಿ ಲಗ್ಗೆಯ 

ಆಳು ಕುದುರೆಯ ಬೀಯಮಾಡಿ ನೃ 
ಮೊಳಗಿನಲಿ ಮೊನೆದೊರಿ ಭೀಷ್ಮನ 

ಪಾಲ ಮಾಡುವುದೇನು ದೊರೆಗಳು 
ಹಳಚಿದರು ಹರಹಿನಲಿ ಕವಿದರು ಕೊಡಕ್ಕೆಗಳಲಿ 

ಕಾಳೆಗಕೆ ಮೈದೋರಬಾರದೆ ಭೀಮ ಫಲುಗುಣರು 
ಎಲೆಲೆ ಪಾಂಡವ ಸೈನ್ಯಸಾಗರ | 

ಚಾಳ ನೂಕಿಸಿ ಹೊತ್ತುಗಳೆವರು | 
ಮಲೆತುದೋ ಬರಹೇಳು ಮಾರಿಯ 

ಹೇಳಿ ಫಲವೇನಿನ್ನು ರಣ ಹೀ 
ಬಳಗವನು ಹೆಣದಿನಿಹಿಕಾರರ ಕರೆಯಿ ರಕ್ಕಸರ ೯ ಹಾಳಿ ತಮಗಿಲ್ಲೆಂದು ಗಹಗಹಿಸಿದನು ಕಲಿ ಭೀಷ್ಮ ೧೬ 
ಸೂಸಿದರು ಸರಳುಗಳನಗಲಕೆ 

ದಿವಿಜ ನಗರಿಯ ಸೂಳೆಗೇರಿಗೆ 
ಹಾಸಿ ಹಬ್ಬಿದವಲ್ಪ ನಿಕರವ 

ಕವಿವ ಮನವೇ ಮುಂದು ಹಜ್ಜೆಗೆ. 
ಕೀಸಿದವು ಕೀಲಿಸಿದವಾನೆಗಳುದರದೆಲುವಿನಲಿ 

ತವಕಿಸುವರಳುಕುವರೆ ಮೇಣ ಕೈತಪ್ಪ ಮಾಡಿಸೆನು 
ಬೀಸಿ ಬಿಸುಟವು ಪಾಯ್ಸಳವ ರಥ 

ಕವಿಯಿರೆ ಕಾಲಾಳು ರಾವುತ 
ರಾಸಿಗಳ ಜರುಹಿದವು ಬಲ ವಾ 

ರವಗಡಿಸಿ ಜೋದರೆಸಿರೆ . 
ರಾಸಿಯಲ್ಲಿ ತಾಯ್ಕಳಲ ಮೊಗೆದವು ಭೀಷ್ಮ ನಂಬುಗಳು ೧೦ 

. 

ನವಮಹಾರಥರಂಬ ಕರೆಯಿರೆನುತ್ತ ಕವಿದೆಚ್ಚ 
- ಅಡಸಿ ತುಂಬಿತು ಗಗನ ತಲೆಗಳ 

೧೭ 

- ಕಡಿದು ಬಿಸುಟನು ತುರಗ ದಳವನು 
ಗಡಣದಲಿ ದೆಸೆಯೆಲ್ಲ ಬಾಣದ 

ಕೆಡಹಿದನು ಹೇರಾನೆಗಳ ತಡೆ | 
- ಕಡಿಯಮಯವಾಯಿತ್ತು ಹೆಣಮಯವಾಯ್ತು ರಣಭೂಮಿ | ಗಡಿದನೊಗ್ಗಿನ ರಥವನುರೆ ಕೊಚ್ಚಿ ದನು ಕಾಲಾಳ 
ಕಡುಗಲಿಯ ಕೈ ಚಳಕದಂಬಿಂ 

ಹೊಡಕರಿಸಿ ಹೋದರೆದು ಮುಂದಕೆ 
ಗೊಡಲ ತೆತ್ತುದು ವೈರಿಬಲ ಬಿಡೆ 

ನಡೆನಡೆದು ಕೈಮಾಡಿ ಕಾಯದ 
ಜಡಿದುದಂತಕನಗರವದ್ಭುತವಾಯು ಸಂಗ್ರಾಮ ೧೧ ತೊಡಕನೊಲ್ಲದೆ ತೆಕ್ಕೆಗೆಟ್ಟಿತು ಭಟರು ನಾಕದಲಿ ೧೮ 
K . B . K , 

25 


೩೮೬ ಮ ಹಾಧಾ ರ ತ 

[ ಸಂಧಿ 
ಆಳು ಮುರಿದವು ಮೇಲೆಹೊಕ್ಕು ನೃ 

ಬಲವ ನಿಲಿಸಲು ನೂಕದನಿಲಜ 
ಪಾಲಕರು ಬೊಬ್ಬಿರಿದು ಭೀಷ್ಮನ 

ನಳುಕಿದನು ಸಹದೇವ ಹಿಂದಣಿ 
ಕೋಲಕೊಳದೆ ಕೊಂಡು ಹರಿದರು ರಥದ ಹೊರೆಗಾಗಿ . ಗೊಲೆದ ಧೃಷ್ಟದ್ಯುಮ್ಮ ನಕುಲರು ನೆನೆದರನುಚಿತವ 
ಆಳುತನದಂಗವಣಿಯೊಳಿತು 

ಕಲಿ ಘಟೋತ್ಕಚನಧಮ ಧಮ್ಮವ 
ಮೇಳವೇ ಬಳಿಕೇನು ಪೃಥ್ವಿ 

ಬಳಸಿದನು ಪಾಂಚಾಲಮರು 
ಪಾಲರಲ್ಲಾ ಪೂತು ಮರು ಎನುತೆಚ್ಚನಾ ಭೀಷ್ಮ ೧೯ 

[ ೨೬ 

ಹಲರು ನಡೆದುದೆ ಮಾರ್ಗವೆಂದೇ ಮುರುಹಿದರು ಮುಖವ 
ಅಂಗವಿಸಿ ಮರಿಹುಲ್ ಖುರದಲಿ 

ಹದುಳವಿಡುವವರಿಲ್ಲ ಸೇನೆಯ 
ಸಿಂಗವನು ಹೊಯ್ಕಂತೆ ನೃಪರು 

ಮೊದಲಿಗರು ಮುನ್ನೋಟವಿಕ್ಕಿತು 
ತುಂಗ ಸಹಸಿಯ ಮೇಲೆ ಕೈ ಮಾಡಿದರು ಖಡ್ಡ ದಲಿ ಕದನದಲಿ ಕೈ ಸೂರೆಗೊಟ್ಟರು ಜಯವ ತಮತಮಗೆ 
ಅಂಗವಣಿಯನು ಹೊಗಳುತಾ ದಿವಿ 

ಎದೆಯ ನೀವಿದನಹಿತ ನೃಪನ 
ಜಾಂಗನಾ ಕಾಮುಕರ ಮಾಡಿಯ 

ಭ್ಯುದಯವೆರಡೆಲೆಯಾಯ್ತು ಸಾಹಸಿ 
ಭಂಗಭೀಷ್ಮನು ಮೆರೆದನುನ್ನತ ಬಾಹುವಿಕ್ರಮವ ೨೦ ಸದೆದನೋ ಕಲಿ ಭೀಷ್ಮನೆಂದುದು ಮೇಲೆ ಸುರಕಟಕ ೨೭ 
ಧರಣಿಪತಿಗಳು ಹತ್ತು ಸಾವಿರ 

- ಸಕಲ ದೆಸೆಯಲಿ ಮುರಿದು ಬಹ ನಾ 
ವುರುಳಿತಾ ದಿವಸದಲಿ ಹಿಂದಣ 

ಯಕರ ಕಂಡನು ಪಾರ್ಥನಸುರಾಂ 
ಕೊರತೆಯುಳಿಲೆಕ್ಕಕ್ಕೆ ಕೊಂದನು ಹತ್ತು ಸಾವಿರವ ತಕಗೆ ತೋರಿದನಕಟ ನೋಡಿದಿರೆಮ್ಮವರ ವಿಧಿಯ 
ಮರಳಿ ಮೂಸಾವಿರವ ಮತ್ತ೦ 

ನಕುಲನಿಲ್ಲಾ ಭೀಮನೋ ಸಾ 
ತೆರಡು ಸಾವಿರ ಮತ್ತೆ ಐಸಾ 

ತ್ಯಕಿಯೊ ಸೇನಾಪತಿಯೊ ಕಟಕಟ 
ವಿರವ ಸವರಿದನಹಿತ ಬಲದಲಿ ಭೂಪಕೇಳೆಂದ ೨೧ ವಿಕಳರೋಡಿದರೋಡಲಿದಿರಿಗೆ ರಥವ ಹರಿಸೆಂದ ೨೮ 
ಭುವನ ನೆರೆ ಹೊಗೆವಂದು ಹೆಚ್ಚಿದ 

- ಮಾತು ಹಿಂಚಿತು ತೇರು ಸೇನಾ 
ಶಿವನ ಖತಿ ಮೈದೋರಿತೆನೆ ರಿಪು 

ವಾತವನು ಹಿಂದಿಕ್ಕಿ ಗಂಗಾ 
ನಿವಹದಲಿ ನೆಲೆಗೊಂಡುದೀತನ ಖಾತಿ ಕೊಪ್ಪರಿಸಿ 

ಜಾತವಿದಿರಲಿ ನಿಂದುದೇನೆಂಬೆನು ಮಾಹಾದ್ಯುತವ 
ಜವನ ಪುರಿಗಿಂಬಿಲ್ಲ ಕೊಂಡೊ 

ಸೋತುಚೆಲ್ಲಿದ ಸೇನೆ ಹರ್ಷದೊ 
ಯವರು ಕೈಗುಂದಿದರು ಗಂಗಾ 

ಛಾತು ನಿಂದುದು ಮತ್ತೆ ಭಂಗದ 
ಭವನು ಕೊಲುವುದ ಬಿಡನಿದೇನೆನುತಿರ್ದುದಮರಗಣ ೨೨ ಮಾತದೇತಕೆ ಕೇಳು ಜನಮೇಜಯ ಮಹಿಪಾಲ ೨೯ 
ಬಲವನದ ಹೊದರೆಲ್ಲಿ ಸೇನಾ 

ಬಲವನಾಯಕವೇ ವೃಥಾ ಹುಲು 
ಜಲನಿಧಿಯ ಸುಳಿವೆಲ್ಲಿ ಸುಭಟರ 

ದಳದೊಳಗೆ ನಿಮ್ಮಗ್ಗಳಿಕೆ ಕೈ 
ಕಳಕಳದ ಕಡುಹಲ್ಲಿ ಖರೆಯದ ರಥಿಕರವರಲ್ಲಿ 

ಯಳವ ಮನಗಲಿತನದಳವ ಬಿಲುಗಾರತನದಳವ 
ಹೊಳೆದು ಮೊಳಗಿದನಲ್ಲಿ ಬಾಣದ 

ಬಲಿಯಿರೇ ನಮ್ಮೊಡನೆ ಮೆಚ್ಚಿಸಿ| 
ಬಲೆಯ ಬೀಸಿದನಲ್ಲಿ ರಕುತದ 

ಬಳಿಕ ಹಡೆಯಿರೆ ಬಿರುದನೆನುತವೆ 
ಹೊಳೆಯ ಹರಿಸಿದನಲ್ಲಿ ಗಂಗಾಸೂನು ಖಾತಿಯಲಿ ೨೩ ಫಲುಗುಣನು ಕೈಯಿಕ್ಕಿದನು ಗಂಗಾಕುಮಾರನಲಿ ೩೦ 
- ಕಡುಹು ಹಿರಿದೋ ಕಾಲರುದ್ರನ 

- ನಾವು ವೃದ್ದರು ಬಿರುದು ಗಿರುದಿನ 
ಪಡೆಯಲಾಡುವನೀತನೋ ಮೈ 

ಲಾವಣಿಗೆ ನಮಗೇಕೆ ಹೇಳೆ 
ಗೊಡದಿರೋ ಬಲಹೊರಳಿಯೊಡೆಯಲಿಹೋಗಿ ದೆಸೆದೆಸೆಗೆ ನೀವಕ್ಕೆ ಜವ್ವನದ ಭಂಟರು ರಣದ ಧುರಭರಕೆ 
ತಡೆಯಲರಿದೋ ತಡವು ಮಾಡದಿ 

ನೀವಿರಲು ನಿರ್ನಾಯಕವೆ ಸೇ . 
ರೊಡಲ ಬದುಕಿಸಿಕೊಳ್ಳಿ ನೋಡುವ 

[ ೨೪ ನಾವಳಿ ಮಹಾದೇವಮೂದಲೆ 
ರೊಡೆಯರನು ಬಳಿಕೆನುತ ಮುರಿದುದು ಪಾಂಡುಸುತಸೇನೆ ಗಾವು ಲಕ್ಷವೆ ಹೇಳು ಫಲುಗುಣ ಎಂದನಾ ಭೀಷ್ಮ ೩೧ 
ಜರಿದುದಲ್ಲಿಯದಲ್ಲಿ ಭರದಲಿ 

- ಕಟಕಿಯೇಕಿದು ಪರಶುರಾಮನ 
ತೆರಳಿತಲ್ಲಿಯದಲ್ಲಿ ಹಿಂದಕೆ 

ಪಟುತನಕೆ ಮರೆದೆನೆಂಬ 
ಮರಳಿತಲ್ಲಿಯದಲ್ಲಿ ರಾಯರ ಕಣ್ಣ ಸನ್ನೆಯಲಿ 

ನಿಟಿಲನೇತ್ರನ ಭುಜಬಲಕೆ ಸಮಜೋಳಿ ಗಡ ನೀವು 
ತಿರುಗಿತಲ್ಲಿಯದಲ್ಲಿ ಭಟರೆದೆ 

ಕುಟಿಲ ಭಣಿತೆಯನರಿಯೆನಿದರೊಳು 
ಬಿರಿದುದಲ್ಲಿಯದಲ್ಲಿ ಭೀಷ್ಮನ 

ಭಟರು ನೀವಹುದೆನ್ನ ಶರ ಸಂ 
ಸರಳಗಾಳಿಗೆ ಬೆಸುಗೆಯೊಡೆದುದು ವೈರಿಬಲಮೇಘ ೨೫ ಘಟನವನು ಚಿತ್ತಯಿಸಿಯೆಂದನು ಪಾರ್ಥ ನಸುನಗುತ ೩೨ 


ಭೀಷ್ಮ ಪರ್ವ 


೩೮೭ 


- ಅವರು ಪೂರೈರು ಪರಶುರಾಮ 

ಮುತ್ತಿದವು ನರನಂಬು ಫಣಿಗಳು 
ಪ್ರವರರನು ಮೆಚ್ಚಿಸಿದೆವೀಗಳಿ 

ಹುತ್ತ ಹೋಗುವಂದದಲಿ ಕಂಡವ 
ನವರು ಕಡುಜಾಣಾಯ್ಕರೆಂದು ಸುರೇಖರೆಂದಿಹರು ಕುತ್ತಿ ಹಾಯ್ದ ವು ಕೆ ಹರಿದವು ಕಿಬ್ಬರಿಗಳೆಲುವ 
ಅವರ ಮೆಚ್ಚಿಸಬಹುದು ನೀವಾ 

ಮೆತ್ತಿದವು ಕೈ ಮೈಗಳಲಿ ತಲೆ 
ಹವ ಸುವಿದ್ಯಾ ದುರ್ವಿದಗ್ಧರು 

ಯೆತ್ತಿದವು ವಾಂಗಿಯಲಿ ಭಟ 
ನಿನಗೆ ನಾವಿದರಾಗಬಲ್ಲೆವೆಯೆಂದನಾ ಭೀಷ್ಮ - ೩೩ ನತ್ತಲಿತ್ತಲೆನಿ ಬಳಸಿದವಾ ನದೀಸುತನ 
- ಬರಿಯ ಮಾತೋ ಚಾಪ ವಿದ್ಯದೊ 

- ಜೊಡು ಹರಿದುದು ತಾಳ ಹಳವಿಗೆ 
ಳರಿತವುಂಟೋ ಹೊತ್ತುಗಳೆಯದೆ 

ನೀಡಿ ಕೆಡೆದುದು ಸಾರಥಿಗಳಸು 
ಹೆರಿಸಿರೇ ನಾರಿಯನು ನಿಮ್ಮ ಯ ಬಾಣಗರ್ಭಿಣಿಯ ಹೂಡಿತಂತಕ ಪುರಿಗೆ ತೇಜಿಗಳಸುವ ಕಾರಿದವು 
ಅರಿಯಬಹುದೆನಲಹುದಹುದು ಕೈ 

ಗೂಡುಗೊಂಡುದು ವಿಕಮಾನಳ 
ಮರೆಯದಿರು ಕೈಕೊಳೆನುತ ಬೊ 

ನಾಡಬಾರದು ಭೀ 
ಬಿರಿದು ಪಾರ್ಥನನದ್ದಿ ದನು ಬಾಣಾಂಬುರಾಶಿಯಲಿ ೩೪ ಗೂಡಿ ಕವಿಯಲಿದ್ರೋಣಗುರುಸುತರೆಂದುದಖಿಲಜನ ೪೧ 
ಒಳ್ಳಿತೆ ಕೈ ಚಳಕವಾವನ 

ಸಾರು ಫಡ ಕೆಲಬಲದ ಹಂಗಿನ 
ಲಿಲ್ಲ ಹರಹರ ಪರಶುರಾಮನ 

ವೀರನೇ ಕಲಿ ಭೀಷ್ಮ ಮುನಿದರೆ 
ನಲ್ಲಿ ಮೆಚ್ಚಿಸಿದಂದವಿನಿತೋ ಮತ್ತೆ ಬೇರುಂಟೆ 

ಹೊರಟೆಗೆ ಬರಹೇಳು ಭರ್ಗನನಿವನ ಪಾಡೇನು 
ಒಳೆಗರನೊಡಿಸಿದ ಸಹಸವ 

ಮೇರೆಗಿದ್ದನು ಮಕ್ಕಳೆಂದೇ 
ನಿಲ್ಲಿ ತೋರಲು ನೆನೆದಿರೇ ತ 

ವೈರಬಂಧವ ಬಿಟ್ಟೆನಕಟ ವಿ | 
ಕಣಿಗಳ ಕಡಿದನಾ ಪಾರ್ಥ ೩೫ ಕಾರಿತನವೇ ನಮ್ಮೊಡನೆಯೆನುತೆಚ್ಚನಾ ಭೀಷ್ಮ ೪೨ 
- ಖೋಡಿ ಮಾಡದಿರೆಲೆ ಕಿರೀಟಿ ವಿ 

- ಎಸಲು ಕಡಿದನು ಪಾರ್ಥನೀತನ | 
ಭಾಡಿಸುವುದರಿದೇ ದೊಠಾರಿಸಿ 

ವಿಶಿಖವನು ತರಿದವನು ಕಿಡಿ ದ 
ಯಾಡುವುದು ದೊರೆಗುಚಿತವೇ ಗರುವಾಯಿಗಂಗವಿದೆ ಳಿಸುವ ಧಾರೆಯ ಭೂರಿ ಬಾಣದ ಬಲೆಯ ಬೀಸಿದನು 
ನೋಡುನೋಡಾದರೆ ಕಪರ್ದಿಯ 

ಕುಸುರಿದರಿದನು ಮತ್ತೆ ಜೋಡಿಸಿ 
ಕೂಡೆ ನೀ ಹೊಯಿದಾಡಿ ಬಿಲ್ಲ ಸ 

ನಿಶಿತ ಶರದಲಿ ಬಳಿಕಲವನಿಗೆ 
ಘಾಡನಹೆ ದಿಟ ಕಾದುಕೊಳೆನುತೆಚ್ಚನಾ ಭೀಷ್ಮ ೩೬ ಹಸುಗೆ ಮಾಡಿದನಿತ್ತ ಸವೆದವು ಸರಳು ಸಮರದಲಿ ೪೩ 
- ಇದು ಹೊಸತು ಬಾಣಾಬಿ ವೇಲೆಯ 

ಉರಗ ಬಾಣವನಿವರು ಕರೆದರು 
ನೊದೆದು ಹಾಯ್ದು ದೊ ಭುವನವವಂ 

ಗರುಡ ಶರದಲಿ ಪಾರ್ಥ ತವಿಸಿದ 
ದುದಯಿಸಿದ ಮಳೆಗಾಲವೋ ಮಾಮಾ ಶರಾವಳಿಯೊ ನುರಿಯ ವಿಶಿಖವನಿವರು ನಂದಿಸಿದರು ಜಲಾಸ್ಕದಲಿ 
ಹೋದರಡಸಿ ಕಿಡಿಯೆದ್ದು ದೆಸೆಗಳ 

ಗಿರಿಶಿಳೀಮುಖಕಿವ 
ಹೊದಿಸಿದವು ಹೊಳೆದರ್ಜುನನ ಮು 

ಹರಿಸಿದರು ತಿಮಿರಾಸ್ತ್ರವೆದ್ದರೆ 
ತಿದವು ಕೆತ್ತಿದವರಿಯ ಸೀಸಕ ಜೋಡುಮೊಚ್ಚೆಯವ ೩೭ ತರಣಿ ಮಾರ್ಗಣದಿಂದ ತರಿದನು ಭೀಷ್ಮೆ ವಹಿಲದಲಿ ೪೪ 
- ಹನುಮ ಮಸೆಗಂಡನು ಮುರಾಂತಕ 

ಆವ ವಿಧದಲಿ ಪಾರ್ಥನೆಸುವನ 
ಕನಲಿದನು ಕಡುನೊಂದು ಪಾರ್ಥನ 

ದಾವ ಬೇಗದಿ ಮುರಿವನೀತನ 
ತನುವಿನಲಿ ಹೆಬ್ಬಟ್ಟೆಯಾದುದು ಬಾಣಪಥಿಕರಿಗೆ 

ದಾವ ಚಾಪ ರಹಸ್ಯವಿದ್ಯೆಗಳೊಳಗೆ ಬಳಸಿದನೊ 
ಮೊನೆಯಲಗು ಮುಕ್ಕುರುಕೆ ರಥವನು 

ಆ ವಿಧದಲಾ ಪರಿಯಲಾ ಸಂ 
ತನಿಗೊಡಹಿ ಮುಗಿದವು ತೇಜಿಗ 

ಭಾವನೆಯಲಾ ಲುಳಿಯಲಾ ನಾ 
ತನುವರಕೆ ಮುಖದಿರುಹಿದವು ಕಲಿ ಭೀಷ್ಮನುಪಟಳಕೆ ೩೮ ನಾ ವಿಧಾನದಲೊದಗಿ ಸರಿ ಮಿಗಿಲೆನಿಸಿದನು ಭೀಷ್ಮ ೪೫ 
ಬಸಿವ ರಕುತವ ಬಳಿದು ಖಾತಿಯ 

- ಎರಡು ಶರದಲಿ ನರನು ಭೀಷ್ಮನ 
ಮಸಕದಲಿ ಕೈಮರೆದು ಮಿಗೆ ದ 
ಸುತ ಹೊಗರಿಡುತೌಡುಗಚ್ಚುತ ಹುಬ್ಬುಗಳ ಬಲಿದು 

ಕರದ ಕಾರು ಕ ದಂಡವನು ಕ 
ಹೊಸ ಮಸೆಯ ಬಾಯಾರೆಗಳ ಶರ 

ತರಿಸಿದನು ಕೈಯೊಡನೆ ಕೊಂಡನು ಭೀಷ್ಮ ಹೊಸ ಧನುವ 
ವಿಸರವನು ತೊಡಚಿದನು ಭೀಷ್ಮನ 

ಸರಳ ಸೂಟಿಯ ತೋರಿಸಿದಡ 
ಮುಸುಕಿದನು ಮಗುಳೆಚ್ಚು ಪುನರಪಿ ಕರೆದನಂಬುಗಳ ೩೯ 

ಬೃರಿಸಿ ಫಲುಗುಣನೈದು ಬಾಣದ 
ಲರಿ ಭಟನ ಚಾಪವನು ಕಡಿ ಮೂರಾಗಿ ಖಂಡಿಸಿದ ೪೬ 

25 * 


ಮ ಹಾ ಭಾರ ತ 

[ ಸಂಧಿ 
ಮತ್ತೆ ಹೊಸ ಚಾಪದಲಿ ಭೀಷ್ಕನು 

ಆವ ದಿವ್ಯಾಸ್ತ್ರವನು ಕುಂತಿಯ 
ಮತ್ತು ಖತಿಗೊಂಡಂತೆ ಶರದಲಿ 

ಮಾವ ತೊಡುವನು ತೊಡದ ಮುನ್ನ ಶ 
ಕೆತ್ತನಾಕಾಶವನ್ನು ಕಡಿದನು ಪಾರ್ಥ ನಿಮಿಷದಲಿ 

ರಾವಳಿಯ ಮುಂಕೊಂಡು ಖಂಡಿಸಿ ಪ್ರಾರ್ಥನೆಸುತಿರ್ದ ೪೯ 
ಮುತ್ತಯನ ಕರತಳದ ಧನುವನು 

ಮೇಲೆ ಹೇಳಿಕೆಯಾಯು ಕೌರವ 
ಕತ್ತರಿಸಿದನು ಹಿಡಿಯಲೀಯದೆ 

ರಾಳಿನಲಿ ದುಶ್ಯಾಸನಂಗೆ ಕ 
ಹತ್ತು ಸಾವಿರ ಬಿಲ್ಲು ಸವೆದವು ಕುರುಪಿತಾಮಹನ ೪೭ 

ರಾಳ ಭೂರಿಶ್ರವ ಜಯದ್ರಥ ಗುರು ಕೃಪಾದ್ಯರಿಗೆ 
* ಉಲಿಯೆ ಕಿರುಘಂಟೆಗಳು ಹೋಳಹೋಳ 

ಕೋಲಹೊದೆಗಳ ಬಂಡಿಯಲಿ ನಿ 
ಹೊಳೆವ ಶಕ್ತಿಯ ತುಡುಕಿ ಭೀಷ್ಮನು 

ಸ್ಪಾಳ ಸೂಳಿನ ಲಗ್ಗೆಯಲಿ ಹೇ 
ಫಲುಗುಣನನಿಡೆ ಕಡಿದು ಬಿಸುಟನು ನೂರು ಬಾಣದಲಿ ರಾಳದೊಡ್ಡವಣಿಯಲಿ ಪಡಿಬಲ ಕವಿದುದುರವಣಿಸಿ ೫೦ 
ಸೆಳೆದು ಫಲುಗುಣ ತಿರುಹಿ ಭೀಷ್ಮನ 

- ನರನ ಬೆಂಬಲವಾಗಿ ಪಾಂಚಾ 
ತಲೆಯ ಲಕ್ಷಿಸಿ ಹೊನ್ನ ಘಂಟೆಗೆ 

ಲರನುಮನಭೀಮಸೇನನ 
ಳುಲಿಯೆ ಬಿಟ್ಟೇರಿಂದಲಿಡೆ ಖಂಡಿಸಿದನಾ ಭೀಷ್ಮ ೪೮ 

ವರ ನಕುಲ ಸಹದೇವ ದೃಷ್ಟದ್ಯುಮ್ಮ ಸಾತ್ಯಕಿಯ 
ಆವ ಚಾಪವ ತುಡುಕಿ ಕೆನ್ನೆಗೆ 

ಅರಸನಟ್ಟಿ ದನಿತ್ತಲಂಬಿನ 
ತೀವಿ ತೆಗೆಯದ ಮುನ್ನ ಫಲುಗುಣ 

ತಿರುಹುವೆರಳಿನ ಮೊರೆವ ಬಿಲ್ಲಿನ 
ನೋವರೆಸುವನು ಕಡಿದು ಬಿಸುಡುವನಿವರ ಬಿಲ್ಲುಗಳ ವರ ರಥದ ದುವ್ಯಾಳಿ ಮೆರೆಯೆ ಶಿಖಂಡಿ ನಡೆತಂದ ೫೧ 


ಹತ್ತನೆಯ ಸಂಧಿ 


ಸೂ . ಕುಲಕಮಲ ಖರಕಿರಣ ಪಾಂಡವ 

ಬಲಕೆ ಶರಣಾಗತ ಜಲಧಿ ವರ 
ನಿಲಯವೆನೆ ರಂಜಿಸಿತು ಗಂಗಾಸುತನ ಶರಶಯನ 


ಕಂಡನರ್ಜುನನೌಕಿ ಕವಿವ ಶಿ 
ಖಂಡಿಯನು ಮರು ಪೂತು ಪಾಯಕು 
ಗಂಡುಗಲಿಯಹೆ ಬಾಗು ತೊಟ್ಟೆ ಸು ಭೀಷ್ಮನವಯವವ 
ಕೊಂಡು ನಡೆ ನೀನಂಜದಿರು ಕೈ 
ಕೊಂಡು ನಿಲುವೆನೆನುತ್ತ ಫಲುಗುಣ 
ಮಂಡಿಸಿದನಾಲಿದನು ಸೆಳೆದನು ಬೋಳೆಯಂಬುಗಳ ೧ . 

ಒದರಿ ಜೇವಡೆಗೈದು ಬಾಣವ 
ಕೆದರಿದನು ಥಟ್ಟೆಸಿ ಚಾಪವ | 
ನೊಡೆದು ಹಾಯವುಕೋದವಂಬುಗಳರಿಯ ನೆತ್ತಿಯಲಿ 
ಇದಿರೊಳುಲಿದು ಶಿಖಂಡಿ ಶರ ಸಂ 
ಘದಲಿ ಹೂಳಿದನಾಗ ಭೀಷ್ಮನ 
ಹೃದಯದಲಿ ವೈರಾಗ್ಯ ಮನೆಗಟ್ಟಿತ್ತು ನಿಮಿಷದಲಿ ೨ 
- ಎಲೆ ಮಹಾದೇವೀ ನಪುಂಸಕ 
ನಲಿ ನಿರಂತರವೆಮಗೆ ಸಮರವೆ 
ಗೆಲವಿದೊಳಿತೆ ಸುಡು ಶಿಖಂಡಿಯ ಕೂಡೆ ಬಿಲುವಿಡಿದು 
ಅಳುಕದೆಚ್ಚನಲಾ ದುರಾತ್ಮನ 
ನಿಲವ ತೆಗೆ ತೆಗೆಯೆನುತ ಚಾಪವ 
ನಿಳುಹಿದನು ರಥದೊಳಗೆ ಗಂಗಾಸೂನು ವಹಿಲದಲಿ ೩ 

ನರನ ಸರಳಿಗೆ ಮೈಯ ಕೊಟ್ಟರೆ 
ಮುರಿದು ರಥದಲಿ ನಿಂದು ನಿಜ ಮೋ 
ಹರವ ನೋಡುತ ಶಲ್ಯ ಗುರು ಕೃಪ ಕೌರವಾನುಜರ 


ಕರೆದು ನುಡಿದನು ಪಾರ್ಥನಂಬಿನ 
ಹೊರಳಿ ಹೋಳಿಸುತಿದೆ ಮದಂತಃ 
ಕರಣ ಕುಂದಿತು ಕಾಯಲಾದರೆ ಬನ್ನಿ ನೀವೆಂದ ೪ 
- ಇವು ಶಿಖಂಡಿಯ ಬಾಣವೇ ವಾ 
ಸವನ ಮಗನಂಬುಗಳು ವಿಲಯದ 
ಶಿವನ ಶೂಲದ ಗಾಯಕಿವು ಮಿಗಿಲೇನನುಸುರುವೆನು 
ಇವನು ಸೈರಿಸಲಾರೆನಿಂದ್ರನ 
ಪವಿಯ ಹೊಯ್ದ ನು ಹೊರುವೆನಂತ್ಯದ 
ಜವನ ದಂಡದ ಹತಿಗೆ ಹೆದರೆನು ಕೇಳಿ ನೀವೆಂದ 

ಪರಶುರಾಮನ ಕೊಡಲಿ ಕಡಿತವ 
ಧರಿಸಲಾಪೆನು ವಿಲಯ ಭೈರವ 
ನಿರಿದಡಂಜೆನು ಸಿಡಿಲು ಹೊಡೆದರೆ ರೋಮ ಕಂಪಿಸದು 
ಹರನ ಪಾಶುಪತಾಸ್ಕ ಬಾದಣ 
ಗೊರೆದರೆಯು ಲೆಕ್ಕಿಸೆನು ಪಾರ್ಥನ 
ಸರಳ ಚೂಣಿಗೆ ಸಿಲುಕಿದೆನು ಪರಿಹರಿಸಿ ನೀವೆಂದ ೬ 

ಹರಿಯ ಕೌಮೋದಕಿಯ ಹೊಯ್ದ ನು 
ಬೆರಳಲಾನುವೆನಖಿಲ ಕುಲಗಿರಿ 
ಜರಿದು ಬೀಳುವಡಾನಲಾಪೆನು ನಖದಕೊನೆಗಳಲಿ 
ಭರದಲಾದಿವರಾಹ ದಾಡೆಯ 
ಲಿರಿದಡೆಯು ನರಸಿಂಹ ನಖದಲಿ 
ಕೆರೆದಡೆಯು ಸೈರಿಸುವೆನಂಜುವೆನರ್ಜುನನ ಶರಕೆ ೭ 


೩ರ್೮ 


೧೦ ) 


ಭೀಷ್ಮ ಪರ್ವ, 


ಮಲಗಿದನು ಕಲಿ ಭೀಷ್ಮ ನೆನೆ ತ 
ಒಡಲನೊಚ್ಚತಗೊಂಡವಂಬಿನ 

qಳಿಸಿದನು ಕುರುರಾಯನುದರದೊ 
ಕುಡಿಗೆ ನೆರೆಯದು ರಕ್ತಜಲ ಬಳಿ 

ಇಳಿದುದಾಯುಧವೆಂಬ ತೆರದಲಿ ತಳ್ಳುವಾರಿದನು 
ವಿಡಿದು ಕವಿವಂಬುಗಳು ಬಂಬಲ್ಲರುಳ ಸೇದಿದವು 

ಬಲಿದುಸುರ ಬಿಸುಸುಯಿಲ ಹಬ್ಬಿದ 
ಉಡಿದವೆಲು ಬಾಣಂಗಳೆಲುವಾ 

ಕಳಕಳದ ಕಂಬನಿಯ ಕಿಬ್ಬೊನ 
ಗಡಸಿದುವು ತನಿರಕುತ ಮಾಂಸವ 
ನುಡುಗಿದವು ಶರವಿವು ಶಿಖಂಡಿಯ ಬಾಣವಲ್ಲೆಂದ ೮ ಅಳಿವ ಕದಪಿನ ಹೊತ್ತ ದುಗುಡದ ಮುಖದೊಳೆ ತಂದ ೧೫ 

- ಎಡೆ ಮುರಿದುದೈಶ್ವರ್ಯವಿನ್ನೆ 
- ಚೇಳ ಬೆನ್ನಿನೊಳೊಡೆದು ಮೂಡುವ 
ಬಾಲ ವೃಶ್ಚಿಕದಂತೆ ಮಸೆದಿಹ 

ನೋಡೆಯ ಭಿತ್ತಿಯ ಚಿತ್ರವಾದನು 
ಬೋಳೆಯಂಬುಗಳೊಡೆದು ಮೊನೆದೋರಿದವು ಬೆನ್ನಿನೊಳು ಕಡೆಗೆ ಬಂದುದೆ ಕೌರವಾನ್ವಯ ಶಿವಶಿವಾ ಎನುತ 
ಕೋಲು ಪಾರ್ಥನವು ಶಿಖಂಡಿಯ 

ಹಿಡಿದ ದುಗುಡದ ಕವಿದ ಮುಸುಕಿನ 
ಕೋಲುಗಳು ತಾನಲ್ಲ ನಿಂದುದು 

ಗಡಣದಲಿ ಗುರು ಕೃಪ ಜಯದ್ರಥ 
ಕಾಳೆಗವು ನಮಗೆನುತ ಮೆಲ್ಲನೆ ಮಲಗಿದನು ಭೀಷ್ಮ ೯ . ರೊಡನೊಡನೆ ಬರುತಿರ್ದುದಗಲ ಮಹೀಶ ಪರಿವಾರ ೧೬ 
ವೀರಭಟ ಭಾಳಾಕ್ಷ ಭೀಷ್ಮನು 

- ಕುದುರೆ ಕಂಬನಿಯಿಕ್ಕಿದವು ಮೈ 
ಸಾರಿದನು ಧಾರುಣಿಯನಕಟಾ 

ಬಿದಿರಿದವು ದಂತಿಗಳು ಕಾಲಾ 
ಕೌರವನ ಸಿರಿ ಸೂರೆಯೋದುದೆ ಹಗೆರೆ ಗೆಲವಾಯೆ ಊದರಿ ಕೆಡೆದವು ಕುಂದಿದವು ಕೈಮನದ ಕಡುಹುಗಳು 
ಆರನಾವಂಗದಲಿ ಬರಿಸದು 

ಬೆದರಿ ಬಂದಿಗೆ ಸಿಲುಕಿತವನಿಪ 
ಘೋರವಿಧಿ ಶಿವಶಿವ ಎನುತ್ತಾ 

ನದಟು ವಿಕ್ರಮವ ತಂಪೇ . 

[ ೧೭ 
ಸಾರಥಿಯು ಕಡುಖೇದದಲಿ ತುಂಬಿದನು ಕಂಬನಿಯ ೧೦ ರಿದುದು ಕಡುದುಮ್ಮಾನ ಕೇಣಿಯ ಹಿಡಿದುದುಭಯಬಲ 
- ಹೂಳಿಹೋಯಿತು ಬಾಣದಲಿ ಮೈ 

- ಬಂದು ಭೀಷ್ಮನ ಚರಣ ಸೀಮೆಯ 
ತೋಳುತೊಡೆ ಜೊಂಡೆದ್ದು ರಕುತದ 

ಲಂದು ಕಾಯವ ಕೆಡಹಿ ವಿಗತಾ 
ಸಾಲುಗೋಳಚೆಯ ಕರುಳ ಕುಸುರಿಯ ಬಸಿವ ನೆಣವಸೆಯ ನಂದ ಭೂಪತಿ ಹೊರಳಿದನು ಹೇರಾಳಶೋಕದಲಿ 
ಮೂಳೆಯೊಟ್ಟಿಲ ನೆಲನ ಮುಟ್ಟದ 

ಒಂದು ಮಗ್ಗುಲ ಕೆಲದೊಳಿವರೆ 
ಜಾಳಿಗೆಯ ಹೊಗರೊಗುವ ಕೆಂಗರಿ 

ತಂದು ನಂದರು ಗುರು ಕೃಪಾದಿಗ . 
ಗೋಲ ಮಂಚದ ಮೇಲೆ ರಣದಲಿ ಭೀಷ್ಮ ಪವಡಿಸಿದ ೧೧ ಳೊಂದು ಮಗ್ಗುಲ ಸಾರಿ ನಿಂದರು ಕೃಷ್ಣ ಪಾಂಡವರು 
ಒರಲಿ ಕೆಡೆದರು ಹಡಪಿಗರು ಸೀ 

- ಕವಿದ ಮುಸುಕಿನ ಕಂದಿದಾನನ 
ಗುರಿಯವರು ಸತ್ತಿಗೆಯವರು ತ 

ದವನಿಪತಿ ಯಮಸೂನು ಗಂಗಾ 
ನೃರಮನೆಯ ವಿಶ್ವಾಸಿಗಳು ಬಿಲುಸರಳ ನೀಡುವರು . ಭವನ ಮಗ್ಗುಲ ಸಾರಿದನು ಕೈಚಾಚಿ ಕದಪಿನಲಿ 
ಗುರುವಲಾ ಮುತ್ತಯ್ಯ ನಮ್ಮ ನು 

ಪವನಸುತ ಸಹದೇವ ಸಾತ್ಯಕಿ 
ಹೊರೆದ ತಂದೆಗೆ ತಪ್ಪಿದರು ಕಡು 

ದಿವಿಜಪತಿಸುತರಾದಿ ಯಾದವ 
ನರಕಿಗಳು ಪಾಂಡವರು ಸುಡು ಸುಡೆನುತ್ತ ಹೊರಳಿದರು ರವಿರಳದ ಶೋಕಾಗ್ನಿ ತವರು ಪಂತಿಗಟ್ಟಿದರು 
ಬೆದರು ತವನಿಧಿಯಾಯು ಪಟು ಭಟ 

- ಏನ ನೆನೆದಾವುದನೊಡರ್ಚಿದೆ 
ರೆದೆಗಳಿಬ್ಬಗಿಯಾಯ್ತು ವೀರಾ 

ನೇನ ಹೇಳುವೆನೆನ್ನ ಪುಣ್ಯದ 
ಭ್ಯುದಯ ಕೈಸೆರೆಯೊಯು ಸುಕ್ಕಿತು ಮನದ ಸುಮಾನ ಹಾನಿಯನು ಕೈತಪ್ಪ ನೆನೆದೆನು ನಿಮ್ಮ ಸಿರಿಪದಕೆ 
ಹೊದರೊಡೆದು ಕುರುಸೇನೆ ತೆಗೆದೋ 

ನಾನದಾವುದು ಧರತ ನಿ . 
ಡಿದುದು ಭಯಜಲಧಿಯಲಿ ತೇಕಾ 

ಧಾನವೆಂದರಿಯದೆ ಕೃತಾಂತಂ 
ಡಿದರು ಕೌರವ ಜನಪರೀ ಭೀಪ್ರಾವಸಾನದಲಿ ೧೩ ಗಾನು ಹಂಗಿರನಾದೆನೆಂದೋರಲಿದನು ಯಮಸೂನು ೨೦ 
ಭೀತಿ ಬೀತುದು ಹರುಷವಲ್ಲರಿ 

ಖೇದವೇಕೆರೆ ಮಗನೆ ನಿನ್ನೊ 
ಹೂತುದವರಿಗೆ ವಿಜಯ ಕಾಮಿನಿ 

ಪಾದಿಯಲಿ ಸುಚರಿತ್ರನಾವನು 
ದೂತಿಯರ ಕಳುಹಿದಳು ತನಿ ಹೊಗರೆ 

ಮೇದಿನಿಯೊಳಾ ಮಾತು ಸಾಕ್ಕೆ ಕತ್ರಧಮ್ಮವನು 
ಸೋತುದಾಹವ ಚಿಂತೆ ಜರಿದುದು 

ಆದರಿಸುವುದೆ ಧಮ್ಮ ನಿನಗಪ 
ಕಾತರತೆ ನುಡಿಗೆಡೆಗುಡದೆ ಭಾ 

ವಾದ ಪಾತಕವಿಲ್ಲ ಸುಕೃತ 
ವಾತಿಶಯವೊಂದಾಯು ಪಾಂಡವ ಬಲದ ಸುಭಟರಿಗೆ ೧೪ ಕ್ರೀ ದಯಾಂಬುಧಿ ಕೃಷ್ಣ ಹೊಣಿ ನಿನಗಂಜಲೇಕೆಂದ ೨೧ 


[ ೧೮ 


& ೯೦ ಮ ಹಾ ಭಾರತ 

[ ಸಂಧಿ 
ಮಗನೆ ಕೇಳೆ ಪಾರ್ಥ ಕೂರಂ 

ತಂದೆ ಕಂಡ್ರೆ ಕೌರವೇಶ ಪು 
ಬುಗಳ ಹಾಸಿಕೆ ಚೆಂದವಾಯಿತು 

ರಂದರಾತ್ಮಜನತಿ ಬಳವ ನೀ 
ಹೊಗರಲಗ ತಲೆಗಿಂಬ ರಚಿಸೆನೆ ಪಾರ್ಥ ಕೈಕೊಂಡು ನಿಂದೆ ಕಾಣಲುಬೇಹುದ್ದೆ ಹಲವಂಗದಲಿ ನರನ 
ಬಿಗಿದ ಬಿಲುಗೊಂಡದ್ದು ಮಂಡಿಸಿ 

ಹಿಂದೆ ಬಲ್ಲರುದ್ರೋಣಕೃಪ ಗುರು 
ಹೊಗರ ಕವಲಂದನೆಚ್ಚನು | 

ನಂದನಾದಿಗಳೆಲ್ಲ ಕೇಳೆ 
ನೆಗಹಿದನು ಮಸ್ತಕವನಾ ಗಂಗಾಕುಮಾರಕನ 

ಮಂದಮತಿತನ ಬೇಡವಿತ್ತು ಕೃಪಾಳುವಾಗೆಂದ ೨೯ 
ಹೊಳೆವ ಕಣಿಗಳ ಮಂಚ ತಲೆಗಿಂ 

- ಅಳಿದರೊಡಹುಟ್ಟಿದರು ಹಲಬರು 
ಬಳವಡಿಕೆಯಲ್ಲಿ ಭೀಷ್ಟ ಸುಖದಲಿ 

ನೆಲನ ರಾಯರು ಸವೆದರತಿ ಬಲ 
ಮಲಗಿದನು ಬಹಿರಂಗ ಭುವನವ್ಯಾಪ್ತಿಗಳ ಮರೆದು 

ರಳುಕುವರು ನರನೆಂದಡೀ ದೊಣಾದಿ ನಾಯಕರು 
ನಳಿನನಾಭನ ದಿವ್ಯ ರೂಪನು . 

ಅಲಗಿನಂಬಿನ ಹಕ್ಕೆ ನಮಗಾ 
ಬಲಿದು ಮನದಲಿ ಹಿಡಿದು ನೋವಿನ 

ಯೊಳಜಗಳ ಸಾಕಿನ್ನು ಸೋದರ 
ಕಳಕಳಕೆ ಧೃತಿಗೆಡದೆ ಮೆರೆದನು ಬಾಣಶಯನದಲಿ ೨೩ ರೊಳಗೆ ಸಂಪ್ರತಿಯಾಗಿ ಬದುಕುವದೆಂದನಾ ಭೀಷ್ಮ ೩೦ . 
- ಒಡಲ ಜಡಿದವು ರೋಮ ರೋಮದೊ 

ನಿನಗರೋಚಕವೆಮ್ಮ ಮಾತುಗ 
ಳಡಸಿದಂಬುಗಳಂಗ ವೇದನೆ 

ಇನಿಬರಿಗೆ ಸೊಗಸುವುದು ಪಾಂಡವ 
ತೊಡಕಿತುಬ್ಬರಿಸಿದುದು ಢಗೆಗೋನಾಳಿ ನೀರ್ದಗೆಯೆ ರನುಮತವು ಬೇರಿಲ್ಲ ನಮ್ಮ ನುಮತದೊಳಡಗಿಹರು 
ನುಡಿಯಲಾರೆನು ಮಕ್ಕಳಿರ ನೀ 

ತನುಜ ಕದನದ ಕಡ್ಡತನ ಬೇ . 
ರಡಸಿದೆನು ಹಿರಿದಾಗಿಯೆನೆ ನಡ 

ಡೆನಗಿದುಪಕಾರವು ವೃಥಾ ಕುರು | 
ನಡುಗಿ ದುದ್ಯೋಧನನು ದೂತರ ಕರೆದು ನೇಮಿಸಿದ ೨೪ ವನಕೆ ವತ್ನಿಯ ಬಿತ್ತಬೇಡಕಟೆಂದನಾ ಭೀಷ್ಮ - ೩೧ | 
ತರಿಸಿದನು ಹಿಮರುಚಿಯ ಹಿಂಡಿದ 

* ಮಾತು ಕಿವಿಯೋಗದಾನು ಸಮರಂ 
ಪರಮ ಶೀತೋದಕವೊ ತಾನೆನೆ 

ಗಾತುರನು ಛಲದಂಕನೆಂಬೀ 
ಸುರಭಿ ಪರಿಮಳ ಪಾನವನು ಪರಿಪರಿಯ ಕುಡಿನೀರ ಖ್ಯಾತಿಯನ್ನು ಮೆರೆದಾತನಲ್ಲದೆ ರಾಜ್ಯ ಪದವಿಯಲಿ 
ಸರಸ ಬಹುವಿಧ ಭಕ್ಷ ಭೋಜ್ಯವ 

ಸೋತ ಮನದವನಲ್ಲ ಭುವನ 
ನೆರಹಿದನು ಕುಡಿನೀರ ಗಿಂಡಿಯ 

ಖ್ಯಾತನೆನಿಪೊಂದಾಶೆಯನು ದಿಟ 
ನರಸ ನೀಡಲು ಕಂಡು ನಕ್ಕನು ಭೀಷ್ಮನಿಂತೆಂದ ೨೫ ನೀತಿಗಳೆದರೆ ಬಳಿಕ ನಿಮ್ಮ ಯ ಮೊಮ್ಮನಲ್ಲೆಂದ ೩೨ 
ಏರ ನೋವಿನೊಳಾದ ತೃಪೆಯ 

- ಮೊದಲಲೆಂದಿರಿ ನೀವು ಬಳಿಕೀ 
ನಾರಿಸುವರಿವರಳವೆ ಸಾಕಿವ 

ಯದುಕುಲಾಧಿಪ ಕೃಷ್ಣ ನೆರೆ ಹೇ 
ತೋರದಿರು ತೆಗೆ ತೊಲಗು ಮೂಢರ ಪರಮಗುರು ನೀನು ಳಿದನುಖಗಳು ಮೊಪ್ಪನವರಿ ಹದನ ಸಾರಿದರು 
ಆರಿತ್ತೆ ಗೋನಾಳಿ ಫಲುಗುಣ 

ವಿದುರ ಹೇಳಿದನೆಲ್ಲರಿಗೆ ತಾ 
ತೋರು ನಿನ್ನರಿತವನು ಸಲಿಲವ 

ನಿದುವೆ ಮತವೆನಗೊಬ್ಬಗೆಯು ಬಲು 
ಬೀರು ಬೇಗದಿನೆನಲು ಬಿಲುಗೊಂಡೆದ್ಧನಾ ಪಾರ್ಥ ೨೬ ಗದನವೇ ಮತವೆಂದು ಹೇಳಿದೆ ಹಿಂದು ನಿಮಗೆಂದ ೩೩ 
- ಸಲಿಲ ಬಾಣದಲಮಲ ಗಂಗಾ 

* ಒಂದು ಮತವೆನಗೊಂದು ನುಡಿ ಮನ 
ಜಲವ ತೆಗೆದನು ತಪ್ಪ ಲೋಹದ 

ವೊಂದು ಮತ್ತೊಂದಿಲ್ಲ ಸಾಕಿದ 
ಜಲದವೊಲು ತನಿಹೊಳೆವ ಸಲಿಲದ ಬಹಳ ಧಾರೆಗಳ ನೆಂದು ಫಲವೇನಿನ್ನು ಸಂಧಿಯೆ ಪಾಂಡುತನಯರಲಿ 
ಇಳುಹಿದನು ಸರಳಿಂದ ವದನದ 

ಇಂದು ನಿಮಗೀ ಹದನ ನಾನೇ 
ಬಳಿಗೆ ಬಿಡೆ ಬಹಳಾರ್ತ ಭೀಷ್ಮನು 

ತಂದು ಬಳಿಕೆನ್ನೊಡಲ ಸಲಹುವ 

- 
ಗೆಲಿದನಂತಸ್ತಾಪವನು ನರನಾಥ ಕೇಳೆಂದ ೨೭ 

- 

ಚೆಂದವೊಳಿತು ತಪ್ಪನಾಡಿದರೆಂದನವನೀಶ ೩೪ 
ಸಾಕು ಸಾಕೈ ತಂದೆ ನನ್ನನು 

ಕಾಯದಲಿ ಕಕ್ಕುಲಿತೆ ಯೇಕಿದ 

ರಾಯಸವು ತಾನೇಸು ದಿನ ಕ 
ಸಾಕಿಕೊಂಡೆ ಪಾರ್ಥ ಘನ ತೃ 
ಪ್ಲಾಕುಲತೆ ಬೀಳ್ಕೊಂಡುದತಿಶಯ ತೃಪ್ತಿ ನನಗಾಯ್ತು ೮ಾಯುಗಳಿಗೊಳಗಾಗಿ ಕಾಲನ ರಾಜಕಾರಿಯವು 
ಸಾಕೆನುತ ಫಲುಗುಣನ ಪರಮ ವಿ 

ಹೇಯವೀ ಸಿರಿಯಿದರ ಮೈ ವಶ 
ವೇಕವನು ಪತಿಕರಿಸಿ ನೆರೆ ಚಿಂ 

ದಾಯತಿಕೆ ನಮಗಿಲ್ಲ ಪಾಂಡವ 
ತಾಕುಳನ ಮಾಡಿದನು ಕೌರವರಾಯನನು ಭೀಷ್ಮ ೨೮ ರಾಯ ಮಸ್ತಕಶೂಲನೆಂಬೀ ಬಿರುದ ಬಿಡೆನೆಂದ ೩೫ 


[ ೪೧ 


೧೧ ] 

ಭೀ ಹೈ ಪರ್ವ 
- ಎಲವೊ ಭೀಷ್ಕರ ಮಾತುಗಳ ನೀ 

ಇವರು ಕಳುಹಿಸಿಕೊಂಡರಾ ಮಾ 
ನೊಲಿವರೆಯು ಸಂಧಾನದಲಿ ನೀ 

ಧವನ ಮೆಲ್ಲಡಿಗಳನು ಹೃದಯದೊ 
ನಿಲುವರೆಯು ದೇಹಾಭಿಲಾಷೆಗೆ ಬಲಿವರೆಯು ಮನವ ಇವಚಿ ಕಂಗಳು ತುಂಬಿ ದೇವನ ಮೂರ್ತಿಯನು ಹಿಡಿದು 
ಒಲಿದ ಭೀಮನೆ ನಿನ್ನ ಸಂಧಿಯ 

ಸವೆಯದವಳಾನಂದ ಬಹಳಾ 
ಕಳಚಿ ನಿನ್ನೊಡಹುಟ್ಟಿದೀತನ 

ರ್ಣವದೊಳಗೆ ಮುಳುಗಾಡಿ ಲಕ್ಷ್ಮೀ 
ತಿಳಿರಕುತವನು ಸುರಿವನಲ್ಲದೆ ಬಿಡುವನಲ್ಲೆಂದ |- ೩೬ ಧವನ ಕಳುಹಿದನಿತ್ತ ಬೀಳ್ಕೊಟ್ಟನು ಸುಯೋಧನನ ೪೦ 
- ಹಾ ನುಡಿಯದಿರು ನಿಲು ಪಿತಾಮಹ 

ಬವರದೊಳಗೌಚಿತ್ಯ ಪರಿಪಾ 
ನೇನ ಬೆಸಸಿದುದಕೆ ಹಸಾದವು 

ಕವನು ಬಲ್ಲಿರಿ ಕೌರವರ ಪಾಂ 
ನೀನು ನಡೆ ಪಾಳಯಕೆ ಬಿಡುಗುರಿತನವ ಮಾಣಿಯಲ ಡವರ ವೃತ್ತಾಂತದ ರಹಸ್ಯದ ನೆಲೆಯನರಿದಿಸಿರಿ 
ಮನಮುದ್ರೆಯ ಹಿಡಿಯೆನಲು ಪವ 

ನಿನಗೆ ಬೇರೊಂದಿಲ್ಲ ನಾವ್ ಹೇ . 
ಮಾನನಂದನ ಖಾತಿಯಲಿ ಯವು 

ಳುವುದು ಕೃಷ್ಣನ ನೇಮವನು ಮಾ 
ಸೂನುವನು ಬಿಡೆ ನೋಡಿ ಮೆಲ್ಲನೆ ಸರಿದನಲ್ಲಿಂದ ೩೭ ಡುವುದೆನುತದೊಣಾದಿ ಸುಭಟರ ಕಳುಹಿದನು ಭೀಷ್ಮ 
- ಬೀಳುಕೊಡಿರೇ ಸಾಕು ಭೀಮನು 

ಬೀಳುಕೊಂಡರು ರಾಯರಿಬ್ಬರು 
ಬಾಲಭಾವಿತನಾದನೀ ಭೂ 

ಪಾಳಯಂಗಳಿಗಿ ಪಡುವಣ 
ಪಾಲ ಕೌರವನೆಂಬೆನೇ ಮೊದಲಿಗನು ಮೂರ್ಖರಿಗೆ 

ಶೈಲ ವಿಪುಲ ಸ್ತಂಭದೀಪಿಕೆಯಂತೆ ರವಿ ಮೆರೆದ 
ಕಾಳೆಗದೊಳೊಡೆಹಾಯು ಸಾಯಲಿ 

ಮೇಲು ಮುಸುಕಿನ ಮುಖದ ಚಿತ್ರದ 
ಬಾಳಿಲದಂತಾಗಿ ಹೋಗಲಿ 

ಕಾಳಿಕೆಯ ದುಮಾನಜಲಧಿಯ 
ಹೇಳಿದಿರಿ ನಿಮ್ಮಿಂದ ತಪ್ಪಿಲ್ಲೆಂದನಸುರಾರಿ - ೩೮ ಕಾಲುವೆಗಳೆನೆ ಕೌರವರು ಹೊಕ್ಕರು ನಿಜಾಲಯವ 
ಮುರಹರನ ಮಾತಹುದು ಸಾಕಿ 

- ಇವರು ಭೀಷ್ಮನ ಬೀಳುಕೊಂಡು 
ನೃ ರಸ ಧರಜ ಹೋಗುದ್ರುಪದಾ 

ತ್ಸವದ ಹರುತದಲೊಮ್ಮೆ ಗಂಗಾ 
ದ್ಯರಿಗೆ ನೇಮವು ಪಾರ್ಥ ಮರಳೆ ತಂದೆ ಪಾಳಯಕೆ ಭವಗೆ ತಪ್ಪಿದ ದುಗುಡ ಭಾರದಲೊಮ್ಮೆ ಚಿಂತಿಸುತ 
ಧರೆಯ ಲೋಲುಪ್ತಿಯಲಿ ಸಲೆ ಕಾ 

ಕವಲು ಮನದಲಿ ಕಂಪಿಸುತ ಶಿಬಿ 
ತರಿಸಿ ತಪ್ಪಿದೆವೆಮ್ಮೊಳಂಬಿ 

ರವನು 

ನಿಖಿಲ ಸೇನಾ 
ಧರಧುರವ ನೆನೆಯದಿರಿ ವಿಜಯಿಗಳಾಗಿ ನೀವೆಂದ ೩೯ ನಿವಹ ಸಹಿತವೆ ವೀರ ನಾರಾಯಣನ ಕರುಣದಲಿ ೪೩ 


ಶ್ರೀಮದಚಿಂತ್ಯ ಗದುಗು ವೀರ ನಾರಾಯಣ ಚರಣಾರವಿಂದ 
ಮಕರಂದ ಮಧುಪಾನ ಪರಿಪುಷ್ಟ ವಚಃಪಟ್ಟದೀ ನಿಕಾಯ 
ಶ್ರೀಮತ್ತು ಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ 
ಕರ್ಣಾಟಕ ಭಾರತ ಕಥಾಮಂಜರಿಯೊಳ್ 
ಭೀಷ್ಮ ಪರ್ವ ಸಮಾಪ್ತಮಾದುದು 


ದೊ 


ಣ ಪರ್ವ 


ಒಂದನೆಯ ಸಂಧಿ 


ಸೂ . ಲಾಯ ಕಟಕ ಪಿತಾಮಹನ ತರು 

ವಾಯಲಭಿಷೇಕವನು ಕೌರವ 
ರಾಯ ಮಾಡಿಸಿ ಪತಿಕರಿಸಿದನು ಕುಂಭಸಂಭವನ 


ಸೋಲಿಸಿತೆ ಕರ್ಣಾಮೃತದ ಮಳೆ 

ಆರು ಕುಹಕಿಗಳಾರು ದುರ್ಜನ 
ಗಾಲ ನಿನ್ನಯ ಕಿವಿಗಳನ್ನು ನೆರೆ 

ರಾರು ಖುಲ್ಲರು ನೀತಿ ಬಾಹಿರ 
ಕೇಳಿದ್ದೆ ಕೌರವನ ಕದನದ ಬಾಲಕೇಳಿಗಳ 

ರಾರು ದುರ್ಬಲರವರು ನಿನ್ನರಮನೆಯ ಮಂತ್ರಿಗಳು 
ಹೇಳುವುದು ತಾನೇನು ಕೆಂಗರಿ 

ಆರು ಹಿತವರು ನೀತಿಕೋವಿದ 
ಗೋಲ ಮಂಚದ ಮಹಿಮರವನು 

ರಾರು ಸುಜನರು ಬಹು ಪರಾಕ್ರಮ 
ಮೇಲುಪೋಗಿನ ಕಥೆಯನವಧಾನದಲಿ ಕೇಳೆಂದ 

ರಾರವರ ಹೊರಬೀಸಿ ಕಾಬುದು ನಿನ್ನ ಮತವೆಂದ ೬ 
ಬತ್ತಿತಂಬುಧಿ ನಿನ್ನ ಮಗ ಹೊಗು 

ಹರಿದು ಕುರುಸೇನೆ ಬತ್ತಿದ 
ವತ್ತ ಕಾದುದು ನೆಲನು ನೃಪ ತಲೆ 

ಕೆರೆಯೊಳಗೆ ಬಲೆಯೇಕೆ ಹಗೆ ಹೊ 
ಗು ಹೊಗಲೊಳಕೊಳ್ಳದಂಬರವೇನನುಸುರುವೆನು ಕ್ಕಿರಿವರಿನ್ನಾರಡ್ಡ ಬೀಳೂರು ನಿನ್ನ ಮಕ್ಕಳಿಗೆ 
ಮೃತ್ಯು ನಿನಗೊಲಿದಿಹಳು ಬಳಿಕಿ 

ಬರಿದೆ ಮನ ನೋಯದಿರು ಸಾಕೆ 
ನ್ನು ತರೋತ್ತರವೆಲ್ಲಿಯದು ನೆರೆ 

ಚರುವುದೆನೆ ತನ್ನೊಳಗೆ ಹದುಳಿಸಿ 
ಚಿತ್ತವಿಸುವುದು ಜೀಯ ದ್ರೋಣಂಗಾಯ್ತು ಹರಿವೆಂದ ೨ ಸರಿಹೃದಯನೀ ಮಾತನೆಂದನು ಮತ್ತೆ ಸಂಜಯಗೆ 
- ಐದು ದಿವಸದೊಳಹಿತ ಬಲವನು 

ಘಾಸಿಯಾದೆನು ಮಗನ ಮೇಲಿ 
ಹೊತ್ತು ಹೊಡೆಕುಟ್ಟಾಡಿ ರಿಪುಗಳೊ 

ನ್ನಾಸೆ ಬೀತುದು ಬೆಂದ ಹುಣ್ಣಲಿ 
ಕೈದೆ ದೊರೆಗಳನಿರಿದು ಮೆರೆದನು ಭುಜಮಹೋನ್ನತಿಯ ಸಾಸಿವೆಯ ಬಳಿಯದಿರು ಸಂಜಯ ನಿನಗೆ ದಯವಿಲ್ಲ 
ಕೈದುಕಾರರ ಗುರು ಛಡಾಳಿಸಿ 

ಏಸು ಬಲುಹುಂಟಾದರೆಯು ಹಗೆ. 
ಮೈದೆಗೆದು ನಿರ್ಜರರ ನಗರಿಗೆ 

ವಾಸುದೇವನ ಹರಿಬವೆಂದಾ 
ಹಾಯ್ದ ನೆನಲುರಿ ಜಠರದಲಿ ಮೋಹರಿಸಿತವನಿಪನ ೩ ನೇಸನೊರಲಿದೆನೇನ ಮಾಡುವೆನೆಂದನಂಧನೃಪ ೮ || 
- ಶಿವಶಿವಾ ಭೀಷ್ಮಾವಸಾನ 

- ಬೇಡ ಮಗನೇ ಪಾಂಡುಸುತರಲಿ 
ಶ್ರವಣ ವಿಷವಿದೆ ಮತ್ತೆ ಕಳಶೋ . 

ಮಾಡು ಸಂಧಿಯನಸುರರಿಪುವಿನ 
ಧೃವನ ದೇಹವ್ಯಥೆಯ ಕೇಳೆನೆ ಪೂತು ವಿಧಿಯೆನುತ ಕೂಡೆ ವಿಗ್ರಹವೊಳಿತೇ ಹಗೆ ಹೊಲ್ಲ ದೈವದಲಿ 
ಅವನಿಪತಿ ದುಗುಡದಲಿ ಮೋರೆಯ 

ಪಾಡು ತಪ್ಪಿದ ಬಳಿಕ ವಿನಯವ 
ಲವುಚಿದನು ಕರತಳವ ಚಿತ್ತದ | 

ಮಾಡಿ ಮೆರೆವುದು ಬಂಧು ವರ್ಗದ 
ಬವಣಿಗೆಯ ಭಾರಣಿಯ ಕಡುಶೋಕದಲಿ ಮೈಮರೆದ ೪ ಕೂಡೆ ವಾಸಿಗಳೇತಕೆನ್ನೆನೆ ನಿನ್ನ ಮನವರಿಯೆ | 
- ಶೋಕವೇಕೆಜೀಯ ನೀನವಿ 

* ಹೋಗಲಿನ್ನಾ ಮಾತು ಖಳರು 
ವೇಕಿತನದಲಿ ಮಗನ ಹೆಚ್ಚಿಸಿ 

ತಾಗಿ ಭಾಗರು ಸುಕೃತ ದುಷ್ಕೃತ 
ಸಾಕಿ ಕಲಿಸಿದೆ ಕುಟಿಲತನವನು ಕುಹಕ ವಿದ್ಯೆಗಳ 

ಭೋಗವದು ಮಾಡಿದರಿಗಪ್ಪುದು ಖೇದ ನಮಗೇಕೆ 
ಆಕೆವಾಳರು ಹೆರಿಗೆಯುಳ್ಳ ವಿ 

ಈಗಲೀ ಕದನದಲಿ ವಜ್ರಕೆ 
ವೇಕಿಗಳು ನಿಮ್ಮಲ್ಲಿ ಸಲ್ಲರು . 

ಬೇಗಡೆಯ ಮಾಡಿದನದಾವನು 
ಸಾಕಿದೇತಕೆ ಸೈರಿಸೆಂದನು ಸಂಜಯನು ನೃಪನ ೫ ತಾಗಿ ದ್ರೋಣನ ಮುರಿದ ಪರಿಯನು ರಚಿಸಿ ಹೇಳೆಂದ ೧೦ 

೩೯೨ 


೩೯೩ 


ದ್ರೋಣಪರ್ವ 


ಚಿತ್ತವಿಸು ಧೃತರಾಷ್ಟ್ರ ಮಲಗಿದ 
ಮುತ್ತಯನ ಬೀಳ್ಕೊಂಡ ಕೌರವ | 
ರಿತ ಸರಿದರು ಪಾಂಡುನಂದನರತ್ತ ತಿರುಗಿದರು 
ಹೊತ್ತ ಮೊನದ ವಿವಿಧ ವಾದ್ಯದ 
ಕೆತ್ಯ ಬಾಯ್ಕಳ ಪಾಠಕರ ಕೈ 
ಹತ್ತುಗೆಯ ಮೋರೆಯ ಮಹೀಪತಿ ಹೊಕ್ಕನರಮನೆಯ ೧೧ 

ಗಾಹು ಕೊಳದ ಭೀಮ ಪಾರ್ಥರ 
ಸಾಹಸವನೆಣಿಸುತ ಕಠಾರಿಯ 
ಮೋಹಳದ ಮೇಲಿಟ್ಟ ಗಲ್ಲದ ಮಕುಟದೊಲಹುಗಳ 
ಊಹೆದೆಗಹಿನ ಕಂಬನಿಯ ತನಿ 
ಮೋಹರದ ಘನಶೋಕವಯ) 
ಮೇಹುಗಾಡಿನ ಮನದ ಕೌರವನಿತ್ತನೋಲಗವ ೧೨ 

ಗುರುತನುಜ ವೃಷಸೇನ ಮಾದ್ರೆ 
ಶೂರ ಕಳಿಂಗ ವಿಕರ್ಣ ದುಸ್ಸಹ 
ದುರುಳ ಶಕುನಿ ಸುಕೇತು ಭೂರಿಶ್ರವ ಜಯದ್ರಥರು 
ವರ ಸುಲೋಚನ ವಿಂದ್ಯ, ಯವನೇ 
ಶೃರರು ಕೃಪ ಕೃತವರ್ಮ ಭಗದ 
ತರು ಮಹಾ ಮಂತ್ರಿಗಳು ಬಂದರು ರಾಯನೋಲಗಕೆ೧೩ 
- ತೊಡರ ಝಣಝಣ ರವದ ಹೆಗಲಲಿ 
ಜಡಿವ ಹಿರಿಯುಬ್ಬಣದ ಹೆಚ್ಚಿದ 
ಮುಡುಹುಗಳ ಮಿಗೆ ಹೊಳೆವ ಹೀರಾವಳಿಯ ಕೊರಳುಗಳ 
ಕಡುಮನದ ಕಲಿ ರಾಜಪುತ್ರರ 
ನಡುವೆ ಮೈ ಪರಿಮಳದಿ ದೆಸೆ ಕಂ 
ಪಿಡಲು ಭಾರವಣಿಯಲಿ ಬಂದನು ಕರ್ಣನೋಲಗಕೆ ೧೪ 

ಇತ್ತ ಬಾರೆ ಕರ್ಣ ಕುರುಕುಲ 
ಮತ್ತವಾರಣ ಕುಳಿ ಬಾ 
ಯಿತ್ತ ಬಾ ತಾಣಿಯೆನುತವೆ ಸೆರಗ ಹಿಡಿದೆಳೆದು 
ಹತ್ತಿರಾತನ ನಿಲಿಸಿ ಬಟ್ಟಲ 
ಲಿತ್ತು ವೀಳೆಯವನು ಸುಯೋಧನ 
ಕೆತ್ತುಕೊಂಡಿರೆ ನುಡಿಸಿದನು ಕಲಿ ಕರ್ಣನವನಿಪನ ೧೫ 
- ಜೀಯ ದುಗುಡವಿದೇಕೆ ಬಿಡು ಗಾಂ 
ಗೇಯನಳುಕಿದರೇನು ಕಾಣಿಯ 
ಬೀಯದಲಿ ಬಡವಹುದೆ ಕನಕಾಚಲ ನಿಧಾನಿಸಲು 
ರಾಯ ಜಗಜಟ್ಟಿಗಳು ರಣದೊಳ 
ಜೇಯರಿದೆ ಪರಿವಾರವನು ನಿ [ ಸೂರೆಯಲಿ ೧೬ 
ರ್ದಾಯದಲಿ ದಣಿಸುವೆನು ರಿಪುಗಳ ಸಿರಿಯ 

ಕರ್ಣ ಕರ್ಣಕಠೋರ ಸಾಹಸ 
ನಿರ್ಣಯಿಸು ಪರಸೈನ್ಯ ಸುಭಟ ಮ . 
ಹಾರ್ಣವಕೆ ಬಿಡು ನಿನ್ನ ವಿಕ್ರಮಬಾಡಬಾನಳನ 
ಪೂರ್ಣಕಾಮನು ನೀನು ಕುರುಬಲ 
ಕರ್ಣಧಾರನು ನೀನು ವಿಶ್ವ ವಿ 
ಕರ್ಣ ನೀನೇ ರಕ್ಷಿಸೆಂದುದು ನಿಖಿಳ ಪರಿವಾರ ೧೭ 


ಕಾದುವೆನು ರಿಪುಭಟರ ಜೀವವ 
ಸೇದುವೆನು ಸಮರಂಗ ಭೂಮಿಯ 
ನಾದುವೆನು ನೆಣಗೊಬ್ಬಿನಹಿತರ ಗೊಣ ರಕುತದಲಿ 
ಹೋದ ದಿವಸಂಗಳಲಿ ಕಾಳೆಗ . 
ಮಾದುದಂದಿನ ಭೀಷ್ಕರೊಡನೆ ವಿ 
ವಾದ ಕಾರಣ ಬೇಡಿಕೊಳಬೇಹುದು ನದೀಸುತನ ೧೮ 

ಎಂದು ನೃಪತಿಯ ಬೀಳುಕೊಂಡಿನ 
ನಂದನನು ಬೊಂಬಾಳ ದೀಪದ 
ಸಂದಣಿಗಳಲಿ ಸೆಳೆದಡಾಯ್ ದ ಭಟರ ಮುತ್ತಿಗೆಯ 
ಮುಂದೆ ಪಾಯವಧಾರು ರಿಪುನೃಪ 
ಬಂದಿಕಾರವಧಾರು ಧಿರುಪಯ 
ವೆಂದು ಕಳಕಳ ಗಜರುಮಿಗೆ ಕುರುಭೂಮಿಗೈತಂದ ೧೯ 

ಹಾಯಿದವು ನರಿ ನಾಯಿಗಳು ಕಟ 
ವಾಯಲೆಳಲುವ ಕರುಳಿನಲಿ ಬಸಿ 
ವಾಯ ರಕುತದಿಡಿದವು ರಣ ಭೂತ ದೆಸೆದೆಸೆಗೆ 
ಆಯುಧದ ಹರಹುಗಳ ತಲೆಗಳ 
ಡೊಯಿಗೆಯ ಕಡಿ ಖಂಡಮಯದ ಮ 
ಹಾಯತದ ರಣದೊಳಗೆ ಬಂದನು ಭೀಷ್ಮನಿದ್ದೆಡೆಗೆ ೨೦ 

ಸರಳ ಮಂಚವ ಹೊದ್ದಿ ಭೀಷ್ಮನ 
ಚರಣಕಮಲವ ಹಿಡಿದು ನೊಸಲಿನೊ 
ಟೊರಸಿಕೊಂಡನು ನಾದಿದನು ಕಂಬನಿಯೊಳಂಘಿಗಳ 
ಕರುಣಿಸೆ ಗಾಂಗೇಯ ಕರುಣಾ 
ಶರಧಿಯೇ ಖಳತಿಲಕ ಕರ್ಣನ 

[ ೨೧ 
ದುರುಳತನವನು ಮರೆದು ಮೆರೆವುದು ನಿಮ್ಮ ಸದುಣವ | 

ಎನಲು ಹೃದಯಾಂಬುಜದ ಪೀಠದ 
ವನಜನಾಭ ಧ್ಯಾನಸುಧೆಯಲಿ 
ನನೆದು ಹೊಂಗಿದ ಕರಣ ಹೊರೆಯೇರಿತ್ತು ನಿಮಿಷದಲಿ 
ತನುಪುಳಕ ತಲೆದೊರೆರೋಮಾಂ 
ಚನದ ಬಿಗುಹಡಗಿತ್ತು ಕಂಗಳ 
ನನೆಗಳರಳಿದವಾಯ್ತು ಭೀಷ್ಮ೦ಗಿತ್ರಣವಧಾನ ೨೨ 

ಅಳಲದಿರು ಬಾ ಮಗನೆ ಕುರುಕುಲ 
ತಿಲಕನವಸರದಾನೆ ರಿಪು ಮಂ 
ಡಳಿಕಮಸ್ತಕಶೂಲ ಬಾರೆ ಕರ್ಣ ಬಾಯೆನುತ 
ತುಳುಕಿದನು ಕಂಬನಿಯ ಕೋಮಲ 
ತಳದಿ ಮೈದಡವಿದನು ಕೌರವ 
ನುಳಿವು ನಿನ್ನದು ಕಂದ ಕದನವ ಜಯಿಸು ಹೋಗೆಂದ ೨೩ 
- ಗಾರುಗೆಡೆದೆನು ನಿಮ್ಮ ಮೊಲೆಯ 
ಕಾರತನದುಬ್ಬಿನಲಿ ತನಿ ಮದ 
ವೇರಿ ನಿಮ್ಮಲಿ ಸೆಣಸಿದನು ಸೇನಾಧಿಪತ್ಯದಲಿ 
ದೂರ ಹೊತ್ತೆನು ರಣದ ಮಾಸಲಿ 
ನೇರು ತಪ್ಪಿತು ನೀಲಮಣಿ ತಲೆ 
ಗೇರಿಸಿದ ತೃಣವದಕೆ ಸರಿಯೇ ಭೀಷ್ಮ ಹೇಳೆಂದ ೨೪ 


೩೯೪ 


ಮ ಹಾ ಭಾರತ 


[ ಸಂಧಿ 


ತನುಜ ತಪ್ಪನದಕೆ ಕಾಳಗ 

ಭಾನುಸನ್ನಿಭ ಮರಳು ಭೂಪನ 
ವೆನಗೆ ತನಗೆನಬೇಕು ವೀರರು 

ಹಾನಿ ವೃದ್ಧಿಗಳೆಲ್ಲ ನಿನ್ನದು 
ಮನದ ಕಲಿತನದುಬ್ಬುಗೊಬ್ಬಿನಲೆಂಬರಿದಕೇನು 

ನೀನು ಪಂಥದ ಜಾಣನಲ್ಲಾ ವಿಜಯನಾಗೆನಲು 
ಮನದೊಳಗೆ ಖತಿಯಿಲ್ಲ ದುರಿಯೋ 

ಆ ನದೀಸುತನಡಿಗೆರಗಿ ರವಿ 
ಧನ ನೃಪತಿಯೋಪಾದಿ ನೀ ಬೇ 

ಸೂನು ಕಳುಹಿಸಿಕೊಂಡು ಬಹಳ ಮ 
ರೆನಗೆ ಲೋಗನೆ ಕಂದ ಕದನವ ಜಯಿಸು ಹೋಗೆಂದ ೨೫ ನೋನುರಾಗ 

ಕುರುರಾಯನೋಲಗವ ೩೨ 
- ಆಳುತನದ ದೊಠಾರತನ ಸರಿ 

- ಭಾನುಸುತ ಕುಳ್ಳಿರು ನದೀಸುತ 
ಯಾಳಿನಲಿ ಸೆಣಸಾದೊಡೆಳಿತು 

ನೇನನೆಂದನು ತನ್ನ ಚಿತ್ತ 
ಮೇಳವೇ ಗುರು ದೈವದಲಿ ಕಟ್ಟುವರೆ ಬಿರುದುಗಳ ಗ್ಲಾನಿಯನು ಬಿಸುಟೇನ ನುಡಿದನು ಭಾವಶುದ್ದಿಯಲಿ 
ಹಾಳಿ ಹಸುಗೆಯನರಿಯದಾ ಹೀ 

ಏನನೆಂಬೆನು ಜೀಯ ಬಹಳ ಕೃ 
ಹಾಳಿಗೆಡಿಸಿದೆನಂದು ಸಭೆಯಲ್ಲಿ 

ಪಾನಿಧಿಯಲಾ ಭೀಷ್ಮನನುಸಂ 
ಖಳನವಗುಣ ಶತವ ನೋಡದೆ ನಿಮ್ಮ ಮೆರೆಯೆಂದ ೨೬ ಧಾನವಿಲ್ಲದೆ ಬೆಸಸಿ ಕಳುಹಿದನೆಂದನಾ ಕರ್ಣ - ೩೩ 
ನೋವುಮನದೊಳಗುಳಡಾ ರಾ 

- ಇನ್ನು ಸೇನಾಪತಿಯದಾರೆ 
ಜೀವಲೋಚನನಾಣಿ ಮಗನೇ 

ನಿನ್ನ ಮತವೇನುದಯವಾಗದ 
ಜೀವ ಕೌರವನಲ್ಲಿ ಕರಗುವುದೇನ ಹೇಳುವೆನು 

ಮುನ್ನ ಬವರವ ಹಿಡಿಯಬಹುದು ವೈರಿ ರಾಯರಲಿ 
ಆವನಾತನ ಬಂಧುವಾತನೆ 

ಎನ್ನು ನಿನ್ನ ಭಿಮತವನೆನೆ ಸಂ 
ಜೀವವೆನಯ ದೆಸೆಯ ಭಯ ಬೇ .. 

ಪನ್ನ ಭುಜಬಲದೊಣನಿರಲಾ 
ಡಾವ ಪರಿಯಿಂದವನನುಳುಹುವ ಹದನ ಮಾಡೆಂದ ೨೭ ರಿನ್ನು ಸೇನಾಪತಿಗಳೆಂದನು ಭೂಪತಿಗೆ ಕರ್ಣ - ೩೪ 
- ಎನ್ನ ಹವಣಿ ಹಗೆಯ ಗೆಲುವಡೆ 

ಪ್ರಭೆಯ ದಾರಿಗೆ ಸೂರನಿದಿರಿನೊ 
ನಿನ್ನ ವಂದಿಗರಿರಲು ನೂಕದು 

ಲಭವನಿರೆ ತಾನಾರು ಭುವನಕೆ 
ತನ ಸಾಹಸವೆಲಿ ಪರಿಯಂತಹುದು ಕದನದಲಿ 

ವಿಭುಗಳೆ ವೈಕುಂಠನಿದಿರಿನೋಳಾರು ದೇವತೆಯೆ 
ಗನ್ನ ಕಾರನು ಕೃಷ್ಣನವರಿಗೆ 

ವಿಭವ ನದಿಗಳಿಗುಂಟೆ ಜಲಧಿಯ 
ತನ್ನ ನೆಚ್ಚ ತಗೊಟ್ಟನಹಿತರ 

ರಭಸದಿದಿರಲಿ ನಮ್ಮ ಬಲದಲಿ 
ನಿನ್ನು ಗೆಲುವವರಾರು ಜಯವೆಲ್ಲಿಯದು ನಮಗೆಂದ ೨೮ ಸುಭಟರಾರೆ ದೊಣನಿರುತಿರಲೆಂದನಾ ಕರ್ಣ ೩೫ 
- ಆಲಮಟ್ಟದ ಗಾಳಿಯಲಿ ಮೇ | 

- ಜಾಗು ಜಾಗುರೆ ಕರ್ಣ ಪರರ ಗು 
ಘಾಳಿ ಮುರಿವುದೆ ಮಿಂಚುಬುಳುವಿಗೆ. 

ಣಾಗಮವ ಪತಿಕರಿಸಿ ನುಡಿವವ 
ಸೋಲುವುದೆ ಕತ್ತಲೆಯ ಕಟಕವು ಜೀಯ ಚಿತ್ತೆ ಸು ನೀಗಳಿನ ಯುಗದಾತನೇ ಮರು ಪೂತು ಭಾಷೆನುತ 
ಸೀಳಬಹುದೇ ಸೀಸದುಳಿಯಲಿ 

ತೂಗುವೆರಳಿನ ಮಕುಟದೊಲಹಿನೂ 
ಶೈಲವನು ಹರಿಯೊಲಿದ ಮನುಜರ 

ಳಾ ಗರುವ ಭಟರುಲಿಯ ಲಹರಿಯ ' 
ಮೇಲೆ ಮುನಿದೇಗುವರು ಕೆಲಬರು ಭೀಷ್ಮ ಹೇಳೆಂದ ೨೯ ಸಾಗರದ ಸೌರಂಭದಂತಿರೆ ಮಸಗಿತಾಸ್ಥಾನ - ೩೬ 
- ಲೇಸನಾಡಿದೆ ಕರ್ಣ ದಿಟ ನೀ 

ನುಡಿಸು ನಿನ್ನಾಳವನು ಕರೆ ಹೋಂ 
ನೀಸು ಸಮ್ಯಜ್ಞಾನಿಯೆಂಬುದ 

ಗೊಡನ ಹಿಡಿದೈತರಲಿ ನಾರಿಯ 
ನೀನು ದಿನ ನಾವರಿಯೆವೆ ನೀ ಸತ್ಕುಲೀನನಲ 

ರೆಡ ಬಲನು ತೆರಹಾಗಲಿಕ್ಕಲಿ ಸಿಂಹವಿಷ್ಟರವ 
ಆ ಸುಯೋಧನಗರುಹಿ ಸಂಧಿಯ 

ತಡವು ಬೇಡೆನೆ ಕೌರವೇಂದ್ರನ 
ನೀ ಸಮಯದಲಿ ಘಟಿಸು ನೀನೆನ 

ನುಡಿಗೆ ಮುನ್ನ ನುವಾಯು ವಿಪ್ರರ 
ಲೈಸ ಮಾರನು ಪಾಂಡವರ ಸಂಪ್ರತಿಯ ಮಾಡೆಂದ ೩೦ ಗಡಣ ಬಂದುದು ರಚಿಸಿದರು ಮೂರ್ಧಾಭಿಷೇಚನವ ೩೭ 
- ಜೀಯ ಮಂತ್ರದ ಮಾತು ರಾವುತ 

ಸಕಲ ಸಾವಂತರು ಮಹೀ ಪಾ 
ಪಾಯಕರಿಗೊಪ್ಪುವುದೆ ಅವರವ 

ಲಕರು ಬಂದುದು ಚರಣದಲಿ ಕಾ 
ರಾಯತದಲೋಲೆಸಬೇಹುದು ಮೇರೆ ಮಾರ್ಗದಲಿ 

ಣಿಕೆಯನಿಕ್ಕಿತು ಕೈಯ ಮುಗಿದುದು ನಿಖಿಳ ಪರಿವಾರ 
ರಾಯನೊಲಿದುದ ಹಿಡಿವೆಲ್ಲದ 

ಮಕುಟ ರತ್ನದ ಲಹರಿ ಖಡುಗದ 
ದಾಯವನ್ನು ಬಿಡುವೆನು ನಿಜಾಭಿ 

ವಿಕಟ ಧಾರಾರಶ್ಮಿ ದೀಪ 
ಪ್ರಾಯವಿದು ಸಂಪ್ರತಿಯ ನುಡಿ ತನಗಂಗವಲ್ಲೆಂದ ೩೧ ಪ್ರಕರದಲಿ ಥಳಥಳಿಸೆ ರವಿಯವೊಲೆಸೆದನಾ ದ್ರೋಣ೩೮ || 


೩೫ 


ದ್ರೋಣಪರ್ವ 
ಅರಸ ಬೇಡೈ ವರವನೆನ್ನನು 

ಹರಿಗೆ ಹರಿದವು ಮುಂದೆ ಬಿಲ್ಲಾ 
ಕರೆದು ಮಿಗೆ ಪತಿಕರಿಸೆ ಬಳಿಕಾ 

ತುರವಣಿಸಿದರು ಮೋಹರವ ಮಿ | 
ಬರಿದೆ ಹೊಹೆನೆ ಮೆಚ್ಚಿದುದ ನುಡಿ ಖೇಡತನವೇಕೆ ಕುರುಬಿದರು ಸಬಳಿಗರು ಮುಂಚಿತು ರಣಕೆ ಖಡ್ಡಿಗಳು 
ಹೊರೆ ಹೋಗದೆ ಹೇಳೆನಲು ನಗೆ ಮೊಗ 

ತುರಗ ಕವಿದವು ದಂತಿ ಘಟೆಗಳು 
ವರಳಿ ಹೊಂಪುಳಿಯೋಗಿ ಕೌರವ | 

ತುರುಗಿದವು ರಥ ರಾಜಿ ಮುಂಗುಡಿ 
ರರಸ ನುಡಿದನು ಕಟ್ಟಿಕೊಡಿ ಧರ್ಮಜನ ನನಗೆಂದು ೩೯ ವರಿದುದವನೀಪತಿಯ ಚೂಣಿಯ ನೃಪರ ಜೋಕೆಯಲಿ ೪೬ 
- ಮರಣ ಮಂತ್ರಾನುಗ್ರಹವನವ 

ಸಿಡಿಲ ಕುಡುಹುಗಳಿಂದ ಕಮಲಜ 
ಧರಿಸಬಹುದೇ ಮಗನೆ ಪಾರ್ಥನ 

ಹೊಡೆಯಲಬುಜಭವಾಂಡ ಭೇರಿಯ 
ಪರಿಯನರಿಯಾ ಹಿಡಿಯಲೀವನೆ ಧರ್ಮನಂದನನ 

ಕಡುದನಿಗಳೆನಿದರಿದವು ನಿನ್ನಾಳಕೋಟಿಗಳು 
ಅರಿದ ಬೇಡಿದೆ ತನಗೆ ನೂಕದ 

ತುಡುಕಿದವು ತಂಬಟದ ದನಿ ಜಗ 
ವರವ ವಚನಿಸಿ ಮಾಡದಿಹ ಬಾ 

ದಡಕಿಲನು ಫಡ ಕೌರವೇಂದ್ರನ 
ಹಿರರು ನಾವಲ್ಲೆ ನಲು ಕೌರವರಾಯನಿಂತೆಂದ ೪೦ ತೊಡಕು ಬೇಡೆಂದೊದರುತಿದ್ದವು ಗೌರುಗಹಳೆಗಳು ೪೭ 
ಕೊಡುವಡಿದು ವರವಲ್ಲದಿದ್ದರೆ 

ಬಿಗಿದ ಝಲ್ಲರಿ ಮುಗಿಲ ಹೊಸ ಕೈ 
ನುಡಿಗೆ ಮೊಳೆಹೊಮ್ಮು ವರೆ ನಿಮ್ಮ ಯ 

ದುಗಳ ಮಿಂಚಿನ ಮಕುಟಮಣಿ ಕಾಂ 
ತೊಡಕನೋಲುವವನಲ್ಲ ನೀವೇ ಬಲ್ಲಿರೆನೆ ನಗುತ 

ತಿಗಳ ಸುರಧನುವಿನ ಚತುರ್ಬಲ ರವದ ಸಿಡಿಲುಗಳ 
ಹಿಡಿದು ಬಿಗಿವನು ಪಾರ್ಥನನು ಕೆಲ 

ವಿಗಡ ಕುಂಭಜ ಮೇಘ ಋತು ತನಿ 
ಕಡೆಗೆ ತಪ್ಪಿಸಿ ಧರ್ಮಪುತ್ರನ 

ಹೊಗರಿರಿದು ಪರಬಲದ ಕಡುವೇ - 
ಬಿಡೆನು ನಿನ್ನಯ ಪುಣ್ಯದಳತೆಯನರಿಯಬಹುದೆಂದ ೪೧ ಸಗೆಗೆ ಕವಿದುದು ರಾಜಹಂಸ ಪ್ರಕರವೋಸರಿಸೆ - ೪೮ 
- ಸಾಕಿದೊಳಿತು ಚಾಪತಂತ್ರಪಿ 

ಕಳನ ಗೆಲಿದುದು ಬಂದು ಕೌರವ 
ನಾಕಿಯೇರಿಸಿ ನುಡಿದ ನುಡಿಗಳು 

ಬಲ ಯುಧಿಷ್ಠಿರರಾಯ ದಳ ಮುಂ 
ಕಾಕಹುದೆ ಕೈಕೊಂಡೆವೆನುತವನೀಶ ಹರುಷದಲಿ 

ಕೊಳಿಸಿ ಹೊಕ್ಕುದು ಜಯದ ಸುಮಾನದ ಸಘಾತದಲಿ 
ಆ ಕೃಪಾದಿ ಮಹಾಪ್ರಧಾನಾ 

ಬಲಿದರೊಡನು ಮಂಡಳಾಕೃತಿ 
ನೀ ಕವನು ಕಳುಹಿದನು ಮನೆಗೆ ದಿ 

ಗೊಳಿಸಿ ಕೌರವರಿವರು ಥಟ್ಟನು 
ವಾಕರನು ಹೆಡತಲೆಗೆ ಹಗರಿಕ್ಕಿದನು ಚಂದ್ರಮನ ೪೨ ನಿಲಿಸಿದರು ಚಂದ್ರಾರ್ಧಸದೃಶದಲಖಿಳ ಮೋಹರವ ೪೯ 
- ಜಗವರಾಜಕವಾಯು ಕುಮುದಾ 

ಚೌರಿಗಳು ಬಲವೆರಡರೊಳಗೊ 
ಳಿಗಳ ಬಾಗಿಲು ಹೂಡಿದವು ಸೂ 

ಯಾರದಲಿ ತೂಗಿದವು ಚೂಣಿಯ 
ರೆಗರು ಕವಿದುದು ತುಂಬಿಗಳು ಸಿರಿವಂತರರಮನೆಯ ವೀರರುರವಣಿ ಮಿಗಲು ಹೊಯ್ದರು ಹೊಕ್ಕು ಪರಬಲವ 
ಉಗಿದವಂಬರವನು ಮಯೂಖಾ 

ಮಾರಿ ಮೊಗವಡದೆರೆದವೊಲು ಜ 
ಳಿಗಳು ಭುವನದ ಜನದ ಕಂಗಳ 

ಜ್ಞಾರ ಮಾಸಾಳುಗಳು ನಿಜ ದಾ 
ತಗಹು ತೆಗೆದುದು ಸೆರೆಯ ಬಿಟ್ಟರು ಜಕ್ಕವಕ್ಕಿಗಳ ೪೩ ತಾರನವಸರಕೊದಗಿ ಹಣವಿನ ಋಣನ ನೀಗಿದರು ೫೦ 
- ಸೂಳವಿಸಿ ಬೊಬ್ಬಿರಿದವುರು ನಿ | 

ಬಿಟ್ಟ ಸೂಠಿಯೊಳೇರಿ ಕುದುರೆಗ 
ಸ್ಪಾಳ ಚಯವದ್ರಿಗಳ ಹೆಡತಲೆ | 

ಇಟ್ಟಿದುವು ಕಿವಿಗೌಂಕಿದುಂಗುಟ 
ಸೀಳೆ ಸಿಡಿಲೇಳಿಗೆಯಲೆದ್ದ ವು ವಿವಿಧ ವಾದ್ಯರವ 

ವಿಟ್ಟ ಸನ್ನೆ ಯೊಳೊಲೆದು ಕವಿದವು ಸೊಕ್ಕಿದಾನೆಗಳು 
- ಆಳು ನೆರೆದುದು ನೆಲ ಕುಸಿಯೆ ರಥ 

ನಿಟ್ಟುವರಿಯಲು ಕೂಡೆ ರಥ ಸಾ 
ಜಾಲ ಜಡಿದುದು ಹಣ್ದಾನೆಯ 

ಲಿಟ್ಟು ಹರಿದವು ಬಿಡದೆ ಸುಭಟರು 
ಸಾಲು ಮೆರೆದುವು ಕುಣಿವುತಿದ್ದು ವು ಕೂಡೆ ವಾಜಿಗಳು ೪೪ ಮುಟ್ಟಿ ಮೂದಲಿಸುತ್ತ ಹೊಯ್ದರುಹೊಕ್ಕು ಪರಬಲವ ೫೧ 
ತಳಿತ ಝಲ್ಲರಿಗಳಿಗೆ ಗಗನದ 

- ಏರುವಡೆದರು ಹೊಕ್ಕವರು ಕೈ 
ವಳಯವೈದದು ನೆರೆದ ಸೇನೆಗೆ 

ದೋರಿ ಕಳಕಳಕಾರರಸುಗಳ 
ನೆಲನಗಲ ನೆರೆಯದು ನಿರೂಢಿಯ ಭಟರ ವಿಕ್ರಮಕೆ ಕಾರಿದರು ಕೈ ಮಾಡಿ ಕೊಂಡರು ಸುರರ ಕೋಟೆಗಳ 
ಅಳವು ಕಿರಿದರಿರಾಯರಿಗೆ ದಿಗು | 

ತಾರು ಥಟ್ಟಿನೊಳಟ್ಟಿ ಮೈಮಸೆ 
ವಳಯವಿಟೈಡೆಯಾಗೆ ರಥ ಹಯ 

ಸೂರೆಕಾರರು ಮಿದುಳ ಜೊಂಡಿನ 
ದಳವುಳಕೆ ಕುರುಸೇನೆ ನಡೆದುದು ದೊರೆಯ ನೇಮದಲಿ ೪೫ ಜೋರುಗಳ ಬೀರಿದವು ಬೇತಾಳರಿಗೆ ಭಜನಿಕರ ೫೨ 


. 


دے 


೩೯೬ ಮ ಹಾ ಭಾರ ತ 

[ ಸಂಧಿ 
ತೆಗೆಸು ದೊದ್ದೆ ಯನುರವಣಿಸದಿರಿ 

ಸವರಿ ಹೊಕ್ಕನು ಕೆಲಬಲದ ಪಾಂ 
ವಿಗಡ ಸುಭಟರು ಸಾಹಸದ ತನಿ 

ಡವ ಮಹಾರಥರನು ವಿಭಾಡಿಸಿ 
ಹೊಗರಿನಾತಗಳೆಲ್ಲಿ ಭೀಮಾರ್ಜುನರ ಬರಹೇಳು 

ಪವನಜನ ಮುರಿಯೆಚ್ಚು ನಕುಲನ ರಥವ ಹುಡಿಮಾಡಿ 
ಹೋಗುವ ಬಿನುಗನು ಹೊಯ್ಯದಿರಿ ತೆಗೆ 

ಕವಲುಗೋಲಲಿ ದ್ರುಪದ ಮತ್ಸರ 
ತೆಗೆಯೆನುತ ಸಾವಿರ ಮಹಾರಥ 

ನವಗಡಿಸಿ ಹೈಡಿಂಬನಭಿಮ 
ರಗಲದಲಿ ಬರಲುರುಬಿ ಹೊಕ್ಕನುದ್ರೋಣಪರಬಲವ ೫೩ ನ್ಯುವನು ಮಸೆಗಾಣಿಸಿ ಮಹೀಶನ ರಥಕೆ ಮಾರಾಂತ ೬೦ 
ಸಾರಿರೈ ಸಾಹಸಿಕರಿರ ಕೆಲ 

- ಅರಸ ಫಡ ಹೋಗದಿರು ಸಾಮದ 
ಸಾರಿರೆ ಪಾಂಚಾಲಮರು 

ಸರಸ ಕೊಳದು ಬಿಲ ಹಿಡಿ ಹಿಡಿ | 
ವೀರರಹುದಲ್ಲೆಂಬೆವೋ ಶಿವ ಶಿವ ಮಹಾದೇವ 

ಹರನ ಮರೆವೊಗು ನಿನ್ನ ಹಿಡಿವೆನು ಹೋಗುಹೋಗೆನುತ 
ಸಾರಿರೆ ನಮ್ಮೊಡನೆ ಕೈ ಮನ 

ಸರಳ ಮುಷ್ಟಿಯ ಕೆನ್ನೆಯೋರೆಯ 
ವಾರೆ ಕಾದುವ ಬಳಿಕ ಮೊದಲೊಳು 

ಗುರು ಛಡಾಳಿಸೆ ಧನುವನೋದರಿಸಿ 
ದಾರ ಭೀಮಾರ್ಜುನರ ನೋಡುವೆನೆನುತ ಕೈಕೊಂಡ ೫೪ ಧರಣಿಪತಿ ಹಳಚಿದನು ಹೂಳಿದನಂಬಿನಲಿ ರಥವ ೬೧ 
- ಬಿನುಗು ಹಾರುವ ನಿನಗೆ ಭೀಮಾ 

- ಶಿವಶಿವಾ ಬೆಳುದಿಂಗಳಲಿ ಮೈ 
ರ್ಜುನರ ಪರಿಯಂತೇಕೆಯಂಬಿನ 

ಬೆವರುವುದೆ ಕಲಿ ಧರ್ಮಪುತ್ರನ 
ಮೊನೆಯಲುಣಲಿಕ್ಕುವೆನು ರಣಭೂತಕ್ಕೆ ನಿನ್ನೊಡಲ . ಬವರದಲಿ ಬೆಂಡಹರೆ ವೀರರು ಕಂಡೆವದುಭುತವ 
ಎನುತ ಧೃಷ್ಟದ್ಯುಮೃ ನಿದಿರಾ 

ನಿವಗಿದೆರ್ತ್ತ 
ದನು ಶರೌಘದಸೋನೆಯಲಿ ಮು ( ಮಾರಾಂತ ೫೫ | ಕವಿಸುವಂದದೊಳ್ಳಿತಿದಲೇ 
ಮೈನೆಯ ರಥಿಕರ ಮುರಿದು ದ್ರೋಣನ ರಥಕೆ 

ನವಗಭೀಷ್ಟವೆನುತ್ತ ಕಟ್ಟಳವಿಯಲಿ ಕೈಕೊಂಡ 
ಕಡಗಿದಡೆಕೋದಂಡ ರುದ್ರನ 

. ಎಲೆಲೆ ದೊರೆ ಸಿಕ್ಕಿದನು ಕರೆ ಪಡಿ 
ತೊಡಕಿ ಬದುಕುವರಾರು ಸಾರಂ 

ತಳಿಸ ಹೇಳೋ ಸ್ವಾಮಿದ್ರೋಹರು 
ದೊಡನೊಡನೆ ನಾರಾಚ ಜಾಲದಲರಿಭಟನ ಬಿಗಿದು ದಳದಲಿದ್ದವರೆತ್ತ ಹೋದರು ನಾಯಕಿಯರು 
ಕಡಿದು ಬಿಸುಟನು ದುಪದತನಯನು 

ಕಳವಳಿಸಿ ಸಾತ್ಯಕಿ ಘಟೋತ್ಕಚ 
ಹಿಡಿದ ಬಿಲ್ಲನು ಸಾರಥಿಯನಡೆ 

ರುಲಿದು ಹ 
ಗೆಡಹಿದನು ಚಂದ್ರಾರ್ಧಶರದಲಿ ನೊಸಲನೊಡೆಯೆಚ್ಚ ೫೬ ದಲಿ ಮುರಾಂತಕ ಸಹಿತ ವಹಿಲದಿ ಬಂದನಾ ಪಾರ್ಥ ೬೩ 
- ಎಸಲು ಧೃಷ್ಟದ್ಯುಮ್ನ ದೊಣನ 

ಕಾಳಕೂಟದ ಬಹಳ ದಾಳಿಗೆ 
ವಿಶಿಖ ಹತಿಯಲಿ ನೊಂದು ರಥದಲಿ 

ಶೂಲಿಯೊಡೆಸುವವೊಲವನೀ . 
ಬಸವಳಿಯ ಬಳಿ ಸಲಿಸಿದರು ಪಾಂಚಾಲನಾಯಕರು ಪಾಲಕನ ಹಿಂದಿಕ್ಕಿ ತಡೆದನು ಕಳಶಜನ ರಥವ 
ಮುಸುಡ ಬಿಗುಯೆನ ಸೆಳೆದಡಾಯುಧ 

ಅಲಿಯಳುಕಿತು ತಿರುಹಿದಂಬಿನ 
ಹೊಸ ಪರಿಯ ಬಿರುದುಗಳ ಗಜರಥ 

ಕೋಲ ಝಳಪಿಸಿ ಪೂತು ಮರು ಮೇ 
ವಿಸರ ಮಧ್ಯದಲೆಂಟು ಸಾವಿರ ರಥಿಕರೌಂಕಿದರು ೫೭ ಲಾಳು ಬಂದುದೆ ಅಕಟೆನುತ ಹಲುಮೆರೆದನಾದ್ರೋಣ೬೪ 
ರಾಯರೊಳು ಪಾಂಚಾಲರುಬ್ಬಟೆ 

ಮಂದಭಾಗ್ಯನು ಕೌರವನು ನಾ 
ಕಾಯಗಟ್ಟಿತು ಪೂತು ಮಝ ಕುರು 

ವೆಂದು ಮಾಡುವುದೇನು ನಿಮಿಷವು 
ರಾಯನಾಡಿತು ದಿಟವೆನುತ ಹೊಗರಂಬ ಹೊದೆಗೆದರಿ ನಿಂದನಾದರೆ ಹಿಡಿವೆನಾಗಳೆ ಧರ್ಮನಂದನನ 
ನೋಯಿಸಿದನುರವಣಿಸಿ ಹರಿತಹ 

ಬಂದು ಫಲಗುಣನಡ್ನವಿಸಲಿ 
ನಾಯಕರನುಬೈದ್ದ ಬಿರುದರ 

೩ಂದುಧರ ಮುಳಿದೇನ ಮಾಡುವ 
ಬೀಯ ಮಾಡಿದನಹಿತ ರಥಿಕರನೆಂಟು ಸಾವಿರವ ೫೮ ನೆಂದು ಖ್ಯಾತಿಯ ಹಿಡಿದು ರಥವನು ತಿರುಹಿದನು ದ್ರೋಣ 
- ಆಳುತನವುಳವರ ಕರೆ ಪಾಂ 

- ಎರಡು ಬಲದಲಿ ವೀರ ನೀ ಮಡ 

ಮುರಿಯಲಿವನೇಸರವನಂಧಾ 
ಚಾಲರೊಳೆಗರವದಿಂಬಿನ 

ಸುರ ತಾರಕನೋ ಹಿರಣ್ಯಾಸುರನೊ ಕೈಟಭನೊ 
ಕೋಲ ಕಾಣದ ಮುನ್ನ ಹಮ್ಮೆ ಸುವರು ಹುರಿಯೊಡೆದು 
ಖಳರಿವರಂತಿರಲಿ ದೊರೆ ಕ 

ಗುರುಗಳಿದಿರಲಿ ವೀರವೇ ಸಾ 
ಟ್ವಾಳಹನು ಕರೆ ಧರ್ಮಪುತ್ರನ 

[ ೫೯ ಕಿರಲಿ ಮೂದಲೆಯೆನುತಲಾ ಬಿಲು 
ತೋಳ ಬಲುಹನು ನೋಡಬೇಕೆಂದುರುಬಿದನು ದ್ರೋಣ ದಿರುವ ಮಿಡಿದೈದಿದರು ನಾಸಾವಿರ ಮಹಾರಥರು ೬೬ 


೨೨. 


ದ್ರೋಣಪರ್ವ 


ಫಡ ಫಡೆಲವೋ ಪಾರ್ಥ ಭೀಷ್ಮನ| 
ಕೆಡಹಿದುಬ್ಬಟೆ ನಮ್ಮ ಕೂಡಲ 
ವಡದು ತೆಗೆ ತೆಗೆಯೆನುತ ತುಳುಕಿದನಂಚಿನಂಬುಧಿಯ 
_ ಗಡಣವೊಳಿತು ಗಾಢ ಮಿಗೆ ಬಿಲು 
ವಿಡಿಯ ಬಲ್ಲಿರಿ ಸಮರ ಜಯವಳ 
ವಡುವುದಳವಡದಿಹುದು ತಪ್ಪೇನೆನುತ ನರನೆಚ್ಚ - ೬೭ 

ಜೋಡು ಜರಿಯದೆ ಹುರುಳುಗೆಡದೆ 
ಟ್ಯಾಡಿದರು ಫಲುಗುಣನ ರಥದಲಿ 
ಹೂಡಿದರು ಹೊಗರಂಬುಗಳನುಚ್ಚೆದ್ದು ತಮತಮಗೆ 
ನೋಡಿದನು ಸಾಕಿವದಿರನು ಕೊ೦ 
ಡಾಡಲೇಕೆನುತನಿಬರಸುಗಳ 
ತೋಡಿದನು ಕೂರಂಬಿನಲಿ ಸಾವಿರ ಮಹಾರಥರ ೬ 

ಮಡಿದು ಕೆಲಬರು ಕೊರಳಲಸುಗಳ 
- ಹಿಡಿದು ಕೆಲಬರು ಘಾಯವಡೆದಲು 
ವೊಡೆದು ಕೆಲಬರು ಕೈದು ರಥವನು ಬಿಸುಟು ಕೆಲಕೆಲರು 


ಹೊಡೆವ ಬಿರುಗಾಳಿಯಲಿ ಮುಗಿಲೋ 
ಡೊಡೆದವೊಲು ಮೈಮಾರಿಗಳು ಹಿಂ 
ಡೊಡೆದುಬೈ ಹೇರಾಳದಲಿ ಹೊಕ್ಕೆಚ್ಚನಾ ಪಾರ್ಥ ೬೯ 

ನಿಮಗೆ ಸದರವೆ ಪಾರ್ಥನೆಲೆ ವಿ 
ಕ್ರಮದರಿದ್ರರಿರಾ ವೃಥಾ ಸಂ 
ಭ್ರಮಿತರಿರ ಭಂಡಾಟವೇತಕೆ ರಣಕೆ ಹೊರತೆಗೆಯಿ 
ಸಮರವಿಜಯ ತ್ಯಾಗಿಯೇ ತಾ 
ನಮರಪತಿ ನಂದನನು ಸಾಕಿ 
ಕುಮತಿಗಳ ತಡೆಯದಿರಿಹೋಗಲಿ ಎಂದನಾದ್ರೋಣ೭೦ 

ಸೋಲದಲಿ ಕೌರವನ ಸೇನಾ 
ಜಾಲ ಚೆಲ್ಲಿತು ವೀರ ಪಾರ್ಥನ 
- ಕೋಲು ಕಾಲನ ದಣಿಸಿದವು ಚತುರಂಗ ಸೇನೆಯಲಿ 
ಕೋಲು ಧರಿಸಿದವೆರಕೆಗಳನೆನೆ 
ಚಾಳಿಸಿತು ಪಡೆ ರವಿಯ ರಶ್ಮಿಯ 
ಗೂಳೆಯವು ತೆಗೆಯಿತ್ತು ಪಡುವಣ ಕಡಲೋಳಿನನಿಳಿದ ೭೧ 


ಎರಡನೆಯ ಸಂಧಿ 


ಸೂ ಉಭಯ ಕಟಕಾಚಾರ ಪಾಂಡವ 

ವಿಧುವ ಹಿಡಿತಹೆನೆಂದು ಕೌರವ 
ಸಭೆಗೆ ಭಾಷೆಯ ಕೊಟ್ಟು ಸಮರಕೆದ್ರೋಣನನುವಾದ 


೫ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ತೆಗೆದವು ಬಲವೆರಡು ನಿಜ 
ಪಾಳಯಂಗಳಿಗಿರುಳು ಕೌರವನಿತ್ತನೋಲಗವ 
ಹೇಳು ಕರ್ಣ ದೊಣರಿಪು ಭೂ 
ಪಾಲಕನನರೆಯಟ್ಟಿದನು ಗಡ 
ಕಾಳೆಗದ ಹದನೇನೆನುತ ಕುರುರಾಯ ಬೆಸಗೊಂಡ ೧ 

ಏನ ಹೇಳಲುಬಹುದು ಜೀಯ ಕೃ 
ಶಾನುವಡವಿಯಲಾಡಿದಂದದಿ 
ನಾ ನಿರೂಢಿಯ ಭಟರ ಮುರಿದನು ಮುರಿದ ಮಾರ್ಗದಲಿ 
ಸೇನೆ ಕಲಕಿತು ಬತ್ತಿದುದಧಿಯ 
ಮಾನಿನಂತಿರೆ ಮರುಗಿದರು ಭಟ 
ರಾ ನರೇಂದ್ರನನಳವಿಯಲಿ ಬೆಂಬತ್ತಿದನು ದ್ರೋಣ ೨ 
- ಅಳವಿಗೊಟ್ಟನು ನೃಪತಿ ಗುರು ಕೈ 
ಚಳಕದಲಿ ತೆಗೆದೆಸುತ ನಡೆದಿ 
ಟ್ಟಳಿಸಿ ಹಿಡಿಹಿಂಗೋಳಗುಮಾಡಿ ವಿಘಾತಿಯಲಿ ತಡೆಯ 
- ಎಲೆಲೆ ದೊರೆ ಸಿಕ್ಕಿದನು ಸಿಕ್ಕಿದ 
ನಳಿದುದೋ ದೌಪದಿಯ ಸಿರಿಯೆಂ 
ಬುಲುಹ ಕೇಳುತ ಪಾರ್ಥ ಬಂದನು ಬಿಟ್ಟ ಸೂಠಿಯಲಿ ೩ 
- ವೀರರಿದ್ದೆಗುವರು ದೈವದ 
ಕೂರುಮೆಯ ನೆಲೆ ಬೇರೆ ನಮಗೋಲಿ 
ದಾರು ಮಾಡುವುದೇನೆನುತ ಕಲಿಕರ್ಣ ಬಿಸುಸುಯ್ಯ 


ಭೂರಿಭೂಪರು ವಿಸ್ತರದ ಗಂ 
ಭೀರ ಸಾಗರದಂತಿರಲು ರಣ 
ಧೀರರೆದ್ದರು ವರ ತ್ರಿಗರ್ತರು ರಾಜ ಸಭೆಯೊಳಗೆ 

ಕೇಳು ಸೇನಾನಾಥ ಕುರುಪತಿ 
ಕೇಳು ಕೇಳೆ ಕರ್ಣ ಸುಭಟರು 
ಕೇಳಿರೆ ದೇಶಾಧಿನಾಥರು ವೀರ ಪರಿವಾರ 
ನಾಳೆ ಮೊದಲಾಗರ್ಜುನನ ನಾವ್ 
ಕಾಳಗಕೆ ಬರಲೀಯೆವೆ ಯ 
ಕಾಳೆಗದಲೇ ಸವೆಯಬೇಹುದು ಪಾರ್ಥನಂಬುಗಳು 
* ಹಿಂದೆ ಹಿಡಿ ನೀ ಮೇಣು ಬಿಡು ಯಮ 
ನಂದನನನೊಲಿದಂತೆ ಮಾಡಿ 
ಲಿಂದ ಮೇಲರ್ಜುನನ ಭಯ ನಿಮಗಿಲ್ಲ ನಂಬುವುದು 
ಎಂದು ಶಪಥವ ತಮ್ಮಿನಿಬರೆ 
ತಂದು ವಿಪ್ರರ ಕರಸಿ ವೈದಿಕ 
ದಿಂದ ರಚಿಸಿದರಗ್ನಿಯನು ಮಾಡಿದರು ಭಾಷೆಗಳ 
- ನರನ ಬಿಡಲಾಗದು ಮಹಾ ಸಂ 
ಗರದೊಳೊಬ್ಬರನೊಬ್ಬರೊಪ್ಪಿಸಿ 
ತೆರಳಲಾಗದು ಮುರಿಯಲಾಗದು ಕೊಂಡ ಹಜ್ಜೆಗಳ 
ಹೊರಳಿವೆಣನನು ಮೆಟ್ಟಿ ಮುಂದಣಿ 
ಗುರವಣಿಸುವುದು ತಪ್ಪಿದವರಿಗೆ 
ನರಕವೀ ಪಾತಕರ ಗತಿ ನಮಗೆಂದು ಸಾರಿದರು 


೬ 


೭ 


೩೯೮ 


ಮ ಹಾ ಭಾರತ 


. ( ಸಂಧಿ 


ನುಡಿದ ನುಡಿಗೇಡುಗನ ವಿಪ್ರರ 

ಉದಯವಾಗದ ಮುನ್ನ ಕಳಕೊಳು 
ಮಡುಹಿದಾತನನಮಳ ಗುರುವಿನ 

ಹೊದರುಗಟ್ಟಿದರೀ ತ್ರಿಗರ್ತರು 
ಮಡದಿಯರಿಗಳುಪಿದನ ಸಾಕಿದ ಪತಿಗೆ ತಪ್ಪಿದನ 

ಕದನಕೆಮ್ಮೊಳಗಳವಿಗೊಡುವುದು ಬೇಗ ಬಹುದೆಂದು 
ಹಿಡಿದ ಶರಣಾಗತರ ಕಾಯದೆ 

ಮದವದರಿಭಟ ಭೈರವಂಗ 
ಬಿಡುವವನ ನಾಸ್ತಿಕನ ವಿಪ್ರರ 

ಟ್ಟಿದರು ಭಟ್ಟ ರನವರು ಬಂದೊದ 
ಜಡಿದು ನುಡಿದನ ಗತಿಗಳಾಗಲಿ ರಣದೊಳೋಡಿದರೆ ೮ . 

ರಿದರು ಪಾರ್ಥನ ಮುಂದೆ ಸಮಸಪ್ತಕರ ಬಿರುದುಗಳ ೧೫ 
ಎಂದು ಸಮಸಪ್ತಕರು ತಮ್ಮೊಳ 

ಏಳು ಫಲುಗುಣ ಕೃಷ್ಣನೇ ಗೋ 
ಗಂದು ಶಪಥವ ಮಾಡಿ ವಿಪ್ರರ 

ಪಾಲನೇಸರ ಮಾನಿಸನು ಬರ 
ಮಂದಿಗಿತ್ತರು ಗೋ ಹಿರಣ್ಯ ಸಮಸ್ತ ವಸ್ತುಗಳ 

ಹೇಳಲಾಪಗೆ ಕರೆ ಸಹಾಯಕೆ ಭಾಳಲೋಚನನ 
ಇಂದು ರವಿ ಜಲ ವಯನಿಲ ಪು 

ಏಳು ಜಂಜಡವೇನುಜೋತಿನ 
ರಂದರಾದಿ ಸುರೌಘ ಸಾಕ್ಷಿಗ 

ಕಾಳೆಗಕೆ ಕಲಿಯಾಗು ನಡೆಯೆನೆ 
ಳೆಂದು ಸೂಳೆಸಿದರು ಭುಜವನು ಸಿಡಿಲು ತನಿಹೆದರೆ ೯ ಕೇಳುತರ್ಜುನನಿತ್ಯನವರಿಗೆ ನಗುತ ವೀಳೆಯವ ೧೬ 
- ಇವರ ಮೊದಲಿಗ ಸತ್ಯರಥನಿಂ 

ನಡೆಯಿ ನೀವಾಹವಕೆ ಮೆಚ್ಚಿಸಿ 
ತಿವನ ಬಳಿ ರಥ ಹತ್ತು ಸಾವಿರ 

ಕೊಡುವೆನೀ ಬಹೆನೆಂದು ಮುರಹರ 
ವಿವನೊಡನೆ ಸೇರುವೆಯ ರಥ ಮೂವತ್ತು ಸಾವಿರದ ನೊಡನೆ ಮುದದಲಿ ರಥಕೆ ಬಂದನು ಬಿಲ್ಲನೊದರಿಸುತ 
ಭುವನವೀರ ಸುಶರ್ಮ ಮಾಳವ 

ನುಡಿದನಂತಕಸೂನು ಕಳಶಜ 
ಯವನರತಿರಥ ಹತ್ತು ಸಾವಿರ 

ಹಿಡಿಯಲೆಂದೇರಿಸಿದ ನುಡಿ ತ 
ಬವರಕಿಂತೈವತ್ತು ಸಾವಿರ ರಥಗಳೊಗ್ಗಾಯ್ತು ೧೦ ನ್ನೊಡನೆ ನಿಂದಾವವನು ಕಾದುವ ಪಾರ್ಥ ಹೇಳೆಂದ ೧೭ 
- ಸಭೆ ಬೆದರೆ ಕಾಂತ ಶರಧಿಯ 

- ಕರಸಿದರೆ ಕಾಳೆಗದೊಳೆನಗೆಡೆ 
ರಭಸವಲ್ಲಿಯೆ ಕೇಳಲಾದುದು 

ಮುರಿಯಬಾರದು ನಿಮ್ಮ ಕಾಹಿಂ 
ಸುಭಟರಹುದೋ ಜಾಗು ಜಾಗೆನುತೆಲೆದನಾ ದ್ರೋಣ ಗಿರಲಿ ನೀಲನು ಸತ್ಯಜಿತು ಕೌಶಲ ಶತಾನೀಕ 
ಅಭವನಡಹಾಯ್ದಿರಲಿ ಪಾಂಡವ 

ವರ ಘಟೋತ್ಕಚ ದ್ರುಪದ ಕೈಕೆಯ 
ವಿಭುವ ಹಿಡಿವೆನು ಪಾರ್ಥನೊಬ್ಬನ 

ರಿರಲಿ ಪವನಜ ನಕುಲ ಸಹದೇ 
ಪ್ರಭೆಗೆ ಹೆದರುವೆನುಳಿದ ವೀರರ ಬಗೆವನಲ್ಲೆಂದ ೧೧ ವರಿಗೆ ದ್ರೋಣನ ಬವರವಾಗಲಿ ಎಂದನಾ ಪಾರ್ಥ ೧೮ 
- ನಯವಿದನು ಹೊಂಬಟ್ಟಲಲಿ ವೀ 

ಎಂದು ಸಮಸಪ್ತಕರ ಮೋಹರ 
ಳೆಯವನನಿಬರಿಗಿತ್ತು ಕುರುಸೇ 

ಕಂದು ತಿರುಗಿದ ಪಾರ್ಥನಿತ್ತಲು 
ನೆಯಲಿ ಮರುಮಾತೇಕೆ ನೀವೇ ವಿಜಯವುಳ್ಳವರು 

ಸಂದಣಸಿತರಿ ರಾಯದಳ ಜಲರಾಸಿ ಜರಿವಂತೆ 
ಜಯವನಿನ್ನಾಹವದೊಳಗೆ ನಿ 

ಮುಂದೆ ತವಕಿಗ ಭಟರ ತೆರಳಿಕೆ 
ರ್ಣಯಿಸಬಹುದೆಮಗೆನುತ ಗುರು ಪಾ 

ಯಿಂದ ಮೊರೆವ ಗಭೀರ ಭೇರಿಯ 
ಲಯಕೆ ನೇಮವ ಕೊಟ್ಟನೋಲಗ ಹರೆದುದಾ ಕ್ಷಣಕೆ ೧೨ ಮಂದರದ ಮುರಿಗಡಲ ಗಜರಿನೋಲೋದರಿತರಿಸೇನೆ ೧೯ 
ಸಸಿ ವರುಣ ದಿಗುವಧುವನಾಲಿಂ 

ಬಳಿಯ ಸುಮಹಾರಥರ ರಾಜಾ 
ಗಿಸಲು ಕುಮುದಿನಿ ಖತಿಯ ಹಿಡಿದಳು 

ವಳಿಯ ಚಮರಚ್ಚತ್ರ ಪಾಳಿಯ | 
ಮಸುಳಿದವು ತಾರೆಗಳು ರಜನೀನಾರಿ ಹಿಂಗಿದಳು 

ಸೆಳೆದಡಾಯುಧ ಹೆಗಲ ತೆಕ್ಕೆಯ ರಾಯ ರಾವುತರ 
ಒಸೆದು ಕಮಲಿನಿ ನಗಲು ಮಿಗೆ ಹುರು 

ಹೊಳೆವ ಹೇಮದ ರಥಕೆ ಹೂಡಿದ 
ಡಿಸುತ ಪೂರ್ವದಿಶಾನಿತಂಬಿನಿ 

ತಿಲಕಗುದುರೆಯ ನೆಗಹಿ ನಿಗುರುವ 
ನಿಶಿತಕೋಪದ ಕಿಡಿಯನುಗುಳಿದಳೆನಲು ರವಿ ಮೆರೆದ ೧೩ ಕಳಶ ಸಿಂಧದ ದೊಣಹೊಕ್ಕನು ಕಾಳೆಗದ ಕಳನ ೨೦ 
- ಜೋಡು ಮಾಡಿತು ನೃಪರು ನಿಮಿಷಕೆ 

- ಗರುಡನಾಕಾರದಲಿ ಬಲವನು 
ಹೂಡಿದವು ತೇರುಗಳು ಹಯತತಿ 

ಸರಿಸ ಮಿಗೆ ಮೋಹಿದನು ವಿಹಗನ 
ಕೂಡೆ ಹಲ್ಲಣಸಿದವು ಗುಳದಲಿ ಜಡಿದವಾನೆಗಳು 

ಶಿರಕೆ ಕೃಪ ಕುರುರಾಯ ದುಶ್ಯಾಸನನ ನಿಲಿಸಿದನು 
ಕೂಡೆ ಘುಮ್ಮಿಡೆ ದೆಸೆ ದೆಸೆಗಳ 

ಕರೆದು ಭೂರಿಶ್ರವನ ಮಾದ್ರೆ 
ಲ್ಲಾಡಿದವು ಗಿರಿನಿಕರ ಬಿರುದನಿ 

ಶೂರನ ಭಗದತ್ತನ ಸುಬಾಹುವ 
ಮಾಡಿದವು ನಿಸ್ಸಾಳತತಿ ಸೇನಾಸಮುದ್ರದಲಿ ೧೪ ವಿರಿಸಿದನು ಬಲಬೆರಕೆಯೊಳಗಕ್ಷೇಹಿಣಿ ಬಲವ ೨೧ 


೩೯೯ 


| 


[ ೩೧ 


೨] 

ದ್ರೋಣಪರ್ವ 

ಏನ ಹೇಳುವೆನಿಲಾದುದು 
ವಿಂದ್ಯನಶ್ವತ್ಥಾಮ ಕರ್ಣನ 
ನಂದನರು ಕಾಂಭೋಜಕೌಶಲ 

ದಾನವಾವರರದುಭುತಾಹವ | 
ಸಿಂಧು ನೃಪರಕ್ಷೇಹಿಣಿಯ ತಂದೆಡದ ಪಕ್ಕದಲಿ 

ವಾ ನಿರಂತರ ವಿಕ್ರಮೋನ್ನತ ಭಟರ ಬವರದಲಿ 

ಅನಲಾರಿಗೆ ನೂಕುವುದು ತವ . 
ನಿಂದುದಾ ಮೋಹರದ ಜೋಕೆಯ 

ಸೂನುವಿನ ಸುಭಟರು ಪರಾಕ್ರಮ 
ಹಿಂದೆ ಲಕ್ಷ ಕಳಿಂಗ ಘಟೆಗಳು 
ಸಂದಣಿಸಿದವುದೊಣನಿಂದನು ಬಲದ ಕಾಹಿನಲಿ ೨೨ ಹೀನರೇ ಧೃತರಾಷ್ಟ್ರ ಕೇಳೆ ದ್ರೋಣಸಂಗರವ ೨೯ 
- ಆರಿ ಬೊಬ್ಬಿರಿದಖಿಳ ಸೇನೆಯ 

- ಬಿಲ್ಲನೊದರಿಸಿ ಕೆಲಬಲದ ಭಟ 
ಭೂರಿ ಭಟರಗ್ರದಲಿ ಕಟಕಾ 

ರೆಲ್ಲರಿಗೆ ಕೈವೀಸಿ ಚೌಪಟ 
ಚಾರಿಯನು ಕೈಬೀಸಿದನು ಬರಹೇಳು ಪವನಜನ 

ಮಲ್ಲ ನುಡಿದನು ತನ್ನ ಸಾರಥಿಗಿತ್ತು ವೀಳೆಯವ 
ವೀರನಾದಡೆ ದೊರೆಯ ಹೊಗ ಹೇ 

ಖುಲ್ಲ ರಿಪುಗಳ ಬಿಸುಟು ಹೋದರಿನ 
೪ಾರು ತಡೆದರೆ ತಡೆಯಿ ಹಿಡಿವೆನು 

ಹೊಳ್ಳುಗರನೊಡೆಹಾಯ್ಕೆ ಧರ್ಮಜ 
ಧೀರ ಕೌರವನಾಣಿನುತ ಬೊಬ್ಬಿರಿದನಾ ದ್ರೋಣ ೨೩ ನೆಲ್ಲಿ ಮೋಹರದೆಗೆವನತ್ತಲೆ ರಥವ ಹರಿಸೆಂದ |- ೩೦ 
- ಕರಸಿ ಧೃಷ್ಟದ್ಯುಮ್ಮ ನಿಜ ಮೋ 

ರಥವ ಬಿಟ್ಟನು ಸೂಠಿಯಲಿ ನಿ 
ಹರವ ರಚಿಸಿದನರ್ಧ ಚಂದ್ರೋ 

ರ್ಮುಥಿತ ರಿಪುಗಳನಟ್ಟಿದನು ಭುಜ 
ತರ ವಿಳಾಸದೊಳರಿವ ನಿನ್ನಾಳಕೋಟಿಗಳ 

ಶಿಥಿಲ ಸಾಹಸರೇನ ನಿಲುವರು ದ್ರೋಣನುರವಣಿಗೆ 
ಧುರಕೆ ನಿಗುರುವ ಭಟರ ತೂಳುವ 

ಪೃಥಿವಿ ನೆಗ್ಗಿತು ಹೊತ್ತ ಕಮಠನ | 
ಕರಿಘಟೆಯ ಕೆಲಬಲಕೆಸೂಸುವ 

ವ್ಯಥೆಯನಾರುಸುರುವರು ಸುಮಹಾ 
ತುರಗ ರಾಜಿಯ ತೇರ ಗಮನದ ಗಜರು ಮಾಡಿಸಿತು ೨೪ ರಥರ ಹೊದರಲಿ ಹೊಕ್ಕನುರಿ ಬಲು ಮೆಳೆಯ ಹೊಕ್ಕಂತೆ 
ಒದೆದುದಬುಧಿಯನಬುಧಿಯೆನೆ ಹೊ 

- ಆಳ ಹೊಗಿಸೋ ದೊಣರಥ ದು 
ಕುದು ಚತುರ್ಬಲ ಹೋಯ್ತು ತಲೆಯೊ 

ವ್ಯಾಳಿಯಲಿ ಬರುತದೆ ಕೃತಾಂತನ | 
ತಿದುದು ಕೇಶಾಕೇಶಿ ಖಾಡಾಖಾಡಿಯಲಿ ಭಟರು 

ದಾಳಿಗೆತ್ತಣ ವೀರವೋ ನೆಗ್ಗಿದವು ನೆನಹುಗಳು 
ಕೆದರಿತರಿಬಲ ಮತ್ತೆ ಹೊದರೆ | 

ಕಾಳುಗೆಡದಿರಿ ಕೂಡೆಕೈಕೋಳ| 
ದ್ದುದು ವಿಘಾತಿಯಲಳಿದು ಹುರಿಗೊಂ 

ಹೇಳಿ ಕೈ ತಪ್ಪಾಗದಿರದು | 
ಡೊದಗಿ ಹಾಣಾಹಣಿಯಲಿಹೊಯಾಡಿತುಭಯಬಲ ೨೫ ಪಾಲಕಂಗೆಂದೊದರಿದರು ಧರ್ಮಜನ ಮಂತ್ರಿಗಳು ೩೨ 
- ಹಳಚುವಸಿಗಳ ಖಣಖಟಿಲು ಕಳ 

ಫಡ ಫಡಾನಿರುತಿರಲು ರಾಯನ 
ಕಳಕೆ ಮಿಗೆ ಹೊಯ್ದಾಡಿತುರುಳುವ 

ಹಿಡಿವವನ ಹೆಸರೇನು ರಿಪು ಭಟ 
ತಲೆಯ ಬೀಳುವ ಹೆಣನ ಧಾರಿಡುವರುಣ ವಾರಿಗಳ ನೊಡಲ ಹೊಳಿಸಿ ನೆಣನನುಣಲಿಕ್ಕುವೆನು ದೈತ್ಯರಿಗೆ 
ತಳಿತ ಖಂಡದ ಹರಿದ ಕರುಳಿನ 

ಬಿಡು ರಥವನಾ ದೊಣನಿದಿರಲಿ 
ಕಳಚಿದೆಲುವಿನ ಕುಣಿವ ಮುಂಡದ 

ತಡೆಯೆನುತ ಸಾರಥಿಗೆ ಸೂಚಿಸಿ 
ಕೊಳುಗುಳದ ಹೆಬ್ಬೆಳಸು ಹೆಚ್ಚಿಸಿತಂತಕನ ಪುರವ ೨೬ ತುಡುಕಿದನು ಬಲುಬಿಲ್ಲ ಧೃಷ್ಟದ್ಯುಮ್ಮನಿದಿರಾದ ೩೩ 
* ಉಲಿದು ಸೂಠಿಯೊಳೇರಿದರು ವೆ 

- ಬಲ್ಲೆನೀತನ ಬಲುಹ ಸಾಕೀ . 
ಗ್ಗಳೆಯ ರಾವರು ಗಜರಿ ಮಸ್ತಕ 

ಯೊಳೆಗನನೆಡಕಿಕ್ಕಿ ಹಾಯಿಸು 
ಹಳಿಯಲಂಕುಶವಿಕ್ಕಿ ಬಿಟ್ಟರು ಸೊಕ್ಕಿದಾನೆಗಳ 

ಕಲ್ಲೆಯಲಿ ಮುರಿನೂಕು ನಡೆ ಭೂಪತಿಯ ಸಮ್ಮುಖಕೆ 
ತಳಪಟವ ತುಂಬಿದವು ತೇರುಗ . 

ಸಿತ ಸಾಹಸ 
ಇಳೆ ಜಡಿಯೆ ಕಾಲಾಳು ಹೊಕೊಡೆ 

ಮಲ್ಲ ಸಾರಥಿಗರುಹೆ ಬಲವ. 
ಗಲಿಸಿ ಹೊಯರುಚೂಣಿಯರೆದುದು ಕಳನ ಚೌಕದಲಿ ೨೭ 

[ ೩೪ 

ಇಲ್ಲಿ ಭಯಗೊಳೆದ್ರೋಣಹೊಕ್ಕನು ರಾಯಮೋಹರವ 
- ಇತ್ತಲರ್ಜುನನಾ ತ್ರಿಗರ್ತರಿ 

* ಶಿವಶಿವಾ ಸಿಕ್ಕಿದನು ಸಿಕ್ಕಿದ 
ಗಿತನವಸರವನು ಕೃತಾಂತನ 

ನವನಿಪತಿಯೆನಲ್‌ಂಕಿದರು ಗಜ 
ತೆಗರಿಗೌತನವ ಹೇಳಿಸಿದನು ಶರೌಘದಲಿ 

ನಿವಹವಗಿದಬ್ಬರಿಸೆ ಮುಕ್ಕುರುಕಿದವು ಕುದುರೆಗಳು 
ಕುತ್ತಿದವು ಕೂರಂಬು ದೊರೆಗಳ 

ತವಕದಲಿ ಬರದ ಬಂಡಿಗ 
ಮುತ್ತಿದವು ಕೆದರಿದವು ನಿಮಿಷಕೆ 

ಇವುಚಿದವು ತಲೆವರಿಗೆಗಳಲಾ 
ಬತ್ತಿಸಿದನಂದಹಿತ ಸುಭಟರ ವೀರ ಶರನಿಧಿಯ 

ಹವವ ಹೊಕ್ಕುದು ಪಾಯದಳವಾಚಾರನಿದಿರಿನಲಿ ೩೫ 


೪೦೦ 


ಮ ಹಾ ಭಾರ ತ 


( ಸಂಧಿ 


ಪಟುಗಳೂ ಮಝ ಪೂತು ಪಾಂಡವ 

* ಎಲೆ ಯುಧಿಷ್ಠಿರ ಬಿಲ್ಲ ಹಿಡಿ ನರ 
ಭಟರು ಖರೆಯವಲಾ ಯುಧಿಷ್ಠಿರ 

ಹುಳುಗಳಿವದಿರ ಕವಿಸಿ ಕಾಲವ 
ನಟನಟಿಸಿ ತಾ ಚುಕ್ಕಿಗಿಕ್ಕುವ ಲೆಕ್ಕ ಲೇಸಾಯು ಕೊಲುವುದೇ ಸಾಕಿನ್ನು ಕೈವಶವಾದೆ ನಿಲ್ಲೆನುತ 
ಕುಟಿಲತನದಲಿ ಗೆಲುವೆನೆ ಹುಲು 

ಅಳವಿಗಿಟ್ಟಣಿಸಲು ಶರಾಳಿಯು 
ಕುಟಿಗರಿವದಿರ ಹೊಯ್ತು ತನ್ನನು 

ತುಳುಕಿ ಹೊಕ್ಕನು ಸತ್ಯಜಿತು ದಳ 
ನಿಟಿಲಲೋಚನನಡ್ಡಹಾಯ್ದರೆ ಹಿಡಿವೆನೆನುತೆಚ್ಚ - ೩೬ ವುಳಿಸಿದರ ಚಿತ್ರಕ ಶತಾನೀಕಾದಿ ನಾಯಕರು 
- ನೂಕಿ ಹರಿತಹ ತೇಜಿಗಳ ಖುರ 

- ಬರಿಯ ಕಾರ್ಪಣ್ಯದಲಿ ಮೇಘದ 
ನಾಕ ಖಂಡಿಸಿ ಕವಿವ ನಾಗಾ 

ಮರೆಯ ಹೊಕ್ಕರೆ ರಾಹು ಬಿಡುವನೆ 
ನೀಕವನು ನೆರೆ ಕೆಡಹಿ ತೇರಿನ ಹೊದರ ಹರೆಗಡಿದು 

ಉರಿವ ರವಿಮಂಡಲವನೆಲೆ ಕುಂತೀ ಕುಮಾರಕನೆ 
ಔಕಿ ತಲೆವರಿಗೆಯಲಿ ತೆರಳಿದ 

ಇರಿದು ಮೆರೆವುದು ಮಹಿಮೆಯನು ಕೈ 
ನೇಕ ಸುಭಟರ ಸೀಳಿ ಜಯ ರ 

ಮರೆಯದಿರು ಮೇವಾರಿಗಳ ಮು 
ತಾಕರನು ಕಲಕಿದನು ಪಾಂಡವ ಸೈನ್ಯಸಾಗರವ ೩೭ ಕುರಿಕಿರಿವದಿರ ತಿದ್ದಿ ಬಹೆನಿದೆಯೆನುತ ತೆಗೆದೆಚ್ಚ 
- ಬಲವ ಬರಿಕೈದೆವು ಯುಧಿಷ್ಠಿರ 

- ಏನು ತರಹರಿಸುವುದು ತಿಮಿರವು 
ಬಿಲುದುಡುಕು ಸಾಕೊಡಿ ಬದುಕುವ 

ಭಾನುರಶ್ಮಿಯ ಮುಂದೆದೊಣನ 
ಹುಲು ಪರಯತನ ಹೆಮ್ಮೆಯೇ ಕ್ಷತ್ರಿಯರ ಮಕ್ಕಳಿಗೆ 

ನೂನ ಶರವರ್ಷದಲಿ ನಾದವು ಸುಭಟರೋಡಲುಗಳು 
ಅಳಿದರಮರರಿಗೊಡೆಯನಹೆ ಮೇ - 

ಆ ನಿರಂತರ ನಿಶಿತಶರ ಸಂ 
ಣುಳಿದಡವನೀಪಾಲನಹ ಯೀ | 

ಧಾನಕಿವದಿರು ಲಕ್ಷವೇ ನಿ | 
ಕಲಹವಿಹಪರಕೊಳ್ಳಿತೆಂದುರವಣಿಸಿದನು ದ್ರೋಣ ೩೮ ನ್ಯಾನೆಗಳಿಗಿದಿರಾವನೆ ಧೃತರಾಷ್ಟ್ರ ಕೇಳೆಂದ 
ಫಡ ಫಡುರವಣಿ ಬೇಡ ತೆಗೆ ಬಾ 

- ಕೋಲಿಗೊಬ್ಬರ ಕೆಡಹಿದನು ಪಾಂ 
ಯಡಿಕತನವಿದು ಗುರುವರಂಗವೆ | 

ಚಾಲ ಬಲದಲಿ ಸತ್ಯಜಿತುವನು 
ಕಡುಕ ನಾಲಗೆಯರುಹಲೇತಕೆ ಕೈಯ ಧನುವಿರಲು ಮೇಲಣಾಹವದೊಳು ಶತಾನೀಕ ಕ್ಷಿತೀಶ್ವರನ 
ಒಡನೆ ತಾನಿರುತಿರಲು ರಾಯನ 

ಸೀಳಿದನು ಮಿಡುಕುವ ಮಹಾರಥ 
ಹಿಡಿವ ಭಟನೆ ನೀನೆನುತ ಬಿಲು 

[ ೩೯ ರೇಳು ನೂರನು ತುರಗ ಗಜ ಕಾ 
ದುಡುಕಿ ಮುಂದೆ ಶಿಖಂಡಿದ್ರೋಣನ ರಥಕೆ ಮಾರಾಂತ ಲಾಳನಳಿದುದನಾವನೆಣಿಸುವನಹಿತ ಸೇನೆಯಲಿ 
- ಅಕಟ ಸಿಂಹಕೆ ಮಲೆತುದೋ ಜಂ 

- ಹೋಳುಗಳ ತೂರಿದವು ಹಿಡಿ ಹಿಡಿ 
ಬುಕನು ನೋಡೈ ಸೂತ ಭೀಷ್ಮನ 

ಬಿಲ್ಲ ಸುರಿ ಸುರಿ ಶರವನಕಟಿ 
ಶಕುತಿಗಂದಿದಿರಾದ ಮದದಲಿ ಮುಂದುಗಾಣನಿವ 

ನೈಲ್ಲಿಹೋಗುವೆ ಕಂದ ಕುಂತಿಯು ಜಠರವಲ್ಬವಲೆ 
ಚಕಿತ ಚಾಪ ಶಿಖಂಡಿ ನಿಲು ಸಾ 

ನಿಲ್ಲು ನಿಲ್ಲೆನುದಿ ಬರಲ 
ಯಕದ ಮೊನೆಯಲಿ ಮಾತನಾಡುವು 

ಇಲ್ಲಿ ಮರುಗಿತು ಸೇನೆ ಸಾಹಸ 
ದುಕುತಿ ಚಾಪಳವೇಕೆನುತ ಕಣಿಗೆದರಿದನು ದ್ರೋಣ ೪೦ ಮಲ್ಲನಡಹಾಯಿದನು ದ್ರುಪದನು ಧನುವದರಿಸುತ ೪೭ 
- ಗುರುವಿನಂಚಿನ ಬಂಬಲನು ಕ 

- ರಾಯನಾಪತ್ತಿಂದ ಮುನ್ನವೆ 
ತರಿಸಿ ಕೈದೋರಿದನು ದಿಗುತಟ 

ಸಾಯಬೇಹುದು ತನಗೆನುತಲಡ 
ಬಿರಿಯೆ ದಿ ಯವಾದವಂಬುಗಳೇನನುಸುರುವೆನು 

ಹಾಯಿದನು ಕಲಿ ಮನ್ನಪ ನಿಜ ಬಂಧುಗಳ ಸಹಿತ 
ಅರಿ ಶಿಖಂಡಿಯ ಕೈಚಳಕ ಕಾ 

ನೋಯಬೇಹುದು ಮುನ್ನ ತಾವೆನು 
ಹುರವಲೇ ಲೇಸಾಯು ಬಿಲ್ಲಿನ 

ತಾಯತಿಕೆಯಲ್ಲಿ ಪಂಚ ಕೈಕೆಯ 
ಭರವಸಿಕೆಯಹುದೆನುತ ಕೈಕೊಂಡೆಚ್ಚನಾದ್ರೋಣ ೪೧ ರಾಯುಧದ ಬೆಳಗಳಿರಿಯೆ ನೂಕಿದರು ತೇರುಗಳ ೪೮ 
- ಸಾಕು ಷಂಡನ ಕೂಡೆ ಕಾದುವು 

ತಲೆಗೆ ಕೊಂಡೆವು ಹಣವನಿದ 
ದೇಕೆ ತಿದ್ದುವೆನೆನುತ ರಥವನು 

ನುಳುಹಿಕೊಂಡಿರಲಾಗದೆಂದಿ 
ನಾಕು ಶರದಲಿ ಮುರಿದು ಸೂತನ ತಲೆಯನೆರಡರಲಿ ೬ಳಿಸಿ ಹೊಕ್ಕುದು ಯವನ ಸಂವೀರರು ಸುಷೇಣಕರು 
ನೂಕಿ ಧನುವನು ಮೂರು ಬಾಣದ 

ಅಳವಿಗಳುಕುವುದಾಳುತನದ 
ಲೌಕಿ ಖಂಡಿಸಿ ಹೋಗುಹೋಗಿ 

ಗ್ಗಳಿಕೆಯೇ ಸುಡಲೆನುತ ಮನ ಮುಂ 
ನ್ಯಾಕೆವಾಳರನರಸಿ ತಾ ಎನುತೈದಿದನು ದ್ರೋಣ ೪೨ ಕೊಳಿಸಿ ಕುಂತೀಭೋಜ ಹೊಕ್ಕನು ಸಕಲದಳ ಸಹಿತ ೪೯ 


3 


ದೊ ಣ ಪರ್ವ 


೪೦೧ 


ನೆರೆ ರಕುತ ಸುಳಿ ಮಸಗಿ ಮಿದುಳಿನ 
- ಹರೆದ ಬಲವೊಗ್ತಾಯ್ತು ರಾಯನ 
ನುರವಣಿಸಲೀಯದೆ ನೃಪಾಲಕ 

ಹೊರಳಿಗಳೆದುಬ್ಬಣದ ನೆಣ ವಸೆ 
ರುರುಬಿದರು ತರುಬಿದರು ಪರಬಲ ಕಾಲಭೈರವನ 

ದೊರಳೆಗಳ ಮೆದಕುಗಳ ಮಳೆಯ ಬಸಿವ ಬಲು ಜಿಗಿಯ 

ಕರುಳ ಬಂಬಲು ಖಂಡದಿಂಡೆಯ 
ಹೊರಳಿಯೊಡೆಯದೆ ಭಾರಣಿಯಲೋ 

ತುರುಗಿದಲುವಿನ ತಳಿತ ಚರ್ಮದ 
ತರಿಸಿ ಕಲ್ಪದ ಕಡೆಯ ಕಡಲಿನ 
ಗರುವಿಕೆಯ ಗಾಢದಲಿ ನಡೆದರು ತಡೆದರರಿಭಟರ ೫೦ ಶಿರದ ತಡಿಗಳಲಡಸಿ ಹರಿದುದು ವೈರಿಸೇನೆಯಲಿ ೫೭ 
- ತೊಲಗು ವಿಪ್ರಾಧವ ಸುಯೋಧನ 

ಕೂಡೆ ತಳಪಟವಾಯು ಸುಭಟರ 
ಬಲದೊಳಗೆ ಬಹು ಭಾಷೆತನದಲಿ 

ಜೋಡಿ ಜರಿದುದು ಕೌರವೇಂದ್ರಗೆ 
ಗಳಹಿ ಬಂದರೆ ಹಿಡಿಯ ಬಗ್ಗೆ ಧರ್ಮನಂದನನ 

ಖೋಡಿಯುಂಟೇ ದೊಣಕೇಣವ ಬಿಟ್ಟು ಕಾದುವರೆ 
ಗಳದ ಸತ್ವವನರಿಯದದ್ರಿಗೆ 

ಖೇಡತನ ಬಿಗುಹಾಯು ಮೆಯ್ಯಲಿ 
ತಲೆಯನೊಡ್ಡುವರೇ ವೃಥಾ ಕಳ 

ಮಡಿದವು ಹೊಗರಂಬುಗಳು ತೆಗೆ 
ಕಳಿಸಿ ನುಡಿವರೆ ಮಾನ್ಯರೆನುತಿದಿರಾದನಾ ದ್ರುಪದ ೫೧ ದೋಡಿದವು ತೆಕ್ಕೆಯಲ್ಲಿ ಪಾಂಡವ ನೃಪ ಮಹಾರಥರು ೫೮ 
- ದಿಟ್ಟನಹೆಯೋ ದ್ರುಪದ ಹಾ ಜಗ 

- ಘಾಯವಡೆದನು ದುಪದ ಮತ್ರ ನ 
- ಜಟ್ಟಿಗಳಿಗುಪಹಾಸ್ಯವೇ ಗರಿ 

ಬಾಯೊಳೊಕ್ಕುದು ರಕುತ ಕೈಕೆಯ 
ಗಟ್ಟಿದಿರಿ ನೀವ್ ಹಿಡಿಯಲೀವಿರೆ ಧರ್ಮನಂದನನ ರಾಯುಧಂಗಳನೊಪ್ಪಿಸಿದರಿಳಿದೋಡಿದರು ರಥವ 
ತೊಟ್ಟಜೋಹಕೆ ತಕ್ಕ ನುಡಿಗಳ 

ಸಾಯಲಾದನು ಧೃಷ್ಟಕೇತು ವಿ 
ಬಿಟ್ಟೆವಲ್ಲದೆ ನಿಮ್ಮ ರಾಯನ 

ಡಾಯಿಗೆಟ್ಟನು ಭೋಜನಿಕ್ಕಲು 
ಕಟ್ಟಲಾಪೆವೆ ಎನುತ ಕರೆದನು ಸರಳ ಸರಿವಳೆಯ ೫೨ ರಾಯನಲ್ಲಿಗೆ ರಥವ ದುವ್ಯಾಳಿಸಿದನಾ ದೊಣ ೫೯ 
- ದರ್ಪದಾಭರಣಕ್ಕೆ ಸೂಸಿದ 

ತೀರಿತಿನ್ನೇನರಿನ್ನಪನ ಸಂ 
ವೊಪ್ಪ ಸಲಿಗೆಗಳೆನಲು ಗರಿಗಳು 

ಸಾರವಿನ್ನರೆ ಘಳಿಗೆಯಲಿ ಗಾಂ 
ಚಪ್ಪರಿಸಿ ತುರುಗಿದುವು ರಿಪುಸೇನಾಸಮುದ್ರದಲಿ 

ಧಾರಿ ನೆರೆ ನೋಂಪಿಯಲ್ಲಿ ಪಡೆದಳು ಕೌರವೇಶ್ವರನ 
ಹಿಪ್ಪೆಗರ ಹರಗಡಿದು ಹೊಗರಲ 

ಸಾರ ಹೇಳೊ ಸಾಹಸಿಕರೆಂ 
ಗೊಪ್ಪಿದವು ಕರುಳುಗಳ ನಿಮಿಷದೊ 

ದಾರುತಿರೆ ಬಲವಿತ್ತಲಾಹವ | 
ಟೊಪ್ಪಗೆಡಿಸಿದವರಿ ಕದಂಬವನೀತನಂಬುಗಳು - ೫೩ ಧೀರ ಸಾತ್ಯಕಿ ಭೀಮ ಪಾರ್ಥಕುಮಾರರನುವಾಯ್ತು ೬೦ 
ಮರುಳೆ ಮಂಜಿನ ಮಳೆಗೆ ಕುಲಗಿರಿ 

- ಗೆಲಿದ . ಮರ ಪೂತುದ್ರೋಣನ 
ಕರಗುವುದೆ ನೀನೆಚ್ಚ ಶರ ಪಂ 

ಬಲುಹು ಭರ್ಗನ ಸರಿ ಯುಧಿಷ್ಠಿರ 
ಜರಕೆ ಸಿಲುಕುವ ವೀರರೇ ಪಾಂಡವ ಮಹಾರಥರು ಸಿಲುಕಿದನಲಾ ಶಿವಶಿವಾ ಕಲಿ ಕರ್ಣ ನೋಡೆನುತ 
ಕೊರಳ ರಕ್ಷಿಸಿಕೊಳ್ಳೆನುತ ಚ | 

ಉಲಿವ ದುರಿಯೋಧನನನೀಕಿಸು 
ಪ್ಪರಿಸಿ ದ್ರುಪದ ವಿರಾಟರೆಚ್ಚರು | 

ತಲಘು ಭುಜಬಲ ಭಾನು ನಂದನ 
ಸರಳ ರಶ್ಮಿಯ ಮಾಲೆ ಮುಕ್ಕುರುಕಿದುವು ದಿಗುತಟವ ೫೪ ನಳುಕದೀ ಮಾತುಗಳನೆಂದನು ನೀತಿಸಮ್ಮತವ ೬೧ 
- ಗಿರಿಯ ಮಕ್ಕಳು ನೆರೆದು ವಜ್ರವ 

ಗೆಲವು ನಮಗೆಲ್ಲಿಯದು ಧರ್ಮಜ 
ಸರಸವಾಡುವ ಕಾಲವಾಯಿತೆ 

ಸಿಲುಕುವುದು ತಾನಿಲ್ಲ ಕೃಷ್ಣನ 
ಹರಹರತಿ ವಿಸ್ಮಯವೆನುತ ಹೊಗರಿ ಖತಿ ಮಸಗಿ . ನೆಳಲು ದಿಟವುಂಟಾಡೊಳಗಾಗರು ವಿರೋಧಿಗಳು 
ತಿರುವ ಕಾರಿಸಿದನು ಕಠೋರದ 

ನೆಲನ ತಿಣ್ಣವ ತಿದ್ದಲೋಸುಗ 
ಮೊರಹುಗಳ ಬಾಯಾರೆಗಳ ಕಿಡಿ 

- [ ೫೫ ಸುಳಿದನರಿಯಾ ಕಪ ನೀತನ 
ಹೊರಳಿಗಳ ಹೊಗರಂಬು ಹೊಕ್ಕವು ಪಾಂಡು ಸೈನ್ಯದಲಿ ಬಲದವರಿಗೆಂತಹುದು ಬಾಧೆಗಳೆಂದನಾ ಕರ್ಣ ೬೨ 
ನರಸ ಕಡಿಯಾನೆಗಳ ಕಡಿಯಲಿ 

- ಗಿರಿಯ ಕೊರಳಿಗೆ ವಜ್ರಮಣಿಯಾ 
ಬೆರಸಿದವು ತೇಜಿಗಳ ಕರುಳಲಿ 

ಭರಣವೇ ದಳ್ಳುರಿಯ ಜೋಡುಗ 
ಕರಿ ಘಟೆಯ ಕರುಳುಗಳು ತೊಡಕಿವುಡಿದ ತೇರುಗಳು ಕರಗಿನೋಲೆಯಕಾರರಿಗೆ ಸುಯಿಧಾನವೇ ನೃಪತಿ 
ಜರಿದಜೋಡಿನೊಳೊಂದಿದವು ಕ 

ವರ ತಿಮಿರ ರಾಜಂಗೆ ಮಂಗಳ 
ತರಿಸಿದಾಯುಧ ಕಡಿದ ಸಿಂಧದ 

[ ೫೬ 
ಹೊರಳಿಯಲಿ ಹೂಳಿದವು ನಿಮಿಷಕೆ ಪಾಂಡು ಸೇನೆಯಲಿ 

ಕರವೆ ಆ ರವಿ ಕೃಷ್ಣ ಭಕ್ತರ 

ಪರಿಭವವು ಜೀವರಿಗೆ ಪಥ್ಯವೆ ಎಂದನಾ ಕರ್ಣ 
K . B . K . 

26 


೪೨ ಮ ಹಾ ಧಾ ರ ತ 

[ ಸಂಧಿ 
- ಇರಲಿ ಮೇಣಿ ದೂರದಲ್ಲಿ ಹತ್ತಿರ 

ಥಟ್ಟು ನುಗ್ಗಾಯಿತು ವಿರೋಧಿಗ 
ಯಿರಲಿ ತನ್ನವರೆಂದರತ್ತಲೆ 

೪ಟ್ಟಣಿಸುತಿದೆ ದೊಣನೊಬ್ಬನ 
ಹರಹಿಕೊಂಬನು ಕೃಷ್ಣನದು ತನಗೇರಿಸಿದ ಬಿರುದು ಬಿಟ್ಟು ನೋಡುವುದುಚಿತವಲ್ಲೆನುತೆಡಬಲನನೋಡಿ 
ಹರಿ ಸಮಿಾಪದೊಳಿಲ್ಲದೊಣಂ 

ಬಿಟ್ಟನಾಹವಕಹಿತಬಲ ಜಗ. 
ಗರಸ ಸಿಲುಕಿದನೆಂದು ಬಗೆದ್ದೆ 

ಜಟ್ಟಿ ಕೌರವ ನೃಪತಿ ರಥವನು 
ಮರುಳೆ ಮುರವೈರಿಯ ಕಟಾಕ್ಷದ ಕಾಹು ಘನವೆಂದ ೬೪ ಹೊಟ್ಟುಗರ ತೆಗೆಹೋಗಹೇಳೆಂದೆಚ್ಚನತಿರಥರ - ೭೧ 
- ಆ ಹದನದಂತಿರಲಿ ನಾ 

ಮಗನ ತೆಗೆಯೋ ಸಾತ್ಯಕಿಯ ಹೆರ 
ಯಾವಕೆ ಕಲಿಭೀಮ ಸಾತ್ಯಕಿ 

ತೆಗೆಯ ಹೇಳೋ ಬೇಡ ನಕುಲಾ 
ರೂಹುದೊರಿದರದೆ ಘಟೋತ್ಕಚ ಪಾರ್ಥಸುತರೊಡನೆ ದಿಗಳ ನೂಕಭಿಮನ್ಯುವನು ಹಿಮ್ಮೆಟ್ಟಿ ಹೇಳೆನುತ 
ಸಾಹಸಿಕರೊಗ್ತಾಯ್ತು ದ್ರೋಣಂ 

ಮೊಗದ ಹೊಗರಿನ ಕೆಂಪನುಗುನ್ಯಾ 
ಗೀ ಹದನು ಭಾರಾಂಕವೀಗಳೆ 

ಲಿಗಳ ದಂತದಲೌಕಿದಧರದ 
ಬೇಹ ಸುಭಟರ ಕಳುಹು ಕಾಳೆಗಳೆಂದನಾ ಕರ್ಣ ೬೫ ಬಿಗಿದ ಹುಬ್ಬಿನಭೀಮ ಹೊಕ್ಕನು ಗದೆಯು ತಿರುಗಿಸುತ ೭೨ 
- ಎನಲು ನೂಕಿದನರಸ ದುಶ್ಯಾ 

- ಸಿಲುಕಿದನು ತಿವಿ ಸ್ವಾಮಿದ್ರೋಹನ 
ಸನ ಜಯದ್ರಥನಿನತನುಜ ಗುರು 

ಗಳದ ರಕುತಕೆ ಬಾಯನೊಡೆನು 
ತನುಜ ಕೃಪ ಮಾದೇಶ ಭಗದತ್ತಾದಿಗಳು ಸಹಿತ 

ತಳವಿಯಲಿ ಹೊಕೊಕ್ಕಲಿಕ್ಕಿದನಾನೆ ಕುದುರೆಗಳ 
ತನತನಗೆ ನಾಯಕರು ದೊಣನ 

ಎಲೆ ದುರಾತ್ಮ ದೂತಕೇಳಿ 
ಮೊನೆಯುಬಲಿದರು ಹಿಡಿ ಯುಧಿಷ್ಠಿರ 

ಕಲಹಲಂಪ 
ಜನಪತಿಯನೆನುತುರುಬಿದರು ತರುಬಿದರು ಪರಬಲವ ೬೬ ತೊಳಗುವರಿದಪ್ಪಳಿಸಿದನು ದುರ್ಯೋಧನನ ರಥವ ೭೩ 
- ಫಡಫಡಾರೋ ಧರ್ಮಪುತ್ರನ 

- ತೋಳನಳವಿಗೆ ಸಿಕ್ಕಿತೋ ಮೃಗ. 
ಹಿಡಿವವರು ಬಾಯ್ಸ ಡಿಕರೆ ಕಾ 

ಜಾಲ ಶಿವಶಿವ ದಿವಿಜ ವಧುಗಳ 
ಲೈಡೆದಡೇನಹುದೆನುತ ಹೊಕ್ಕನು ಭೀಮನುರವಣಿಸಿ ತೋಳ ತೆಕ್ಕೆಗೆ ಒಡಲನಿತ್ತನು ರಾಯನಕಟೆನುತ 
ಕಡಲ ಕಡುಹಿನ ಬಹಳ ಲಹರಿಯು 

ಆಳು `ಮಿಗೆ ಕಳವಳಿಸೆ ಕುರು ಭೂ 
ನೋಡೆಮುರಿವ ಮಂದರದ ವೋಲವ 

ಪಾಲಕನ ಹಿಂದಿಕ್ಕಿ ಕಿವಿಗಡಿ 
ಗಡಿಸಿ ಹೊಕ್ಕನು ಗದೆಯು ಘಾಡದ ಹೊದರ ಹೊಯ್ಲಿ ನಲಿ ಗೋಲ ತೆಗಹಿನೊಳೊದಗಿದರು ದುಶ್ಯಾಸನಾದಿಗಳು ೬೪ 
- ಗದೆಯ ಘಾತಾಘಾತಿಕಾರನ 

ವರ ವಿಕರ್ಣ ಸುಲೋಚನನು ದು 
ನಿದಿರುಗೊಂಡುದು ದೆಸೆದೆಸೆಗೆ ಹ 

ರ್ಮರುಷಣನು ದುಶ್ಯಾಸನನು ಸಂ 
ಬಿದುದು ಬಲನೆಡಜೋಡು ಬಲು ಭಾರಣಿಯ ಪಟುಭಟರು ಗರವ ಕೆಣಕಿದರನಿಲಸುತನೊಳು ನೃಪನ ಹರಿಬದಲಿ 
ಮದಗಜದ ನಿಡುವರಿಯ ತೇರಿನ 

ನೆರೆದ ನುಸಿಗಳು ಗಿರಿಯ ಕಾಡುವ 
ಕುದುರೆಕಾರರ ಕಾಹಿನಲಿ ಕೊ 

ಸರಿಯ ನೋಡೆ ಪೂತುರೆನುತು 
ಬಿದುದು ನಿಬ್ಬರವಾಗಿ ಬಹುವಿಧ ವಾದ್ಯ ನಿರ್ಘೋಷ೬೮ ಬೃರಿಸಿ ಕೈದೋರಿದನು ಕಲಿ ಪವಮಾನಸುತ ನಗುತ ೭೫ 
- ತಿಗರ ಬರಹೇಳು ಭೀಮಂ 

- ಎಚ್ಚ ಶರವನು ಗದೆಯಲಣಿದಿಡು 
ಗೆತ್ತಣದು ಜಯವೆನುತ ಸುಭಟರು. 

ಗಿಚ್ಚು ಹೊಕ್ಕಂದದಲಿ ರಥವನು 
ಮುತ್ತಿಕೊಂಡರು ಮುಸುಕಿದರು ಮೆತ್ತಿದರು ಸರಳುಗಳ 

ಟನು ಸಾರಥಿಯನಾ ಹಯನಾ ಧನುವ 
ಕತ್ತಲೆಯ ಹೇರಾಸಿ ಸೂರನ 

ಕೊಚ್ಚಿದನು ಕೊಲೆಗಡಿಗನಿದಿರಲಿ 
ನೋತ್ರಿ ತಹ ದಿನವಾಯಲಾ ಎನು 

ರದವರಾರು ಸೋಲವಿ 
ತತ್ತಲಿತ್ತಲು ಮುರಿದು ತಳಪಟ ಮಾಡಿದನು ಭೀಮ ೬೯ ದೊಚ್ಚತವಲೇ ನಿಮ್ಮ ಸೇನೆಗೆ ಭೂಪಕೇಳೆಂದ ೭೬ 
- ಒಂದು ಕಡೆಯಲ್ಲಿ ಭೀವು ಸವರಿದ 

- ಸರಿದರೀ ನಾಲುವರು ರಾಯನ 
ನೋಂದು ದೆಸೆಯಲಿ ಸಾತ್ಯಕಿಯ ಶರ 

ಮರಳಲೀಯದೆ ಮತ್ತೆ ಮಾರುತಿ 
ವೊಂದು ಕಡೆಯಲಿ ಪಾರ್ಥನಂದನ ಭೀಮನಂದನರು ಹರಿಸಿದನು ನಿಜರಥವನತಿರಥರೊಡು ಲಟಕಟಿಸೆ 
ಒಂದು ಕಡೆಯಲಿ ನಕುಲ ಪಾಂಡವ 

ದೊರೆಯ ತೆಗೆಯೊ ನೂಕುನೂಕಲಿ 
ನಂದನರು ಮತ್ತೊಂದು ದೆಸೆಯಲಿ 

ಕರಿ ಘಟೆಯನೆನೆ ಮುಗಿಲ ಮೋಹರ 
ಮುಂದುವರಿದರು ಮುರಿದರರಿಗಳ ಹೊದರ ಹೊಸ ಮೆಳೆಯ ಧರೆಗೆ ತಿರುಗಿದವೆನಲು ಜೋಡಿಸಿದರು ಗಜವ್ರಜವ ೭೭ 


[ ೬೭ 


[ ೭೦ 


ದ್ರೋಣಪರ್ವ 
ವಂಗನಂಬಬಟ್ಟನು ವರಾಳ ಕ 

ಒದೆದು ಕೆಲವನು ಮುಷ್ಟಿಯಲಿ ಮೋ 
ಲಿಂಗ ಬರ್ಬರರಾನೆಗಳ ಥ 

ದಿದನು ಕೆಲವನು ನಿಖಿಳ ಶಸ್ತ್ರಾ 
ಟೈಂಗೆ ಕೈಬೀಸಿದರು ಕೊಂಡರು ನಾಳಿವಿಲ್ಲುಗಳ 

ಸದಲಿ ಕಾದಿದನನಿಲಸುತನಿಭಬಲವ ಬರಿಕೈದು ೮೦ 
ವಂಗಡದಲೆಂಬತ್ತು ಸಾವಿರ 

ಗಿಳಿಯ ಹಿಂಡುಗಳೆ ಗಿಡಿಗನ 
ತುಂಗ ಗಜಘಟೆ ಕವಿದವಿದಕಿ 

ದಳದುಳವು ತಾನೆ ಭೀಮನ 
ನೃಂಗವಿಸುವವರಾರೆನುತ ಗಜಬಜಿಸಿತರಿಸೇನೆ - ೭೮ 

ಸುಳಿವು ಗಡ ಕಾಲೂರುವವೆ ಕರಿಘಟೆಗಳೊಗ್ಗಿನಲಿ 
* ಆಳ ಹೆದರಿಸಿ ನುಡಿವ ನಾಯ್ಕಳ 

ಕಳಿತ ಹೂವಿನ ತೊಡಬೆಗಳೊ ರಿಪು 
ಬೀಳ ಬಡಿ ಬಡಬಾಗ್ನಿ ನೊರಜಿನ 

ಬಲವೊ ಬಿರುಗಾಳಿಯೊ ವೃಕೋದರ 
ದಾಳಿಗಳುಕುವುದುಂಟೆ ಫಡ ಫಡಯೆನುತ ಬೊಬ್ಬಿರಿದ ನಳವ ಬಲ್ಲವನಾವನೆ ಧೃತರಾಷ್ಟ್ರ ಕೇಳೆಂದ - ೮೧ 
ಕಾಲ ದಂಡವ ತಿರುಹಿ ಭುವನದ 

- ಹೊಯಿತಾ ಮಾತೇಕೆ ಗಜದಳ 
ಊಳಿಗವ ಮಾಡುವ ಕೃತಾಂತನ 

[ ೭೯ ಮಾಯವಾದುದು ವಂಗಭೂಪನ 
ಹೋಲುವೆಯ ಹೊಸಬಿಗನು ಹೊಕ್ಕನು ಭೀಮನುರವಣಿಸಿ ಬಾಯೊಳಗೆ ಬಿಟ್ಟಿದನು ಗದೆಯನು ಮಿಕ್ಕ ನಾಲ್ವರನು 
ಗದೆಯಲಪ್ಪಳಿಸಿದನು ಕೋದಂ 

ಸಾಯ ಬಡಿದನು ಮುಂದೆ ಕೌರವ 
ಡದಲಿ ಕಾದಿದಮುರದಿರ 

ರಾಯನನು ತಾಗಿದನು ಭೀಮನ 
ಸಿದನು ಲೌಡಿಯಲರೆದನುರೆ ತರಿದನು ಕೃಪಾಣದಲಿ ದಾಯ ಬಂದುದು ಸಕಲ ಕುರು ತಳತಂತ್ರ ತಲ್ಲಣಿಸೆ ೮೨ 


- ಮೂರನೆಯ ಸಂಧಿ 


ಸೂ . . 


ಹನುಮನನುಜನ ಬಾಹುಬಲ ರಿಪು 
ವನಧಿಯನು ತುಳುಕಿದನು ಭಗದ 
ಇನನು ಮರ್ದಿಸಿ ಮುರಿದನರ್ಜುನ ಸುಪ್ರತೀಕವನು 


ಗುರುಗಳಾಡಿದ ಭಾಷೆ ಪರಬಲ 
ದರಸ ಕಟ್ಟುವದದು ನಿಲಲಿ ನ 
ಮೃ ರಸ ಸಿಲುಕಿದ ಭೀಮ ಗಜ ಕಟ್ಟಿದುದು ಬೀದಿಗಳ 
ತಿರುಗಲಾಪರೆ ಸಮಯವಿದು ಸಂ 
ಗರ ಸಮರ್ಥರು ಬರಲಿ ಯೆಂಬ 
- ಬೃರದೊಳಗೆ ಭಗದತ್ತ ಮೇಳೆಸಿದನು ನಿಜಗಜವ ೧ 
- ಬಲವೊರಜೆ ಎಡವೊರಜೆ ಬೆನ್ನಿನ | 
ಮಿಳಿಯ ಜಾಳಿಗೆವೊರಜೆ ತಳ ಸಂ 
ಕಲೆಯ ತೊಡರಂಕಣಿಯ ಕೊಂಡೆಯ ಪಕ್ಕ ಗಂಟೆಗಳ 
ತುಳುಕಿನುಗ್ಗ ಡಣಿಗಳ ಹಿಣಿಲಿನ 
- ಬಲುವೊರಜೆಗಳ ಭಾರ ಸಂಕಲೆ 
ಗಳನು ಬಿಗಿದರು ಜೋಡಿಸಿದರುಬ್ಬರದ ಮದಗಜವ ೨ 

ಬಿಗಿದು ಗಳವತ್ತಿಗೆಯನೆದೆವ 
ತಿಗೆಯ ಘನಮುಂಡಿಗೆಯ ರೌಡಿಯ 
ಬಿಗಿದು ಗುಳ ರೆಂಬೆಗಳ ಭಾರಿಯ ಕೈಯ ಪಟ್ಟೆ ಯವ 
ಅಗಿವ ಬಡಿಗೆಯನಂಕುಶದ ಕ 
- ಟ್ಟಿಗೆಯ ಧಾರೆಯ ಕಮಲದಳ ಕೊಡ 
- ತಿಗಳ ಕೈಹಾರೆಗಳನಳವಡಿಸಿದರು ವಹಿಲದಲಿ 

ಮುಗಿಲ ಹೊದರಿನೋಳೆಳೆಯ ರವಿ ರ 
ಶ್ರೀಗಳು ಪಸರಿಸುವಂತೆ ಸುತ್ತಲು 
ಬಿಗಿದ ಗುಳದಲಿ ಹೊಳೆಯೆ ಹೊಂಗೆಲಸದ ಸುರೇಖೆಗಳು 


ಗಗನ ಗಂಗಾ ನದಿಯ ಕಾಲುವೆ 
ತೆಗೆದರೆನೆ ರೆಕ್ಕೆಯದ ಪಲ್ಲವ 
ವಗಿಯೆ ಮೆರೆದುದು ಬಿಗಿದ ಮೊಗರಂಬದ ವಿಳಾಸದಲಿ ೪ 
- ಗಗನ ತಳವನು ಬಿಗಿದ ಬಲು ರೆಂ 
ಚೆಗಳ ತುಂಬಿದ ಹೊದೆಯ ಕಣಿಗಳ 
ಬಿಗಿದ ನಾಳಿಯ ಬಿಲ್ಲುಗಳ ತೆತ್ತಿಸಿದ ಸನಿಗೆಯ 
ಉಗಿವ ಸರಿನೇಣುಗ 
ಡುಗಳ ಕವಣಿಯ ಲೌಡಿ ಕರವಾ 
ಳುಗಳ ಜೋಡಿಸಿ ಜೋದರಡರಿದರಂದು ಬೊಬ್ಬಿರಿದು ೫ 

ಸುತ್ತ ಮೆರೆದವು ಮೇಲೆ ಪಲ್ಲವ 
ಸತ್ತಿಗೆಯ ಸಾಲುಗಳು ಬಿರುದಿನ 
ಕತ್ತರಿಯ ಹೀಲಿಗಳ ಝಲ್ಲರಿ ಮುಸುಕಿದವು ಗಜವ 
ಒತ್ತಿ ಕಿವಿಗಳನೊದೆದು ಶಿರದಲಿ 
ತೆತ್ತಿಸಿದರಂಕುಶವನಾ ಭಗ. 
ದತ್ತ ದಂತಿಯನೇರಿದನು ಜಯರವದ ರಭಸದಲಿ ೬ 
- ಕಾಲುಗಾಹಿನ ಕುದುರೆಗಳ ಕಾ 
ಲಾಳ ಕೈವಾರಿಗಳ ಸಬಳದ 
ಸೂಲಿಗೆಯ ತೇರುಗಳ ಹರಹಿನ ಹೊಂತಕಾರಿಗಳ 
ಆಳ ಬಲು ಬೊಬೈಯಲಿ ಘನ ನಿ 
ಸ್ಟಾಳತತಿ ಮೊಳಗಿದವು ಡೌಡೆಯ 
ತೂಳುವರೆಗಳು ಗಜರಿದವು ತಂಬಟದ ಲಗ್ಗೆಯಲಿ ೬ 

- 26 * 


೪೦೪ 
ಮಹಾ ಭಾರ ತ 

[ ಸಂಧಿ 
- ಸುರಪ ಕಡಿಯಲು' ಕೆರಳಿ ಕುಲಗಿರಿ 

ಸೀಳಿ ಹರಹಿತು ಕರಿಗಳನು ನೇ 
ಯುರಿಯನುಗುಳುವುದೆನಲು ದಾಡೆಗ. 

ಪಾಳಗುದುರೆಯ ಥಟ್ಟುಗಳ ಹಿಂ 
ತರುಣಮಯ ರಶ್ಮಿಗಳ ಪಸರದಲೆಸೆದುದಿಭಪತಿಯ 

ಗಾಲಲಣಿದುದು ರಥವನ್ನೇದಾರೇಳನೊಂದಾಗಿ 
ಧರಣಿಯಳತೆಯ ಹರಿಯ ನೆಗಡಿನ 

ತೋಳೊಳಗೆ ನೆಗೊ ಮಿಗೆ ಕಾ 
ಚರಣದಗ್ರದೊಳಿಳಿವ ಘನ ನಿ 

- [ ದಲಿ ೮ ಲಾಳತೊಳದುಳಿದು ಕಾಲನ | 
ರ್ರುರದವೊಲು ಮದಧಾರೆ ಮೆರೆದುದು ಕರಿಕಪೋಲ ಗೂಳೆಯನ್ನು ಪಕಾರಿಯಾದುದು ಸುಪ್ರತೀಕಗಜ ೧೫ 
- ಜಗದ ನಿಡುನಿದ್ರೆಯಲಿ ಮೋಹರ 

- ದ್ವಿಗುಣ ತ್ರಿಗುಣದಲಣಿದು ಜೋಡಿಸಿ 
ದೆಗೆದ ಮುಗಿಲೋ ಮೇಣಖಳ ಕುಲ 

ಚಿಗಿದು ಹಾಯುವ ಮೆಟ್ಟಿ ಸೀಳುವ 
ದಿಗಿಭವೆಂಟೋಂದಾಯೊ ಕೈ ಕಾಲ್ ಮೂಡಿತೋ ನಭಕೆ ತೆಗೆದು ಕಟ್ಟುವ ತಿರುಹಿ ನೂಕುವ ಹೆಡತಲೆಯೊಳಡಸಿ 
ಅಗಿದು ಮೆಟ್ಟಿ ದಡವನಿ ಪಡುವಲು 

ಉಗುರೊಳಕುವ ನಿಗ್ಗವದೊಳಿ 
ನೆಗೆದುದಡರಿದು ಮುಂದೆ ಮೆಟ್ಟಲು 

ಬೃಗಿಯ ಮಾಡುವ ಕಾಲುಗೊಲೆಯಲಿ 
ಚಿಗಿದುದಿಳೆ ಮಡಲು ಮಹಾಗಜವೈದಿತಾಹವವ೯ ವಿಗಡ ಕರಿ ತುಳಿದಾಡಿತದಿರಿದಿರಾದ ಪಟುಭಟರ ೧೬ 
- ಪವನಬಲ ಪರಿದಳಿತ ಕದಳೀ 

- ಅರೆದುದೋ ಪರಬಲವ ಕಾಲನ 
ನಿವಹದಲಿ ನಭ ಧಾತುಗೆಟ್ಟುದು 

ಹೊರೆದುದೋ ಮಾರಣದ ಮಂತ್ರವ 
ರವಿಗೆ ಕಾಪಥವಾಯು ಹೊಗಳುವೆನೇನನದುಭುತವ ಬರೆದುದೋ ಬವರಕ್ಕೆ ಬಲುಗೈಗಳನು ಕೈ ನೆಗಹಿ 
ಭುವನಕೋಶದೊಳಾದ ವಿಪಿನೊ 

ಕರೆದುದೋ ಬಲವೆಲ್ಲ ನೀರಲಿ 
ದೈವವೊ ಭಾರಿಯ ದಂತಿ ಮಹದಾ 

ನೆರೆದುದೋ ಮಾರ್ಬಲದ ವೀರರು 
ಹವದೊಳಿಳಿದುದು ಕೃಷ್ಣನೊಲಿದರಿಗಾವುದರಿಂದೆಂದ ೧೦ ಹರೆದುದೋ ಹವಣಿಲ್ಲ ದಂತಿಯ ಸಮರಸೌರಂಭ ೧೭ 
- ಹಿಡಿವ ಬಿಡುವೊಬ್ಬುಳಿಗೆ ತಹ ಬಲ 

ಮುರಿದು ಮಂದರಗಿರಿ ಪಯೋಧಿಯ 
ನೆಡಕೆ ಹಾಯುವ ಸುತ್ತಿತ್ತುವ 

ತೆರೆಗಳನು ತುಳಿವಂತೆ ರಿಪು ಮೋ 
ತಡೆವ ನಡಸುವ ಸೆಳೆವ ತಿರುಹುವ ಹದಿರ ಜೋಕೆಯಲಿ ಹರವನರೆದುದು ನುಗು ನುಸಿಯಾಯಗಳ ತಳತಂತ್ರ 
ಗಡಣಿಸಿದನವನಿಭಪತಿಯನವ 

ತೆರಳಿದರು ರಾವುತರು ರಥಿಕರು 
ಗಡಿಸಿ ನೂಕಿದೊಡವನು ದಿಕ್ಕರಿ 

ಹೊರಳಿಯೊಡೆದುದು ಗಜದ ಗಾವಳಿ 
ನಡುಗೆ ಚೌಕದ ಕಳನ ತುಳಿದುದು ಸುಪ್ರತೀಕಗಜ ೧೧ ಜರಿದುದಳಿದುದನಾರು ಬಲ್ಲರು ಭೂಪ ಕೇಳೆಂದ ೧೮ 
- ಇದು ಗಜಾಸುರನೋ ಮಹಾ ದೇ 

ಮುರಿದು ಕೊಟ್ಟುದು ದಂತಿ ಗುರುವಿ 
ವಿದುವೆ ಮಹಿಷಾಸುರನೋ ಮಾಯಾ 

ನ್ನು ರುಬ ರಾಯನ ಹಿಡಿಯದಿರನಿದ 
ರದನಿಯೋ ದಿಟವಿದನು ಗೆಲುವರೆ ಭೀಮ ಫಲುಗುಣರು ತರುಬಲಾಪರೆ ಬರಲಿ ಸಾತ್ಯಕಿ ನಕುಲ ಪವನಜರು 
ತ್ರಿದಶ ರಿಪುಗಳ ಗಂಡನಿದು ಕಾ 

ಇರಿತಕಿವರಂಜಿದರೆ ಪಾರ್ಥ೦ 
ದಿದೆವು ನಾವಿಂದೆನುತ ಸುಭಟರು | 

ಗರುಹಿ ಬೇಗದೊಳೆನುತ ನಾಯಕ 
ಕದಡಿ ಸರಿದುದು ಸೂರೆಗೊಂಡುದು ಬಲ ಪಲಾಯನವ ರೊರಲುತಿರಲನುವಾದುದಿತ್ತಲು ದೊರೆಗಳೊಗ್ಗಿನಲಿ ೧೯ 
- ಮೊಗದ ಜವನಿಕೆದೆಗೆದು ನೆತ್ತಿಯ 

ಅಳೆದೆಯ ಮನ್ನೆಯರನೆಗ್ಗಿನ 
ಬಗಿದು ಕೂರಂಕುಶದಲಾನೆಯ 

ಡೊಳ್ಳುಗರ ಕಟವಾಯ ಕೊಮ್ ತಲೆ 
ಬೆಗಡುಗೊಳಿಸಲು ಬೀದಿವರಿದುದು ಸುಭಟರೆದೆಯೊಡೆಯ ಗಳರಿವದಿರು ತರಿಚುಗೆಡೆವರ ಹೊರಹೇಳೆನುತ 
ಹಗೆಯ ಬಲದಲಿ ಹರಿದು ಸುಭಟರ 

ಬಿಲ್ಲಗೊಲೆಗೇರಿಸುತ ಚೌಪಟ 
ಚಿಗುಳಿದುಳಿದುದು ತಲೆಗಳನ್ನು ಮುಗಿ 

ಮಲ್ಲ ಹೊಕ್ಕನು ಭೀಮ ಭಟರ 
ಲಗಲದಲಿ ಹರಹಿದುದು ದಿಕ್ಕರಿ ಹೊಕ್ಕು ಮೋಹರವ ೧೩ ಇಲ್ಲಿ ಕವಿದುದು ದ್ರುಪದ ನಕುಲ ಯುಧಿಷ್ಠಿರಾದಿಗಳು ೨೦ 
- ನೆಳಲು ಸುಳಿಯಲು ದಂತಿಯೆಂದ 

- ಕರಿ ಬಲುಹು ಕಲಿ ಭೀಮಸೇನನು 
ಪಳಿಸೆ ವಾಸುಕಿ ನೋಂದನಂಬುಧಿ 

ದುರುಳನಿನ್ನೇನಹನೆನುತ ಮೋ | 
ತುಳುಕಿದವು ಸತ್ತಾತಿಶಯವೆಂತುಲು ಮಹಾದೇವ 

ಹರಿಸಿ ಕವಿದುದು ಮತ್ತ್ವ ಸ್ಪಂಜ ಯ ಪಂಚಕೈಕೆಯರು 
ತುಳಿದುದರಿ ಸುಭಟರನು ಸಾವಿರ 

ತಿರುವಿಗಂಬನು ತೊಡಚಿ ಸಾತ್ಯಕಿ 
ತಲೆಯ ಸೆಳೆದುದು ಸೊಂಡಿಲಲಿ ವೆ | 

ನರನ ಮಗ ಹೈಡಿಂಬ ಯವನೇ 
ಗ್ಗಳೆಯ ಮದಕರಿ ಕೇಣಿಗೊಂಡುದು ವೈರಿಮೋಹರವ ೧೪ ಶ್ವರರು ಧೃಷ್ಟದ್ಯುಮ್ಮ ಮೊದಲಾಗೈದಿದರು ಗಜವ ೨೧ 


ದ್ರೋಣಪರ್ವ 


೪೦೫ 


ಮುರಿದು ಮೋದಿತು ಸಮ್ಮು ಖದೊಳಿ 
- ಗಿರಿಯ ತರಿವರೆ ಶಕ್ರನಲ್ಲದೆ 
ನೆರೆದ ದಿವಿಜ ಸಮೂಹ ಮಾಡುವ 

ಟೈರಸಿತೆಡದಲಿ ಹೊಯ್ತು ಸೀಳಿತು 
ಭರವಸಿಕೆ ತಾನೇನು ಹೊದ್ದಿದರಿವರು ದಿಗ್ಗಜವ 

ಹರಹಿತಪಸವ್ಯದಲಿ ಮೆದೆಗೆಡಹಿತು ಮಹಾರಥರ 
ಸರಳ ಬಲುವಳೆಗಾಲವಹಿತ 

ಹೊರೆದ ರಕುತದ ಧಾರೆಗಳ ತುದಿ 

ಕರದೊಳಳಲುವ ತಲೆಗಳಂಘಿಯೋ 
ದ್ವಿರದಗಿರಿಯಲಿ ಕಾಣಲಾದುದು 
ಕೆರಳಿ ಕರಿ ಕೈಕೊಂಡುದರೆಯಟ್ಟಿತು ಮಹಾರಥರ ೨೨ ಟೊರೆದ ನೆಣನಡಗಿನ ಮಹಾಗಜ ಮೊಗೆದುದರಿಬಲವ ೨೯ 
- ಚೆಲ್ಲಿತಿದು ದೆಸೆದೆಸೆಗೆ ಚೌಪಟ 

ಹಿಂದೆ ಹಿಡಿವರು ಮುರಿದರಡದಲಿ 
ಮಲ್ಲ ಗಿಲ್ಲರ ಪಾಡೆ ನಮ್ಮದು 

ಸಂದಣಿಸುವರು ತಿರುಗಿದರೆ ಬಲ 
ಬಲ್ಲಿತಹುದುಸುರಿಲ್ಲದೊಡಲಿನ ಚೆಲುವು ಫಲವೇನು 

ದಿಂದ ಕೆ ಮಾಡುವರು ಕವಿದರೆ ಸಿಡಿವರೆಡಬಲಕೆ 
ಅಲ್ಲಿ ದೈವದ ನೆನಹು ಘನ ಜಯ 

ಮುಂದೆ ಕಟ್ಟುವರಟ್ಟಿದರೆ ಮುರಿ 
ವೆಲ್ಲಿಯದು ನಮಗಿನ್ನು ಸಾಕಿ 

ವಿಂದ ಜಾರುವರಾ ಮಹಾರಥ 
ನೈಲ್ಲವೇತಕೆ ಚಿತ್ತವಿಸು ಚೌದಂತನಾಹವವ - ೨೩ ವೃಂದ ಕಾದಿತು ಮದಕರಿಯ ಬೇಸರದೆ ಬಳಿಸಲಿಸಿ ೩೦ 
ಸೆಳೆವಿಡಿದು ತುರುಗಾಹಿ ಪಶು ಸಂ 

- ಕರಿಯ ಕೋಲಾಹಲವನಾ ಜೋ 
ಕುಲವ ತೆವರುವವೋಲು ವಾಯಸ 

ದರ ಶರೌಘವ ಸೈರಿಸುತ ಮು 
ಕುಲವನೊಂದೇ ಗೂಗೆಹೊಯ್ಸರೆಯಟ್ಟುವಂದದಲಿ ಕುರುಕಿ ಧರ್ಮಜ ನಕುಲ ಸಾತ್ಯಕಿ ಭೀಮ ನಂದನರು 
ಬಲುಕಣಿಗಳಿವದಿರನು ಕರಿ ಮುಂ 

ಸರಳ ಸಾರವ ಕಟ್ಟಿದರು ಮಿಗೆ 
ಕೋಳಿಸಿ ಕೆಡಹಿತ ಯವನ ಕೌಸಲ 

ಕೆರಳಿದನು ಭಗದತ್ತನನಿಬರ 
ಬಲವ ಕೈಕೆಯ ಮಗಧಭೂಪರ ಕೊಡಹಿ ಹಾಯಿಕಿತು ೨೪ ಹರೆಗಡಿದು ಹೊಗರಂಬ ಸುರಿದನು ಸರಿದರತಿರಥರು ೩೧ 
ಹಿಡಿಹಿಡಿಯಲೋಡಿದನು ದ್ರುಪದನು 

- ಹತ್ತು ಶರದಲಿ ಧರ್ಮಜನನಿ 
ಸಿಡಿದು ಕೆಲಸಾರಿದನು ಪವನಜ 

ಪ್ಪತ್ತರಿಂದಭಿಮನ್ಯುವನು ತೊಂ 
ನೋಡಲುಸುರ ಸಂಬಂಧವಳಿದುದು ಸಿಲುಕಿದನಿಬರಿಗೆ ಬತ್ತು ಶರದಲಿ ನಕುಲ ಸಾತ್ಯಕಿ ದ್ರುಪದ ಕೈಕೆಯರ 
ಒಡೆಮುರಿದು ಸಾತ್ಯಕಿಯ ರಥವನು 

ಕೆತ್ತಿದನು ಹದಿನೆಂಟು ಬಾಣದ 
ತುಡುಕಿ ಹಾಯ್ಕಿತು' ಭೀಮತನಯನ 

ಲಿ , ಭೀಮನ ನಂದನನನೈ 
ಕೊಡಹಿ ಬಿಸುಟುದು ಕೊಂದುದಗಣಿತ ಕರಿ ತುರಂಗಮವ ವತ್ತು ಶರದಲಿ ಸಕಲ ರಥಿಕರನೆಚ್ಚು ಬೊಬ್ಬಿರಿದ ೩೨ 
ಮರಳಿ ಮತ್ತೆ ಮಹಾರಥರು ಸಂ 

ಬಿನುಗುಗಳ ತೆಗೆ ಭೀಮಸೇನನ 
ವರಿಸಿಕೊಂಡುದು ಸರಳ ಮಳೆಗಳ 

ಮೊನೆಗೆ ಬಿಡು ಬಿಡು ಗಜವನೆಂದು 
ಸುರಿದರಾನೆಯ ಮೇಲೆಜೋದರ ಕೋಲ ಮನ್ನಿಸದೆ ಬ್ಬಿನಲಿ ತಿರುಹಿದನಾನೆಯನು ಪವನಜನ ಸಮುಖಕೆ 
ಗಿರಿಯು ಮುತ್ತಿದ ಮಿಂಚುಬುಳುವಿನ 

ಧನುವ ಬಿಸುಟನು ಗದೆಯ ತುಡುಕಿದ 
ಹೊರಳಿಯಂತಿರೆ ಹೊನ್ನ ಬರಹದ 

ನನುವರದೊಳಡೆಸಿ ದಂತಿಯು 
ಸರಳು ಮೆರೆದವು ಕರೆದರದುಭುತ ಕಣಿಯ ಸರಿವಳೆಯ ೨೬ ಕನಲಿಸಿದನೊಳಹೊಕ್ಕು ಹೊಯ್ದನು ಸಿಂಹನಾದದಲಿ ೩೩ 
- ಬಾಲರೆಸುಗೆಯ ಮಿಟ್ಟೆಯಂಬಿಗೆ 

- ಭುಜದ ಸಾಹಸ ಹತ್ತು ಸಾವಿರ 
ಸೋಲುವುದೆ ಗಿರಿ ವೈರಿ ಸುಭಟರ 

ಗಜದ ಘಾಡಿಕೆ ಸಿಂಹನಾದದ 
ಕೋಲ ಕೊಂಬುದೆ ವೀರ ಕುಂಜರ ಮತ್ತೆ ಮೊಗ ನೆಗಹಿ ವಿಜಯ ವಿಗ್ರಹ ವೀರ ಹಳಚಿದನಮಮ ಮದಕರಿಯ 
ಅಳೊಳಗೆ ಬೆರಸಿತು ಮಹಾ ರಥ 

ತ್ರಿಜಗ ತಲೆಕೆಳಗಾಗೆ ದಿವಿಜ 
ರೋಳಿ ಮುರಿದುದು ಕುರಿಯ ಹಿಂಡಿನ 

ವ್ರಜ ಭಯಂಗೊಳೆ ಮಿಕ್ಕು ಸುರಪನ 
ತೋಳನೆ ನಿನ್ನಾನೆ ಸವರಿತು ಮತ್ತೆ ಮಾರ್ಬಲವ ೨೭ ಗಜದಹೋಮ್ಕೈಯ್ಯಾರೆ ಹೆಣಗಿತು ಭೀಮಸೇನನಲಿ ೩೪ 
ಹಡಗು ಜಲಧಿಯೊಳೊಡಿ ಗಿರಿಗಳ 

- ಚಿಗಿದು ಹರಿಸುತ ಹಳಚಿದರೆ ಕುಲ 
ನೆಡಹಿ ನುಗ್ಗಾದಂತೆ ಸುಭಟರ 

ದಿಗಿಭವೆದೆಯೊಡೆದವು ನಗಂಗಳ 
ಗಡಣ ಗಜವನು ತಾಗಿ ತಾಗಿ ವಿಘಾತಿಯಲಿ ನೊಂದು ಬಿಗುಹು ಸಡಿಲಿತು ಧರಣಿ ನೆಗಿತು ಚರಣ ಹತಿಗಳಲಿ 
ಒಡಲ ಮೇಲೆಳ್ಳನಿತು ಮೋಹನ 

- ಜಿಗಿವ ರಕುತದ ಗದೆಯ ಬಿರುವೆ 
ಹಿಡಿಯದಿವ‌ಕಿದರು ಹಾವಿನ 
ಕೊಡನು ದೋಷಿಗೆ ಸುಲಭವೇ ಧೃತರಾಷ್ಟ್ರ ಕೇಳೆಂದ ೨೮ 

ಯುಗಳೊಳಗೆ ಕಿಡಿ ಮಸಗಿ ಕಬ್ಬಿಗೆ. 
ನೆಗೆಯೆ ಹೊಯ್ದನು ಭೀಮ ಲಂಘಿಸಿ ಗಜದ ಮಸ್ತಕವ ೩೫ 


[ ೨೫ 


೪೦೬ ಮ ಹಾಭಾರತ 

[ ಸಂಧಿ 
- ಹೊಯು ಹಿಂಗದ ಮುನ್ನ ಭೀಮನ 

ತಿದ್ದಿತೋ ಕಲಿ ಪಾರ್ಥನಿದ್ದರೆ 
ಕೈದುಡುಕಿದರೆ ಮುರಿದು ಹಿಂದಕೆ - [ ಯವುಚಿ ಹೊದ್ದ ಹೇಳೊ ರಾಯ ದಳವಡಿ 
ಹಾಯ್ದ ಡೊಡೆಮುರಿಯಿತ್ತು ಕುಸಿದರೆ ಕಾಲೊಳೊಡೆ ಗದ್ದು ದೋ ಬಿದ್ದು ದು ಭಯಾಂಬುಧಿಯೊಳಗೆ ಭಟನಿಕರ 
ಮೈದೆಗೆದರಿಟ್ಟಣಿಸಿಪೂತಿ 

ಹದ್ದು ಕಾಗೆಯ ಮನೆಗೆ ಬಾಣಸ - 
ಗೈದು ಸುಭಟನ ಸಿಂಹನಾದಕೆ 

ವಿದ್ದು ದೋ ಗಜವೆನುತ ಬೊಬ್ಬಿಡು 
ಮುಮ್ಮೆಗೆದು ಕರಿ ಕಾದುತಿರ್ದುದು ಭೀಮಸೇನನಲಿ ೩೬ ತಿದ್ದುದರಿ ಬಲವಿತ್ತ ಹರಿ ಕೇಳಿದನು ಕಳಕಳವ ೪೩ 
ನೆಳಲುಗಂಡಪ್ಪಳಿಸುವುದು ಸುಂ 

- ಮರುಳು ಫಲುಗುಣ ಸುಪ್ರತೀಕದ 
ಡಿಲನು ತೂಗಾಡುವುದು ಹೊರಿದು 

ಖುರಪುಟವ ನೋಡಿತ್ತಲಗ್ಗದ 
ಬಳಲುವುದು ಮೊಗ ನೆಗಡಿ ಭೀಮನ ದನಿಯನಾಲಿಪುದು ಪರಶುರಾಮನ ಖಾತಿಗಂಬುಧಿ ನೆಲನ ಬಿಡುವಂತೆ 
ಅಳಿಯ ಮುತ್ತಿಗೆಗಳನು ಬೀಸದೆ 

ತೆರಳುತಿದೆ 
ನೆಲಕೆ ಕಿವಿಯನು ಜೊಲಬಿಡುವುದು 

ಹರಹಿ ಕೊಲುತಿದೆ ಮಾತಿಗಿಲ್ಲವ 
ಬಲುಕಣಿಯ ಹಿಡಿಹಿಂಗೆ ಲಾಗಿಸುತಿರ್ದುದಾ ದಂತಿ ೩೭ ಸರವೆನುತ ಕರಿಯತ್ತ ತಿರುಹಿದನಸುರರಿಪು ರಥವ ೪೪ 
- ಭೀಮನಿನ್ನ ರೆಫಳಿಗೆಯಲಿ ನಿ 

ಹೆದರದಿರು ನರ ಹೋಗದಿರು ಹೋ 
ರ್ನಾಮನೋ ತಡವಿಲ್ಲ ದಂತಿಯ 

ಗದಿರು ಕೊಡುಕೊಡು ಕಾಳಗವನೆಂ 
ತಾಮಸಿಕೆ ಘನ ತೆಗೆಯಿ ತಮ್ಮನನೆನುತ ಕಳವಳಿಸೆ 

ದದವರಟ್ಟಿತು ವೀರ ಸಮಸಪ್ತಕರು ಸೂಠಿಯಲಿ 
ಭೂಮಿಪತಿ ಕೈಕೊಂಡನೊಡನೆ ಸ 

ಇದಿರಲಿನಸುತ ಶಲ್ಯರಡಗ . 
ನಾಮಗೈದಿತು ನಕುಲ ಸಾತ್ಯಕಿ 

ಟ್ಟಿದರು ಖತಿಯಲಿ ಪಾರ್ಥನನಿಬರ 
ಭೀಮಸುತನಭಿಮನ್ಯು ದ್ರುಪದ ಶಿಖಂಡಿ ಕೈಕೆಯರು ೩೮ ಸದೆದು ವಹಿಲದಲೈದಿದನು ದಿಕ್ಕರಿಯ ಸಮ್ಮುಖಕೆ ೪೫ 
- ಮತ್ತೆ ರಥವರುವತ್ತು ಸಾವಿರ 

ಬಲು ಬಿಸಿಲೊಳುರೆ ನೊಂದ ನೈದಿಲೆ 
ಮುತ್ತಿಕೊಂಡುದು ಗಜವನಾ ಭಗ 

ಗಳಿಗೆ ಚಂದ್ರಿಕೆ ದೈತ್ಯರುರುಬೆಗೆ 
ದತ್ತ ಬಳಲಿದನವಧಿಯಿಲ್ಲದೆ ಶರವ ನೆರೆ ತುಳುಕಿ » ಸಿಲುಕಿದಮರರಿಗಸುರಹರನ ಕಟಾಕ್ಷವಿಕ್ಷೇಪ 
ಮೆತ್ತಿದವು ಶರವಿಭದ ಮೆಯ್ಯಲಿ 

ಬಲಿದ ತಾಪತ್ರಯದ ಭವರೋ 
ಬೆತ್ತ ಬೆಳೆದದ್ರಿಯವೊಲಿದ್ದುದು 

ಟಲೆಯ ಜೀವಿಗೆ ಸುಪ್ರಬೋಧದ 
ಮತ್ತಗಜ ನೊಂದರಿಯದನಿಬರ ಬಾಣ ಹತಿಗಳಲಿ ೩೯ ಸುಳುವಿನಂತಿರೆ ಪಾರ್ಥ ಮೈದೋರಿದನು ನಿಜಬಲಕೆ ೪೬ 
- ಕರಿ ವಿನೋದದಿ ಕುಡಿದ ಜಲವನು 

- ಕೆದರಿತೀ ಬಲ ಬೆರಳ ತುಟಿಗಳೊ 
ಕರಣಿಯಲಿ ತೆಗೆತೆಗೆದು ರಿಪು ಮೋ 

ಲೋದರಿತಾ ಬಲ ತಾಪಶಿಖಿಯಲಿ 
ಹರಕೆ ಚೆಲ್ಲಿತು ಕಲ್ಪ ಮೇಘದ ಬಸುರ ಬಗಿದಂತೆ 

ಕುದಿದುದೀ ಬಲ ಭೀತಿಕಂಚುಕ ಕಳೆದುದಾ ಬಲಕೆ 
ಕರತುಷಾರದಲಿವರು ಮೊರೆಯ 

ಕದಡಿ ಬಲ ರೋಮಪುಳಕವ 
ತಿರುಪೆ ನನೆದವು ಬಾಹುರಕೆ ಹ 

ಹೊದೆದುದಾ ಬಲ ಹಿಂಡೊಡೆದು ನೆರೆ 
ಕರಿಕೆ ಹಲ್ಲಣ ಜೋಡುಸೀನಕ ಛತ್ರ ಚಮರಿಗಳು ೪೦ ಕದುಬಿತೀ ಬಲ ನೆರೆದುದಾ ಬಲ ನರನ ರಥ ಸುಳಿಯೆ ೪೭ 
ಸಾಕು ಬಳಲಿದಿರಕಟಕಟ ನಿಮ 

- ಗಿರಿಯ ವಿಸಟಂಬರಿಯನವರೇ 
ಗೇಕೆ ಸಂಗರವಾನೆಯೊಡನೆ ಪಿ 

ಶೃರನು ತಡೆವವೊಲಿರಿವ ದಿ | 
ನಾಕಿ ಸಮರದೊಳಳುಕುವನು ಕರಿ ನಿಮ್ಮ ಪಾಡೇನು ಕರಿಯನಡಗಟ್ಟಿದನು ಕಾಯದೊಳೊಟ್ಟಿದನು ಶರವ 
ಆ ಕಿರೀಟಿಯ ಕರಸಿಕೊಳ್ಳಿ ಪಿ | 

ಕೆರಳಿದನು ಭಗದತ್ತನಿವನೇ 
ವೇಕವುಳರೆ ತೊಲಗಿಯೆನುತವೆ 

ನರನು ಫಡ ಫಡ ನಿಲ್ಲು ನಿಲ್ಲೆ ನು 
ನೂಕಿದನು ಭಗದತ್ತನನಿಬರ ಮೇಲೆ ದಿಗ್ಗಜವ ೪೧ ತುರು ಶರೌಘವ ಕರೆದು ಮುಸುಕಿದನರ್ಜುನನ ರಥವ ೪೮ 
ಮಿಗೆ ತಿಮಿಂಗಿಲನೊಡನೆ ಹುಲು ಮಿಾ 

ಪೂತುರೇ ಭಗದತ್ತ ಬಿಲು ವಿ 
ನುಗಳು ಮಾಡುವುದೇನು ಹೊರ ಕಾ 

ದ್ಯಾತಿಶಯ ಕಿರಿದುಂಟಲಾ ಶರ | 
ಲುಗಳ ಹೊರಟೆ ಕಾಣಲಾದುದು ಪರರ ಥಟ್ಟಿನಲಿ 

ಪಾತವಿನಿತಿಲ್ಲದಡೆ ಹೋಳಿಸಬಹುದೆ ನೃಪ ಧನವ 
ತೆಗೆಯೆ ರಿಪುಬಲ ಕೋಲುತ ಬಂದುದು 

ನೂತನ ದ್ವಿಪದಿಂದ ವೈರಿ 
ದಿಗಿಭವಿದರೊಡನೈದಿ ದ್ರೋಣಾ 

ವಾತವನು ಸೋಲಿಸಿದ ಗರ್ವದ 
ದಿಗಳು ಹೊಕ್ಕು ದು ಧರ್ಮಪುತ್ರನ ಹಿಡಿವ ತವಕದಲಿ ೪೨ ರೀತಿಗಿದು ಠಾವಲ್ಲೆನುತ ತೆಗೆದೆಚ್ಚನಾ ಪಾರ್ಥ 


೪೦೭ 
ದ್ರೋಣಪರ್ವ 

ಕುಡಿ ಕಿರೀಟಿಯ ರಕುತವನು ಹಗೆ 
ನರನ ಶರಜಾಲವನು ಖಂಡಿಸಿ 

ಕೆಡಲಿ ಕೌರವ ರಾಯನಾಳಲಿ 
ಸುರಿದನಂಬನು ಕೃಷ್ಣರಾಯನ 

ಪೊಡವಿಯನು ಪರಿತೋಷವಾಗ 
ಸಿರಿಯೊಡಲ ಸೋಂಕಿದವು ನೂಕಿದವಂಬು ಗರಿ ಸಹಿತ 

ತಡೆದು ಹಲಕಾಲದಲುಪಾಸಂ 
ನರನ ಕುದುರೆಯ ಮೇಲೆ ಸಿಂಧದ 
ಹರಿಯ ತನುವಿನ ಮೇಲೆ ತಳಿತವು 

ಬಡಿಸಿದೆನ್ನ ದು ದೋಷ ಖಾತಿಯ 
ಶರನಿಕರ ಬಿಡದೆಚ್ಚನಾ ಭಗದತ್ತನರ್ಜುನನ - ೫೦ ಹಿಡಿಯದಿರು ನೀನೆನುತ ತಿರುಹಿಟ್ಟನು ಮಹಾಂಕುಶವ ೫೭ 
ಸೆಳೆದು ಬಾಣತ್ರಯದಲೆಚ್ಚನು 

ತೀರಿತಿನಕಟ ಪಾಂಡವ 
ಫಲುಗುಣನ ಮಕುಟವನ್ನು ಮುರಿದುದು 

ವೀರರುಬ್ಬಳೆ ಹಾರಿತೇ ತ್ರಿಪು 
ಕೆಲಕೆ ಸಡಿಲುವ ಮಣಿಗಳಲಿ ವರ ಮೌಲಿಯೋಸರಿಸೆ ರಾರಿಯುರಿಗಣ್ಣಿಂಗೆ ಸೋಲದ ಕೈದುಗೊಂಡನಲ 
ಬಲಿದು ಸಸಿನವ ಮಾಡಿ ಖಾತಿಯ 

ಧಾರುಣಿಯನಿನ್ನುಣಲಿ ಧರ್ಮ ಕು 
ತಳೆದು ಕೂರಂಬಿನಲಿ ಹೂಳಿದ 

ಮಾರನಕಟಿನ್ನಾರು ಕಾವವ . 
ನಳವಿಯಲಿ ರಿಪುಗಜವನಾ ಭಗದತ್ತನವಯವವ ೫೧ ರಾರೆನುತ ತಲ್ಲಣಿಸುತಿರ್ದುದು ಪಾಂಡುಸುತ ಸೇನೆ ೫೮ 
ಇಳುಹಿದನು ಬಲುಗುಳವ ಖಂಡಿಸಿ 

ಹಾ ಯುಧಿಷ್ಠಿರ ರಾಯ ಶಿವ ಶಿವ 
ಕಳಚಿದನು ಮೊಗರಂಬವನು ಹೊ 

ವಾಯುಸುತ ಹಾ ಪಾರ್ಥ ಹಾ ಮಾ 
ಮೈಳಿಯ ಕುಣಿಕೆಯ ಮುರಿದು ತರಿದನು ಸುತ್ತ ರೆಂಬೆಗಳ ದೈಯರಿರ ಹಾಯೆನುತ ಹರೆದುದು ಸೇನೆ ದೆಸೆದೆಸೆಗೆ 
ಹಳವಿಗೆಯನಾ ಛತ್ರ ಚಮರಾ 

ಬಾಯ ಬಿಟ್ಟು ದು ದಿವಿಜಬಲ ನಿ 
ವಳಿಯ ಸೀಳಿದು ಬಿಸುಟನಾ ಗಜ 

ರ್ದಾಯದಲಿ ನೆಲನಾಯಿತಲ ಕುರು 
ತಿಲಕ ಮುಂಡಾಸನದಲಿರ್ದುದು ಭೂಪ ಕೇಳೆಂದ ೫೨ ರಾಯಗೆನುತಿರ್ದುದು ಜಗತ್ರಯವೊಂದು ನಿಮಿಷದಲಿ ೫೯ 
- ಮತ್ತೆ ಖಾತಿಯೊಳಂಕುಶದಿನೋಡೆ 

ಇದರ ಪಾಡೇನೇಸಪಾಯವ | 
ಯೊತ್ತಿ ಬಿಟ್ಟನು ಗಜವನರ್ಜುನ 

ನೊದೆದು ಕಳೆಯರು ಕೃಷ್ಣ ಭಕ್ತರು 
ನತ್ತಲಿಭ ತೂಳಿದಡೆ ತಿರುಹಿದನಸುರರಿಪು ರಥವ 

ಸದರವೇ ಉರಿಗೆಂಡವೊರಲೆಯ ಬಾಯ್ ಭಾವಿಸಲು 
ಇತ್ತ ಬಲದಲಿ ಬಲಕೆ ಮೊಗವಿಡ 

ಹೊದರುಗಿಡಿಗಳ ಹೊಗೆಯ ಹೇರಾ 
ಲತ್ತಲೆಡದಲಿ ಮರಳಲಲ್ಲಿಂ 

ಳದಲಿ ಬಹ ದಿವ್ಯಾಯುಧಕೆ ಚಾ 
ದತ್ತ ತಿರುಗಿಸಿ ಬಳಲಿಸಿದನಸುರಾರಿ ದಿಗ್ಗಜವ ೫೩ ಚಿದನು ವಕ್ಷಸ್ಥಳವನಸುರಾರಾತಿಯಡಹಾಯ್ದು ೬೦ 
ಸಾರಥಿಯ ಕೊಂದಲ್ಲದರ್ಜುನ 

ಮೆರೆದುದುರದಲಿ ಕೌಸ್ತುಭದ ಮಣಿ 
ತೀರುವವನಲ್ಲೆನುತ ದಳುರಿ 

ಮರಿಯಳುಹಿದ ವೋಲು ಬೆಳಗಿನ 
ಧಾರೆಯಂಬೈದರಲಿ ದೇವನನೆಸಲು ಮಧ್ಯದಲಿ 

ತುರುಗಲಲಿ ತೂಗಾಡುತಿದ್ದುದು ಕೈದು ತೊಡವಾಗಿ 
ಹಾರಿಸಿದನಾ ಪಾರ್ಥನಿವನೆಡೆ 

ಮುರಿದುದಗ ದ ಭೀತಿ ಹರುಷದ 
ಗೊರಿದನಲಾಯೆನುತ ಕೆಡೆಯೆನು 

ಸೆರೆಗೆ ಬಿಡುಗಡೆಯಾಯು ಬಲು ಬೊ 
ತಾರಿ ಸುರಿದನು ನೂರು ಬಾಣವನರ್ಜುನನ ಮೇಲೆ ೫೪ ಬೀರಿವುತಿರ್ದುದು ವೈರಿಕಟಕದೊಳರಸ ಕೇಳೆಂದ ೬೧ 
ಅನಿತು ಶರವನು ಕಡಿದು ಭಗದ 

- ಕೌತುಕವನಿದ ಕಂಡು ಫಲುಗುಣ 
ತನ ಧನುವನಿಕ್ಕಡಿಗಡಿಯೆ ಕಂ 

ಕಾತರಿಸಿ ನುಡಿದನು ಮುರಾಂತಕ 
ಗನೆ ಕನಲಿ ಗವಸಣಿಗೆಯಿಂದುಗಿದನು ನಿಜಾಯುಧವ ಸೂತತನಕಲಸಿದನೆ ಕಾದಲಿ ಕೌರವನ ಕೂಡೆ 
ದಿನಪಕೋಟಿಯ ರಶ್ಮಿಯನು ತುದಿ 

ಸೂತತನವೇ ಸಾಕು ತನಗೆನು 
ಮೊನೆಯೊಳುಗುಳುವ ಬಾಯಿ ಧಾರೆಯ 

ತಾ ತತಕ್ಷಣ ಧನುವ ಬಿಸುಟು ವಿ 
ತನಿಯುರಿಯ ತೆಕ್ಕೆಯಲಿ ಥಳಥಳಿಸುವ ಮಹಾಂಕುಶವ ೫೫ | ಧೂತ ರಿಪುಬಲ ಪಾರ್ಥನಿದ್ದನು ಹೊತ್ತ ದುಗುಡದಲಿ ೬೨ 
- ತೈಲ ಲೇಪದ ನಯದಹೊಗರಿನ 

ತಿರುಗಿ ಕಂಡನು ಕೃಷ್ಣ ನೀತನ 
ಜಾಳಿಗೆಯ ಗಹಗಹಿಕೆಗಳ ಹೂ 

ಪರಿಯನರಿದನು ಮನದಲಿವನು 
ಮಾಲೆಗಳ ಸಿಂಪಿಸಿದ ಗಂಧದ ಬಂಧದಕ್ಷತೆಯ 

ತರವ ಕೇಳುವೆವೆಂದು ಪಾರ್ಥನ ನುಡಿಸಿದನು ನಗುತ 
ಕೀಲಣಿಯ ಮಣಿವೆಳಗುಗಳ ಹರಿ 

ಉರವಣಿಸುತಿದೆ ಮತ್ತೆ ಕರಿ ನಿಜ 
ದಾಳಿಯಲಿ ಕಾಳೊರಗನ ಕುಡಿ 

ಕರದೊಳಾಯುಧವಿಲ್ಲ ಘನ ಸಂ 
ನಾಲಗೆಯವೊಲೆಸೆದುದಂಕುಶ ಭಟನ ಮುಪ್ಪಿಯಲಿ ೫೬ ಗರಕೆ ಬೇಸರು ತೋರಿತೇ ತಾಣಗೆ ಹೇಳೆಂದ - ೬೩ 


೪೦೮ 
ಮ ಹಾ ಭಾರತ 

[ ಸಂಧಿ 
ಕಾದುವಾತನು ನೀನು ವೈರಿಯ 

ಉದಧಿಶಯನನ ಮೂರ್ತಿ 
ಕೈದುವನು ನೀ ಗೆಲಿದೆಯಿನ್ನು 

ತದಲಿ ಕರಗಿದ ಧರೆಯನುದ್ದರಿ 
ಕಾದುವವರಾವಲ್ಲ ಸಾರಥಿತನವೆ ಸಾಕೆನಗೆ 

ಸಿದೆನು ಯಜ್ಞವರಾಹ ರೂಪಿನಲಂದು ಕರುಣದಲಿ 
ಕೈದುವಿದೆಕೋ ಕೃಷ್ಣ ನೀನೇ 

ಪದವ ಭಜಿಸಿಯೆ ಭೂಮಿ ತಾ ಬೇ . 
ಕಾದು ವಾಫೆಯ ತಾಯೆನಲು ಮರು 

ಡಿದಳು ಪುತ್ರನನಾಕೆಯಲಿ ಜನಿ 
ಳಾದ ನರನೆನುತ ನಗುತ ಮುರಾರಿಯಿಂತೆಂದ ೬೪ ಸಿದನು ನರಕಾಸುರನವಧ್ಯನು ಸಕಲ ದಿವಿಜರಿಗೆ ೭೧ 
ಆಡಬಾರದು ತೋರಿ ನುಡಿದರೆ 

- ಇದು ವರಾಹನ ದಾಡೆಯಿದನಾ 
ಖೋಡಿ ನಿನಗಹುದೆಲೆ ಮರುಳೆ ನೀ 

ತ್ರಿದಶವೈರಿಗೆ ಕೊಟ್ಟೆನವನಿಂ 
ನೋಡಲೆವೆ ಸೀವವು ಕಣಾ, ನಿನ್ನ ಲವಿನಾಯುಧವೆ 

ದಿದುವೆ ಭಗದತ್ತಂಗೆ ಬಂದುದು ವೈಷ್ಣವಾಸ್ತವಿದು 
ಹೂಡಲಾಪುದು ಜಗವನಂತಕ 

ಇದು ಹರಬ್ರಹ್ಮಾದಿಗಳ ಗೆಲು 
ಗೂಡಲಾಫುದು ಮುನಿದರಿದ ಕೈ 

ವುದು ಕಣಾ ನಿಮಿಷದಲಿ ತನಗ . 
ಮಾಡುವರೆ ನಿಲಬಾರದಜ ರುದ್ರಾಮರೇಂದ್ರರಿಗೆ 
೬೫ . ಲ್ಲದೆ ಮಹಾಂಕುಶವುಳಿದ ಭಟರಿಗೆ ಮಣಿವುದಲ್ಲೆಂದ ೭೨ 
ವಿಲಸದುಪನಿಷದುರು ರಹಸ್ಯವ | 

ತೀರಿತಾತನ ಶಕ್ತಿ ಚಾಪದ 
ತಿಳುಕಿದೆನು ನಿನಗೊಮ್ಮೆ ಮತ್ತೆಯು 

ನಾರಿ ಬೆಸಲಾಗಲಿ ಮಹಾಸ್ತವ 
ತಿಳಿದುದಿಲ್ಲಾ ಕೃತ್ರತಾಮಸ ಬಿಡದು ಬುದ್ದಿಯಲಿ 

ನಾರುಭಟೆಯಲಿ ಗಜವ ಮುರಿ ಕೆಡೆಯೆಸು ಮಹೀಸುತನ 
ಸುಲಭವಂತರ್ನಿಪ್ತರಿಗೆ ನಿ . 

ಹೊರದಿರು ಹೊಗು ಬವರಕೆನಲಸು 
ಸ್ಮಳ ನಿರೂಪನನಂತ ನಿಜ ನಿ 

ರಾರಿಯಂಫಿಯೊಳೆರಗಿ ಕರುಣಾ 

[ ೭೩ 
ರ್ಮುಳವೆನಿಪ ಪರಮಾತ್ಮ ಚಿನುಮಯ ರೂಪ ತಾನೆಂದ೬೬ ವಾರಿಧಿಯೊಳಭಯವನು ಪಡೆದನು ತುಡುಕಿದನು ಧನುವ 
- ಸಂಗಿಯಲ್ಲದ ವಿಮಳ ಪರಮಾ 

ಎಲವಲವೊ ಭಗದತ್ತ ಕಲಿತನ 
ತ್ಯಂಗೆ ಲೀಲೆಯೊಳಾಯು ಮಾಯಾ 

ದಳವ ತೊರಿನ ನಗೆನುತ ಹೊಳೆ 
ಸಂಗವದರಿಂದಾಯು ನಾಲುಕು ಮೂರ್ತಿಗಳು ತನಗೆ ಹೊಳೆವ ಕೂರಂಬಿನಲಿ ಕೋದನು ಗಜದ ಮಸ್ತಕವ . 
ಅಂಗಿಯಂಗ ವಿಭಾಗವಿಲ್ಲದ 

ನಿಲುಕಿ ನೆತ್ತಿಯನೊಡೆದು ನಿಡು ಪ 
ಭಂಗ ಸನ್ಮಾತ್ರಂಗೆ ಭಾವಿಸ 

“ ಳಕೆ ಹಾಯ್ದವು ಬಾಣ ದಿಕ್ಕರಿ 
ಲಂಗ ಕಲ್ಪನೆ ಮಿಥ್ಯವಲ್ಲಾ ಪಾರ್ಥ ಹೇಳೆಂದ - ೬೭ ನೆಲಕೆ ದಾಡೆಯನೂರಿ ಕೆಡೆದುದು ಸುಪ್ರತೀಕಗಜ ೭೪ 
ಇಂದು ಕಮಲಭವ ಪ್ರಜೇಶ್ವರ 

- ಸುತ್ತಿದುರಗನ ಮಂದರಾಚಲ 
ರೊಂದು ಮೂರುತಿ ಎಷ್ಟು ಮನುಗಳು 

ಕಿತ್ತು ಬೀಳ್ಳಂದದಲಿ ಬರಿಕೈ 
ಸಂದ ಪಾರ್ಥಿವ ಲೋಕಪಾಲಕರೊಂದು ಮೂರ್ತಿಯದು ಸುತ್ತಿ ಮಗ್ಗುಲನೂರಿ ಕೆಡೆದುದು ಸುಪ್ರತೀಕಗಜ 
ಇಂದು ಶೇಖರನಗ್ನಿ ಯಮನರ 

ಇತ್ತಲರ್ಜುನ ದೇವನುಗಿದನು 
ವಿಂದಸಖ ಕಾಲಾಗ್ನಿ ಮೂರ್ತಿಯ 

ಬತ್ತಳಿಕೆಯಲಿ ದಿವ್ಯ ಶರವನು 
ರೊಂದು ಮೂರುತಿ ವಿಶ್ವದೊಳು ನಿಷ್ಕತಚೈತನ್ಯ ೬೮ ತೆತ್ತಿಸಿದನವನುರವನಿಬ್ಬಗಿಯಾದುದರಿ ದೇಹ| - ೭೫ | 
ಇದುವೆ ಮತ ಕೆಲಬರಿಗೆ ಕೆಲಬರಿ 

- ಗಿರಿಯ ಶಿರದಲಿ ಹೂತ ಕಕ್ಕೆಯ 
ಗಿದು ಮತವು ವಿವಿಧಾವತಾರದ 

ಮರ ಮುರಿದು ಬೀಳಂತೆ ವಿಮಳಾ 
ಲುದಿಸುತೊಂದಿಹುದೊಂದು ಮೂರ್ತಿ ತಪೋ ವಿನೋದದಲಿ ಭರಣ ಕಾಂತಿಯ ಕಡಲ ಕೋಮಲಕಾಯ ಭಗದತ್ತ 
ಉದಧಿಯೊಳು ವರ ಯೋಗನಿದ್ರಾ 

ಉರುಳಿದನು ಗಜದಿಂದ ಕುರುಬಲ 
ಸ್ಪದದಿಂದಿಹುದೊಂದಖಿಳ ವಿ 

ಸರಿಯೆ ಸುರಕುಲ ಕುಸುಮ ವೃ ವಿಯ 

( ೭೬ 
ಶ್ರದ ಸುಕೃತ ದುಷ್ಕೃತವನೀಕ್ಷಿಸುತಿಹುದು ಕೇಳೆಂದ ೬೯ ಸುರಿಯೆ ರಿಪುಸೇನೆಯಲಿ ಹರುಷದ ಹೊನಲು ಬಿರುವರಿಯೆ 
- ಕೆಲರು ಧರ್ಮಾರ್ಥಾದಿ ನಾಲುಕು 

- ಹರಿದುದಗ್ಗದ ಸುಪ್ರತೀಕ 
ಲಲಿತ ಮೂರ್ತಿಗಳೆಂಬರಿದರೊಳು| 

ಬೃರದ ಭಗದತ್ತಾಂಕನವನಿಯೊ 
ಕೆಲರು ಜಾಗರಣಾದ್ಯವಸ್ಥೆಗಳೆಂಬ ಮೂರ್ತಿಗಳು 

ಳುರುಳಿದನು ದಳ ಮುರಿದುದಿನ್ನೇನೆನುತ ಬಲ ಬೆದರೆ 
ತಿಳಿಯಿ ತಪ್ಪೋತದಲಿ ನಿ | 

ನರನ ತಡೆದರು ಸುಬಲ ಸುತರಿ 
« ಳವೆ ಸಕಳವೆಯಾಗಿ ವಿಶ್ವದ 

ಬ್ಬರು ನೃಪಾಲ ಕುಮಾರರೈನೂ 
ಳೊಳಗು ಹೊರಗಾನಲ್ಲದಿಲ್ಲೆಲೆ ಪಾರ್ಥ ಕೇಳೆಂದ ೭೦ ರುರುಬಿದರು ಗಾಂಧಾರ ರಾಜರು ಶಕುನಿಯೊಡಗೂಡಿ ೭೭ 


ದೊ 


ಣ ಪರ್ವ 


೭೯ 


ಕೊಂದನಿಬ್ಬರ ಸೌಬಲರ ನೃಪ 
ನಂದನರ ಗಾಂಧಾರರೊಂದರ 
ಡೆಂದು ಸಲುಗೆಗೆ ಸಲಿಸಿ ಬಂದೈನೂರ ಬರಿಕೈದು 
ಬಂದ ದ್ರೋಣನ ಹಳಚಿ ಭಂಗಕೆ 
ತಂದನಹಿತ ಜವನಿತ್ತಲು| 
ಸಂದಣಿಸಿದರು ಕೌರವರು ಪವಮಾನಸುತನೊಡನೆ ೭೮ 

ಗುರುತನುಜ ರವಿಸೂನು ಮಾದ್ರೆ 
ಶೃರ ಜಯದ್ರಥಕೌರವಾದಿಗ 
ಳರಿ ಗದಾಘಾತದಲಿ ಕೈ ಮೈ ದಣಿದು ಮನದಣಿದು 


ತೆರಳಿದರು ಬಳಿಕಪರ ಜಲಧಿಯೊ 
ತುರಿವ ವಡಬನ ದೀಪಶಿಖರದೊ 
ಲೆರಗುವಂತೆ ಪತಂಗ ಮಂಡಲವಿಳಿದುದಂಬರವ 
- ತಿರುಗಿದರು ಕೌರವರು ದೊಣನ 
ಬೆರಳ ಸನ್ನೆ ಗೆಸ ಗಾಳೆಗ . 
ತುರವಣಿಸಿತೆನೆ ತಂಬಟದ ನಿಸ್ವಾಳ ರಭಸದಲಿ 
ಮುರಿದರಿವರಳಿರಿವ ಬೊಬ್ಬೆಯ 
ಧರಧುರದ ಕಹಳೆಗಳ ಭೇರಿಯ 
ಭರಿತ ರವದಲಿ ವೀರನಾರಾಯಣನ ಕರುಣದಲಿ 


೮೦ 


ನಾಲ್ಕನೆಯ ಸಂಧಿ 


ಸೂ , ರಾಯ ಕಟಕಾಚಾರೈನಾ ಚಾ 

ಪಾಯುಧಾಗ್ರಣಿ ಮೋಹಿದನು ಪ 

ದ್ವಾಯತ ವ್ಯೂಹವನು ಸೈನ್ಯದ ಜಾಣನಾ ದ್ರೋಣ 
- ನೀನು ನೆರಹಿದ ಸುಕೃತ ಫಲವದ 

ಹಗೆಯ ಕಟ್ಟಲು ಕೊಟ್ಟ ಭಾಷೆಯ 
ನೇನ ಹೇಳುವೆನಿಲುಗ್ಗಡ 

ಬಿಗುಹು ಬೀತುದು ಗುರುಗಳಲಿ ನಂ 
ದಾನೆ ಬಿದ್ದುದು ಕಾದಿ ನಸುಸೊಪ್ಪಾದುದರಿಸೇನೆ ಬುಗೆ ನಿರರ್ಥಕವಾಯೆನುತ ಕುರುರಾಯ ಬಿಸುಸುಯ್ಯ ೫ 
ಧ್ಯಾನವಿತ್ತಲು ರಾಗವತ್ತಲು 

- ದ್ರೋಣಮನಗೊಂಡಿರಿವಡಂಬುಜ 
ಮೋನವಿತ್ತಲು ರಭಸವತ್ತಲು 

ಪಾಣಿಯಿದಿರೇ ನಮ್ಮ ಭಾಗ್ಯದ 
ಹಾನಿಯಿತ್ತಲು ವೃದ್ಧಿಯತ್ತಲು ಭೂಪ ಕೇಳೆಂದ ೧ ಬಾಣಸಿಗ ವಿಧಿ ವಿಷವ ಬೆರಸಿದಡಾರು ಕಾವವರು 
- ಎತ್ತಲೋಲೆವುದು ಧರ್ಮಬಲ ತಾ 

ಹೂಣಿ ಹೊಕ್ಕನು ಹಿಡಿದು ವೈರಿ 
ನತ್ತಿಲೆವುದು ದೈವ ದೈವವ | 

ಕೊಣಿಪನ ತರುಬಿದನು ನಾವ 
ದೆತ್ತಿಲೆದಿಹುದ ವಿಜಯಶ್ರೀಯ ಕುಡಿನೋಟ ಕ್ಷೀಣ ದುರಿತರು ಹಲುಬಿ ಮಾಡುವುದಾವುದುಂಟೆಂದ ೬ 
ಹೆತ್ತ ನಿನ್ನೊಡಲಿಂಗೆ ತಂಪಿನ 

- ಬಲದೊಳಗೆ ಹೆಸರುಳ್ಳವರು ಮು 
ತೆತ್ತಿಗನೊ ಮೇಣ ಬಹಳ ತಾತದ 

ಮುಳಿತವಾಯಿತ್ತಾನೆ ಕುದುರೆಗ 
ಮುತ್ತಯನೊ ಕುರುರಾಯನೆಲೆ ಧೃತರಾಷ್ಟ್ರ ಕೇಳೆಂದ ೨ ಛಳಿದುದಕೆ ಕಡೆಯಿಲ್ಲ ಪವನಜ ಪಾರ್ಥರುಬ್ಬ ಟೆಯ 
ಸಾಕು ಸಂಜಯ ನುಡಿಯ ಖಡ್ಡದ | 

ನಿಲಿಸುವಾಪತಿಗರು ನಮಗಿ 
- ಲೇಕೆ ಗಂಟಲ ಕೊಯ್ಕೆ ತಾನವಿ 

qಳಲಿ ಮಾಡುವುದೇನೆನುತ ನೃಪ 
ವೇಕದಲುಪಾರ್ಜಿಸಿದ ದುಷ್ಕೃತಫಲವೆ ತನಗಾಯು ತಿಲಕ ಬೇಸರ ನುಡಿಯೆ ಬಳಿಕಿಂತೆಂದನಾ ದ್ರೋಣ ೭ 
- ಸಾಕದಂತಿರಲಿನ್ನ ದೇಹರಿ 

- ಪರಮ ಗರುಡೋದ್ಧಾರ ಮಣಿಯನು 
ಶೋಕಿಸುವೆನಿಲ್ಲಿಂದ ಮೇಲು 

ಗರಳ ಸುಡುವುದೆ ಕೃಷ್ಣರಾಯನ 
ಪ್ರೇಕಿಕೌರವನೇನ ನೆಗಳಿದ ಹದನ ಹೇಳೆಂದ 

- ೩ ಕರುಣ ಕವಚವನೊಡೆಯಲಾಪವ ಎಮ್ಮ ಕೈದುಗಳು 
ಚಿತ್ರವಿಸು ಧೃತರಾಷ್ಟ್ರ ಕೌರವ 

ಅರಸ ಮರುಳೆ ಧರ್ಮಪುತ್ರನ 
ನಿತ್ಯನಿರುಳೊಲಗವ ಮಂಜಿನ 

ಬೆರಸಿ ತುಡುಕಲು ತಡೆದನರಿಯಾ 
ಮುತ್ತಿಗೆಯ ನಭದಂತೆ ಹೊಗೆದುದು ರಾಯನಾಸ್ಥಾನ ಮುರಹರನ ಮೈದುನನು ಬಳಕೆಮ್ಮಳವೆ ಹೇಳೆಂದ ೮ 
ನೆತ್ತಿ ಮುಸುಕಿನ ಕೈಯ ಗಲ್ಲದ 

ನಾಳೆ ಫಲುಗುಣ ತಪ್ಪಿದರೆ ಭೂ 
- ಕುತ್ತದಲೆ ನೆಟ್ಟಾಲಿಗಳ ಚಲ 

ಪಾಲಕನ ಕಟ್ಟುವೆನು ರಣದಲಿ | 
ಚಿತ್ರರಿದ್ದುದು ಸಕಲ ನಾಯಕವಾಡಿ ದುಗುಡದಲಿ ೪ 

ಶೂಲಿಯಡೆಸಿದರೆ ಹಿಡಿವೆನು ಚಿಂತೆ ಬೇಡಿಕೆ 
ದುಗುಡವೇಕೆ ನಿಮಗೆ ಕರ್ಣಾ 

ಕೇಳು ಪದ್ಮವ್ಯೂಹದಲಿ ಹೊ 
ದಿಗಳು ನೀವಕ್ಕುಡರೆ ಬಲುಗಾ 

ಕಾಳು ಮರಳಿದಡಸ್ವವಿದ್ಯಾ 
ಳೆಗದೊಳಗೆ ಕೈಮಾಡಿ ನೊಂದಿರಿ ಕೊಂದಿರರಿಭಟರ ಭಾಳಲೋಚನನೆಂಬ ಬಿರುದನ್ನು ಬಿಟ್ಟೆ ನಾನೆಂದ 


೪೧೦ ಮ ಹಾ ಭಾರ ತ 

[ ಸಂಧಿ 
- ಒಳ್ಳಿತಿದು ಕಡುಭಾಷೆ ನಾಳಿನ 

ನಿಲಿಸಿದನು ರಾವುತರನಾ ಹೊರ 
ಗೆಲ್ಲವೇ ಗೆಲವರ್ಜುನನು ಹೊ 

ವಳಯದಲಿ ರಾವುತರು ಮುರಿದರೆ 
ಕಲ್ಲಿ ಹೋಗುವೆವು ತರುಬಿ ಕಾದುವೆವೆಮ್ಮ ಕಳನೊಳಗೆ ನಿಲುವುದೊಗಿನ ದಂತಿಘಟೆ ಗಜಸೇನೆಗಡಹಾಗಿ 
ಅಲ್ಲಿ ನೀನೊಲಿದಂತೆ ಮಾಡಿ 

ತೊಳಗಿದವು ತೇರುಗಳು ತೇರಿನ 
ನೈಲ್ಲವೇತಕೆಯೆನುತ ಸಾಹಸ 

ದಳಕೆ ತಾನೊತ್ತಾಗಿ ರಣದ 
ಮಲ್ಲರೆದ್ದರು ವೀರ ಸಮಸಪ್ತಕರು ಗರ್ಜಿಸುತ ೧೦ ಗ್ಗಳೆಯರಿದ್ದುದು ರಾಯನೊಡಹುಟ್ಟಿದರು ಸಂದಣಿಸಿ ೧೭ 
- ಪೂತು ಪಾಯಿಕು ತತ್ವ ಹೊತ್ತಿನೊ 

- ಅರನೆಲೆಯ ಸುಯಿಧಾನ ಬಾಹಿಕ 
೪ಾತುಕೊಂಬವರಾರು ಪಾರ್ಥಿವ 

ತರಣಿಸುತ ಗುರುಸೂನು ಕೃತವ 
ಜಾತಿಯಲಿ ರಣ ದಿಟ್ಟ ರುಂಟೇ ನಿಮ್ಮ ಹೋಲಿಸಲು ರ್ಮರಿಗೆ ಕೃಪ ದುಶ್ಯಾಸನಾದ್ಯರಿಗಿದಿರಿನಾರೈಕೆ 
ಸೋತುದರಿಬಲ ಹೋಗೆನುತ ಮು 

ಎರಡು ಕೆಲದಲಿ ಶಲ್ಯ ಶಕುನಿಗ 
ಯಾಂತು ಮನ್ಸಿ ಸಿ ಹೊನ್ನ ಬಟ್ಟಲೆ 

ಳಿರವು ಸೇನೆಯ ಸುತ್ತುವಳಯದ 
೪ಾತಗಳಿಗೊಲಿದಿತ್ತನೆ ಕರ್ಪುರದ ವೀಳೆಯವ ೧೧ ಭರವ ಕೈಕೊಂಡೊಡ್ಡ ಮೆರೆದನು ಗರುಡಿಯಾಚಾರ . ೮ | 
ಹರೆದುದೆಲಗವಿತ್ತ ಭುವನದೊ 

- ಹಿಳುಕ ತಿರುಹುತ ಸಮ್ಮುಖದ ಬಲ 
ಳಿರುಳಡವಿಗಡಿತಕ್ಕೆ ಹರಿದವು 

ದಳವಿಯಲಿ ಗಿರಿಯಂತೆ ಸೈಂಧವ 
ಕಿರಣ ತೆತ್ತಿದವಭ್ರದಲಿ ತಾರಕೆಯ ತೇರುಗಳು 

ಬಿಲುದುಡುಕೆ ಮೋಹರಿಸಿದರು ಭೂರಿಶ್ರವಾದಿಗಳು 
ಹರಿವ ಮಂಜಿನ ನದಿಯ ಹೂವು 

ದಳದ ಕೆಲಬಲದೊಳಗೆ ನೃಪ ಸಂ 
ಸರಸವಾಯಿತು ಗಗನತಳ ತಾ 

ಕುಲವ ನಿಲಿಸಿದನಮಮ ಕಾಲನ 
ವರೆಯ ಸಖ ನಿಜರಥವ ನೂಕಿದನುದಯ ಪರ್ವತಕ ೧೨ ಬಳಗಕೌತಣವೆನಲು ಪದ್ಮವ್ಯೂಹ ರಂಜಿಸಿತು 
- ಕೆದರಿದವು ನಿಸ್ಲಾಳ ಬರ ಸಿಡಿ 

- ಏನ ಹೇಳುವೆನದನು ನೃಪ ತವ 
ಲದುಭುತ ಧ್ವನಿಯಲಿ ನಿರಂತರ 

ಸೂನುವಿನ ಮೊಹರದೊಳಿರಿ 
ವೊದರಿ ಬಯವು ಕಹಳೆ ಬಿರುದಾವಳಿಯಲತಿರಥರ 

ವಾನೆಗಳನುಪ್ಪರಿಸಿ ಗಗನವ ಮೊಗೆವ ಕುದುರೆಗಳ 
ಕದುಬಿದವು ತಂಬಟದ ದನಿ ದಿಗು 

ಆ ನೃಪರ ರಥ ವಾಜಿಗಳ ಗಿರಿ 
ಸದನವನು ಬಲು ಬೊಬೈಯಲಿ ನೆಲ 

ಸಾನು ಸಡಿಲಲು ಜಡಿವ ಭೇರಿ 
ನದಿರೆ ನಡೆದುದು ಸೇನೆ ಕಲಶೋದ್ಭವನ ನೇಮದಲಿ ೧೩ ಧ್ಯಾನವನು ಪಯದಳದ ಸುಭಟರ ಸಿಂಹಗರ್ಜನೆಯ ೨೦ 
ಉಲಿದು ಸಮಸಪ್ತಕರು ತಮ್ಮಯ 

ಮೇಳವದಲೆನ್ನಾನೆಗಳ ಬರ 
ಕಳನ ಗೆಲಿದರು ಚಾತುರಂಗದ 

ಹೇಳು ಸುಭಟರೊಳಗ್ಗಳರ ಬರ 
ದಳದ ತೆರಳಿಕೆ ತೆಕ್ಕೆಮಿಗೆ ಕುರುಸೇನೆ ನಡೆತಂದು 

ಹೇಳು ಬಿಂಕಕೆ ಮೆರೆವ ಭೀಮಾರ್ಜುನರ ಬರಹೇಳು 
ಕಳನ ವೆಂಠಣಿಸಿದವು ರಾಯನ 

ಲೋಲುಪತೆಯವನಿಯಲಿಹರೆ ಬರ 
ಕೆಲಬಲದ ಸುಯಿಧಾನದಲಿ ರಿಪು 

ಹೇಳು ಯಮನಂದನನನಿಂದಿನ 
ವಳಯ ಧೂಳೀಪಟನು ಹೊಕ್ಕ ನು ರಣವನಾ ದ್ರೋಣ೧೪ ಕಾಳಗಕ್ಕೆಂದಿತ್ತ ಭಟ್ಟರನಟ್ಟಿದನು ದ್ರೋಣ ೨೧ 
ನೆರೆದ ನಿಜಸೇನಾಧಿಪರ ಸಂ 

- ತುರಗ ಹಲ್ಲಣಿಸಿದವು ಸಮರ 
ವರಣಿಗಳ ನೋಡಿದನು ನೀಡಿದ 

ದ್ವಿರದ ಸಂಬಡೆದವೊಗ್ಗಿನ 
ನರಿಬಿರುದ ಮಂಡಳಿಕರಿಗೆ ಕಾಳೆಗದ ವೀಳೆಯವ 

ತುರಗದಲಿ ಹೂಡಿದವು ರಥ ಕಾಲಾಳು ಮುಂಗೊಳಿಸಿ 
ಹರಿಗೆ ಹಲಗೆ ಕೃಪಾಣುತೋಮರ| 

ಅರಸನನುಜರು ಸಹಿತ ಕೃಷ್ಣನ 
ಪರಶು ಕಕ್ಕಡೆ ಕೊಂತ ಮುದ್ರ 

ಬೆರಳ ಸನ್ನೆಯೊಳೆದೆ ಬಿಡೆ ಮೊ 
ಸುರಗಿಯತಿಬಳಪಾಳವ ನಿರಿಸಿದನು ವಳಯದಲಿ ೧೫ ಹರಿಸಿ ನಿಂದುದು ಮುರಿದ ಮಕರವ್ಯೂಹ ರಚನೆಯಲಿ ೨೨ 
- ಎಸೆಳೆಸಳು ಮಿಗೆ ಸರಿಸದಲಿ ಜೋ 

ಬಂದು ಸಮಸಪ್ತಕರ ದೂತರು 
ಡಿಸಿದನವನೀಪಾಲರನು ತ 

ನಿಂದರರ್ಜುನನಿದಿರಲೇಳೆ 
ದ್ವಿಸಜ ಕರ್ಣಿಕೆಯೊಡ್ಡಿನಲಿ ಬಲಿದನು ಸುಯೋಧನನ ನಂದಗೋಪನ ಮಗನ ಬಿಡು ನೆರವಿಂಗೆ ಕರೆ ಹರನ 
ಪಸರಿಸಿತು ಕೌರವಕುಮಾರ 

ಇಂದು ರಣದಲಿ ಬದುಕಿದರೆ ನೀ 
ಪ್ರಸರ ಕೇಸರವಾಯು ಮೃತ್ಯುವಿ 

ನಂದಿಗೆಯು ಬದುಕಿದನೆ ನಿಂದಿರು 

೧೬ 
ನೋಸಗೆಗೆದ ಗುಡಿಗಳೆನೆ ತಳಿತವು ಪತಾಕೆಗಳು 

ನಿಂದಿರೆಂದವಗಡಿಸಿ ಹಿಡಿದರು ಫಲುಗುಣನ ಸೆರಗ ೨೩ 


೪೧ 


ದ್ರೋಣಪರ್ವ 


ಖರೆಯರತಿರುಂಟುಂಟು ನೆರವನೆ 
ಕರಸಿಕೊಂಡೇ ಬಹೆನೆನುತ ರಿಪು 
ಚರರ ಕಳುಹಲು ದ್ರೋಣನಟ್ಟಿದ ದೂತರೈ ತಂದು 
ಕರೆದರರ್ಜುನನನು ವೃಕೋದರ 
ಧರಣಿಪತಿ ಮಾದ್ರೇಯ ಹೈಡಿಂ 
ಬರಿಗೆ ನೂಕದು ಪಾರ್ಥ ಪದ್ಮವ್ಯೂಹವಿಂದಿನಲಿ ೨೪ . 
- ಶಿವನ ಬೇಡಿದ ಶರವ ತೆಗೆ ಗಾಂ 
ಡಿವವ ಬಿಗಿ ನಿನ್ನಿಷ್ಟ ದೈವವ 
ತವಕದಲಿ ನೀ ಬೇಡಿಕೊಂಬುದು ಪರಮಸದ್ಧತಿಯ 
ಅವರಿವರ ಹವಣಾ ಗುರು ಮುನಿ 
ದವಗಡಿಸಿದರೆ ನಿಲುವನಾವನು 
ಬವರಕೇಳೇಳೆಂದು ಜರಿದರು ದೂತರರ್ಜುನನ ೨೫ 
- ಚರರ ಕಳುಹಿದನಸುರವೈರಿಗೆ 
ಕರವ ಮುಗಿದನು ಪಾರ್ಥನೀ ಸಂ 
ಗರದೊಳಗೆ ನಿಮ್ಮಡಿಯ ಚಿತ್ತದೊಳಾವ ಥಟ್ಟಿನಲಿ 
ಬೆರಸುವೆವು ನಾವಿಂದಿನೀ ಮೋ 
ಹರದ ಮುರಿವಸದಳ ನಿಧಾನಿಸ 
ಲರಿದೆನಲು ಮನದೊಳಗೆ ನಿಶ್ಚಿಸಿದನು ಮುರವೈರಿ ೨೬ 

ಅಳಿಯನೀ ಮೋಹರ 
ಫಲುಗುಣನ ಮಗನಿವನು ಬಲುಗೈ 
ಯುಳುಹ ಬಾರದು ಕಾಯಿದರೆ ಕಲಿಯುಗಕೆ ಗತಿಯಿಲ್ಲ 
ಫಲುಗುಣನ ನಾವಿತ್ತಿದ್ದರೆ 
ಬಳಿಕ ನಿರ್ಣಯವೆಂದು ಮನದಲಿ 
ತಿಳಿದು ಪಾರ್ಥಂಗೆಂದನಸುರಾರಾತಿ ನಸುನಗುತ ೨೭ 
- ಗುಣಕೆ ಹುರುಡೇ ನಿನ್ನ ಮಗನೀ 
ರಣವ ಬಗೆವನೆ ಸೂರನಾರೋ 
ಗಣಿಗೆ ಸೊಡರೇ ಸಾಕಿದೇತಕೆ ಬಯಲ ಭಂಡತನ 
ಕೆಣಕು ನಡೆ ಸಮಸಪ್ತಕರನೀ | 
ಬಣಗುಗಳ ಕೊಂಬನೆ ಕುಮಾರಕ 
ನಣಕವಲ್ಲೆಂದಸುರರಿಪು ತಿರುಹಿದನು ನಿಜರಥವ - ೨೮ 

೨೮ 
- ಹರಿ ಸಹಿತ ಕಲಿ ಪಾರ್ಥನತ್ತಲು 
ತಿರುಗಿದನು ಬಳಿಕಿತ್ತಲೀ ಮೋ 
ಹರ ಮಹಾಂಭೋನಿಧಿಗೆ ಮೊಗಸಿತು ಸರ್ವತೋಮುಖರು 
ಮೊಗೆವ ಪಟಹ ಮೃದಂಗ ಘನ ಜ 
ರ್ಜರಿತವಹ ನಿಸ್ಸಾಳ ಚಯದ 
ಬೃರಣಿ ಗಬ್ಬರಿಸಿದುದು ಕಮಲಭವಾಂಡ ಖರ್ಪರವ ೨೯ 

ಉರವಣಿಸಿದರು ನಕುಲ ಸಾತ್ಯಕಿ 
ವರ ವಿರಾಟ ದ್ರುಪದ ಕೈಕೆಯ 
ಬಿರುದ ಧೃಷ್ಟದ್ಯುಮ್ಮ ಕುಂತೀಭೋಜಮೊದಲಾಗಿ 
ಧರಣಿಪರು ಥಟ್ಟೆ ಸಿ ರಿಪು ಮೋ 
ಹರಕೆ ಕವಿದುದು ಕಾದಿ ದುರ್ಗವ 
ಮುರಿಯಲರಿಯದೆ ಮುರಿವುತಿದ್ದುದು ಬಸಿವ ರಕ್ತದಲಿ ೩೦ 


ಸುಳಿದು ಹರಿ ಮೇಖಲೆಯ ಮೊಹರ 
ದೊಳಗೆ ಮುಗಿದಿರೆ ಮಹಾ ಮಂ 
ಡಳಿಕರಿರ ಫಡ ಹೋಗಿರೆ ನೀವೆನುತ ಖಾತಿಯಲಿ 
ಬಿಲುದುಡುಕಿ ಪವಮಾನ ನಂದನ 
ನಳವಿಗೊಟ್ಟನು ಹೂಣಿಹೊಕ್ಕರಿ 
ಬಲವನಿರಿದನು ಘಾಯವಡೆದನು ಘೋರಸಮರದಲಿ ೩೧ 

ಕಾದಲೆನ್ನಳವಲ್ಲ ಬಲ ದು 
ರ್ಭೇದವಿದು ಶಿವಶಿವಯೆನುತ್ತ ವೃ 
ಕೋದರನು ಮರಳಿದನು ದುಗುಡಕೆ ತೆತ್ತು ನಿಜಮುಖವ 
ಕೈದೆಗೆಯೆ ರಿಪುಬಲದ ಸುಭಟರು 
ಕಾದಿದನು ಕಲಿಭೀಮ ಗೆಲಿದನು 
ಪೋದನೆಂದರು ಕೂಡಕೈಗಳ ಹೊಯ್ದು ತಮತಮಗೆ ೩೨ 

ಆ ಮಹಾಮೋಹರವನೊಡೆಯಲು 
ಸೋಮಕುಲಜರು ಭೀತರಾದರು 
ಹಾ ಮಹಾದೇವೆನುತ ಧರ್ಮಜ ನೋಡಿತಲೆದೂಗಿ 
ರಾಮನರಿವನು ಕೃಷ್ಣನರಿವನು | 
ಸೀಮೆಯಲಿ ಕಲಿ ಪಾರ್ಥನರಿವನು 
ಭೂಮಿಪತಿಗಳೊಳುಳಿದ ಸುಭಟರಿಗರಿವುದಿಲ್ಲೆಂದ ೩೩ 

ಹೊಗಲು ಬಲ್ಲನು ಹೊಕ್ಕ ವೋಲು ಹೊರ 
ದೆಗೆಯಲರಿಯನು ವೀರ ಪಾರ್ಥನ 
ಮಗನುಮ ನೆಯ ಸುಭಟರ ಕಾಣಿ ನಾನೆನುತ 
ಅಗಿವ ಚಿಂತೆಯೊಳರಸ ಕದನದ 
ದುಗುಡ ಭಾರದಲಿರಲು ಮುಂಗೆ 
ನಿಗಳವನು ತಿರುಹುತ್ತ ನಸುನಗುತಿದ್ದನಭಿಮನ್ಯು ೩೪ 

ಜನಪನಂಫಿಗೆಮಣಿದು ಕೈ ಮುಗಿ 
ದೆನಗೆ ಬೆಸಸ್ಯ ಬೊಪ್ಪ ತಾ ಬ° 
ಲೆನು ಮಹಾಹವದೊಳಗೆ ಪದ್ಮವ್ಯೂಹಭೇದನವ 
ಅನುವರವ ಗೆಲುವೆನು ಕೃತಾಂತನ 
ಮನೆಗೆ ಕಳುಹುವೆನಹಿತರನು ನೀ 
ನಿನಿತು ಚಿಂತಿಸಲೇಕೆ ಕಾಳೆಗನ್ನ ಕಳುಹಂದ 
೩. ೫ 

ಹಸುಳೆಯದಟಿನ ನುಡಿಯ ಕೇಳಿದು 
ನಸುನಗುತ ಧರ್ಮಜನು ಘನ ಪೌ 
ರುಷವು ನಿನಗುಂಟೆಂದು ಕಂದನ ತೆಗೆದು ಬಿಗಿಯ 
ಶಿಶುವು ನೀನೆಲೆ ಮಗನ ಕಾದುವ 
ರಸವ ಬಲರು ಕಣಾ ಮಹಾ ರಥ 
ರೆಸುಗೆಯನು ನೀನೆಂತು ಸೈರಿಸಲಾಪೆ ಹೇಳೆಂದ ೩೬ 

ಸುಳಿಯಬಹುದಂಬುಧಿಯ ನಡುವಣ 
ಸುಳಿಯೊಳಗೆ ಸಂವರ್ತಕನ ಕೊರ 
ಳೊಳಗೆ ಕುಣಿಯಲುಬಹುದು ಮೃತ್ಯುವಿನಣಲ ಹೊಳಲೋ 
ಹೋಳಕಬಹುದಹಿಪನ ಫಣಾ ಮಂ 
ಡಳದೊಳಾಡಲುಬಹುದು ಕಾಣಿನು 
ಗೆಲುವ ಹದನನು ಮಗನೆ ಪದ್ಮವ್ಯೂಹದೊಡ್ಡಣಿಯ ೩೭ 


೪೧೨ ಮ ಹಾ ಭಾರ ತ 

( ಸಂಧಿ 
ಬಿಡು ಮರೀಚಿಯ ತೊರೆಗೆ ಹರುಗೊ 

ಕೆತು ಕೊಂಡಿರೆ ಬಿಡಿಸುವೆನು ರಥ 
ಲಿಡುವರುಂಟೇ ಲೆಪ್ಪದುರಗನ 

ವೆತ್ತಲುರುಬಿದರತ್ತ ಕಣನೊಳು 
ಹಿಡಿವಡೇತಕೆ ಗರುಡ ಮಂತ್ರವು ಚಪಲನೆನ್ನದಿರು 

ಮತ್ತಗಜ ಮುರಿದಂತೆ ಕದಡುವೆನಹಿತ ಮೋಹರವ 
ಕೊಡನ ಮಗನ ಕುಮಂತ್ರದೊಡ್ಡಿನ 

ಹೊತ್ತಿ ಹೊಗೆವ ಪರಾಕ್ರಮಾಗ್ನಿಯ 
ಕಡಿತಕಾನಂಜುವೆನೆ ವೆಗ್ಗಳ 

ತುತ್ತು ಪದ್ಮವ್ಯೂಹ ದೇವರು | 
ನುಡಿಯಲಮ್ಮೆ ನು ತನ್ನ ನೀಗಳೆ ಬಿಟ್ಟು ನೋಡೆಂದ ೩೮ ಚಿತ್ರಯಿಸುವುದು ಹೊತ್ತುಗಳೆಯದೆ ಎನ್ನ ಕಳುಹೆಂದ ೪೫ 
- ಅವರೊಳಗಲಕೆ ನಿಂದ ರಿಪುಗಳ 

ಶರನಿಧಿಯ ವಡಭಾನಳನ ದ | 
ಜವನ ಬೋನವ ಮಾಡದಿದ್ದರೆ 

ಳ್ಳುರಿಯ ವರ್ಮವ ತಿವಿವ ತುಂಬಿಗೆ 
ಅವನಿಯನು ಗೆಲದೇ ಮಹಾರಥರೆನಿಪ ನಾಯಕರ 

ಮರಳುದಲೆಯುಂಟಾದಡದು ಭವಭವದ ಪುಣ್ಯಫಲ 
ಅವನಿಯೊಳಗೊರಗಿಸದೆ ಮಾರಾಂ 

ಅರಿಬಲವ ನೀ ಖಂಡಿಗಳೆ ಮೋ . 
ತವರ ನುಂಗದೆ ಮಾಣಿ ನಾದರೆ 

ಹರ ಸಹಿತ ನಾ ಬಹೆನು ನಡೆ ಯೆಂ 
ದಿವಿಜಪತಿತನಯಂಗೆ ತಾ ಜನಿಸಿದವನಲ್ಲೆಂದ ೩೯ ದರಸನಭಿಮನ್ಯುವಿಗೆ ನೇಮವ ಕೊಟ್ಟನಾಹವಕೆ ೪೬ 
- ಕಂದ ವೈರಿ ವ್ಯೂಹವಸದಳ 

ಶಿವಶಿವಾ ಶಿಶುವಿವನು ರಿಪುಗಳು 
ವೆಂದೆನಿಪುದದರೊಳಗೆ ಕೃಪ ಗುರು 

ಜವನ ಜೂಜೆನಿಸುವ ಮಹಾರಥ 
ನಂದನರು ರಾಧೆಯ ಭೂರಿಶ್ರವ ಜಯದ್ರಥರು 

ನಿವಹಕೊಬ್ಬನೆ ಗಡ ಸಮಾಹಿತವಲ್ಲ ಸಮುರಂಗ 
ಇಂದುಧರನಡಹಾಯ್ದರೊಮ್ಮಿಗೆ 

ಅವನಿಪತಿ ನಿರ್ದಯನಲಾ ಕಂ 
ಹಿಂದು ಮುಂದೆನಿಸುವರು ನೀ ಗೆಲು 

ಡೆವು ಕುಮಾರನನಿಕ್ಕಿ ಬಹ ರಾ 
, ವಂದವೆಂತ್ಯೆ ಸಮರವಿದು ಸಾಮಾನ್ಯವಲ್ಲೆಂದ ೪೦ ಜ್ಯವನು ಸುಡು ಸುಡಲೇತಕೆಂದುದು ನಿಖಿಳ ಪರಿವಾರ ೪೭ 
ಗಾಳಿ ಬೆವರುವುದುಂಟೆ ವಕ್ಕಿ 

ಲಲಿತ ಚಂದ್ರಿಕೆಗೇಕೆ ದಾವಾ 
ಜ್ವಾಲೆ ಹಿಮಕಂಜುವುದೆ ಮಂಜಿನ 

ನಳನ ಖಾಡಾಖಾಡಿ ಸುರಲತೆ 
ಮೇಲುಗಾಳೆಗವುಂಟೆ ಬಲುಬೇಸಗೆಯ ಬಿಸಿಲೊಳಗೆ 

ಯೆಳೆಯ ಕುಡಿ ಮುರಿದೊಲಾಪುದೆ ವಜ್ರಧಾರೆಗಳ 
ಬಾಲನಿವನೆನ್ನದಿರು ದುಗುಡವ 

ನಳಿನ ನಾಳವು ಗಜದ ಕೈಯೊಡ 
ತಾಳಲಾಗದು ಬೊಪ್ಪ ನಿಮ್ಮಡಿ 

ನಳವಿಗೊಡಲಂತರವೆ ಪಾಪಿಗ | 
ಯಾಲಿಗಳಿಗೌತಣವನಿಕ್ಕು ವೆನೊರಸಿ ರಿಪುಬಲವ ೪೧ ಳೆಳಮಗನ ನೂಕಿದರು ಕಾಳಗಕೆಂದುದಮರಗಣ ೪೮ || 
ಅಹುದು ಮಗನೆ ಸಮಗ್ರಬಲ ನೀ 

ಬಿಗಿದ ಗಂಡುಡಿಗೆಯಲಿ 
ನಹೆ ನಿಧಾನಿಸಲಿಂದು ಪವನಜ 

ಯುಗದ ಹೊಳೆವ ಕಠಾರಿಯ 
ನಹವ ಮುರಿದರು ಕಾಯು ಬಿಟ್ಟರು ನಕುಲ ಸಾತ್ಯಕಿಯ ಮಗುಚಿ ಸಾಧು ಜವಾಜಿ ಕತ್ತುರಿ ಗಂಧಲೇಪದಲಿ 
ಸಹಸ ದ್ರುಪದ ವಿರಾಟರುಗಳು 

ಮಗಮಗಿಪ ಹೊಂದೊಡರ ಹಾರಾ 
ಮೃ ಹವ ಸೆಳೆದರು ವಿಜಯ ಗರ್ವದ 

ದಿಗಳಲೊಪ್ಪಂಬಡೆದು ನಸುನಗೆ. 
ಲಿಹ ಬಲವ ನೀನೊಬ್ಬನೇ ಸಾಧಿಸುವುದರಿದೆಂದ ೪೨ ಮೊಗದ ಸೊಂಪಿನಲಾಹವಕ್ಕನುವಾದನಭಿಮನ್ಯು ೪೯ 
- ಧರಣಿಪತಿ ಕೇಳುಳಿದ ಪುಪ್ಪದ 

ಉಲಿವ ಘಂಟೆಯ ಕುಣಿವ ತುರಗಾ 
ಪರಿಮಳವು ಪಠಿಸಿದರೆ ಸಂಪಗೆ 

ವಳಿಯ ಗಗನದೊಳಗಿವ ಬಿರುದಿನ 
ಯರಳ ಪರಿಮಳ ಪಥ್ಯವೇ ತುಂಬಿಗಳ ತಿಂತಿಣಿಗೆ 

ಪಳಹರದ ತೆತ್ತಿಸಿದ ಕನಕದ ಚೌಕ ಸತ್ತಿಗೆಯ 
ಅರಿಭಟರು ಭೀಮಾದಿಗಳ ಗೆಲಿ 

ಘುಳುಮುಳಿಪ ಚೀತ್ಕಾರಕೊಳಾ 
ದಿರಲಿ ಹೊಲ್ಲಹವೇನು ಘನ ಸಂ 

ಹಳದ ಸೂತನ ರೇಖೆಯಲ್ಲಿ ಭಟ ' 
ಗರದೊಳಗೆ ನನ್ನೊಡನೆ ತುಡುಕಿದಡರಿಯಬಹುದೆಂದ ೪೩ ಕುಲಲಲಾಮನ ತೇರು ಬಂದುದು ತೀವಿದನ್ನದಲಿ ೫೦ | 
- ಕೈದುಕಾರರ ಬಿಗುಹು ಘನ ನೀ | 

ತುರಗ ತತಿಗಭಿನಮಿಸಿ ರಥವನು 
ಹೊಯು ಮೊದಲಲಿ ಬಿಡಿಸು ಬಳಿಕಾ 

ತಿರುಗಿ ಬಲವಂದೆರಗಿ ಚಾಪಕೆ 
ವೈದಿ ನಿನ್ನನು ಕೂಡಿಕೊಂಬೆವು ಹೊಕ್ಕು ಬಳಿಸಲಿಸಿ 

ಕರವ ನೊಸಲಲಿ ಚಾಚಿ ಭಾರಿಯ ಭುಜವನೋದರಿಸುತ 

ಅರಸಗಭಿವಂದಿಸುತ ಭೀಮನ 
ಎಮ್ಮೆ ಹಗೆಯಲಿ ಹೂಣಿಹೊಗದಿರು 
ಮೈದೆಗೆದು ಕಾದುವುದು ಜಯಸಿರಿ 

ಹರಕೆಗಳ ಕೈಕೊಳುತ ನಕುಳಾ 
ಬೈದೆತನ ನಿನ್ನಿಂದ ಮೆರೆವುದು ಕಂದ ಕೇಳೆಂದ ೪೪ ದ್ಯರಿಗೆ ಪೊಡವಟ್ಟಡರಿದನು ನವರತುನಮಯ ರಥವ ೫೧ 


೪೧೩ 


ದ್ರೋಣಪರ್ವ 


ಸೂಳವಿಸಿದವು ಲಗ್ಗೆಯಲಿ ನಿ 
ಸ್ಟಾಳತತಿ ಸಿಡಿಲೆರಗಿತೆನಲು 
ಬಾಳು ಮಿಗೆ ಕೊನೆಗಹಿ ಕೈವಾರಿಸುವ ಗಮಕಿಗಳು 
ಸಾಲ ಹೆಗ್ಗ ಹಳೆಗಳು ರಿಪು ಭೂ 
ಪಾಲಕರ ಬೈಬೈದು ಗಜರಿದ | 
ವಾಳುತನದಾಳಾಪ ಬೀರಿತು ಬೆರಗನಹಿತರಿಗೆ ೫೨ 

ಒಡನೆ ಕಳುಹುತ ಬಂದನಾ ನೆಲ 
ದೊಡೆಯನನುಜರು ಸಹಿತ ನಯನದಿ 
ಬಿಡುವನಿಯ ಸಾಲಿನಲ್ಲಿ ನನೆದರು ಬಂದು ಕಿರಿದೆಡೆಯ 
ನಡೆ ವಿಜಯನಾಗೆಂದು ತನುವನು 
ತಡವಿದರು ಕಡುಮೋಹವೆಡೆಯಲಿ 

[ ೫೩ 
ಘುಡುಘುಡಿಸಿ ಶಿಶು ಬೀಳುಕೊಂಡನು ಪಿತೃಚತುಷ್ಟಯವ | 
- ಎಲೆ ಕುಮಾರಕ ಹರ ಕುಮಾರಂ 
ಗಳವಿಯಲಿ ನಿಲಲರಿದು ಕೊರಳಿನ 
ಬಲುಹನರಿಯದೆ ಗಿರಿಯ ಹೊರಲಂಘಿಸುವರೆ ಭಟರು 
ಬಲುಗಡಿಯನೀ ಕರ್ಣನೀ ಕೃಪ 
ನಲಘು ಭುಜಬಲ ದೊಣನೀ ವೆ 
ಗೃಳೆಯ ಜಯದ್ರಥನೆಂದು ಸಾರಥಿ ತೂಗಿದನು ಶಿರವ ೫೪ 
- ಮರುಳು ಸಾರಥಿ ನಮ್ಮ ನಾವ್ ಪತಿ 
ಕರಿಸಿಕೊಳಲಾಗದು ಕಣಾ ನೀ 
ನರಿಯೆ ನಮ್ಮಂತರವ ನಾವಿನ್ಯಾಡಿ ಫಲವೇನು 
ಗುರುತನುಜನೇ ಕೃಪನೆ ದೊಣನೆ 
ತರಣಿತನಯನೆ ಸೈಂಧವನೆ ಹುಲು 
ನರರು ಗಣ್ಯವೆ ಕೇಳು ಭಾಷೆಯನೆಂದನಭಿಮನ್ಯು ೫೫ 
- ಬವರವಾದರೆ ಹರನ ವದನಕೆ 
ಬೆವರ ತಹೆನವಗಡಿಸಿದರೆ ವಾ 
ಸವನ ಸವೆನು ಹೊಕ್ಕಡಹುದೆನಿಸುವೆನು ಭಾರ್ಗವನ 
ಜವನ ಜವಗೆಡಿಸುವೆನು ಸಾಕಿ 

ವರವರಲೇನರ್ಜುನನು ಮಾ 
ಧವನು ಮುನಿದಡೆ ಗೆಲುವೆನಂಜದೆ ರಥವ ಹರಿಸೆಂದ ೫೬ 


ಬಾಲನೆನ್ನದಿರೆನುತ ರಿಪುಭಟ 
ಭಾಳಲೋಚನನೆನಿಸುವರ್ಜುನ 
ಬಾಳುಗೆನುತುಪ್ಪಂಡಕೋದಂಡವನು ಜೇವೊಡೆಯೆ 
ಮೇಲು ಜಗವಲ್ಲಾಡಿದವು ಕೊರ 
ಲೋಳಿ ಕೆದರಿತು ಕುಸಿದನಹಿ ಪಾ 
ತಾಳ ಗೂಳೆಯ ತೆಗೆಯಲಳ್ಳಿರಿಯಿತ್ತು ಬಿಲು ರಭಸ ೫೭ 
- ಸುರನದಿಗೆ ಶಿವನಾಯು ಮಕರಾ 
ಕರಕೆ ಕಳಶಜನಾಯು, ತರಣಿಗೆ 
ಅರಿ ವಿಧುಂತುದನಾಯು ರಥಪದತಳಿತ ಧೂಳಿಯಲಿ 
ಅರರೆ ಸತ್ವ ರಜಸ್ತಮಂಗಳೋ 
ಳೆರಡು ಗುಣವಡಗಿತು ರಜೋ ಗುಣ 
ದುರುಳಿಯಾದುದು ಲೋಕವೆನೆ ಘಾಡಿಸಿತು ಪದಧೂಳಿ೫೮ 

ಆರ ರಥವಿದು ಸೈನ್ಯ ಪಾರಾ 
ವಾರಕಿದನಂಫೈಸುವನು ತ್ರಿಪು 
ರಾರಿಯೋ ಮೇಣಾತ್ರಿವಿಕ್ರಮನೋ ಸುರೇಶ್ವರನೆ 
ವೀರನಹನೊ ಪೂತು ರಣದ ದೊ 
ಠಾರನಿವನಾರೆನುತ ತರುಬಿಯೆ 
ತೋರಹತ್ತರು ತಾಗಿದರು ಸೌಬಲ ಜಯದ್ರಥರು ೫೯ 

ಫಡ ಜಯದ್ರಥಹೋಗುಹೊಗಳ 
ವಡಿಕೆಯಲ್ಲಿದು ಸಾರು ಸೌಬಲ 
ಮಿಡುಕಿದಡೆ ಮರುಳಹಿರಿ ಲೇಸಲ್ಲಮ್ಮೊಳತಿಮಥನ 
ತುಡುಕಿದರೆ ಕೈ ಬೇವುದೀ ಬಲು 
ಗಡಿಯತನ ಬಯಲಹುದೆನುತ ತಡೆ 

[ ೬೦ 
ಗಡಿದು ಬಿಸುಟನು ಭಟರ ಹಯ ರಥ ಧನುವ ಸಾರಥಿಯ 
- ರಥ ಮುರಿದು ಮನನೊಂದು ಸುಮಹಾ 
ರಥರು ಹಿಮ್ಮೆಟ್ಟಿದರು ಬಳಿಕ 
ರಥಭಯಂಕರನೊಡೆದು ಹೊಕ್ಕನು ವೈರಿಮೋಹರವ 
ಮಥನದಲಿ ಮುರಿಯೊಡೆದ ಶೈಲ 
ವ್ಯಧಿತ ಸಾಗರದಂತೆ ಬಿರಿದವು 
ರಥನಿಕರ ಕಾಲಾಳು ಕುದುರೆಗಳೊಂದು ನಿಮಿಷದಲಿ ೬೧ 


ಐದನೆಯ ಸಂಧಿ 


ವೀರ ರಿಪುಕದಳೀವನಕೆ ಮದ 
ವಾರಣನು ಫಲುಗುಣನ ತನಯನು 
ದಾರ ಪದ್ಮ ವ್ಯೂಹದಲಿ ಗೆಲಿದನು ಕುಮಾರಕರ 


ಅವಧರಿಸು ಧೃತರಾಷ್ಟ್ರ ನೃಪ ಸೈಂ 
ಧವನ ಗೆಲಿದಾ ವ್ಯೂಹಭೇದಾ 
ಹವವಿಜಯ ವಿಜಯಾತ್ಮಕನ ಕೌತುಕ ರಣೋದಯವ 
ತಿವಿದನುರುಬುವ ರಥ ಪದಾತಿಯ 
ಕವಿವ ಗರುವ ತುರಂಗಗಳ ಬಲು [ ಮೆಳೆಯ ೧ 
ಜವದ ರಥಕೋಟ್ಯಾನುಕೋಟಿಯ ಹೊದರ ಹೊಸ - 


- ಹರಿಯ ಚಕ್ರ ವರೂಥ ಚಕ್ರದೊ 
ಳುರವಣಪ ತೇಜಿಗಳ ಕಡುಹಿನ 
ಖುರದ ಹೊಯಲಿ ವಿಲಯ ಪವನನ ಗರಿಯ ಗಾಳಿಯಲಿ 
ಹರನ ನಯನಜಾಲೆ ಪಾರ್ಥಿಯ 
ಸರಳ ಕಿಡಿಯಲಿ ಪಲ್ಲಟಿಸೆ ಸಂ 
ಗರದೊಳಗೆ ಸೈವರಿದು ಸದೆದನು ಸಕಲ ಸೈನಿಕರ ೨ 


ပုဂရု ಮ ಹಾಭಾರತ 

[ ಸಂಧಿ 
- ಮಿಕ್ಕು ನೂಕುವ ಕುದುರೆಕಾರರು 

ಕಾರಗಲಿಸಿದನಮಮ ರಾಜ ಕು 
ತೆಕ್ಕೆಗೆಡೆದರು ಸಂದಣಿಸಿ ಕೈ 

ಮಾರ ಕಂಠೀರವನು ರಿಪು ಪರಿ 
ಯಿಕ್ಕಿದಾನೆಯನೇನನೆಂಬೆನು ಕಾಣಿನಳವಿಯಲಿ 

ವಾರವನು ನಡೆಗೊಳಿಸಿದನು ಯಮರಾಜನಾಲಯಕೆ 
ಹೊಕ್ಕು ಹರಿಸುವ ರಥ ಪದಾತಿಯ 

ಮಾರಿ ಮೊಗವಡದೆರೆದಳೊ ಕೈ 
ನೊಕ್ಕಲಿಕ್ಕಿದನಮಮ ಮಗುವಿನ 

ವಾರವೋ ತರುವಲಿಗಿದೆತ್ತಣ 
ಮಕ್ಕಳಾಟಿಕೆ ಮಾರಿಯಾಯಿತು ವೈರಿ ರಾಯರಿಗೆ ೩ ವೀರವೋ ಶಿವ ಎನುತ ಬೆರಗಾಯಿತ್ತು ಸುರಕಟಕ ೧೦ 
- ಕದಳಿಯೊಳು ಮದದಾನೆ ಹೊಕ್ಕ೦ 

ಕೊಡೆನೆಗೆದವಟ್ಟೆಗಳು ರಕುತದ 
ದದಲಿ ಹೆಚ್ಚಿದ ಚಾತುರಂಗದ 

ಕಡಲೊಳರೆಜೀವದ ಭಟರು ಬಾ 
ಮೆದೆಯನೊಟ್ಟಿದು ಹೂಣಿಹೊಕ್ಕನು ಥಟ್ಟನೊಡೆತುಳಿದು ಡುತ ತೆಕಾಡಿದರು ಮುಂಡದ ಹಿಂಡು ಮುಳುಗಾಡೆ 
ಇದಿರೊಳೆಚ್ಚನು ಕೆಲಬಲದೊಳಿಹ 

ಅಡಸಿ ನೆಗೆವಾನೆಗಳ ತಲೆಗಳ 
ಕದನಗಲಿಗಳ ಸೀಳಿದನು ಕಾ 

ಗಡಣ ಮೆರೆದವು ಮಿಕ್ಕ ತೇಜಿಯ | 
ದಿದನು ಕಾಲನ ಲೀಲೆಯಾದುದು ವಿಷಮ ಸಮರಂಗ ೪ ಕಡಿಕುಗಳು ಕುಣಿದಾಡಿದವು ಕಿಗ್ಗಡಲ ರಕುತದಲಿ ೧೧ 
- ಜೋಡೊಡೆದು ಥಟ್ಟುಗಿದು ಬೆನ್ನಲಿ 

ಕರಿಘಟೆಯ ಕಲಕಿದನು ಹಯ ಮೋ 
ಮೂಡಲದರಸೀಳಿದನು ಖುರ 

ಹರವ ಜರುಹಿದನೌಕಿ ಹರಿತಹ 
ಜೋಡು ಹುಡಿಹುಡಿಯಾಗೆ ತೇಜಿಯ ಥಟ್ಟ ಖಂಡಿಸಿದ ವರ ರಥವ ಹುಡಿಮಾಡಿದನು ಕೆಡಹಿದನು ಕಾಲಾಳ 
ನೋಡಲಮ್ಮುವರಿಲ್ಲ ಮಿಗೆ ಕೈ 

ಹುರಿಯೊಡೆದು ಮೈದೆಗೆದು ಸಲೆ ಕೈ 
ಮಾಡಲಮ್ಮುವರಿಲ್ಲ ಬಲವ | 

ಮರೆದು ಕೈದುವ ಹಾಯಿ ಪಡೆ ಮೊಗ 
ಛಾಡಿತೊಬ್ಬನೆ ಹಸುಳೆ ಹೊಕ್ಕನು ವೈರಿಮೋಹರವ ೫ ದಿರುಹಲೆಟ್ಟೆನು ಕೊಚ್ಚಿದನು ಕೌರವ ಚತುರ್ಬಲವ ೧೨ 
ಆವ ವಹಿಲದೊಳಂಬ ತೊಡಚುವ 

ತಳಿತ ಹೊಗರಿನ ಬಾಯಿ ಧಾರೆಯ 
ನಾವ ವೇಗದೊಳಿದಿರಲೆಸುವನ 

ಹೊಳಹುಗಳ ಹೊಸ ಮಸೆಯ ತಳಪದ 
ದಾವ ನಿರುತದಿಡುವನು ಕೊರಳಿಂಗೆ ಕೋಲುಗಳ ಬೆಳಗುಗಳ ಬಲಿದಿಂಗಲೀಕ ಸುವರ್ಣ ರೇಖೆಗಳ 
ಆವ ದೃಢತೆಯೊ ದೃಷ್ಟಿವಾಳವಿ 

ಲುಳಿಯ ಹಂಗನ ಗರಿಯ ಬಿಗುಕಿನ 
ದಾವ ಗರುಡಿಶ್ರಮವೆನುತ ದಿವಿ 

ಹಿಳುಕುಗಳ ಹೊಗರಂಬು ಕವಿದವು 
ಜಾವಳಿಗಳುಲಿಯಲು ವಿಭಾಡಿಸಿದನು ರಿಪುವ್ರಜವ ೬ ತುಳುಕಿದವು ತೂರಿದವು ಕೆದರಿದವಹಿತ ಬಲದಸುವ ೧೩ 
- ಎಡದಕುವ ರಾವುತರ ವಂ 

- ಅಳವಿಗೆಡೆ ಧುಮ್ಮಿಕ್ಕಿ ರಥದವ 
ಗಡವನೆಚ್ಚನು ಸಮ್ಮು ಖದೊಳವ 

ರಿಳಿಯ ಬಿದ್ದರು ಭಯದಿ ತೇಜಿಯ 
ಗಡಿಸುವಿಭಕೋಟಿಗಳ ಕೊಂದನು ಸರಳ ಸಾರದಲಿ ನಿಳಿದು ರಾವ್ವರು ಕರವ ಮುಗಿದರು ಕೊರಳ ಸಲಹೆನುತ 
ಕಡುಗಿ ಬಲದಲಿ ಕವಿವ ರಥಿಕರ 

ಗುಳವ ಸಡಿಲಿಸಿ ಹಾಯಿ ಜೋದಾ 
ಕೆಡಹಿದನು ಕಾಲಾಳು ತೇರಿನ 

ವಳಿಗಳಿಳಿದುದು ಕೈಯ ಕೈದುವ 
ಗಡಣ ಹುಡಿಹುಡಿಯಾಯೆನಲು ಸವರಿದನು ಪರಬಲವ ೭ ನಿಳುಹಿ ಬಾಯಲಿ ಬೆರಳನಿಟ್ಟು ದು ವೈರಿ ಪಾಯದಳ ೧೪ 
ಉರವಣಿಸಿದರು ಮತ್ತೆ ಭಟರ 

- ಎಸಳ ಮೊನೆಮೊಹರದ ಸಂದಣಿ 
ಬೃರವ ಖತಿಯಲಿ ನಿಖಿಳ ಮನ್ನಂ 

ಯುಸಿರನುಳಿದುದು ಕೇಸರಾಕೃತಿ 
ತರದ ಕಡೆಯಲಿ ನೆಲನನದ್ದು ವ ಕಡಲ ಕಡುಹಿನಲಿ 

ಯಸಮ ವೀರರು ಪಥಿಕರಾದರು ಗಗನ ಮಾರ್ಗದಲಿ 
ಸರಳು ಕಡಿದವು ಸಕುತಿ ಸೆಲೆ ಹ 

ನುಸುಳಿದರು ಕರ್ಣಿಕೆಯ ಕಾಹಿನ 
ಪರಶು ಕವಿದವು ಖಡ್ಡ ತೋವರ 

ವಸುಮತೀಶರು ರಾಯರನೆಲೆ 
ಸುರಗಿ ಹೊಳೆದವುಕೈದು ಹೇರಿದವಖಿಳ ದೆಸೆಗಳಲಿ ೮ ದೆಸೆಗೆಡಲು ಮೊಳಗಿದನು ಪಾರ್ಥಕುಮಾರನಳವಿಯಲಿ 
- ತೊಲಗಿರೆ ಕಾಲಾಳು ಮೇಲಾ 

- ಜರಿದುದಬ್ಬ ವ್ಯೂಹ ನೂಕಿದ 
ಛಳವಿಗೊಡಲಿ ಮಹಾರಥರು ಮುಂ 

ಕರಿ ತುರಗ ಕಾಲಾಳು ತೇರಿನ 
ಕೊಳಲಿ ಜೋದರು ದಿಟ್ಟರಾದರೆ ಕವಿಸಿ ಕರಿಘಟೆಯು ಮರಳುದಲೆ ತಾನಿಲ್ಲ ನರೆ ನುಗ್ತಾಯ್ತು ಕುರುಸೇನೆ 
ಕೆಲದ ದೊರೆಗಳು ಬರಲಿ ಮಾರಿದ 

ದೊರೆಗಳಹ 
ತಲೆಯ ಭಂಡವ ಹೊತ್ತಿರದೆ ಕೈ 

ಮರೆದು ಕಳೆದರು ಪಾರ್ಥತನಯನ 
ಕೊಳಲಿ ಕರ್ಣಾದಿಗಳೆನುತ ಹೊಕ್ಕೆಚ್ಚನಭಿಮನ್ಯು ೯ ಸರಿಯೊರೆಗೆ ಭಟನಾವನೆಂದನು ಕೌರವರ ರಾಯ ೧೬ 


[ ೧೫ 


ದೋಣಪರ್ವ 


೪೧೫ 


ತಂದೆ ಹಡೆಯನೆ ಮಗನನಹುದೋ 

ರಾಯವನು ತೊಲಗಿಸಿದರಾ ಕ 

ರ್ಣಾಯತಾಸ್ತರು ರಾಹುವಿನ ಕಟ 
ಕಂದ ಕಲ್ಪಸಹಸ್ರ ನೋಂತಳೋ 
ಇಂದುಧರನನು ನಿನ್ನ ತಾಯಿ ಸುಭದ್ರೆಯಲ್ಲದಡೆ 

ವಾಯ ಚಂದ್ರನ ಸೆಳೆವವೋಲರಿದಾಯ್ತು ಸುಭಟರಿಗೆ 
ಇಂದಿನೀ ಬಲವೀ ಸಮರ ಜಯ 

ಸಾಯಕವ ಸರಿಗೊಳಿಸಿದರು ವ | 
ದಂದವೀ ಸೌರಂಭವೀ ಸರ 

ಜ್ರಾಯುಧನ ಮೊಮ್ಮನ ರಥವ ನಿ 
ಛಂದವೀ ತೆರಳಿಕೆಯದಾವಂಗೆಂದನವನೀಶ 

ರ್ದಾಯದಲಿ ಮುತ್ತಿದರು ಕುರುಸೇನಾ ಮಹಾರಥರು ೨೪ 
ಹುರುಡ ಮರೆದೆನು ಮಗನೆ ಸಾಲದೆ 

* ಹಸುಳೆತನದಲಿ ಹರನ ಮಗನಾ 
ಭರತಕುಲದಲಿ ನಿನ್ನ ಬೆಳವಿಗೆ 

ವಿಷಮ ದೈತ್ಯನ ಸೀಳಿ ಬಿಸುಡನೆ 
ಯೆರಡು ಕವಲಯಕೆಕೊಡದೇ ಸುಗತಿ ಸಂಪದವ ಶಿಶುವಲಾ ಪ್ರದ್ಯುಮ್ಮ ಮುರಿಯನೆ ಶಂಬರಾಸುರನ 
ಕರುಳು ಬೀಳದೆ ತನ್ನ ಬಸುರಿಂ . 

ಶಿಶುವೆನೋದಭಿಮನ್ನು ಸುಭಟ 
ದುರುಳಿದವದಿರಲೇನು ಫಲ ಮ 

ಪ್ರಸರದಿನಿಬರನೊಂದು ಘಾಯದೊ 
ತೃರವೆ ಪಾರ್ಥ ಕೃತಾರ್ಥನೆಂದನು ಕೌರವರ ರಾಯ ೧೮ ಳುಸಿರ ತೆಗೆಬಗೆ ಮಾಡಿದನು ಧೃತರಾಷ್ಟ್ರ ಕೇಳೆಂದ ೨೫ 
ಎನುತ ಬಿಲುದುಡುಕಿದನು ಸೇನಾ 

- ಗುರುಸುತನನೊಟ್ಟೆ ಸಿ ಶಲ್ಯನ 
ವನಧಿಗಭಯವನಿತ್ತು ಮರಳುವ 

ಭರವಸವ ನಿಲಿಸಿದನು ಕೃಪನು 
ಜನಪರನು ಜರೆದೆಡಬಲದ ಮನ್ನೆಯರಮೂದಲಿಸಿ ಬೃರದ ಗರ್ವವ ಮುರಿದು ಕೃತವರ್ಮಕನ ನೋಯಿಸಿದ 
ಮೊನೆಗಣಿಯ ತೂಗುತ್ತ ನರ ನಂ 

ಅರಸನನುಜರ ಸದೆದು ಬಾಸ್ತಿಕ 
ದನನ ರಥವನು ತರುಬಿ ನಿನ್ನಯ 

ದುರುಳ ಸೌಬಲಸೋಮದತ್ತರ 
ತನಯನಡೆಸಿದನು ಕೌರವ ರಾಯ ಖಾತಿಯಲಿ ೧೯ ಹುರುಳುಗೆಡಿಸಿದನೊಬ್ಬ ಶಿಶು ಗೆಲಿದನು ಮಹಾರಥರ ೨೬ 
ಆ ಮಗುವು ನೀ ಕೆಡಬೇಡಹೋಗೆನು 

ಮುಳುಗಿದಂಬಿನ ಮರುಮೊನೆಯ ಮೈ 
ತಗಣಿ ತಾಸ್ತವ ಸುರಿವುತರೆ 

ಗಳ ಮಹಾರಥ ರಾಜಿ ಕದನದ 
ನಗುತ ನಿಂದಭಿಮನ್ನು ನುಡಿದನು ಕೌರವೇಶ್ವರನ 

ನೆಲನ ಬಿಡೆ ಖತಿಗೊಂಡು ಮುರಿದೋಡುವರ ಮೂದಲಿಸಿ 
ಮಗುವು ತಾನಹ ತನ್ನ ಬಾಣಕೆ 

ಬಿಲುದುಡುಕಿ ಸಾರಥಿಗೆ ಸೂಚಿಸಿ 
ಮಗುವುತನ ಬೇರಿಲ್ಲ ನೋಡೆಂ 

ಮಲೆತ ನೋಡೈ ಮಗುವು ಫಡ ಫಡ 

[ ೨೭ 
ದಗಲದಲಿ ಕೂರಂಬ ಸುರಿದನು ಪಾರ್ಥನಂದನನು ೨೦ ತೊಲಗು ತೊಲಗೆಂದೆನುತ ರಿಪುವನು ತರುಬಿದನು ಕರ್ಣ 
- ಎಸಲು ಕಣಿ ಮುಕುರುಕಿದವು ಹೊಸ 

- ಗಾರುಗೆಡೆದರೆ ಮೆರೆಯದೋಲೆಯ 
ಮಸೆಯ ಧಾರೆಯ ತೋರಕಿಡಿಯಲಿ 

ಕಾರತನವೆನ್ನೊಡನೆ ನೀ ಮೈ 
ಮುಸುಕಿತರಸನ ತೇರು ತಳಿತವು ಮೆಯೊಳಂಬುಗಳು ದೋರಿ ಮಡಮುರಿವಿಲ್ಲದೆಚ್ಚಾಡಿದರೆ ಸಫಲವಿದು 
ಬಸಿವ ರಕುತದ ಜರಿವಜೋಡಿನ 

ತೋರುವೆನು ಕೈಗುಣವನೆನುತ್ತೆ 
ನಸಿದ ಗರ್ವದ ನೆಗ್ಗಿ ದಾನ 

ದಾರು ಶರದಲಿ ಕರ್ಣನೆದೆಯನು 
ದೆಸಕದೊಣಗಿಲ ಬಾಯ ಭೂಪನ ಕಂಡನಾದೊಣ೨೧ ಡೋರುಗಳೆಯಲು ಬಳಲಿದನು ಪೂರಾಯ ಘಾಯದಲಿ 
- ರಾಯ ಸಿಲುಕಿದನಕಟಕಟ ರಾ 

ಬೆದರಿ ಭೂಕಂಪದಲಿ ಕುಲಗಿರಿ 
ಥೇಯ ನಡೆ ಕೃಪಹೋಗು ಮಗನೆ ನಿ 

ಯದಿರುವಂತಿರೆ ಚರಿಸಿ ಕಾಯುವ 
ಜಾಯುಧವ ಹಿಡಿ ಶಲ್ಯ ತಡೆಯದಿರೇಳು ಕೃತವರ್ಮ ಬಿದಿರಿ ಮರಳುವ ಕಂಗಳಲಿ ಕಲಿ ಕರ್ಣ ಮೈ ಮರೆಯ 
ರಾಯನನುಜರು ಕೈದುಗೊಳಿ ರಣ 

ಕೆದರಿತೀ ಬಲವಕಟ ಕರ್ಣನ 
ದಾಯ ತಪ್ಪಿತು ನೃಪತಿ ಮಾರಿಯ 

ಸದೆದನೋ ಸಾಹಸಿಕ ಶಿಶು ಕಾ 
ಬಾಯ ತುತ್ತಾದನು ಶಿವಾ ಎಂದೋರಲಿದನು ದ್ರೋಣ ದಿದೆವು ನಾವಿನ್ನೆನುತಲಿರೆ ಕಲಿ ಶಲ್ಯನಿದಿರಾದ | 
ಮಾತು ಹಿಂಚಿತು ಮುಂಚಿ ಸುಭಟ 

- ಬಾಲಕನೆ ಹಿಮ್ಮೆಟ್ಟು ಹಿಮ್ಮ 
ವಾತ ಹೊಕ್ಕುದು ಸಿಕ್ಕಿದರಸನ 

ಟ್ನಾಳುತನವೆನ್ನೊಡನೆಯೇ ಮರು 
ಭೀತಿಯನು ಬಿಡಿಸಿದರು ಬೀರಿದರಂಬುಗಳ ಮಳೆಯ ಕೇಳಿಗೆಯಲುಬೈ ದ್ದು ಕರ್ಣನ ಸದೆದ ಗರ್ವದಲಿ 
ಸೋತೆವಾವ್ ನೀ ಗೆಲಿದೆ ಕರೆ ನಿ 

ಮೇಲನರಿಯಾ ಶಲ್ಯನೊಡನೆಯು 
ಮ್ಯಾತಗಳ ಭ್ರೂಣಹತ್ಯಾ 
ಪಾತಕಕ್ಕಂಜುವೆನೆನುತ ಕೈಕೊಂಡನಾ ದ್ರೋಣ ೨೩ ಊಳಿಗವ ತಹುದೆನುತ ಸುರಿದನು ಸರಳ ಸರಿವಳೆಯ ೩೦ 

ಕಾಳೆಗವೆ ನಿಮ್ಮಯ್ಯನಿಂದಿನ 


సాయ విలా 


ပုဂ 


ಮ ಹಾ ಭಾರತ 


[ ಸಂಧಿ 


ಬಾಲತನವೇನೂಣಯವೆ ಕ 
ಟ್ನಾಳುತನವಾಭರಣವವನೇ 
ಪಾಲ ಸುತರಿಗೆ ವಿದ್ಯವೇ ವಿಪ್ರರಿಗಲಂಕಾರ 
ಆಳಿನಂಗವನೆತ್ತ ಬಲ್ಲೆ ಶ 
ರಾಳಿಯಲಿ ನಿನ್ನಂಘವಣಿಯ ಛ 
ಡಾಳತನವನು ಮುದ್ರಿಸುವೆನೆನುತೆಚ್ಚನಭಿಮನ್ಯು - ೩೧ 
- ಸರಳ ಸರಳಲಿ ಕಡಿದು ಸವೆಯದೆ 
ಸರಿ ಮಿಗಿಲ ಕಾದಿದರೆ ಶಲ್ಯನ | 
ಧರಧುರದ ದೆಖ್ಯಾಳತನವನ್ನು ಕಂಡು ಖಾತಿಯಲಿ 
ಸರಳು ಹದಿನೈದರಲಿ ಶಲ್ಯನ 
ಬರಿಯ ಕೆತ್ತಿದನೈದು ಬಾಣದೆ 
ತುರವ ತೋಡಿದನೊಂದು ನಿಮಿಷಕೆ ಶಲ್ಯ ಸೈಗೆಡೆದ ೩೨ 

ತಲೆ ತಿರುಗಿ ತುಟಿಯೊಣಗಿ ಕಂಗಳ 
ಬಳೆ ಮರಳಿ ಬಸವಳಿಯ ಸಾರಥಿ 
ತೊಲಗಿಸಿದನಾ ರಥವನೊಡಹುಟ್ಟಿದನ ವೇದನೆಯ 
ನಿಲುಕಿ ಕಂಡನು ಶಲ್ಯನನುಜನು 
ಹಳುಕು ಹಿಳುಕಿನ ಮೇಲೆ ಸಂಧಿಸಿ 

- [ ೩೩ 
ಮುಳಿದೆನುತ ತಾಗಿದನು ಖತಿಯಲಿ ಪಾರ್ಥನಂದನನ 
- ಪೂತು ಶಲ್ಯನ ತಮ್ಮ ನೇ ಮಾ 
ರಾಂತನಣ್ಣನ ಹರಿಬವನು ದಿಟ 
ಸೂತನೋಡೆ ಸಾಹಸಿಕನೆ ಲೇಸು ಲೇಸೆನುತ 
ಆತನಂಬೈ ದಾರ ಮನ್ನಿಸಿ 
ಸೋತವೊಲು ಮನಗೆಲವ ಮಾಡಿ ನಿ 
ಶಾತ ಶರದಿಂದಿಳುಹಿದನು ಶಲ್ಯಾನುಜನ ಶಿರವ ೩೪ 
- ದೊರೆ ಮಡಿಯ ಮಾದ್ರಾನುಜನ ಬಲ 
ತಿರುಗಿತಭಿಮನ್ಯುವಿನ ಹೊಯ್ದಲಿ| 
ಹುರುಳುಗೆಟ್ಟುದು ಹೆಸರ ನಾಯಕವಾಡಿ ದುಗುಡದಲಿ 
ತರಹರವ ನಾ ಕಾಣಿನೀ ಮೋ 
ಹರಕೆ ಗತಿಯೇನೆನುತ ಭರದಲಿ 
ಕರೆದು ತೋರಿದನಾ ಕೃಪಾಚಾರೈಂಗೆ ಕಲಿದ್ರೋಣ ೩೫ 
- ಮಗುವೆ ನೋಡಭಿಮನ್ಯು ನಮಗಿದು 
ಹೋಗುವಡಳವೇ ಕಾಲರುದ್ರನ 
ತಗಹು ಬಿಟ್ಟಂತಿದೆ ಕುಮಾರನ ಕೋಪದಾಟೋಪ 
ಮೊಗಸಲರಿದು ಭುಜಪ್ರತಾಪದ 
ಹೊಗರು ಹೊಸಪರಿಯೆನುತ ರಿಪುಗಳ 
ಹೊಗಳುತಿರೆ ಕೇಳಿದನು ಕೌರವ ರಾಯನೀ ನುಡಿಯ ೩೬ 

ಕೇಳುರ್ತಿ ಕರ್ಣ ಸಲೆ ನ 
ಮಾಳ ಬೆದರಿಸಿ ನುಡಿದು ರಿಪು ಭಟ 
ನಾಳನೇರಿಸಿ ನುಡಿವ ಬಾಹಿರರೇನ ಹೇಳುವೆನು 
ಖಳರೆಂಬೆನೆ ಗುರುಗಳಿಂದು ವಿ 
ಶಾಲಮತಿಗಳು ತಮ್ಮ ಭಾಗ್ಯದ 
ಮೇಲೆ ದೈವವನೆಂದು ಫಲವೇನೆನುತ ಬಿಸುಸುಯ್ದ ೩೭ 


ವೀರರಂಗವನೆತ್ತ ಬಲ್ಲರು 
ಹಾರುವರು ಬೆಳದಿಂಗಳಿನ ಬಿರು 
ಸಾರ ಸುಡುವುದು ಕೈದು ಹಿಡಿದರೆ ಕಲಿಗಳೇ ದ್ವಿಜರು 
ವೈರಿಭಟನಿವ ಮಗುವಲಾ ಮನ 
ವಾರೆ ಕಾದಲು ಲಕ್ಷವಿಲ್ಲಿ 
ಯೂರುಗರ ಬೈದೇನು ಫಲವೆಂದರಸ ಹೊರವಂಟ ೩೮ 
ಎನಲು 

ಗು ರಾಯನ 
ಕನಲಿದನು ಖತಿಯೇಕೆ ಜೀಯಿಂ 
ದನೆಗೆ ಬೆಸಸಾ ಸಾಕು ಭಂಡರ ಬೈದು ಫಲವೇನು 
ದಿನಪ ದೀವಿಗೆಯಾಗಲುಳಿದೀ 
ಬಿನುಗು ಬೆಳಗಿನ ಹಂಗು ಬೇಹುದೆ 
ದನುಜ ದಿವಿಜರ ದಳಕೆ ತನ್ನನ್ನು ಬಿಟ್ಟು ನೋಡೆಂದ ೩೯ 

ತಳಿತು ಡಬಲವಂಕದಲಿ ಹೆ 
ಬಲ ಛಡಾಳಿಸಿ ಮೊರೆವ ಭೇರಿಯ 
ಘುಳುಘುಳು ಧ್ವನಿ ಕೂಡೆ ಜಡಿದುದು ಕಮಲಜಾಂಡಘಟ 
ಹಳವಿಗೆಯ ಸೀಗುರಿಯ ಚಮರಾ 
ವಳಿಯ ವಿವಳಚ್ಚತ್ರ ಪಜ್ಜಿಯ 
ವಳಯದಲಿ ನಭ ಮುಳುಗೆ ಮುತ್ತಿತು ಸೇನೆ ರಿಪುಭಟನ ೪೦ 
- ತಿರುಹು ತೇಜಿಯನಿತ್ತಲಿವದಿರ 
ನೊರಸಿ ದುಶ್ಯಾಸನನ ಬೆನ್ನಲಿ 
ಕರುಳು ತೆಗೆವೆನು ನೋಡು ಸಾರಥಿ ಬೆಚ್ಚಬೇಡೆನುತ 
ಅರಗಿನರಸನ ಬಾಗಿಲಲಿ ದ . 
೪ುರಿಗೆ ತಡವೇ ಹೊತ್ತು ನಿಮಿಷದೊ 
ಭೂರಸಿದನು ಚತುರಂಗ ಬಲವನು ಕೌರವಾನುಜನ ೪೧ 
" ಎಲವೊ ಕೌರವ ಕೊಬ್ಬಿ ನರಿ ಹೆ 
ಬ್ಯುಲಿಯ ಕೂಸನು ಬೇಡುವಂದದಿ 
ಅಳವನರಿಯದೆ ಅಧಮ ರಥಿಕರ ಕೂಡೆತೊಡಕುವರೆ 
ಮಲೆತು ನೀನೆನ್ನೊಡನೆ ರಣದಲಿ 
ಹಳಚಿ ನೀ ತಲೆವೆರಸಿ ಮರಳಿದ 
ಡಿಳುಹುವೆನು ಕೈದುವನು ಶರಸನ್ಯಾಸ ನನಗೆಂದ ೪೨ 

ಸಾಕು ತರುವಲಿತನದ ಮಾತುಗ 
ಳೇಕೆ ಗರುವರ ಮುಂದೆ ವೀರೋ 
ಪ್ರೇಕದಲಿ ಮೈಮರೆದು ರಣದಲಿ ಹೊಯ್ತು ಹೊಟ್ಟುಗರ 
ಆ ಕಿರೀಟಿವೃಕೋದರರು ಮೈ 
ಸೋಕಿದರೆ ಸಂತೋಷನೀನಪಿ 
ವೇಕಿ ಬಾಲಕನೇನ ಮಾಡುವೆನೆಂದನವ ನಗುತ ೪೩ 
* ಕೊಳಚೆ ನೀರೊಳಗಾಳುತೇಳುತ 
ಜಲಧಿ ಕಾಲೋಳೆಯೆಂಬ ಭಂಡರ 
ಮುಳಿದು ಮಾಡುವುದೇನು ಮೊದಲಲಿ ನಮ್ಮ ನೀ ಗೆಲಿದು 
ಬಳಿಕ ಭೀಮಾರ್ಜುನರ ಬಯಸುವು 
ದೆಲೆ ಮರುಳೆ ನಿನ್ನೊಡಲ ಸೀಳಿಯೆ 
ತಿಳಿರಕುತದಲಿ ತಾಯ ತುರುಬನು ನಾದಿಸುವೆನೆಂದ ೪೪ 


೪೧೭_ 


ದೊ ಣ ಪರ್ವ 


ಸಾರು ಸಾರಭಿವ 
ಕಾತರಿಸದಿರು ಬಾಲ ಭಾಷೆಗ. 
ಲೇತಕಿವು ನೀ ಕಲಿತ ಬಿಲು ವಿ 

ನ್ಯಾರ ಬಸುರನು ಹೊಗುವೆ ನಿನ್ನವ 
ದ್ಯಾತಿಶಯವುಂಟಾದಡೆನ್ನೊಳುತೋರುಕೈಗುಣವ ರಾರ ಸಂತತಿ ಮಾಡಿಕೊಳಲಿ ಭವತ್ ಪರೋಕ್ಷದಲಿ 
ಭೀತ ಭಟರನು ಹೋಳುಗಳೆದ ವು 

ಭೂರಿ ಬಲವನು ಸದವ ಗರ್ವವಿ 
ದಾತಿರೇಕದ ಠಾವಿದಲ್ಲೆಂ 

ದಾರ ಕೂಡೆ ಧನುರ್ಧರಾಗ್ರಣಿ 

- ೫೨ 
ದೀತನೆಚ್ಚನು ನೂರು ಬಾಣದಲಿಂದ್ರನುತ ಸುತನ ೪೫ ವೀರ ಕರ್ಣ ಕಣಾ ಎನುತ ತೆಗೆದೆಚ್ಯನತಿರಥನ 
Dಲು ಕೌರವಾನುಜ 

- ಬಲ್ಲೆನುಂಟುಂಟಖಿಳ ವೀರರೊ 
1 ಬಲ್ಲ ನೋಡೆ ಸೂತ ಮಿಗೆ ತ 

ಇಲ್ಲ ಸರಿದೊರೆ ನಿನಗೆ ಬಾಯಲಿ 
1 ಸ್ಪಲ್ಲ ತಪ್ಪಲ್ಲಂಬು ಬಿದ್ದವು ಗುರಿಯು ಸರಿಸದಲಿ 

ಬಲ್ಲಿದನು ನೀನಹೆ ಭಟಾಂಗದ ಮಾತದಂತಿರಲಿ 
| ನಿಲ್ಲು ನಿಲ್ದಾದರೆಯೆನುತ ಬಲು 

ಒಳ್ಳೆ ಗಡ ಪಾವುಡವ ವಾಸುಗಿ 
ಬಿಲ್ಲನುಗುಳಿಸಿದನು ಶರೌಘವ 

ಯಲ್ಲಿಗಟ್ಟಿತು ಗಡ ಮಹಾಹವ 
ದೆಸೆಯೆತ್ತನೆ ಮಾಡಿಸಿದವಂಬುಗಳು 

ಮಲ್ಲ ಮಡಮುರಿಯದಿರೆನುತ ಹೊಕ್ಕೆಚ್ಚನಭಿಮನ್ನು ೫೩ 
. ಅವನ ನೂರಂಬುಗಳ ಕಡಿದವ 

ಇರುಳುರಾಯನ ಮನೆಗೆ ಕಪ್ಪವ 
- ನವಯವವ ಕೀಲಿಸಿದಡಾಕ್ಷಣ 

ತೆರುವುದೋ ಹಗಲೆಲವೊ ಕೆಲಬರ 
ವವನಿಯಲಿ ಬಲುಗರುಳು ಬಿದ್ದವು ಭಟನ ಕಿಬ್ಬರಿಯ ನಿರಿದ ದರ್ಪವದಾರೊಡನೆ ಫಡ ಮರಳು ಮರಳೆನುತ 
ಅವಗಡಿಸಿ ಖಾತಿಯಲಿ ಖಳ ಶರ 

ಕಿರುಮೊನೆಯ ಮುಗುಳಂಬುಗಳ ಸೈ 
ನಿವಹವನು ತುಡುಕಿದನು ಕೊಡಹಿದ 

ಗರೆದನಭಿಮನ್ಯುವಿನ ಮೆಯ್ಯಲಿ 
ವವನು ನಿಮಿಷದೊಳರ್ಜುನಾತ್ಮಕನಗಣಿತಾಸ್ತ್ರಗಳು ೪೭ ತುರುಗಿದವು ಮರಿದುಂಬಿ ಕೆಂದಾವರೆಗೆ ಕವಿವಂತೆ ೫೪ 
- ತಾಯ ತುರುಬಿಗೆ ಹಾಯ್ದ ಪಾತಕಿ | 

- ಸುರಪನಂಕುಶವ್‌ಕಿದರೆ ಮೆ 
ನಾಯ ಕೊಂಡಾಡುವರೆ 

ಯೂರಿಯದೈರಾವತಕೆ ಕಬ್ಬಿನ 
ಕಾಯವನು ಕದುಕಿರಿದು ನೆತ್ತರ ನೊರೆಯ ಬಾಸಣಿಸಿ ಅರಿದರಂಜಿಕೆಯುಂಟೆ ನಿನ್ನಯ ಕಣಿಗಲೌಕಿದರೆ 
ತಾಯ ಕರಸುವೆನೆನುತ ಕವಳ ದ 

ತೆರಳುವನೆ ಅಭಿಮನ್ಯುವೆನುತ 
ಳಾಯತಾಂಬಕನಳಿಯನನುಪಮ 

ಬೃರಿಸಿ ಕರ್ಣನ ಕಾಯವನು ಹುಗಿ . 
ಸಾಯಕವ ಹೂಡಿದನು ನೋಡಿದನೊಂದು ಚಿತ್ರದಲಿ ೪೮ ಲಿರಿದನೆಂಟಂಬಿನಲಿ ತೋದುದು ತೇರು ರಕ್ತದಲಿ ೫೫ 
ಇವನ ಕೊಂದರೆ ತಂದೆ ಮಿಗೆ ಮೆ | 

- ಮಳೆಗೆ ಮೊಗದಿರುಹುವುದೆ ಬಡಬಾ 
- ಚುವನೋ ಮುನಿವನೂ ತನ್ನ ನುಡಿ ಸಂ . 

ನಳನೆಲವೂ ನಿನ್ನಂಬು ತಾಕಿದ 
ಭವಿಸದಂಬನೋ ಭೀಮಸೇನನ ಭಾಷೆಗಂಜುವೆನು 

ರಳುಕುವೆನೆ ತಾನೆನುತ ರವಿಸುತನೆಚ್ಚನತಿರಥನ 
- ಇವನ ತಾನೇ ಕೊಲಲಿ ನಮಗಿ 

ಹಿಲುಕು ಕವಿದವು ಭಟನ ಕೈ ಮೈ 
೩ವನ ತೊಡಕೇ ಬೇಡ ಕದನದೊ 

- ಗಳಲಿ ಮಿನುಗಿದವಿರುಳು ಮರನ 

( ದಲಿ ೫೬ 
1ಳಿವನ ಭಂಗಿಸಿ ಬಿಡುವೆನೆಂದನು ತನ್ನ ಮನದೊಳಗೆ ೪೯ ಹೊಳೆದು ಮುತ್ತಿದ ಮಿಂಚುಬುಳುವಿನ ಮಿನುಗಿನಂದ 
| ಕಾಯ್ದು ಕೊಳ್ಳೆ ಕೌರವಾನುಜ 

ಹೂಣಿಗರು ಕೆಲರಿವರು ಇವದಿರ 
ಹೊಯುಹೋಗಲು ಬಹುದೆ ಹರನಡ 

ಗೋಣನರಿವರೆ ಇವರ ಜೀವದ 
ಹಾಯ್ದಡೆಯು ಗೆಲುವೆನು ಕಣಾ ನಿಲ್ಲೆನುತ ತೆಗೆದೆಸಲು ಕೇಣಿಕಾರರು ಖಾತಿಗೊಂಬರು ಭೀಮ ಫಲುಗುಣರು 
ಬಾಯ್ದೆ ಗೆದ) ಕೇಸುರಿಯ ಕಾರುತ 

ಮಾಣದಿವದಿರು ಮತ್ತೆ ರಣದಲಿ 
ಕೈದುವೆದೆಯಲಿ ಕೊಂಡು ಬೆನ್ನಲಿ 

ಕಾಣಿನಿದಕಿನ್ನುವನೆನುತ 
ಹಾಯ್ಡವನೊರ್ಗುಡಿಸಿದನು ಕುರುಸೇನೆ ಕಳವಳಿಸೆ ೫೦ ಕೀಣ ಭುಜಬಲನೆಚ್ಚು ಕಡಿದನು ಸೂತಜನ ಧನುವ ೫೭ 
- ಅಹಹ ಕೈತಪ್ಪಾಯು ರಾಯನ 
- ಸಹಭವನು ನೊಂದನು ಶಿವಾ ಎನು 

- ಕೈದು ಮುರಿಯಲು ಮುಂದೆ ನೂಕದೆ 
ತಹಿತ ಸುಭಟರು ಸರಿ 

ಹಾಯ್ ನಾ ರವಿಬೂನು ಬಳಿಕಡ 
ಸಾರಥಿ ತಿರುಹಿದನು ರಥವ 
ಬಹಳ ಬಲ ನುಗ್ಗಾಯು ಶಿಶುವಿನ 

ಹಾಯು ತಡೆದನು ಬವರವನು ಕರ್ಣಾತ್ಮಜನು ಕಡುಗಿ. 
- ಸಹಸ ಕುಂದದೆನುತ್ತ, ಖತಿಯಲಿ 

ಐದು ಬಾಣದಲವನ ಕೊರಳನು 
ಮಿಹಿರಸುತನಡಹಾಯು ತಡೆದನು ಮತ್ತೆ ಬಾಲಕನ ೫೧ ನೆಯ್ದರಂತಕತರದ್ಭುತವಾಯ್ತು ಸಂಗ್ರಾಮ ೫೮ 

ಕೊಯ್ದನರ್ಜುನಸೂನುವಾತನ 
K . B . K . 

- 27 


೪೧೮ 
ಮ ಹಾ ಧಾ ರ ೫ 

[ ಸಂಧಿ 
ಘಾಯವಡೆದನು ಶಲ್ಯ ರವಿಸುತ 

ಪಡಿಬಲವ ಬರಲೀಯದನಿಲಜ 
ನಾಯುಧವ ಬಿಟೋಡಿದನು ಕುರು 

ನೊಡನೆ ಸೈಂಧವ ಕಾದುತಿರಲಿ | 
ರಾಯನನುಜನು ಬದುಕುವರೆ ಮೆಯ್ಯ ಬಾದಣವು ಮೂಡಿಸಿತಾಹವವಿತ್ತ ಮೋಹರ ಮಧ್ಯ ರಂಗದಲಿ 
ಸಾಯದುಳಿದವರಿಲ್ಲ ಮಿಕ್ಕಿನ 

ಕಡುಗಿ ನೂಕುವ ಕದನ ರಾಗಿಗ 
ನಾಯಕರೊಳಕಟೆನಲು ಕುರುಬಲ 

ಳೊಡನೆ ಕಾದುವ ಪಾರ್ಥತನಯನ 
ಬಾಯ ಬಿಡೆ ಶಲ್ಯನ ಕುಮಾರಕ ಹೊಕ್ಕನಾಹವವ ೫೯ ಬಿಡಿ ಸರಳು ಬೀರಿದವು ರಮಣರನಮರ ವಧುಗಳಿಗೆ ೬೬ 
ಆ ಕುಮಾರನ ಸೇನೆ ಗಡಣಿಸಿ 

- ತರಿದನಾನೆಯ ಥಟ್ಟುಗಳ ಮು 
ನೂಕಿತುರವಣಿಸಿದುದು ತುರಗಾ 

ಕುರುಕಿದನು ಕಾಂಭೋಜತೇಜಿಯ 
ನೀಕವಿಭ ತತಿ ತಳಿದವು ತುಡುಕಿದವು ರಥನಿಕರ 

ನುರುಬಿ ಹೊಯ್ದನು ಸೂನಿಗೆಯ ತೇರುಗಳ ತಿಂತಿಣಿಯ 
ತೋಕಿದವು ಕೈದುಗಳ ಮಳೆ ರಣ 

ಮುರಿದನೊಗ್ಗಿನ ಪಾಯಳವನ | 
ದಾಕೆವಾಳರ ಸನ್ನೆಯಲಿ ಸಮ 

ಆರಿವ ಹೆಣ ಕುಣಿದಾಡೆ ಭಟ ಬೇ 
ರಾಕುಳರು ಕೆಣಕಿದರು ರಿಪುಕಲ್ಪಾಂತ ಭೈರವನ ೬೦ ಸರದೆ ಕೊಂದನು ವೈರಿಸೇನೆಯನರಸ ಕೇಳೆಂದ 

- ೬೭ 
ಭಟ ಛಡಾಳಿಸಿದನು ಮೃತಾಹುತಿ 

- ಒರಸಿದನು ಹದಿನೆಂಟು ಸಾವಿರ 
ಘಟಿಸಿದಗ್ನಿಯವೊಲು ರಣ ಚೌ 

ಕರಿ ಘಟೆಯನೈವತ್ತು ಸಾವಿರ 
ಪಟ ಚತುರ್ಬಲದೊಳಗೆ ಹೊಕ್ಕನು ಸಿಂಹ ನಾದದಲಿ ತುರಗವನು ಮೂವತ್ತು ಸಾವಿರ ವರ ಮಹಾರಥರ 
ನಿಟಿಲನೇತ್ರನಕೊಪಶಿಖಿ ಲಟ 

ಧುರದಿ ಲಕ್ಷ ಪದಾತಿಯನು ಸಂ 
ಕಟಿಸುವಂತಿರೆ ಹೆಚ್ಚಿದತಿ ಬಲ 

ಹರಿಸಿ ಶಲ್ಯ ಕುಮಾರಕನ ಕ 
ದಟವಿಯನು ಸವರಿದುದು ಪಾರ್ಥಕುಮಾರ ಶರಜಾಲ ೬೧ ತರಿಸಿದನು ಗೋನಾಳಿಯನು ದಿವ್ಯಾಸ್ಯ ಧಾರೆಯಲಿ ೬೮ 
- ಧರೆ ಬಿರಿಯೆ ಬೊಬೈಯಲಿ ಬಲದ 

- ಮಡಿದನಕತಾ ತಮ , ಸಖನೆಂ 
ಬೃರಣಿ ದೆಖ್ಯಾ ದೆಖ್ಯೆಯಾಗಲು 

ದಡಸಿದಳಲಿನೊಳೆದ್ದು ಕೋಪದ 
ಧರಣಿಪತಿ ಮರುಗಿದನು ಮಗನೇನಾದನೋ ಎನುತ ಕಡುರಳದ ಕಾಲಾಗ್ನಿ ರುದ್ರನ ಕಣ್ಣ ಹೋಲುವೆಯ 
ಕರೆದು ಭೀಮನ ನಕುಳನನು ಸಂ 

ಸಿಡಿದ ವಿಾಸೆಯ ಬಿಗಿದ ಹುಬ್ಬಿನ 
ಗರಕೆ ಧೃಷ್ಟದ್ಯುಮ್ಮ ದುಪದರ 

ಜಡಿವ ರೋಮಾಂಚನದ ಖಾತಿಯ 
ಪರುಠವಿಸಿ ಕಳುಹಿದನು ಸಭದ್ರಂಗೆ ಪಡಿಬಲವ ೬೨ ಕಡುಹುಕಾರರು ಮಸಗಿದರು ದುರ್ಯೋಧನಾತ್ಮಕರು೬೯ 
ಗದೆಯ ತಿರುಹುತ ಸಿಂಹನಾದದ 

- ಚಂಡ ಭುಜಬಲನೊಡನೆ ಮಕ್ಕಳ 
ಲೋದರಿ ಮಗನಾವೆಡೆಯೆನುತ ನೂ 

ತಂಡವೆದ್ದುದು ಬಿಗಿದ ಬಿಲ್ಲಿನ | 
ಕಿದನು ರಥವನು ತನ್ನ ಸೇನೆಗೆ ಸೀಗುರಿಯ ಬೀಸಿ ದಂಡವಲಗೆಯ ಮುಸುಡಿ ಮುದ್ದ ಕಠಾರಿಯುಬ್ಬಣದ 
ಅದನ್ನತರೆ ಹೋಗಲೀಯದೆ 

ಗಂಡುಗಲಿಗಳು ಕವಿದರದಿರುವ 
ಮೊದಲ ಬಾಗಿಲ ಕಟ್ಟಿಕೊಂಡ 

ಖಂಡಯದ ಮುಡುಹುಗಳ ಗಂಧದ 
ಗ್ಗದ ಜಯದ್ರಥ ಭೀಮನೊಳು ಬಲುಗಾಳೆಗವ ಹಿಡಿದ ೬೩ ಮಂಡನದ ಮೈಸಿರಿಯ ಪರಿಮಳ ಪೂರರೊಗಿ ನಲಿ ೭೦ 
ತೆರಹುಗೋಡು ಫಡ ಫಡ ಜಯದ್ರಥ 

ತಳಿತ ಸತಿಗೆಗಳ ವಿಡಾಯಿಯ 
ಹೊರತೆಗೆದು ಸಾರೆನುತ ಹೂಣಿಗ 

ಲೋಲೆವ ಚಮರಿಯ ವಜ್ರ ಮಕುಟದ 
ನುರುಬಿದರೆ ಮಾರಾಂತು ಭೀಮನ ಕಡುಹ ನಿಲಿಸಿದನು ಹೊಳಹುಗಳ ಹೊಗೆ ಫಾಸೆಗೆದರಿನ ಬಿರುದಿನಬ್ಬ ಟೆಯ 
ಮರೆದು ಕಳೆಯಭಿಮನ್ಯುವನು ಮೈ 

ಕೆಲಬಲದ ವೇಲಾಯತರ ವೆ 

ಗೃಳದ ರಾವರ ಗಡಣ ನಾಲಗೆ 
ಮರೆಯದೆನ್ನಲಿ ಕಾದು ಮಾತಿನ 

[ ೭೧ 
ಬಿರುಬಿನಲಿ ಫಲವಿಲ್ಲೆನುತ ಕೆಂಗೋಲತೊಡಚಿದನು ೬೪ ದಳೆದುದೆನೆ ಹೊಳೆಹೊಳೆವಡಾಯುಧ ಭಟರು ನೂಕಿದರು 
- ಬವರದಲಿ ಕಲಿ ಪಾರ್ಥನಲ್ಲದೆ 

ಭಾಪುರೇ ಕೌರವನ ಸುತರಾ 
ಪವನತನಯಾದಿಗಳ ಗೆಲುವರೆ 

ಟೋಪವೊಳಿತು ಬಂದ ಬರವಿನ 
ಶಿವನ ಕೃಪೆಯೆನಗುಂಟು ಮುನ್ನೆನುತಾ ಜಯದ್ರಥನು ಚಾಪಳದಲೊದಗಿದರೆ ಲೇಸಲ್ಲಿದರ ಫಲವೇನು 
ಕವಲುಗೋಲಲಿ ಭೀಮನನು ಪರಿ 

ಕಾಪುರುಷರೇ ಕಾಣಬಹುದೆಂ 
ಭವಿಸಿದನು ಸಹದೇವ ನಕುಳರ 

ದಾ ಪುರಂದರ ಸುತನ ಸುತ ನಿಜ 
ತಿವಿದು ಧೃಷ್ಟದ್ಯುಮ್ಮ ಮೊದಲಾದಗಣಿತರ ಗೆಲಿದ ೬೫ ಚಾಪವನು ನೇವರಿಸುತ್ತಿದ್ದನು ಬಗೆಯದರಿಬಲವ ೭೨ 


ದ್ರೋಣಪರ್ವ 


- ಮಗುಳದಿರು ಶಲ್ಯಾತ್ಮ ಕವನುಗು 
ಳುಗುಳು ನಿನ್ನಯ ಬಸಿರ ಸೀಳಿಯೆ 
ತೆಗೆವೆವೆಮ್ಮಯ ಸಖನನೆನುತಾ ಲಕ್ಷಣಾದಿಗಳು 
ತೆಗೆದೆಸುತ ಮೇಲಿಕ್ಕಿದರು ತಾ 
ರೆಗಳು ನೆಣಗೊಬ್ಬಿನಲಿ ರಾಹುವ 
- ತೆಗೆದು ಬದುಕಲು ಬಲ್ಲವೇ ಧೃತರಾಷ್ಟ್ರ ಕೇಳೆಂದ ೭೩ 
1 ದಿಟ್ಟರೋ ಲಕ್ಷಣನವರು ಜಗ 
| ಜಟ್ಟಿಗಳಲಾ ರಾಜಕುಲದಲಿ 
ಹುಟ್ಟಿದರೆ ಕೆಲರೀಸು ಚಪಳತೆ ಯಾರಿಗುಂಟೆನುತ 
ಕಟ್ಟಿದನು ಕಣಿಗಳಲಿ ಸುತ್ತಲು 
- ತುಟಿವಲೆಗಳ ಸೊಹಿನಲಿ ಬೆ | 
ನೃಟ್ಟಿ ಪಾರ್ಥಕುಮಾರ ಸದೆದನು ವೈರಿಗಕುಲವ ೭೪ 

ಆ ಸುಯೋಧನ ಸುತರ ಸರಳವಿ 
ಳಾಸವನು ಖಂಡಿಸಿದನವದಿರ 
ಬೀರಕೆ ಬಂದಡ್ಡ ಬೀಳುವ ಭಟರ ಕೆಡೆಯೆಚ್ಯ 
ರೋಪವನ್ನಿಯ ಕೆದರೆ ಕವಿವ ಮ 
ಹೀಶರನು ಮಾಣಿಸಿದನವನೀ 
ವಾಸವನು ವಾಸವನ ಮೊಮ್ಮನುದಾರ ಸಮರದಲಿ ೭೫ 
* ಫಡ ಕುಮಾರಕ ದೊದ್ದೆಗರ ಸದೆ 
ಬಡಿದ ಗರ್ವಿತತನವಕಟ ನ 
ಮೊಡನೆಯೇ ನೋಡಿಲ್ಲಿ ಮೇಳವೆ ಸಾರು ಸಾರೆನುತ 
ಒಡನೊಡನೆ ನಾರಾಚನಿಚಯವ 
ಗಡಣಿಸಿದರೇನೆಂಬೆನವರು 
ಗ್ಗಡದ ಬಿಲು ವಿದ್ಯಾತಿಶಯವನು ಸವರಭೂಮಿಯಲಿ ೭೬ 
- ಸರಳ ಮೊನೆಯ ವೈರಿ ಸುಭಟರ 
ಕರುಳ ತೆಗೆದನು ರಣದೊಳಾಡುವ | 
ಮರುಳ ಬಳಗವ ತಣಿಸಿದನು ಕಡಲಾದುದರಣಜಲ 
ತರಳನರೆಯಟ್ಟಿದನು ಧುರದಲಿ 
ದುರುಳ ದುರಿಯೋಧನನ ಮಕ್ಕಳ 
ಮರಳಲೀಯದೆ ಭಟರ ಕೇಣಿಯ ಕೊಂಡನಭಿಮನ್ಯು ೭೭ 


ಉರಗನಕ್ಕಡಿಗಾರ ಹುಲ್ಲಿನ 
ಸರವಿಗಂಜುವುದುಂಟೆ ಕರ್ಣಾ 
ದ್ಯರನು ಕಡ್ಡಿಗೆ ಬಗೆಯ ಹೂಹಗಳ ಗಣಿಸುವನೆ 
ಎರಡು ಶರದಲಿ ಲಕ್ಷಣನ ಸಂ 
ಹರಿಸಿದನು ಹದಿನೈದು ಬಾಣದ 
ಲರಿದನುಳಿದ ಕುಮಾರಕರನಭಿಮನ್ಯು ನಿಮಿಷದಲಿ ೭೮ 

ತಳಿತ ಚೂತದ ಸಸಿಗಳವನಿಗೆ 
ಮಲಗುವಂತಿರೆ ರಾಜಪುತ್ರರು 
ಹೊಳೆವ ಪದಕದ ಕೊರಳ ತಲೆಗಿಂಬಾದತೋಳುಗಳ 
ಬಳಿರಕುತದಲಿ ನನೆದ ಸೀರೆಯ 
ತಳಿತ ಖಂಡದ ಬಿಗಿದ ಹುಬ್ಬಿನ 
ದಳಿತ ದಂಪ್ಯಾನನದಲೆಸೆದರು ಸಾಲ ಶಯನದಲಿ ೭೯ 
- ಇಕ್ಕಿದಿರಲಾ ರಾಜಪುತ್ರರ 
ನಕ್ಕಟಕಟಾ ಸ್ವಾಮಿದೊಹರು 
ಹೊಕ್ಕ ಮನೆ ಹಾಳಹುದಲಾ ದೊಣಾದಿ ನಾಯಕರು 
ಹಕ್ಕಲಾದುದು ನಮ್ಮ ಬಲ ಶಿಶು 
ಸಿಕ್ಕ ನಿನ್ನ ಪಾಂಡವರ ಪು 
ಣ್ಯಕ್ಕೆ ಸರಿಯಿಲ್ಲೆನುತ ಕೌರವರಾಯ ಗರ್ಜಿಸಿದ ೮೦ | 
- ಕುಲವ ನೋಡಿದಡಿಲ್ಲ ತನ್ನ ಯ 
ಬಲುಹ ನೋಡಿದಡಿಲ್ಲ ಕದನದೊ 
ಳುಳಿವ ನೋಡಿದರಿಲ್ಲಲಾ ಪತಿಯೆಂಬ ಪಾತಕಿಯ 
ಇಳೆಯೊಳೊಲೆಯಕಾರರೆಂಬರ 
ತಲೆಗೆ ತಂದನು ತೃಣವನೆಂದ | 
ಗ್ಗಳೆಯರನು ಮೂದಲಿಸಿ ಬಯ್ದನು ಸುಟ್ಟು ಕುರುರಾಯ 
- ಕೇಳುತಿದ್ದರು ಪತಿಯ ಮೂದಲೆ 
ಗಾಳಿಯಲೆ ದಳಿಸುವ ಸೌರ 
ಜ್ವಾಲೆ ಜಡಿದುದು ಖಾತಿಯಲಿ ಹೋಗರೇರಿದಾನನದ 
ಆಳುತನವುಬೈ ದ್ದು ಕಡು ಹೀ 
ಹಾಳಿಕಾರರು ಕೈದುಕೊಂಡರು 
ಬಾಲಕನ ತರುಬಿದರು ದೊರೆಗಳು ಕೇಳು ಧೃತರಾಷ್ಟ್ರ 


27 * 


೪ ೨೦ 


ಮ ಹಾಭಾರತ 


[ ಸಂಧಿ | 


ಆರನೆಯ ಸಂಧಿ 


ಸೂ ರಿಪುಕುಮಾರ ಕುಠಾರ ಧೀರನು 

ಚಪಳ ನೃಪ ಸಂಹಾರ ಕಾಲನು 
ವಿಪುಳ ಸಂಗಾಮದಲಿ ಮಡಿದನು ಫಲುಗುಣನ ತನಯ 


ಮೇರೆದಪ್ಪಿತು ಕೌರವನ ಪರಿ 
ವಾರದಲಿ ಬೇಹವರು ಮಕುಟದ 
ಬಾರಿಯಾಳುಗಳಾಂತುಕೊಂಡರು ಪಾರ್ಥನಂದನನ 
ಸೂರಿಯನಸುತ ಶಲ್ಯ ಗೌತಮ 
ಕೌರವಾನುಜನುಭಯ ಕಟಕಾ 
ಚಾಲ್ಯನಶ್ವತ್ಥಾಮನಿವಮೊಗ್ಗಾಯ್ತು ಪಡುರಥರು ೧ 

ಹೊಳೆವ ಸಿಂಧದ ಜಡಿವ ಕಹಳಾ 
ವಳಿಯ ಲಗ್ಗೆಯ ವಿವಿಧ ವಾದ್ಯದ 
ಕಳಕಳದ ಕಾಲಾಳ ಬೊಬ್ಬೆಯ ಬಹಳ ರಭಸದಲಿ 
ಕಲಶ ಪಲ್ಲವ ಚೌಕದಲಿ ಮಂ 
ಡಳಿಸಿದವು ಸತ್ತಿಗೆಗಳೆದರುವ 
ಕೆಲಬಲದ ಶಂಖಾಳಿಯಲಿ ಸಂದಣಿಸಿತತಿರಥರು ೨ 
- ಅಳವಿಗೊಟ್ಟುದು ಮತ್ತೆ ಕೌರವ 
ಬಲಪಯೋನಿಧಿ ವೈರಿ ಬಡಬನ | 
ಬಿಲು ಸರಳು ಬಿರುಗಿಡಿಯಲೌಕಿತು ಚಾತುರಂಗದಲಿ 
ಎಲೆಲೆ ಬೆಂಗಾಡಿನಲಿ ನೂಕುವ 
ಬಲ ಸಮರ್ಥರ ಜೋಕೆಯಲಿ ಕುರು 
ಬಲಕೆ ಕದನಾಳಾಪವಾಯೆನುತೆಚ್ಚನಭಿಮನ್ಯು 
- ಎಸಲು ತಲೆವರಿಗೆಯಲಿ ಕವಿದುದು . 
ದೆಸೆಯ ಹಳುವಿಂಗ್‌ಕುವತಿರಥ | 
ರುಸುರುವಾರಿಗಳೇರಿ ಹೊಯ್ ರು ರಾಯ ರಾವುತರು 
ನುಸುಳಿದರು ನಾಚಿಕೆಯಲಾತನ 
ವಿಶಿಖ ಜಲದಲಿ ತೊಳೆದರತಿರಥ 
ರಸಮ ಸಂಗರವಾಯು ಮತ್ತಭಿಮನ್ಯುವಿದಿರಿನಲಿ 

ಹಳಚಿ ಮುರಿದುದು ವೀರಕರ್ಣನ 
ಬಲ ಕೃಪಾಚಾರಿಯರ ಸೇನೆಗೆ 
ತಲೆಯ ಋಣ ಸಂಬಂಧ ಸವೆದುದು ಕಾತರಿಸಿ ಕವಿವ 
ಬಲದ ಬಿರುದರಿಗಮರ ನಾರಿಯ 
ರೊಳಗೆ ಸೇರುವೆಯಾಯ್ತು ಶಲ್ಯನ 
ಬಲದಡಗು ಸವಿಯಾಯು ಜಂಬುಕ ಕಾಕ ಸಂತತಿಗೆ ೫ 

ಕೆಡೆದ ರಥ ಸಲೆ ಕಾಂಚನಾದ್ರಿಯ 
ನಡಸಿದವು ನಾಚಿಕೆಯನಭ್ರದೊ 
ಆಡಿಯೆ ತಲೆ ಬೀರಿದವು ಭಂಗವನನುಪಮಾಂಬರಕೆ 
ಕಡಲುವರಿವರುಣಾಂಬುಜಲಧಿಗೆ. 
ಬಿಡಿಸಿದವು ಬಿಂಕವನು ಶಿವ ಶಿವ 
ನುಡಿವ ಕವಿ ಯಾರಿನ್ನು ಪಾರ್ಥ ಕುಮಾರನಾಹವವ ೬ 


ಪಡೆಯ ತೆಗೆ ತರುವಲಿಯ ಕೊಲ್ಲದೆ 
ಹಿಡಿಯೆನುತ ಬಿರುಸರಳ ತಿರುವಿನ 
ಲಡಸಿ ಸೂತರಿಗರುಹಿ ಕೆಲಬಲದವರ ಕೈವೀಸಿ 
ಕಡುಮನದ ಕೈಚಳಕಿಗರು ಮುಂ 
ಗುಡಿಯಲೆತರೆ ರವಿಸುತಾದಿಗ 
ಳೊಡನೊಡನೆ ಕೈಕೊಂಡರಿಂದ್ರಕುಮಾರ ನಂದನನ 2 
- ಶಿಶುತನದ ಸಾಮರ್ಥ್ಯ ಸಾಕಿ 
ನೈಸದಿರಲವೋ ಮರಳು ಮರಳೆಂ 
ದಸಮ ಬಲಗೈದಿದರು ಪಡುರಥರೊಂದು ಮುಖವಾಗಿ 
ಎಸುಗೆ ನಿಮಗೆಂದಾಯ್ತು ನಿದ್ರೆಯ 
ಮುಸುಕಿನಲಿ ಗೋಗ್ರಹಣದಲಿ ಜೀ 
ವಿಸಿದ ಜಾಣರು ನೀವೆನುತ್ತಿದಿರಾದನಭಿಮನ್ಯು 

ತರಳತನದಲಿ ನುಡಿಯದಿರು ಸಂ 
ಗರಕೆ ಕರೆ ನಿಮ್ಮಯ್ಯನನು ಹೊಸ 
ಸರಳು ನಾಚುವವಲ್ಲ ಶಿಶು ವಧೆಯೆಂಬುದಪವಾದ 
ಮರಳುವುದು ಲೇಸೆನುತ ಪಡು ರಥ 
ರುರವಣಿಸಿದರು ಬಿಗಿದ ಬಿಲ್ಲಿನ 
ಗರುಡಿಕಾರನ ಕೂಡ ನೂಕಿತು ರವಿಸುತಾದಿಗಳು 

ಪಾರ್ಥ ಪರಿಯಂತೇಕೆ ಸವರ 
ವ್ಯರ್ಥಜೀವರು ನೀವು ಕೌರವ | 
ನರ್ಥವನು ಸಲೆ ತಿಂಬುದಲ್ಲದೆ ಸಮರ ನಿಮಗೇಕೆ 
ಸ್ವಾರ್ಥಲೋಲುಪ್ತಿಯಲಿ ನಿಲುವ ಸ 
ಮರ್ಥರಾದರೆ ಬಾಣ ಧಾರಾ 
ತೀರ್ಥದೊಳಗೋಲಾಡಿಸುವೆ 

ಮನದ ಕೆಚ್ಚುಳದಟನಹೆ ಮಾ 
ತಿನ ಸಘಾಡಿಕೆ ಲೇಸು ಪಾರ್ಥನ 
ತನಯನಲ್ಲಾ ಪೂತು ಪಾಯಿಕು ಎನುತ ಪಡುರಥರು 
ತನತನಗೆ ಕೆಂಗೊಲಿನಲಿ ಮು 
ಮೈನೆಯ ಬೋಳೆಯ ಸರಳಿನಲಿ ಸಾ 
ಧನ ಸಮಗ್ರರು ಶಿಶುವನೆಚ್ಚರು ದೆಸೆದೆಸೆಗೆ ಕವಿದು ೧೧ 

ಮಸಗಿ ಮದದಾನೆಗಳು ಸಿಂಹದ 
ಶಿಶುವ ಮುತ್ತುವವೋಲು ಕವಿಕವಿ 
ದೆಸುತ ಬಂದರು ಮಕುಟವರ್ಧನರಸಮ ಬಾಲಕನ 
ನುಸುಳದವರವರಸ್ತವನು ಖಂ 
ಡಿಸುತ ಸನ್ನಾಹದಲಿ ಘನ ಪೌ 
ರುಪದಲೆಚ್ಚಾಡಿದನು ಹಲಬರ ಕೂಡೆ ಸುಕುಮಾರ ೧೨ 


ದ್ರೋಣಪರ್ವ 


ပုဂ 


- ಕೊಡಿದನೆ ಕೊಂಕಿದನೆ ನಾಯಕ 
ವಾಡಿಗಳು ಹಲರೆಂದು ಬೆಂಗೊ 
ಟ್ರೋಡಿದನೆ ಕೈಗಾಯದೆಚ್ಚನು ನಚ್ಚಿದಂಬಿನಲಿ 
ತೋಡುಬೀಡಿನ ಹವಣನಾತನ 
ಮಾಡಿದಾತನೆ ಬಲ್ಲನೆನೆ ಕೈ 
ಮಾಡಿ ಸುರಿದನು ಸರಳ ಮಳೆಯ ಮಹಾರಥರ ಮೇಲೆ ೧೩ 
- ಪೂತು ಮತ್ತು ಬಿಲ್ಲಾಳುತನವಿದು 
ಭೂತನಾಥಂಗಿಲ್ಲ ಸುಭಟ 
ವಾತವೀಕ್ಷಿಸಲರಿದೆನುತ ಕಣಿಗೆದರಿದನು ದ್ರೋಣ 
ಏತಕಿದು ಹಿಮ್ಮೆಟ್ಟು ದಿಟ ನೀ 
ಸೋತಡೆಯು ಜಯವಿಲ್ಲೆಮಗೆ ಮೃಗ 
ಪೋತನನು ಹರಿಹೊಯುದುಚಿತವೆ ಮಗನೆ ಕೇಳೆಂದ ೧೪ 

ವಿನಯವೇಕಿದು ನಿಮ್ಮ ಭುಜ ಬಲ 
ದನುವ ಬಲ್ಲೆನು ನಿಮ್ಮ ಕೈ ಮೈ 
ತನದ ಹವಣನು ಕಾಬೆನೆನ್ನೊಳು ಸೆಣಸಿ ಜಯಿಸಿದರೆ 
ಧನುವ ಹಿಡಿಯೆನು ಸಾಕು ಡೊಂಬನ 
ಬಿನುಗು ನುಡಿಯಂತಿರಲಿ ಬಲ್ಲಡೆ 
ಮೊನೆಗಣಿಯಲೇ ಮಾತನಾಡೆಂದೆಚ್ಚನಭಿಮನ್ಯು ೧೫ 

ಎಡದೊಳಕುವ ಕೃಪನನೆಚ್ಚನು 
ತಡೆಯಲಶ್ವತ್ಥಾಮನನು ರಥ 
ಕೆಡೆಯಲೆಚ್ಚನು ತೊಡಚಿ ಕೈಯಲಿ ಕೌರವಾನುಜನ 
ಮಿಡುಕಲೆಚ್ಚನು ಹಿಂದು ಮುಂದವ 
ಗಡಿಸಿದಾ ಮಾದ್ರೇಯ ರವಿಸುತ 
ರೊಡಲೊಳಂಬನು ಹೂಳಿದನು ಸೀಳಿದನು ಸಮರಥರ ೧೬ 
- ಅಡಸಿ ಹೊಕ್ಕರೆ ಕೃಪನ ರಥವನು , 
ಕಡಿದು ಬಿಸುಟನು ಗುರುಸುತನನಡಿ 
ಮಿಡುಕಲೀಯದೆ ಬಿಗಿದು ಕರ್ಣನ ಧನುವ ಖಂಡಿಸಿದ 
ಕೊಡಹಿದನು ಕೌರವನ ರಥವನು 
ತುಡುಕಲೀಯದೆ ದೊಣನನು ಜವ 
ಗೆಡಿಸಿದನು ಜೋಡಿಸಿದ ಪಡುರಥರೊಗ್ಗನೊಡೆಹೊಯ್ಯ 
- ಮುರಿಮುರಿದು ಹಿಯ್ಯಾಳಿಯಲಿ ಮ | 
ತುರವಣಿಸಿ ಗರಿಗಟ್ಟಿ ರಥಿಕರು 
ಹುರಿಬಿಡದೆ ಬಿಗುಕಿನಲಿ ಭಾಷೆಯ ಮಾಡಿ ತಮ್ಮೊಳಗೆ 
ಸರಳ ಸೂಸಿದರೆಡ ಬಲದಲ 
ಬೃರವ ಮಾಡಿದರೋಡಿದರು ಹಗೆ 
ಯರುಣ ಜಲದಲಿ ನಾದಿದರು ನಿಶಿತಾಸ್ತ್ರ ಸಂತತಿಯ ೧೮ 
- ವಡಬಗೌತಣವಿಕ್ಕುವರೆ ಕಡ 
ಲೊಡೆಯಗಹುದು ಸಮರ್ಥನಲ್ಲಾ 
ಬಿಡುಗಣಿಯ ಬೀರುವರೆ ಕು 
ಕಡುಮೊನೆಯ ಕೂರಂಬುಗಳ ಮಿಗೆ. 
ಗಡಣಿಸಿದನೊಗೊಡೆದ ಪಡುರಥ 
ರೊಡಲೊಳಂಬನು ಹೂಳಿದನು ಕಾರಿದರು ಶೋಣಿತವ 


ಹೂಸಕದ ಶೌರಿಯದ ಬಾಳಿಕೆ 
ಯೇಸು ದಿನವೆ ಕರ್ಣ ಕೃಪ ದು 
ಶ್ಯಾಸನರ ಕೊಂಬನೆ ಕುಮಾರಕ ಸುರರಿಗಲಿಗಣಸು 
ಘಾಸಿಯಾದರು ಘಾಯವಡೆದು ವಿ 
ಳಾಸವಳಿದುದು ರಿಪುಭಟನ ಗೆಲು 
ವಾಸೆ ಬೀತುದು ಧಾತುಗೆಟ್ಟು ದು ಸರಳ ಸಾರದಲಿ ೨೦ 

ವಿರಥನಾದನು ಕರ್ಣನಂಬಿಗೆ 
ತಿರುಹಿ ಬಿಲ್ಲನು ತೊಟ್ಟನಾ ಗುರು 
ಗುರುತನೂಜನು ತನ್ನ ನೂತನ ಶಿರವ ಹರಿಯಚ್ಚ 
ಸುರಗಿಯನು ಬಿಸುಟೆರೆಯ ತಿರುಹಿದ 
ನರಸನನುಜನು ಕೃಪನು ಶಲ್ಯನು | 
ಕೊರಳಲಸುಗಳ ಹಿಡಿದು ಹಂಗಿಗರಾದರೊಡೆಯಂಗೆ ೨೧ 

ಗನ್ನದಲಿ ಗುರು ಜಾರಿದನು ಕೃಪ 
ಮುನ್ನವೇ ಹಿಂಗಿದನು ಕರ್ಣನ 
ನಿನ್ನು ಕಂಡವರಾರು ಮೂರ್ಛಗೆ ಮೂರು ಬಾರಿಯದು 
ಬೆನ್ನ ತೆತ್ತರು ಬಿರುದರಾತ . 
ಕೆನ್ನೆಯೆಡೆಗುಗಿದಂಬು ಸಹಿತವೆ 
ನಿನ್ನ ಮಗನರನೆಲೆಗೆ ಸರಿದನು ಭೂಪ ಕೇಳೆಂದ ೨೨ " 

ಕೊಂಡು ಬರುತಿದೆ ಭಟರು ಮನ್ನೆಯ 
ಗಂಡನಾಗೆ ಜೀಯ ಎನೆ ಖತಿ 
ಗೊಂಡು ಕುರುಪತಿ ನೋಡಿದನು ಮೂಗಿನಲ್ಲಿ ಬೆರಳಿಟ್ಟು 
ಭಂಡರೆಂಬೆವೆ ಜಗದ ಗುರುಗಳು 
ಗಂಡುಗಲಿಗಳು ವೈರಿ ಭಟರಿಗೆ 
ಹೆಂಡಿರಾಗಲು ಹೋಗಿ ದಿಟ ಹೊಗಿನೀವೆಂದ ೨೩ 

ಕಾಲ ವಹಿಲವ ಕಲಿಸಲೋಸುಗ. 
ಕೋಲಗುರು ಜಾರಿದನು ಶಲ್ಯನ [ ಗುರುಸುತನ 
ಮೇಲುಮುಸುಕನುವಾಯು ಬಿರುದೇನಾಯು 
ಆಳುವಾಸಿಯು ಕಡುಹು ಕರ್ಣನ 
ಬೀಳುಕೊಂಡುದು ಪೂತು ಮುಝುರೇ 
ಬಾಲ ಎಂದವನೀಶ ಮೂದಲಿಸಿದನ 

ಇದಿರೋಳೀಶನ ಭಾಳ ನಯನದ 
ಕದಹು ತೆಗೆದಿದೆ ಹಿಂದೆ ಮರಳುವ 
ಡಿದೆ'ಕೃತಾಂತನ ಕೊಂತವರಸನ ಮೂದಲೆಯ ವಚನ 
ಅದಟು ಕೊಳ್ಳದು ರಾಜಸೇವೆಯ 
ಪದವಿ ಪಾತಕ ಫಲವೆನುತ ನೂ 
ಕಿದರು ರಥವನು ಹಳಿವು ದರ್ಪದ ಹೇವ ಮಾರಿಗಳು ೨೫ 
- ರಸದ ಬಂಧದ ಬಿಗುಹು ವಯ 
ಮುಸುಕನುಗಿದುಳಿವುದೆ ಕುಮಾರನ 
ಮುಸುಡ ಮುಂದಕೆ ಬಿದ್ದು ಬದುಕುವರೇ ಮಹಾದೇವ 
ಎಸುತ ಹೋಗುವರು ಭಟನ ಘಾಯಕೆ 
ಮುಸುಡ ತಿರುಹುವರಡಿಗಡಿಗೆ ಸಾ 
ಹಸದ ಸುಂಕಿಗನೊಡನೆ ತಲೆಯೆತ್ತಿದರು ಪಡುರಥರು ೨೬ 


ನುತ 


ಮ ಹಾ ಭಾರ ತ 


[ ಸಂಧಿ 


- [ ದಲಿ 


ಹರಿದು ಬಿದ್ದವುಜೋಡುಮೆಯ್ಯಲಿ 

ಆವ ಶರಸಂಧಾನಲಾಘವ 
ಮುರಿದವಗಣಿತ ಬಾಣದೇರಿನೊ 

ದಾವ ಪರಿ ಮುಝು ಪೂತು ಪಾಯಿಕು 
ಟೊರೆದ ರಕುತದ ಧಾರೆ ನಾದಿತು ರಥದ ಹಲಗೆಗಳ ದೇವ ಬಿಲ್ಲಾಳೆಂತು ಕಡಿದೆ ಕರ್ಣ ನೀ ಧನುವ 
ಅರಿವು ಮರೆದಪಕೀರ್ತಿನಾರಿಯ 

ಈ ವಿವೇಕವಿದಾರ ಸೇರುವೆ 
ಸೆರಗ ಹಿಡಿದರು ಹೇಳಲೇನದ 

ಯಾವಗಹುದಿದು ಹಿಂದೆ ಬಂದೆನು 
ನರಿಯೆನೇಕಾಂತದಲಿ ಕರ್ಣನ ಕರೆದನಾ ದೊಣ ೨೭ ವೀ ವಿಗಡತನ ನಿನಗೆ ಮೆರೆವುದು ಕರ್ಣ ಕೇಳೆಂದ ೩೪ 
- ಇದಿರೊಳಾನುವುದರಿದು ಹಸುಳೆಯ 

ಎನಲು ಲಜ್ಜಿತನಾಗಿ ತಿರುಗಿದ 
ಕದನ ಹಂಗಿಗರಾದೆವಾಳನ 

ನನುವರದಲಿ ಕರ್ಣನಾತನ 
ವದನಕಮಲಕೆ ನಮ ಪೌರುಷವಿಂದು ಹಿಮವಾಯು ಧನು ಮುರಿಯೆ ಕೈಕೊಂಡರೀ ದ್ರೋಣಾದಿ ನಾಯಕರು 
ಇದಿರೊಳಾನಿಹೆ ಶಲ್ಯನೆಡವಂ 

ಕನಕ ರಥವನು ದೊಣನಾ ಗುರು 
ಕದಲಿ ಬಲದಲಿ ಕೃಪನಪರ ಭಾ 

ತನುಜ ಸಾರಥಿಯನು ಕೃಪಾಚಾ 
ಗದಲಿ ನೀ ಬಂದೆನು ಕುಮಾರನ ಕರದ ಕಾರ್ಮುಕವ ೨೮ ರನು ತುರಗವನು ಶಲ್ಯ ಕಡಿದನು ಭಟನ ಠಕ್ಕೆಯವ ೩೫ 
ಚಾಪವೀತನ ಕೈಯಲಿರಲಿ 

ತುಡುಕುವರೆ ಧನುವಿಲ್ಲ ಮುಂದಡಿ 
ನ್ಯಾ ಪಿನಾಕಿಗೆ ಗೆಲವು ಘಟಿಸದು 

ಯಿಡಲು ಸಾರಥಿಯಿಲ್ಲ ರಥ ಕಡಿ 
ವೈಪರೀತ್ಯಕೆ ಬೆದರಲಾಗದು ಸ್ವಾಮಿಕಾಗ್ಯವಿದು 

ವಡೆದುದಿನ್ನೆಂತೊದಗುವನೊ ಸುಕುಮಾರ ತಾನೆನುತ 
ರೂಪುದೊರದೆ ಬಂದು ಸುಭಟನ 

ಪಡೆ ಬಿಡದೆ ಬೊಬ್ಬಿರಿಯೆ ಬೆದರದೆ 
ಚಾಪವನು ಖಂಡಿಸುವುದಿದು ಕುರು 

ಕಡುಗಿ ಖಡ್ಗವ ಕೊಂಡು ರಿಪುಗಳ 
ಭೂಪನುಳಿವೆಂದಿನಸುತನನೋಡಬಡಿಸಿದನು ದ್ರೋಣ ೨೯ ಕಡಿದು ಹರಹುತ ಬೀದಿವರಿದನು ಕಣನ ಮಧ್ಯದಲಿ ೩೬ 
ಹಿಂದಣಿಗೆ ತಿರುಗಿದನು ಭಾಸ್ಕರ 

ಈತನಿರೆ ಕಾಂತ ರುದ್ರನ 
ನಂದನನು ಬಲವಂಕದಲಿ ಗುರು | 

ಮಾತು ಜಗಕೇಕೆನಲು ವೈರಿ 
ನಂದನನು ಕೃಪ ಶಲ್ಯ ವಾಮದೊಳಿದಿರಲಾ ದ್ರೋಣ ವಾತವನು ಮುಂಕೊಂಡುಹೊಯ್ದನು ಹೊಳೆವ ಖಡುಗ. 
ನಿಂದು ಕದನವ ಕೆಣಕಿದರು ರಿಪು 

ಸೋತನೇ ಶಿಶು ಪಡುರಥರ ಕರೆ 
ಬಂದಿಕಾರನೋಳೆರಸೂರೆಗೆ . 

ಈತನಾರೈ ಹೇಳಿ ಭಯವಿ 
ಬಂದು ಬಸಿವುತ ಹೋದರನಿಬರು ಬೈದು ರವಿಸುತನ ೩೦ ಸ್ನೇತಕೆಂದವನೀಶಮೂದಲಿಸಿದನು ತನ್ನವರ ೩೭ 
- ದಳವು ದಳವುಳವಾಯು ಕೇಸರ 

ಗೆಲಿದರಭಿಮನ್ಯುವನು ತನ್ನವ 
ದೊಳಗೆ ವಿಸಟಂಬರಿದು ಕರ್ಣಿಕೆ 

ರೆಲಿ ತಾ ವೀಳೆಯವನೆನುತವೆ 
ಯೋಳಗೆ ರಿಂಗಣಗುಣಿದು ಸಂಗರ ಜಯದ ಮಡುವಿನಲಿ ಮೆಲುನಗೆಯಲತಿರಥರ ಜರೆದನು ಕೌರವರ ರಾಯ 
ಸಲೆ ಸೊಗಸಿ ತನಿ ಸೊಕ್ಕಿ ದೆಸೆ ಪಟ 

ಬಳಿಕ ಎಡಬಲವಂಕದಲಿ ಮಂ 
ದುಳಿದು ಸೌಭದ್ರೇಯ ಶೃಂಗನ 

ಡಲಿಸಿ ಮೊಹರಿಸಿತ್ತು ರಿಪುಬಲ 
ಬಿಲು ದನಿಯ ಭರವಂಜಿಸಿತು ಜಯಯುವತಿ ವಿರಹಿಗಳ ೩೧ ಜಲಧಿ ವಡಬನೊಳಾಂತು ತಾಗಿದರಂದು ಪಡುರಥರು ೩೮ 
- ಆರಯಿದು ಮಗನೆನಿಸುವೀ ಮಮ 

ತುಡುಕಿದವು ತೇಜಿಗಳು ವಾಷೆಯ 
ಕಾರವೆನ್ನೊಳು ಮೊಳೆತಡಾ ದಾ 

ಗಡಣದಲಿ ತೂಳಿದವು ದಂತಿಗ. 
ತಾರನುಳಿವೆನ್ನಿಂದ ತಪುವುದೆನುತ ಮನದೊಳಗೆ 

ಡಬಲದ ಬವರಿಯಲಿ ಮುತ್ತಿತು ಮತ್ತೆ ರಿಪುನಿಕರ 
ಕೂರಲಗನಾ ಕರ್ಣ ಬರೆಸೆಳೆ 

ಕಡುಮನದ ಕಾಲಾಳು ಕರೆದುದು 
ದಾರಿ ಹಿಂದಣಿನೆಚ್ಚು ಪಾರ್ಥಕು 

ಖಡುಗ ಧಾರೆಯನೀತನಳವಿಯ 
ಮಾರಕನ ಚಾಪವನು ಮುಕ್ಕಡಿಯಾಗಿ ಖಂಡಿಸಿದ ೩೨ ಕೆಡಿಸಿ ತಲೆಯೆತ್ತಿದರು ಭೂಪನ ಮೊನೆಯ ನಾಯಕರು ೩೯ 
ಉರುವ ಜಯವಧುವೊಕ್ಕತನದಲಿ 

ವಿಷದ ಹುಟ್ಟಿಯೊಳೆರಗಿ ನೊಣ ಜೀ 
ಮುರಿದ ಕಡ್ಡಿಯಿದೆನಲು ಕರದಿಂ 

ವಿಸುವುದೇ ಶಿವ ಶಿವ ಕುಮಾರನ 
ಮುರಿದು ಬಿದ್ದು ದು ಚಾಪವಿಂದ್ರಕುಮಾರನಂದನನ ಮುಸುಡ ಮುಂದಕೆ ಬಿದ್ದು ಬದುಕುವುದುಂಟೆ ಭಟನಿಕರ 
ಬೆರಗಡರಿ ಮುಖದಿರುಹಿ ಹಿಂದಣಿ 

ಕುಸುರಿದರಿದನು ಕರಿ ಘಟೆಯನಿ 
ನಿರಿದ ಕರ್ಣನನೋಡಿ ಮುಖದಲ್ಲಿ 

[ ೩೩ ಪ್ಪಸರದಲಿ ಕಾಲಾಳು ಕುದುರೆಗ 

ಳಸುವ ಸೂರೆಯ ಬಿಟ್ಟನಂತಕ ದೂತ ಸಂತತಿಗೆ ೪೦ 
ಕಿರುನಗೆಯ ಕೇವಣಿಸಿ ನುಡಿದನು ಬೆರಳನೊಲೆದೋಲೆದು 


೪೨೩ 


ದ್ರೋಣಪರ್ವ 


ಅರಿಭಟರ ಬೊಬ್ಬೆಗಳ ಮೊಳಗಿನೋ 

ತುಡುಕಲಮ್ಮುವರಿಲ್ಲ ಬಲದಲಿ 

ಮಿಡುಕಲಮ್ಮುವರಿಲ್ಲ ರಕುತದ 
ತರುಣಜಲ ವರುಷದಲಿ ರಿಪುಗಳ 
ಕೊರಳ ಬನದಲಿ ಕುಣಿದುವೀತನ ಖಡ್ಡವನಕ್ಕಿ 

ಕಡಲೊಳಗೆ ಬೆಂಡೆದ್ದು ನೆಗೆದುದು ಕೋಟಿಪಾಯದಳ 
ಸುರಿವ ಖಂಡದ ರಕುತ ಧಾರೆಗೆ 

ಸಿಡಿಲು ಜಂಗಮವಾ ಪ್ರಳಯದ 
ತರತರದಿ ಬಾಯ್ದೆಗೆದು ಶಾಕಿನಿ 

ಮೃಡನು ಬಾಲಕನಾದನೋ ಕೋಲೆ 
ಯರ ಸಮೂಹವು ಬಳಿಯಿದಿತು ಪಾರ್ಥನಂದನನ ೪೧ ಗಡಿಕನಹುದೋ ಕಂದ ಎಂದನು ಕೌರವರ ರಾಯ ೪೮ 
ಕರುಳ ಹೂಗೊಂಚಲಿನ ಮೂಳೆಯ 

ಧನು ಮುರಿದ ಬಳಿಕಿಮ್ಮಡಿಸಿತೀ 
ಬಿರಿಮುಗುಳ ನವ ಖಂಡದಿಂಡೆಯ 

ತನ ಪರಾಕ್ರಮವೆನುತ ಸೇನಾ 
ಕರತಳದ ತಳಿರೆಲೆಯ ಕಡಿದೋಳುಗಳ ಕೊಂಬುಗಳ * ವನಧಿ ಜರೆದುದು ಭಟರು ಹರಿದರು ಬಿಟ್ಟ ಮಂಡೆಯಲಿ 
ಬೆರಳ ಕಳಿಕೆಯ ತಲೆಯ ಫಲ ಬಂ 

ಜನಪತಿಯ ಕಟ್ಟಳವಿಯಲಿ ರವಿ 
ಧುರದ ಮೂಕಧ್ಯಾ೦ಕ್ಷ ನವ ಮಧು 

ತನುಜನಡೆಸಿದನು ಫಡ ಹೋ 
ಕರದ ರಣವನವೆಸೆದುದೀತನ ಖಡ್ಗ ಚೈತ್ರದಲಿ 

ಗೆನುತ ನಾರಾಚದಲಿ ಮುಸುಕಿದನರ್ಜುನಾತ್ಮಜನ ೪೯ 
- ವೈರಿ ವೀರಪ್ರತನಿಗಮರೀ 

- ಎಳೆಯ ರವಿ ರಶ್ನೆಗಳು ರಕೋ 
ನಾರಿಯರಿಗೆ ವಿವಾಹವನು ವಿ 

ತೈಲದೊಳಗೆ ಹೊಳೆವಂತೆ ಹೊನ್ನರೆ 
ಸ್ವಾರಿಸುವ ಸಮಯದೊಳಗಾಂತ ಸಿತಾಕ್ಷತಾವಳಿಯ ಬಳಿದ ಹಿಳುಕನೆ ಕಾಣಲಾದುದು ಭಟನ ಕಾಯದಲಿ 
ತಾರಕಿಗಳೆಸೆದಭ್ರವೆನೆ ರಿಪು 

ಒಲೆದು ಕೇಸರಿ ಹೋಯ್ಯ ವೋಲ 
ವಾರಣದ ಮಸ್ತಕದ ಮುತ್ತುಗ 

ವೃಳಿಸಿ ಕರ್ಣನ ಹಯ ರಥವನ 
ರಣಿಸಲೊಪ್ಪಿದುದು ಖಡ್ಡ ಸುರೇಂದ್ರಸುತ ಸುತನ೪೩ ಪ್ಪಳಿಸಿ ಮರಳುವ ಲಾಗಿನಲಿ ಖಂಡೆಯವ ಖಂಡಿಸಿದ ೫೦ 
- ಶಾಕಿನಿಯರೋಕುಳಿಯ ಧಾರೆಯ 

ಕರದ ಕರವಾಳುಡಿಯೆ ಬಿಡೆ ಹ 
ಕೊಳವೆಯೋ ಜವನ ಜಳ ಜಂ 

ಲೊರೆದು ಭರದಲಿ ಗದೆಯ ಕೊಂಡ 
ತಾಕರುಷಣವೊ ರಕುತ ಲತೆಗಳ ಕುಡಿಯ ಕೊನರುಗಳೊ ಬೃರಿಸಿಕೋಪದಲಗಿದು ಹರಿಗೆಯ ಹಿಡಿದು ಮುಂದಣಿಗೆ 
ನೂಕಿಕೊಯೊರಳುಗಳ ಮುಂಡದ 

ಅರರೆ ಸಮ್ಮುಖವಾಗೆನುತ ಸಂ 
ಮೂಕಿನಲಿ ನೆಗೆದೊಗುವ ನೆತ್ತರು 

ಗರದೊಳುರವಣಿಸಿದನು ಕರ್ಣನ 
ನಾಕವನು ನಾದಿದುದೆನಲು ಸವರಿದನು ಪರಬಲವ ೪೪ ತೆರಳಿಚಿದನೈನೂರು ಹಜ್ಜೆಯಲಿಂದ್ರಸುತ ಸೂನು ೫೧ 
- ಅಟ್ಟಿ ಹೊಯ್ದನು ದಂತಿಗಳ ಹುಡಿ 

- ಗದೆಯ ಹೊಯ್ಯಲಿ ನೊಂದು ಕೋಪದೊ 
ಗುಟ್ಟಿದನು ವಾಜಿಗಳ ತೇರಿನ 

ಳದಿರೆನುತ ಸೈಗೆಡೆದ ರೋಮದ 
ಥಟ್ಟುಗಳ ಸೀಳಿದನು ಮಿಗೆ ಕಾಲಾಳನಸಿಯರೆದ 

ಹೊದರುಗಳ ಬಿಡುಗಣ್ಣ ಕೆಂಪಿನ ಕುಣಿವ ಮಿರಾಸೆಗಳ 
ಕೆಟ್ಟು ಬಿಟ್ಟೋಡಿದುದು ಭಟರೆ | 

ಕುದಿದ ಹದಯದ ಕಾದ ದೇಹದ 
ಯಟ್ಟಿದನು ರಣದೊಳಗೆ ರಾಯ ಫ 

ಕದನಗಲಿ ರವಿಸೂನು ಮೇಲಿ 
ರಟ್ಟ ಪಾರ್ಥನ ತನಯ ಕೊಂದನು ಖಡ್ಡ ಮನ ದಣಿಯೆ ಕ್ಕಿದನು ಫಡಹೋಗದಿರು ಹೋಗದಿರೆನುತ ತೆಗೆದೆಚ್ಚ ೫೨ 
- ಸೀಳಿದನು ಸೌಬಲನೊಳಿಪ್ಪ 

- ಶರಮಯವು ಸರ್ವಾಂಗವಿನ್ನಿ 
ತೇಳನಾ ಮಾದ್ರೀಶರೊಳು ಹದಿ 

ಸರಳು ನೆಡಲಿಂಬಿಲ್ಲ ಮೈಗಳೊ 
ನೇಳನಗ್ಗದ ರವಿಸುತನ ಮಂತ್ರಿಗಳೊಳೆವರನು 

ಳರಿಯವದನಭಿಮನ್ನು ಕರ್ಣನ ಮೇಲುವಾಯಿದನು 
ಮೇಲೆ ಕೇರಳರೊಳಗೆ ಹತ್ತು 

ತರಹರಿಸಿ ಕೆಲಸಿಡಿದು ರಿಪು ಭಟ 
ಪಾಲರನು ಕೌಸಲ ಯವನ ನೇ 

ನುರವನುದರವನೆಡಬಲನ ಕಿ 
ಪಾಳ ಬರ್ಬರರೊಳಗೆ ಕೊಂದನು ಹತ್ತು ಸಾವಿರವ ೪೬ ಬೃರಿಯನೆಚ್ಚನು ಕರ್ಣ ನೂರೈವತ್ತು ಬಾಣದಲಿ ೫೩ 
ಹಸುಳೆಯೆನಬಹುದೇ ಮಹಾದೇ 

ಸರಳು ನೆಡಲುಬೈದು ಬೊಬ್ಬಿರಿ 
ವಸಮಬಲ ಬಾಲಕನೆನುತ ಚಾ 

ದುರವಣಿಸಿ ಬರೆ ದಿವ್ಯ ಶರದಲಿ | 
ಳಿಸಿತು ಪಡೆಯಲ್ಲಲ್ಲಿ ತಲ್ಲಣಿಸಿದರು ನಾಯಕರು 

ಕರವೆರಡ ಹರಿಯಚ್ಚಡಾಗಳೆ ಕೆಡೆದವವನಿಯಲಿ 
ಮುಸುಡ ತಿರುಹುತ ಮಕುಟವರ್ಧನ 

ಇರದೆ ಗಹಗಹಿಸಿದನು ಕೇಳೆಲೆ 
ರುಸುರಲಮ್ಮ ದೆ ಸಿಕ್ಕಿ ಭೂಪನ 

[ ပူ 
ನುಸುಳುಗಂಡಿಯ ನೋಡುತಿರ್ದರು ಕೂಡ ತಮತಮಗೆ 

ಮರುಳೆ ಸೂತಜ ಕೈಮುರಿಯೆ ಸಂ 
ಗರದ ಸಿರಿ ಹಿಂಗುವಳೆ ತನ್ನನೆನುತ್ತ ಗರ್ಜಿಸಿದ ೫೪ 


೪೨೪ ಮ ಹಾಭಾರತ 

[ ಸಂಧಿ 
ಸುರಿವ ರಕುತದ ಪರಿಯ ಸೆರಗಿನೊ 

ಬಾಲಕನು ಬಳಲಿದನು ಸಮರದ 
ಳೊರಸಿ ರಥದಚ್ಚುಗಳನೊದೆದನು 

ಲೀಲೆಯಲಿ ಕುಣಿಕುಣಿದು ಬಸವಳಿ 
ತಿರುಹಿ ಗಾಲಿಯ ತೆಗೆದು ಮುಂಗೈಗೊಂಡು ನಡೆನಡೆದು ದಾಳುಗಳ ದೇವನು ಮಹಾಹವದೊಳಗೆ ಪವಡಿಸಿದ ೬೧ 
ಅರಿಬಲವನಿಡೆ ಮುಗ್ಗಿ ಕೆಡೆದುದು 
ತುರಗವಜಿಗಿಜಿಯಾದುದಿಭ ತತಿ 

ಬಿಗಿದ ಹುಬ್ಬಿನ ಬಿಟ್ಟ ಕಂಗಳ 

ಹೊಗರು ಮೋರೆಯ ಹಿಣಿಲ ಮಂಡೆಯ 
ಯುರುಳಿದವು ಹೊರಳಿದವು ಹೂಣಿಗರಟ್ಟೆ ಸಮರದಲಿ ೫೫ 

ಜಿಗಿಯ ರಕುತದ ಜೋರಿನೊಡಲಿನ ತುರುಗಿದಂಬುಗಳ 
- ಹರಿಯ ಚಕ್ರದ ಸತ್ಪವೀತನ 

ಹೆಗಲ ಕೊಯ್ಲಿನ ತಗ್ಗಿನಲಿ ಸೈ 
ಧುರದೊಳಾಯ್ಕೆನೆ ರಥದ ಚಕ್ರದೊ | 

ನೆಗೆದ ರೋಮದ ವಿಕ್ರಮಾಗ್ನಿಯ 
ಕರಿಬಲವನಿಡೆ ಮುಗ್ಗಿ ಕೆಡೆದುದು ಬಹಳ ತಳತಂತ್ರ ತಗಹು ಬಿಡದಭಿಮನ್ಯು ಮೆರೆದನು ಶಸ್ತ್ರ ಶಯನದಲಿ ೬೨ 
ಬಿರುದರಾನುವರಿಲ್ಲ ಪಡುರಥ | 

ಸಾವ ಹರಯವೆ ಎನುತ ಗಗನದ 
ರುರವಣಿಯು ಹಿಂದಾಯ್ತು ರಾಯರ 

ದೇವತತಿ ಮರುಗಿತ್ತು ಶಕ್ರನ 
ಗುರುವ ಕಂಡವರಿಲ್ಲೆನುತ ಕುರುರಾಯ ಚಿಂತಿಸಿದ ೫೬ 

ಸಾವಿರಾಲಿಯೊಳೊರತೆ ಮಸಗಿತು ಪೌತ್ರಶೋಕದಲಿ 
ಮನದ ಖತಿ ಹೊಗರೇರೆ ದುಶ್ಯಾ 

ತಾವು ಪಡುರಥರೊಬ್ಬ ಹಸುಳೆಯ 
ಸನನ ಮಗನಿದಿರಾಗಿ ಖಡುಗದ 

ಹೇವವಿಲ್ಲದೆ ಕೊಂದರೋ ಸುಡ 
ಮೊನೆಯ ಚೂರಿಸಿ ದಂಡವಲಗೆಯ ತೊಡೆಯೊಳೊದರಿಸುತ ಲಾವ ವೀರರು ಕೌರವಾದಿಗಳೆಂದುದಮರಗಣ ೬೩ 
ತನಗೆ ಮೃತ್ಯುವ ಕರೆವವೋಲ 

ಮಗುವು ವೇಷವ ಧರಿಸಿ ದೂರದ 
ರ್ಜುನಕುಮಾರನ ಕರೆದು ಹಳಚಿದ 

ಲಗಲಿ ಹೋಗಲು ತನ್ನ ಚಿತ್ರಕೆ 
ನನಿಮಿಪಾವಳಿ ಪೂತು ಪಾಯ್ಕೆನೆ ಹೆಣಗಿದರು ಭಟರು ೫೭ 

ಢಗೆಯ ಡಾವರವಾಯು ತನಗೊಳಗಾಯು ಪರಿತಾಪ 
ಗಾಲಿ ತೀರಿದವೆಂದು ಬಂದನೆ 

ಮಗನ ಮರಣದಲೆಂತು ಜೀವವ 
ಕಾಳೆಗರೆ ತಪ್ಪೇನನುತ ಕರ 

ಬಗೆವಳಕಟ ಸುಭದ್ರೆಯೆನುತವೆ | 
ವಾಳಿನಾತನ ಬಗೆಯದೊಳಹೊಕ್ಕೆರಗಿದನು ಶಿರವ 

ದೃಗುಜಲವ ಬೆರಳಿಂದ ಮಿಡಿದರು ಗೌರಿದೇವಿಯರು ೬೪ 
ಮೇಲುವಲಗೆಯಲಣಿದು ಹಾಯನು| 

ಹಲವು ಗಜಗಳು ಸಿಂಹ ಶಿಶುವನು 
ಬಾಲಕನ ಫಾಯವನು ನಸುನಗು 

ಗೆಲಿದ ಪರಿಯಂತಾಯು ಹಾವಿನ 
ತೇಳಿಸುತ ದಂಡೆಯಲಿ ಕಳೆದನು ತಿವಿದನವನುರವ ೫೮ 

ಬಳಗ ಗರುಡನ ಮರಿಯ ಮುರಿದವೊಲಾಯಿತಕಟೆನುತ 
ಕರಹತಿಗೆ ಧಡಧಡಿಸಿ ತಿರನೆ 

ಅಳಲಿದುದು ಸುರ ಕಟಕವವನಿಯೊ 
ತಿರುಗಿ ಬೀಳುತ ಧೈಠ್ಯದಲಿ ಹೊಡ 

ಇಳಿದರಪ್ಪರ ಗಣಿಕೆಯರು ಕೋ 
ಕರಿಸಿ ಹೊರಬಿನೊಳೆದ್ದು ಹೊಯ್ದನು ಪಾರ್ಥನಂದನನ ಮಳನ ತಂದರು ವಾಸವನ ಸಿಂಹಾಸನದ ಹೊರೆಗೆ ೬೫ 
ಅರಿ ಕೃಪಾಣದ ಘಾಯವನು ತರ 

- ಧುರದ ಪ್ರಳಯಕ್ಷತಾಂತನನು ಪರಿ 
ಹರಿಸಲರಿಯದೆ ಬೀಳುತಹಿತನ 

ಹರಿಸಿದೆವು ಮೃತ್ಯುವಿನ ಪಾಶದ 
ನೆರಗಿದನು ಬಳಿಕವನಿಗೊರಗಿದರಾ ಕುಮಾರಕರು ೫೯ 

ಕೊರಳ ಬಳಚಿದೆವೆನುತ ಕೌರವ ಬಲದ ನಾಯಕರು 
ಕಾಳುಕಿಚ್ಚೆದ್ದಡವಿಯನು ಕುಡಿ 

ಶಿರವ ತಡಹುತ ತಮ್ಮ ಶಿಬಿರಕೆ 
ನಾಲಗೆಯೊಳಳವಡಿಸಿ ದಳ್ಳುರಿ 

ತಿರುಗಿದರು ಬಾಲಕನನೀಕಿಸ | 
ಜ್ವಾಲೆ ತಗ್ಗಿದವೋಲು ಗಗನದ ಮುಗಿಲ ಮೋಹರವ | ಲರಿದು ತನಗೆಂಬಂತೆ ರವಿ ಜಾರಿದನು ಪಶ್ಚಿಮಕೆ ೬೬ 
ದಾಳಿಯಲಿಯರೆಯಟ್ಟಿ ಸುಂಟರು 

* ಸೋಲವರಿಗಳಿಗೆಂದು ಹರುಷವ 
ಗಾಳಿಯುರವಣಿ ನಿಂದವೊಲು ಸುರ 

ತಾಳದಿರು ಧೃತರಾಷ್ಟ್ರ ಕೃಷ್ಣನ 
ಪಾಲ ತನಯನ ತನಯನಸ್ತಮಿಸಿದನು ರಣದೊಳಗೆ ೬೦ ಸೋಲವದು ಪಾಂಡವರು ಸೋತವರಲ ನಂಬುವುದು 
* ತೋಳ ತಲೆಗಿಂಬಿನಲಿ ಕೈದುಗ 

ಸೋಲವಿದು ನಾಳಿನಲಿ ಪ್ರಳಯದ 
ಜೋಳಿಗಳ ಹಾಸಿನಲಿ ತನ್ನಯ 

ಕಾಲ ಕೌರವ ಕುಲಕೆ ದಿಟವಿದು 

೬೭ 
ಕಾಲ ದೆಸೆಯಲಿ ಕೆಡೆದ ಕೌರವ ಸುತರು ನೂರ್ವರಲಿ | ಸೋಲವುಂಟೇ ವೀರನಾರಾಯಣನ ಭಕ್ತರಿಗೆ 


೪೨25 


ದ್ರೋಣಪರ್ವ 


ಏಳನೆಯ ಸಂಧಿ 


ಸೂ , ಅರಿ ಮಹೇಶ ಕುಠಾರ ವೀರನು 

ವರ ಕಿರೀಟಿಕುಮಾರ ಧೀರನು 
ಸುರರ ನಗರಿಗೆ ನಡೆಯ ಹಲುಬಿದನಂದು ಯಮಸೂನು 


ತೆಗೆದುದರಿ ಪರಿವಾರ ಕಹಳಾ 

ಉರಿಯ ಚೂಣಿಯಲುಸುರು ಮೂಗಿನ 
ದಿಗಳ ಸನ್ನೆಯಲುಭಯ ಬಲ ಕಾ 

ಲುರವಣಿಸುತಿದೆ ಧರಣಿಪತಿ ಸು 

[ ಬಣಗುಗಳ 
ಳೆಗವನುಳಿದುದು ಬಂದು ಹೊಕ್ಕರು ತಮ್ಮ ಪಾಳಯವ ಸ್ಥಿರನು ಹೊಯ್ ಹೊಯ ಹೊಳಲ ಬೆದರಿಸಿ ಸುಲಿವ 
ಮಗನು ರಣದಲಿ ಮಡಿದ ಹದ ಬೀ 

ಹರಿಯೆನಲು ಹೊರವಂಟು ಹೊಯ್ದರು 
ಡುಗಳೊಳಾದುದು ವಾರ್ತೆ ದೂತರು 

ತುರಗ ಗಜಘಟೆ ಬೀದಿವರಿದವು 
ದುಗುಡ ಭರದಲಿ ಬಂದು ಹೊಕ್ಕರು ರಾಜ ಮಂದಿರವ ೧ ನೆರವಿನೊಳಸಿನ ಮನ್ನೆಯರ ಸೆಣಸಿದರು ಶೂಲದಲಿ ೭ 
ಅವನಿಪನ ಖಂಡೆಯವ ನಕುಲನ 

ಹೊಳಲ ಗಜಬಜವಡಗಿತರಮನೆ 
ಪವನಸುತನ ಕಠಾರಿಯನು ನೃಪ 

ಯೊಳಗೆ ಪಸರಿಸಿತತುಳ ಶೋಕದ 
ನಿವಹದಾಯುಧ ತತಿಯನೊಯ್ಯನೆ ತೆಗೆದು ಬೈಚಿಟ್ಟು ಜಲಧಿ ಭೂಪಾಲಕನ ಸೈರಣಿಗಾಯು ಮಹನವಮಿ 
ಬವರದಲಿ ಸುತನಳಿದನೋ ಕೌ | 

ಒಳಗುರಿವ ಹಸಿಮರನ ತುದಿಯಲಿ 
ರವರ ಕೈವಶವಾದನೋ ಸಂ 

ಜಲವೊಗುವವೊಲು ಹೃದಯ ಶಿಖಿಯುರೆ 
ಭವಿಪ ಹದನೇನೆಂಬ ನೃಪತಿಯ ಕಂಡರೈತಂದು ೨ ತಳಿತು ಲೋಚನವಾರಿ ತುಳುಕಿತು ಪವನಜಾದಿಗಳ ೮ 
- ಅವನಿಪಾಲ ಕುಮಾರ ಕಂಠೀ 

ಮರೆವುತೆಚ್ಚರುತವನಿಪತಿ ಕರೆ 
ರವನು ರಣದಲಿ ಬೀದಿವರಿದು 

ತರುಣನಾವೆಡೆ ರಾಯಗಜಕೇ 
ತೃವದಲಹಿತರನಿರಿದು ಕೌರವ ರಾಯ ನಂದನರ 

ಸರಿಯದಾವೆಡೆ ಕಂದ ಬಾಯೆನುತಪ್ಪಿದನು ಬಯಲ 
ಜವನ ನಗರಿಗೆ ಕಳುಹಿ ತಾ ವಾ 

ಹೊರಳಿದನು ಹುಡಿಯೊಳಗೆ ಸಲೆ ಕಾ 
ಸವನ ಸಿಂಹಾಸನವನಡರುವ | 

ತರಸಿದನು ಮೋಹಾಂಧಕಾರಕೆ 
ತವಕದಲಿ ಜಾರಿದನೆನಲು ಶಿವ ಎನುತ ಬಸವಳಿದ 

ಕರಣವನು ಕೈಸೂರೆಗೊಟ್ಟನು ನಿಜದೊಳೆಚ್ಚರದೆ 
- ಕುಲಿಶ ಹತಿಯಲಿ ಕುಲಶಿಲೋಚ್ಚಯ 

ಬಂದು ಫಲುಗುಣನೆನ್ನ ಮೋಹದ 
ವಿಳೆಗೆ ಕೆಡೆವಂದದಲಿ ನಿಜಸುತ | 

ಕಂದನಾವೆಡೆಯೆಂದಡಾನೇ . 
ನಳಿದ ವಾರ್ತಾವಚನದುಪಟಳಕವನಿಪಾಲಕನು 

ನೆಂದು ಮಾರುತ್ತರವ ಕೊಡುವೆನು ವೈರಿನಾಯಕರು 
ಮಲಗಿದನು ಮೈಮರೆದು ಮಹಿಮಂ 

ಕೊಂದರೆಂಬೆನೊ ಮೇಣು ನಾನೇ 
ಡಳಿಕರೊಳು ಗುಜುಗುಜಿನೊಳಿರೆ ಕಳ 

ಕೊಂದೆನೆಂಬೆನೊ ಶಿವ ಮಹಾದೇ 
ವಳಿಕೆ ಮೊಳೆತುದು ಕಟಕದಲಿ ದುಮ್ಮಾನಮಯವಾಯ್ತು ೪ ವೆಂದು ಪುತ್ರಸ್ನೇಹಸೌರಂಭದಲಿ ಹಲುಬಿದನು . ೧೦ 
- ಅರಮನೆಯ ಗಜಬಜದ ಹದನರಿ 

ಅರಮನೆಯ ಗಜಬಜವ ಕೇಳಿದು 
ದರಸನಪಗತನೆಂದು ಪಾಳಯ 

ದೊರೆಯೋಳಾವವನಳಿದನಕಟೆಂ 
ದಿರುಳು ನಡುಗಿತು ತೊಡಗಿದವು ಕೆಲಕಡೆಯ ದರಸಿಯರು ಬೆಸಗೊಳಲು ದೌಪದಿಗರುಹಿದರು ಹದನ 
ನೆರವಿ ಮಸಗಿತು ಕೆತ್ತುವಂಗಡಿ 

ಉರಿಯ ಡಾವರವೆಳೆಯ ಬಾಳೆಯ 
ದುರುಳರಬ್ಬರಿಸಿದರು ಮುಸುಕಿನ 

ಬೆರಸುವಂತಿರೆ ರಾಯ ಕುವರನ 
ಸುರಗಿ ಕೆತ್ತವು ಮಂದಿ ದಳವುಳವಾಯ್ತು ನಿಮಿಷದಲಿ ೫ . ಮರಣ ವಾರ್ತೆಯನಾ ಸುಭದ್ರಾ ದೇವಿ ಕೇಳಿದಳು ೧೧ 
ಹೊಳಲು ತಲೆಕೆಳಕಾಯ್ತು ಹುಯ್ಯಲು 

ತೆಳುವಸುರ ಬಿರುವೊಯ ಮುರಚಿದ 
ತಳಿತುದೊಳತೋಟಿಯಲ್ಲಿ ಕೆತ್ತವು 

ಬಳಲ ಮುಡಿಯರಳುಗಳ ಮುತ್ತಿಗೆ 
* ನಿಳಯ ನಿಳಯ ಕವಾಟವುದೇಕಿಗಳ ಮಯವಾಯ್ತು ಯಳಿರವದ ಭಾರಣಿಯ ಹಾಹಾರವದ ಕಾಯದಲಿ 
ಎಲೆಲೆ ಕೆಟ್ಟುದು ಕಟಕವೆಂದು 

ಲಲನೆ ಬರೆ ಚೆಲುವಾಯು ಧರ್ಮಜ 
ಮೃಳಿಸಿದರು ಸಚಿವರು ಮಹೀಪತಿ 

ನಳಲು ಮಿಗೆ ಕೊಂಡಿರಲು ನಾಟ್ಯದ 
ಯುಳಿವನರಿಯಲು ನಾಸಿಕದಲಾರೆದರುಸುರುಗಳ ೬ ಕಳನ ಗೆಲದಿರಳೆನಲು ಬಂದಳು ದೌಪದಾ ದೇವಿ ೧೨ 


ಮ ಹಾ ಭಾರ ತ 


[ ಸಂಧಿ | 


ಅಳಲ ಶಿಖಿಯಲಿ ಬಾಡಿದಾನನ 
ಜಲರುಹದ ಕಡುವೇದನೆಯ ಕಳ 
ಕಳದ ಹಾಹಾರವದ ರೌದ್ರೆ ಸುಭದ್ರೆ ನಡೆತಂದು 
ನೆಲಕೆ ದೊಪ್ಪನೆ ಕೆಡೆದು ಸಭೆಯಲ್ಲಿ 
ಹಲುಬಿದಳು ಕೊಳುಗುಳಕೆ ಕಂದನ 
ಕಳುಹಿದವರಿಗೆ ಸಂದುದೇ ಪರಿಣಾಮವೆಂದೆನುತ ೧೩ 
- ಎಲೆ ಯುಧಿಷ್ಠಿರದೇವ ಸಾಲದೆ 
ಕೆಲನ ಮೆಚ್ಚಿಸುವಳಲು ಲೋಚನ 
ಜಲವ ತೊಡೆಯೆ ಭೀಮ ಬಲ್ಲೆನು ನಿಮ್ಮ ನೆನಹುಗಳ 
ಅಳಲದಿರಿ ಸಹದೇವ ನಕುಳರು 
ನಿಲಿಸಿರೆ ನಿಮ್ಮಿಷ್ಟ ಸಿದ್ದಿಯ 
ಬೆಳಸು ಫಲವಾಯ್ಕೆಕೆನೋವಿನ್ನೆಂದಳಿಂದುಮುಖಿ ೧೪ 
- ಮಗನು ಪಂಚ ದೌಪದೇಯರ 
ಬಗೆಯನೆನ್ನವನಿರಲು ರಾಜ್ಯವ 
ಹೊಗಿಸಲನುವಿಲ್ಲೆಂದು ಕಂದನ ರಣಕೆ ನೂಕಿದಿರಿ 
ಬಗೆಯೊಲವು ಫಲವಾಯಲಾ ಕಾ 
ಳೆಗವ ಗೆಲಿದ್ದವರು ಕುಮಾರರು 
ಹೊಗಿಸಿರೆ ಗಜಪುರವನೆಂದು ಸುಭದ್ರೆ ಹಲುಬಿದಳು ೧೫ 

ಅಕಟ ಮಗನೇ ಬಹಳ ಪಾಪಾ 
ತಕರ ಬಸುರಲಿ ಬಹುದರಿಂದೀ | 
ನಕುಳನುದರದಲಾಗಲೀ ಧರ್ಮಜನ ಜಠರದಲಿ 
ಸುಕೃತಿ ನೀನುದಯಿಸಲು ಬಹು ಕಂ 
ಟಕರು ಬಳಿಕಾರುಂಟು ಕಡು ಪಾ . 
ತಕಿಯಲಾ ನಿಮ್ಮಯ್ಯನೆಂದಳು ಫಲುಗುಣನ ರಾಣಿ ೧೬ 

ಧುರವ ಹೊಗತಕ್ಕವನೆ ಚಿಕ್ಕವ 
ನಿರಿಯಲಾಪನೆ ಬಹನೆ ಮರಳಿದು 
ಧರೆಯ ವೈಭವಕಳುಪಿ ಕಳುಹಿದಿರೆನ್ನ ಕಂದನನು 
ವರ ಯುಧಿಷ್ಠಿರಜನಪ ಲೋಕದ 
ಕರುಣಿಯೆಂಬರು ಕುನ್ನಿಗಳು ಮರೆ | 
ಗೊರಳುಗೊಲ್ಕನನರಿಯರೆಂದಳು ಫಲುಗುಣನ ರಾಣಿ ೧೭ 

ಶೋಕವಿಮ್ಮಡಿಸಿತ್ತು ಚಿತ್ರ 
ವ್ಯಾಕುಳತೆಯಾ ಸತಿಯ ನುಡಿಗಳ 
ನೇಕ ಸಾಣಿಯ ಸರಳು ಮುರಿದವು ನೃಪನ ಹೃದಯದಲಿ 
ಆ ಕುಮಾರ ವಿಯೋಗವಸ್ಸಿಗೆ 
ಯಾಕೆಯಳಲು ಸಮಾರನಾಯು ದಿ 
ನೌಕಸರ ಸಮ್ಮೇಳವೇ ಪುರುಷಾರ್ಥ ತನಗೆಂದ 

ಎಲೆ ವೃಕೋದರ ನಕುಳ ಸಾತ್ಯಕಿ 
ನಿಲಿಸಿರೈ ತಂಗಿಯನು ತನ್ನಯ 
ಕೊಲೆಗೆ ಮಗನಳಿವೊಂದು ಸಾಲದೆ ತನ್ನ ನುಡಿಯೇಕೆ 
ನಳಿನನಾಭನ ಕರುಣದೊರತೆಯು 
ಕಳಿದರಾರೇಗುವರು ಶಿವ ಶಿವ 
ನೆಲನೊಳೆನ್ನ ವೊಲಾರು ಪಾಪಿಗಳೆಂದು ಬಿಸುಸುಯ್ದೆ ೧೯ 


ಧರಣಪನಶೋಕಾತಿಶಯವನು 
ವರ ಸಮಾಧಿಯೊಳರಿದು ಮುನಿಪತಿ 
ಕರುಣದಲಿ ಕಡುನೊಂದು ಸಕಲ ಜಗಕ್ಕನುಗ್ರಹವ 
ಕರುಣಿಸುವವೋಲು ಕರುಣಿತನವನು 
ಮೆರೆಯಲೋಸುಗವಿರದೆ ಗಗನೇ 
ಚರದ ಗತಿಯಲಿ ಬಂದ ದೈಪಾಯನವ್ರತಿಪ ೨೦ 
- ಬಂದು ವೇದವ್ಯಾಸಮುನಿ ನೃಪ 
ಮಂದಿರವ ಹೋಗಿದ್ದು ಪದದಲಿ 
ಸಂದಣಿಸಿ ಚಾಚಿದನು ಮಕುಟವನವನಿಪಾಲಕನು 
ನೊಂದವರು ಸತ್ಸಂಗತಿಯಲಾ 
ನಂದವಡೆವುದೆನುತ್ತ ಮುನಿಪತಿ 

- [ ೨೧ 
ಕಂದು ಮೋರೆಯ ಮಹಿಪತಿಯ ನೆಗಹಿದನು ಕರುಣದಲಿ 
- ಎಲೆ ಯುಧಿಷ್ಠಿರ ನೃಪ ಕುಮಾರ 
ಪ್ರಳಯದಾಪತ್ತಾಯೆ ಭೀಮನ 
ನಲವಿಗೂಣಿಯವಾಯ್ತಿ ದುಸ್ಥಿತಿಯಾಯ್ಕೆ ನಕುಲಂಗೆ 
ಬಲು ದುಗುಡ ಸಹದೇವನಲಿ ಸಂ 
ಗಳಿಸಿತೇ ದೌಪದಿ ಸುಭದ್ರಾ 
ಲಲನೆಯರಿಗನುಚಿತವು ಘಟಿಸಿತೆ ಎಂದನಾ ಮುನಿಪ ೨೨ 
- ಅಡಸಿದಾಪತ್ತಿನಲಿ ಧೈರವ 
ಹಿಡಿವುದೇ ಸುಪ್ರೌಢಿ ಸಾಕಿ 
ನ್ಯೂಡಲು ಕರಗಿದೊಡೇಳಲರಿವನೆ ಹಿಂಗಿದಭಿಮನ್ಯು 
ಒಡನೆ ಬಂದವು ಬಿಡವು ಭವದಲಿ | 
ತೊಡಕಿ ಸುಕೃತವು ದುಷ್ಕತಂಗಳು 
ಕಡೆಗೆ ತಿಳಿವಿನೊಳಲ್ಲದಿಹಪರ ಸೌಖ್ಯವಿಲ್ಲೆಂದ - ೨೩ 
- ಎಲ್ಲರೋಪಾದಿಯ ಕುಮಾರಕ 
ನಲ್ಲ ಕಾಣಿರೆ ವೀರ ವಿತರಣ 
ದಲ್ಲಿ ಛಲದಲಿ ಶೀಲದಲಿ ನಾನಾ ಗುಣಂಗಳಲಿ 
ಇಲ್ಲ ಸುಕುಮಾರಂಗೆ ಸರಿ ಮಗ 
ನಿಲ್ಲದೇಗುವೆನಕಟ ವಚನದ | 
ಸೆಲ್ಲಹದಲಿರಿಯದಿರೆನುತ ಹಲುಬಿದನು ಭೂಪಾಲ ೨೪ 
- ಜನನವೇ ಲಯಬೀಜ ಮರಣವೆ 
ಜನನ ಬೀಜವುತೋರಿಕೆಡುವೀ . 
ತನುವಿನಭಿರಂಜನೆಯ ಸೌಖ್ಯಕೆ ಮಾರದಿರು ಮನವ 
ಘನ ಪರಂಜೋತಿಸ್ವರೂಪದ 
ನೆನಹ ಮರೆದೀ ಮೋಹಮಯ ಬಂ 
ಧನದೊಳಗೆ ಮರುಳಹರೆ ಮಗನೇ ನಿನ್ನನರಿಯೆಂದ ೨೫ | 

ಹರನೊಡನೆ ಹೋರಾಡಿದಗ್ಗ ದ 
ನರನು ತಂದೆ ಸಮಸ್ತ ಭುವನೇ 
ಶರನಲಾ ಮುರವೈರಿ ಮಾವನು ನಿನ್ನ ತನಯನಿಗೆ 
ಧುರದೊಳೀ ಹದನಾಯು ಮಿಕ್ಕಿನ 
ನೊರಜುಗಳ ಪಾಡೇನು ಕಾಲನು 
ಹರಿಹರಬ್ರಹ್ಮಾದಿಗಳ ಕೈಕೊಂಬನಲ್ಲಿಂದ 


- 


೨೬ 


೪೨ . 


ದ್ರೋಣಪರ್ವ 


ದೇಹ ತಾನಭಿಮನ್ಯುವೋ ದಿಟ 
ದೇಹಿ ತಾನಭಿಮನ್ಯುವೋ ಜಡ 
ದೇಹ ತಾನಭಿಮನ್ಯುವಲ್ಲದು ಕೆಟ್ಟರೇನಾಯ್ತು 
ದೇಹವೆಂಬುದನಿ 
ರಾಹವದೊಳಳಿದವರ ಬಿಡು ಸಂ 
ದೇಹವನಹಮ್ಮಮತೆಗಳ ಬೀಳ್ಕೊಟ್ಟುನೋಡೆಂದ ೨೭ 
- ಎನ್ನದಾನೆಂಬೆರಡರಿಂದನೆ 
ಬನ್ನ ಬಡುವನು ಜೀವನಲ್ಲದೆ 
ಮುನ್ನ ವಿನ್ಸೆಂದೆಂದಿಗಾತ್ಮಂಗಿಲ್ಲ ಭವಬಂಧ 
ನಿನ್ನ ನೀನರಿ ಸಾಕು ಮಾಯೆಯ 
ಗನ್ನಗತಕವ ಗೆಲುವೆ ಕನಸಿನ | 
ಪೊನ್ನ ಕಾಣದೆ ದುಃಖಪಡುವರೆ ಭೂಪಕೇಳೆಂದ ೨೮ 
- ಉರಗ ನರ ದಿವಿಜಾದಿಗಳಿಗಿದು 
ಪರಿಹರಿಸಲಳವಲ್ಲ ದೈವದ 
ಪರುಠವಣಿ ಮುನ್ನಾದಿಯಲಿ ನಿರ್ಮಿಸಿತು ಮೃತ್ಯುವನು 
ಅರಸನಾಗಲಿ ಧನಿಕನಾಗಲಿ 
ಹಿರಿಯನಾಗಲಿ ಬಡವನಾಗಲಿ 
ಮರಣ ಜನಿಸಿದ ಬಳಿಕ ತಪ್ಪದು ಮಗನೆ ಕೇಳೆಂದ ೨೯ 
- ಇರುಳು ಹಗಲಿನ ಬೀಜ ನೆರವಿಯೆ 
ಹರೆವುದಕೆ ಮೊದಲುನ್ನತೋನ್ನತ 
ಮರುಳೆ ಕೇಡಿನ ಕಾಳಕೂಟವೆ ವೀರನಿರ್ವಹಣ 
ಸಿರಿ ದರಿದ್ರತೆಗಡಹು ಜನನವೆ 
ಮರಣ ಫಲವಿದನರಿದು ಬುಧರಾ 
ಚರಿಸುವುದು ಕೇಳೆಂದು ವೇದವ್ಯಾಸ ಮುನಿ ನುಡಿದ ೩೦ 

ತಿಳಿದು ಧರ್ಮಜ ಕೇಳು ಕೃತಯುಗ 
ದೊಳಗೆ ಕಂಪನನೆಂಬ ಭೂಪನು 
ಕುಲತಿಲಕ ಹರಿಯೆಂಬ ಮಗನಾತಂಗೆ ಜನಿಸಿದನು 
ಬಳಿಕ ಯೌವನನಾಗಿ ಪರಮಂ 
ಡಲಕೆ ನಡೆದನು ವೈರಿ ರಾಯರ 
ವಳಿತವನು ತಾನೊತ್ತಿಕೊಂಡನು ರಿಪುನೃಪರ ಕೆಡಹಿ ೩೧ 

ಮಗನೆ ಕಂಪನನೆಂಬ ಭೂಪನ 
ಮಗನು ಮತ್ತೊಮ್ಮಿ ನಲಿ ಬಲುಗಾ 
ಳೆಗವ ಕಾದಿ ವಿರೋಧಿಸೇನೆಯೊಳಾನೆವರಿವರಿದು 
ಬಗೆಯೆ ನಿನ್ನ ಭಿಮನ್ಯುವಿನವೋ 
ಲಗಣಿತರನಸಿಯರೆದು ಸುರಪನ 

ಐದು ಕಂಪನು ಕೇಳಿ ಬಸವಳಿದ 
- ನಿನಗೆ ಬಂದಾಪತ್ತಿನಂತಿರ 
ಲನಿತು ಬಂದುದು ಕಂಪನೆಂಬಾ 
ತನನು ಸಂತೈಸಿ ನಾರದನವನಿಗೈತಂದು 


ಜನಪತಿಯ ಹಿಡಿದೆತ್ತಿದನು ಕಾ 
ಲನನು ಮಾರುವರಾರು ಪೌರಾ 
ತನ ಕೃತ ಧ್ರುವಮೃತ್ಯುವನು ಗೆಲುವಾತನಿಲ್ಲೆಂದ ೩೩ 
- ಮೃತ್ಯುವಾರೆಂದವನಿಪತಿ ಮುನಿ 
ಪೋತ್ತಮನ ಬೆಸಗೊಳಲು ಬ್ರಹ್ಮನ 
ಕಿತ್ತಡದಕೋಪದಲಿ ಜನಿಸಿದ ರುದ್ರನಿ೦ ಬಳಿಕ 
ಮೃತ್ಯುವೆಂದವಳಾದಳಾ ಸತಿ 
ಯತ್ತ ಕಂಬನಿ ರುಜೆಗಳಾದವು 
ತೆಕ್ಕಿಗರು ಪಡುವರ್ಗ ಕಾಮಕ್ರೋಧಮೊದಲಾಗಿ . ೩೪ 

ಜನರ ಕೊಲೆಗೆಲಸದ ನಿರೂಪಕೆ 
ಮನವ ತಂದಳು ಮೃತ್ಯು ನಿಜ ಸಾ 
ಧನ ಸಹಿತ ಕೈಕೊಂಡ ಕೆಲಸವನಾಗುಮಾಡುವಳು 
ಜನಪ ದೃಷ್ಟನ್ನಷ್ಟವೆಂಬುದ 
ನನುಕರಿಸಿ ಮೂರ್ತಿತ್ರಯಂಗಳ 
ತನಗೆ ನೆರೆ ವಶಮಾಡಿಕೊಂಡಿಹಳೆಂದು ಮುನಿ ನುಡಿದ ೩೫ 
- ಆ ಮಹಾ ಮೃತ್ಯುವನು ಹುಟ್ಟಿಸಿ 
ದಾ ಮಹಾದೇವಾದಿ ದೇವರು 
ಕಾಮಿನಿಯ ಕಳುಹಿ ಬಾರದೆನುತ ಬೋಧಿಸಲು 
ಭೂಮಿಪತಿ ನಿಜಸುತನ ಮೃತಿಯು 
ದ್ಯಾಮ ತಾಪವ ಕಳೆಯ ಬೇಕೆಂ 
ದಾ ಮುನೀಶ್ವರ ಸಂತವಿಟ್ಟನು ಕಂಪಭೂಪತಿಯ ೩೬ 
- ಆದರಾ ಮೃತ್ಯುವಿನ ಕೈವಶ 
ವಾದವರನೆನಗರುಹ ಬೇಹುದು 
ಮೇದಿನೀಶರೊಳೆಂದು ಬಿನ್ನಹ ಮಾಡಿದನು ನೃಪತಿ 
ಆ ದಯಾಳುಗಳರಸನಾ ಶೋ 
ಕೋದಧಿಗೆ ವಡಬಾಗ್ನಿ ಸಮನೆನಿ 
ಪಾದಿಯಲಿ ಪೋಡಶ ಮಹೀಶರ ಕಥೆಯ ವಿರಚಿಸಿದ ೩೭ 
- ಭರತ ಪೃಥು ಪೌರವ ಭಗೀರಥ 
ವರ ಯಯಾತಿ ಮರುತ್ತ ನಹುಪೇ 
ಶೃರ ಪುರೂರವ ರಂತಿದೇವ ಗಯಾಂಬರೀಷಕರು 
ಪರಶುರಾಮ ದಿಲೀಪ ಮಾಂಧಾ 
ತರು ಹರಿಶ್ಚಂದಾದಿ ಪೃಥ್ವಿ 
ಶೃರರನಂತರು ಮೃತ್ಯುವಶವರ್ತಿಗಳು ಕೇಳೆಂದ ೩೮ || 

ಎಂದು ಪೋಡಶ ರಾಯರಾ ಕಥೆ 
ಯಿಂದ ನೃಪತಿಯ ಸಂತವಿಟ್ಟನು 
ಬಂದು ಧರ್ಮಜನೆರಗಿದನು ಮುನಿರಾಯನಂಫಿಯಲಿ 
ಅಂದು ವೇದವ್ಯಾಸ ಪಾಳಯ | 
ದಿಂದ ಕಳುಹಿಸಿಕೊಂಡನಿತ್ಯ ಮು 
ಕುಂದನಭಿಮನ್ಯುವಿನ ಮರಣವನರಿದ ಮನದೊಳಗೆ ೩೯ 


೪೨೮ 


ಮ ಹಾ ಭಾರತ 


[ ಸಂಧಿ 


ಎಂಟನೆಯ ಸಂಧಿ 


ಸೂ . ಹಾ ಮಗನೆ ರಣರಂಗ ಧೀರನೆ 

ಹಾ ಮದೀಯ ಕುಮಾರ ವೀರನೆ 
ಬಾ ಮಗನೆ ಮೊಗದೋರೆನುತ ಹಲುಬಿದನು ಕಲಿ ಪಾರ್ಥ 


[ ಧೈಯ್ಯ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಸಮಸಪ್ತಕರ ಬಲ ನಿಜ 
ಪಾಳಯಕೆ ತಿರುಗಿದುದು ತೀರಿತು ತರಣಿಯಾಟೋಪ 
ಕಾಳೆಗವ ತೆಗೆಸಿದರು ಕೌರವ 
ರೇಳು ಫಲುಗುಣ ಎನುತ ಲಕ್ಷ್ಮಿ 
ಲೋಲ ವಾಷೆಯ ಮರಳಿ ಕೊಂಡನು ಹಯವ ಬೆಳೆಸಿ 

ಅಳಿಯನಳಿವನು ಹೇಳಬಾರದು 
ತಿಳಿಯಲಿದನಿನ್ನೆನುತ ಚಿಂತಿಸಿ 
ನಳಿನಲೋಚನ ಬರುತ ಕಂಡನು ವರ ಸರೋವರವ 
ಇಳಿದು ರಥವನು ರಣ ಪರಿಶ್ರಮ 
ಗಳೆವೆನೆನುತವೆ ಪಾರ್ಥ ಸಹಿತಾ 
ಕೊಳನ ಹೊಕ್ಕನು ಜಗದುದರ ಲೀಲಾವತಾರಕನು ೨ 
- ಧುರದ ಕೋಳಾಹಳದ ಢಗೆ ಡಾ 
ವರಿಸಿ ಬಳಲಿ ಧನಂಜಯನು ವರ 
ನರಸಿಯಲ್ಲಿ ಮುಳುಗಿರಲು ನಸುನಗುತೊಂದುಪಾಯದಲಿ 
ನರನೋಳಿನ್ನರುಹುವೆನು ಘನ ಸಂ 
ಗರದೊಳಡಗಿದ ರಾಜ ಕುವರನ 
ಮರಣವಾರ್ತೆಯನೆಂದು ಮನದಲಿ ನೆನೆದನಸುರಾರಿ ೩ 
- ಎಲೆ ಸುರೇಂದ್ರ ಕುಮಾರ ಕೇಳ್ ನಿ 

ಯಣುಗನು ರಣದೊಳಗೆ ರಿಪು 
ಬಲವ ಕೋಳಾಹಳಿಸಿ ಕೌರವ ಸುತರು ನೂರ್ವರನು 
ತಲೆಯನರಿದನು ಬಳಿಕ ತಾ ಸುರ 
ಲಲನೆಯರ ಚೆಲುವಿಂಗೆಸೋತನು 
ಕಳಿದನೆನುತವೆ ನುಡಿದು ಹರಿ ಮುಳುಗಿದನು ಜಲದೊಳಗೆ ೪ 

ಆ ಸುತನ ಶೋಕದ ಮರುಕವಾ 
ಕಾಶ ವಚನದೊಳಾಯು ಶಿವ ಶಿವ 
ವಾಸುದೇವ ಎನುತ್ತ ಫಲುಗುಣ ಜಲವ ಬಗಿದೆದ್ದು 
ಘಾಸಿಯಾದನು ಮಗನಕಟ ಸಂ 
ತೋಷವೆಲ್ಲಿಯದೆನುತ ಮಾಯಾ 
ವೇಪಿಯನು ಕರೆದನು ವಿಲೋಚನ ವಾರಿ ಪೂರದಲಿ ೫ 

ಎನಲು ಧಿಮ್ಮನೆ ಕೊಳದೊಳಗೆ ನಿಂ 
ದನು ಮುಕುಂದನು ಸುರಪ ಸುತನಾ 
ನನವನೋಡುತದೇನದೇನೆನೆ ಬಿಕ್ಕಿ ಬಿರಿದಳುತ 
ತನಯನಳಿಯದೆ ಮಾಣ ಗಗನ 
ಧ್ವನಿಯೊಳಾದುದು ವಾರ್ತೆ ಚಿತ್ರಕೆ 
ಮೊನೆಯ ಸರಳೆನೆ ಮರುಳೆ ಬಾ ಎಂದೇರಿದನು ರಥವ ೬ 


ಹರಿ ಕಿರೀಟಗಳಿತ ಶಿಬಿರಕೆ 
ತಿರುಗಿದರು ಸುತಶೋಕಸೂಚನೆ | 
ನರನ ಚಿತ್ತದೊಳಾಯು ವೆಂಠಣಿಸಿತು ಪರಿತಾಪ 
ಕೊರಳ ಸೆರೆ ಹಿಗ್ಗಿದವು ಕಂಬನಿ 
ದುರುಗಿದವು ಕಡುಶೋಕಜಠರದ 
ಲುರವಣಿಸಲಾಕಸ್ಮಿಕದ ಭಯವಾಯು ಪಾರ್ಥಂಗೆ ೭ 
- ತರಣಿ ತೋಲಗಿದ ಗಗನವೋ ಪಂ 
ಕರುಹವಿಲ್ಲದ ಸರಸಿಯೋ ಕೇ . 
ಸರಿಯ ಲೀಲಾಳಾಪವಿಲದ ಬಹಳ ಕಾನನವೆ 
ಪರಮತತ್ವನಿಧಾನವರಿಯದ 
ನರನ ವಿದ್ಯಾರಚನೆಯೋ ನಿ 
ರ್ಭರ ಭಯಂಕರವಾಯು ಪಾಳಯವೆನುತ ಬರುತಿರ್ದ ೮ 
- ದೆಸೆದೆಸೆಯ ನೋಡಿದರೆ ಕತ್ತಲೆ | 
ಮಸಗುವುದು ಪರಿತಾಪ ತನುವನು | 
ಮುಸುಕುವುದು ಮನ ಮರುಗುವುದು ಕಳವಳಿಸುವುದು 
ಮಸೆದ ಸರಳೊಡಲೊಳಗೆ ಮುರಿದವೊ 
ಲುಸುರಿಗುಬ್ಬಸವಾಯು ಬಲ್ಲಡೆ 
ಬೆಸಸು ಮುರಹರ ಹಿರಿದು ಬಳಲಿಸಬೇಡ ಹೇಳೆಂದ ೯ 

ತಂದೆ ಧೃತಿಗೆಡಬೇಡ ನಡೆ ನಿಜ 
ನಂದನನನಾರೈವೆವೆನು 
ತಂದುಕೋಟೆಯ ಕಳೆದು ಬಂದರು ರಾಜ ಬೀದಿಯಲಿ 
ಕಂದನಿರವನು ಕಾಣಲಾಪೆನೊ 
ಕೊಂದರೆಂಬುದ ಕೇಳುವೆನೋ ತನ 
ಗಿಂದು ಗತಿಯೇನೆನುತ ಬಂದನು ರಾಜ ಮಂದಿರಕೆ ೧೦ 

ಸುರನಗರಿ ನಡುಗಿತು ಸುರಪತಿ 
ಹರನ ನೆನೆದನು ಯಮನ ಪಟ್ಟಣ 
ಸರಕುದೆಸೆಯಿತು ಮೃತ್ಯು ಮರೆಹೊಕ್ಕಳು ಮಹೇಶ್ವರನ 
ಬಿರುದರಂಜಿತು ದೇಶದೇಶದ | 
ಧರಣಿಪತಿಗಳಪಾಯವಾಯ್ತನೆ 
ನರನ ಕಡು ದುಮಾನ ನೆರೆ ಹೆದರಿಸಿತು ಮೂಜಗವ ೧೧ 

ವೀರರಿದಿರುಗ ಡಣಿಗಳ ಕೆ. 
ವಾರಿಗಳ ಮಾಣಿಸುತಿತಹ | 
ನಾರಿಯರ ರತುನಾರತಿಯ ತಳಿಗೆಗಳ ನೂಕಿಸುತ 
ಸಾರಿ ಕೈಗೊಡುವದನರನು ಕ 
ಗೊರೆಯಲಿಕೋಪಿಸುತ ತನ್ನಯ 
ತೇರನಿಳಿದನು ಪಾರ್ಥನಸುರಾರಿಯ ನಿರೂಪದಲಿ ೧೨ 


[ ರೊ 


។ ១៩ 
ದ್ರೋಣಪರ್ವ 

ಮಗನ ಮಣಿರಥವೆಲ್ಲಿ ಹೂಡಿದ 
ಹರಿ ರಥವನಿಳಿದಂತೆ ಪಾರ್ಥನ 

ವಿಗಡ ತೇಜಿಗಳಲ್ಲಿ ಮಣಿವಳ 
ಭರದ ಕೋಪವ ಕಂಡು ನಿಜ ಮಂ 
ದಿರಕೆ ಮೆಲ್ಲನೆ ಜುಣುಗಿದನು ಯಾದವರ ಗಡಣದಲಿ ಗುಗಳ ಛತ್ರವದಲ್ಲಿ ಚಾಮರವೆಲ್ಲಿ ಧನುವೆಲ್ಲಿ 
ವರ ಧನುವ ಶಸ್ತ್ರಾಸ್ತ್ರ ಕವಚವ 

ಹಗೆಯರಲಿ ಹತನಾದನೇ ಹಾ 
ನಿರಿಸಿ ಕೈಗೊಡುವವರ ಕನಲು 

ಸುಗುಣನಿಲ್ಲಿಗೆ ಬಾರನೇ ತಾ 
ತರಮನೆಯ ಹೊಕ್ಕನು ಯುಧಿಷ್ಠಿರರಾಯನೋಲಗವ ೧೩ ಮೊಗವ ಕಾಣದೆಹೋದನೇ ಎನಗೇನು ಗತಿಯೆಂದ ೨೦ 
- ಧರಣಿಪನ ನಿರಿಗೆಯಲಿ ಕಂದನ 

ಕಂದ ಬಾರೋ ಎನ್ನ ಮನಕಾ 
ಮರಣವನು ನಿಶ್ಚಯಿಸಿ ಪ್ರಳಯದ 

ನಂದ ಬಾರೋ ಬಾಲಕರ ಪೂ 
ಹರನ ಕೋಪವ ಕೇಣಿಗೊಂಡನು ತನ್ನ ಚಿತ್ರದಲ್ಲಿ , ರ್ಜೇಂದು ಬಾರೋ ರಿಪುಕುಲಾಂತಕ ನಿಪುಣ ಮುಖದೋ . 
ಸುರಿವ ನಯನಾಂಬುಗಳ ಜಲನಿಧಿ 

ತಂದೆ ನಿನಗೆನ್ನಲ್ಲಿ ಋಣ ಸಂ 
ಗುರವಣಿಸಿದನೊ ವಡಬನೆನೆ ಮುರ 

ಬಂಧ ಸವೆದುದೆ ಶಿವ ಶಿವಾ ತಾ 
ಹರನ ಮೈದುನನೊಯ್ಯನೈದಿದನವನಿಪಾಲಕನ ೧೪ ಮಂದಭಾಗ್ಯಂಗಣುಗ ದಕ್ಕುವನಲ್ಲ ಎನಗೆಂದ 
- ಉಕ್ಕಿ ಶೋಕದ ಕಡಲು ಪಾರ್ಥನ 

- ಅಸಮ ಪದ್ಯ ವ್ಯೂಹವನು ಭೇ . 
ಮುಕ್ಕುಳಿಸಿತಾಶೋಕಶರಧಿಯ 

ದಿಸುವನಾವವನೆನಲು ಕೇಳಿದು . 
ಹೊಕ್ಕು ಬೆಳೆದುದು ಕೋಪಶಿಖವಡಬಾಗ್ನಿಯಂದದಲಿ ಶಿಶುತನದಲಾಹವಕೆ ನಡೆದನು ನಾವು ಬೇಡೆನಲು 
ಮಕ್ಕಳೊಳು ನೋಡಿದನು ಕಂದನ 

ಹೊಸ ಮದದ ವನದಂತಿ ಕದಳಿಯ 
ಾ ಲೇಸು ಮಾಡಿದಿ 

ಕುಸುರಿದರಿದಂದದಲಿ ಘನ ಪೌ 
ಾಳುಗಳೆನುತ ಭೂಪತಿಗೆ ಪೊಡವಂಟ 

ರುಪವ ಮಾಡಿದನೆಂದನವನೀಪಾಲನನುಜಂಗೆ ೨೨ 
ತಲೆಯ ಮುಸುಕಿನ ಕಂಗಳೊರತೆಯ 

ಅರಿನ್ಸಿಪಾಲರ ನೂರು ಮಕ್ಕಳ 
* ಜಲದ ದುಗುಡದ ಮುಖದ ಜನಪತಿ 

ಶಿರವನರಿದನು ಪಡುರಥರ ಮಿಗೆ 
ಫಲುಗುಣನನೆತ್ತಿದನು ತಲೆಗುತ್ತಿದನು ಭೀತಿಯಲಿ 

ಪರಿಭವಿಸಿದನು ರಿಪುಬಲವನಡಹಾಯಾನೆವರಿವರಿದು 
ಮಲಗಿದನು ವರ ಭೀಮ ಸಭೆ ತ 

ಧುರಕೆ ಹೊರತೆಗೆದೆ ನಾಲ್ಕರ | 
yಳಿಸಿತರ್ಜುನ ಬಂದನೆನೆ ಬಸ 

[ ೧೬ 

ಸರಿದು ಹೋದಭಿಮಾನವನು ಕಾ 
ವಳಿದು ಬಂದು ಸುಭದ್ರೆ ಪತಿಯಂಫ್ರಿಯಲಿ ಹೊರಳಿದಳು 

ಯು ರವಣಿಸಿ ಮಗನೇರಿದನು ವಾಸವನ ಗದ್ದುಗೆಯ ೨೩ 
- ಕಂದನಾವೆಡೆ ತನ್ನ ಮೋಹದ 

- ಈ ನಕುಳೆನೀ ಭೀಮನೀ ಪಾಂ 
ಸಿಂಧುವಾವೆಡೆ ತನುಜವನ ಮಾ 

ಚಾಲನೀ ಸಹದೇವನೀ ಭೂ 
ಕಂದನಾದೆಡೆ ಹೇಳೆನುತ ಫಲುಗುಣನು ತೊದಳಿಸುತ 

ಪಾಲನೀ ಸಾತ್ಯಕಿ ಯುಧಾಮನ್ನೂತ್ತಮೌಜಸರು 
ನೋಂದು ಮನದಲಿ ಪಾರ್ಥನಾ ಸತಿ 

ಕಾಳೆಗದೊಳಂಗೈಸಲಮ್ಮದೆ 
ಯಂದವನು ಕಾಣುತ್ತ ಬೆದೆಬೆದೆ 

[ ೧೭ ಬಾಲಕನ ನೂಕಿದಿರಲಾ ನಿ 
ಬೆಂದು ಯಮರಾಜನ ಕುಮಾರನ ಮೊಗವ ನೋಡಿದನು 

ಮ್ಯಾಳುತನವನು ತೋರಿದಿರಲಾ ತನ್ನ ಮೇಲೆಂದ ೨೪ 
ಪತಿಯಳಿದ ಸತಿಯಿರವು ನಾಯಕ 

- ವೀರರಿನಿಬರು ನೆರೆದು ರಿಪು ಪರಿ 
- ರತುನವಿಲ್ಲದ ಪದಕ ದೈವ | 

ವಾರವನು ಹೋಗಲಂಜಿ ಹೊರಗಣ 
- ಸ್ತುತಿಗಳಿಲ್ಲದ ಕಾವ್ಯ ರಚನಾ ಭಾವದಂದದಲಿ 

ಮಾರಿಹೊರಹೊರಗೆಂಬವೊಲು ನಂದನನ ನೂಕಿದಿರಿ 
ಕೃತಕವಲ್ಲಭಿಮನ್ಯುವಿಲ್ಲದೆ 

ಆರ ನಂಬಲುಬಹುದು ನಿಮಿಷವು 
ಕ್ಷಿತಿಪ ನಿನ್ನಾ ಸ್ಥಾನ ಮೆರೆಯದು 

ದೂರ ತಾ ತೊಲಗಿದರೆ ತನ್ನ ಕು 
ಸುತನ ಸುದ್ದಿಯದೇನು ಮರುಗಿಸಬೇಡ ಹೇಳೆಂದ ೧೮ | 

ಮಾರನಿದ್ದರೆ ಹರಿವ ಕಂಡಿರಿ ಹೊಲ್ಲಹೇನೆಂದ ೨೫ 
- ಬರಲು ಬಹನಿದಿರಾಗಿ ತನ್ನ ಯ 

- ಕೆಡೆನುಡಿದು ಫಲವೇನು ಸಾಕಿ 
ವರ ರಥವ ಬಂದೇರುವನು ನಿಜ 

ನೊಡೆಯರಿಲ್ಲದ ವಸ್ತುವಾದೆನು 
ಕರತಳದಿ ಮೈದಡವಿ ಘಾಯವನೋಡಿಮರುಗುವನು ಕಡೆಗೆ ಧರ್ಮಜ ಹೇಳು ಕೊಂದವನಾರು ನಂದನನ 
ತರುಣನಿದಿರೈತರಲು ತನ್ನಯ 

ಕಡುವಗೆಯದಾರವರ ಬಲದಲಿ 
ಧುರದ ಬಳಲಿಕೆ ಹಿಂಗುವುದು ಹೇ . 

ನುಡಿ ನಿದಾನವನವನ ಜೀವಕೆ 
ಳರಸ ಕಂದನ ಸುಳಿವ ಕಾಣೆನು ಕರಸಿ ತೋರೆಂದ ೧೯ ಹಿಡಿ ಮಹೀಪತಿ ಸಂಚಕಾರವನೆಂದನಾ ಪಾರ್ಥ ೨೬ 


೪೩೦ ಮ ಹಾಭಾರತ 

( సంధి 
ಹೇಳಿ ಫಲವೇನಿನ್ನು ಶೋಕ 

ಹೇಳು ಹೇಳಿದ್ದೇನು ಮಾರಿಯ 
ಜಾಲೆಗಿಂಧನವನ ನುಡಿ ರಿಪ . 

ಮೇಳವಾಡಿದನೇ ಜಯದ್ರಥ 
ಜಾಲವನು ನೀ ಖಂಡಿಗಳೆ ಬಹೆವಾವು ಬಳಿಸಲಿಸಿ 

ನಾಳುತನವನು ಬವರದಲಿ ತನ್ನೊಡನೆ ತೋರಿದನೆ 
ಕಾಳೆಗವ ಜಯಿಸುವೆವು ನಡೆಯೆನೆ 

ನಾಳೆ ಬೈಗಿಂದೊಳಗೆ ರಿಪುವನು. 
ಬಾಲಗುರವಣಿಸಿದನು ಮಸಗಿದ 

ಸೀಳುವೆನು ಸೀಳದಿರೆ ಧರ್ಮಜ 
ಕಾಲರುದ್ರನ ರೂಪ ತಾಳನು ವೈರಿ ಸೇನೆಯಲಿ ೨೭ ಕೇಳು ಭಾಷೆಯನೆಂದು ಮಿಗೆ ಗರ್ಜಿಸಿದನಾ ಪಾರ್ಥ ೩೪ 
- ಅರಸು ಮಕ್ಕಳ ಕೊಂದನೈನೂ 

- ಹರನ ದುರ್ಗದಲಿರಲಿ ಮೇಣಾ 
ರ್ವರನು ಮೂರಕ್ಷಣಿ ಸೈನ್ಯವ 

ಹರಿಯ ಕಡಲೊಳಗಿರಲಿ ಬ್ರಹ್ಮನ 
ನೊರಸಿದನು ಮಸೆಗಾಣಿಸಿದನಗ್ಗ ದ ಮಹಾರಥರ 

ಕರಕಮಂಡಲದೊಳಗೆ ಹುದುಗಲಿ ರವಿಯ ಮರೆಹೋಗಲಿ 
ಧುರವ ಗೆಲಿದನು ಪಡಿತಳಿಸಿ ನಾ 

ಉರಗ ಭುವನದೊಳಿರಲಿ ಮೇಣ ಸಾ 
ವುರವಣಿಸಲಡಹಾಯು ನಮ್ಮನು 

ಗರವ ಮುಳುಗಲಿ ನಾಳೆ ಪಡುವಣ 

[ ೩. ೫ 
ಹರನ ವರವುಂಟೆಂದು ತಡೆದನು ಸಿಂಧುಭೂಪಾಲ ೨೮ ತರಣಿ ತೊಲಗದ ಮುನ್ನ ಕೊಲುವೆನು ವೈರಿ ಸೈಂಧವನ 
* ವಿರಥನಾದನು ಭೀಮ ನಕುಳನು 

ಕುರುಬಲವ ಬಿಟ್ಟರೆ ಯುಧಿಷ್ಠಿರ 
ತಿರುಗಿದನು ಸಹದೇವಕೊರಳಿನ 

ನರಮನೆಯ ಹೊಕ್ಕರೆ ಮುರಾರಿಯ 
ಹರಣದಲಿ ಹಿಮ್ಮೆಟ್ಟಿದನು ದ್ರುಪದಾದಿ ನಾಯಕರು ಶರಣುವೊಕ್ಕರೆ ಸರ್ವಥಾ ಕೊಲೈನು ಜಯದ್ರಥನ 
ಧುರದೊಳೊಸರಿಸಿದರು ಸೈಂಧವ 

ಧುರದೊಳುಳಿದಂತಿಂದ್ರ ಯಮ ಭಾ 
ಹರನ ವರದಲಿ ನಮ್ಮ ಗೆಲಿದನು 

ಸ್ವರ ವಿರಂಚಿಗಳಡ್ಡವಿಸಿದರೆ 
ಮರಣವನು ಕಂದಂಗೆ ತಂದವನವನು ಕೇಳೆಂದ ೨೯ ಶಿರವನರಿವೆನು ನಾಳೆ ಬೈಗಿಂದೊಳಗೆ ಸೈಂಧವನ ೩೬ 
ಇನ್ನು ಹೇಳುವುದೇನೆನುತ ಕೈ 

ಗುರುವಿಘಾತಿಯ ವೇದನಿಂದಾ 
ಸನ್ನೆಯಲಿ ಮಾತಾಡಿ ಭೂಪತಿ 

ಪರನ ಪರದಾರಾಭಿಗಾಮಿಯ 
ಬೆನ್ನತೆತ್ತನು ಭೀಮಸೇನನ ವಿಪುಲ ವಕ್ತದಲಿ 

ಹರ ಮುರಾರಿಯ ಭೇದವಾದಿಯ ವಿಪ್ರನಿಂದಕನ 
ತನ್ನ ಮರೆದನು ನಯನ ಧಾರಾ 

ಪರಗುಣಾಸೂಯಕನ ಹಿಂಸಾ 
ಭಿನ್ನ ಚಾರು ಕಪೋಲದಿರೆ ಸಂ 

ಪರನ ಹಿಸುಣನ ಶಠನ ಕೃಪಣನ 
ಪನ್ನ ಶೋಕಾಗ್ನಿಯಲಿ ಬೆಂದುದು ಸಕಲ ಜನಹೃದಯ ೩೦ ನರಕವಾಗಲಿ ಕೊಲ್ಲದಿದ್ದರೆ ನಾಳೆ ಸೈಂಧವನ ೩೭ 
- ಮುಚ್ಚಿದನು ಕಂಗಳನು ಧೈಯ್ಯದ 

ಖಳನ ಧೂರ್ತನ ನಾಸ್ತಿಕನ ಚಂ | 
ಕೆಚ್ಚಿನೆದೆ ಕರಗಿತ್ತು ಶೋಕದ 

ಚಳನ ಪರನಿಕ್ಷೇಪಹಾರಿಯು 
ಕಿಚ್ಚು ಕೊಂಡುದು ಮನವನಖಿಳೇಂದ್ರಿಯದ ಸುಳಿವಡಗೆ ದಳಿತವಾದನ ಕೃತಘ್ನನ ಭರ್ತೃನಿಂದಕನ 
ಎಚ್ಚರಡಗಿತು ನೆಲಕೆ ಕೈಗಳ 

ಸ್ಥಲಿತ ವಚನನ ಯೋಗಿನಿಂದಾ 
ಬಿಚ್ಚಿ ಬಿದ್ದನು ಪುತ್ರವಿರಹದ 

ಕುಳನ ವಿಕಳ ವ್ರತನ ಲೋಕಾ 
ಹೆಚ್ಚಿಗೆಯ ತಾಪವನು ಹೆಸರಿಡಲರಿಯೆನರ್ಜುನನ ೩೧ ವಳಿಗಳಾಗಲಿ ಕೊಲ್ಲದಿದ್ದರೆ ನಾಳೆ ಸೈಂಧವನ ೩೮ 
- ಘನ ವಿಕರ್ಮದ ವಿಲಗದಲಿ ನಿಜ 

- ನಾಳೆ ಖಚರೀಜನದ ತೊಡವಿನ 
ತನುಜಶೋಕದ ತಗಡಿನೊಳಗ 

ತೋಳನವನಸು ನೆಮ್ಮದಿದ್ದರೆ 
ರ್ಜುನನು ಧೈಯ್ಯದರಿದ್ರನಾದನದೇನ ಹೇಳುವೆನು 

ಕಾಳೆಗದೊಳೆನ್ನೊಡಲ ಬಿಸುಡುವೆನಗ್ನಿ ಕುಂಡದಲಿ 
ಮನ ಬಳಲಿ ಮೈ ಮರೆದು ತಾಪದಿ 

ಕೇಳು ಧರ್ಮಜ ಎಂಬ ನುಡಿಗಳು 

ಕಾಳೆಗದ ಸೊಗಸಾಗೆ ಲಕ್ಷ್ಮಿ 
ಕನಸ ಕಂಡನು ಝುಡಿಕೆ ಮಿಗೆ ಮೈ 

[ ೩೯ 
ಮ್ಮಿನ ಸುಷುಪ್ತಿಯೊಳಿದ್ದು ನಿಮಿಷದೊಳೆದ್ದು ಕಣ್ಣಿರೆದ ೩೨ ಲೋಲಕೇಳುತ ಬಂದು ಪಾರ್ಥನ ಬಿರುದ ಹೊಗಳಿದನು 
- ಅಳಲ ಮುಕ್ಕುಳಿಸಿದನು ಮೋಹದ 

ತೀರಿತಿನ್ನೇನರಿನೃಪನ ಸಂ 
ಬೆಳವಿಗೆಯ ಗವಸಿಸಿದನು ಕಳ 

ಸಾರ ನೀನೇರಿಸಿದ ನುಡಿಗಳ 
ಕಳಿಕೆ ಹಿಂಗಿದುದಶು ಜಲವನು ಕಂಗಳಲಿ ಕುಡಿದು 

ನಾರು ಕಳಚಲು ಬಲ್ಲರಗ್ಗದ ದೇವ ದೈತ್ಯರಲಿ 
ಪ್ರಳಯ ರುದ್ರನ ಕೊಪಶಿಖಿ ವೆ 

ವೀರ ರಾಮನ ನುಡಿಗೆ ರಾಮನು 
ಗಳಿಸಿತೆನೆ ಕಂಗಳಲಿ ಕಿಡಿಗಳು 

ದಾರ ಬಾಣಕೆ ನಿನ್ನ ನುಡಿಗಳು | 

ಕೂರಲಗು ಸಮಜೋಳಿಜಗದೊಳಗೆಂದನಸುರಾರಿ ೪೦ 
ತುಳುಕಿದವು ರೌದ್ರಾನುಭಾವದ ರಸದ ಭಂಗಿಯಲಿ ೩೩ 


೪೩೧ 


ದ್ರೋಣಪರ್ವ 


೮] 
ನಳಿನನಾಭನು ಪಾಂಚಜನ್ಯವ. 

ಹರಿದು ಬೇಡಿನ ಚರರು ಪಾಂಡವ 

ರರಮನೆಯ ಹೊಕ್ಕರಿದು ಮರಳಿದು 
ಮೊಳಗಿದನು ನಿಜದೇವದತ್ತವ 

ಬರುತ ಕಟಕದ ಗಜಬಜವನಲ್ಲಲ್ಲಿ ಮಾಣಿಸುತ 
ಸೆಳೆದು ಫಲುಗುಣನೂದಿದನು ಗಾಂಡೀವವನೋದರಿಸುತ 

ನೆರವಿ ನಗೆಗೆಡೆಯಾಗೆ ಮುಸುಕಿನ 
ಪ್ರಳಯ ದಿನದಲಿ ತಿವಿವ ಸಿಡಿಲ 

ಮುರುವಿನಲಿ ಪಾಳಯವ ಹೊಕ್ಕರು 
ವೃಳಿಸುವಂತಿರೆ ರೌದ್ರರವ ಘುಳು 
ಘಳಿಸಿ ತಲ್ಲಣಿಸಿತು ಕೌರವ ರಾಯ ಪರಿವಾರ ೪೧ ಗರುವ ಮನ್ನೆಯ ಮಂಡಳೀಕರು ಕೇಳರೀ ಹದನ ೪೮ 
- ಏನಿದೆತ್ತಣ ರಭಸತ್ರೈಲೋ 

ರವಿತನುಜ ಗುರುಸೂನು ಭೂರಿ 
ಕ್ಯಾನುಕಂಪನವಾಯು ಶಿವ ಎನು 

ಶ್ರವ ಸುಲೋಚನ ಶಲ್ಯ ಕೃಪ ಸೈಂ 
ತಾ ನರೇಂದ್ರನಿಕಾಯ ನಡುಗಿತು ಕೌರವೇಶ್ವರನ 

ಧವ ವಿವಿಂಶತಿ ಚಿತ್ರಸೇನರು ಕರ್ಣನಂದನರು 
ಸೇನೆ ತಲೆಕೆಳಕಾಯು ಪಾರ್ಥನ 

ತವತವಗೆ ಬೆದರಿದರು ರಿಪು ಕೌ 
ಸೂನುವಿನ ಮರಣದಲ್ಲಿ ಮಂತ್ರ 

ರವನ ಹೊರೆಗೈತಂದರಂದಿನ 
ಧ್ಯಾನ ನಮಗಾಯ್ಕೆಂದು ತಲ್ಲಣಿಸಿತ್ತು ನೃಪಕಟಕ ೪೨ ರವದ ರೌದ್ರದ ರಾಜಕಾರವ ತಿಳಿವ ತವಕದಲಿ ೪೯ 
ಎಲೆಲೆ ಕವಿ ಕಛೇರಿ ಹಾಯ್ಕರು 

ಇರುಳು ಬೇನ ಚರರು ಪಾರ್ಥನ | 
ಕೊಲೆಗಡಿಗರೋ ನೃಪರು ಮಗ ಮಡಿ 

ನಿರುಪಮಿತ ಗಾಢ ಪ್ರತಿಜ್ಞಾ 
ದಳಲು ಮಿಗಲನ್ಯಾಯಕೆಳಸಿದನೇ ಯುಧಿಷ್ಟಿರನು 

ಚರಿತವನು ಕೌರವನ ಸಭೆಯಲ್ಲಿ ತಂದು ಹರಹಿದರು 
- ಬಲವ ಕರೆ ಕರೆ ಎನುತ ಕಾಡಿನ 

ಮರಣ ಸೈಂಧವಗಲ್ಲದಿದ್ದರೆ 
ತೋಳಲಿಕೆಯ ನಾಯಕರು ಗಜರಲು 

ಮರಣ ಪಾರ್ಥಂಗಲ್ಲದೆಡೆಯಲಿ 
ಬೆಳಗಿದವು ಬೊಂಬಾಳ ದೀವಿಗೆ ನೆರೆದುದತಿರಥರು 

ಪರಿಹರಿಸುವುದ ಕಾಣಿವೆಂದರು ಚರರು ಭೂಪತಿಗೆ ೫೦ 
ಪಾಳಯವು ಗಜಬಜಿಸೆ ತೋಳಲಿಕೆ 

- ಲೇಸು ಲೇಸಭಿಮನ್ಯುವೀ ದು 
ಯಾಳು ನೆರೆದುದುಕೊರಡಿಯ ಮುಳು 

ಶ್ಯಾಸನನ ಮಗನಿಂದ ರಣದಲಿ 
ವೇಲಿಗಾಂತರು ಬೇಹ ಹರಿಸಿದರಖಿಳ ದೆಸೆದೆಸೆಗೆ 

ಘಾಸಿಯಾದನು ನಾವು ಮಾಡಿದುದೇನು ಪಾರ್ಥಂಗೆ 
ಮೇಲುಗುದುರೆಗಳೊದಗಿದವು ಭೂ 

ಈಸನೇರಿಸಿ ನುಡಿದ ಪಾರ್ಥನ 
ಪಾಲಕರು ತಲೆಗೆದರಿ ಹುಯ್ಯಲು 

ಭಾಷೆ ಹೊಳ್ಳಾಗದು ಸುಯೋಧನ 
ನಾಲಿಸುತ ಹೊರವಂಟು ತಳಕೆಳಕಾಯ್ತು ನೃಪಕಟಕ ೪೪ ದೇಶವನು ಬೀಳ್ಕೊಂಡೆನೆಂದನು ಸೈಂಧವನು ಸಭೆಗೆ ೫೧ 
ಕಡಿಯಣವನಾನೆಗಳ ಮೋರೆಗೆ 

- ಅಳಲಿ ಮನೆಯಲಿ ಕಾಳುಗೆಡೆದಡೆ 
ತೊಡಸಿದರು ದಂತಿಗಳ ಹೆಗಲಲಿ 

ಫಲವಹುದೆ ನಿಜಸತಿಯ ಹಿಡಿದಾ 
ನಿಡು ನೊಗನ ಕಟ್ಟಿದರು ಕಿವಿಯಲಿ ಕೀಲುಗಳ ಸರಿಸಿ ನೆಳಸುವಂದಿನ ಭೀಮ ಮಾಡಿದ ಭಾಷೆಯೇನಾಯು 
ಜಡಿವ ಗುಳವನು ಹಾಯಿ ಬೀಸಿದ 

ಅಳುಕದಿರು ಪರಿವಾರವಿದೆ ಕೋಳು 
ರೊಡನೊಡನೆ ಹಕ್ಕರಿಕೆ ಜೋಡಿನ | 

ಗುಳಕೆ ವಜದಜೋಡುದೋಣನು 
ಲಡಸಿ ಗಾಲಿಯ ಬಿಗಿದು ಗಜಬಜಿಸಿತ್ತು ನೃಪಕಟಕ ೪೫ . ಬಲವಿಹೀನನೆ ತಾನೆನುತ ಕುರುರಾಯ ಗರ್ಜಿಸಿದ ೫೨ 
- ಶಿರದೊಳಾಂತರು ಮೊಚ್ಚೆಯವನಾ 

- ಅವನೋಲೆಯಕಾರತನ ಗಾಂ 
ಚರಣದಲಿ ಸೀಸಕವ ತೋಳಲಿ 

ಡೀವಿಯಿದಿರಲಿ ಫಲಿಸುವುದು ಮೇ 
ಬರಿಯ ಕವಚವ ಬೆನ್ನಿನಲಿ ಕಟ್ಟಿದರು ಕೈಹೊಡೆಯ 

ಇಾವನದ್ಭುತ ಮಂತ್ರಶಕ್ತಿಗೆ ಮಣಿವನಸುರಾರಿ 
ಸುರಗಿಗಳನಿಡಾಡಿ ತಿರುಹಿದ 

ಕಾವರಿಲ್ಲರ್ಜುನನ ಕೈಯಲಿ| 
ರೊರೆಗಳನು ಬತ್ತಳಿಕೆಯನು ಬಿಲು 

ಸಾವವರು ನಾವಲ್ಲೆನಲು ನರ 
ದಿರುವಿನಲಿ ಮೋಹಿದರು ತಲ್ಲಣಿಸಿತ್ತು ತಮತಮಗೆ ೪೬ ದೇವ ಕುರುಪತಿ ಮತ್ತೆ ನುಡಿದನು ನಗುತ ಸೈಂಧವಗೆ ೫೩ 
- ಕರಿಗಳನು ರಾವುತರು ಜೋಧರು 

ಗರುಡನೂರವರೆರೆವರೇ ನಾ 
ತುರಗವನು ಕಾಲಾಳು ರಥವನು 

ಗರಿಗೆ ತನಿಯನು ನಮ್ಮ ಬಲದಲಿ 
ವರಮಹಾರಥರಿಟ್ಟಿ ಸಬಳ ಕಠಾರಿಯುಬ್ಬಣವ 

ಗುರುವಲಾ ಪಾಲಕನು ಕೈಕೊಂಬನೆ ಧನಂಜಯನ 
ಧುರದ ಭರ ಮಿಗೆ ಕೊಂಡು ಬೆದರ 

ನರನ ನುಡಿಯನು 

ವರೆ 
ರಿಯೆ ಬೆರಗಿನ ಬಳಿಯಲೊದಗಿ 

ಚರಣದಲಿ ಬೀಳುವೆವು ನಡೆಯೆಂ 
ತರರೆ ಪಾಂಡವರೆನುತ ಹೊಯ್ದಾಡಿದರು ತಮ್ಮೊಳಗೆ ೪೭ ದಿರುಳು ದ್ರೋಣನ ಮನೆಗೆ ಬಂದನು ಕೌರವರ ರಾಯ ೫೪ 


೪೩೨ ಮ ಹಾ ಭಾರ ತ 

* ಸಂಧಿ 
- ನೆಗಹಿದವು ಕೈದೀವಿಗೆಯ ಸಾ 

ಇದು ಮುರಾರಿಯ ಲೀಲೆಗೋಸುಗ. 
ಲುಗಳು ಹೊಂದಂಡಿಗೆಯ ದೂವಾ 

ಉದಯಿಸಿದ ಜಗವಿದರೊಳೊಬ್ಬನ 
ರಿಗಳು ವೆಂಠಣಿಸಿದರು ಸೀಗುರಿ ಮೊಗವ ಮೊಹಿದವು . ಸದವನೊಬ್ಬನ ಹಿಡಿದು ಸಲಹುವನೊಬ್ಬನೊಬ್ಬನಲಿ 
ಉಗಿದ ಕಡಿತಲೆ ಮುಸುಕಿದವು ಚೌ 

ಇದರೊಳಾತಂಗಿಲ್ಲ ಕರುಣಾ 
ರಿಗಳ ಡೊಂಕಣ ತುರುಗಿದವು ಮೌ 

ಸ್ಪದತೆ ನಿಷ್ಕಾರುಣ್ಯ ಭೂಯಂ 
ಳಿಗಳ ಮಸ್ತಕದವರು ನೆಲನುಗ್ಗ ಡಿಸಿ ತಂದ ೫೫ 

ತ್ರದ ವಿನೋದಕ್ರೀಡೆ ಕೃಷ್ಣನದೆಂದನಾ ದ್ರೋಣ ೬೨ 
- ಗರುಡಿಯೊಡೆಯನ ಪಾಳಯಕೆ ಕಡು 

- ನರನ ನುಡಿಯೆಂದಿರದಿರವು ಮುರ 
ಭರದಿ ತರೆ ಕೌರವೇಂದ್ರನ | 

ಹರನ ನುಡಿಗಳು ಕೇಳು ಗಿರಿಗ 
ಬರವಿದೇನೆಂದಿದಿರು ಬಂದನು ದೊಣನಿದಿರಾಗಿ 

ಹೃರದ ನುಡಿಯೊ ಜಂಗಮ ಧ್ವನಿಯೋ ವಿಚಾರಿಸಲು 
ಧರಣಪನ ಸತ್ಕರಿಸಿ ನೆಲೆಯು 

ನರನ ನುಡಿ ಹೊಳಾಗದಾ ಮುರ 
ಪ್ಪರಿಗೆಗೊಯ್ಯನು ನುಸುಳುಗಂಡಿಯೊ 

ಹರನ ಬಲುಹುಳನ್ನ ಬರವೆನ 
ಳುರವಣಿಸಿದರು ಕರ್ಣ ಕೃಪ ಮೊದಲಾದ ಬೇಹವರು ೫೬ ಲರಸನಾಲಿಸಿ ಕೇಳುತಿರ್ದನು ಕೈಯ ಗಲ್ಲದಲಿ ೬೩ 
* ವೀಳೆಯವ ಕರ್ಪುರವನಿತ್ತು ನೃ 

- ಕೇಳುತಿರ್ದೊ ಕರ್ಣ ಬೊಮ್ಮವ 
ಪಾಲರನು ಕರ್ಣಾದಿ ಸುಭಟರ 

ಕೇಳ ಬಂದೆವೆ ನಾವು ನಾಳಿನ 
ಸಾಲ ಮನ್ನಿಸಿ ದೊಣಬೆಸಕೊಂಡನು ಸುಯೋಧನನ ಕಾಳೆಗದ ಜಯಮುಖವ ಬೆಸಗೊಳ ಬಂದೆವಿಂದೀಗ 
ಕಾಳಿಕೆಯ ಕೈಕೊಂಡು ಸಿರಿಮೊಗ. 

ಹೇಳುತಿದ್ದರಸಂಗತವನಿದು | 
ಹೇಳುತಿದೆ ಭೀತಿಯನು ನಿನ್ನಿನ 

ಹೋಲುವುದಲೇ ಮುನಿ ಕುಮಾರರು 
ಕಾಳೆಗದ ಜಯ ನಮ್ಮದೀ ದುಮ್ಮಾನವೇನೆಂದ ೫೭ ಕಾಳಗವನೇಗುವರು ಬಳಿಕೇನೆಂದನಾ ಭೂಪ 
- ಏನ ಹೇಳುವೆನರ್ಜುನನು ನಿಜ 

- ಕಟಕಿಯೇಕಿದು ವಿಪ್ರರಹವು 
ಸೂನು ಮಡಿಯೆ ದುರಾಭಿಮಾನದ 

ತಟದ ಶೌರಿಯವಿಲ್ಲ ನಾವ್ ದಿಟ 
ಲೇನನೆಂದನು ಕೇಳಿರೆ ಕರ್ಣಾದಿ ಮಂತ್ರಿಗಳು 

ಪುಟವ ನುಡಿದರೆ ಖಾತಿಯಾದುದೆ ನಿಮ್ಮ ಚಿತ್ರದಲ್ಲಿ 
ತಾನು ಗಡ ಸೈಂಧವನ ತಲೆಯನು 

ನಿಟಿಲಲೋಚನ ನೋಡುವರೆ ದು 
ಭಾನುವಡಗದ ಮುನ್ನ ಕೊಂಬೆನು 

ರ್ಘಟವೆನಿಪ ಮೋಹರದ ಬಲು ಸಂ 
ಹೀನನಾದರೆ ಹೊಗುವೆನೆಂದನು ಹವ್ಯವಾಹನನ ೫೮ ಘಟನೆಯನ್ನು ತೋರುವೆನು ಚಿಂತಿಸಬೇಡ ನೀನೆಂದ ೬೫ 
- ಕೊಂದವನು ದುಶ್ಯಾಸನನ ಮಗ. 

ವ್ಯೂಹವನು ರಚಿಸುವೆನು ನಾಳಿನ 
ಬಂದುದಪರಾಧವು ಜಯದ್ರಥ 

ಲಾಹವಕೆ ತಳತಂತ್ರವೊಂದೇ 
ಗಿಂದಿವನ ಪತಿಕರಿಸಬೇಹುದು ರಣದೊಳರ್ಜುನನ 

ಮೊಹರಕೆ ನಡೆತರಲಿ ಪಡುರಥರಾದಿ ಯಾದವರು 
ಮುಂದುಗೆಡಿಸಲೆಬೇಕು ಭೀಷ್ಮರು 

ಸಾಹಸವನುದಯದಲಿ ತೋರುವೆ 
ಸಂದ ಬಳಿಕೆಮಗಾಪ ನೀನೇ 

ಬಾಹುಬಲವನು ಸೈಂಧವನ ಮೈ . 
ತಂದೆ ನೀನೆಂದರಸನೆರಗಿದನವರ ಚರಣದಲಿ - ೫೯ ಗಾಹ ಬಲಿವೆನು ಕಾಂಬೆ ಕೃಷ್ಣನ ನೆನಹ ಬಳಿಕೆಂದ ೬೬ 
- ಮಕುಟವನು ನೆಗಹಿದನು ಭೂಪಾ 

ಸಾಕು ನೀ ಚಿಂತಿಸಲು ಬೇಡ ಪಿ 
ಲಕ ನಿದಾನಿಸಿ ಕೇಳು ಶಶಿಕುಲ 

ನಾಕಧರನಡಹಾಯ್ದಡೆಯು ನಾ 
ಮುಕುರವಿತ್ತಂಡದಲಿ ನೆನೆಯವು ಭೇದಬುದ್ದಿಗಳ 

ವಾಕೆವಾಳರು ರಣಕೆ ಕೃಷ್ಣಾರ್ಜುನರ ಪಾಡೇನು 
ಯುಕುತಿಯಿದಕಿಲ್ಲ ಪಾರ್ಥನ 

ನೂಕಿ ನೋಡಾಸೈಂಧವನನೇ 
ಶಕುತಿ ಘನವೀ ರಾಜಕಾರಕೆ 

ಕೈಕವೀರರು ಕಾವೆವೆಂದು 
ಚಕಿತರಾದೆವು ರಾಯ ಚಿತ್ತೆಸೆಂದನಾ ದ್ರೋಣ ೬೦ ಪ್ರೇಕ ಮಿಗೆ ಗರ್ಜಿಸಿತು ಕರ್ಣಾದಿಗಳು ತಮತಮಗೆ ೬೭ 
- ಕಾವಡೆನ್ನಳವಲ್ಲ ಮೇಣ್ ಗಾಂ 

ಬೀಳುಕೊಂಡುದು ರಾಜಸಭೆ ತ 
ಡೀವಿ ಕೋಲುವವನಲ್ಲ ಕೃಷ್ಣನು 

ಮ್ಯಾಲಯಕೆ ಸೈಂಧವನು ಚಿಂತಾ 
ಕಾವರೆಯು ಕೊಲುವರೆ ಸಮರ್ಥನು ವೇದಸಿದ್ಧವಿದು ಲೋಲನಿರ್ದನು ಮರಣಜೀವನ ಜಾತ ಸಂಶಯನು 
ಜೀವಜಾತಕೊಡೆಯನಾ ರಾ 

ಕೋಲಗುರುವಿನ ವಿವಿಧ ರಚನೆಯ 
ಜೀವನಾಭನು ಬರಿಯಹಂಕಾ 

ಕೇಳಿದನು ನಸುನಗುತ ಪಾರ್ಥಗೆ. 
ರಾವಲಂಬನದಿಂದ ಕೆಡುತಿಹುದಖಿಳ ಜಗವೆಂದ ೬೧ ಹೇಳಿದನು ಕರುಣದಲಿ ಗದುಗಿನ ವೀರನಾರಯಣ ೬೮ 


೪೩೩ 


ದ್ರೋಣಪರ್ವ 


ಒಂಬತ್ತನೆಯ ಸಂಧಿ 


ಸೂ ಜಯಸಮರ ಸೌರಂಭನಾಹವ 

ಭಯ ಬಹಿರ್ಮುಖನಶ್ವವಿದ್ಯಾ 
ನಿಯತಮತಿಮೋಹರಿಸಿ ಸವರಕೆದ್ರೋಣನನುವಾದ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಫಲುಗುಣ ಹೊಕ್ಕನಾಯುಧ 
ಶಾಲೆಯನು ತೆಗೆಸಿದನು ಧನು ಮೊದಲಾದ ಕೈದುಗಳ 
ಸಾಲರಿದು ನಿಲಿಸಿದನು ನಿಶಿತ ಶ 
ರಾಳಿ ಚಾಪ ಕೃಪಾಣ ಪರಶು ತ್ರಿ 
ಶೂಲ ಮುದ್ಧರ ಚಕ್ರ ಸೆಲ್ಲೆಹ ಶಕುತಿ ತೋಮರವ ೧ 

ಸವಗ ಮೊಚ್ಚಯ ಜೋಡುಸೀಸಕ 
ಕವಚ ಬಾಹುರಿಕೆಗಳ ನಿಲಿಸಿದ 
ನವಿರಳಾಕ್ಷತೆ ಗಂಧ ಪುಷ್ಪ ಸುಧೂಪ ದೀಪದಲಿ 
ವಿವಿಧ ಸತ್ಕಾರದಲ್ಲಿ ದುರ್ಗಾ 
ಸ್ತವವ ಜಪಿಸಿದ ವರ ಮೃತೋದನ 
ನವರುಧಿರ ಮಾಂಸೋಪಹಾರಂಗಳಲಿ ಪೂಜಿಸಿದ 

ಒಡನೆ ಗಜರುವ ವಾದ್ಯದಲ್ಲಿ ಕೆಂ 
ಪಡರಿದೊಗರಸಹಿತ ಭೂತಕೆ 
ಬಡಿಸಿದರು ಮಾಂತ್ರಿಕರು ಬಲಿಗೆದರಿದರು ದೆಸೆದೆಸೆಗೆ. 
ತೋಡವು ವಸನಾದಿಗಳಲೊಪ್ಪಂ 
ಬಡುವ ಬಲಿಯನು ಹರಿಯೊಳರ್ಪಿಸಿ 
ನಡುವಿರುಳು ಕಲಿಪಾರ್ಥನರ್ಚಿಸಿದನು ನಿಜಾಯುಧವ ೩ 
- ಇರುಳಿನದ್ಯುತರವವನಾಲಿಸಿ 
ಮುರಮಥನನೀ ಫಲುಗುಣನ ಸಂ 
ಗರ ಜಿ ದ್ದತಮಂತ್ರವೆಂದನು ದಾರುಕನ ಕರೆದು 
ಹರ ಮಹಾಸೇನಾದಿಗಳು ಗೆಲ 
- ಲರಿದು ನಾಳಿನ ಬವರವಿನಿ. . 
ನರನ ಜಯವೆಂತೆನುತ ಚಿಂತಿಸುತಲ್ಲಿಗೈತಂದ 

ರಚನೆ ಚೆಲುವಿದು ನಾಳಿನಾಹವ 
ಖಚರ ಕಿಂಪುರುಷರಿಗೆ ಅಸದಳ . 
ವಚಲಬಲಗಾಂಡಿವಿಗೆ ಹರಿಯದು ಸುಪ್ತಿಯೊಳಗವನ 
ಉಚಿತದಲಿ ಕೊಂಡೊಯ್ದು ರುದ್ರನ 
ವಚನದನುವನು ತಿಳಿವೆನೆಂದಾ 
ಶಚಿಯಗಂಡನ ಮಗನನೀಶನ ಪದವ ಕಾಣಿಸಿದ 
- ಶಿವನ ಕರುಣಾಲಾಭ ಪುಣ್ಯ 
ಪ್ರವರ ಪಾರ್ಥನ ಮುನ್ನಿನಂದದ 
ಲವನಿಗಿಳುಹಿದ ನಿಖಿಳದಿವ್ಯಾಯುಧದ ವೇದಿಕೆಗೆ 
ಸವೆದುದಿರುಳಿಂದೂಪಲಂಗಳ 
ನಿವಹ ಬಲಿದುದು ಚಕ್ರವಾಕದ 
ತವಕ ತಗ್ಗಿತು ತರಣಿಯಡರಿದನುದಯಪರ್ವತವ ೬ 

K . B , K , 


ವಿಮಳ ದರ್ಭಾಂಕುರದ ಶಯನದೊ 
ಳಮರಪತಿಸುತ ಪವಡಿಸಿದವನು 
ಪಮ ವಿಳಾಸನು ಕನಸ ಕಂಡೆನೆನುತ ಕಂದೆರೆದ 
ಸಮರವಿಜಯಕೆ ಶಿವನ ಕೃಪೆ ಸಂ 
ಕ್ರಮಿಸಿತೆನಗೆನುತಿರಲು ಮುಂದಣ 
ಕಮಲನಾಭನ ಕಂಡು ಬಿನ್ನಹ ಮಾಡಿದನು ನಗುತ ೭ 

ದೇವ ನಿಮ್ಮಡಿ ಸಹಿತ ಕಂಡೆನು 
ದೇವದೇವನ ಚರಣವನು ಸಂ 
ಭಾವಿಸಿದ ನಮ್ಮಿಬ್ಬರನು ದಕ್ಷಾಧ್ವರಧ್ವಂಸಿ 
ನಾವು ಬಂದುದನರಿದು ವರರಾ 
ಜೀವಸರಸಿಗೆ ಕಳುಹಿದನು ಗಾಂ 
ಡೀವ ನಿಜಚಾಪವನು ಕಂಡೆನು ಕೊಳನ ಮಧ್ಯದಲಿ ೮ 

ಬಳಿಕ ತಿರುವಿಟ್ಟಾಗಲಸ್ತವ 
ಸೆಳೆದು ಬಿಲುವಿದ್ಯಾಚಮತ್ಕೃತಿ 
ಯಳವ ತೋರಿದಡಾಗಳೀಶನ ಹೊರೆಗೆ ನಾನೈದಿ 
ನಿಲೆ ತದೀಯಾಸ್ತ್ರ ಪ್ರಯೋಗದ 
ಬಲುಹನೀಕಿಸೆ ತೆಗೆವ ಬೆಡಗನು 
ಕಲಿಸೆ ಪಾಶುಪತಾಸ್ತವೆನಗಾಯ್ತಲ್ಲಿ ವಶವರ್ತಿ 
- ಕನಸನೀ ಹದನಾಗಿ ಕಂಡೆನು 
ದನುಜಹರ ಬೆಸಸಿದರ ಫಲವನು 
ನನಗೆನಲು ನಸುನಗುತ ನುಡಿದನು ದಾನವಧ್ವಂಸಿ 
ನಿನಗೆ ಶೂಲಿಯ ಕರುಣವಾಯ್ತಿಂ 
ದಿನಲಿ ಪಾಶುಪತಾಸ್ತ್ರ ನಿನ್ನದು 
ದಿನದೊಳರಿ ಸೈಂಧವ ವಧವ್ಯಾಪಾರವಹುದೆಂದ ೧೦ 

ಉಲಿವ ಮಂಗಳಪಾಠಕರ ಕಳ 
ಕಳದೊಳುಪ್ಪವಡಿಸಿದನವನಿಪ 
ತಿಲಕ ಮಾಡಿದನಮಲಸಂಧ್ಯಾವಂದನಾದಿಗಳ 
ನಳಿನನಾಭನ ಪಾದ 
ನೊಲವಿನಿಂದಭಿನಮಿಸಿ ಸುಭಟಾ 
ವಳಿಗೆ ನೇಮವ ಕೊಟ್ಟನಂತಕಸೂನು ಸಂಗರಕೆ 

ನಡೆದುದುರುಸನ್ನಾಹದಲಿ ಸೂ 
ಳಡಸಿ ಮೊರೆವ ಗಭೀರಭೇರಿಯ 
ಕಡುರವದ ರಿಪುಭಟರ ಬೈಗುಳ ಗೌರುಗಹಳೆಗಳ 
ಎಡಬಲಕೆ ತನಿಹೊಳೆವತೇಜಿಯ 
ಕಡುಮದದ ಕರಿಘಟೆಯ ತೇರಿನ 
ನಿಡುವರಿಯ ಕಾಲಾಳ ಕಳಕಳವಾಯು ರಣದೊಳಗೆ . ೧೨ 

28 


೪೩೪ 
ಮ ಹಾ ಭಾರ ತ 

( ಸಂಧಿ 
- ಎದ್ದು ದೀ ಕಟಕದಲಿ ಬಲ ಮಿಂ 

ತುರಗವರುವತ್ತಾರುಕೋಟಿಯ 
ಡೆದ್ದು ಸುಭಟರು ಸಮರಭೂಮಿಯು 

ನುರು ಮಜೀಭವನೆಂಟು ಲಕ್ಷವ 
ಹೊದ್ದಿದರು ಝಳಪಿಸುವಡಾಯದ ಹೋಗರ ಹೊಳಹುಗಳ ವರ ರಥವನರುವತ್ತು ಸಾವಿರವನು ಸಗಾಢದಲಿ 
ಅದು ದತಳಕೆ ಅವನಿಯೆನೆ ಹೋದ 

ಧುರದ ಕಾಲಾಳಗಣಿತವ ಮೊ . 
ರೆದು ನಡೆದುದು ದಂತಿಘಟೆ ಬರು 

ಹರಿಸಿ ಹಂಸವ್ಯೂಹವನು ಸಡ 
ತಿದ್ದುದಗಣಿತ ರಥ ಪದಾತಿಗಳಾಹವಾಂಗಣಕೆ | - ೧೩ ಗರಿಸಿದನು ನಿಯತಾಯು ಮೊದಲಾದವರ ಕಾಹಿನಲಿ ೨೦ 
- ವಿನುತ ಸಂಧ್ಯಾವಂದನಾದಿಯ 

ಕೆಲಬಲದ ಸಬಳಿಗರು ಸಬಳದ 
ನನುಕರಿಸಿ ಹರಿಪದ ಪಯೋಜವ 

ವಳಯದಲಿ ಹರಿಗೆಗಳು ಹರಿಗೆಗೆ 
ನೆನೆದು ವಿರಚಿತ ದೇವವಿಪ್ಯಾನಳ ಸಮಾರ್ಚನನು 

ಳೊಳಗೆ ಬಿಲ್ಲಾಳುಗಳ ಮರೆಯಲಿ ವಾಜಿಗಜ ರಥವ 
ಕನಕ ಕವಚವ ತೊಟ್ಟು ಗಡ್ಡದ 

ನಿಲಿಸಿ ಗರ್ಭವ್ಯೂಹವನು ಮಂ 
ಘನತೆಯನು ಗಂಟಿಕ್ಕಿ ವರಕಾಂ 

ಡಳಿಸಿದನು ಸಂವೀರರನು ಸಿಂ 
ಚನಮಯದ ಯಜ್ಯೋಪವೀತವನಿಳುಹಿದನು ದ್ರೋಣ೧೪ ಹಳರ ನಿಲಿಸಿದ ಹತ್ತು ಸಾವಿರ ಮಂಡಳೇಶ್ವರರ ೨೧ | 
- ನಿರಿಯುಡಿಗೆಯಲಿ ಮಲ್ಲಗಂಟಿನ 

- ಅಪರಭಾಗದಲಳವಿಯಲಿ ಭೂ 
ಸೆರಗ ಮೋಹಿಸಿ ಬೆರಳ ದರ್ಭೆಯ 

ಮಿಪರ ಭೂರಿಶ್ರವನ ಶಲ್ಯನ 
ಹರಿದು ಬಿಸುಟನು ಜೋಡುಸೀಸಕ ಬಾಹುರಕ್ಷೆಗಳ ಕೃಪನ ವೃಪ್ರಸೇನನ ಸುಲೋಚನ ದೀರ್ಘಬಾಹುಕರ 
ಮುರುಹಿ ಬಿಗಿದನು ನಿಖಿಲಭೂಸುರ 

ನೃಪತಿಗಳನೆಂಬತ್ತು ಸಾವಿರ 
ರುರುವ ಮಂತ್ರಾಕ್ಷತೆಯ ಕೊಳುತ 

ಚಪಳಗಜ ಹದಿನೆಂಟುಕೋಟಿಯ 
೪ರಿವ ಜಯರವದೊಡನೆ ರಥವೇರಿದನು ಕಲಿದ್ರೋಣ೧೫ ನಪರಿಮಿತತೇಜಿಯಲಿ ಪದ್ಮವ್ಯೂಹವನು ಬಲಿದ ೨೨ 
ಸೂಳವಿಸಿದವು ಸನ್ನೆಯಲಿ ನಿ 

- ಆ ಮಹಾಮೋಹರದ ಬಳಿಯಲಿ 
ಸ್ವಾಭಕೋಟಿಗಳುರವಣಿಸಿ ಹೆ 

ಸೋಮದತ್ತನ ದಂಡಧರನನು 
ಗ್ರಾಳೆಗಳು ಸಾರಿದವು ಸುಭಟರ ವೀರ ವಿತರಣವ 

ತಾಮರಸಬಂಧುವಿನ ಮಗನನು ಕೇವಧೂರ್ತಕನ 
ಸಾಲು ಝಲ್ಲರಿಗಳ ಪತಾಕಾ 

ಆ ಮಹಾಬಾಹುಕನನಶ್ಚಿ 
ಜಾಲ ಸಬಳದ ಹೊದರ ಗೋವಳಿ 

ತ್ವಾಮನನು ಕೃತವರ್ಮಕರೆನಿಪ ಸ 
ಗೋಲತೂಗಾಟದಲಿ ಸಮರಕೆ ದೊಣನಡೆತಂದ ೧೬ ನಾಮರನು ನಿಲಿಸಿದನು ಸೂಚೀವ್ಯೂಹ ವಳಯದಲಿ ೨೩ 
ನೆಗಹಿ ಬೀಸುವ ಚೌರಿಗಳ ಸ 

- ಪದುಮ ಸೂಚೀವ್ಯೂಹ ಮಧ್ಯದೊ 
ನೈಗೆ ಚತುರ್ಬಲವೆಲ್ಲ ದೊಣನ 

ಳದಟರನು ನಿಲಿಸಿದನು ಸಮರಾ 
ದೃಗುಪಥಕೆ ತೋರಿದರು ತಂತಮ್ಮಾಳು ಕುದುರೆಗಳ ಗ್ರದಲಿ ಅವನಳಲಿಗರನಾಪರನವನ ಬಾಂಧವರ 
ತೆಗೆದು ಯೋಜನವಾರರಲಿ ಕಾ 

ಕದನಗಲಿಸೈಂಧವನನಾ ಮ 
ಆಗಕೆ ಶಕಟವ್ಯೂಹವನು ಹೂ 

ಧ್ಯದಲಿ ನಿಲಿಸಿದನಮಮ ಸಮರಕೆ 
ಣಿಗರ ಬಲಿದನು ಕೌರವೇಂದ್ರಾನುಜರ ಗಡಣದಲಿ ೧೭ - ಮದನ ಮಥನನು ಮೊಗಸಲಸದಳವೆನಿಸಿ ರಂಜಿಸಿತು ೨೪ 
ಇದಿರೆ ಶಕಟವ್ಯೂಹವದರ 

- ತಿವಿವ ಸಿಡಿಲೊಬ್ಬುಳಿಯೊ ಪ್ರಳಯದ 
ಗ್ರದಲಿ ದುಶ್ಯಾಸನನು ಕೆಲಬಲ 

ಜವನ ನೆರವಿಯೊ ಕಾಳಕೂಟಾ 
ದೊದವಿನಲಿ ಬಾಕ್ಸಿಕನು ಸೌಬಲ ಸಿಂಧು ಮಾಗಧರು ರ್ಣವದ ಸೀಮಾಲಂಘನವೊ ಮೃತ್ಯುವಿನ ಪಾಳಯವೊ 
ಇದರ ಹಿಂದಣ ಮೈಯೊಳ್ಗಾ 

ಅವನಿ ಕುಸಿದುದು ನೆರೆದ ಸೇನೆಯ 
ವುದದ ನೀಳದೊಳೆರಡುವರೆ ಗಾ 

ಹವಣಿಗೀಶ್ 
ವುದದ ವಿಸ್ತಾರದಲಿ ಮಕರವ್ಯೂಹವನು ಬಲಿದ ೧೮ | ಧವನ ಕಾಹಿನ ಮೋಹರಂಗಳು ಕಿಡಿಯನುರುಳಿದವು ೨೫ 
ಹಿಂದೆ ಯೋಜನಬೈದರಳವಿಯೊ 

- ಜಡಿವ ಮದದಾನೆಗಳ ಗಗನವ 
ಛಂದು ಚಕ್ರವ್ಯೂಹವನು ನಲ 

ನಡರ್ವ ಕಡುಗುದುರೆಗಳ ಸೂಠಿಯೊ 
ವಿಂದ ಬಲಿದನು ನಿಲಿಸಿದನು ಕಾಂಭೋಜಭೂಪತಿಯ ಆಡಬಲಕೆ ಬಿರುವರಿವ ತೇರಿನ ಸೂತರೋಜೆಗಳ 
ವಿಂದನನುವಿಂದನನು ದಕ್ಷಿಣ 

ಖಡುಗ ಕೊಂತವ ನಭಕೆ ಹಾಯಿಕಿ 
ವೃಂದ ಸಮಸಪ್ತಕರ ಬಲವನು 

ಹಿಡಿವ ಸುಭಟರ ಭುಜದ ಹೊಯ್ಲಿನ 
ಸಂದಣಿಸಿದರು ಹತ್ತು ಸಾವಿರ ನೃಪರ ಗಡಣದಲಿ ೧೯ ಕಡುಮನದ ರಣದವಕಿಗರ ಸೌರಂಭ ರಂಜಿಸಿತು ೨೬ 


೪೩೫ 


ದ್ರೋಣಪರ್ವ 


ಮೊಳಗಿದವು ನಿನ್ನಾಳಕೊಳಾ 

ಕರೆದು ಸಾತ್ಯಕಿ ಭೀಮನನು ನೃಪ 
ಹಳಿಸಿದವು ಕಹಳೆಗಳು ಪರ್ವತ 

ವರನ ಸುಯಾನದಲಿ ನಿಲಿಸಿದ 
ಹಿಳಿಯೆ ಹೆಚ್ಚಿದ ಪಟಹ ಪಣಹ ಮೃದಂಗ ಡಿಂಡಿಮದ ನರಿಬಲಕೆ ನೂಕಿದನು ಕೈಕೆಯ ಚೈದ್ಯ ಸ್ಪಂಜಯರ 
ಉಲಿಯ ತೇಜಿಯ ಹೇತದ ವೆ 

ಮುರಮಥನನೊಡಗೂಡಿ ನಿಜ ಮೊ 
ಗ್ಗಳೆಯ ಕರಿಗಳ ಬೃಂಹಿತದ ಗೊಂ 

ಹರವನಂದೈನೂರು ಬಿಲ್ಲಂ 
ದಳದ ಕಳಗರ್ಚಾಯ್ತು ಕೌರವ ಸೈನ್ಯಶರಧಿಯಲಿ ೨೭ ತರಕೆ ತೊಲಗಿ ಮಹಾಸ್ಯಮಂತ್ರವ ಜಪಿಸಿದನು ಪಾರ್ಥ 
ಮುಂದೆ ಶಕಟವ್ಯೂಹದಲಿ ನಡೆ 

ಇಳಿದು ರಥವನು ಮುರಹರನ ಪದ 
ತಂದು ನಿಂದನು ದ್ರೋಣನಿಜಬಲ 

ತಳದ ಧೂಳಿಯ ಕೊಂಡನತಿ ನಿ 
ದಂದವನು ನೆರೆನೋಡಿನೋಡಿಕಿರೀಟವನು ತೂಗಿ ರ್ಮಲ ಸಮಾಧಾನದಲಿ ಕೃಷ್ಣನ ಚರಣಕೆರಗಿದನು 
ಇಂದು ಗೆಲಿದರೆ ಧರ್ಮಸುತನವ 

ತಲೆಯ ಹಿಡಿದೆದನು ಹರಿ ಕೊ 
ರಿಂದುಕುಲದಗ್ಗಳರು ಬರಹ 

ಮಳ ಕರಾಂಬುಜದಿಂದ ಪಾರ್ಥನ 

೩೫ 
ಳೆಂದು ಭಟ್ಟರನಟ್ಟಿದನು ಪಾಂಡವರ ಪಾಳಯಕೆ ೨೮ ನೋಲಿದು ಮೈದಡವಿದನು ಗೆಲು ಹೋಗೆಂದು ಹರಸಿದನು 
- ಕೇಳು ಧೃತರಾಪ್ಪಾವನಿಪ ಸಿರಿ 

- ಖುರಕೆ ರತುನವ ಸುರಿದು ತೇರಿನ 
ಲೋಲಸಹಿತ ಯುಧಿಷ್ಠಿರಾದಿಗ | 

ತುರಗವನು ವಂದಿಸಿದನಾ ಪಳ | 
ಳಾಳ ಮೇಳಾಪದಲಿ ಹೊಕ್ಕರು ಕಾಳೆಗದ ಕಳನ 

ಹರದ ಹನುಮಂಗೆರಗಿದನು ಸುರಕುಲಕೆ ಕೈಮುಗಿದು 
ಸಾಲರಿದು ನಿಜಸೇನೆಯನು ಪಾಂ 

ವರರಥವ ಬಲಗೊಂಡು ಕವಚವ 
ಚಾಲಸುತ ಮೊಹರಿಸಿದನು ಕೆಂ 

ಬರಿಗೆ ಬಿಗಿದನು ಕೈಗೆ ವಜ್ರದ 
ಧೂಳಿ ಮಾಣಿಸಿತನಿಮಿಷವನಮರ ಸಂತತಿಯ - ೨೯ . ತಿರುವೊಡೆಯನವಚಿದನು ರಥವೇರಿದನು ಕಲಿಪಾರ್ಥ ೩೬ 
ಅರಸನೆಡವಂಕದಲಿಮರು 

- ದೇವದತ್ತವ ಮೊಳಗಿದನು ಗಾಂ 
ಬಿರುದ ಕೈಕೆಯ ಚೈದ್ಯ ಕೇರಳ 

ಡೀವಿ ಚಾಪವ ಮಿಡಿದ ನಿಷ್ಟುರ 
ಮರು ಯವನ ಸಂವೀರ ಕೌಸಲ ಪಾಂಡ್ಯ ಮಾಗಧರು ರಾವ ತಿವಿದುದು ಜರಿದವಡಕಿಲು ಜಗದ ಜೋಡಿಗಳ 
ಧರಣಿಪನ ಬಲವಂಕದಲಿ ಮೊ . 

ರಾವು ಫಲುಗುಣಯೆನುತ ಪಾರ್ಥನ 
ಹರಿಸಿ ಪಾಂಚಾಲಕರು ಚೂಣಿಯೊ 

ಭಾವ ಕುಡಿ ಚಮ್ಮ ಟಿಗೆಯಲಿ ತುರ 
ತುರವಣಿಸಿದರು ನಕುಲ ಸಾತ್ಯಕಿ ಭೀಮನಂದನರು ೩೦ ಗಾವಳಿಯನದುಹಿದನು ಸುಳಿಸಿದನಾಹವಕೆ ರಥವ ೩೭ 
- ನರ ಮುರಾಂತಕರೊಂದು ಕಡೆಯಲಿ 

ವರ ಯುಧಾಮನ್ನೂತ್ತಮೌಂಜಸ 
ಮುರಿಯೆ ಕಂಡನು ನೃಪತಿ ಕೃಷ್ಣನ 

ರೆರಡು ಕಡೆಯಲಿ ಬರೆ ಮುರಾರಿಯ 
ಹೊರಗೆ ಬಂದನು ನಮಿಸಿ ಬಿನ್ನಹ ಮಾಡಿದನು ಬಳಿಕ ಪರಮ ಸಾಹಾಯದಲಿ ಸಾಹಸಮಲ್ಲನುರವಣಿಸೆ 
ನರನಿವನು ಮಗನಿದಿರುಗಾಣದೆ 

ಅರಿಬಲವ ಕೆಣಕಿದನು ಪಾರ್ಥನ 
ಹಿರಿದನೇರಿಸಿ ನುಡಿದನಿದ ಪತಿ 

ಬರವನೀಕ್ಷಿಸಿ ತನ್ನ ಸೇನೆಗೆ 
ಕರಿಸಬೇಹುದು ನಿನ್ನ ಕರುಣವೆ ಹರಣವೆಮಗೆಂದ ೩೧ ಬೆರಳ ಚೌರಿಯ ಬೀಸಿ ದುಶ್ಯಾಸನನು ಮಾರಾಂತ ೩೮ 
- ಹಗೆಯ ತಲೆಹೋಗದಡೆ ವಕ್ಸಿಯ 

- ಇವನ ಕೊಂದರೆ ಮುನ್ನ ಮಾಡಿದ 
ಹೋಗುವ ನುಡಿ ತಮ್ಮನದು ಬಳಿಕಾ 

ಪವನತನಯನ ಭಾಷೆಗೂಣಿಯ 
ಸೆಗಳಿಕೆಯೊಳುಳಿದೆಮ್ಮ ನಾಲ್ಬರ ದೇಹ ನಿಕ್ಷೇಪ 

ವಿವನ ಕೊಲ್ಲದೆ ಗೆಲುವ ಹದನೇನೆನುತ ನಿಮಿಷದಲಿ | 
ಬಗೆಯಿವರ ಜೀವನದ ವಿಲ 

ಕವಲುಗೋಲಿನಲರಿಭಟನ ಚಾ 
ಗಿಗನು ನೀನೆಂದರಸ ಕರುಣಾ 

ಪವನು ಸೂತನ ರಥವ ರಥವಾ 
ಳುಗಳ ದೇವನ ಬೇಡಿಕೊಂಡನು ಕೇಳು ಧೃತರಾಷ್ಟ್ರ ೩೨ ಹವನು ಖಂಡಿಸಿ ಬಿಸುಡಲವ ಜಾರಿದನು ದುಗುಡದಲಿ ೩೯ 
ಪಡೆಗಡಲು ಕುಡಿನೀರು ನೆರೆ ನೀ 

ಉರಿಯ ಬಂದಿಯ ಹಿಡಿದು ಹೆಚ್ಚುವ 
ರಡಸಿದುದು ಪಾರ್ಥನ ಶರಾವಳಿ 

ದೊರೆಯಲೇ ದಿಟ ಪಾದರಸವೆಲೆ 
ವಡಬನಿದರೊಳು ಕೆಲಬಲದ ಹಂಗೇಕೆ ಕದನದಲಿ 

ಯರಸ ನಿನ್ನ ಕುಮಾರನೇಸರ ಪಾಡು ಪಾರ್ಥಂಗೆ 
ಕಡುಹಿನಲಿ ಸೈಂಧವನ ತಲೆಯನು 

ತೆರಳಿದನು ನಿನ್ನಾತ ಸೂಠಿಯೊ 
ಹೊಡೆದು ನಿನ್ನಯ ಕಾಲ ಬಳಿಯಲಿ 
* ಕೆಡಹುವನು ನಿಮಿಷದಲಿ ಫಲುಗುಣನೆಂದನಸುರಾರಿ ೩೩ 

ಳುರವಣಿಸಿತಾ ತೇರು ನರನೆ 
ತರಲು ಕಂಡನು ಶಸ್ತ್ರವಿದ್ಯಾ ಭಾಳಲೋಚನನ ೪೦ 

- 28 * 


ವ: ಹಾ ಭಾರತ 

[ ಸಂಧಿ 
ಅರುಣಮಯ ರಥವಾಜಿಗಳ ವಿ 

ಸರಳ ಸವರಿ ಮಹಾಸ್ತಚಯದಲಿ 
ಸ್ವರದ ಹೇಮದ ಕಳಶ ಸಿಂಧದ 

ನರನನೆಚ್ಚನು ನಮ್ಮ ಲಾಗಿನ 
ಸರಳು ತೀವಿದ ಬಂಡಿ ಬಳಿಯಲಿ ಲಕ್ಷಸಂಖ್ಯೆಗಳ 

ಧುರವು ತಾನಿದು ದಿಟ್ಟನಹೆಯೋ ಪಾರ್ಥ ಲೇಸೆನುತ 
ತರಣಿಯನು ಸೋಲಿಸುವ ರತ್ನಾ 

ಸರಳು ಸುರಿಯಲು ಕೃಷ್ಣ ಪಾರ್ಥನ 
ಭರಣಕಾಂತಿಯ ರಾಯಕಟಕದ 

ಕೆರಳಿದನು ಫಡ ಮರುಳೆ ಗುಣದಲಿ 
ಗುರುವ ಕಂಡನು ಪಾರ್ಥ ಶಕಟ ವ್ಯೂಹದಗ್ರದಲಿ ೪೧ ಗುರುವ ಗೆಲುವುದ ಮಾಡು ಗೆಲುವಾ ಕಾದಿ ನೀನೆಂದ೪೭ 
* ಆರಿವನು ಕಲಿಪಾರ್ಥನೇ ತ್ರಿಪು 

- ಇಳುಹಿದನು ಗಾಂಡೀವವನುರು ಬ 
ರಾರಿ ಹಿಡಿವಂಬಾಯಿತೆಂಬ ದೊ 

ಇಳಿಕೆಯನ್ನು ಕಳಚಿದನು ರಥದಿಂ 
ಠಾರನೇ ದೈತ್ಯಾರಿ ಸಾರಥಿಯೆಂಬ ಗರ್ವಿತನೆ 

ದಿಳಿದು ಮೈಯಿಕ್ಕಿದನು ದ್ರೋಣನ ಚರಣಕಮಲದಲಿ 
ಹಾರುವರು ನಾವಸ್ಯ ವಿದ್ಯಾ 

ತಿಳಿಯಲೆಮ್ಮೆ ಇವರಿಗೆ ಜೀವನ 
ಪಾರಗರು ನಾವಲ್ಲ ರಣದೌ 

ದುಳಿವು ನಿನ್ನದು ನಿನ್ನ ಮಕ್ಕಳ [ ಪಾರ್ಥ ೪೮ 
ದಾರಿಯವ ತೋರೆನಗೆನುತ್ತಡಹಾಯ್ದ ನಾ ದ್ರೋಣ೪೨ ಸಲಹು ಮೇಣ್ ಕೆಲ್ಲೆನುತ ನುಡಿದನು ವಿನಯದಲಿ 
- ನಾಳೆ ಹಗೆವನ ಹೊಯ್ಯನೆಂಬು 

- ಆ ಶಿಶುತ್ವದಲೆಮ್ಮ ಬೊಪ್ಪನು 
ಬಾಳುತನವಿನ್ನೊಮ್ಮೆ ಭೂಪತಿ 

ವಾಸವನ ಪುರಕೈದಿದನು ನಿ 
ಯೋಲೆಗಾತಿಯರಿದಿರಲಾಡಿದ ಭಾಷೆಯನ್ನೊಮ್ಮೆ 

ಮ್ಯಾಸೆಯಲಿ ಗಾಂಗೇಯರಿಂದವೆ ಹಿರಿದು ಬದುಕಿದೆವು 
ಆಳು ನೆರೆದಿದೆ ಚೂಣಿಯೊಳಗೊಂ 

ಘಾಸಿಯಾದೆವುಜೂಜಿನಲಿ ವನ 
ದಾಳ ಹೊಯ್ದರೆ ಗೆಲವು ನಿನ್ನದು 

ವಾಸವನು ನೂಕಿದೆವು ಮೈಮರೆ 
ಕಾಳಕೂಟದ ಕಮಲ ತುಂಬಿಗೆ ಪಥ್ಯವಲ್ಲೆಂದ ೪೩ ದೀಸನೇರಿಸಿ ನುಡಿದ ನುಡಿಗಳ ಕಾಯಬೇಕೆಂದ ೪೯ 
- ಎಂಬಡಿದಿರುತ್ತರವಲೇ ಗರ 

ನೀವುಹೂಣಿಗರಾಗಿ ರಿಪುವನು 
೪ಾಂಬುಜದ ಪರಿಮಳಕೆ ಗರುಡನು 

ಕಾವಡಿತ್ತಲೆ ತೊಲಗುವೆನು ಕರು 
ತುಂಬಿಯಾದರೆ ಸೇರುವುದಲೇ ಸಾಕದಂತಿರಲಿ . 

ಣಾವಲೋಕನವೆನ್ನ ಮೇಲುಂಟಾದಡಿದಿರಹೆನು 
ಅಂಬುಗಳಿಗೆಡೆದರಹ ಕುಡಿ ನೀ | 

ಆವುದನು ನಮಗೇನು ಗತಿ ತಲೆ 
ವೆಂಬ ನುಡಿಗಂಜುವೆನು ಸೈಂಧವ 

ಗಾವ ಮತವೇ ನಿಮ್ಮ ಚಿತ್ತದೊ 
ನೆಂಬವನ ತೋರಿಸಿರೆಯೆಂದನು ನಗುತ ಕಲಿಪಾರ್ಥ ೪೪ ಭಾವ ಹದನೆನೆ ಮುಗುಳುನಗೆಯಲಿದ್ರೋಣನಿಂತೆಂದ ೫೦ 
ಎಲೆ ಮರುಳೆ ಮುಂದಿದ್ದ ನಮ್ಮ ಯ 

- ಕಂದನಶ್ವತ್ಥಾಮ ಹುಸಿಯೆನ 
ವಿಲಗವನು ಪರಿ 

ಗಿಂದು ಬೇಹ ಕುಮಾರ ನೀ ನಿ 
ನಳಿವುಪಾಯವ ಮಾಡು ಗರುವರು ನುಡಿದು ಕೆಡಿಸುವರೆ ೩ಂದ ತನ್ನಯ ಕೀರ್ತಿ ಮೆರೆವುದು ಮೂರುಲೋಕದಲಿ 
ಅಳವಿಗೊಡು ಕೊಳಂಬನೆನುತ 

ತಂದೆ ನಿನಗಾ ಮುನಿಯಲಾಪನೆ 
ಗ್ಗಳೆಯನೆಚ್ಚನು ನರನ ಮೆಯ್ಯಲಿ 

ಸಂದುದಾಡಿದ ಭಾಷೆ ನೀ ಹೋ 
ತಳಿತವಂಬುಗಳೇನನೆಂಬೆನು ವಿಗಡ ವಿಗ್ರಹವ ೪೫ ಗೆಂದು ಗುಣದಲಿ ಬೀಳುಕೊಟ್ಟನುದ್ರೋಣನರ್ಜುನನ ೫೧ 
ಅವರ ಪಾದಾಂಬುಜಕೆ ಫಲುಗುಣ 

ಬಲದೊಳಧಿಕರು ಭಟರೊಳತಿ ವೆ 
ಕವಿಸಿದನು ಸರಳುಗಳ ಲೆಕ್ಕಿಸದೆ 

ಗೃಳರು ಹೆಸರುಳ್ಳವರು ವಿದ್ಯಾ 
ದವಗಡಿಸಿ ಗುರುವೆಚ್ಚು ಕಡಿದನು ಗಾಂಡೀವದ ತಿರುವ ಕುಲ ತಪೋ ಧರ್ಮಾದಿ ಗುಣಿಗಳು ಧೈಯ್ಯಸಂಯುತರು 
ಸವತಳಿಸಿ ಮಾರ್ತಿರುವಿನಲಿ ಸಂ 

ಹಲಬರಿಹುದುಸುರಿಲ್ಲದೊಡಲಿನ 
ತವಿಸಿಕೊಂಡರ್ಜುನನುದ್ರೋಣನ 

ಚೆಲುವಿನಂತಿರೆ ನಮ್ಮ ಬಲ ಹರಿ , 
ನವ ನಿಶಿತ ಬಾಣಘದಲಿ ಹೂಳಿದನು ನಿಮಿಷದಲಿ ೪೬ ಯೊಲವಿನವರಭ್ಯುದಯವನು ಧೃತರಾಷ್ಟ್ರ ಕೇಳೆಂದ ೫೨ 


೪೩೭ 


ದ್ರೋಣಪರ್ವ 


೧೦ ] 


ಹತ್ತನೆಯ ಸಂಧಿ 


ಸೂ . ನಡೆದು ಪರಬಲ ಮಧ್ಯದಲಿ ನೀ 

ರ್ಗುಡಿಸಿ ಹರಿಯನು ಸಕಲ ಸುಭಟರ 

ಮಡುಹಿ ಫಲುಗುಣ ಗೆಲದನಗ್ಗದ ಕೌರವೇಶ್ವರನ 
ನರನು ಕಳುಹಿಸಿಕೊಳಲು ಗುರು 

ಎಲೆಲೆ ಪ್ರಳಯದ ರುದ್ರನನು ತಲೆ 
ಹರವನಪಸವ್ಯದಲಿ ವಂಚಿಸಿ 

ಬಳಿಚಿಬಿಟ್ಟನುದೋಣನಕಟಾ 
ಮುರುಹಿದನು ಮುರವೈರಿ ರಥವನು ಮುಂದಿಡ್ಡಿಂಗೆ ನೆಲನೊಡೆಯನಾಪ್ತಿಗರು ಬಗೆದರು ಸ್ವಾಮಿದ್ರೋಹಿಕೆಯ 
ಅರರೆ ನರನೋ ನೂಕು ನೂಕರಿ 

ಕೋಲುವವನು ಫಲುಗುಣನೋ ದೊಣನೊ , 
ಬಿರುದರಾವಡೆ ಪೂತು ಮರು ಎಂ 

ಕೊಲೆಗಡಿಗನೂ ಕೊಂದನೊ ಕುರು | 
ದುರವಣಿಸಿದರು ಮುರಿದು ಮಕರವ್ಯೂಹದತಿರಥರು ೧ ಕುಲತಿಲಕ ನೆರೆ ಪಾಪಿಯೆಂದರು ನಿಖಿಳ ಪರಿವಾರ ೭ 
ನೂಕಿತರಿಚತುರಂಗಬಲ ನೆಲ 

ಈತನರ್ಜುನನಿತ್ತಲಿದೆ ಪುರು 
ನೋಕರಿಸಿತೋ ಪ್ರಳಯಜಲಧಿಯ 

ಹೂತಸುತನ ವರೂಥವಿದೆ ಕಪಿ 
ನೂಕುತೆರೆಗಳ ಲಹರಿಯೋ ನಿಲುವಾತನಾಡಿದಕೆ 

ಕೇತನನ ಬೊಬ್ಬಾಟವಿದೆ ಫಲುಗುಣನ ಶರಜಾಲ 
ನಾಕು ಕಡೆಯಲಿ ಕವಿದುದಳವಿಗೆ. 

ಈತ ಪಾರ್ಥನು ಹೊಕ್ಕನಿತ್ತಲು 
ನೂಕುನೂಕಾಯಿತ್ತು ನರನ 

ಕ್ಷೇತಹಯನಿತ್ತಲು ಧನಂಜಯ 
ವ್ಯಾಕುಳತೆಯಲಿ ಸವರ ತೊಡಗಿದನಹಿತಬಲ ವನವ ೨ ನೀತನೆನೆ ಫಲುಗುಣನ ಮಯವಾಯ್ತಖಿಳ ತಳತಂತ್ರ ೮ 
ಕುಸುರಿದರಿದವು ಜೋಡು ವಜ್ರದ 

ಇದೆ ಕಿರೀಟಿಯ ಬಿಲ್ಲ ಜೀವಡೆ 
ರಸುಮಗಳು ಹಾರಿದವು ರಿಪುಗಳ 

ಯದೆ ಸಿತಾಶ್ವನ ಸಿಂಹಗರ್ಜನೆ 
ಯೆಸೆವ ಸೀಸಕ ಕವಚವನು ಸೀಳಿದನು ತೋಳಿನಲಿ ಯಿದೆ ಮುರಾರಿಯ ಮನಕೆ ಮುಂಚುವ ಹಯದ ಖುರನಿನದ 
ನೊಸಲ ಸೀಸಕ ನುಗ್ಗು ಮುಸಿ ಬಂ 

ಅದೆ ವಿಜಯನಾಘವತ್ತಲು 
ಧಿಸಿದ ಸರಪಣಿ ಹಿಳಿದವರಿಬಲ 

ಕದವ ಕಾಲಾನಲನ ತೀವ್ರತೆ 
ದೆಸಕ ನಿಂದುದು ಪಾರ್ಥನೆಚ್ಚನು ವೈರಿಮೋಹರವ ೩ ಯದೆಯೆನುತ ಹೆದರೆದೆಯ ಸುಭಟರು ಬಿಸುಟರುತ್ಸಹವ೯ 
ಕುಳುವೆಳಗು ಕಿಡಿಗೆದರೆ ಹೊಗರಿನ 

* ಉಡಿದು ಕುಪ್ಪಳಿಸಿದವು ರಥ ಕಡಿ 
ಹೊಳಹು ಗಗನವನುಗುಳೆ ಧಾರೆಯ 

ವಡೆದುದಗ್ಗದ ಸಾರಥಿಗಳೆಡೆ 
ಬಲುಗಿಡಿಗಳುರಿ ಮಸಗೆ ತಳಿಹದ ಬಣ್ಣ ಗಜಗಜಿಸೆ 

ಗೆಡೆದುದತಿರಥ ಸಮರಥಾರ್ಧಮಹಾರಥಾದಿಗಳು 
ಪಿಳುಕು ಬೊಬ್ಬಿಡೆ ಹೊದರಡಸಿ ಕಣ 

ಹೋಡೆಗೆಡೆದ ದಂತಿಗಳು ರಕ್ತದ 
ಗಿಲೆಯ ಕೋಲುಳಿಯಂಬು ಕವಲಂ 

ಕಡಲೋಳಿಸಾಡಿದವು ತೇಜಿಯ) 
ಬಲಗಿನಂಬೀಸಾಡಿದವು ಪರಸೈನ್ಯಸಾಗರವ 

ಕಡಿಕು ಹರಿದವು ಹೊರೆದನಂತಕನುರುಪರಿಗ್ರಹವ ೧೦ 
* ಪ್ರಣದ ಬಲುವೊನಲೊಳಗೆ ತಲೆಗಳು 

- ಸರಳು ಸೇನೆಯ ತಾಗಿ ರಿಪುಗಳ 
ಕುಣಿದವರ್ಜುನನಂಬಿನುರುಬೆಗೆ 

ಕೊರಳ ಕೊಯ್ಯದ ಮುನ್ನವರಿಮೋ 
ಹೆಣನ ದಾವಣಿ ಹಾಸಿದವು ಸೂಸಿದವು ದೊಂಡೆಗಳು ಹರವ ಹಿಂದಿಕ್ಕುವುದು ರಥವತಿಜವದ ಜೋಕೆಯಲಿ 
ತಣಿದನಂತಕನಟ್ಟೆಗಳ ರಿಂ 

ಹೊರಳಿದವು ಭಟರಟ್ಟೆ ಶೋಣಿತ 
ಗಣದ ನಾಟಕದೊಳಗೆ ಸಮರಾಂ 

ಶರಧಿ ಮಸಗಿತು ಮಕುಟಬದ್ಧರ 
ಗಣದ ರೌರವ ರೌದ್ರವಾಯಿತು ಕಳನ ಚೌಕದಲಿ ೫ ಹರಣದನಿಲಸಮೂಹ ಬೀಸಿತು ನಭಕೆ ಬಿರುಬಿನಲಿ ೧೧ 
ಏರುಗಳು ಬುದುಬುದಿಸಿ ರಕುತವ 

ಮುರಿವಡೆದು ಚತುರಂಗವರ್ಜುನ 
ಕಾರಿ ಕಾಳಿಜ ಖಂಡ ನೆಣ ಜಿಗಿ. 

ನುರುಬೆಗಾರದೆ ನಿಲೆ ಶುತಾಯುಧ 
ದೊರಿ ಬೆಳುಗೊರೆ ಮಸಗಿ ನಸುಬಿಸಿರಕುತ ಹೊನಲಿಡಲು ನಿರಿಯುತ್ಸಾಹಿಸಿದನಿದಿರಾದನು ಧನಂಜಯನ 
ಕೌರಿಡಲು ಕಡಿದುಡಿದವೆಲು ಮೊಗ 

ಮುರಿಯಸುತ ಮುಂಕೊಂಡು ಪಾರ್ಥನ 
ದೂರುಗಳ ಪೂರಾಯ ಘಾಯದ 

ತರುಬಿದನು ಬಳಿಕೀತನಾತನ 
ತಾರುಥಟ್ಟಿನ ಹೆಣನ ಮೆದೆ ಹೇರಾಳ ರಂಜಿಸಿತು ೬ ನೆರೆವಣಿಗೆ ಲೇಸೆನುತ ತುಳುಕಿದನಂಬಿನಂಬುಧಿಯು ೧೨ 


[ ಸಂಧಿ 


೪೩೮ 

ಮ ಹಾ ಧಾ ರ ತ. 
ನರನ ಬಾಣಾನೀಕವನು ಕ 

ಬಿಲುರವದ ಮೊಳಗಿನಲಿ ಕೃಷ್ಣನ 
ತರಿಸಿದನು ನಿಜಗದೆಯಲಾತನ 

ಫಲುಗುಣನ ಮೈಕಾಂತಿ ಮೇಘಾ 
ಧುರಚಮತ್ಕಾರವನು ನೋಡುತ ಪಾರ್ಥ ಬೆರಗಾಗೆ. ವಳಿಗಳಲಿ ಹೊಂಗರಿಯ ಗಾಳಿಯ ಸರಳಸೋನೆಯಲಿ 
ಕೆರಳಿ ವಾಫೆಯ ಕೊಂಡು ರಥವನು 

ನಿಲುವ ಹಂಸವ್ಯೂಹವೆಲ್ಲಿಯ 
ಧುರಕೆ ದುವ್ಯಾಳಿಸಲು ಮುರಹರ 

[ ೧೩ ದೆಲೆ ಮಹೀಪತಿ ಕೇಳು ನಿನ್ನ 
ನುರವಣಿಗೆ ಕನಲುತ ಶ್ರುತಾಯುಧ ಹೊಯ್ದನಚ್ಯುತನ 

[ ೨೦ 

ಗ್ಗಳೆಯ ಸುಭಟರ ವಿಧಿಯನೆಂದನು ಸಂಜಯನು ನಗುತ 
ವರುಣನಿತ್ತು ಪದೇಶ ಬರಿದಿ 

- ಅಳಿದುಬೈನೂರರಸುಗಳು ಮು 
ಧ್ವರನು ಹೊಯ್ದರೆ ತನ್ನ ಕೊಲುವುದು 

ಮುಳಿತವಾಯ್ತಿ ವತ್ತು ಸಾವಿರ 
ನಿರುತವೆನಲದ ಮರೆದು ಹೊಯ್ದನು ಹರಿಯ ಮಸ್ತಕವ ಬಲುಗುದುರೆ ನುಗ್ವಾದುದೊಂಬೈನೂರು ಭದ್ರಗಜ 
ಕೆರಳಿ ಗದೆ ಮುರಹರನ ಮುಟ್ಟದೆ 

ಅಳಿದುದಕೆ ಕೊಲೆತ್ತುವಡೆದ 
ಮರಳಿ ತನ್ನನೆ ಕೊಂದುದೇನ 

ಸ್ಥಳ ಪದಾತಿಗೆ ಗಣನೆಯಲ್ಲಿ 
ಚ್ಚರಿಯೊ ದೈವದ್ರೋಹಿಗೆಣ ಲೇಸುಬಹುದೆಂದ ೧೪ ಬಲದ ಮೈವಶವವರ ಕೈವಶವೇನು ಹೊಸತೆಂದ ೨೧ 
- ಆ ಶ್ರುತಾಯುಧ ಮಡಿದನಲ್ಲಿ ಮ 

- ಕೆಡಹಿದನು ವಿಂದಾನುವಿಂದರ 
ಹಾಸುರದ ರಣವಾಯು ಕಾಂಭೋ 

ನಡಗುದರಿಯಾಯ ಖಳಬಲದು 
ಜೇಶ ಕೈದುಡುಕಿದನು ಕದನವನಿಂದ್ರಸುತನೊಡನೆ ಗಡದ ವೀರರು ಕಾದಿ ಬಿದ್ದು ದು ಕಾಯಮಾರಿಗಳು 
ಸೂಸಿದನು ಸರಳುಗಳನಾತನ | 

ನಡುಹಗಲು ಪರಿಯಂತ ಕಾಳೆಗ . 
ಸಾಸವನು ಮನ್ನಿಸುತ ಫಲುಗುಣ 

ಬಿಡದೆ ಬಲುಹಾಯ ಖಿಳ ವೇಗದ | 

[ ೨೨ 
ಬೇಸರದೆ ಕೊಂಡಾಡಿ ಕಾದಿದನೆಂದು ನಿಮಿಷದಲಿ ೧೫ ಕಡುಗುದುರೆ ಬಳಲಿದವು ಬಗೆಯದೆ ಹರಿಯು ಗರ್ಜನೆಯ 
ಸರಳು ಸವೆಯಲು ಶಕ್ತಿಯಲಿ ಕಾ 

- ಭಾರಿಸಿತು ಮೈ ಮುಷ್ಟಿಯಲಿ ಲುಳಿ 
ತರಿಸಿ ಕವಿದಿಡೆ ಶಕ್ತಿಯನು ಕ . 

ಸಾರತರ ಲಂಬಿಸಿತು ತಾಗಿದ 
ತರಿಸಿದನು ಕಾಂಭೋಜಭೂಪನ ಮುಕುಟ ಮಸ್ತಕವ | ಕೂರಲಗು ಗರಿದೋರಿದವು ನಿಜ ಹಯದ ಮೈಗಳಲಿ 
ಕೊರಳ ತೊಲಗಿಸಿ ಮುಂದೆ ನೂಕುವ 

ಹಾರಿದರ್ಜುನನರಿದನಾ ದೈ 
ವರ ಶ್ರುತಾಯುವಿನೊಡನೆ ಘನಸಂ 

ತ್ಯಾರಿಗೆಂದನು ದೇವ ಬಿನ್ನಹ 
ಗರಕೆ ತೆಗೆದು ಕಳುಹಿದನು ಕಾಂಭೋಜನೊಡನವರ ವಾರುವಂಗಳ ವಹಿಲತೆಯ ಚಿತ್ತೆಸಿದಿರೆಯೆಂದ ೨೩ 
- ಹರಿಬದಯುತಾಯುವನು ಮಗುಳಿ 

ಕಡಿಯಣವ ಕಾರಿದವು ಕಂದವ 
ಬೃ ರು ಸುತರು ನಿಯತಾಯು ಘನಸಂ 

ನಡಿಗಡಿಗೆ ಹಾಯ್ದಿದವು ಸುತ್ತಿದ 
ಗರದ ದೀರ್ಘಾಯುವನು ಕಳುಹಿದನಮರಮಂದಿರಕೆ ಕುಡಿನೊರೆಯ ಕಟವಾಯ ಲೋಳೆಯ ನಿಮಿರ್ದಮೈಲುಳಿಯ 
ಧುರಕೆ ನೂಕಿದವಂಗರಾಜನ 

ತಡಿನೆನೆದ ಬಲುಬೆಮರ ಘುಡುಮುಡು 
ಕರಿಘಟೆಗಳಂಭಟ್ಟ ಮೊದಲಾ 

ಘಡಿಪ ನಾಸಾಶ್ಚಾನಲಹರಿಯ 
ದರಿ ಸುಭಟ ಸಂದೋಹ ಮುತ್ತಿತು ಮತ್ತೆ ಫಲುಗುಣನ ೧೭ ಕಡುಮನದ ರಥತುರಗ ಮಿಕ್ಕವು ಸರಳಸೂಠಿಯಲಿ ೨೪ 
- ಕರಿಘಟೆಯನಂಬಟ್ಟಭೂಪನ 

ಗಮನ ತಟ್ಟೆಯವಾಯು ವೇಗ 
ಶಿರವನೆಚ್ಚನು ಪಾರಸಿಕರ 

ಭ್ರಮಣ ಜಡವಾಯ ಡಿಗಡಿಗೆ ನಿ 
ತುರಗ ಕವಿಯಲು ಕುಸುರಿದರಿದನು ಕೋಟಿಸಂಖ್ಯೆಗಳ ಗಮದೊಳಗೆ ರಥವನ್ನು ದರಿ ಭಾರಣಿಯು ಭರವಸದ 
ಬಿರುದ ಹೊಗಳಿಸಿಕೊಂಡು ದಾತಾ 

ಸಮತೆ ನಿಂದುದು ಸಾಹಸೀಕರು 
ರರ ಹಣವ ಸಲೆ ತಿಂದು ಹೆಚ್ಚಿದ 

ಭ್ರಮಿಸುತಿದೆ ಭಟಜಲಧಿ ತುರಗ 
ಹಿರಿಯ ಡೋಳಿನ ರಾವುತರ ಕೆಡಹಿದನು ನಿಮಿಷದಲಿ ೧೮ ಶ್ರಮವ ನಾವ್ ಪರಿಹರಿಸಿದಲ್ಲದೆ ಕಾದಲಿರಿದೆಂದ ೨೫ 
ಇರಿದು ಚಕ್ರವ್ಯೂಹವನು ಕುರಿ 

ಉಂಟು ಹೊಲ್ಲೆ ಹವಲ್ಲ ರಣದೊಳ 
ದರಿಯ ಮಾಡಿ ಕಿರೀಟಿಯದರಿಂ 

ಗಂಟುಮಡಿ ಬಳಲಿದವು ತೇಜಿಗ | 
ಹೊರಗೆ ಹಂಸವ್ಯೂಹದಲಿ ಕೆಣಕಿದನು ಕಾಳೆಗವ 

೪ಂಟುವರೆ ನೀರಿಲ್ಲ ಮುರಿದರೆ ಬೆನ್ನ ಬಿಡರಿವರು 
ತುರುಗಿದವು ತೂರಂಬು ತಲೆಗಳ 

ಗೆಂಟರಲಿ ನಮ್ಮೊಡ್ಡ ಸುತ್ತಲು 
ತರಿದು ಬಿಸುಟವು ಘಮ್ಮು ಘಲಿರೆನೆ 

ವೆಂಟಣಿಸಿ ರಿಪುಸೇನೆಯಿದೆ ಏ 
ನಿರಿನಿಳಿಲುಗರೆದೋರಲಿದವು ಫಲುಗುಣನ ಶರಜಾಲ ೧೯ ನುಂಟು ಮಾಡುವುಪಾಯವೆಂದನು ನಗುತ ಮುರವೈರಿ ೨೬ 


[ ೧೬ 


ದ್ರೋಣಪರ್ವ 


೪೩೯ 


೧೦] 


೩೫ 


ದೇವ ಕಾಳೆಗ ಬಲುಹು ಬಿಸಿಲಿನ 
ಡಾವರಕೆ ರಥತುರಗವತಿ ನಿ 
ರ್ಜಿವಿಯಾದವು ಹರಿಯ ಗಮನದ ಹದನನರಿಯೆನಲು 
ಆ ವಿನೋದಿಗಳರಸ ಶರಣರ 
ಕಾವ ಭರದಲಿ ದನುಜಕುಲವಿ 
ದ್ರಾವಣನು ನಸುನಗುತ ಬೋಳೆಸಿದನು ತೇಜಿಗಳ ೨೭ 
- ದೇವ ವಾಫೆಯ ಹಿಡಿ ತುರಂಗಕೆ 
ಜೀವನವನೀ ಕಳನೊಳಗೆ ಸಂ 
ಭಾವಿಸುವೆ ನೋಡೆನುತ ಧುಮ್ಮಿಕ್ಕಿದನು ಧಾರುಣಿಗೆ 
ತೀವಿ ತೆಗೆದನು ವಜಶರದಲಿ 
ಡಾವರಿಸಿದನು ಕಳನೊಳುದಕದ 
ಸೈವಳೆಯ ಸೆಲೆಯರಿದು ಚೌಕಕೆ ಸೀಳಿದನು ನೆಲನ ೨೮ 

ನೋಡಿ ನರನುದ್ದಂಡತನವನು 
ತೋಡುದನೆ ತುರಗ ಲೀಲೆಗೆ 
ಖೇಡಕುಳಿಯನು ಶೌಲ್ಯಗರ್ವಿತವ್ವ ಶಿವಾ ಎನುತ 
ಕೂಡೆ ಮಸಗಿತು ರಿಪುಚತುರ್ಬಲ | 
ಜೋಡುಮಾಡಿತು ಕಡಹದಮರರು 
ಹೂಡಿದದ್ರಿಯನಂಬುಧಿಯ ತೆರೆಮಾಲೆ ಕವಿದಂತೆ ೨೯ 

ಒದರಿ ಮೇಲಿಕ್ಕಿದರು ನಿಸ್ಸಾ 
- ಳದ ನಿರಂತರ ಸೂಳುವೊಯ್ಲಿನ 
ಹೊದರುಗಳ ಹೊಸಮಸೆಯಡಾಯ ದ ಸಾಲ ಸಂದಣಿಯ 
ಸದರವೀ ಹೊತ್ತೆನುತ ಗೆಲವಿನ 
ಕುದುಕುಳಿಗಳುರವಣಿಸೆ ಕಾಣುತ 
ಗದಗದಿಸಿ ಮುರವೈರಿ ಚಾಚಿದನರ್ಜುನಗೆ ರಥವ ೩೦ 
- ಆಲಿಕಲುಗಳ ಕಡಿವಡುಕ್ಕಿನ 
ಚೀಲಣದ ಹಂಗೇಕೆ ನಿಮ್ಮಡಿ 
ಮೇಲುನೋಟವ ನೋಡೆ ರಥ ಪರಿಯಂತ ಕಾಳೆಗವೆ 
ಹೋಳುಗಳೆವೆನು ಹುಗ್ಗಿಗರನೆನು 
ತಾಳೊಳಗೆ ಬೆರಸಿದನು ಬರಿಗಾ 
ಲಾಳುತನದಲಿ ಕಾದಿ ಕೊಂದನು ಕೊಟಿ ರಿಪುಭಟರ ೩೧ 

ವರುಣ ಬಾಣದಲುದಕವನು ತ 
ತೃರಸಿಯಲಿ ತುಂಬಿದನು ತಮಗವ 
ಸರವಿದೆಂದೌಕುವ ಮಹೀಶರ ಮತ 
ಕರಿ ರಥಾ ಪದಾತಿಯನು ಸಂ 
ಗರದ ಮಧ್ಯದೊಳೊಬ್ಬನೇ ಸಂ 
ಹರಿಸಿದನು ಶತಗುಣವನೊಂದೇ ಲೋಭ ಗೆಲುವಂತೆ ೩೨ 
- ಕೊಳದ ತಡಿಯಲಿ ಹೂಡಿದನು ಶರ 
ವಳಯದಲಿ ಚಪ್ಪರವನಾತನ 
ಬಲುಹ ಕಂಡಸುರಾರಿ ಮೆಚ್ಚಿದನಡಿಗಡಿಗೆ ಹೊಗಳಿ 
ಕಳಚಿ ನೊಗವನು ತೆಗೆದು ಕಬ್ಬಿಯ 
ನಿಳುಹಿ ಪಡಿವಾಷೆಗಳ ಸರಿದನು 
ಕೊಳಿಸಿ ಪಿಡಿಯಲು ಪಾಡಿಗೈದವು ಮರಳಿದೆಡಬಲಕೆ ೩೩ 


ಮುರುಹಿ ನಿಂದವು ಕೊಡಹಿದವು ಕೇ . 
ಸರವನಧ್ಯ ಶ್ರಮದ ಢಗೆ ಪರಿ 
ಹರಿಸೆ ನೀರೊಳು ಹೊಗಿಸಿದನು ಹರಿ ಹಯ ಚತುಷ್ಟಯವ 
ಸರಸಿಯಲಿ ಮೊಗವಿಟ್ಟು ಮೊಗೆದವು 
ವರ ಜಲವನೆರಡಕ್ಕೆ 

- [ ೩೪ 
ಮುರುಹಿದವು ಮುಖವನು ಮುರಾಂತಕ ತಡಿಯನಡರಿಸಿದ 

ಕರತಳದಿ ಮೈದಡವಿ ಗಾಯದ 
ಸರಳ ಕಿತ್ಕಷಧಿಯ ಲೇಪವ 
ನೊರಸಿದನು ಕರುಣದಲಿ ಚಪ್ಪರಿಸಿದನು ಕಂಧರವ 
ಹರುಷ ಮಿಗೆ ಕೊರಳೆತ್ತಿ ನಯನವ 
ತಿರುಹಿ ದೇವನ ನೋಡುತಿರ್ದುವು 
ತುರಗ ನಾಲ್ಕರ ಪುಣ್ಯ ಸನಕಾದಿಗಳಿಗಿಲ್ಲೆಂದ 

ಮೊಗಕೆ ಭಾಣವ ಕಟ್ಟಿ ನೆಳಲಲಿ 
ಬಿಗಿದು ಫಲುಗುಣ ಸಹಿತ ಕೊಳನನು 
ನಗುತ ಹೊಕ್ಕನು ನೋಡುತಿದ್ದುದು ಕೂಡೆ ಕುರುಸೇನೆ . 
ಬಿಗಿದ ಕತ್ತಲೆ ದೂರದಲಿ ದೀ | 
ವಿಗೆಯ ಸುತ್ತಲು ಕಟ್ಟಿ ನಿಂದವೊ 
ಲಗಣಿತ ಪ್ರತಿಸುಭಟರಿದ್ದು ದು ನರನ ಬಳಸಿನಲಿ ೩೬ 
- ಚರಣ ವದನವ ತೊಳೆದು ನಿರ್ಮಳ 
ವರಜಲವನೀಂಟಿದರು ನಿರುಪಮ 
ಪರಮ ಕರುಣಾರ್ಣವನು ಮೈದುನಸಹಿತ ಸರಸಿಯಲಿ 
ಪರಿಹೃತಶ್ರಮನಾಗಿ ಹರುಷೋ 
ಇರುಷದಲಿ ಹರಿ ಕಳೆದುಕೊಂಡನು 
ನರಗೆ ಕೊಟ್ಟನುಹೋಳಿಸಿದ ಕರ್ಪುರದ ವೀಳೆಯವ ೩೭ 
- ರಾಗ ಮಿಗೆ ಬ್ರಹ್ಮಾಂಡಕೋಟಿಯ 
ನಾಗುಮಾಡುವನಲಸಿದರೆ ಮುನಿ 
ದಾಗ ನುಂಗುವುದೊಂದು ಲೀಲೆ ಮನುಷ್ಯ ದೇಹದಲ್ಲಿ 
ಲೋಗರೆಂದುದನ್ನೆದೆ ಮಾಡುವ 
ನಾಗಿ ಜನಿಸಿಹುದೊಂದು ಲೀಲಾ 
ಸಾಗರನು ಲಕ್ಷ್ಮೀಪತಿಗೆ ನಮೋ ಎಂದುದಮರಗಣ ೩೮ 

ಸೆಳೆದು ಪಡಿವಾಫೆಯಲಿ ತುರಗಾ 
ವಳಿಯನನುಗೊಳಿಸಿದನು ಹರಿ ಕೈ 
ಚಳಕದಲಿ ತುಡುಕಿದನು ಫಲುಗುಣನತುಳ ಗಾಂಡೀವವ 
ಉಲಿದುದಾಹವ ಸೇನೆ ರಿಪುಮಂ 
ಡಳಿಕರೋರಣಗೆಡಲು ರಣಮಂ 
ಡಲದ ಪದ್ಮವ್ಯೂಹದಲಿ ಕೆಣಕಿದನು ಕಾಳೆಗವ - ೩೯ 
- ಇದು ಕೃತಾಂತನ ಸೀಮೆಗಳವ 
ಟ್ಟು ದು ಸುಯೋಧನನ್ನ ಪತಿ ವಿಗತಾ 
ಭ್ಯುದಯನಾದನೆನುತ್ತ ಕರ್ಣಾದಿಗಳು ಕಳವಳಿಸೆ 
ಹೆದರೆದೆಯ ಹೇರಾಳ ವೀರರ 
ಕದನದನುವನು ಕಂಡು ಕಡುಗೋ 
ಪದಲಿ ಕೌರವರಾಯ ಸಮರೋದ್ಯೋಗಪರನಾದ ೪೦ 


೪೪೦ 


ಮಹಾಭಾರತ 


[ ಸಂಧಿ 


ತಳಿತವನಳಚ್ಛತ್ರ ಚಾಮರ 

ನರ ಸುರಾಸುರರಿದನು ಭೇದಿಸ 
ವಲುಗಿದವು ನವಹೇಮ ದಂಡದ 

ಲರಿದು ಕೈಕೊಳ್ಳೆಂದು ಮಂತ್ರಿಸಿ 
ಹಳವಿಗೆಯ ತುದಿವಲಗೆಯಲಿ ಹಾಯ್ದಿದರು ಪನ್ನಗನ ಬರಿಗೆ ಕವಚವ ಕಟ್ಟಿದನು ಕೌರವ ಮಹೀಪತಿಗೆ 
ಮೊಳಗಿದವು ನಿಸ್ಲಾಳ ಬಿರುದಾ 

ಗುರುವಿನಂಘ್ರಯೊಳೆರಗಿ ಮರಳಿದು 
ವಳಿಯ ಕಹಳೆಗಳೂದಿದವು ನೆಲ 

ಧುರವ ಹೊಕ್ಕನು ಶಕ್ರತನುಜನ 
ಮೊಳಗಿದಂತಿರೆ ಬಿರುದ ಹೊಗಳಿತು ಭಟ್ಟ ಸಂದೋಹ ೪೧ ಕರೆದು ಮೂದಲಿಸಿದನು ತುಳುಕಿದನಂಬಿನಂಬುಧಿಯ ೪೮ 
ತಳಿತುದರನೆಲೆ ರಾಯ ಥಟ್ಟಿನ 

ಎಲವೊ ಕೌರವ ಹಿಂದೆ ವಂಚಿಸಿ 
ಕಳವಳಿಗರುರವಣಿಸಿದರು ಮುರಿ 

ಕಳವಿನಲಿ ಜೂಜಾಡಿ ರಾಜ್ಯವ 
ದೊಳಸರಿವ ಮನ್ನೆಯರ ಹೊಯ್ದರು ಮುಂದೆ ಕಂಬಿಯಲಿ ಗೆಲಿದ ಗರ್ವವನುಗುಳು ಸಮರದೂತಕೇಳಿಯಲಿ 
ಉಲಿವ ಪಾಠಕರೋದುಗಳ ಕಳ 

ಹಲಗೆಯೆ ಕುರುಭೂಮಿ ಕೌರವ 
ಕಳಿಕೆಯಲಿ ನೃಪ ಬಂದು ಗುರುವಿನ 

ಕುಲದ ತಲೆ ಸಾರಿಗಳು ಸೆರೆಯಲಿ 
ದಳವ ಹೊಕ್ಕನು ನಮಿಸಿ ಬಿನ್ನಹಮಾಡಿದನು ನಗುತ ೪೨ ಗೆಲಲು ಬಂದೆನು ಕೊಳ್ಳು ಹಾಸಂಗಿಗಳನೆನುತೆಚ್ಚ ೪೯ 
ನರನ ಬಲುಗೈತನವನೀ ಮೋ 

ಎಸಲು ಪಾರ್ಥನ ಬಾಣವನು ಖಂ 
ಹರದ ಹೆಂಗುಸುತನವ ನೀವವ 

ಡಿಸಿದನೆಲವೋ ತಮ್ಮ ನಿಮಗಿಂ 
ಧರಿಸಿದಿರೆ ಜಗಭಂಡರಿವರಿಗೆ ಮತ್ತೆ ಬಿರುದುಗಳೆ 

ದಸುರರಿಪುತೆಗನಲೇ ತುಡುಕಲಿ ಸುದರ್ಶನವ 
ತುರಗ ನೀರಡಸಿದರೆ ರಣದಲಿ | 

ನುಸಿಗಳಕಿಗರಕಟ ದಿಗ್ಗಜ 
ಸರಸಿಯನು ತೋಡಿದನು ನಮ್ಮನು 

ಘಸಣಿಗೊಂಬುದೆ ನಿನ್ನ ಬಾಣ 
ಸರಕುಮಾಡನು ಕಂಡು ಬಲ್ಲಿರೆ ಮುನ್ನ ನೀವೆಂದ ೪೩ ಪ್ರಸರಕಾನಂಜುವೆನೆ ಫಡಹೋಗೆನುತ ತೆಗೆದೆಚ್ಚ ೫೦ 
ಅರಸ ಮೃತಸಂಜೀವಿನಿಯ ಬಲು 

- ಕಾಲುವೊಳೆಗೇಕವನಿಪತಿ ಹರು 
ಹಿರಲು ಬಹಳವ್ಯಾಧಿ ಮಾಡುವ | 

ಗೋಲುನೀವಿನ್ನರಿಯದಿದ್ದರೆ 
ದುರುಳತನ ತಾನೇನು ನರರಿಗೆ ದಿಟ ವಿಚಾರಿಸಲು 

ಹೇಳೆವಾ ಸ್ತುತಿಯ ಮಾಡೆವು ಸಾಕದಂತಿರಲಿ 
ಪರಮಪುರುಷೋತ್ತಮ ಮುಕುಂದನ 

ಮೇಲುಗವಚವ ನಂಬಿ ನಮ್ಮೊಳು 
ಕರುಣಕವಚದ ಬಲದಿನಮರಾ 

ಕಾಳೆಗವ ನೀ ಬಯಸಿ ಬಂದೆ ನೃ 
ಸುರರ ಬಗೆಯನು ಪಾರ್ಥನಿದು ನಮ್ಮಾರ ಹವಣಿಂದ ೪೪ . ಪಾಲ ಜೋಡಿನ ಬಲದಿ ನಮ್ಮ ನು ಜಯಸುವೆ ಎಂದ ೫೧ 
- ಹಗೆಯ ಪತಿಕರಿಸುವರೆ ನಾಲಗೆ . 

- ಆರ ದೀಪನಚೂರ್ಣಬಲದಲಿ 
ನಿಗುರುವುದು ನೂರು ಮಡಿಯಲಿ ಕಾ 

ವೀರರುದ್ರನು ಜಗವ ನುಂಗುವ 
ಆಗಕೆ ತನ್ನನು ಬಿಟ್ಟು ನೋಡಿರೆ ನುಡಿದು ಫಲವೇನು ಮೇರೆಗೆಡೆಯದಿರಂಬ ಸುರಿ ಸುರಿ ಹೋಳುನುಡಿಯೇಕೆ 
ತೆಗೆಸುವೆನು ಫಲುಗುಣನನೆನೆ ನಸು 

ಸಾರು ನೀ ಬರಹೇಳು ಕೀಚಕ 
ನಗುತ ಗುರು ಕೌರವ ಮಹೀಶನ 

ವೈರಿಯನು ಪಡಿಸಣವ ನೋಡಲಿ 
ಮೊಗದ ಸುಮ್ಮಾನಕ್ಕೆ ಹರುಪಿತನಾಗುತಿಂತೆಂದ ೪೫ ಭೂರಿಬಾಣದ ಸವಿಯನೆಂದನು ಕೌರವರರಾಯ ೫೨ 
ಆದಡೆಲೆ ಭೂಪಾಲ ನರನೊಳು 

- ಗರುಡನಾರೋಗಣಿಯ ಬೋನಕೆ 
ಕಾದಲೀಶಂಗರಿದು ನೀನಿದಿ 

ಮರಳಿ ಪಡಿಸಣವೇಕೆ ಮಾತಿನ 
ರಾದಡಪಜಯವಾಗದಿದ್ದರೆ ನಮ್ಮ ಪುಣ್ಯವದು 

ಮುರಿವುಗಳು ಗೆಲ್ಲವಲೆ ನೀ ನೆರೆ ನೋಡುಕೈಗುಣವ 
ಕಾದಲಾಪರೆ ಮಗನೆ ಪರರಿಗೆ 

ಅರಸ ನಿನ್ನಯ ಕೊರಳಕಡಿತಕೆ 
ಭೇದಿಸುವರಳವಲ್ಲ ಕವಚವ 

ಸರಳು ಕುದಿತದಲೆನಗೆ ತನಗೆಂ 
ನಾದಿಯದು ಕೊಳ್ಳೆಂದು ಕೊಟ್ಟನು ಗವಸಣಿಗೆದೆಗೆದು ೪೬ ದೊರಲುತಿವೆ ನಿನಗಿಂದಿನಲಿ ಸಾವಿಲ್ಲ ಹೋಗೆಂದ ೫೩ 
- ಇದು ಮಹಾದೇವರದು ವೃತ್ರನ 

ಎನುತ ಕೂರಂಬಿನಲಿ ದುರ್ಯೋ 
ಕದನದಲಿ ಕೈ ಸಾರ್ದುದೀಶಂ 

ಧನನನೆಚ್ಚನು ವಜ್ರ ಕವಚದ 
ಗಿದು ಸುರೇಂದ್ರಂಗಾ ಸುರೇಶೂರನಾಂಗಿರಂಗಿತ 

ಲನಿತು ಶರವಕ್ಕಾಡಿದವು ಸೊಪ್ಪಾದವೇಣುಗಳು 
ಇದು ಬೃಹಸ್ಪತಿಗಾಂಗಿರನಿನಾ 

ಅನಲ ಗಿರಿ ವಜ್ರಾಸದಲಿ ಫಲು 
ದುದು ಭರದ್ವಾಜಂಗೆ ಬಳಿಕಾ 

ಗುಣನು ಬೆ 
ದುದು ಭರದ್ವಾಜಾಖ್ಯನಿತ್ತನು ತನಗೆ ಕರುಣದಲಿ ೪೭ ಬನಿತು ಮುರಿದವು ಮಸೆಯ ಕಾಣದು ಮೈ ಮಹೀಪತಿಯ 


ದ್ರೋಣಪರ್ವ 


ပုဂ 
೧೦ ] 
- ಹರಿಯನೆಚ್ಚನು ಫಲುಗುಣನ ತನು 

ತುದಿವೆರಳ ಕಿರುದನಿಯ ಕೆಂಪಿನ 

ಕದಡುಗಂಗಳ ಕುಣವಮಿಾಸೆಯ 
ಬಿರಿಯೆ ಬಿಗಿದನು ಶರವನಾ ರಥ 

ಕದನಗಲಿಗಳು ಕವಿದರೀ ಕರ್ಣಾದಿ ನಾಯಕರು ೫೯ 
ತುರಗದೊಡಲಲಿ ಹೂಳಿದನು ಹೇರಾಳದಂಬುಗಳ 
ವರ ಕವೀಂದ್ರನ ಘಾಸಿಮಾಡಿದ 

- ಮುತ್ತಿದರು ಹಿಂದೆಡಬಲನ ಮುಂ 
ನುರವಣಿಸಿ ಕವಿದೆಸುವ ಭೂಪನ | 

[ ೫೫ | 

ಬೆತ್ತಲೀಕಿಸಲತ್ತ ರಾಯನ 
ಭರದ ಬಲುವೇಗಾಯ್ತ ತನವನ್ನು ಹೊಗಳಿದನು ಪಾರ್ಥ 

ತೆಗರ ಕೂರಂಬು ಕವಿದವು ನರನ ಹಯರಥವ 
ಕವಚವಿದೆ ಸರ್ವಾಂಗದಲಿ ನೃಪ 

ಎತ್ತ ನೋಡುವಡು ಬಲ ದು 
ನವಯವಕೆ ಕೇಡಿಲ್ಲ ಕೆಲಬಲ 

ರ್ವೃತ ಸುಭಟರ ಬಲಶರೌಘದ 
ದವರು ನೆರೆ ಕೈಮಾಡುತಿದೆ ಕರ್ಣಾದಿನಾಯಕರು ಕತ್ತಲೆಗೆ ಹದನೇನೆನುತ ದೈತ್ಯಾರಿ ಚಿಂತಿಸಿದ 
ರವಿಯ ಕೈಗಳನಸ್ತಗಿರಿಯಾ 

- ಅರಿಭಟರು ಕಟ್ಟಳವಿಯಲಿ ಮು 
ನುವವೊಲಿದೆ ಮುನಿದಿವನ ಕೊಂದರೆ 

ಕುರುಕೆ ಮುರರಿಪು ಪಾಂಚಜನ್ಯವ 
ಪವನಜನ ಕೊಂದವನು ಹದನೇನೆಂದು ಚಿಂತಿಸಿದ ೫೬ ನಿರದೆ ಮೊಳಗಿದ ಹನುಮ ಗರ್ಜಿಸಿದನು ಪತಾಕೆಯಲಿ 
ಎನುತ ಮೂರಂಬಿನಲಿ ರಾಯನ 

ಸುರರ ದೈತ್ಯರ ಸಮರಸಿರಿ ವಿ 
ಧನುವ ಖಂಡಿಸಿ ಮತ್ತೆ ಕೂರಂ 

ಸರಿಸಿತಿತ್ತಲು ದ್ರೋಣನತ್ತಲು 
ಬಿನಲಿ ನೃಪನಂಗೈಯನೆಚ್ಚನು ಬಾಣ ಥಟ್ಟು ಗಿಯೆ ತೆರಳಿಚಿದ . ಪಾಂಡುಪುತ್ರರ ಸೈನ್ಯಸಾಗರವ 
ಜನಪ ನೋಂದನು ಬಳಿಕ ಕೃತವ 

- ನಕುಲನನು ಮಸೆಗಾಣಿಸಿಯೆ ಸಾ 
ರ್ಮನು ಕೃಪಾಚಾರಿಯನು ನಿನ್ನಯ 

ತ್ಯಕಿಯ ವಿರಥನ ಮಾಡಿ ಪಾಂಚಾ 
ತನುಜನನು ತೊಲಗಿಸಿದರೆ ಧೃತರಾಷ್ಟ್ರ ಕೇಳೆಂದ ೫೭ 

ಲಕರನೊಡಿಸಿ ಮತ್ತ್ವ ಕೇಕೆಯ ಬಲವ ಬರಿಕೈದು 
ರಾಯ ನೊಂದನು ಹರಿಬಕಿಲ್ಲದ 

ಸಕಲ ಸನ್ನಾಹದಲಿ ಚೈದ್ಯ 
ನಾಯಕರ ಸುಡು ಹೊಟ್ಟೆಹೊರೆಕರ 

ಪ್ರಕರವನು ತವೆ ಕೊಂದು ಭೂಪಾ 
ನಾಯಕಿವದಿರ ಸಂತವಿಟ್ಟನು ಸ್ವಾಮಿಕಂಟಕರ 

ಲಕನ ಬೆಂಬತ್ತಿದನು ಭೀಮ ಘಟೋತ್ಕಚರ ಗೆಲಿದ ೬೨ 
ಆಯುಧವ ಹಿಡಿದಕಟ ರಣದಲಿ 

ದಾನವರು ಬ 
ಸಾಯಲಮ್ಮರು ಬಿರುದ ಹೊಗಳುವ 

ಮಾನರಹುದಾದಡೆಯು ಸಮರದೊ 
ಬಾಯ ನೋಡೆನುತಿದ್ದುದಾ ದುಶ್ಯಾಸನಾದಿಗಳು ೫೮ 

ಛಾನಲಸದಳವಸುರರಿಗೆ ಸುರರಿಗೆ ಜಯಾಭ್ಯುದಯ 
- ಕದಡಿತೀ ಬಲಜಲಧಿ ಸುಭಟರು 

ಏನ ಹೇಳುವುದಲ್ಲಿ ಸುಭಟನಿ 
ಹೊದರುಗಟ್ಟಿತು ಹೊಳೆವಡಾಯುಧ 

ಧಾನರಿದ್ದುದು ಪಾಂಡವರೊಳವ 
ಹೊದಕೆಗಳ ಸತ್ತಿಗೆಯ ಸೂಸುವ ಚಮರಸೀಗುರಿಯ ಧಾನಗುಂದನು ರಾಯ ಗದುಗಿನ ವೀರನಾರಯಣ ೬೩ 

ಹನ್ನೊಂದನೆಯ ಸಂಧಿ 
ಸೂ . ವಿಜಯವಿಗ್ರಹ ವೀರನಾ ಧ 
- ರ್ಮಜನ ನೇಮದಲಂದು ವೈರಿ 

ವ್ರಜವತೊಳದುಳಿದು ಸಾತ್ಯಕಿ ಕಂಡನರ್ಜುನನ 
ಬವರದೊಳು ಹರಿಪಾಂಚಜನ್ಯದ 

ತಂದು ನೀನೆನಗರುಹು ಪಾರ್ಥನ 
ರವ ಭಯಂಕರವಾಯು ಬಹಳಾ 

ಹಿಂದೆ ಬದುಕಿಲ್ಲವನಿಯಲಿ ತನ 
ಹವದೊಳಗೆ ಪಾರ್ಥಂಗೆ ಬಿದ್ದುದು ಭಟರ ಭಾರಾಂಕ ಗೆಂದು ದುಗುಡವ ಹಿಡಿದು ಸಾತ್ಯಕಿಗರಸ ನೇಮಿಸಿದ ೨ 
ಅವನಿ ಬಿರಿದುದು ಧರ್ಮಪುತ್ರನ | 
ಕಿವಿಗೆ ಸೆಲ್ಲೆಹವಾಯು ರಣರೌ 

ಮೊಲನ ಬಲೆಯಲಿ ವನದ ಮದಕರಿ 
ರವದೊಳರ್ಜುನದೇವನಳಿಯದೆ ಮಾಣನಕಟೆಂದ 

ಸಿಲುಕಲರಿವುದೆ ಶಿವಶಿವಾ ನರ 

೧ . 
ತಂದೆ ಸಾತ್ಯಕಿ ಹೋಗು ಫಲುಗುಣ 

ನಳವನರಿಯಾ ಕೃಷ್ಣನಾರೆಂದರಸ ಮರೆದೆಯಲಾ 

ಕೊಳುಗುಳವನಾರೈದು ಬಾಯೆನೆ 
ನೊಂದನೊ ಜೀವಿಸಿದನೋ ಸುರ 
ವೃಂದವನು ಸೇರಿದನೊ ಮೇಣಿಂಬೀ ನಿಧಾನವನು 

ನಿಲುವುದನುಚಿತವರ್ಜುನನ ನೆಲೆ 
ಗೊಳಿಸಿ ಬಹೆನೆಂದಾಯುಧವ ಕೊಂಡಡರಿದನು ರಥವ ೩ 


೪೪೨ 


ಮ ಹಾ ಭಾರತ 


ದಾರುಕನು ನಿಜ ರಥವನೆಸಗಲು 
ದಾರ ಸಾತ್ಯಕಿ ಭೀಮಸೇನಗೆ 
ಧಾರುಣೀಶನ ಕೊಟ್ಟು ಭಾರಿಯ ಭಟರ ಗಡಣದಲಿ 
ಭಾರಣಿಯಲೆತಪ್ಪ ನಿಜ ಪರಿ 
ವಾರವನು ಬೋಳೆಸಿ ನಿಸ್ಸಾ 
ಕಾರವದ ಥಟ್ಟಣಿಯಲಿದಿರಾದನು ರಿಪುವ್ರಜಕೆ 
- . ತಳಿತ ಬೆಳುಗೊಡೆಗಳಲಿ ದೆಸೆ ಕ 
ಇಲಿಸೆ ಕರಿ ರಥ ತುರಗ ಚರಣಿ 
ಚಲಿತ ಧೂಳಿಯ ದಂಡು ನಡೆದುದು ಸೂರಮಂಡಲಕೆ 
ಮೊಳಗಿದವು ಬರಸಿಡಿಲ ಕಳ್ಳಿಯ 
ಕಳಚಿದಂತಿರೆ ವಾದ್ಯಚಯವರಿ 
ಬಲಕೆ ನಡೆದನು ವೀರಸಾತ್ಯಕಿ ಸಕಲ ಬಲಸಹಿತ ೫ 

ಬರಬರಲು ಮುಂದುಭಯರಾಯರ 
ಗರುಡಿಯಧಿಪತಿ ಕಂಡನೆಲೆ ಸಂ 
ಗರ ಸಹಾಯಸಮಗ್ರ ಸಾತ್ಯಕಿ ಗಮನವಾವೆಡೆಗೆ 
ಧುರದ ಬಡವರನೆಮ್ಮ ವಂದಿಸಿ 
ಮರಳು ಮೇಣಣ ನೀ ಸರಳ ಮೊನೆಯಲಿ 
ಪರಿಹರಿಸಿ ಹೋಗೆನುತ ಗುರು ಚಾಚಿದನು ನಿಜರಥವ ೬ 

ನಿಂದು ಕಾದುವ ಮನವೊ ಮೇಣು ಪು 
ರಂದರಾಜನಂತೆ ಭಯದಲಿ 
ವಂದಿಸಿಯೆ ಬೀಳ್ಕೊಂಬ ಮನವೋ ಹೇಳು ನಿಶ್ಚಯವ 
ಎಂದಡಾಲಿಸಿ ನಗುತ ಸಾತ್ಯಕಿ 
ಯೆಂದನವಧರಿಸೈ ಗುರೋರಪಿ 
ಯೆಂದು ನೀ ಗುರುವೆಂದು ತಲೆವಾಗಿದನು ವಿನಯದಲಿ ೭ 

ಇತ್ತಲೀತನ ಕೂಡೆ ಕಾದುವ 
ಡತ್ತಲಜರ್ಯೆನನಿರವನರಿಯೆನು 
ಚಿತ್ರದಲಿ ಖತಿಗೊಂಬನವನೀಪಾಲನೆಂದೆನುತ 
ಮತ್ತೆ ಸಾತ್ಯಕಿ ಬಿಲ್ಲನಿಳುಹಿದ 
ನುತ್ತಮಾಂಗಕೆ ಕರಯುಗವ ಚಾ 
ಚುತ್ತ ಬಿನ್ನೆ ಸಿದ ಧನುರ್ಧರ ಫಾಲನೇತ್ರಂಗೆ 
- ಕಳುಹಿದನು ಯಮಸೂನು ಪಾರ್ಥನ 
ಬಳಿಗೆ ನೀ ಕೃಪೆಮಾಡಿ ತನ್ನನು 
ಕಳುಹಬೇಹುದು ನಿನ್ನೊಳಿದಿರೇ ರಣಕೆ ತಾನೆನುತ 
ಸೆಳೆದ ಬಾಣವನಳುಹಿದರೆ ಗುರು 
ತೊಲಗಿ ಕೊಟ್ಟನು ಪದವನಹಿತಾ 
ವಳಿಗೆ ಸಾತ್ಯಕಿ ಮೊಳಗಿದನು ಕಳಶಜನ ನೇಮದಲಿ ೯ 

ಪಾರಸಿಕ ನೇಪಾಳ ಸಿಂಹಳ 
ವೀರಬಾಹಿಕ ಯವನ ಕೌಸಲ 
ಪಾರಿಯಾತ್ರರು ತುರುಕ ಬರ್ಬರ ವಂಗ ಮಾಗಧರು 
ಕೌರವೇಂದ್ರನ ಮನ್ನಣಿಯ ಪರಿ 
ವಾರನೀತನ ಕೆಣಕಿದರು ಸರ 
ಜೋರಣವ ಸೈಗರೆದರದುಭುತವಾಯ್ತು ಸಂಗ್ರಾಮ ೧೦ 


ಚೀನಭೋಟ ವರಾಳ ಕೇಶಿ ಸು 
ದೀನ ಖುರ್ಸಾಾದಿ ದೇಶದ 
ಮಾನನಿಧಿಗಳು ಕವಿದು ಮುತಿ 
ಏನನೆಂಬೆನು ಸಮರದಲಿ ರಾ 
ಜಾನುಮಿತ ಮಂತ್ರಣವೆನಿಪ ಮುನಿ | 
ಪಾನುಮತವರಿದಾಯು ಸಾತ್ಯಕಿಗಾ ಮಹಾಕದನ ೧೧ 

ಕಡಿದನನಿಬರ ಕೈಯ ಕೋಲ್ಕಳ 
ನಡಗುದರಿದನನೇಕಭೂಪರ 
ಗಡಣವನು ಮಾಡಿಸಿದನಂಬಿನ ಸರಿಯನುರವಣಿಸಿ 
ಕಡಗಿ ಸಾತ್ಯಕಿಯೊಡನೆ ಬವರವ 
ಹಿಡಿದ ಭಟರಮರರ ವಿಮಾನವ 
ನಡುತಿದ್ದರು ಕೊಂದನತಿಬಳನಹಿತಮೋಹರವ ೧೨ 

ಎಡಬಲಕೆ ತೂಳುವ ಮಜೀಭವ 
ಕಡಿದು ಹರಹಿದನೌಕಿ ಚೂರಿಸಿ 
ಗಡಣಿಸುವ ಭೂಪರಿಗೆ ಮಾಡಿದನಮರ ಪದವಿಯನು 
ಕಡಿದು ಬಿಸುಟನು ಕೇಣವಿಲ್ಲದೆ 
ಕಡುಗಲಿಗಳನು ವೈರಿಸೇನೆಯ 
ನಡಗುದರಿದನು ಕೆಡಹಿದನು ಜಲಸಂಧಭೂಪತಿಯ ೧೩ 

ಒಂದು ದೆಸೆಯಲಿ ಪಾರ್ಥ ಸವರಿದ 
ನೋಂದು ದೆಸೆಯಲಿ ಸಾತ್ಯಕಿಯ ಸರ 
ಳಿಂದ ನೊಂದುದು ಸೇನೆಯೆನೆ ಕೃತವರ್ಮನಿದಿರಾಗಿ 
ನಿಂದನೆಲವೋ ಮರುಳೆ ಮಾರಿದ 
ಡಿಂದುಧರ ತಲೆಗಾವಡಿಗಳೆ 
ಕೊಂದಡಲ್ಲದೆ ಬಿಡೆನೆನುತ ಮೂದಲಿಸುತೈತಂದ ೧೪ 

ನರನ ಮೈಗ೦ಡೀತನಲಿ ಸಂ 
ಗರವನಾದರಿಸುವೆನು ಬಳಕೆ 
ದರಿದು ಕೃತವರ್ಮಕನ ರಥವನು ಧನುವ ಸಾರಥಿಯ 
ಸರಳು ಮೂರರಲೆಚ್ಚು ರಿಪುವನು 
ಧುರದಿ ಹಿಂಗಿಸಿ ಹಂಸಮಯ ಮೋ 
ಹರದೊಳಗೆ ಮೊಳಗಿದನು ತಾಗಿದನತಿರಥಾವಳಿಯ ೧೫ 

ಹೋಗಿಸದಿರಿ ಸಾತ್ಯಕಿಯ ಹಿಂದಕೆ 
ತೆಗೆಸು ತೆಗೆಸೊ ಫಲುಗುಣನ ತೆ | 
ತಿಗನಿವನು ಹೊಯ್ಹೊಯ್ಕೆನುತ ಹೊರವಂಟರತಿರಥರು 
ಬಿಗಿದ ಬಿಲುಗಳ ತಿರುವೆರಳ ಬೊ 
ಬೈಗಳ ಕಿವಿಗಡಿಯಂಬುಗಳಿನಾ 
ಳುಗಳ ದೇವನ ತರುಬಿದರು ಕೌರವ ಸಹೋದರರು ೧೬ 

ಅವರ ಬಲನೆಡವಂಕದಲಿ ಸೈಂ 
ಧವನ ಮೊನೆಯವರೌಕಿದರು ಕೌ 
ರವನ ಬಳಿಯಲಿ ಸಂದಣಿಸಿದರು ಕರ್ಣನಂದನರು 
ಬವರವಸದಳವಾಯು ರಿಪುಭಟ 
ನಿವಹ ಮಧ್ಯದೊಳೀತ ಸಿಲುಕಿದ 
ನವಿರಳಾಸ್ತ್ರವ ಸುರಿದು ಕಾಣನು ಹಗೆಗೆ ಹರಿವುಗಳ ೧೭ 


೪೪೩ 


೧೧).. 


ದ್ರೋಣಪರ್ವ 


- ಅತ್ತ ಸಾತ್ಯಕಿಗಾಯ್ತು ರಣದೊ 
ತೊತ್ತೆ ಮೊಹರ ಮಧ್ಯರಂಗದೊ 
_ಳಿಲರ್ಜುನನಾಹವವನೇನೆಂಬೆನದ್ದು ತವ 


ಮತ್ತೆ ಕೃಷ್ಣನ ಶಂಖನಾದವ 
ನಿಲವನೀಪಾಲ ಕೇಳಿದು 
ಚಿತ್ರ ಕದಡಿದುದಡಿಗಡಿಗೆ ಮನನೊಲದು ಬಿಸುಸುಯ್ದ ೧೮ 


ಹನ್ನೆರಡನೆಯ ಸಂಧಿ 


ಸೂ , ರಾಯಸೇನಾಸೂರೆಕಾರನ 

ಜೇಯ ಮಾರುತ ಸುತನು ಕೌರವ 
ರಾಯನನುಜರ ಸೀಳಿದನು ಕಳಶಜನ ಪರಿಹರಿಸಿ 


- ದೃಗುಯುಗಳ ನೀರೇರಿದವು ಸೆರೆ 
ಬಿಗಿದು ಹಲುಬಿದನಕಟ ಕಡು ದೇ 
ಸಿಗನು ತಾ ತನ ಗೆ ಫಲುಗುಣನೇಕೆ ಜನಿಸಿದನೆ 
ಹಗೆಯ ಹರಿವಿಂಗೊಪ್ಪುಗೊಟ್ಟೆನು | 
ಮಗನಳಲು ಮಿಗೆ ಹೂಣಿ ಹೊಕ್ಕನು . 
ಮಗುಳಲರಿಯನು ತಮ್ಮ ನೆನುತವನೀಶ ಚಿಂತಿಸಿದ ೧ 
- ಕಳುಹಲತ್ತಲುಹೋಗಿ ಸಾತ್ಯಕಿ 
ತಿಳಿದು ಮರಳಿದುದಿಲ್ಲ ಫಲುಗುಣ 
ನಳಿದನೊ ಮೇಣುಳಿದನೋ ಶರಹತಿಗೆ ಬಳಲಿದನೋ 
ತಿಳಿದು ಹೇಳುವರಾರು ಪಟುಭಟ 
ರೊಳಗೆ ಮಕುಟದ ಮಹಿಮರೆನುತಳ 
ವಳಿದು ಭೀಮನ ವದನವನ್ನು ನೋಡಿದನು ಭೂಪಾಲ ೨ 

ಎಲೆ ವೃಕೋದರ ವೈರಿಮೋಹರ 
ದೊಳಗೆ ಸಿಲುಕಿದನೋ ಕಿರೀಟಿಗೆ 
ನೆಲದ ಗುಣಸಂಬಂಧ ಸವೆದುದೊ ಮೇಣು ಸಮರದಲಿ 
ತಿಳಿಯಲಟ್ಟಿದ ಸಾತ್ಯಕಿಗೆ ಕೊಳು 
ಗುಳದ ಭಾರಣಿಯಾಯ್ತು ಫಲುಗುಣ 
ನಳಬಳವನರಿದಲ್ಲದೆನ್ನನು ಸೈರಿಸದು ತನುವ 

ಮುರವಿರೋಧಿಯ ಪಾಂಚಜನ್ಯದ 
ಪರಮ ರವ ಪಾರ್ಥನ ಪತಾಕೆಯ 
ವರ ಕವೀಂದ್ರನ ರಭಸವೇ ತುಂಬಿತು ಜಗತ್ರಯವ 
ನರನ ಧನುವಿನ ದನಿಯ ಕೇಳೆನು 
ಕರಗಿತಂತಃಕರಣವರ್ಜುನ | 
ನಿರವ ಕಾಣಿಸಿ ಬಾಯೆನಲು ಕೈಕೊಂಡನಾ ಭೀಮ ೪ 
- ಅರನೆಲೆಯ ಸುಯಾನ ಪಾಂಚಾ 
ಲರಿಗೆ ನೇಮಿಸಿತನಿಲತನಯನ 
ಬೆರಳ ಸನ್ನೆಗೆ ತೀವಿದಂಬಿನ ತೇರ ಚಾಚಿದರು 
ಕರೆದು ತನ್ನ ವಿಶೋಕಗಖಿಳಾ 
ಭರಣವನು ಕೊಟ್ಟನು ವರೂಥದ 
ಹರಿಗೆ ಹೊಡವಂಟದರಿದನು ನವ ರತುನಮಯ ರಥವ ೫ 

ಸೂಳು ಮಿಗಲಳರಿದವುರು ನಿ 
ಸ್ಪಾಳತತಿ ದಿಗುವಳೆಯದಲಿ ಕೈ 
ಮೇಳವಿಸಿದವು ತಂಬಟಧ್ವನಿ ಜಡಿವ ಕಹಳೆಗಳು 


ಕೀಳ ಬಗೆಯದೆ ಕೆರಳಿ ಹೊಯ್ದ ವು 
ಕಾಲಲಿಳೆಯನು ಕುದುರೆ ಮೋರೆಯ 
ತೋಳಿನಲಿ ಮೋದಿದವು ಮಹಿಯನು ಸೊಕ್ಕಿ ದಾನೆಗಳು ೬ 

ಒದಗಿತೆಡಬಲವಂಕದೊಯಾ 
ರದಲಿ ರಾವರು ಮುಂದೆ ತಲೆದೋ 
ರಿದರು ಮುಂಗುಡಿಯವರು ಚೂಣಿಯ ಹೊಂತಕಾರಿಗಳು 
ಅದಿರ್ವ ಖಡುಗದ ಕಾಂತಿ ಸೂರನ 
ಹೊದಿಸಿದುದು ಹೊದರೆದ್ದು ಕೊಂತದ 
ತುದಿಗಳಿತ್ತವು ರಾಹುಭಯವನು ರವಿಯ ಮಂಡಲಕೆ ೭ 

ಕೆಲಕೆ ಹೊಳೆದವು ಕಡುಗುದುರೆ ನೆಲ 
ನಳುಕೆ ನಡೆದವು ದಂತಿ ದೆಸೆಗಳ 
ಹೊಲಗೆ ಹರಿಯದೆ ಮಾಣವೆನೆ ಹೊಕ್ಕವು ರಥಾನೀಕ 
ತಳಪಟವ ತುಂಬಿತ್ತು , ಪಯದಳ 
ವುಲಿವ ಕಹಳೆಯ ಚೆಂಬುಕನ ಕಳ 
ಕಳಿಕೆ ಮಿಗೆ ಕೈಕೊಂಡುದನಿಲಕುಮಾರಕನ ಸೇನೆ 

ಮುಸುಕಿದನು ರವಿ ಧೂಳಿಯಲಿ ಹೊಳೆ 
ವಸಿ ಮುಸುಂಡಿ ತ್ರಿಶೂಲ ಕೊಂತ 
ಪ್ರಸರ ಕಾಂತಿಗಳಿಳುಹಿದವು ಖದ್ಯೋತದೀಧಿತಿಯ 
ಬಿಸಜಸಖನಡಗಿದರೆ ನಭದಲಿ 
ಮಸಗಿದವು ತಾರೆಗಳೆನಲು ಶೋ 
ಭಿಸಿದವವನೇಪಾಲ ಮಳಿಸುರ ರಾಜಿಗಳು 
- ಎಲೆಲೆ ರಿಪಸಂವರ್ತನೊಳುಕೊಳು 
ಗುಳಕೆ ವರ್ತಿಸಲರಿದೆನುತ ತ 
qಳಿಸಿ ತೆತ್ತುದು ಮನವನವನೀಪಾಲ ಸಂದೇಹ 
ಹಳವಿನಬ್ಬರಕಂಜದಿರಿ ನಿಜ 
ಗಳದ ಹಸುಗೆಯ ಹಾರದಿರಿಯೆಂ 
ದಳಿಮನರು ಬೆಂಗೊಟ್ಟು ಹೊತ್ತು ದು ಕಳಶಜನ ಮರೆಯ ೧೦ 
- ಮಿಗೆ ವಿರೋಧಿಯ ಬಸುರನುಗಿ ಕು 

ಗಳ ಕೆಡೆ ಬಡಿ ಸೀಳು ಹೆಣನುಂ 
ಗಿಗಳ ಹೊಯ್ಹೊಯ್ ರಣಕೆ ಹೆದರುವ ಕೌರವಾನುಜರ 
ಹಗೆಯ ಶೋಣಿತ ಪಾನದರವ 
ಟ್ಟಿಗೆಗೆ ಕರೆ ಭೇತಾಳ ಭೂತಾ 
ಳಿಗಳನೆನುತ ಸುಧೈತ್ಯ ನಡೆದನು ಗರುಡಿಯಾಚಾರ ೧೧ 


ပုပ္ပု ಮ ಹಾಭಾರತ 

[ ಸಂಧಿ 
ಏನಿದೆತ್ತಣ ರಭಸವೆಲೆ ಪವ . 

ಹರಿಯ ಕುಲಿಶದ ಧಾಳಿಯಲಿ ಕುಲ 
ಮಾನಸುತ ಫಡ ಮರಳು ನಿನ್ನನು 

ಗಿರಿಗಳಿಬ್ಬಗಿಯಾದವೊಲು ಮಂ 
ಮಾನವಾವುದು ಗಮನವೆಲ್ಲಿಗೆ ಮಾಡು ಬಿನ್ನಹವ 

ದರದ ಘಾರಾಘಾರಿಯಲಿ ಬಾಯ್ತಿಡುವ ಕಡಲಂತೆ 
ಅನಿರಲು ಕೈಕೊಳ್ಳದುರುಬುವ 

ಅರಿ ವರೂಥಿನಿ ಕೆದರಿ ತಳಿತವು 
ದಾನವಾಮರರಿಲ್ಲ ನಿನ್ನಳ 

ತುರಗ ಕರಿ ರಥ ಪಾಯಿದಳ ಬಲ 
ವೇನು ಸಾಕೊಮ್ಮಿಂಗೆ ಕಾವೆನು ಬೇಡ ಮರಳೆಂದ ೧೨ ಹೊರಳಿಯೊಡೆದುದು ಹೊದರು ತಗ್ಗಿತು ಹೂಣಿಗರ ಮನದ 
ಎಲೆ ಮರುಳೆ ಗುರುವೆಮಗೆ ನೀ ಹೆ 

- ಹೊಸರಥವ ತಾ ಹೋದನೇ ಸಂ 
ಕಳಿಸಿ ನುಡಿದರೆ ಮೊದಲಲಂಜುವೆ 

ಧಿಸುವೆನಿನ್ನನಿಲಜನು ಕುಂತಿಯ 
ನುಳಿದ ಮಾತಿನಲೇನು ನಿಮ್ಮೊಡನೆನಗೆ ಸಂಗ್ರಾಮ 

ಬಸುರ ಹೊಕ್ಕರೆ ಹೊಗುವೆನೆನುತಾ ದೊಣ ಗಜಬಜಿಸೆ 
ಬಳಿಕವೀಗಳು ನಿಮ್ಮ ಮೊಹರ 

ಕುಸುರಿದರಿದನು ಮುಂದೆ ವೈರಿ 
ದೊಳಗೆ ಕೊಡಿ ಬಟ್ಟೆಯನು ಸಿಲುಕಿದ 

ಪ್ರಸರವನು ಸಂವರ್ತ ರುದ್ರನೊ 
ಫಲುಗುಣನ ತಹೆನಣ್ಣ ದೇವನ ನೇಮ ತನಗೆಂದ ೧೩ ಹೊಸಬನಿವನಾರೆಂದು ತಲ್ಲಣಿಸಿತ್ತು ರಿಪುಸೇನೆ ೨೦ 
- ಆದರಲವೋ ಭೀಮ ಪಾರ್ಥನ 

- ಎಚ್ಚನುಚ್ಚಳಿಸುವ ತುರಂಗವ 
ಹಾದಿಯಲಿ ಗಮಿಸುವರೆ ಸಾತ್ಯಕಿ 

ಕೊಂದನು ರಥೋಘವ 
ಹೋದವೊಲುನೀನೆಮಗೆ ವಂದಿಸಿ ಮಾರ್ಗವನು ಪಡೆದು 

ತೊಡನಾಡಿಸಿದನುರವಣಿಪ ಕಾಲಾಳ 
ಹೋದಡೆಪುವುದಲ್ಲದೇ ಬಿರು 

ಕಿಚ್ಚು ಗಿಡಿಗೆದರುವ ಸಿಳೀಮುಖ 
ಸಾದಡಹುದೇ ಬೀಳು ಚರಣಕೆ 

ಕೊಚ್ಚಲಿಭದವಯವವನಮರರಿ 
ಕಾದುವರೆ ಹಿಡಿ ಧನುವನೆಂದನ ದ್ರೋಣನನಿಲಜನ ೧೪ ಗಚ್ಚರಿಯ ತನಿಸೂರೆಬಿಟ್ಟನು ಭೀಮ ಬವರದಲಿ - ೨೧ 
- ತರಳರರ್ಜುನ ಸಾತ್ಯಕಿಗಳವ 

. ತನತನಗೆ ಮುಂಕೊಂಡು ಸಂಗರ 
ದಿರಿಗೆ ಪಂಥವದೇಕೆ ನಿನ್ನನು 

ವೆನಗೆ ತನಗೆಂಬಖಿಳವೀರಾ 
ಗರುಡಿಯಲಿ ವಂದಿಸುವ ವಂದನೆಯುಂಟೆ ಸಮರದಲಿ ವನಿಪರಹಮಿಕೆಯಿಂದ ಹೊಯ್ದರು ಪವನನಂದನನ 
ಮರುಳಲಾ ಮರುಮಾತು ಕಡು 

ಮೊನೆಯಲಗಿನಂಬುಗಳ ಬಿರುಸರಿ 
ಧ್ವರಿಗದೇಕೆಂಬಂತೆ ಚಿತ್ರದ 

ಗನಿಬರಂಗವ ತೆತ್ತು ವಾತಾ 
ಹುರುಳ ಬಲ್ಲೆ ನು ಪಥವ ಬಿಡಿ ಕೆಲಸಾರಿ ಸಾಕೆಂದ ೧೫ ಯನಿತ ವಿಗ್ರಹವಾಯು ನಿಗ್ರಹದತಿಮಹಾರಥರು ೨೨ 
- ಫಡ ಫಡಲವೋ ಭೀಮ ಬಣಗುಗ 

ಸಿಡಿದ ಕಣಾಲಿಗಳ ಮಾಂಗಳ 
ಳೊಡನೆ ಸರಿಗಂಡೆನ್ನ ಬಗೆಯದೆ 

ಕೆಡೆದ ಸತ್ತಿಗೆಯಬುಜಪಂಕ್ತಿಯ 
ಕಡುಗುವೆ ಕಾಳೆಗರೆ ತಪ್ಪೇನಾದಡನುವಾಗು 

ಬಿಡುಮಿದುಳ ರಾಸಿಗಳ ರಚನೆಯ ರಾಜಹಂಸೆಗಳ 
ಒಡಲನೀವೆನು ವಿನಯದೆಡೆಗವ 

ಬಿಡದೆ ಬೆಂಡೆದ್ದೆಳ ತಲೆಗಳ 
ಗಡಿಸಿದಗೆ ಕೊಲುವೆನು ರಿಪುವ್ರಜ 

ಗಡಣ ನಿರ್ವಕ್ಕಿಗಳ ಸರಸಿಯ 
ಮೃಡನನರಿಯಾ ದ್ರೋಣ ತಾನೆನುತೆಚ್ಚನನಿಲಜನ - ೧೬ ನಡುವೆ ನಲಿನಲಿದಾಡುತಿರ್ದುದು ಭೀಮ ವನದಂತಿ ೨೩ 
ಈತನೊಡನಂಬಿನಲಿ ಕಾದಲು 

- ಮಕುಟಬದ್ದ ಮಹೀಶವೇಣು 
ಭೂತನಾಥಂಗರಿದು ಸಾರಥಿ 

ಪ್ರಕರದಲಿ ಛಟಛಟಿಸಿ ತುರಗ. 
ಪೂತುರೇ ಎನುತಿಳಿದು ರಥವನು ತುಡುಕಿದನು ಗದೆಯ ಪ್ರಕರ ಪಲ್ಲವ ಭೋಜರಾಜಿಗಳೊಳಗೆ ಮುಳುಘಳಿಸಿ 
ಆತನಕೆ ದಂಡೆಯೊಡ್ಡಿ ಮ 

ಸಕಲಗಜ ರಥ ಭೂಧರಾಧಿ 
ಹಾತಿಬಳ ಕವಿದನು ವಿರೋಧಿಯ 

[ ೧೭ ತೃಕೆಯೊಳಗೆ ಭುಗಿಭುಗಿಸಿ ರಿಪುವನ 
ಸೂತನನು ಕೆಡೆಹೊಯ್ದು ಕೊಂದನು ರಥದ ಕುದುರೆಗಳ ನಿಕರದಲಿ ಸಲೆ ಬೀದಿವರಿದುದು ಭೀಮ ದಾವಾಗ್ನಿ ೨೪ 
- ಇದು ನಿಮಗೆ ವಂದನೆಯೆನುತ ನಿಜ 

- ಕಲಕೆ ಚಕ್ರವ್ಯೂಹ ಹಂಸಾ 
ಗದೆಯಲಾತನ ರಥವ ಹುಡಿಗು 

ವಳಿಗೆ ಹಂಸವ್ಯೂಹ ಹಿಂದಣ 
ಟ್ಟಿದನು ಸುರಗಿಯನುಗಿಯಲಪ್ಪಳಿಸಿದನು ಮೋಹರವ ಬಲದೊಳಾ ಮೋಹರಕೆ ತರಹರವಾಯು ಪದ್ಮ ದಲಿ 
ಇದಿರಲಿರಲಳವಡದೆ ಗುರು ಹಿಂ 

ಬಳಿಕ ಮಕರವ್ಯೂಹದಲಿ ಮಂ 
ಗಿದನು ಶಕಟವ್ಯೂಹವನು ಮ 

ಡಳಿಕರಾಂತುದು ಭೀಮಸೇನನ 
ಧ್ಯದೊಳು ಥಟ್ಟುಗಿದುರವಣಿಸಿ ಪವಮಾನಸುತ ನಡೆದ ೧೮ ಕೊಳುಗುಳಕೆ ಕೈಕೊಂಡರಾ ಕರ್ಣಾದಿ ಪಟುಭಟರು ೨೫ 


೪೪೫ 
೧೨] 

ದ್ರೋಣಪರ್ವ 
ನಿಲಿಸಿದರು ರವಿಸುತನನೀತನ 

ಬಿಲುದೆಗಹಿನಾಕರ್ಣಪೂರದ 
ತಲೆಯ ಮಾಸಲು ತಮ್ಮ ಸರಳದು 

ಹಿಳುಕಿನನಿಲಜನಿರಲು ಸಿಂಹದ 
ಗೆಲವು ನಿಮಗಲ್ಲೆನುತ ಹೊಕ್ಕರು ಕೌರವಾನುಜರು ಹೊಲನ ಹೊಗುವಿಭದಂತೆ ಹೊರಕಾಲೋಳುತಲಿರೆ ಕಂಡು 
ಚಲಿಸಿತರನೆಲೆ ಕೋಡಕೈಯಲಿ | 

ತೊಲಗದಿರಿ ತಮ್ಮಂದಿರಿರ ಕುರು 
ಮೊಳಗಿದವು ನಿಸ್ಸಾಳ ಬಲು ಮಂ 

ಕುಲಲಲಾಮರು ಜಗದೊಳತಿ ವೆ 
ಡಳಿಕರೆಡಬಲವಂಕದಲಿ ನೆರೆದುದು ಕುಮಾರಕರು ೨೬ ಗೃಳೆಯ ಸುಭಟರು ನೀವೆನುತ ತೆಗೆದೆಚ್ಚನಾ ಭೀಮ ೩೦ 
ಸಾಲು ಗೋವಳಿಗಟ್ಟಿಗೆಯ ಕುಂ 

ಸರಳ ಸೊಂಪಿನ ಸೋಪಿನಲಿ ನಿರಿ 
ತಾಳಿಗಳ ತೂಗಾಟ ಮಿಗೆ ದು . 

ಗರುಳ ದಾವಣಿವಲೆಗಳಲಿ ಸಂ 
ವ್ಯಾಳಿಗಳ ದೆಖ್ಯಾಳ ಗಜ ರಥ ತುರಗ ಸೇನೆಯಲಿ 

ಗರದ ಸುಭಟವಜದ ಮಧ್ಯದ ಗೂಡುವಲೆಗಳಲಿ 
ಮೇಲೆ ಹೇಳಿಕೆಯಾಯ್ತು ಕವಿವ ನೃ 

ಉರುಗದೆಯ ದಡಿವಲೆಯಲಸಿ ಮು 
ಪಾಲಕರು ಭೀಮಂಗೆ ಹರಣದ 

ದೃರದ ಸಿಡಿವಲೆಗಳಲಿ ಸಮರದೊ 
ಸಾಲಿಗರು ಸಂದಣಿಸಿತಬುಜವ್ಯೂಹದಗ್ರದಲಿ ೨೭ ಆರಿಮೃಗವ್ರಾತವನು ಭೀಮಕಿರಾತ ಕೈಕೊಂಡ ೩೧ 
ದುರುಳರುರವಣಸಿದರು ಜವ್ವನ 

ವಿಂದನನುವಿಂದನನು ಚಿತ್ರಕ 
ದುರು ಮದದ ಭರತಾನ್ನಯದ ದು 

ನಂದನನ ಚಿತ್ರಾಂಗದನ ಸಾ 
ರ್ಧರ ಮದದ ಘನಭುಜಮದದ ದಿವ್ಯಾಸ್ತದರಿಕೆಗಳ ನಂದ ದುಸ್ಸಹ ಶಂಕುಕರ್ಣ ಸುದೀರ್ಘಬಾಹುಕನ 
ಭರಮದದ ಮರ್ಕಟವಿಲಾಸರು 

ನಂದ ಚಿತ್ರಾಂಬಕನ ಕುಂತಿಯ 
ಧುರರಚಿತ ಪರಿಹಾಸರಭಿಜನ 

ನಂದನನು ಬರಿಕೈದು ಭಾಸ್ಕರ 
ಕುರುವಿನಾಶರು ತಾವಕರು ಧೃತರಾಷ್ಟ್ರ ಕೇಳೆಂದ ೨೮ ನಂದನಾಶ್ವತ್ಥಾಮರನು ಮೂದಲಿಸಿ ತಾಗಿದನು ೩೨ 
- ಎಳೆಯ ಬಾಳೆಯ ಸುಳಿಗೆ ಸೀಗೆಯ 

ಕೆಡೆದುದನುಜರು ಕೇಣವಿಲ್ಲದೆ 
ಮಳೆಯೊಡನೆ ಸರಸವೆ ಕುಮಾರರ 

ತೊಡಗಿದಾಹವದೊಳಗೆ ಕೊಂದವ 
ಬಲುಹ ನೋಡು ವಿಶೋಕತೊಡಗಿದರೆನ್ನೊಡನೆ ರಣವ ಕೊಡನಮಗನೋ ದೂರುಹೊತ್ತುದು ಬರಿದೆ ಹಗೆಗಳಿಗೆ 
ಕಲಹದಲಿ ಮೈದೋರಿದಿವದಿರ 

ನುಡಿದು ಫಲವೇನಿನ್ನು ಭೀಮನ 
ತಲೆಗಳಿವು ವಾರಕದವಿವನರೆ 

ಬಿಡದೆ ಸುಭಟರು ನೂಕಿಯೆಂಬೀ | 
ಗಳಿಗೆಯಲಿ ತಾ ಕೊಂಬೆನೆಂದನು ಶಗುತ ಕಲಿಭೀಮ ೨೯ ನುಡಿಯ ಕೇಳಿದು ಖಾತಿಗೊಂಡನು ಮತ್ತೆ ಕಲಿದೊಣ೩೩ 

ಹದಿಮೂರನೆಯ ಸಂಧಿ 


ಸ . ಗಂಡುಗಲಿಕೋದಂಡ ರುದ್ರನ 

ಕಂಡು ವಿರಥನ ಮಾಡಿದನು ಮಾ 
- ರ್ತಾಂಡತನಯನ ಗೆಲಿದು ರಣದಲಿ ನೋಂದನಾ ಭೀಮ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಕಡುಗೋಪದಲಿ ಕಳಶಜ 
ನಾಳ ಮೇಳೆಸಿದನು ನಿಜಮೋಹರವ ಹಿಂದಿಕ್ಕಿ 
ಕಾಳೆಗದೊಳನಿಲಜನನರಸುತ 
ಲೋಲುಪತಿ ಮಿಗೆ ಬರುತ ಭೀಮನ 
ಕೋಲಕೋಳಾಹಳವನೀಕ್ಷಿಸುತಲ್ಲಿಗೆ ತಂದ 

ಇದೆ ಗದಾದಂಡದ ಹತಿಗೆ ಮು 
↑ದ ಮತಂಗ ವರೂಥಚಯವಿ 
ಲ್ಲಿದೆ ಶರಾಳಿಯಲತಿರಥರ ಗೋನಾಳಿಗಡಿತವಿದೆ 
ಇದೆ ರಥದ ಪದಘಾತದಲಿ ಹೆಣ 
ಮೆದೆಯ ಪಾಯದvಘ ಭೀಮನ 
ಕದನ ಪಥವಿದೆಯೆನುತ ನಗುತ್ತೆ ತಂದನಾ ದೊಣ ೨ 


ಕಡಿದ ಖಡೆಯದ ಕುಸುರಿಗಳ ಚಿನ 
ಕಡಿಯ ಹೀರಾವಳಿಯ ಮುಕುಟದ 
ಸಡಿಲಿದನುಪಮ ರತುನರಾಜಿಯ ಮುರಿದ ಕಂಕಣದ 
ಕಡಿಕು ಪಸರಿಸೆ ಕೌರವಾನುಜ 
ರಡೆಗೆಡೆದ ರಣ ಕಾಂಚನಾದ್ರಿಯ 
ಸಿಡಿಲ ಕಾಳೆಗದಂತೆ ಮೆರೆದಿರೆ ಕಂಡನಾದೊಣ ೩ 
* ಉಡಿದ ಬೆಳುಗೊಡೆಯಬುಜ ಪಂಕ್ತಿಯ 
ಸಿಡಿದ ಚಮರಿಯ ಹಾವಸೆಯ ಕೆಸ 
ರಿಡುವ ರಕುತಾಂಬುಗಳ ನರವಿನ ನಾಳದೇಳಿಗೆಯ 
ಕಡುಮದದ ಕಾಡಾನೆ ಹೆ 
ನೊಡನೆ ಕಲಕಿದ ಕೊಳನವೊಲು ಭಯ 
ವಡಸುತಿದೆ ಪವನಜನ ರಣಪಥವೆನುತ ಬರುತಿರ್ದ ೪ 


ပူပူး ಮಹಾ ಭಾರತ 

[ ಸಂಧಿ 
ಧುರದೊಳಗೆ ಗುರು ವಹಿಲ 

ಮಳೆಗೆ ತೆರಳದೆಕೊಡ ಬಾಗಿಸಿ 
ತರಲು ದೂರಕೆ ಕೇಳಲಾದುದು 

ಕಲಿ ವೃಷಭ ಹೋಗುವಂತೆ ದೊಣನ 
ಹರಿಸುತನ ಹರಿನಾದ ತೇಜಿಯ ರಥದ ರೌದ್ರರವ 

ಬಲುಸರಳ ಸರಿವಳೆಗೆ ದಂಡೆಯನೊಡ್ಡಿ ದಳವುಳಿಸಿ 
ತಿರುವಿನಬ್ಬರವಂಬಿನುಬ್ಬರ 

ಅಳವಿದಪ್ಪದೆ ಕೆಲದ ಖಡ್ಗವ 
ಧುರರಭಸ ಕಲ್ಯಾಂತ ಘನ ಸಾ 

ಸೆಳೆದು ಗುರುವಪ್ಪಳಿಸಿ ಕೈಯಲಿ 
ಗರದ ಮೊರೆವಾಳಾಪ ಭೀಮನ ಸಮರದಾಟೋಪ ೫ ಕಳೆದು ಕಟ್ಟಳವಿಯಲಿ ಹೊಕ್ಕನು ಭೀಮ ಬೊಬ್ಬಿರಿದು ೧೨ 
- ಅತ್ಯಲದೆ ಪವನಜನ ಕಳಕಳ 

- ಗಜರಿನಲಿ ಗಿರಿ ಬಿರಿಯೆ ದಿವಿಜ 
ದತ್ತ ಹರಿಸ್ತೆ ರಥವನೆನುತು 

ವ್ರಜ ಭಯಂಗೊಳೆಹೂಣಿ ಹೊಕ್ಕರಿ 
ದೃತ ಭೀಮನನ್ನೆದಿದನು ಚಾಪಾಗಮಾಚಾರ 

ವಿಜಯನಿಟ್ಟಣಿಸಿದರೆ ಹಿಮ್ಮೆಟ್ಟಿದರೆ ಬಳಿಸಲಿಸಿ 
ಇತ್ತಲಿತ್ತಲು ಭೀಮ ಬಣಗುಗ 

ಸುಜನ ವಂದ್ಯನ ರಥವ ಹಿಡಿದನಿ | 
ಳತ್ತಲೇ ವೀರ ಶೌರ್ಯ 

ಲಜನು ಮುಂಗೈಗೊಂಡು ಪಡೆ ಗಜ 
ತನಹೆಯಿದಿರಾಗೆನುತ ಕೆಣಕಿದನು ಪವನಜನ ೬ ಬಜಿಸೆ ನಭಕೀಡಾಡಿದನು ಹಿಡಿ ಬುಗುರಿಯಂದದಲಿ ೧೩ 
- ತಿರುಗಿನೋಡಿದನನ್ನ ಶಿಕ್ಷಾ 

- ಗಗನದಲಿ ರಥ ಯೋಜನಾಂತಕೆ 
ಗುರುವ ಕಂಡನು ಮನದೊಳಾತನ 

ಚಿಗಿದು ಧರಣಿಯ ಮೇಲೆ ಬೀಳಲು 
ಚರಣಕಭಿನಯಿಸಿದನು ನುಡಿದನು ವಿನಯಪರನಾಗಿ ನಗುತ ಕರಣವ ಹಾಯ್ಕೆ ಮಂಡಿಯೊಳಿರ್ದನಾ ದ್ರೋಣ 
ಗುರುವೆ ಬಿಜಯಂಗೈದ ಹದನನು 

ಜಗದೊಳಾವಭ್ಯಾಸಿಯೋ ತಾ 
ಕರುಣಿಸೆ ಕಾಳೆಗದ ಭಾರಿಯ 

ಳಿಗೆಯ ತಲ್ಲಣದೊಳಗೆ ನೆಗಡಿನ 
ಭರವಸದಲಾನಿದ್ದೆನೆಂದನು ನಗುತ ಕಲಿಭೀಮ ೭ ಸುಗಮ ಸಾಹಸನರರೆ ಮತ್ತು ಭಾಷೆಂದುದುಭಯ ಬಲ 
- ಅನಿಲಸುತ ಫಡ ಮರಳು ಠಕ್ಕಿನ 

ತೂಗಿ ಕೆಡೆದುದು ತೇರು ಹುಡಿ ಹುಡಿ 
ವಿನಯವೇ ನಮ್ಮೊಡನೆ ಕೌರವ 

ಯಾಗಿ ಹೋದುದುದೊಣ ಮನದನು 
ನನುಜರನು ಕೆಡಹೊಯ್ದ ಗರ್ವದ ಗಿರಿಯನಿಳಿಯೆನುತ ರಾಗ ಮಿಗೆ ಮತ್ತೊಂದು ಹೊಸರಥದೊಳಗೆ ವೆಂಠಣಿಸಿ 
ಕನಲಿ ಕಿಡಿ ಸುರಿವಂಬ ತೆಗೆದು 

ಹೋಗಬಿಡೆನಿನ್ನನಿಲಜನ ತಲೆ 
ಬ್ಬಿನಲಿ ಕವಿದೆಸುತಿರೆ ವೃಕೋದರ 

ವಾಗಿಸುವೆನಿನ್ನೆನುತ ಶಕಟದ 
ನನಿತು ಶರವನು ಕಡಿದು ಬಿನ್ನಹಮಾಡಿದನು ನಗುತ ೮ ಬಾಗಿಲಲಿ ಗಿರಿಯಂತೆ ನಿಂದನು ಸಮರಕನುವಾಗಿ ೧೫ 
ಗುರುವೆಮಗೆ ನೀವ್ ನಿಮಗೆ ನಾವ್ ಡಿಂ 

ಕೋಲುವುದನುಚಿತವೆಂದು ಗಗನ 
ಗರಿಗರೆಮ್ಮಿತಂಡವಿದರಲಿ 

“ ಳಕೆ ರಥವನು ಬಿಸುಡೆ ಯೋಜನ 
ವರ ವಿನೀತರು ಕೆಲರು ಕೆಲಬರು ಧೂರ್ತರಾಗಿಹರು ದಳವಿಯಲಿ ಲಂಘಿಸಿತು ಹಯತತಿ ಸೂತಜರು ಸಹಿತ 
ನರ ಯುಧಿಷ್ಠಿರ ನಕುಲ ಸಹದೇ 

ಎಲೆಲೆ ಕಟಕಾಚಾರನಕಟಾ 
ವರವೊಲೆನಗಿಲ್ಲತಿ ಭಕುತಿ ಸಂ 

ಕೋಳುಗುಳದೊಳಪದೆಸೆಯ ಕಂಡನೋ 
ಗರದೊಳೆನ್ನಯ ದಂಡಿ ಹೊಸಪರಿ ಬೇಡ ಮರಳೆಂದ ೯ ಗೆಲಿದನೋ ರಿಪುವೆಂದುಲಿಯೆ ನಿಜಪಾಯದಳವಂದು ೧೬ 
ಎಲವೋ ದುಷ್ಟಗ್ರಹದ ಬಾಧೆಯ 

ನಿಜ ವರೂಥದಲಂದು ಕೌರವ 
ನಿಲಿಸಲರಿಯರೆ ಮಂತ್ರವಾದಿಗ 

ವಿಜಯ ಮಾರುತಿ ಹೊಕ್ಕು ರಿಪು ಭೂ 
ಛಳಿಬಲವನಂಜಿಸಿದಕೊಬ್ಬುಗಳಕಟ ನಮ್ಮೊಡನೆ 

ಭುಜರನರೆಯಟ್ಟಿ ದನು ಬಹಳಿತ ಸಿಂಹನಾದದಲಿ 
ಗೆಲುವ ಕೊಡುವೆನು ವಾಸಿಯೇ ಮ 

ತ್ರಿಜಗ ತಲ್ಲಣಿಸಿದುದು ವರ ವಾ 
ಕ್ಕಳುಗಳೊಡನೆಂದಿರ್ದಡತಿ ವೆ 

ರಿಜವಿಲೋಚನ ಕೇಳಿದನು ಪವ 
ಗಳನು ನೀನೆಂದಂಬ ಸುರಿದನು ಪವನಜನ ಮೇಲೆ ೧೦ ನಜನ ಪಡಿಬಲ ಬಂದುದೆಂದರುಹಿದನು ಪಾರ್ಥಂಗೆ ೧೭ 
ನಿಲ್ಲು ಕಳಶಜ ತಪ್ಪಿದವ ನಾ 

- ಭಕುತ ಮುಖ ದರ್ಪಣನು ಬಹ ಸಾ 
ನಲ್ಲ ಫಲುಗುಣ ಸಾತ್ಯಕಿಯವೋ 

ತ್ಯಕಿಯ ಕಂಡನು ಭೀಮಸೇನನ | 
ಲಿಲ್ಲ ತನ್ನಲಿ ವಿನಯ ಹಾರದಿರಿಲ್ಲಿ ಮನ್ನಣಿಯ 

ವಿಕಟ ಸಿಂಹಧ್ವನಿಯನಾಲಿಸಿ ಹಿಗ್ಗಿ ದನು ಪಾರ್ಥ 
ಬಿಲ್ಲ ಗುರುವಿನ ಬಿಂಕ ಬಯಲಾ 

ವಿಕಳತನವನು ಮಾದು ಧರ್ಮಜ 
ಯಿಲ್ಲಿಯೆಂಬಪಕೀರ್ತಿ ಹೊರುವುದು 

ಸುಕರ ಪರಿತೋಷದಲಿರಲು ರಿಪು 
ಬಲ್ಲೆನೆನುತುರವಣಿಸಿದನು ಮುಂಗೈಯ ಮರೆವಿಡಿದು ೧೧ ನಿಕರ ಮುರಿದುದು ಪವನಪುತ್ರನ ರಥದ ಖುರಪುಟಕೆ ೧೮ 


ದ್ರೋಣಪರ್ವ 


೪೪೭ 
೧೩] 

ಉಡಿದು ರಥ ಸಾರಥಿಗಳವನಿಗೆ 
ಅರಿಭಟರು ಪವನಜನನಾನುತ 

ಕೆಡೆಯೆ ಕಾಲಾಳಾಗಿ ಭೀಮನ 
ಮರಳುತುಬ್ಬರ ಬವರವನು ತಂ 
ದರನೆಲೆಗೆ ಹಾಯ್ತಿ ದರು ಕರ್ಣಾದಿಗಳ ಮುಂಬಿನಲಿ ಬಿಡದೆ ಥಟ್ಟೆ ಸಿದನು ಶರನಿಕರದಲಿ ರವಿಸೂನು 
ಜರಿದುದತಿರಥರಾಜಿ ಬಾಯಲಿ 

ಕಡಿದು ಬಿಸುಡದೆ ಕರುಣಿಸಿದಡವ 

ಗಡಿಸಿದರೆ ತಪ್ಪೇನೆನುತ ಕೈ 
ಕರಿಷ ಹಾಯುದು ಭೂಮಿಪಾಲರ 
ಬಿರುದು ಮುದ್ರಿಸಿದವು ಸಾರಕುಮಾರನುರವಣಿಗೆ ೧೯ ಗಡಿಯ ಪವನಜನೆಚ್ಚು ಕರ್ಣನ ಧನುವ ಖಂಡಿಸಿದ ೨೬ 
ಓಡುವುದು ಗರುವಾಯಿಯೇ ಭಯ 

- ಕರದ ಬಿಲು ಕಳಚಿದರೆ ಖಾತಿಯೊ 
ಬೇಡ ಭೂಮಿಪರೆನ್ನ ತೇರಿನ | 

ಳಿರದೆ ಹೊಸ ಹೊಂದೇರ ತರಿಸಲು 
ಕೂಡೆ ಗಡಣಿಸಿ ಸಾಕು ತಾರೆನು ನಿಮಗೆ ಕಾಳೆಗವ 

ತಿರುಗಿದನು ನಿಜಮೊಹರಕೆ ದುಗುಡದಲ್ಲಿ ಕಲಿಕರ್ಣ 
ನೋಡಿ ನಿಮಿಷಕೆ ಭೀಮನಡಗಿನ 

ತೆರಹು ಕೊಡದಿರಿ ಸೋತ ಕರ್ಣನ 
ಲೂಡುವೆನು ರಣಭೂತವನು ಭಯ 

ಹರಿಬವೆಮ್ಮದು ನೂಕು ನೂಕೆಂ 
ಬೇಡೆನುತ್ತ ನಿಲಜನ ರಥವನು ತರುಬಿದನು ಕರ್ಣ ೨೦ ದುರವಣಿಸಿದರು ಮತ್ತೆ ಕೌರವನನುಜರವಗಡಿಸಿ ೨೭ 
ಬಿಗಿದ ಹುಬ್ಬಿನ ಬಿಲ್ಲ ತೆಗಹಿನ 

ಎಲವೊ ಕರ್ಣನ ಗೆಲಿದ ಗರ್ವವ 
ಹೊಗರಲಗಿನುರವಣಿಯ ರಥದಲಿ 

ಕಲಕುವೆವು ಫಡ ನಿಲ್ಲೆನುತ ಕೈ 
ಮಗುಳ ಮಂಡಿಯ ದೃಪ್ಪಿಯೋರೆಯ ಬಾಗಿದವಯವದ ಚಳಕಿಗರು ಪೂರಾಯಚಾಪದ ಬೆರಳ ಕಿವಿಗಡಿಯ 
ಅಗಿದು ಕಡುಗೋಪವನು ಬೆಸಲಹ 

ಬಲುಸರಳ ಸರಿವಳೆಯ ಸಾಹಸಿ 
ನಗೆಯ ನಿರಿಗೆಯಲರಿಯ ನುಂಗುವ 

ಗಳುರವಣಸಿ ಕವಿದೆನುತ ಬರೆ ಕಂ 
ಬಗೆಯ ಬುಗ್ಗೆ ಕರ್ಣ ಮೂದಲಿಸಿದನು ಪವನಜನ ೨೧ ಡೆಲೆಮಿಡುಕನಾ ಭೀಮ ಮೂಗಿನ ಬೆರಳ ಬೆರಗಿನಲಿ ೨೮ 
ಸಾರಲವೂ ಸಾಯದೆ ವೃಥಾಹಂ 

- ರಾಯನೊಡಹುಟ್ಟಿದರಲಾ ಪೂ 
ಕಾರವೇತಕೆ ನುಗ್ಗ ಸದೆದ ಕ 

ರಾಯವಿವದಿರ ಕೈ ಮಹಾದೇ 
ಠೋರ ಸಾಹಸವಿಲ್ಲಿ ಕೊಳದು ಕರ್ಣ ತಾನೆನುತ 

ವಾಯುಧದ ಮಳೆಗರೆದರೆ ನಿಲಲರಿದು ನಮಗೆನುತ 
ಆರಿದಂಬಿನಲಿ ಪವನಕು 

ವಾಯುಸುತನಬ್ಬರಿಗೆ ಗಾಳಿಯ 
ಮಾರಕನನೆಸೆ ಮೇಘ ಘನಗಂ 

ಘಾಯ ಮೇಘದ ಮೇಲೆ ಬಿದ್ದ ವೊ 

[ ೨೯ 
ಭೀರರವದಲಿ ಭೀಮ ನುಡಿದನು ಭಾನುನಂದನನ ೨೨ ಲಾಯಿತೇನೆಂಬೆನು ಕುಮಾರರ ಹೊಯಿಲ ಬೆಳೆ ಸಿರಿಯ 
- ದೇವ ದಾನವ ಭಟರು ನುಗ್ಗೆ೦ 

- ಬಲ್ಲಡಗಿ ಸ್ತಂಭವನು ಸಿಡಿ | 
ದಾವು ಬಗೆದಿಹೆವುಳಿದ ಮರ್ತರು 

ಲಲ್ಲಿ ಮೇಳವೆ ಬಿನುಗುಗಳ ಗೆಲ 
ನೀವು ತಾವೇಸರ ಸಮರ್ಥರು ಕರ್ಣ ಗಳಹದಿರು 

ಬಲ್ಲಡಿವರಿಗೆ ಭೀವು ಸದರವೆ ಹೇಳಲೇನಿದನು 
ಡಾವರಿಗತನವಾರ ಕೂಡೆ 

ಚೆಲ್ಲಿದರೆ ಬಳಿವರಿದು ಚೌಪಟ 
ಥಾ ವಿಲಾಸಿಗಳೆಲಿ ಸುಭಟರೆ 

ಮಲ್ಲ ಹೊಕ್ಕನು ಹೊಯ್ದ ಗದೆಯಲಿ 
ನೀವೆನುತ ಹದಿನೈದು ಶರದಿಂದೆಚ್ಚನಿನಸುತನ ೨೩ ಘಲ್ಲಿಸಿದನಸಿಯರೆದು ಕೊಂದನು ಕೌರವಾನುಜರ ೩೦ 
- ಎಸಲು ಭೀಮನ ಬಾಣವನು ಖಂ 

ವರ ಸುಲೋಚನ ಚಿತ್ರರಥ ದು 
ಡಿಸಿದ ಮೂರಂಬಿನಲಿ ರವಿಸುತ 

ರ್ಮರುಷಣ ಶತಾನೀಕನೀಲಾಂ 
ನಸಮ ಸಾಹಸಿಯೆಚ್ಚಡಚ್ಚನು ಭೀಮ ಮರುಗಣಿಯ 

ಬರ ವಿವಿಂಶತಿ ಚಿತ್ರಸೇನರ ದೀರ್ಘಲೋಚನನ 
ನಿಶಿತ ಶರವನು ಹತ್ತುತರದಲಿ 

ತರಿದು ತಿರುಗಿ ಸುಯೋಧನನ ಮೊ . 
ಕುಸುರಿದರಿದನು ಕರ್ಣನಿಬ್ಬರ 

ಹರಕೆ ಮೊಳಗಲು ಮತ್ತೆ ಬಲ ಸಂ | 
ದೆಸೆಗೆ ದೇವಾನೀಕ ಮೆಚ್ಚಿತು ಭೂಪಕೇಳೆಂದ ೨೪ ವರಣಿಯಲಿ ಕೈಗೈದು ಭೀಮನ ಹಳಚಿದನು ಕರ್ಣ ೩೧ 
ತೋಳುವಲಕಿದಿರಿಲ್ಲ ಬಿನುಗು ನೃ 

- ಫಡ ತೊಲಗು ಪವಮಾನಸುತ ನಿ 
ಪಾಲನೆಲವೋ ಕರ್ಣ ಫಡ ಫಡ 

ನೋಡಲನೀ ಶಾಕಿನಿಯ ಬಳಗಕೆ 
ಮೇಳವಾದರೆ ಮೊಗೆವೆನರುಣಾಂಬುವನು | 

ಬಡಿಸುವೆನು ಬದುಕುವರೆ ಹಿಮ್ಮೆಟ್ಟೆನುತ ಬಳಿಸಲಿಸೆ 
ಕೋಲ ಸುರಿ ಸುರಿಯೆನುತ ಕುರುಭೂ 

ಕಡುನುಡಿಗೆ ಮೆಚ್ಚಿದನು ಹಿಂದಕೆ 
ಪಾಲಕನ ಮದದಾನೆಯನು ಹೀ 
ಹಾಳಿಗೆಡಿಸಿ ತುರಂಗ ರಥ ಸಾರಥಿಯ ಖಂಡಿಸಿದ ೨೫ ಕಡುಹ ನೋಡು ವಿಶೋಕ ಎಂದನು ನಗುತ ಕಲಿಭೀಮ 

ಮಿಡುಕುವವನೇ ಕರ್ಣನೀತನ 


ನಗುತ . [ ೩೨ 


೪೪೮ ಮ ಹಾಭಾರತ 

[ ಸಂಧಿ 
- ತಗರು ತೊಲಗಿ ದಡೇನು ಬಲುಗಾ 

ಕೀಲಿಸಿದನೆಂಟಂಬಿನಲಿ ತುರ 
ಆಗದ ಗಾಢಿಕೆ ಮೇಲೆಶೌಲ್ಯದ 

ಗಾಳಿಯನು ಸಾರಥಿಯನಾತನ 
ಸೊಗಡ ಸೈರಿಸಲರಿಯೆ ಕಲಿತನದಂಗ ನಿನಗೇಕೆ 

ಕೊಲೆ ಖಂಡಿಸಿ ಧನುವ ಕಡಿದನು ಮೂರುಬಾಣದಲ್ಲಿ 
ಉಗಿ ಸರಳ ಬಿಲ್ಲುಗಾರನಾದರೆ 

ಹೋಳುಗಳೆದನು ಸುಭಟನಿಬೈಲು 
ತೆಗೆದು ಕೈದುವ ಕೊಳೆನುತ ತನಿ 

ಮೂಳೆಯನು ಮುಂಕೊಂಡ ಬಿರುದರ 
ಹೊಗರುಗಣಿಗಳ ಸೂಸಿದನು ರವಿಸೂನು ಸಮರದಲಿ ೩೩ ಸೀಳಿದನು ಕರೆ ಮತ್ತೆ ಕರ್ಣನನೆನುತ ಬೊಬ್ಬಿರಿದ ೪೦ 
- ಸರಳ ಸರಳಲಿ ಕಡಿದನೆಚ್ಚರೆ. 

- ರಥವ ಮೇಳೆಸಿದನು ಹೊಸ ಸಾ 
ತರಹರಿಸಿ ಮಗುಳೆಚ್ಚನೌಕಿದ 

ರಥಿಯ ಕರಸಿದನಾಹವದೊಳತಿ 
ಡುರವಣಿಸಿದನು ಸಿಂಹಗರ್ಜನದೊಡನೆ ಗರ್ಜಿಸಿದ 

ರಥಭಯಂಕರನೇರಿದನು ಬಲುಬಿಲ್ಲನೊದರಿಸುತ 
ತಿರುಗೆ ತಿರುಗಿದನೋತ್ತಲಗಿದೆ 

ಪೃಥುವಿ ನೆಗ್ಗಲು ಸುಭಟ ಸಾಗರ 
ತರಿಸಿದನು ಭುಜಬಲಕೆ ಭುಜಬಲ 

ಮಥನ ಕರ್ಣನು ಭೀಮಸೇನನ 
ಸರಿಯೆನಿಸಿ ಸಮ ಬೆಸನನೆಚ್ಚಾಡಿದನು ಕಲಿಕರ್ಣ ೩೪ ರಥವನರಸುತ ಬಂದು ಪುನರಪಿ ಕಾಳೆಗವ ಹಿಡಿದ ೪೧ 
ಬಳಲಿದವು ತೇಜಿಗಳು ಸಾರಥಿ 

- ಗೆಲಿದು ಹೋಗದಿರಿನ್ನು ಕರುಳನು 
ಯಳುಕಿದನು ಶರಹತಿಗೆ ಭೀಮನ 

ಕಲಕುವೆನು ಎಲ್ಲೆನುತ ರವಿಸುತ 
ಬಲು ಪತಾಕೆ ತನುತ್ರ ರಥ ಕರ್ಣಾಸ್ತಮಯವಾಯ್ತು ಸೆಳೆದು ಮುಷ್ಟಿಯ ಕೆನ್ನೆಗಡಿಯಂಚಿನಲಿ ಬರೆ ಕಂಡು 
ಅಳುಕ ಹೊದಿಸಿದನಖಿಲ ದೆಸೆಗಳ 

ಎಲವೊ ಲೋಕದ ಭಂಡ ನಿನ್ನೊಡ 
ನಿಲುಕಲರಿದೆನೆ ನಿಮಿಷ ಮಾತ್ರಕೆ 

[ ೩೫ | ನುಲಿವವರು ನಾವಲ್ಲ ಮಲೆತರೆ 
ಕಳಚಿ ಕಳೆದನು ಭೀಮ ತೊಟ್ಟನು ಮತ್ತೆ ಮಾರ್ಗಣವ ತಲೆಯ ಕಾಯಿದು ಬಿಡುವೆನಲ್ಲದೆ ಕೊಲುವನಲ್ಲೆಂದ ೪೨ 
ತರಹರಿಸು ಬಿಲುಗಾರನಾದರೆ 

- ಸರಳ ಸರಿಸೋನೆಯನು ಪವನಜ 
ಪರಿಹರಿಸಿಕೊಳೆನುತ ಪವನಜ 

ಗಿರಿಗೆ ಕರೆದುದು ಕರ್ಣ ಮೇಘದ 
ಬಿರುಗಣಿಯಲಿರದೆಚ್ಚನಹಿತನ ಧನುವ ಸಾರಥಿಯ 

ಹೊರಳಿಯೇನೆಂಬೆನು ಮಹಾಸಂಗ್ರಾಮ ಸಂಭ್ರಮವ 
ತುರಗವನು ಸಿಂಧವನು ಮಾರ್ಗಣ 

ಸರಳಿನಲಿ ಧನುವಿನಲಿ ಗದೆಯಲಿ 
ವೆರಡರಲಿ ನುಗೊತ್ತೆ ರಥದಿಂ 

ಕರಹತಿಯಲಹಿತಾಸ್ತ್ರವನು ಸಂ 
ಧರಣಿಗಿಳಿದನು ಕರ್ಣ ಕೊಂಡನು ಹಲಗೆ ಖಂಡೆಯವ ೩೬ ಹರಿಸಿ ಬೀಸಿತು ಭೀಮಮಾರುತ ಕರ್ಣಮೇಘದಲಿ ೪೩ 
ಲುಳಿಯಿಲೆದಿದಿರಾಗಿ ತಾಗಿದ 

- ಧನುವನಿಕ್ಕಡಿಗಳೆದು ರಿಪು ಸೂ 
ಬಲುಕಣಿಯ ಕರವಾಳಕ್ಕಡಿ 

ತನ ಶಿರವ ಹರಿಯೆಸಲು ಸಾರಥಿ 
ಗಳೆದು ಹಲಗೆಯನೆಂಟು ಕಡಿ ಮಾಡಿದನು ಕಲಿಭೀಮ ತನವ ತಾನೇ ಮಾಡುತಿದಿರಾದನು ಕೃಪಾಣದಲಿ 
ತೊಲಗು ಬಾಹಿರ ಮತ್ತೆ ಸಾರಥಿ 

ಕನಲಿ ಖಡ್ಗವ ಮುರಿಯೆಸಲು ಮು 
ಬಿಲು ರಥವನನುಮಾಡು ಪಾರ್ಥಗೆ 

ಮೈನೆಯ ಶೂಲದಲಿಟ್ಟನಂತದ | 
ಕಳದ ಮಾಸಲು ಕೊಲ್ಲೆನೆಲಿ ಕರ್ಣ ಹೋಗೆಂದ ೩೭ ನನಿಲಸುತ ಖಂಡಿಸಲು ಮುರಿದನು ಮೋನದಲಿ ಕರ್ಣ ೪೪ 
ತೇರ ಚಾಚಲಿ ಬೇಗ ಬಲುಗೈ 

- ಪವನಜನ ಬಡಿಹೋರಿಹೋದನೆ 
ಸಾರಥಿಯ ಬರಹೇಳು ಹಿಂದಣ 

ರವಿ ಸುತನು ಹೋಗಲಿ ವೃಕೋದರ 
ಸಾರಥಿಯ ದೆಸೆಯಿಂದ ಬಂದುದು ಕರ್ಣ ಸೋಲುವನೆ ನವಯವವ ಕೇಣಿಯನುಕೊಟ್ಟೆವು ಬಾಣತತಿಗೆನುತ 
ವೀರನಾವೆಡೆ ಶೌರ ಪಾರಾ | 

ತವ ಕುಮಾರರು ಮತ್ತೆ ಬಹಳಾ 
ವಾರನಾವೆಡೆಯೆನುತ ಕೌರವ 

ಹವವ ಹೊಕ್ಕರು ಹಕ್ಕಲಾದವ 
ಧಾರುಣೀಪತಿ ಬೆಸಸಿದನು ತನ್ನನುಜ ದುರ್ಜಯಗೆ ೩೮ | ರವಗಡಿಸಿ ಕೆಣಕಿದರು ರಿಪು ಕಲ್ಪಾಂತ ಭೈರವನ 
- ಬಿಲುದುಡುಕಿ ರಿಪುಭಟನೊಡನೆ ಮುಂ 

- ವೀರರೆಂದೆನಿಸುವರು ತೊಡೆಹದ 
ಕೊಳಿಸಿದನು ದುರ್ಜಯನು ಹಿಮ್ಮೆ 

ಶೌರಿಯದ ಸಿರಿವಂತರರಸುಕು 
ಟೈಲಿ ಪವನಜ ನಿಂದಡರಿವೆನು ನಿನ್ನೊಡಲನೆನುತ ಮಾರಕರು ನಿನ್ನವರು ಕೋಮಲಧೈರೈರಾಹವಕೆ 
ಒಲುಮೆಯೊಡಹುಟ್ಟಿದರ ಬಯಕೆಯ 

ಮಾರಿ ಮುಖದವ ಕಠಿನಮನ ನಿ | 
ಸಲಿಸುವರೆ ನಾವಲ್ಲವೇ ಕುರು 

ಸ್ಪಾರಹೃದಯನು ಭೀಮನವನೊಳು 
ಕುಲ ಲಲಾಮರು ತಪ್ಪಿ ನುಡಿಯರೆನು ಮಂಡಿಸಿದ ೩೯ ಹೋರಿದವರೇನಹರು ಕೇಳೆ ನಿನ್ನವರ, ವಿಧಿಯ ೪೬ 


೪೪೯ 


ದ್ರೋಣಪರ್ವ 


೧೩] 


ಆದಡೆಲಿ ದುರಾತ್ಮ ಮಾರುತಿ 
ಒಳಗೊಳಗೆ ತನ್ಮಾಣಿಘೋಷಣಿ 
ಸಲುವುದಲದೆ ಸೊಡರು ಬೀದಿಗೆ 

ವಾದದಲಿ ಫಲವೇನು ಬಲ್ಲರೆ 
ಸುಳಿಯಲೆಲ್ಲಿಯ ಬೆಳಗು ತನ್ನುಳಿವಿಂಗೆ ಹೊಣಿಯಾರು ಕಾದುಕೊಳ್ಳಾ ಸಾಕು ಕಡುಸಾಹಸಿಕ ಗಡ ನೀನು 
ಕೆಲಬಲದ ಮನ್ನೆ ಯರ ಹೊಯ್ಯ 

ಹೋದೆಹೋಗಿನ್ನೆನುತ ಕಣಿಹದಿ 
ಗ್ಗಳಿಕೆ ಕೊಂಬುದೆ ಭೀಮನಲಿ ಕೈ 

ನೈದರಲಿ ಕೆಡಹಿದನು ತುರಗವ 
ಹೊಲಸುಗಾರನು ಹಿಂಡಿದನು ಕೌರವ ಸಹೋದರರ ೪೭ ನೈದುಬಾಣದಲೆಚ್ಚು ಕಡಿದೀಡಾಡಿದನು ರಥವ ೫೪ 
- ದ್ರುಮ ವಿಕರ್ಣ ಸುಪೇಣ ಚಾರು 

ಎರಡು ಶರದಲಿ ಸಾರಥಿಯ ಹೇ 
ಕ್ರಮ ವಿವಿತ್ಸುಕ ವಜ್ರಬಾಹುಕ | 

ರುರವನೆಸೆಯಲು ಘಾಯದಲಿ ತರ 
ದಮನ ದೀರ್ಘ ದರ ಮಹೋದರ ಕುಂಡದಾರುಕನ ಹರಿಸದವ ಹಾಯ್ಕನು ಯುಧಾಮನ್ಯುವಿನ ಹೊರೆಗಾಗಿ 
ಯಮನ ಕೈಯೆಡೆಗೊಟ್ಟು ಘನವಿ 

ಮರಳಿ ಹಂಬಿನಲಿ ಭೀಮನ 
ಕ್ರಮದ ಸಿರಿ ಹೊದರೇಳೆ ಜಯವಿ 

ಕೆರಳಿಚಿದನಾರಂಬಿನಲಿ ಹ . 
ಕ್ರಮದೊಳಬ್ಬರಿಸಿದನು ನಿಷ್ಟುರಸಿಂಹನಾದದಲಿ ೪೮ ನೈರಡರಲಿ ಹದಿನೆಂಟರಲಿ ಮಗುಳೆಚ್ಚು ಬೊಬ್ಬಿರಿದ ೫೫ 
ಇದೆ ಸಾರಕುಮಾರಕನ ಜಯ 

ಶರಹತಿಗೆ ಸೆಡೆಯದೆ ವೃಕೋದರ 
ಮದದ ಸಿಂಹಧ್ವನಿಯೆನುತ ಹಿ | 

ನೆರಡು ಕವಲಂಬಿನಲಿ ಕರ್ಣನ 
ಗಿದನು ಧರ್ಮಜನೊದರಿದವು ಗಂಭೀರಛೇರಿಗಳು ಶಿರವನೆಚ್ಚಡೆ ತರಿದನೆಡೆಯಲಿ ಭಾನುಸುತ ನಗುತ 
ಕದನ ಲಗ್ಗೆಯ ಕಹಳೆ ಬಹು ವಾ 

ತಿರುಹಿ ಶಕ್ತಿಯಲಿಟ್ಟರೆಡೆಯಲಿ| 
ದ್ಯದ ಮಹಾದ್ಭುತರಭಸ ಮಿಗೆ ಹೂ 

ತರಿದು ಭೀಮನ ಕರದ ಚಾಪವ 

[ ೫೬ 
ಡಿದನು ಸನ್ನಾಹದಲಿ ಹೊಕ್ಕನು ಮತ್ತೆ ಕಲಿಕರ್ಣ ೪೯ ನೆರಡುಕಡಿ ಮಾಡಿದನು ಬಳಿಯಲಿ ನೊಸಲನೊಡೆಯೆಚ್ಚ 
* ನವವರೂಥ ತುರಂಗ ಸಾರಥಿ 

ವಾಯುಸುತ ಖಾತಿಯಲಿ ಹಲಗೆಯ 
ಸವಗ ಮೊಚ್ಚಯದಲ್ಲಿ ಬಹಳಾ 

ಡಾಯುಧವ ಕೊಂಡರಿಭಟನ ಮೇ 
ಹವದೊಳಗೆ ಮುಂಕೊಂಡು ಭೀಮನ ಹಳಚಿದನು ಕರ್ಣ ಲೈಾಯಿದಡೆ ಸಮ್ಮುಖವ ಬಿಟ್ಟನು ಧ್ವಜದ ಕಂಭದಲಿ 
ತವಕ ಮಿಗಿಚ್ಚಾಡಿ ಪುನರಪಿ 

ಆಯುಧವ ಕೊಂಡೈದಿದಡೆ ಹಗೆ 
ಪವನಜನ ಘಾಯದಲಿ ಸೋಲಿದು 

ಮಾಯವಾದನು ಪೂತುರೆನುತ ಗ 
ಬವರಮುಖದಲಿ ಹಿಂಗಿದನು ಹದಿನೆಂಟು ಸೂಳಿನಲಿ ೫೦ ದಾಯುಧನು ಮರಳಿದರೆ ಕೈಯೊಡನೆದ್ದನಾ ಕರ್ಣ ೫೭ 
ಮುಳಿದು ಮಿಾಸೆಯ ಮುರಿದು ಹುಬ್ಬನು 

ಆರಿ ಬೊಬ್ಬಿರಿದೆಚ್ಚನನಿಲಕು 
- ಬಲಿದು ದಳ್ಳುರಿದಿರುಳನಕ್ತಿಗ 

ಮಾರಕನ ಖಂಡೆಯವನೊಂದೇ 
ಳೊಳಗೆ ಪಸರಿಸಿ ಘುಡುಮುಡಿಸಿ ರೋಮಾಳಿ ಸೈನಿಮಿರೆ | ಕೂರಲಗಿನಲಿ ಕಡಿದು ಬಿಸುಟನು ಹಿಡಿದ ಹಲಗೆಯನು 
ಹಲು ಮೊರೆದು ಹೊಗರಿಡುವ ಮೊರೆಯು 

ಆರುಭಟೆಯಲಿ ಭೀಮ ಕಾವವ 
ಅಳಿವ ಬೆಮರನು ಬೆರಳ ಕೊನೆಯಲಿ 

ರಾರು ಕರೆಯಾ ಕರ್ಣ ಕೊಲುವಡ 
ಬಳಿದು ಭಾರ್ಗವದತ್ತಬಾಣಕೆ ನೀಡಿದನು ಕರವ ೫೧ ದಾರು ಫಡ ಹಿಂದಿಕ್ಕಿ ಕೊಂಬವರೆನುತ ಗರ್ಜಿಸಿದ ೫೮ 
ಎಲವೆಲಿ ಕಲಿಯಾಗು ಮಾರುತಿ 

ಮಡಿದ ಕರಿಗಳ ಕಾಯವನು ನಿ 
ಗೆಲಿದನೆಂದಿರಬೇಡಸೋಲದ 

ಟ್ರೋಡಲ ತುರಗಂಗಳನು ಮುಗಿದ 
ಗೆಲವಿನುದಯ ಮುಹೂರ್ತ ವಶ ಮೈಗುಡದೆ ಕಾಡುವುದು ಕೆಡೆದ ತೇರಿನ ಗಾಲಿಗಳ ಕೊಂಡಿಟ್ಟನಾ ಭೀಮ 
ಛಲವದುಳ್ಳಡೆ ಸಾಕು ನೀನೀ 

ಎಡೆಯಲಾ ಕರಿಯೊಡಲನಾ ಹಯ 
ಹಲಗೆಯಲಿ ಹೊಕ್ಕಾಡಿ ಮರಳಿದು 

ದೊಡಲನಾ ರಥ ಚಕ್ರವನ್ನು ಕಡಿ 
ತಲೆವೆರಸಿ ನೀ ಹೋದಡಕ್ಕೆ ತ್ಯಾಗ ತನಗೆಂದ ೫೨ ಕಡಿದು ಬಿಸುಟನು ಹೊದ್ದಿದನು ಕಟ್ಟಳವಿಯಲಿ ಕರ್ಣ ೫೯ 
ಉಂಟು ಶಿವ ಶಿವ ಹುಸಿಯ ನುಡಿ ನಿನ 

- ಕೈದು ನೆರೆತೀರಿದರೆ ಹೆಣನೇ 
ಗುಂಟೆ ಗೆಲ್ಲದೆ ಮಾಣಿ ಶೌಲ್ಯದ 

ಕೈದುವಾದುವು ಪರಬಲಾಂತಕ 
ಗಂಟು ಬಲುಹದ ಕಂಡು ಬಲ್ಲೆನು ಹಲವುಬಾರಿಯಲಿ ಕೈದುಕಾರರ ಕೈಯ ಬಾಯಲಿ ಭೀಮ ಸಿಲುಕಿದೆಲಾ 
ಸುಂಟಿಗೆಯನಾಯ್ಕೆನು ಕಣಣಾ ಬಲು 

ಕಾದುಕೊಳ್ಳನೆ ಕೃಷ್ಣ ನಿನ್ನಯ 
ಕಂಟಕವಲೇ ನರನ ನುಡಿ ನೀ 

ಮೈದುನನು ಗಡ ಮರೆಯ ಹೊಗು ಹೋ 
ನೆಂಟುಮಡಿ ಗಳಹಿದರೆ ತಪ್ಪೇನೆಂದನಾ ಭೀಮ ೫೩ ಗೈದೆಯಹಳೇ ವಿಧವೆಯೋ ಪಾಂಚಾಲಿ ಹೇಳೆಂದ ೬೦ 
B . B . K 

29 


೪೫೦ 


ಮ ಹಾ ಧಾ ರ ತ 


( సంధి 


ಬಿಲ್ಲ ಕೊಪ್ಪಿನಲಿರಿದು ಭೀಮನ 
ಘಲ್ಲಿಸಿದನೆಲವಲವೊ ಮಾರುತಿ 
ಯುಳಿಗಡ್ಡದ ಹರಿದಲೆಯ ರಣಮೂಢ ಸಿಲುಕಿದೆಲಾ 
ಎಲ್ಲಿ ನಿನ್ನಾಟೋಪಹಿಂದಣ 
ಹೋಳುನುಡಿ ಹಾರಿದವೆ ಕೌರವ 
ರೆಲ್ಲರನು ಸವರಿದೆಯೆಲಾ ಸಂದೇಹವೇನೆಂದ 
- ಒಡೆಯ ದುರಿಯೋಧನನ ತೊಡೆಗಳ 
ನುಡಿವೆ ದುಶ್ಯಾಸನನ ರಕುತವ 
ಕುಡಿವೆನೆಂದುಬ್ಬಟೆಯ ಭಾಷೆಯಲಾ ಮಹಾದೇವ 
ನುಡಿದ ನುಡಿವಳಿ ಸಂದುದೇ ನಿ 
ಮೃಡಿಗಳಿಗೆ ಕಲಿಭೀಮ ದುಗುಡವ 
ಬಿಡು ಮರುಳೆ ತಲೆಗುತ್ತಲೇತಕೆಯೆಂದನಾ ಕರ್ಣ ೬೨ 


ಪಡುರಸಮಯದ ಭೋಜನ 
ವೆಲ್ಲಿ ಮಧುರ ಫಲೌಘದುಬ್ಬರ 
ವೆಲ್ಲಿ ನಾನಾಭಕ್ಷ್ಯಗಿರಿಗಳು ಮೃತದ ಕಡಲುಗಳು 
ಅಲ್ಲಿ ನಿನ್ನು ರವಣಿಗಳೊಪ್ಪುವ 
ದಲ್ಲದೀ ಸಂಗ್ರಾಮ ಮುಖದಲಿ 
ಬಿಲ್ಲಹಬ್ಬದ ತುನ್ನಿ ನಿನಗೇಕೆಂದನಾ ಕರ್ಣ - ೬೩ 

ತಾಯ ಮಾತನು ಮಾರಿ ನಿನ್ನನು 
ನೋಯಿಸಿದೆನದೆ ಸಾಕು ಜೀವವ 
ಕಾಯಿದೆನು ಬಿಟ್ಟೆನು ವೃಕೋದರ ಹೋಗು ಹೋಗೆನಲು 
ವಾಯುಸುತ ಸಿಲುಕಿದನಲಾ ಕಾ 
ಳಾಯಿತೆನುತಸುರಾರಿ ರಥವನು 
ಹಾಯಿಸಲು ಮುರಿಯೆಚ್ಚು ಕರ್ಣನ ತೆಗೆಸಿದನು ಪಾರ್ಥ 


[ ೬೪ 


ಹದಿನಾಲ್ಕನೆಯ ಸಂಧಿ 
ಸೂ . ಸಂಗರದೊಳಂದಹಿತಭಟ ಮಾ 

ತಂಗ ಕಂಠೀರವನು ರಣದೊಳ 

ಭಂಗ ಮುರಿದನು ಫಲುಗುಣನು ರಿಪುರಾಯ ಸೈಂಧವನ 
* ಚಿತ್ತವಿಸು ಧೃತರಾಷ್ಟ್ರ ರವಿಸುತ 

ದೂರದಲಿ ನಿಂದೊಬ್ಬರೊಬ್ಬರ 
ನಿತ್ಯ ಮುರಿದನು ಸಾತ್ಯಕಿಯ ರಥ 

ನಾರು ಮಾಡುವುದೇನು ಸಾತ್ಯಕಿ 
ದತ್ತ ತಿರುಗಿದನನಿಲಸುತ ಭಾರಣಿಯ ದುಗುಡದಲಿ ಕೂರಸಿಯನುಗಿ ಬಿಸುಟು ಕಳೆ ಕೋದಂಡ ಮಾರ್ಗಣವ 
ಇತ್ತ ಭೂರಿಶ್ರವನು ಭಾರಿಯ 

ವೀರನಹಡಿದಿರಾಗೆನುತ ಬಹು 
ಹತ್ತು ಸಾವಿರ ರಥಸಹಿತ ಕೈ 

ಭಾರಣದ ಚಮ್ಮ ಟದ ಖಡುಗದ 
ಗುತ್ತಿದನ್ನು ರಣವಿಜಯಲಕ್ಷ್ಮಿಯ ಲಲಿತಕಬರಿಯಲಿ ೧ ಪಾರಗದ ಪರಿಣತರು ಹೆಣಗಿದರುಬ್ಬಣಾಯತರು ೫ 
ಒಂದು ಕಡೆಯಲಿ ಕರ್ಣ ಗುರುಸುತ 

ನೆಲನ ತಗ್ಗಿನಲುಪ್ಪಗದ ಮೆ 
ರೊಂದು ದೆಸೆಯಲಿ ಶಲ್ಯ ಶಕುನಿಗ 

ಯೊಲವಿನಲಿ ಪಾರಗದ ಬವರಿಯ 
ಟೊಂದು ದೆಸೆಯಲಿ ಭೂರಿ ಕೃತವರ್ಮಕ ಸುಯೋಧನರು ಸುಳುಹಿನಲಿ ಚಮ್ಮಟದ ಪಯವಂಚನೆಯಲುಟದ 
ಮುಂದುಗೆಡಿಸಿದರರ್ಜುನನ 

ಬಲಿದ ದಂಡೆಯ ಮಸೆಯ ಬಯಸಿಕೆ 
ಬಂದ ಭೂರಿಶ್ರವನ ನಿಲಿಸುವೆ 

ಲುಳಿಯ ಮೈಗಳ ಲವಣಿಸಾರರು 
ನೆಂದು ಸಾತ್ಯಕಿ ಬಿಟ್ಟನಾತನ ಹೊರೆಗೆ ನಿಜರಥವ ೨ ಕೋಳುಗಿಡಿಯ ಖಂಡೆಯದ ಖಣಿಕಟ್ಲೆಸೆಯೆ ಕಾದಿದರು ೬ 
- ಎಲವಲವೊ ಭೂರಿಶ್ರವಸೆ ಫಡ 

ತಳಿತ ಮಿಂಚಿನ ಮುರಿವುಗಳೊ ತನಿ 
ಗೆಲಿದು ಹೋಗದಿರೆಲ್ಲಿ ಹೋಗುವಡೆ 

ಹೊಳಹುಗಳೊ ಖಂಡೆಯದ ಧಾರೆಯ 
ತಲೆವೆರಸಿ ಹೋಗಲೀಯೆನಿದಿರಾಗೆನುತ ಮೂದಲಿಸೆ 

ಕೋಳುಗಿಡಿಯೊ ಖದ್ಯೋತರಾಸಿಯೊ ಹೇಳಲೇನದನು 
ಎಲವೊ ಸಾತ್ಯಕಿ ಸುಭಟ ಬಾಹಿರ 

ಖಳಿಕುಟಿಲ ಬಿರುವೊಯಿಲೋ ಸಿಡಿಲಿನ 
ಗಳಹದಿರು ದಿಟ ವೀರನೇ ಕೂ 

ಸುಳಿಯೊ ಮೈಮಸೆಯರುಣವಾರಿಯೊ 
ರಲಗಿನಲಿ ಮಾತಾಡು ಬರಿನುಡಿ ಭಂಡತನವೆಂದ ೩ ಮಳೆಗಳಿಲ್ಲದ ಹೊನಲೊ ರಣದಲಿ ಚಿತ್ರವಾಯ್ತಿಂದ ೭ 
ಆದಡಿದ ಕೊಳೆನುತ ಸಾತ್ಯಕಿ 

- ಲುಳಿಯ ಪಯಪಾಡುಗಳ ಬವರಿಯ 
ಕೋದನಭವನಂಬಿನಲಿ ಬಲು 

ಸುಳಿವುಗಳ ಜಾರುಗಳ ಘಾಯದ 
ಹಾದನೆ ಮತ್ತು ಎನುತ ಕಡಿದನು ಸೋಮದತ್ತಸುತ ಕಳವುಗಳ ಕೈ ಮೆಗಳ ಮೋಡಾಮೊಡಿಯುಬ್ಬಣದ 
ಕಾದುಕೊಳ್ಳೆನುತೆಚ್ಚನಂಬಿನ 

ಲಲಿತ ಚಿತ್ರದ ಚದುರ ಭಟರ 
ಬೀದಿವರಿ ಬಲುಹಾಯ್ತು ಖತಿಯಲಿ 

ವೃಳಿಸಿ ಹೊಯ್ದಾಡಿದರು ನೋಟಕ 
ಕೈದುಕಾರರು ಮೆಚ್ಚಿಸಿದರಮರಾಸುರಾವಳಿಯ - ೪ ರುಲಿದುದಿಬ್ಬರ ಶ್ರಮದ ಶೌರದ ವೆಗ್ಗಳೆಯತನಕೆ ೮ 


೪೫೧. 


೧೪] 

ದ್ರೋಣಪರ್ವ 

ಅರಿದೆನೀ ವಿದ್ಯವನು ಕೃಷ್ಣನೊ 
- ಮಸೆಯ ಮೈಗಳೊಳೊರೆವುತಿರ್ದುವು 

ಇರಿದೆಯಾಗಲು ಬೇಕು ಕಪಟದ 
ಬಿಸಿರಕುತ ಮೊನೆಗುತ್ತುಗಳ ಕಿ 

ನೆರೆವಣಿಗೆಗಳನರಿಯರಿಂದ ದೊಣಶಂಕರರು 
ಬೃ ಸುರಿನಲಿ ಜೊಲಿದವು ಕರುಳುಗಳಾಹವದ ಭಟರ 
ಮಸಕ ಮಸುಳದು ಮನದ ಖಾತಿಯ 

ಮರೆ ಮರೆಯಲಿರಿಗಾರನಸುರರ | 
ಮುಸುಡು ಮುರಿಯದು ಬಿಗಿದ ಹುಬ್ಬಿನ 

ಮುರಿದನೆಂಬರು ಕುಹಕತಂತ್ರದ 
ಬೆಸುಗೆ ಸಡಿಲದು ಭೂಪ ಭೂರಿಶ್ರವನ ಸಾತ್ಯಕಿಯ ೯ ಹೊರಿಗೆವಾಳನ ಸಂಗದಲಿ ನೀವ್ ಕೆಟ್ಟಿ ರಕಟೆಂದ ೧೬ 
ಬರಬರಲು ರಿಪುಭಟನ ಹೊಯುಳ 

- ಓಡಿ ಕೊಂದನು ಕಾಲಯವನನು 
ಧರಧುರಕೆ ಕಲಿ ಸಾತ್ಯಕಿಯ ತರ 

ಬೇಡಿ ಕೊಂದನು ಕೈಟಭನ ಕೈ 
ಹರಣೆ ತಗ್ಗಿತು ಮಹಿಮೆ ಮುಗಿತು ಮುರಿದುದಗ್ಗಳಿಕೆ ಮಾಡಿ ಕೊಲಿಸಿದ ಮಾಗಧನನಭಿಮಾನಗೇಡುಗನ 
ಉರವಣಿಸಿ ಭೂರಿಶ್ರವನು ರಿಪು 

ಕೂಡಿಕೊಂಡಿರಿ ಮೂರುಲೋಕದ 
ವರನ ಖಡುಗವ ಮುರಿಯು ಹೊಯ್ಯ 

ಬೀಡರಿಯೆ ಬಾಹಿರನನೀ ಹರಿ 
ಬೃರಿಸಿ ಕಡೆಗಾಲಿಂದ ಹೊಯ್ದನು ಹಾಯು ಮುಂದಲೆಗೆ ಯಾಡಿಸಿದವೋಲಾಡಿ ಕೆಟ್ಟಿರಿ ಖಳರು ನೀವೆಂದ ೧೭ 
ಕೊಡಹಿ ಕುಸುಕಿರಿದಡ್ಡ ಬೀಳಿಕಿ 

- ಪೊಡವಿಯೊಳು ಯಾದವರು ಕ್ಷತ್ರಿಯ 
ಮಡದಲುರೆ ಘಟ್ಟಿಸಿ ಕೃಪಾಣವ 

ಗೆಡುಕರದರೊಳು ಹುಟ್ಟಿದನು ಕೊಲೆ 
ಜಡಿದು ಗಂಟಲ ಬಳಿಗೆ ಹೂಡಿದನರಿವುದಕೆ ಕೊರಳ ಗಡಿಗ ಹಾವಿನ ಹುತ್ತದಲ್ಲಿ ಹಾವೈಕ್ಕೆ ಬೆಳೆದಂತೆ 
ಹಿಡಿ ಮಹಾಸ್ತವ ನಿನ್ನ ಶಿಷ್ಯನ 

ನಡೆವಳಿಯ ನೋಡಿದರೆ ಲೋಗರ 
ಕಡು ನಿರೋಧವ ನೋಡು ಫಲುಗುಣ 

ಮಡದಿಯರು ತನ್ನವರು ಠಕ್ಕಿನ 
ನುಡಿಗೆ ತೆರಹಿಲ್ಲೆಂದು ಮುರರಿಪು ಜರೆದನರ್ಜುನನ ೧೧ ಕಡಲು ಕೃಷ್ಣನ ನಂಬಲಿಹಪರವಿಲ್ಲ ನಿಮಗೆಂದ ೧೮ 
- ದೇವ ನಮ್ಮದು ಧರ್ಮಯುದ್ಧವಿ 

- ಎಂದಡೆಂದನು ಪಾರ್ಥನೆಲವೋ 
ದಾವ ಹದನನು ಬೆಸಸಿದಿರಿ ತಲೆ 

ಮಂದಮತಿ ನೀನೆಂದರಹುದೆ ಮು 
ಗಾವುದೇನರಿದಲ್ಲ ಮೊದಲಲಿ ನುಡಿದ ಸಮಯವನು 

ಕುಂದನನು ನಂಬಿದರಿಗಿಹಪರಸೌಖ್ಯಭಯವಿಲ್ಲ 
ಭಾವಿಸುವುದೆನೆ ಮುಗುಳುನಗೆಯಲಿ 

ಇಂದು ನಾವ್ ಮಾಡಿದುದು ಹೊಲ್ಲೆಹ 
ರಾವಣಾಂತಕನೆಂದನೆಲೆ ಮರು 

ವೆಂದೆ ನೀನದನರಿಯೆ ಶಿಷ್ಯನ 
ಭಾವ ನಿರುತದ ಧರ್ಮವಿದ್ದುದು ಕೌರವೇಂದ್ರನಲಿ ೧೨ ಕುಂದು ಹೆಚ್ಚು ಗಳಾರದೆಂಬುದ ಹೇಳು ನೀನೆಂದ ೧೯ 
- ನೆರೆದ ಪಡುರಥರೊಬ್ಬ ಹಸುಳೆಯ 

- ಎನಗೆ ಸಾತ್ಯಕಿಕೋಲಮಗನಾ 
ಕೊರಳನರಿವಂದಾವ ಧರ್ಮದ 

ತನ ವಧೆಯನಾ ಕಾಣಲಾಗದು 
ನಿರುತವನು ನೀ ಕಂಡೆಯೆನಲುರಿ ಮಸಗಿತುದರದಲಿ ಮನಕೆ ಮತವೇ ನಮ್ಮ ಹರಿಬಕೆ ಬಂದು ಕಾದುವನ 
ಸರಳ ಕೆನ್ನೆಗೆ ಸೇದಿದನು ಸಂ 

ನಿನಗೆ ಕೊಡವೆನೆ ನಮ್ಮ ಧರ್ಮವ 
ಗರದ ಭೂರಿಶ್ರವನ ಖಡುಗದ 

ಜನವರಿಯದೇ ಹೋಗುಹೋಗೆನೆ 
ಕರವ ಕತ್ತರಿಸಿದನು ತಲೆಗಾಯಿದನು ಸಾತ್ಯಕಿಯ ೧೩ ಮನದೊಳಗೆ ನಗುತಿರ್ದನಾ ಭೂರಿಶ್ರವ ಕ್ಷಿತಿಪ ೨೦ 
- ಭರದಲೆತ್ತಿದತೋಳು ಕಡಿವಡೆ 

ಎಲವೊ ಸಾತ್ಯಕಿ ಬದುಕಿದ್ದೆ ನರ 
ದುರುಳಿತವನಿಗೆ ಸುರಿವ ರಕುತದ 

ನುಳುಹಿಕೊಂಡನುಹೋಗೆನುತ ಹೆಡ 
ಸರಿವಿನಲಿ ನೆರೆ ನನೆದು ಭೂರಿಶ್ರವನು ನಸುನಗುತ 

ತಲೆಯನೊದೆದನು ನಿಂದು ಬರಿಕೈ ಮುರಿದ ಗಜದಂತೆ 
ಮುರಿದು ಪಾರ್ಥನ ನೋಡಿ ವಾಮದ 

ಒಲೆವುತ್ವ ತಂದೊಂದು ರಣಮಂ 
ಬೆರಳನೋಲೆದನು ಲೇಸು ಲೇಕ 

ಡಲದೊಳಗೆ ಪದ್ಮಾಸನವನನು 
ಬೃರದ ಬಿರುದಿನ ಧರ್ಮನಿಷ್ಠರು ಪಾಂಡುಸುತರೆಂದ ೧೪ ಕೊಳಿಸಿ ಯೋಗಾರೂಢನಾದನು ವರಸಮಾಧಿಯಲಿ ೨೧ 
- ಆರು ಕೊಟ್ಟರು ಶರವನಿದ ಮದ 

- ತರಣಿಮಂಡಲದಲ್ಲಿ ದೃಷ್ಟಿಯ 
ನಾರಿಯೋ ನಿಮ್ಮಯ್ಯನಹ ಜಂ 

[ ದಿರು 
ಭಾರಿಯೋ ಮೇಣ್ ಕೃಷ್ಣ ದೋಣರೊ ಹೇಳು ಹುಸಿಯ 

ನಿರಿಸಿ ಬಹಿರಿಂದ್ರಿಯದ ಬಳಕೆಯ 
ವೀರನಹೆಯೊ ಪಾರ್ಥ ನಿನ್ನ ವೊ 

ಮುರಿದು ವೇದಾಂತದ ರಹಸ್ಯದ ವಸ್ತು ತಾನಾಗಿ 
ಲಾರು ಬಿಲುಗಾರರು ಮಹಾಸ್ತವಿ 

ಇರಲು ಸಾತ್ಯಕಿ ಕಂಡು ಖತಿಯು 
ದಾರು ಕಲಿಸಿದ ವಿದ್ಯವುಪಯೋಗಿಸಿತು ನಿನಗೆಂದ ೧೫ 

ಬೃರಿಸಿ ಕಿತ್ತ ಕಠಾರಿಯಲಿ ಹೊ 
ಕ್ಕು ರವಣಿಸಿ ಭೂರಿಶ್ರವನ ತುರುಬಿಂಗೆ ಲಾಗಿಸಿದ ೨೨ 

29 * 


೪೫೨ 


ಮ ಹಾಭಾರತ 


- [ ೩೦ 


- ಆಗದಾಗದು ಕಷ್ಟವಿದು ತೆಗೆ 
ಬೇಡವೆನಲರ್ಜುನನ ಕೃಷ್ಣನ | 

ಧನುವನೊದರಿಸಿ ಸಕಲ ಸುಭಟರು 

ಮನವ ಬಲಿದೊಗಾಗಿ ಸರಳಿನ 
ನಾಗಳವ ಕೈಕೊಳ್ಳದರಿದನು ಗೋಣನಾ ನೃಪನ 

ಜಿನುಗುವಳೆಯಲಿ ನಾದಿದರು ನಾರಾಯಣಾರ್ಜುನರ 
ಹೋಗುಹೋಗೆಲೆ ಪಾಪಿ ಸುಕೃತವ 

ಅನಿಬರಂಬನು ಕಡಿದು ಗುರುನಂ | 
ನೀಗಿ ಹುಟ್ಟಿದೆ ರಾಜಖುಷಿಯವ 

ದನನ ಕರ್ಣನ ಕೃಪನ ದುರಿಯೋ 
ನೇಗಿದನು ನಿನಗೆನುತ ಬೈದುದು ನಿಖಳಪರಿವಾರ ೨೩ ಧನನ ಮೆಯ್ಯಲಿ ಮೆತಿ ದನು ಮುಮೊನೆಯ ಬೋಳೆಗಳ 
ಒಡಲನೊಡೆದಾಜ್ಯೋತಿಗಗನಕೆ 

- ಫಡಫಡರ್ಜುನಹೋಗುಹೊಗಳ 
ನಡೆದುದಿತ್ತಲು ಸುರರು ಮರ್ತ್ಯರು 

ವಡದು ಸೈಂಧವನಳಿವು ಭಾಷೆಯ 
ಸುಡು ಸುಡೆಂದುದು ಸಾತ್ಯಕಿಯ ದುಷ್ಕರ್ಮವಾಸನೆಗೆ ನಡಸಬಲ್ಲರೆ ಬೇಗ ಬೆಳಗಿಸು ಹವ್ಯವಾಹನನ 
ಹಿಡಿದ ದುಗುಡದಲರ್ಜುನನು ಮನ 

ಕಡಲ ಮಧ್ಯದ ಗಿರಿಗೆ ಸುರಪತಿ 
ಮಿಡುಕಿದನು ಕುರುಕೃಪರು ಶೋಕದ 

ಕಡುಗಿ ಮಾಡುವುದೇನೆನುತ ಕೈ 
ಕಡಲೊಳದ್ದರು ಬೈವುತಿದ್ದರು ಕೃಷ್ಣಫಲುಗುಣರ ೨೪ ಗಡಿಯ ಬಿಲ್ಲಾಳುಗಳು ಬಿಗಿದರು ಸರಳಲಂಬರವ ೩೧ 
- ಇತ್ತ ರವಿರಗಳು ನೆರೆ ಕೆಂ 

- ದ್ಯುಮಣಿಯೊದೆದರೆ ತರಹರಿಸುವುದೆ 
ಪೊತ್ತಿದವು ಸೈಂಧವನನೀಗೊ 

ತಿಮಿರ ರಾಜನ ದೇಹವೀ ವಿ 
ತೊತೆಯಲಿ ನೆಲೆ ಕಾಣಬಾರದು ಸಾಕು ದುಮ್ಮಾನ ಕ್ರಮ ದರಿದ್ರರಿಗಳುಕಿದರೆ ಬಳಿಕವ ಧನಂಜಯನೆ 
ಇತ್ಯ ನಿಜ ಭಾಷೆಗೆ ಪರಾಭವ 

ಸಮತಳಿಸಿ ಶರವಳೆಯ ಕರೆದು 
ಹತ್ತಿರಾಯಿತು ನರ ನಿದಾನಿಸೆ 

ದ್ಯಮಿ ಮಹಾರಥ ಭಟರ ವಿಜಯದ 
ನುತ್ತ ಮುರರಿಪು ರಥವ ಬಿಟ್ಟನು ಕಡೆಯ ಮೋಹರಕೆ ೨೫ ಮಮತೆಗಳ ಮಾಣಿಸಿದನಂದಮಳಾಸಬೋಧೆಯಲಿ ೩೨ 
ಕಾದಿರೆ ಪಡು ರಥರು ನೃಪತಿಗೆ 

- ನೊಂದು ಮರಳದೆ ಮಸಗಿ ಸೂರನ 
ಕಾದು ಕೊಡಿರೆ ಸೈಂಧವನನಿದು 

ನಂದನನು ತಾಗಿದನು ಗುರುಸುತ 
ಕೈದುಕಾರರ ಠಾವು ಸಾಹಸಿಗರಿಗೆ ಸಮಯವಿದು 

ಮುಂದುವರಿದನು ತಲೆ ಹರಿದರೆನ್ನಟ್ಟೆ ಕಲಿಯೆನುತ 
ಮೂದಲೆಗಳಿವು ಮುಟ್ಟುವಡೆ ಮುನಿ 

ಇಂದಿನಲಿ ಮಹನವಮಿ ತಲೆಗಳಿ 
ಸಾದಡೊಳ್ಳಿತು ನಿಪ್ಪಸರದಲಿ 

ಗೆಂದು ಕವಿದರು ಸಕಲ ಭಟರರ 
ಕಾದುವಿರಿ ಕಾಣಲಹುದೆಂದೋರಲಿದನು ಪಾರ್ಥ ೨೬ ವಿಂದಸಖ ಹೊದ್ದಿದನು ಮೆಲ್ಲನೆ ಪಶ್ಚಿಮಾಂಬುಧಿಯ ೩೩ 
- ಜರಿದುದೀ ಬಲರಾಸಿ ಗಾಳಿಯ 

ಮೇಲೆ ಬಿದ್ದುದು ಸೇನೆ ಸವೆಯದು 
ಹೊರಳಿಗೊಡ್ಡಿದ ಹೊಟ್ಟು ಹಾರುವು 

ನಾಳೆಪರಿಯಂತರ ಘಳಿಗೆಗಿನ 
ದರಿದೆ ಗಿರಿಗಳು ನೆಲನ ಬಿಟ್ಟು ದನೇನ ಹೇಳುವೆನು ನಾಳುವನು ಜಲಧಿಯಲಿ ಕಾಣಿವು ವೈರಿ ಸೈಂಧವನ . 
ಗುರುತನುಜ ಕೃಪ ಕರ್ಣ ವಾದ್ರೆ 

ಹೇಳಿ ಫಲವೇನಿನ್ನು ವ 
ಶೃರ ಸುಯೋಧನ ಚಿತ್ರಸೇನರು 

ಜ್ವಾಲೆ ಕೊಳ್ಳಲಿ ದೇಹವನು ಸಾ 
ಮುರಿದು ತರಹರಿಸಿದರು ಸೂಚೀವ್ಯೂಹದಗ್ರದಲಿ ೨೭ ಕೇಳು ಮುರಹರ ತೇರ ತಿರುಹಿನ್ನೆಂದನಾ ಪಾರ್ಥ ೩೪ 
ಹರಿಯ ಬೊಬ್ಬೆ ರಥಾಶ್ವದಬ್ಬರ 

- ಸಲಿಸಬೇಹುದು ಭಕುತ ಮಾಡಿದ 
ನರನ ಬಿಲುಟಂಕಾರ ತೇರಿನ 

ಛಲದ ಭಾಷೆಯನೆನುತ ರವಿಮಂ 
ಧರಧುರದ ಚೀತ್ಕಾರ ಹನುಮನ ಸಿಂಹನಿರ್ಘೋಪ ಡಲಕೆ ಮರೆಯೊಡ್ಡಿದನು ಮುರರಿಪು ವರಸುದರ್ಶನವ 
ಅರಿಬಲವ ತಿವಿದುದು ಚತುರ್ಬಲ . 

ಕಳನೊಳಗೆ ಕಲಿಸಿತಹಿತನ | 
ಹೊರಳಿಯೊಡೆದುದು ಸುಭಟರೆದೆ ಜ 

ಕೊಲೆಗೆ ಕಾವಳ ಕವಿದಿಲರೆ 
ರ್ಝರಿತವಾದುದು ಪಾರ್ಥ ಹೊಕ್ಕನು ಸೈಂಧವನ ದಳವ ಘಳಿಗೆಯಲ್ಲಿ ಸುಮ್ಮಾನ ಮಸಗಿತು ಸಕಲ ಕುರುಬಲಕೆ ೩೫ 
- ಅಳವಿಗೊಡಲಿ ಮಹಾರಥರು ಕೈ 

ಸೆರಗ ಬೀಸಿದರಾರಿದರು ಬೊ 
ಕೊಳಲಿ ಸೈಂಧವ ನೃಪನವೊಂದರೆ 

ಬೀರಿದರುರು ಗಂಭೀರಛೇರಿಯ 
ಘಳಿಗೆ ಕಾಯ್ದರೆ ನಾವು ನೆರೆ ಕೊಂದವರು ಫಲುಗುಣನ ಬಿರುದನಿಗಳುಬ್ಬರಿಸಿದವು ಗಬ್ಬರಿಸಿದವು ನಭವ 
ಹೊಳಹುಗಳಿದುದು ಕಾಲವಿದ್ದರೆ 

ತರಹ ಕೊಡುಕೊಡು ಭಾಷೆಕಾರನು 
ಘಳಿಗೆ ಸೈರಿಸಿ ಶಿವ ಶಿವಾಯೆಂ 

[ ೨೯ 

ಮೆರೆದು ಹೋಗಲಿ ವ ಕುಂಡದೊ 
ದೊಳಗೋಳಗೆ ಮೂದಲಿಸುತಿರ್ದರು ಭಟರು ತಮ್ಮೊಳಗೆ ಳೊರಗುವುದ ನೋಡುವೆವೆನುತ ತನಿಗೆದರಿತರಿಸೇನೆ ೩೬ 


[ ೨೮ 


೪೫೩ 


೧೪] 

ದ್ರೋಣಪರ್ವ 

ತುಡುಕಿ ಖಂಡವ ಕಚ್ಚಿ ನಭದಲಿ 
ಹೊಲಬುದಪ್ಪಿದ ತಳಪಟದ ಹೆ 
ಬ್ಬುಲಿಯವೊಲು ನಿನ್ನಾತ ಸಿಲುಕಿದ 

ಗಿಡಿಗ ಹಾಯ್ಕಂದದಲಿ ತಲೆಯನು 
ನಿಲುಕಿ ನೋಡಿದನೆಲ್ಲಿ ತೋರರ್ಜುನನನೆನಗೆನುತ 

ಹಿಡಿದು ಹಾಯ್ದು ದು ಬಾಣ ವೃದಕ್ಷತ್ರನಿದ್ದೆಡೆಗೆ 
ಉಲಿಯೆ ಸೈಂಧವನಿತ್ತ ಪಾರ್ಥನ 

ಕುಡಿತೆಯೆರಡರೊಳರ್ಥ್ಯಜಲವನು 
ಮುಳಿದು ಜರೆದನು ಕೃಷ್ಣನಹಿತನ 

ಹಿಡಿದು ಹಾಯ್ಕುವ ಸಮಯದಲ್ಲಿ ತಲೆ 
ತಲೆಗೆ ಹರ ಹಿಡಿವಂಬ ತೊಡು ತೊಡು ಬೇಗ ಮಾಡೆಂದ ೩೭ ನಡುವೆ ಬಿದ್ದು ದು ಅರ್ಥ್ಯಜಲ ನವರಕ್ತಮಯವಾಗೆ ೪೩ 
- ದೇವ ರವಿಯಸ್ತಮಿಸಿದನು ನೀ 

- ಏನಿದು ತವೆನುತ ತಲೆಯನು 
ವಾವುದುಚಿತವ ಕಂಡಿರೆನೆ ನಿನ 

ತಾನೆ ಕೊಡಹಿದನಂಜಲಿಯನದ 
ಗಾವ ಭಯ ಬೇಡಾಡಬಾರದು ತೋಡು ಮಹಾಶರವ ನೇನನೆಂಬೆನು ಕೃಷ್ಣರಾಯನ ಮಂತ್ರಶಕ್ತಿಯನು 
ಈ ವಿರೋಧಿಯ ಕೆಡಹು ಸೂರನ 

ಆ ನರೇಂದ್ರನ ತಲೆ ಸಹಸ್ರವಿ 
ನಾವು ತೋರಿಸಿ ಕೊಡುವೆವೆನೆ ಗಾಂ 

ಧಾನದಲಿ ಬಿರಿದುದು ಸುಯೋಧನ 
ಡೀವದಲಿ ಹೂಡಿದನು ಫಲುಗುಣ ಪಾಶುಪತಶರವ ೩೮ ಸೇನೆ ಹರಿದುದು ಜರಿದುದರಿಭಟಧ್ಯೆಶ್ಯಗಿರಿನಿಕರ ೪೪ 
ತೆಗೆಯೆ ಜಗ ಕಂಪಿಸಿತು ತಾರೆಗ 

ನಡುಗಿ ಸಂಗರ ಭೀತಿಯಲಿ ಬೆಂ 
ಭೂಗಡಿಸಿತು ನಭ ಜಲಧಿ ರತ್ನಾ 

ಗೊಡುವ ನಾಯಕವಾಡಿಗಳ ವಂ 
ಳಿಗಳನೊಕರಿಸಿತು ಕುಲಾದ್ರಿಗಳೊಲೆದವೆಡಬಲಕೆ 

ಗಡವ ನೋಡುತ ಮರೆಯ ಚಕ್ರವ ತೆಗೆದನಸುರಾರಿ 
ದಿಗಿಭತತಿ ನಡುನಡುಗೆ ತಳ ವಾ 

ಪಡುವಲಿಳಿಯದ ರವಿಯ ಬಯ್ಯುತ 
ಸುಗಿ ರ್ಫಾಳಿಯ ಸೆಳೆಯೆ ಬಲುಸರ 

ನಡೆದನಾ ಕುರುರಾಯನಿತ್ತಲು 
ಳುಗಿದು ದಳುರಿದಿರುಳ ಕಾರಿತು ಬೆಸಸು ಬೆಸಸೆನುತ ೩೯ ಹಿಡಿದ ಚೌರಿಗಳಾಡಿದವು ಪಾಂಡವರ ಸೇನೆಯಲಿ ೪೫ 
ಬಲಿದು ಮಂಡಿಯನೂರಿ ಕೆನ್ನೆಗೆ 

ದೈವ ಪೌರುಷದೊಳಗೆ ಶಿವ ಶಿವ 
ಸೆಳೆದು ಮುಷ್ಟಿಯ ಪಾರ್ಥನಹಿತನ 

ದೈವ ಬಲವೇ ಬಲವಲಾ ನಿ 
ತಲೆಯನೆಚ್ಚನು ಗೋಣ ಕಡಿದುದು ಪಾಶುಪತ ಬಾಣ ರ್ದೈವರಂಗೋತಳಕೆ ಬಂದರೆ ಪರುಷ ಪಾಷಾಣ 
ಹೊಳೆವ ಮಕುಟದ ವದನ ಗಗನಾಂ | 

ದೈವದೂರರು ಧರ್ಮಹೀನರು 
ಗಳಕೆ ಚಿಮ್ಮಿತು ರಕುತಧಾರಾ 

ನೆಯ ನೆಯ್ಗಳೆನುತ ಮಿಗೆ ಬಿಸು 
ವಳಿಯ ರಿಂಗಣವಾಯ್ತು, ಮುಂಡದ ತಲೆಯ ಮಧ್ಯದಲ್ಲಿ ಸುಯ್ಯುತಿರ್ದರು ಕರ್ಣ ಕೃಪ ಗುರುನಂದನಾದಿಗಳು ೪೬ 
ಬೀಳು ಬೀಳಭಿಮನ್ಯುವಿನ ವಧೆ 

ಕಡಲ ಮೊರಸಿನ ಲಹರಿ ಲಘುವೀ 
ಬಾಳಲೀವುದೆ ನಿನ್ನನೆನುತು 

ಪಡೆಯನೊಡೆಯಲು ಯುಗಸಹಸ್ರದೊ 
ಬಾಳುತನದಲಿ ಪಾರ್ಥ ಬೊಬ್ಬಿಡೆ ಕೃಷ್ಟ ಖಾತಿಯಲಿ ಊಡೆಯಬಹುದೇ ದೊಣರಚಿಸಿದ ವ್ಯೂಹ ಪರ್ವತವ 
ಖಳ ಕೇಳಿಳೆಗವನ ತಲೆಯನು 

ಒಡೆದು ಹೋಯಿತ್ತೊಡು ಸೈಂಧವ 
ಬೀಳಿಸಿದನ ಕಪಾಲ ಸಾವಿರ 

ನೋಡಲು ನೀಗಿತು ತಲೆಯನಕಟಾ 
ಹೊಳಹುದು ತೊಡು ಪಾಪಿ ಬೇಗದಲಂಬ ಕಳುಹೆಂದ ೪೧ ತೊಡಗಿದೆವು ದೈವದಲಿ ಕಲಹವನೆಂದನಾ ಕರ್ಣ ೪೭ 
ಇವನ ತಂದೆಯ ಶಾಪವಾವವ 

ಮುನಿದು ಮಾಡುವುದೇನು ಕೃಷ್ಣನ 
ನಿವನ ತಲೆಯನ್ನು ನೆಲಕೆ ಕೆಡಹುವ 

ನೆನಹು ಘನ ನಮ್ಮ ಸುವ ನಾವೀ 
ನವನ ಮಸ್ತಕ ಬಿರಿದು ಬೀಳಲಿಯೆಂದನೀ ತಲೆಯ 

ಜನಪತಿಗೆ ಮಾರಿದೆವು ನಮಗೀ ಚಿಂತೆಯೇಕೆನುತ 
ಇವನ ತಂದೆಯ ಕೈಯೊಳಗೆ ಬೀ 

ಇನಸುತಾದಿಗಳಿದ್ಧರಿತ್ತಲು 
ಳುವವುಪಾಯವ ಮಾಡು ನೀನೆನೆ 

ಮನದ ಹರುಷದ ಹರಹಿನಲಿ ಪಾ 
ದಿವಿಜಪತಿಸುತನಾ ಮಹಾಸ್ತಕೆ ಬೆಸಸಿದನು ಹದನ ೪೨ ರ್ಥನ ರಥವ ತಿರುಹಿದನು ಗದುಗಿನ ವೀರನಾರಯಣ ೪೮ 


- [ ೪೦ 


೪೫೪ 


ಮ ಹಾ ಭಾರತ 


( ಸಂಧಿ 


ಹದಿನೈದನೆಯ ಸಂಧಿ 
ಸೂ , ರಾಯ ಕಟಕಾಚಾರನೊಡಿದ 

ರಾಯ ಥಟ್ಟಿನೊಳಿರುಳು ಕೊಂದನು 

ವಾಯುತನಯನ ತನುಜನಗ್ಗದ ದೈತ್ಯಕೋಟಿಗಳ 
ಕೇಳು ಜನಮೇಜಯ ಧರಿತ್ರೀ 

ಉಂಟು ಗರುಡನನೊಳೆ ತುಡುಕುವ 
ಪಾಲ ಕೃಷ್ಣಾರ್ಜುನರು ಬರೆ ಭೂ 

ದುಂಟಲೇ ಲೋಕದಲಿ ರಾಯನ 
ಪಾಲನಂದಿದಿರಾಗಿ ಬಂದನು ಸಕಲ ದಳಸಹಿತ 

ನಂಟರಿಷ್ಟರೊಳಧಿಕನಲ್ಲಾ ಕರ್ಣ ಕಿರುಕುಳನೆ 
ಹೇಳಲರಿಯೆನು ಹರುಷದುದಯವ 

ಕಂಟಣಿಸಬೇಡಿನ್ನು ಭಾಷೆಗೆ 
ನಾಲಿ ಹೂಳಿದವಶ್ರುಜಲದಲಿ 

ಳುಂಟು ನಿನ್ನಲಿ ನಗುವರಾವ 
ಮೇಲುವಾಯ್ತಪ್ಪಿದನು ದೇವನ ಪಾದಪಂಕಜವ ೧ ಲೈಂಟುಮಡಿಯನು ಸೆರಹು ಸಾಕೆಂದನು ಕೃಪಾಚಾರ್ ೭ 
ಮಾತುದೋರದು ಹೆಚ್ಚಿದಾನಂ 

- ಗರುವರನು ಮಾನ್ಯರನು ರಣಧೀ 
ದಾತಿರೇಕಕೆ ಚಿತ್ತ ನೆರೆಯದು . 

ರರನು ದೂರದಲಿರಿಸುವರು ಹ 
ಹೂತು ಹಿಗ್ಗುವ ಪುಳಕರಾಜಿಗೆ ದೇಹ ಕಿರಿದೆನುತ 

ತಿರಕೆ ಕರೆವರು ಬಾಯಿಬಡಿಕರ ಜಗದ ಭಂಡರನು 
ಕಾತರಿಸಿದನು ಮೇಲೆ ಮೇಲೆ ಮ 

ಅರಸುಗಳು ದುಲರೆಂಬುದ 
ಹೀತಳಾಧಿಪ ಮೈಮರೆಯೆ ತೆಗೆ 

ನರಿಯದೇ ಜಗವಕಟ ಟೆಕ್ಕೆಯ 
ದಾತನನು ತಕ್ಕೆ ಸಿದನು ಕಾರುಣ್ಯನಿಧಿ ನಗುತ 

ಹರಳು ಗಡ ಕೌಸ್ತುಭಕೆ ಸರಿಯೆಂದನು ಕೃಪಾಚಾರ ೮ 
ಫಲಿಸಿತರಸಾ ನಿನ್ನ ಭಾಗ್ಯದ 

ನೀವು ಮಾಡುವುದೇನು ರಣದಲಿ 
ಬೆಳಸು ನಿನ್ನೊಡವುಟ್ಟಿದನ ನುಡಿ 

ಕಾವೆವೆಂದಿರಿ ಸೈಂಧವನ ನಾ 
ಕಳಸಗಂಡುದು ಕದನವಿದು ಭಾರಾಂಕವುಳಿದರಿಗೆ 

ನಾವಿಧದ ವ್ಯೂಹದಲಿ ನಿಮ್ಮ ದ್ರೋಣನೇಗಿದನು 
ಕಳಿದುದೊಂದಪಮೃತ್ಯುವೆನೆ ನೃಪ 

ತಾವು ಭಟರಾದರೆ ವಿಭಾಡಿಸಿ 
ತಿಲಕ ನುಡಿದನು ನಿನ್ನ ಭಾಷೆಯ 

ಹೇವಗೆಡಿಸುವುದುಚಿತ ಭಂಡರು 
ಬಲಿದೆ ನಿನ್ನಯ ಬಿರುದ ಸಲಿಸಿದೆ ನಮಗಿದೇನೆಂದ ೩ ತಾವುಲೋಗರ ಚುನ್ನ ವಾಡುವರೆಂದನಾ ಕರ್ಣ - ೯ 
ತೆಗೆಸು ದಳವನು ಸಾಕು ಬರಿದೇ 

ಎಲವೊ ಫಡ ಮಾವನ ವಿಭಾಡಿಸಿ 
ಹೊಗಳುತಿಹೆ ನೀ ನನ್ನ ನೀ ಕಾ 

ಗಳಹುವೀ ನಾಲಗೆಯ ಕೀಳುವೆ. 
ಳೆಗದೊಳಳಿದುದು ಹಗೆಯೊಳೇಳಕೊಹಿಣಿ ಸೇನೆ 

ನೆಲೆ ಮಹಾದೇವಿ ಮೇಳವೆನುತ್ತ ಖಂಡೆಯವ 
ಬಗೆಯದಿರಿದರು ಭೀಮ ಪಾರ್ಥರು 

ಸೆಳೆದು ಝಂಪಿಸಿ ಗುರುತನುಜನ 
ಜಗದೊಳದ್ಭುತ ವೀರರಿವರೆ 

ವೃಳಿಸಲುಗಿದನಡಾಯುಧವನ 
ದಗಧರನು ಪತಿಕರಿಸಿದನು ಪವನಜನ ಫಲುಗುಣನ ೪ ಗ್ಗಳೆಯ ರವಿಸುತ ಮೇಲುವಾಯ್ತನುದ್ರೋಣನಂದನನ 
- ಇತ್ತ ದುಗುಡವ ಹಿಡಿದ ರಾಯನ 

ಬೆಂದುದೊಳತೋಟಿಯಲಿ ಕೌರವ 
ಕೆತ್ತ ಮುಖವನ್ನು ಕಂಡು ಭಟರೆದೆ 

ವೃಂದವಕಟಕಟೆನಲು ಜನವೈ 
ಹೊತ್ತಿದವು ಹೊಗೆದೋರಿದವು ಮೋರೆಗಳು ಪಟುಭಟರ ತಂದು ನಿಂದನು ನಡುವೆ ಕೌರವರಾಯ ಖಾತಿಯಲಿ 
ಇತ್ತ ನೋಡವನೀಶ ಸೈಂಧವ 

ಇಂದಿನಾಹವ ಲೇಸು ಲೇಸಿದು 
ನೆತ್ತಲಿಹನತ್ತಲು ಮುರಾರಿಯ | 

ಮಂದಭಾಗ್ಯನು ತಾನು ಸಾಕಿ 
ತೆಗರ ಕಳುಹಿಸುವೆನೆಂದನು ಖಾತಿಯಲಿ ಕರ್ಣ ೫ ನೈಂದು ಮಾಡುವುದೇನು ನಿನ್ನೊಳು ಕದನ ಬೇಡೆಂದ ೧೧ 
ಇನ್ನು ನೋಡಾದಡೆ ಕಿರೀಟಿಯ 

- ಹೇವವುಳ್ಳರೆ ಭೀಮ ಪಾರ್ಥರ 
ಬೆನ್ನಲುಗಿವೆನು ಕರುಳನರ್ಜುನ 

ನೀವುಕೋಲುವುದು ಮೇಣು ರಣದಲಿ 
ಗನ್ನಗತಕದಲರಿಯ ಹೊಯ್ದನು ಹಾಯ್ಕು ವೀಳೆಯವ. ಸಾವುದಲ್ಲದೆ ಗರುವರೊಳತೋಟಿಯಲಿ ತೊಡಕುವರೆ 
ನಿನ್ನ ಕಂಗಳ ಬರನ ಕಳೆವೆನು | 

ಕಾವೆವೆಂದಿರಿ ಸೈಂಧವನ ಸುಭ 
ಬೆನ್ನಲಿರು ನೃಪ ನೋಡು ಚಿತ್ರವ 

ಟಾವಳಿಯ ಮೂಗುಗಳನರ್ಜುನ 
ನಿನ್ನು ತೋರುವೆನೆನುತ ಭಾಷೆಯ ಕೊಟ್ಟನಾ ಕರ್ಣ ೬ ದೇವಕೊಯ್ದನು ಸಾರಿ ನೀವೆಂದರಸ ಮಾಣಿಸಿದ ೧೨ 


| OO 


ಣ ಪ ರ್ವ 


೪೫೫ 


[ ೨೨ 


- ಅರಸಪಸಕಲ 
ದೈವದು 
ತರುಬುವರು 


ದೊ 
೧೫ ] 
- ನೆರೆವಣಿಗೆಯುಳ್ಳರೆ ವಿರೋಧಿಯ 
ನಿರಿವುದೊಲೆಯಕಾರತನವನು 
ಮೆರೆವುದುಚಿತವಿದೇಕೆ ಡೊಂಬಿನ ಶೌಯ್ಯವೊಳಗೊಳಗೆ 
ಕಿರುಕುಳರು ನೀವಲ್ಲ ನಿಮ್ಮಲಿ 
ಕೊರತೆಯಿಲ್ಲದು ನಮ್ಮ ಪುಣ್ಯದ 
ಬರನ ದಿನ ನೀವೇನ ಮಾಡುವಿರೆಂದು ಬಿಸುಸುಯ್ದ ೧೩ 

ಖಾತಿಯೇಕೆ ಸೈಂಧವನ ಕಾ 
ವಾತನಾರೈ ತ್ರಿಪುರದಹನದ 
ಭೂತನಾಥನ ಬಾಣ ಬಂದುದು ನರನ ಗಾಂಡೀವಕೆ 
ಆತನೆಚ್ಚದು ಪಾಶುಪತವದ 
ನಾತುಕೊಂಬವರಾರು ಬರಿದೆ ಭ 
ಟಾತಿಶಯವನು ಹುರುಳುಗೆಡಿಸುವಿರೆಂದನಾ ದೊಣ ೧೪ 

ಒಂದು ಹರ ಹಿಡಿವಂಬು ಶಕ್ರನ 
ದೊಂದು ಕೌಬೇರಾಗಿ ವಾಯುವ 
ದೊಂದು ಪಾರ್ಥನ ಬತ್ತಳಿಕೆ ದಿವ್ಯಾಸ್ತ್ರ ತುಂಬಿಹವು 
ಕೊಂದಡಲ್ಲದೆ ಮಾಣವವು ನಾ 
ವೊಂದಕೊಬ್ಬರು ಗುರಿ ನಿದಾನಿಸ 
ಲಿಂದು ನಮಗಳವಡದು ಜಯವಿಲ್ಲೆಂದನಾ ದ್ರೋಣ ೧೫ 

ಅರಸ ಮರುಳೆ ನೀನು ಸುರರನು 
ಸರಕುಮಾಡನು ಸಕಲ ದೈವದ 
ದೊರೆಯಲೇ ಹರನಾತನಸ್ತವನಾರು ತರುಬುವರು 
ಹರನ ಶರವಿಲ್ಲನ್ನು ಹಗೆಗಳ 
ನಿರುಳು ರಣದಲಿ ಹಿಂಡುವೆನು ಸಂ 
ವರಿಸು ಕೈದೀವಿಗೆಯನೆಂದನು ದ್ರೋಣನುಬ್ಬಿನಲಿ ೧೬ 
- ಘಾಯವಡೆದಾವೆಗಳ ಕೈ ಮೈ 
ನೋಯೆ ಕಾದಿದ ರಾಜಪುತ್ರರ 
ನಾಯುಧದ ಮಳೆಗಳಲಿ ನನೆದ ಜವಾಯ ತೇಜಿಗಳ 
ಹಾಯಿದುರೆ ಸೊಪ್ಪಾದ ಶಕಟ ನಿ 
ಕಾಯವನು ಪೂರಾಯದೇರಿನ 
ನಾಯಕರ ಕರೆಕರೆದು ಬವರಕೆ ಕಳುಹಿದನು ದೊಣ ೧೭ 
- ಜರಿದಜೋಡನು ನೆರೆ ಹರಿದ ಹ 
ಕರಿಕೆಗಳ ನುಗ್ಗಾದ ಗುಳವನು 
ಬಿರಿದ ಸೀಸಕ ಬಾಹುರಕ್ಕೆ ಯ ಮುರಿದ ಬಲ್ಲೆಹದ 
ಅರೆಗಡಿದ ಬಿಲ್ಲುಗಳ ನೆಗ್ಗಿದ 
ಹರಿಗೆಯನು ಮುಕ್ಕಾದಕೈದುವ 
ತರಿಸಿ ಕಳುಹಿಸುತಿರ್ದನತಿರಭಸದಲಿ ಕಲಿದೊಣ ೧೮ 
- ಎಣಿಸಲರಿಯೆನು ಬಂಡಿಗಳು ಸಂ 
ದಣಿಸಿದವು ಹಕ್ಕರಿಕೆಗಳ ಹ 
ಅಣದ ಕವಚದ ಸೀಸಕದಜೋಡುಗಳ ರೆಂಬೆಗಳ 
ಮಣಿಮಯದ ಮೋಹಳದ ಹಿರಿಯು 
ಬೃ ಣದ ಸಬಳದ ಶೂಲ ಸುರಗಿಯ . 
ಕಣಿಯ ಹೊರೆ ಚಾಚಿದವು ಕಟಕಾಚಾರೈನಿದಿರಿನಲಿ ೧೯ 


ಕರೆಕರೆದು ರಥಿಕರಿಗೆ ಮಾವಂ 
ತರಿಗೆ ಕಾಲಾಳಿಂಗ ರಾವು 
ತರಿಗೆ ಕೊಡಿಸಿದನವರವರಿಗವರಂಗದಾಯುಧವ 
ತರಿಸಿ ಸಾದು ಜವಾದಿಯನು ಕ 
ರ್ಪುರದ ವೀಳೆಯವುಡುಗೊರೆಗಳಲಿ 
ಹಿರಿದು ಪತಿಕರಿಸಿದನು ಪರಿವಾರವನು ಕಲಿದ್ರೋಣ ೨೦ 

ಉರವಣಿಸುವದು ಕೊಂಡ ಹಜ್ಜೆಗೆ 
ಮುರಿಯಲಾಗದು ಶಸ್ತ್ರಧಾರಾ 
ಪರಮತೀರ್ಥಸ್ನಾನ ತೊಳೆವುದು ಭವದ ಕಿಲ್ಲಿ ಪ್ರವ 
ಹರಣದಲಿ ಕಕ್ಕುಲಿತೆ ಬೇಡು 
ದರಿಸುವುದು ಸತ್ತು ಲತೆಯನು ಸಂ 
ವರಿಸುವುದು ಪದ್ಧತಿಯನೆಂದನು ದ್ರೋಣನಿಜಬಲಕೆ ೨೧ 
- ಲಟಕಟಿಸಿತಾಹವಕೆ ರಾಯನ 
ಕಟಕ ಸುಮಾನದಲ್ಲಿ ಮೊಳಗುವ 
ಪಟಹ ಡಮರು ಮೃದಂಗ ಘನಗಂಭೀರ ಭೇರಿಗಳ 
ಚಟುಳ ಕಹಳೆಯ ಗಜರು ಮಿಗಲು 
ತೃಟಿಸಿತಂಬುಜಭವನ ನಿರ್ಮಿತ 
ಘಟ ಬಿರಿಯೆ ಬಿಗುಹಾಯು ದ್ರೋಣನ ಸಮರಸನ್ನಾಹ 

ನರನ ಕರೆ ಕರೆ ಸಿಂಧುರಾಜನ 
ಹರಿಬವೆಮ್ಮದು ತಮ್ಮದೆಂದ | 
ಬೃರಿಸಿ ನೂಕಿತು ಕದನ ಲಂಪಟರಾಗಿ ಪಟುಭಟರು 
ಸರಿಸದಲಿ ಲಟಕಟಿಸಿ ಮೋಹರ . 
ಮರಳಿ ನಿಂದುದು ರಣಕೆ ರಜನೀ 
ಚರರ ಥಟ್ಟಣಿ ಧಾತುಗೆಡಿಸಿತು ದಿಟ್ಟ ರುಬ್ಬಟೆಯ ೨೩ 

ಹಿಂದೆ ಸೆಳೆದುದು ವೈರಿ ಬಲ ಭಟ 
ವೃಂದ ನಿಲಲಿ ಕಿರೀಟಿಭೀಮರ | 
ಕುಂದುಗಾಬುದು ಲೋಕ ನಮ್ಮನು ತೆಗೆದು ಹಿಂಗಿದರೆ 
ಬಂದ ಜಯವನ್ನು ವುದು ರಜನಿಯ 
ಕೊಂದೆವಾದರೆ ನಮಗೆ ಸರಿಯಿ 
ಛಂದು ಧೃಷ್ಟದ್ಯುಮ್ನ ಕರಸಿದನಖಳನಾಯಕರ - ೨೪ 
- ಸೋತ ಬಲ ಸಂವರಿಸಿಕೊಂಡುದು 
ಪೂತುರೇ ರಣವೆಂಬುದೆಮ್ಮಯ 
ಧಾತು ಕಲಿ ಮೂದಲಿಸಿ ಕರೆದರೆ ರಾಜ್ಯಸಿರಿಯೇಕೆ 
ಭೀತಿ ಮನದಲಿ ಪೌರುಷಾಂಗದ 
ಮಾತು ಮುಖದಲಿ ಮುರಿವು ಕಾಲಲಿ | 
ಬೂತುಗಳು ಕುರುವೀರರೆನುತಿದಿರಾದುದರಿಸೇನೆ ೨೫ 

ಇಳಿದುದೀ ಕಣನೊಳಗೆ ದಿಗುಮಂ 
ಡಲದ ಸಂಧ್ಯಾರಾಗವೆನೆ ಪರಿ 
ದಳಿತ ಚತುರಂಗದಲಿ ಮಸಗಿದುದರುಣಜಲರಾಶಿ 
ಕಲಿಗಳುಬ್ಬಿನ ರೋಷತಾಮಸ 
ತುಳುಕಿತೆನೆ ದಿಗುವಳಯದಲಿ ಕುಡಿ 
ವೆಳಗ ಕುಡಿ ಕುಡಿದಡರುತಿರ್ದುದು ತಿಮಿರಲತೆ ಜಗವ ೨೬ 


೪೬. 


ಮ ಹಾಭಾರತ 

[ ಸಂಧಿ 
ಜಡಿವ ಖಡುಗದ ಕಿಡಿಗಳಲಿ ಬೇ 

ಬಗೆಯಲರಿದಿದು ಗರ್ಭ ಬಲಿಯದೆ, 
ಗಡೆಯನಾಂತುದು ಮಕುಟಬದ್ಧರ 

ಹಗಲನೀದುದೋ ರಾತ್ರಿ ಕುಡಿಕುಡಿ 
ಮುಡಿಯ ರತ್ನ ಪ್ರಭೆಗಳಲಿ ಜರ್ಝರಿತ ತನುವಾಯು ದುಗುಳುತಿರ್ದುವು ತಿಮಿರವನು ಕರದೀಪಿಕಾಳಿಗಳು 
ಗಡಣದಂಬಿನ ಮಸೆಯ ಬೆಳಗಿನೊ 

ಹೊಗರುಗೆಟ್ಟುದು ಕುಮುದ ಕಮಲದ 
ಳಡಸಿದಾಕ್ಷಣ ಮತ್ತೆ ನಿಮಿಷಕೆ 

ಬಿರುಕು ಬಿಟ್ಟು ದು ಚಕ್ರವಾಕದ 
ಹೊಡಕರಿಸಿ ಹಬ್ಬಿದುದು ಮಬ್ಬಿನ ಧಾಳಿ ದೆಸೆದೆಸೆಗೆ ೨೭ ತಗಹು ಕೆಟ್ಟುದು ಹೇಳೆನಲು ರಂಜಿಸಿತು ದೀಪಾಳಿ ೩೪ 
- ಖಳರ ಹೃದಯದ ಗರುಡಿ ಮೂಕಾ 

ತಿವಿರವಡಗಿತು ಮನದ ರೋಷದ 
ವಳಿಯ ನಯನಾಂಜನ ಧರಿತ್ರಿಯ | 

ತಿಮಿರವಡಗದ ಮುನ್ನ ಭುಜವಿ 
ನಳಿನಕೆರಗಿದ ತುಂಬಿ ಸುಭಟಸ್ಕಾಂತ ಶಶಿ ರಾಹು 

ಕ್ರಮದ ವಿತರಣಿಯುಳಡವಸರವಿದು ನೃಪಾಲರಿಗೆ 
ಪ್ರಳಯ ತಿಮಿರದ ಬೀಜ ನೀಲಾ 

ನಿಮನಿಮಗೆ ಮುಂಕೊಂಡು ವಂಶ 
ಚಳದ ಸಾಯುಜ್ಯವೊ ನಭೋಮಂ 

ಕ್ರಮ ಸಮಾಗತ ಕೀರ್ತಿಸತಿಯಲಿ 
ಡಲದೊಳದನೇವೊಗಳುವೆನು ಮಸಗಿತು ತಮಸೋಮ ೨೮ ಮಮತೆಗಳ ನೆರೆ ಮಾಡಿಯೆಂದನು ದ್ರೋಣನಿಜಬಲಕೆ ೩೫ 
- ದಳದ ಬೊಬ್ಬೆಯ ಸಿಡಿಲ ಬಲುಗ. 

- ಮತ್ತೆ ಹೊಕ್ಕುದು ಭಟರಮಮ ದಿಗು 
ತಲೆಯ ಝಾಡಿಯ ಮುಗಿಲ ಮಿಗೆ ಹೊಳೆ 

ಭಿತ್ತಿ ಬಿರಿಯಲು ಮೊರೆವ ಭೇರಿಯ 
ಹೊಳೆವ ಮಹಿಪರ ಮಕುಟರತ್ನದ ಬಳಿಮಿಂಚುಗಳ ಕಿತ್ತು ನೆಲ ಹೊಡೆಮರಳೆ ಮೊಳಗುವ ಪಟಹ ಡಿಂಡಿಮದ 
ಬಲುಸರಿಯ ನಾರಾಚ ಜಾಳದ 

ಹತ್ತು ಸಾವಿರ ನೃಪರು ರಿಪುಗಳ 
ಮಳೆಯ ನೆತ್ತರ ಹೊನಲುಗಳ ರೌ 

ಮುತ್ತಿದರು ಮುಸುಕಿದರು ಮೆಯ್ಯಲಿ - [ ೩೬ 
ಕುಳದ ಮಳೆಗಾಲದಲ್ಲಿ ಹೆಚ್ಚಿತು ಭಟರ ಶೌರಿಶಿಖಿ ೨೯ ಮೆತ್ತಿದರು ಮೊನೆಗಣಿಗಳನು ಪಾಂಡವರ ಬಲದೊಳಗೆ 
ಹೆಣಗಿ ಮಿಗೆ ತಲೆಯೆತ್ತಿ ಹೊಯ್ದರು 

ಅಕಟ ಫಡ ಕುನ್ನಿಗಳಿಗಸುರಾಂ 
ಹಣಿದದಲಿ ತಮ್ಮೊಳಗೊಳಗೆ ಸಂ 

ತಕನ ಕಪಟದ ಮಂತ್ರವೇ ಬಾ 
ದಣಿಗಳಲಿ ಸೈಗರೆದರಂಬಿನ ಸಿರಿಯನುರವಣಿಸಿ 

ಧಕವಿದಲ್ಲದೆ ನಿಮಗೆಸೋಲುವುದುಂಟೆ ಕುರುಸೇನೆ 
ರಣಮಹೀ ಸಂತಮಸಶಾಂತೇ 

ಸಕಲ ಸನ್ನಾಹದಲಿ ಯಾದವ 
ಕಣರು ದಿಗುಭ್ರಮೆಯಲಿ ಸ್ವಕೀಯ 

ನಿಕರ ಸಹಿಯಿರುಳು ರಣದಲಿ 
ಕ್ಷಣನವನು ರಚಿಸಿದರು ರೌರವವಾಯು, ರಾತ್ರಿಯಲಿ ೩೦ ಚಕಿತರಾದರೆ ಜೋಡಿಸೆನುತಿದಿರಾದನಾ ದ್ರೋಣ ೩೭ 
- ಆರ ವಂಗಡದಾಳಿವನು ನೀ . 

- ತವಕ ತಗ್ಗಿತು ಭಟರ ತಾಳಿಗೆ 
ನಾರು ಹೇಸರೇನೆಂದು ಬಳಿಕ ವಿ 

ಜವಳಿದೆಗೆದುದು ಮನಕೆ ಭೀತಿಯ 
ಚಾರ ಮಿಗೆ ಹೊಯ್ದಾಡಿದರು ಕರೆಕರೆದು ಮೂದಲಿಸಿ ಗವನಣಿಗೆ ಮಾಡಿಸಿತ) ಜಾಳಿಸಿತದಟರಸರಣ 
ಭಾರಿಸಿತು ಬಲುತಿಮಿರ ಬಲ ಸಂ 

ಸವೆದ ಶೌಲ್ಯದ ಘಾಯ ಘಲ್ಲಿಸಿ 
ಹಾರವನ್ನು ವಿವರಿಸುವನಾವನು 

ತವಯವದ ಮಡಮುರಿವ ಮೋಹರ 
ಭೂರಿ ಭಟರಂಘವಣಿ ಬೀತುದು ಭೂಪಕೇಳೆಂದ ೩೧ ದವನಿಪತಿಗಳ ನಿಲವ ನೋಡಿದನಸುರರಿಪು ನಗುತ ೩೮ 
ತೆಗೆಸು ಚೂಣಿಯ ಬಲವ ದೀವ 

- ನಿಲ್ಲಿ ಭಯ ಬೇಡಾವ ರಣವಿದು 
ಟೈಗರ ಕರೆ ಕರೆ ತೈಲಪೂರ್ಣದ 

ತಲ್ಲಣಕೆ ತರುವಾಯ ದೀವಿಗೆ 
ತೊಗಲ ಕುನಿಕಿಲ ಬಂಡಿ ಕವಿಯಲಿಕೋಟಿ ಸಂಖ್ಯೆಯಲ್ಲಿ ಪಲ್ಲವಿಸಿದರೆ ತಳಿತುದೇ ಭುಜಶೌರ ಕುರುಬಲಕೆ 
ಬಿಗಿದ ಮಳವೆಯನೆಣ್ಣಿಗೊಪ್ಪರಿ 

ಖುಲ್ಲರಾರೋ ಬಲವ ತಿರುಹಿದ 
ಗೆಗಳೊಳದ್ದಲಿ ಗಳೆಗಳಲಿ ಸೀ 

Dಂಜಿದರೆನುತ ಕರ 
ರೆಗಳ ಸುತ್ತಲಿಯೆಂದು ಕೈವೀಸಿದನು ಕಲಿದ್ರೋಣ ೩೨ ಪಲ್ಲವವ ನೆಗಹಿದನು ಲಕ್ಷ್ಮೀಕಾಂತ ಕರುಣದಲಿ ೩೯ 
- ಬೆಳಗಿದವು ಬೊಂಬಾಳ ದೀವಿಗೆ 

- ಅವನೊಬ್ಬನ ಮಧುರವಚನ ಕೃ 
ಬಲದೊಳಾನೆಗೆ ಹತ್ತು ರಥಿಕಾ 

ಪಾವಲೋಕನದಿಂದ ಶತ ಜ . 
ವಳಿಗೆ ನಾಲುಕು ಹಯಕೆರಡು ಕಾಲಾಳಿಗೊಂದೊಂದು ನ್ಯಾವಳಿಯ ಘನ ದುರಿತವಯ ಝಳಕೆ ಕಡೆಯಹುದು 
ಬಲಸಮುದ್ರದೊಳೊಗೆದ ವಡಬಾ 

ದೇವರೀತನ ಲಲಿತವಚನಸು 
ನಳನ ಝಳವೋ ಮೃತ್ಯುವಿನ ದೀ 

ಧಾವಸೇಚನದಿಂದ ಭಟರುರೆ 

೪೦ 
ವಳಿಗೆಯಿರುಳೊ ತಿಳಿಯಲರಿದೆನೆ ಚಿತ್ರವಾಯ್ತಿಂದ ೩೩ ಜೀವಿಸುವುದೇನರಿದೆ ಕೇಳ್ ಜನಮೇಜಯಕ್ಷಿತಿಪ 


೪೫೭ 


ದ್ರೋಣಪರ್ವ 


೧೫] 

ಹಿಂಗಿದುದು ಭಯ ಕಂಠದ ಸುಸ 
ರ್ವಾಂಗದಲಿ ಪಸರಿಸಿತು ಕಾಳಗ 
ದಂಘವಣಿ ಹೊಗರೇರಿದುದು ವಿಕ್ರಮ ಛಡಾಳಿಸಿತು 
ಹೊಂಗಿದರು ಹೊಂಪುಳಿಯ ಪುಳಕದ 
ಮುಂಗುಡಿಯ ರೋಮಾಂಚನದ ರಣ 
ರಂಗ ಧೀರರು ತರುಬಿ ನಿಂದರು ಮತ್ತೆ ಕಾಳೆಗವ ೪೧ 

ಭಟರು ಬಳಲಿದರಿಂದು ರಣವು 
ತೋಟವು ಧೀವಶಿಗಳು ಮಹಾರಥ 
ರಟಕಟಿಸುತಿದೆ ಮತ್ತೆ ನಾವಿದನೇನ ಹೇಳುವೆವು 
ಕುಟಿಲ ಭಾರದ್ವಾಜನಿವನು 
- ಬೃಟೆಗೆ ಮದ್ದ ರೆವೆನು ನಿಶಾಪರಿ 
- ಯಜನಪಟುಗಳು ಬರಲಿ ಕಾಳೆಗಳೆಂದನಸುರಾರಿ ೪೨ 
- ಕರಸು ಧರ್ಮಜ ಕಲಘಟೋತ್ಕಚ 
ನಿರುಳುಬವರಕೆ ನಿಲಲಿ ಸಾತ್ಯಕಿ 
ನರ ವೃಕೋದರ ನಕುಲ ಸಹದೇವಾದಿಗಳಿಗರಿದು 
ಇರುಳು ರಣದಾಯತವನವನೇ 
ಹಿರಿದು ಬಲ್ಲನು ಗೆಲುವನೆನೆ ಮುರ 
ಹರನ ನೇಮದಲನಿಲತನಯನತನಯನೈತಂದ ೪೩ 
- ಜಡಿವ ಹಿರಿಯುಬ್ಬಣದ ಹೆಚ್ಚಿದ 
ಮುಡುಹುಗಳ ಮುರಿದಲೆಯ ಚರಣದ 
ತೊಡರ ಮೊಳಗಿನ ಬಾವುಲಿಗಳಲಿ ಘಣಘಣ ಧ್ವನಿಯ 
ನಿಡಿಯೋಡಲ ಮುರಿಮಾಸೆಗಳ ಕೆಂ 
ಪಡರ್ದ ಕಂಗಳ ಹೊಳೆವ ದಾಡೆಯ . 
ದಡಿಗ ದಾನವನವನಿ ಹಜ್ಜೆಗೆ ನೆಗ್ಗಿ ತಂದ 

ಏನು ಧರ್ಮಜ 
ಸೇನೆ ಮಲೆತುದೆ ಬಿಡು ಬಿಡಾ ತಡ 
ವೇನು ತಾ ವೀಳೆಯವನೆನುತೆಡಗಯ್ಯನರಳಿಚುತ 
ದಾನವಾನರರೊಳಗೆ 
ಸೂನುವಿಗೆ ಸರಿಯಿಲ್ಲೆನಿಸಿ ನಿಲ 
ಲಾನು ಬಲ್ಲೆನು ನೋಡೆನುತ ಬಿದಿರಿದನು ಖಂಡೆಯವ ೪೫ 
- ಜಡಿದು ಝಂಪಿಸಿ ವೀಳೆಯವಕೊ೦ 
ಡೆಡದ ಕಯ್ಕೆಂದೆರಗಿ ಮದಮುಖ 
ನೆಡಬಲನ ನೋಡಿದರೆ ರಕ್ಕಸಕೋಟಿಜೀಯೆನುತ 
ಸಿಡಿಲ ಸೆರೆ ಬಿಟ್ಟಂತೆ ಭುಜವನು 
ಹೊಡೆದು ಮುಂಚಿತು ದೈತ್ಯಬಲವುಲಿ 

[ ೪೬ 
ದಡಿಯಿಡಲು ಮೇಲುಸುರು ಮಸಗಿತು ಫಣಪ ಕಮಠರಿಗೆ . 
- ಕಾಳರಾತ್ರಿಯ ಕಟಕವೋ ಮೇಣ 
ಕಾಲರುದ್ರನ ಪಡೆಯೋ ದಾನವ 
ನಾಳಿನಗ್ಗಳಿಕೆಗಳ ಬಣ್ಣಿಸಬಲ್ಲ ಕವಿಯಾರು 
ಆಳ ಬೆಳೆಸಿದನು ಕಪ್ಪುರ 
ವೀಳೆಯವಹಾದನು ಲೋಹದ 
ಗಾಲಿ ಘೀಳಿಡೆ ರಥವನೇರಿದನನಿಲಸುತಸೂನು ೪೭ 


ಸಾಲು ಮಿಗೆ ಮೋಹರದೊಳಗೆ ಬೋಂ 
ಬಾಳ ದೀವಿಗೆ ಬೆಳಗಿದವು ಶರ 
ಜಾಳ ದೀಧಿತಿ ತೊಳಗಿದವು ರಕ್ಕಸರ ಕೈಗಳಲಿ 
ಬಾಳ ಹೊಳಹನು ಜರೆದು ದಾಡೆಯ 
ಢಾಳ ಮಿಗೆ ಗಜಗಲಿಸೆ ದಾನವ 
ಕಾಳೆಗಕ್ಕನುವಾಗಿ ನಿಂದನು ಬಿಗಿದ ಬಿಲುದೆಗೆದು ೪೮ 

ಹಯಕೆ ಹಯ ರಥ ರಥಕೆ ಪಯದಳ 
ಪಯದಳಕೆ ಗಜಸೇನೆ ಗಜಸೇ 
ನೆಯಲಿ ಭಾಷೆಯ ಭಟರು ಭಾಷೆಯ ಭಟರ ಗಡಣದಲಿ | 
ನಿಯತ ಚಾತುರ್ಬಲವೆರಡು ನಿ 
ರ್ಭಯದಲೊದಗಿತು ಮಕುಟಮಸ್ತಕ 

[ ೪೯ 
ಮಯ ಮಹೀತಳವೆನಲು ಹಳಚಿದು ಹೊಯ್ದು ದುಭಯಬಲ 

ಕೌರವನ ತಳತಂತ್ರ ಕಟಕಾ 
ಚಾರಿಯನ ಕಾಹಿನಲಿ ರಿಪುಪರಿ 
ವಾರ ನಿಂದುದು ಭೀಮಸೇನನ ಸುತನ ಬಳಸಿನಲಿ 
ಆರಿದನು ಜಗ ನಡುಗೆ ಬೊಬ್ಬೆಯ 
ಭಾರದಲಿ ವೈರಿಗಳ ಬಲಸಂ 
ಹಾರ ರುದ್ರನು ಕಲಿಘಟೋತ್ಕಚ ಹೊಕ್ಕ ನಾಹವವ ೫೦ 
- ಬೆಳೆದವೋ ಕೈಕಾಲು ನೀಲಾ 
ಚಲಕೆ ಹೇಳೆನೆ ಮುಗಿಲ ತುಡುಕುವ 
ತಲೆಯ ತೊಕೆಯ ತೋರಹತ್ತನ ಕಂಡು ಕುರುಸೇನೆ 
ಕಳವಳಿಸಿದರು ಕಾಯದಲಿ ಕ 
ಕುಲಿತೆಗಾರರು ಕೈದೆಗೆದರ 
ಗ್ಗಳೆಯನುರುಬೆಗೆ ಬೀಳುಕೊಟ್ಟರು ಭಟರು ಸೈರಣಿಯ ೫೧ 

ಏನ ಹೇಳುವೆನವರ ರಣಸು 
ಮ್ಯಾನವನು ನಮ್ಮವರ ಮೊಗದು 
ಮಾನವನು ಪ್ರಥಮಪ್ರವೇಶದೊಳಾದುದೀ ಹದನು 
ದಾನವರ ಥಟ್ಟಣಿಗೆ ನಿಲುವರ 
ನಾನು ಕಾಣಿನು ದಿಟ್ಟತನದಲಿ 
ತಾನೆ ನಿಂದನು ಕೌರವೇಂದ್ರನು ಸಕಲ ಬಲಸಹಿತ ೫೨ 

ಫಡ ನಿಶಾಚರ ಹೋಗುಹೋಗಳ 
ವಡದು ಕರೆ ನಿಮ್ಮಯ್ಯನನು ಹೇ 
ರೊಡಲ ತೋರಿಸಿ ಬಲವ ಬೆದರಿಸಲಗ್ಗಳಿಕೆಯಹುದೇ 
ಮಿಡುಕುವರೆ ಕರೆ ನಿಮ್ಮ ತಿಗ 
ನಡಗಲೇತಕೆ ಕೃಷ್ಣ ನಿಮಗಿ 
ನ್ಯೂಡಲ ಬಳಿನೆಳಲವಸಹಿತ ಬಾಯೆಂದು ಗರ್ಜಿಸಿದ ೫೩ 
- ಮರಳು ಕೌರವ ಜಂಗಮ ಸ್ಥಾ 
ವರದ ದೇಹಕೆ ನೆಳಲಹುದು ದಿನ 
ಕರನ ದೇಹಕೆ ನೆಳಲು ಶ್ರುತವೋ ದೃಷ್ಟವೋ ನಿನಗೆ 
ಸುರ ನಿಶಾಚರ ಮರ್ತ್ಯರೊಳು ತಾ 
ನೆರವ ಬಯಸುವುದುಂಟೆ ಹರಿಯಂ 
ತಿರಲಿ ಚೈತನ್ಮಾತ್ಮನಾತನ ಮಾತದೇಕೆಂದ 


- ವೇನ 


ಳಗೆ ನಿನ್ನಯ 


೪೫೮ ಮ ಹಾ ಭಾ ರ ತ 

[ ಸಂಧಿ 
ಹೆಣನನರಸುತ ರಕುತಪಾನಕೆ 

ಓಡಲೀಯದೆ ಸದರಗೊಡುತ ವಿ 
ಸೆಣಸಿ ಶಾಕಿನಿ ಢಾಕಿನಿಯರೊಳು 

ಭಾಡಿಸುತ ಮೇಲಿಕ್ಕಿದರೆ ಕೈ 
ಹೆಣಗಿ ಗೆಲುವುದೆಯಾಯ್ತು ದಾನವವಿಧ್ಯೆ ಜಗವರಿಯೆ | ಮಾಡಿದರೆ ಶರಹತಿಗೆ ದೇಹವ ಕೊಟ್ಟು ಸ್ಮರಿಸುತ 
ರಣದೊಳಗ್ಗದ ಕೈದುಕಾರರ 

ಖೇಡತನವನ್ನು ಬಿಡಿಸಿ ಸಲೆ ಕೊಂ 
ಕೆಣಕಿ ಗೆಲುವುದ ಕೇಳಿದರಿಯವು 

ಡಾಡಿ ಕಾದಿದನಸುರಜಾತಿಯೊ 
ಹೆಣದಿನಿಹಿಗಳು ಹೇವ ಮಾರಿಗಳೆಂದನಾ ಭೂಪ ೫೫ 

ಳೊಡೆ ಪರಿಭವ ತನ್ನದೆಂಬ ಪದಸ್ತತನದಿಂದ | 
- ಬಯ್ಯಲರಿವೆ ದುರುಕ್ತಿ ಶರದಲಿ 

- ಎಸುಗೆಯೊಳಿತಲಾಯುಧನ ಲಂ 
ಮೆಯ್ಯನೆಸುವೆಯೊ ಮೇಣು ಮಾರ್ಗಣಿ 

ಬುಸನ ಪರಿ ತಪ್ಪಲ್ಲ ತಪ್ಪ 
ಕಯ್ಯಲುಂಟೇ ನಿನಗೆ ಸಂಬಳವೇನು ಸಮರದಲಿ 

ಅಸುರನಹೆಯೋ ಜಾಗು ಕಿಷ್ಕಾರಾತ್ಮಜಾಯೆನುತ 
ಅಯ್ಯನನು ಕರೆಯೆಂಬ ಬಾಯನು 

ಅಸಿ ಪರಶು ಪಟ್ಟಿನ ಮುಸುಂಡಿ 
ಕೊಯ್ಯಬೇಡಾ ಸಿಂಹಕೇಸರ 

ಪ್ರಸರ ಧಾರಾಪಾತದಲಿ ಮೈ 
ದುಯ್ಯಲಾಡುವ ಗಜವ ನೋಡೆಂದುರುಬಿದನು ನೃಪನ ೫೬ ಬಸಿಯೆ ರಕುತದ ಸಾರ ಸಾಲಿಡೆ ಬಲದೊಳೊಳಹೊಕ್ಕ ೬೩ 
- ಎಸುತ ಹೊಕ್ಕನು ದಳಿಸುವ ಹೊಸ 

ಉರು ತಿಮಿಂಗಿಳನಬುಧಿಯಲಿ ಡಾ 
ಮಸೆಯ ಕಣಿ ಮುಕ್ಕುರುಕಿದವು ನಿ 

ವರಿಸುವುದು ಹುಲುಮಾನಿನಂತಿರ 
ಪ್ರಸರದಲಿ ನೃಪನೆಚ್ಚು ಕಾಣನು ಹರಿವನಾ ಕಣಿಗೆ ಲರಸ ಹೇಳುವುದೇನು ಮೊಗೆದನು ದೈತ್ಯ ಜಲನಿಧಿಯ 
ಕುಸುರಿದರಿದವುಜೋಡುಸೀಸಕ 

ಅರಿದ ಕೊರಳಿನ ಬಸಿವ ಬಂಬಲು 
ಬೆಸುಗೆಯೊಡೆದುದು ಘಾಯದಲಿ 

[ ೫೭ ಗರುಳ ಜರಿವ ಕಪಾಲದೊಗುನೆ 
ಬಸಿಯೆ ಬಿರಿದುದು ಶೌರ ಬಿಗಿದುದು ಭೀತಿ ಭೂಪತಿಗೆ ತರ ರಣಾವನಿ ಕರೆವುತಿರ್ದುದು ರೌದ್ರಮಯರಸವ ೬೪ 
ಅಕಟ ದೊರೆಯೋ ಸಿಕ್ಕಿದನು ಪಾ 

- ಜಾಗು ದೈತ್ಯರ ರಭಸದಲಿ ಲೇ 
ತಕರು ರಥಿಕರು ಶಿವ ಹಿಡಿಂಬಾ 

ಸಾಗಿ ಕಾದಿದಿರೀಸು ನಮ್ಮಲಿ 
ರ್ಭಕನಿಗೊಪ್ಪಿಸಿಕೊಟ್ಟು ಕೊಂದರು ದೊಣಕೃಪರೆನುತ ತಾಗಿ ನಿಂದವರಾರು ಕೆಚ್ಚು ಇವರು ಕಲಿತನದ 
ಸಕಲ ಪರಿಚಾರಕರು ಮಂತ್ರಿ 

ಆಗಲಿನ್ನಾವುದು ನಮಗೆ ಕೈ 
ಪ್ರಕರಿರಲಲು ಕೇಳಿ ಬದ 

[ ೫೮ ಲಾಗು ನಿಮ್ಮ ಸುಗಳು ಶರೀರವ 
ಭ್ರುಕುಟಿ ಭೀಷಣಮುಖರು ಮಸಗಿತು ದೈತ್ಯಬಲಜಲಧಿ ನೀಗಿ ಕಳೆಯಲಿ ಎಂದು ಬೊಬ್ಬಿರಿದೆಚ್ಚನತಿರಥರ 
- ಬಕನ ಮಕ್ಕಳು ಜಟನ ಕಿಮ್ಯಾ 

- ಸಿಡಿಲು ಮೊರೆದರೆ ಸರ್ಪನಂಜುವು 
ರಕನ ಸುತರು ಹಿಡಿಂಬತನುಜರು 

ದಡಗುವನೆ ಗರುಡನು ವೃಥಾ ಕೆಡೆ | 
ವೃಕಜರಾಸಂಧಾತ್ಮಜರು ಶಿಶುಪಾಲನಂದನರು 

ನುಡಿಯ ನುಡಿದರೆ ದಿಟ್ಟನೆಂಬರೆ ವೀರರಾದವರು 
ಸಕಲ ಸನ್ನಾಹದಲಿ ದೈತ್ಯ 

ಫಡ ಫಡೆನುತ ಬಕಾಸುರನ ಮಗ. 
ಪ್ರಕರ ಹೊಕ್ಕುದು ರಾಯ ರಥಪಾ [ ೫೯ ನಡಸಿದನು ಕೂರಂಬನಾತನ 

[ ೬೬ 
ಲಕರು ಕವಿದರು ತುಡುಕಿದರು ರಣವನು ಘಟೋತ್ಕಚನ ಕಡುಹ ಹೊಗಳುತ ಹೊಕ್ಕು ಹಿಡಿದನು ಬೀಸಿದನು ಖಳನ | 
- ಕೆಣಕಿದರಲಾ ರಣವ ರಕ್ಕಸ 

- ರಥಚಯವ ನುಗೊತ್ತಿದನು ಸಾ 

ರಥಿಗಳನು ಸೀಳಿದನು ಸುಮಹಾ 
ಬಣಗುಗಳು ಮತ್ತು ಪೂತು ಸಮರಾಂ 
ಗಣದೊಳಗೆ ನಾವಾವ ಸದರವೊ ನೋಡಿರೈ ಭಟರು ರಥರ ಬಿಂಕದ ಬಿಗುಹ ಮುರಿದನು ಹೊಕ್ಕು ಬೀದಿಯಲಿ 
ಸೆಣಸು ಗಡ ನಮ್ಮೊಡನೆ ಸಲೆ ಟೆಂ 

ಶಿಥಿಲವಾಯಿತು ವೈರಿಬಲವತಿ 
ಮಥನವಾಯಿತು ದೈತ್ಯನೂಳಿಗ 

( ೬೭ 
ಠಣಿಸುವರು ಗಡ ಬವರಕೊಸುಗ 
ಹೊಣಕೆ ಗಡ ನಮ್ಮೊಡನೆನುತ ಸಾರಥಿಯ ಕೈವೊಗ್ಗ ೬೦ ಪೃಥುವಿ ಲಘುತರವಾಯ್ತು ಫಣಿಪನ ಕೊರಳು ಸೈನಿಮಿರೆ 
ಹೆಸರುಗೊಂಡರೆ ಕಿವಿಗಳಿಗೆ ಕರೆ 

ಬರಸಿದನು ರಣದಲಿ ಹಿಡಿಂಬಾ 
ರ್ಕಶರು ರಕ್ಕಸರೆಂಬ ಹೆಸರಿದು . 

ಸುರನ ಮಕ್ಕಳ ಚೈದ್ಯ ಮಾಗಧ 
ನುಸಿಗಳೊಳಗಾಶ್ರಯಿಸಿ ಕೆಟ್ಟುದು ಶಿವ ಶಿವಾಯೆನುತ ನರಕ ಕಿಷ್ಕಾರಕ ಜಟಾಸುರನೂನು ಸಂತತಿಯ 
ಹೊಸ ಮಸೆಯ ಹೊಗರಂಬುಗಳನೆ | 

ಬರಲಿ ಕರ್ಣದ್ರೋಣರುಳಿದೀ 

ಜರಡ ಜೋಡಿಸಬೇಡ ಭೀಮನ 
ಬ್ಬಿಸಿದನುಬ್ಬಿಸಿದನು ವಿರೋಧಿಗ . 
ಆಸು ಸಮಿಾರಣನಿಂದ ನಿಜಭುಜ ವಿಕ್ರಮಾನಳನ ೬೧ ನರನ ಬಯಸುವರೆನ್ನೊಡನೆ ಕೈಮಾಡಹೇಳೆಂದ ೬೮ 


೪೫೯ 


ದ್ರೋಣಪರ್ವ 


- ಎನಲು ಕವಿದುದು ಸೇನೆ ಕಂಗನೆ 
ಗನಲಿ ಕರ್ಣ ದ್ರೋಣರಿಗೆ ನೀ 
ನೆನಿತರವ ಫಡ ಬಾಯಿಬಡಿಕನು ಭೀಮಸುತನೆನುತ 
- ತನತನಗೆ ಕಾಲಾಳು ಮೇಲಾ 
ಳನುಪಮಿತ‌ಕಿದರು ಚಾಪ 
ಧ್ವನಿಯೊಳಗೆ ನೆರೆ ಮುಳುಗೆ ಬಹುವಿಧವಾದ್ಯ ನಿರ್ಘೋಷ 

ಆಳಹಿರಿ ನಿಮಗಂಜುವೆನು ಕಾ 
ಲಾಳ ಹೊಯ್ಯನು ಕುದುರೆಕಾರರು 
ಮೇಲುವಾಯಲಿ ರಥಿಕರೊಡೆಹಾಯಿಸಲಿ ತೇರುಗಳ 


ತೂಳಿಸಲಿ ಗಜದಳವನವರಿಗೆ 
ಕೋಲ ತೊಡಚುವನಲ್ಲ ನೆರೆ ಹೀ 
ಹಾಳಿಯುಳ್ಳರೆ ಬರಲಿ ಕರ್ಣ ದ್ರೋಣಕೃಪರೆನುತ ೭೦ 

ಹಲಬರಸುರರು ಮಡಿದರಿವನ 
ಗೃಳೆಯನಿರುಳಿನ ಬವರದಾಯತ 
ತಿಳಿವುದೀತಂಗೆನುತಲಾ ದೊಣಾದಿ ನಾಯಕರು 
ಅಳುಕಿದರು ಬಳಿಕೇನು ಭಕುತಿಯ 
ಲೋಲಿಸಿದರಿ ಪಾಂಡವರು ಯದು 
ಕುಲಲಲಾಮನನವಳ ಗದುಗಿನ ವೀರನರಯಣನ ೭೧ 


ಹದಿನಾರನೆಯ ಸಂಧಿ 


ಸೂ , ಚಂಡಬಲ ಕುರುಪತಿಗೆ ಮಲೆವರ 

ಗಂಡನಿರುಳಿನ ಕಾಳಗದೊಳು 
ದಂಡಭಟ ಕಲಿಕರ್ಣ ಕೊಂದನು ಭೀಮನಂದನನ 


ಕೇಳು ಧೃತರಾಷ್ಮಾವನಿಪ ದೊರೆ 

ಹೊಗೆದು ಹೆಚ್ಚಾಳುಗಳ ನಗೆ | 
ಯಾಳನರಸುತ ಹೊಕ್ಕು ಸೂಠಿಯೊ 

ಮೊಗವು ಮೋಡಾಮೋಡಿಯಲಿ ಕೈ 
ತಾಳುಕುದುರೆಯು ಥಟ್ಟ ನಿಬ್ಬಗಿಮಾಡಿ ದಳವುಳಿಸಿ 

ಮಗುಚಿ ಕಳೆದನು ನಿಮಿಷದಲಿ ಹೇರಾಳ ರಾಶಿಗಳ . 
ಕೋಲತೊಡಚೆ ಕರ್ಣ ಕುರುಭೂ 

- ಕೆಲರ ನುಂಗಿದನೊದೆದು ಕೊಂದನು 
ಪಾಲ ಕೈದುವ ಹಿಡಿ ಕೃಪಾದಿಗ 

ಕೆಲಬರನು ಹೊರಕ್ಕೊಯ್ಯ ಹೊಯಿಲಲಿ 
ಕೇಳಿ ಸಮ್ಮುಖವಾಗೆನುತ ಕೈಮಾಡಿ ಬೊಬ್ಬಿರಿದ ೧ ಕೆಲಬರನು ಧನುವಿನ ಗದೆಯಲಿ ಹೊಯು ಕೆಲಕೆಲರ 
ಚೆಲ್ಲಿತರಿಬಲಜಲಧಿ ಭಟರ 

ಕಲಕಿದನು ಬಲಜಲಧಿಯನು ಮೇ . 
ಇಲ್ಲಿ ಮುಕ್ಕುರುಕಿದರು ಸಬಳದ 

ಲುಲಿದು ಕವಿದುದು ಮತ್ತೆ ಹೆಣವನು 
ಸೆಲ್ಲೆಹದ ತೋಮರದ ಚಕ್ರದ ಸರಿಯ ಸೈಗರೆದು 

ತುಳಿದು ಮುಗ್ಗಿ ತು ಮೇಲೆ ಬಿದ್ದು ದು ಮುಸುಕಿತರಿಭಟನ ೬ 
ಘಲ್ಲಿಸಿದವಾನೆಗಳು ತೇಗಿನ 

ಪೂತರೇ ಕುರುಸೈನಿಕವಸಂ 
ಬಿಲ್ಲವರು ತುಡುಕಿದರು ಕಂಬುಗೆ 

ಖ್ಯಾತವೆಂದಿಗೆ ಸವೆವುದೋ ಕೈ 
ಯಲ್ಲಿ ಖುರ ಕುಣಿದಾಡೆ ಹೊಕ್ಕರು ರಾಯರಾವುತರು ೨ ಸೋತವೇ ಹರ ಕೊಲುವೆನೆನುತಮುರಾರಿ ಚಿಂತಿಸಿದ 
ಎಡಬಲದಿ ಹಿಂದಿದಿರಿನಲಿ ಕೆಲ 

ಈತಗಳಿಗಿದು ಮದ್ದೆನುತ ಮಾ 
ಕಡೆಯ ದಿಕ್ಕಿನೊಳಕಿದರು ಬಲು 

ಯಾತಿಶಯ ಯುದ್ಧದಲಿ ಬಲಸಂ 
ಗಡಲ ಕಡೆಹದ ಗಿರಿಯನಬುಧಿಯ ತೆರೆಗಳೊದೆವಂತೆ , ಘಾತವನು ಬೆದರಿಸಿದನದನೇವಣಿಸುವೆನೆಂದ - ೭ 
ಕೊಡಹಿದರೆ ಕಟ್ಟಿರುಹೆಗಳು ಬೆಂ 

ಮಾಯದಲಿ ಹುಲಿಯಾಗಿ ಗರ್ಜಿಸಿ 
ಬಿಡದೆ ಭುಜಗನನಳಲಿಸುವವೋ 

ಹಾಯಿದನು ಕಲಿಸಿಂಹವಾಗಿ ಗ - 
ಲಡಸಿ ತಲೆಯೆತ್ತಿದರು ಬೀಳುವ ಹೆಣನನೊಡಮೆಟ್ಟಿ ೩ 

ದಾಯುಧದಲಪ್ಪಳಿಸಿದನು ಭೈರವನ ರೂಪಾಗಿ 
ಹೊಕ್ಕ ಸುಭಟರು ಮರಳದಿರಿ ಖಳ 

ಬಾಯಲಡಸಿದನಹಿತರನು ದಂ . 
ಸಿಕ್ಕಿದನು ಸಿಕ್ಕಿದನು ಚಲಿಸುವ 

ಡಾಯುಧದ ನಿಲವಿನಲಿ ಸುಭಟರ 
ಚುಕ್ಕಿಗರ ಹೊಮ್ ಬೀಳಗುತ್ತೆನುತರಸನುಬ್ಬ ರಿಸೆ 

ದಾಯಗೆಡಿಸಿದನೊಂದುನಿಮಿಷದೊಳೊರಸಿದನು ಬಲವ ೮ 
ಹೊಕ್ಕು ತಿವಿದರು ನೀಡಿ ಹರಿಗೆಯ 

- ಬೀಳಹೊಯ್ದ ನು ಬಿರುದರನು ಬಿರು 
ನಿಕ್ಕಿ ನಿಂದರು ತಮತಮಗೆ ಮೇ | 

ಗಾಳಿಯಾಗಿ ವರೂಥಚಯವನು 
ಲಿಕ್ಕಿದರು ತೆರೆ ಮುರಿಯೆ ಬಳಿದರೆ ಮಸಗಿ ಕವಿವಂತೆ ೪ 

ಕಾಳುಕಿಚ್ಚಾಗುರುಹಿದನು ಫಣಿಯಾಗಿ ತುಡುಕಿದನು 
ಅಗಡು ದಾನವನಿವನು ಕಡ್ಡಿಗೆ 

ಮೇಲುಗವಿದನು ಜಲಧಿಯಾಗಿ 
ಬಗೆವನೇ ಸಾಗರವನರವ 

ಪಾಲನಿಕರದೊಳುರುಳಿದನು ಗಿರಿ 
ಟ್ಟಿಗೆಯನಿಟ್ಟರೆ ವಡಬನಲ್ಲಾ ನೀರ ಕುಡಿವವನು 

ಜಾಳವಾಗಿ ಘಟೋತ್ಕಚನು ಘಲ್ಲಿಸಿದನತಿರಥರ 


೪೬೦ ಮ ಹಾ ಭಾರ ತ 

[ ಸಂಧಿ 
ಎರಗಿದನು ಸಿಡಿಲಾಗಿ ಕಂಗಳೋ 

ಸಿಡಿವ ತಲೆಗಳ ಬಳಿವಿಡಿದು ಧಾ 
ಳಿರುಕಿದನು ಮಿಂಚಾಗಿ ಮಳೆಯನು 

ರಿಡುವ ರಕುತದಲೆರಡು ಬಲದಲಿ 
ಕರೆದು ನಾದಿದನಾತಪತ್ರ ತನುತ್ರ ಸೀಸಕವ 

ಹಿಡಿದ ದೀವಿಗೆ ನಂದಿದವು ಕುಂದಿದುದು ಚತುರಂಗ 
ತುರುಕಿದನು ಹೊಗೆಯಾಗಿ ಮಿಗೆ ಬೊ 

ಮಡಮುರಿಯ ಮಯವಾಯು ಸುಭಟರ 
ಬೀರಿದನೊಂದೆಡೆಯಲ್ಲಿ ಸುಭಟರ 

ನಿಡು ಮುಸುಕು ಮೋಹಿಸಿತು ಮುರುಹಿನ 
ನೊರಲಿಸಿದನೊಂದೆಡೆಯಲೇನೆಂಬೆನು ಮಹಾರಣವ ೧೦ ಕಡುಹುಕಾರರು ಕೇಣಿಗೊಂಡರು ಬಹಳ ದುಷ್ಕೃತವ ೧೭ 
- ಸುರಿದ ಕರುಳಳ ಸಿಡಿದ ಹಲುಗಳ 

ದ್ರೋಣನೆಂಬರೆ ಮುನ್ನವೇ ನಿ | 
ಜರಿದ ತಲೆಗಳ ಹಾಯ್ದ ಮೂಳೆಯ 

ಲ್ಯಾಣದೀಕ್ಷಿತನಾದನಾತನ 
ಹರಿದ ನರವಿನ ಬಿಗಿದ ಹುಬ್ಬಿನ ಬಿಟ್ಟ ಕಣ್ಣುಗಳ 

ಕಾಣಿವೈ ಗುರುಸುತನದೃಶ್ಯಾಂಜನವೆ ಸಿದ್ಧಿಸಿತು 
ಮುರಿದಗೋಣನ ಬಸಿವ ತೊರಳೆಯ 

ಹೂಣಿಗರು ಮತ್ತಾರು ಶಲ್ಯ 
ಹರಿವ ರಕುತದ ತಳಿತ ಖಂಡದ 

ಕೋಣಿಪತಿ ಕೃತವರ್ಮ ಕೃಪನತಿ 
ಬಿರಿದ ಬಸುರಿನ ಗೌರವದ ರಣಭೂಮಿ ರಂಜಿಸಿತು ೧೧ - ಜಾಣರೋಟದ ವಿದ್ಯೆಗೆನುತಿರ್ದುದು ಭಟಕ್ಕೊಮ ೧೮ 
ಗರುಡನುಬ್ಬ ಟೆಗಹಿ ನಿಕರ ಜ 

- ಏನ ಹೇಳುವೆನಮಮ ಬಹಳಾಂ 
ಜ್ಞರಿತವಾದವೊಲಿವನ ಕಡು ನಿ 

ಭೋನಿಧಿಯ ವಿಷದುರಿಯ ಧಾಳಿಗೆ 
ಬರದ ಧಾಳಿಗೆ ಧೈಯ್ಯಗೆಟ್ಟುದು ಕೂಡೆ ಕುರುಸೇನೆ 

ದಾನವಾವರರಿಂದುವಳಿಯ ಮರೆತು ಹೋಗುವಂತೆ 
ಹೊರಳಿಯೊಡೆದರು ಭಟರು ಸಿಡಿದರು 

ದಾನವಾಚಳ ಮಥಿತ ಸೇನಾಂ 
ಜರುಗಿದರು ಜವಗುಂದಿದರು ಮಡ 

ಭೋನಿಧಿಯ ಪರಿಭವದ ವಿಪದುರಿ 
ಮುರಿದು ಬಿರುದರು ತಣಿದುಬೈ ಪರಿಭವದ ಸೂರೆಯಲಿ ಗಾ ನರೇಂದ್ರನಿಕಾಯ ಹೊಕ್ಕುದು ರವಿಸುತನ ಮರೆಯ ೧೯ 
- ಧಾತುಗೆಟ್ಟು ದು ದೊದ್ದೆಯೆಂದೇ 

- ಶರಣು ಹೊಕ್ಕುದು ಬಂದು ಮಕುಟದ 
ಭೂತಳಾಧಿಪ ಬಗೆಯದಿರು ತೆಗೆ . 

ಗರುವರವನೀಪಾಲಕರು ಮೋ 
ಮಾತು ಹುಸಿ ಮರಳಿದರು ನಿನ್ನಯ ಪಟ್ಟದಾನೆಗಳು ಹರಕೆ ತೋರ್ಪಟ್ಟವರು ಭಾರಿಯ ಬಿರುದಿನತಿಬಳರು 
ಭೀತಿಗೊಂಡನು ದ್ರೋಣಸೋಲಕೆ 

ದುರುಳ ದೈತ್ಯನ ಬಾಧೆ ಘನ ಪರಿ 
ಕೇತುವಾದನು ಶಲ್ಯನಪಜಯ 

ಹರಿಸಲರಿಯೆವು ಕರ್ಣ ನೀನೇ 
ಮಾತೃಕಾಕ್ಷರನಾದನಶ್ವತ್ಥಾಮನಿಂದಿನಲಿ ೧೩ ಮರಳಿ ಸೇನೆಯ ರಕ್ಷಿಸೆಂದುದು ನಿಖಿಳಪರಿವಾರ ೨೦ 
ಇವನ ಧಾಳಿಯನಿವನ ಧೈರವ 

ತಳಿತ ಮುಸುಕಿನ ಬೆರಳ ಮೂಗಿನ 
ನಿವನ ಹೂಣಿಗತನವನಿವನಾ 

ನೆಲನನೋಟದ ಮೆಯ್ಯ ತೂಕದ 
ಹವದ ಹೋರಿಗೆಯನಿವನ ಭಾರಿಯ ವೆಗ್ಗಳೆಯತನವ ಝಳದ ಸುಯ್ಲಿನ ಮುಖದ ಮೋನದ ನಸಿದ ನೆನಹುಗಳ 
ದಿವಿಜರಾನಲು ನೂಕದಿದು ನ 

ಕಳಿದ ಕಡುಹಿನ ಬೀತ ಬಿರುದಿನ 
ಮೃ ವರ ಪಾಡೇನ್ನೆ ಪಲಾಯನ 

ಬಲಿದ ಭಂಗದ ನೃಪತಿಗಳನ 
ತವನಿಧಿಯಲೇ ನಿಮ್ಮ ಬಲ ಧೃತರಾಷ್ಟ್ರ ಕೇಳೆಂದ ೧೪ ಗ್ಗಳೆಯ ರವಿಸುತ ಕಂಡು ಹೊಗಳಿದನಾ ಘಟೋತ್ಕಚನ ೨೧ 
* ಹಾಯಿಕಲಿ ಟೆಕ್ಕೆಯವ ಭಟ್ಟರ 

ಶಿವಶಿವಾ ಕೌರವನ ಸುಭಟರು 
ಬಾಯ ಹೋಯ ಗಡಬಡೆಯ ಹೊತ್ತ 

ದಿವಿಜರಿಗೆ ವೆಗ್ಗಳರು ನಿನಗಿಂ 
ಛಾಯುಧವನೀಡಾಡು ಕೊ ಕೊ ಜೋಡುಹೊಲಿ ದಿವರು ಸೋತರು ಪೂತು ದಾನವ ನೀ ಕೃತಾರ್ಥನಲ 
ರಾಯ ಕೊಂದರೆ ಕೊಲಲಿ ಸುಕೃತವು 

ಇವನ ಪಾಡಿನ ಸುಭಟರೇ ನ 
ಬೀಯವಾಗಲಿ ನಾವು ರಕ್ಕಸ 

ಮೃ ವರು ಗೆಲವೇನಿವನದೇ ಮಾ 
ನಾಯ ಕಯ್ಯಲಿ ಸಾಯೆವೆನುತೊಡೆಮುರಿದರತಿರಥರು ೧೫ ಧವನ ಸೂತ್ರದಯಂತ್ರವಿದು ಲಯಕಾಲ ನಮಗೆಂದ ೨೨ 
ಇಳಿದ ಕುದುರೆಗೆ ಬಿಸುಟ ರಥಸಂ 

ಸಾಕು ದೈತ್ಯನ ಕೆಡಹು ಸೇನೆಯ 
ಕುಳಕೆ ಹಾಯ್ದಿದ ಟೆಕ್ಕೆಯಕೆ ಕೈ 

ಸಾಕು ಸುಭಟರು ಬಾಯಬಿಡುತಿದೆ | 

ನೂಕು ನೂಕಮರಾರಿಯನು ತಡೆ ತಡವುಮಾಡದಿರು 
ಬಳಿಚಿದಾಯುಧತತಿಗೆ ನೂಕಿದ ಜೋಡುಸೀಸಕಕೆ 

ಆಕೆವಾಳರು ವಿಗಡ ವೀರಾ 
ಕಳಚಿದಾಭರಣಿಣಾತಪತ್ರಾ 
ವಳಿಗೆ ಕಾಣಿನು ಕಡೆಯ ಪರಿ 

ನೀಕವಿದೆ ತಲ್ಲಣದ ತಗಡಿನ 
ಕೊಲೆಗೆ ಭಂಗಕೆ ನಿನ್ನ ಬಿರುದರು ಬಂದುದಿಲ್ಲೆಂದ ೧೬ ಲೇಕೆ ಕಾಲಕ್ಷೇಪವೆಂದನು ಕೌರವರರಾಯ 


[ ಗೆಗಳ 


೨೩ 


೧೬] 


ದೊ ಣ ಪರ್ವ 
- ದುಗುಡವೋ ಮೇ ವಿಕ್ರಮಾಗ್ನಿಯ 

ಇತ್ತಲೆ ದನುಜೇಂದ್ರ ಕದನವ 
ತಗಹುಗಳ ತನಿಹೊಗೆಯೊ ರಾಯರ 

ದಿತ್ತಲಿತ್ತಲು ಗಮನ ಸುಭಟರ 
ಮೊಗವ ನೋಡೆ ಕೀರ್ತಿಕೌಮುದಿ ಕಳಿದ ಕತ್ತಲೆಯೊ ಕತ್ತಲೆಯೊಳೋಡಿಸಿದ ಕಡುಹನು ತೋರುನಮ್ಮೊಡನೆ 
ಬಿಗಿದ ಭೀತಿಯ ಸೂರೆಗಳೊ ಮೊ 

ಮೃತ್ಯು ನಿನಗಾನೆನ್ನೊಡನೆ ತಲೆ 
ರೆಗಳೊ ಸವಿವಾತುಗಳ ಸೋನೆಯ 

ಯೊತ್ತಿನೋಡೆಂದೆನುತ ಬೊಬ್ಬಿರಿ 
ಸೊಗಸುಕಾರರು ನಿಂದ ನಿಲವನು ಕರ್ಣ ನೋಡೆಂದ ೨೪ ವುತ್ತ ದೈತ್ಯನ ತರುಬಿದನು ಬಲವೆಲ್ಲ ಬೆರಗಾಗೆ ೩೧ 
ವಿಗಡತನವನು ವಹಿಲದಲಿ ಕೈ 

- ಎಲವೊ ನೆರೆ ಗಂಡಹೆ ಕಣಾ ನೀ 
ಮಗುಚಿ ಕಳೆದರು ಹೂಸಿಕದ ಹೂ 

ಮಲೆತು ನಿಂದುದು ಸಾಲದೇ ಸುರ 
ಣಿಗತನವ ಸೊನ್ನಾರವಿದ್ಯೆಯ ಸಾಹಸೋನ್ನತಿಯ 

ರೊಳಗೆ ಸಿತಗರ ಸೀಳುವೆನು ಮಾನವರ ಪಾಡೇನು 
ಸೊಗಸ ಹುಟ್ಟಿಸಿ ಸುಲಿವ ರಸವಾ 

ಕಲಿತನಕೆ ಮೆಚ್ಚಿದೆನು ಸತ್ತರೆ 
ದಿಗಳನಿವರ ವಿಡಾಯಿಗಳ ನಂ 

ಮೊಳೆಯದಿಹುದೇ ಕೀರ್ತಿ ರಿಪುಬಲ 
ಬುಗೆಯ ಕೇವಣ ಪಾಡುಕಾರರ ಕರ್ಣ ನೋಡೆಂದ ೨೫ ದೊಳಗೆ ದಿಟ್ಟನು ಕರ್ಣ ನೀನೆನುತಸುರ ಮಾರಾಂತ ೩೨ 
ನಡೆವುತೆಡಹಿದ ಪಟ್ಟದಾನೆಯ 

- ತಾನೆ ತನ್ನನೆ ಹೊಗಳಿಕೊಂಬರೆ 
ಮಿಡಿಯ ಹೊಯ್ದರೆ ಜೀಯ ರಣವವ 

ಮಾನನಿಧಿಯಾದವರು ಸಾಕಿ 
ಗಡವು ನಮಗಿದು ರಾತ್ರಿ ದೈತ್ಯರಿಗಿದುವೆ ನಡುಹಗಲು ದಾನವರ ಗರುವಾಯಿ ಭಾರಿಯ ಭಂಡವಿದ್ಯೆಗಳು 
ಮೃಡನನೊಂದವಸರಕೆ ಬಗೆಯದ 

ಏನು ಹೊಸತೆಂತೆಂತು ಶರಸಂ 
ಕಡುಹುಕಾರರು ನಿನ್ನವರು ಕೆಡೆ 

ಧಾನವುಳಿದಗ್ಗಳಿಕೆಗಳ ಮಾ 
ನುಡಿದು ನೋಯಿಸಲೇತಕೆಂದನು ಕರ್ಣನರಸಂಗೆ ೨೬ ತೇನು ಬಲ್ಲರೆ ಬಿಲ್ಲ ಹಿಡಿ ಹಿಡಿ ಕಾಣಲಹುದೆಂದ - ೩೩ 
ತಾಗಿ ವಜ್ರವ ಮುಳ್ಳುಗಳೆವಡೆ 

- ಫಡ ದೊಠಾರಿಸಿ ನುಡಿದ ಜಿಹ್ನೆಯ 
ಸಾಗರವ ಹೊಗಲೇಕೆ ಗಿರಿಗಳು 

ಹೆಡತಲೆಯಲುಗಿವೆನು ಕಣಾ ಕೇಳ್ 
ಹೋಗಲಿನ್ನಾ ಮಾತು ಮೀರಿದ ದೈತ್ಯನುಪಟಳವ 

ತೊಡಕಿ ತನ್ನಲ್ಲಿ ಬದುಕುವವರಾರಿಂದ ಯಮರೊಳಗೆ 
ಈಗ ಮಾಣಿಸು ನಮ್ಮ ಸುಭಟರು 

ಕಡುಹುಕಾರರ ಗರ್ವವಿಪಗಾ 
ಯೋಗಿಗಳವೊಲು ದಂಡಹೀನರು 

ರುಡವನೆನ್ನಲಿನೋಡುನೋಡೆನು 
ಬೇಗ ಮಾಡಿನ ಮರವೈರಿಯ ತರಿದು ಬಿಸುಡೆಂದ ೨೭ ತೊಡನೊಡನೆ ಶರವಳೆಯ ಕರೆದನು ಪವನಸುತನೂನು 
- ಕಳೆದ ವಿಾಸಲ ಶಕ್ತಿ ಪಾರ್ಥನ 

- ದಾನವರು ದಕ್ಕಡರು ಧೈಯ್ಯೋ . 
ತಲೆಗೆ ಬೈಚಿಟ್ಟಿಹುದಗಳು 

ದ್ದಾನಶೀಲರು ಘಾಯವನು ಗಿರಿ 
ಸೆಳೆದೆನಾದರೆ ಮುಂದೆ ಫಲುಗುಣನೆನ್ನ ಲೆಕ್ಕಿಸನು 

ಯಾನಬಾರದು ಮುಷ್ಟಿ ಬಲವೆಗ್ಗಳರು ಸತ್ಯದಲಿ 
ಉಳಿದ ಬಾಣಂಗಳಲಿ ದೈತ್ಯನ 

ಈ ನಿರಂತರ ಬಾಣ ರಚನಾ 
ಗೆಲುವುದರಿದಿದಕಾವ ಹದನೋ 

ನೂನಧನುರಭ್ಯಾಸದನುವನ 
ತಿಳಿಯಲರಿಯೆನು ಜೀಯಯೆಂದನು ಕುರುಪತಿಗೆ ಕರ್ಣ 

ದೇನ ಹೇಳುವೆ ಲೇಸೆನುತ ಕಲಿಕರ್ಣ ತೆಗೆದೆಚ್ಚ ೩೫ 
ಈಗ ದಾನವನ ಬಲೆಯಲಿ | 

ಹಾರಿದವು ಗರಿಸಹಿತ ದೇಹವ 
ತಾಗಿ ಸಿಲುಕಿತು ನಮ್ಮ ಮೊಹರ 

ಡೋರುಗಳೆದಂಬುಗಳು ನೆತ್ತರ 
ಮೇಲೆ ಫಲುಗುಣನಾರ ಕೊಲುವನು ಮರಣ ನಮಗಾಗೆ ಜೋರು ಮಸಗಿತು ಕೂಡೆ ಜಾಜಿನ ಗಿರಿಯ ಲೌಕುಳದ 
ನೀಗಿ ಕಳೆ ಕೊಲೆಗಡಿಗನನು ಜಯ 

ಏರ ಬಾಯ್ಕಳ ತಳಿತ ಖಂಡದ 
ವಾಗಲೀಗಳೆ ಮುಂದೆ ನರನು 

ಸೂರೆಗೊಂಡವು ಹಿಂದಣಂಬುಗ 
ದ್ಯೋಗಕಾರೈವೆವು ಚಿಕಿತ್ಸೆಯನೆಂದನಾ ಭೂಪ ೨೯ ಲಾರೆನಭಿವರ್ಣಿಸಲು ಕರ್ಣ ಘಟೋತ್ಕಚಾಹವವ 
- ಅದಡಮರವಿರೋಧಿಯಸುವನು 

೩೬ 
ಸೇದುವೆನು ಸರಿಸದಲಿ ನಿಂದರೆ 

ತಾರಕನ ಕೈಟಭನ ಮಹಿಷನ 
ನಾದುವೆನು ನಿಮ್ಮೊಡಲ ರಕುತದಲಖಿಳ ದಿಗುತಟವ 

ವೀರ ಜಂಭನ ಕಾಲನೇಮಿಯ 
ಕಾದುವೆನು ನಮ್ಮವರು ಕಳಚಿದ 

ತಾರಕಾಕ್ಷನ ಕುಂಭಕರ್ಣನ ಮುರ ಗುಹಾಸುರನ 
ಕೈದುವನು ಕೈವಶವಮಾಡಿ ವಿ 

ಆರುಭಟೆ ರಣದುಬ್ಬಟೆಯ ಜ 
ನೋದವನು ನೀವ್ನೋಡಿಎಂದನು ಕರ್ಣನರಸಂಗೆ ೩೦ ವಾರವೇ ನೆರೆ ಕಾಣಲಾಯ್ಕೆಂದುದು ಸುರಸೋಮ ೩೬ 

ಜ್ಞಾರತನವಿವನೊಬ್ಬನಲಿ ಕೈ 


೪೬೨ ಮ ಹಾ ಭಾರ ತ 

[ ಸಂಧಿ 
- ನಿಲುವಡಸುರನ ಮುಂದೆ ಕರ್ಣನೆ 

ಫಡ ದೊಠಾರಿಸಿ ನಿಂದರೆರಡೇ 
ನಿಲಲು ಬೇಹುದು ಕರ್ಣನುರುಬೆಗೆ 

ಕಡಿಯ ಮಾಡುವೆನೆಲವೊ ನಿನ್ನಯ 
ನಿಲುವಡೀಯಮರಾರಿಗೊಪ್ಪುವುದೆ ಮಹಾದೇವ 

ಗಡಣಿಗರ ಕರೆ ಕಾಯ್ದುಕೊಳಲಿ ಸುಯೋಧನಾದಿಗಳು 
ಉಳಿದ ಭೂರಿಯ ಬಣಗುಗಳು ವೆ 

ಮಡಮುರಿಯದಿದಿರಾಗು ರಕುತವ 
ಗ್ಗಳೆಯವೆಸರಿಗೆ ನೋಂತರೇ ಕುರು 

ಕುಡಿಸುವೆನು ರಸಿಗೆನುತ ಕೊಲೆ 
ಬಲದೊಳರಿಬಲದೊಳಗೆ ಸರಿಯಿವರಿಗಿಲ್ಲೆಂದ ೩೮ ಗಡಿಗನೌಕದಡಿದಿರ ಬಿಟ್ಟನು ಕರ್ಣ ಕೆಲ ಸಿಡಿದ ೪೫ 
. ಎರಡು ಬಲವಿವರಿಬ್ಬರಾಹವ - 

ಅಹಹ ಶಿವ ಶಿವ ದೈತ್ಯರಾಹು 
ದುರವಣಿಯನೇ ನೋಡುತಿರ್ದುದು 

ಗ್ರಹಣವಾಯಿತು ಕರ್ಣ ಸೂರನ | 
ಸರಿಮಿಗಿಲ ಕಾದಿದರು ಶಿವ ಶಿವ ಭಾರಿಯಂಕದಲಿ 

ಮಹಿಮೆ ಮಸುಳಿತಕಟಕಟಾಯೆನುತಖಳಬಲ ಬೆದರೆ 
ಸರಳು ತೀರಲು ತೀರದಸುರನ 

ಅಹಿತನಿಟ್ಟಳಕಳುಕಿ ಕೆಲದಲಿ 
ಕೆರಳಿದುರಿ ಕುಡಿಯಿಟ್ಟು ದಿವನ 

ಮಿಹಿರನಂದನನೆಚ್ಚಡಂಬಿನ 
ಬೃರಣಿ ಕೆಡೆಬೀಳೆನುತ ಶೂಲದಲಿಟ್ಟನಿನಸುತನ ೩೯ ಲಹರಿ ಮಸಗಿತು ಖಳನ ಖಡುಗವ ಕಾಣಿನಾಕ್ಷಣಕೆ ೪೬ 
ಹೊಗರುಗಿಡಿಗಳ ಬಾಯಿಧಾರೆಯ 

- ಚಾರಿವರಿದನು ದನುಜ ಮತ್ತು ಕ 
ಲೊಗೆವ ಹೊಗೆಗಳ ಹೊದರಿನುರಿ ಜಾ 

ಠಾರಿಯಲಿ ಕರ್ಣಾಸ್ತಧಾರಾ . 
ಳಿಗೆಯ ಭೋಂಕಾರದ ಭಯಂಕರ ಶೂಲವೈತರಲು ಸಾರದಲಿ ಮೈನನೆದು ಹೊನಲಿಡುವರುಣವಾರಿಯಲಿ 
ನಗುತ ಮೂರಂಬಿನಲಿ ಕೈದುವ 

ಆರಿವನು ಹೈಡಿಂಬನೀಚೆಯ 
ತೆಗೆಸಿದನು ನೆರೆ ಹತ್ತು ಶರವನು 

ಲಾರು ಭೀಮಜನಿತ್ತಲಾರು ಬ 
ಹಗೆಯ ಹೇರುರದೊಳಗೆ ಹೂಳಿದು ಕರ್ಣ ಬೊಬ್ಬಿರಿದ ೪೦ ಕಾರಿನಂದನನೆನಲು ಬಲವಿರುಳಸುರಮಯವಾಯ್ತು ೪೭ 
ದರಿಗಳೊಳು ದರ್ವಿಕರಾವಳಿ 

ಅಣಿದನಶ್ವತ್ಥಾಮನನು ತ 
ಯುರವಣಿಸಿದರೆ ಬಲ್ಲುದೇ ಕುಲ 

ಕ್ಷಣದೊಳರಸನ ತಾಗಿ ದ್ರೋಣನ 
ಗಿರಿ ಮಹಾದೇವಾವ ಸತ್ಯವೊ ದಾನವೇಶ್ವರಗೆ 

ಕೆಣಕಿ ದುಶ್ಯಾಸನನ ಮಸೆಗಾಣಿಸಿ ಕೃಪಾದಿಗಳ 
ಅರಿಯ ಶರಹತಿಗೊಡಲು ನೆರೆ ಜ 

ರಣದೊಳೊಡಿಸಿ ಮುರಿದು ಕರ್ಣನ 
ಜ್ಞರಿತವಾಗಲು ನೊಂದುದಿಲ್ಲ 

ಸೆಣಸಿ ನಿಂದನು ಮತ್ತೆ ಸಮರಾಂ 
ಬೃರಿಸಿ ಪರಿಘದಲಿಟ್ಟನಂಬುಜಬಂಧುನಂದನನ ೪೧ ಗಣದ ಚೌಪಟಮಲ್ಲನಿತ್ತನು ಪಡೆಗೆ ತಲ್ಲಣವ ೪೮ | 
- ತಿರುಗುತೈತಹ ಪರಿಘ ಕಾಂತರೆ 

ಬರಿಯ ಕಕ್ಕುಲಿತೆಯಲಿ ಕರ್ಣನ 
ಗಿರಿಗಳಡಿ ಮೇಲಹವು ನಾವಿ 

ಮರೆಯ ಹೊಕ್ಕೆವು ಕರ್ಣನೀತನ 
ನ್ನ ರಸ ಹೇಳುವುದೇನು ಕರ್ಣನ ಬಾಹುವಿಕ್ರಮವ 

ತರುಬಿದನಲಾ ಶಕ್ತಿಯಾವೆಡೆಯೆಂದು ಕೆಲಕೆಲರು 
ಪರಿಘವದು ಪರಮಾಣುಮಯವಾ 

ಕರುಬುತನವೇಕಕಟ ಪುಣ್ಯದ 
ಯೆರಡುಶರದಲಿ ಸಾರಥಿಯನಿ 

ಕೊರತೆ ನಮ್ಮದು ಕರ್ಣನೀಗುವ 
ಟ್ರೋ ರಸಿದನು ಹದಿನೈದು ಶರದಲಿ ರಥದ ಕುದುರೆಗಳ ೪೨ ನಿರಿತಕಂಜಿದ ನಾವೆ ಬಾಹಿರರೆಂದರುಳಿದವರು 
- ಸಮರಸಾಧನ ಸವೆಯೆ ಕೋಪದ 

- ಕಾರಿಸುವೆನಿವನಸುವನಿವ ಮೈ 
ತಿಮಿರ ಗರಿಗಟ್ಟಿತು ಮಹಾವಿ 

ದೊರಿ ನಿಂದರೆ ನಿಮಿಷದಲಿ ಬಾ 
ಕ್ರಮನ ಚಳಕವನೇನ ಹೇಳುವೆ ರಥದ ಬಳಸಿನಲಿ 

ಯಾರದಿರಿ ಕಣ್ಣೀರುಕಾರನ ಕರುಳ ಹರಹುವೆನು 
ಸಮತಳಿಸಿ ಕೈದುಗಳ ಮಳೆಯನು 

ಜಾರದಿರಿಯೆನುತಭಯಹಸ್ತವ 
ದ್ಯುಮಣಿತನಯನ ಮೇಲೆ ಕರೆದನು 

ತೋರಿ ತುಡುಕಿದನುಗ್ರಧಾರೆಯ 
ನಿಮಿಷಕದ ಪರಿಹರಿಸಿ ದೈತ್ಯನನೆಚ್ಚನಾ ಕರ್ಣ ೪೩ ತೂರುಗಿಡಿಗಳ ತುರುಗಿದುರಿಯ ಮಹಾಸ್ತ್ರವನು ಕರ್ಣ 
- ತೂರಿದಗೆ ತನಿಹೊಟ್ಟು ಗಾಳಿಗೆ 

ತಳಿತ ಕಿಡಿಗಳ ಕೈದುವಿನ ಮೈ 
ಹಾರುವುದು ಕುಲಗಿರಿಯ ಬೈಸಿಕೆ 

ಝಳದ ಝಾಡಿಯೊಳುಭಯ ಬಲದ 
ಜಾರುವುದೆ ಮರು ಪೂತು ನಮ್ನಾಯುಭಯ ಕಟಕದಲಿ ಸ್ಥಳದ ಹರುಷ ವಿಷಾದ ವಾರಿಧಿ ಕಾಲುಹೊಳೆಯಾಯ್ತು 

ಬಿಳಿಯ ಚೌರಿಗಳೆಸೆಯೆ ಘಂಟಾ 
ತೋರಲಿಲೈಣಿ ಜಗದೊಳೊಲೆಯ 

ವಳಿಗಳಣಸಿನ ಹೊಗರನುಗುಳುವ 
ಕಾರ ನೀನಹೆಯೆನುತ ಸುರರಿರಿ 
ಗಾರ ಕವಿದನು ಕರ್ಣನಳವಿಗೆ ಜಡಿವಡಾಯುಧದಿ ೪೪ ಹೊಳೆವ ಧಾರೆಯ ಭಾರಿಶಕ್ತಿಯ ತೂಗಿದನು ಕರ್ಣ ೫೧ 


[ ೫೦ 


ದ್ರೋಣಪರ್ವ 


- ೧೭ ] 


೪೬೩ 


ಕಾಯಲಾಪರೆ ದನುಜ ಕರೆ ಕಮ 
ಲಾಯತಾಕ್ಷನನಿಂದು ಬದುಕುವು 
ಪಾಯವುಳ್ಳಡೆ ಬೇಗ ಬೆಸಗೊಳು ಭೀಮ ಫಲುಗುಣರ 
ಆಯುಧಕೆ ತೆರವಿಟ್ಟೆ . ನಿ 
ಸ್ನಾಯುವವ ಹಿಂದಿಕ್ಕಿ ಕೊಂಬನ 
ತಾಯೆನುತ ಬೊಬ್ಬಿರಿದು ಶಕ್ತಿಯಲಿಟ್ಟನಾ ಕರ್ಣ ೫೨ 
- ಆರಿದನು ಪರಿಹರಿಸುವರು ಜಂ 
ಭಾರಿ ಕೊಟ್ಟನು ಕಮಲಭವ ಕಾ 
ಮಾರಿಗಳಿಗುಬ್ಬಸದ ಕೈದುವಜೇಯವೆಂದಿದನು 
ಧಾರೆಯಲಿ ದಳಿಸುವ ಕಿಡಿಗಳ 
ಭಾರಿಯಾಯುಧವಸುರನುರವನು [ಹೊರೆಗೆ ೫೩ 
- ಡೋರುಗಳೆದುದು ಹಾಯುಹೋದುದು ವಾಸವನ 
- ಆರಿ ಬೊಬ್ಬಿರಿವು ಕಂಡುದು 
ಪಾರುಖಾಣಿಯನಸುರನನು ಬಲು 
ಭಾರಿಯೊಡಲೊರ್ಗುಡಿಸಿ ಕೆಡೆದುದು ಬಿರಿದ ಗಿರಿಯಂತೆ 


ತೇರು ತುರಗ ಪದಾತಿ ಕರಿಘಟೆ 
ವೈರಿಬಲದಲಿ ನಮ್ಮ ಬಲದಲಿ 
ತೀರಿತೊಂದಕ್ಷೆಣ ಸುರರಿಪು ಬಿದ್ದ ಭಾರದಲಿ ೫೪ 
- ಕುರುಬಲದ ಕಳಕಳದ ಹವಣ 
ಲ್ಲರಿಬಲದ ಸಂತೋಷವಿದು ಮುರ 
ಹರನ ಮಂತ್ರವುಜೀಯ ಹರಿ ಸೂಳೆಸಿದನು ಭುಜವ 
ಗರಳವಿಲ್ಲದ ಕುಪಿತಫಣಿ ಹಲು 
ಮೊರೆದು ಮಾಡುವುದೇನು ಕರ್ಣನ 
ನೊರಸಿದೆವುಹೋಗೆಂದು ಸಂತೈಸಿದನು ಪಾಂಡವರ ೫೫ 

ಸಾರಿದನು ಶರಮಂಚವನು ಭಾ 
ಗೀರಥೀನಂದನನು ಕರ್ಣನು 
ಬೇರುಹರಿದಾ ದ್ರುಮದವೊಲು ಗತಶೌಯ್ಯನಿನ್ನೇನು 
ಭಾರಿಯಾಳ್ಮೆ ದ್ರೋಣನಾತನು 
ತೀರಿದನು ಹಾ ಪಾಂಡುಸುತರಿ 
ನ್ಯಾರ ಮುರಿಯರು ವೀರನಾರಾಯಣನ ಕರುಣದಲಿ ೫೬ 


ಹದಿನೇಳನೆಯ ಸಂಧಿ 


ಸೂ . ಇರುಳು ಸಮರದಲುಭಯರಾಯರ 

ಗುರು ವಿರೋಧಿ ಮಹೀಶ ಸೇನಾ 
ಶರಧಿಯನು ಕಲಕಿದನು ಗೆಲಿದನು ಮಕುಟವರ್ಧನರ 


ಕೇಳು ಧೃತರಾಷ್ಮಾವನಿಪ ನಿ 
ಮ್ಯಾಳನವರಾಳನು ವಿಭಾಡಿಸಿ 
ನೀಲಗಿರಿಯೆಡೆವೊಕ್ಕು ದೆನೆ ಖಳನೊಡಲು ನಿಡುಗಡೆಯ 
ಕಾಳೆಗದ ಕೈಚಳಕದವನು 
ಬ್ಲಾಳುತನವನ್ನು ಡಿಸೆಮಿಕ್ಕೆಲ 
ದಾಳು ತೆಗೆದುದು ಬಿಗಿದ ಕತ್ತಲೆ ಮೊಗೆದುದಂಬರವ ೧ 

ಇನ್ನು ಬದುಕಿದೆವವವ ರಕ್ಕಸ 
ಕುನ್ನಿಯೂಳಿಗವಡಗಿತೆಂದೇ 
ನಿನ್ನವರ ಸುಮ್ಮಾನವುಕ್ಕಿತು ಸುಕ್ಕಿ ತತಿಭೀತಿ 
ಇನ್ನು ಫಡಫಡ ಸೂತತನುಜನ 
ಬೆನ್ನಲುಗಿವೆವು ಕರುಳನಾಹವ 
ಕೆನ್ನ ಬಿಡುಬಿಡು ಎನುತ ಗರ್ಜಿಸಿ ಹೊಕ್ಕು ದರಿಸೇನೆ ೨ 
- ಅಂಗವಣಿ ಮನದಲ್ಲಿ ಪದದಲಿ 
ಮುಂಗುಡಿಯ ದುವ್ಯಾಳಿ ಕಯ್ಯಲಿ 
ಸಿಂಗದಾಯತ ಸವೆಯದೆರಡೊಡ್ಡಿನಲಿ ಸುಭಟರಿಗೆ 
ಕಂಗಳನು ಕಾರಿರುಳು ರಕ್ಕಸಿ 
ನುಂಗಿದಳು ನಾನೇನನುಸುರುವೆ 
ನಂಗವಿಸಿ ಕಡುಗಲಿಗಳಿರಿದಾಡಿದರು ತಮ್ಮೊಳಗೆ ೩ 
- ಒಳಗೊಳಗೆ ಹೊಯಿದಾಡಿ ಹೊಗಳುವ 
ಬಲುಭಟರನಗಿದೋಗುವ ಬಲಗ. 
ತಲೆಯ ಕೋಳಾಹಳವನುಭಯದ ಚಾತುರಂಗದಲಿ 


ಬಲಿದ ತೂಕಡಿಕೆಗಳ ನಸು ಬೆದ 
ರೊಲಹುಗಳ ಜವವೆದ್ದ ರೋಮ್ಮಿನ 
ಬಲೆಗೆ ಸಿಲುಕಿದ ಬಲವನರ್ಜುನದೇವನೀಕ್ಷಿಸಿದ 

ಶಿವಶಿವಾ ಬಳಲಿದುದು ಬಲವಗಿ 
ದವಗಡಿಸಿದುದು ನಿದ್ದೆ ನೂಕದು 
ಬವರವುಬ್ಬಿದ ತಿಮಿರವಳಿಯಲ್ಲಿ ಸಾಕು ರಣವೆನುತ 
ದಿವಿಜಪತಿಸುತನೆದ್ದು ಸೇನಾ 
ನಿವಹದಲಿ ಸಾರಿದನು ಲಗ್ಗೆಯ 
ರವವ ನಿಲಿಸಿದನಖಿಳ ಘನಗಂಭೀರನಾದದಲಿ 

ಬಳಲಿದಿರಿ ಹಗಲಿರುಳಕಾಳಗ 
ದೊಳಗೆ ಕೈಮಾಡಿದಿರಿ ಕಗ್ಗತ್ತಲೆಯ 
ಬಲುಗಂಡಿಯಲಿ ಸಿಲುಕಿತು ಕಂಗಳಂಗವಣಿ 
ನಳಿನರಿಪುವುದಯಿಸಲಿ ಬೆಳುದಿಂ 
ಗಳಲಿ ಕೈದುವ ಕೊಳ್ಳಿ ನಿದ್ರೆಯ 
ನಿಳಿಯಬಿಡಬೇಡೆಂದು ಸೇನೆಗೆ ಸಾರಿದನು ಪಾರ್ಥ ೬ 

ನರನ ಮಾತಿಂ ಮುನ್ನ ನಿದ್ರಾ 
ಭರದ ಭಾರಿಯ ಹೊರೆಯ ಭಟರಿ 
ತರದಲೋಲೆದರು ಸಡಿಲಿದವು ಕೈದುಗಳು ಕರಗಳಲಿ 
ನೆರೆದುಸುರ ವೈಹಾಳಿಗಳ ನಿ . 
ಬೃರದ ಮೊರಹಿನ ಮುರಿದಗೋಣಿನ 
ಕರದ ತಲೆಗಿಂಬುಗಳ ಕಾಲಾಳೊರಗಿತವನಿಯಲಿ ೭ 


[ ಸಂಧಿ 


೪೬೪ 

ಮ ಹಾಭಾರತ 
ಒಲೆದ ಒಡಲನು ಮುರಿದು ಬರಿಕ್ಕೆ 

ನಳಿನದಳದೊಳಗಡಗಿದವು ನೈ 
ಗಳನು ದಾಡೆಯೊಳಿಟ್ಟು ಪೂತಿ 

ದಿಲುಗಳಲಿ ತನಿಮೊರೆವ ತುಂಬಿಯ 
ಬಲಿದ ನಾಸಾಪುಟದ ಜೊಲಿದ ಕರ್ಣಪಲ್ಲವದ 

ಕಳರವಕೆ ಬೆಚ್ಚಿದವು ಹೊಕ್ಕವು ಬಗಿದು ತಿಳಿಗೊಳನ 
ತಳಿತ ನಿದ್ರಾರಸವನರೆ ಮು 

ಝಳಕೆ ಸೈರಿಸದೆಳಲತೆಯ ನೆಳ 
ಕುಳಿಸಿದಕ್ತಿಯೊಳೆರಡು ಗಲ್ಲದ 

ಲೋಳಗೆ ನಿಂದವು ಬೇಗೆ ಬಲುಹಿಂ | 
ಲುಲಿವ ತುಂಬಿಯ ರವದ ದಂತಿಗಳೆಸೆದವೊಗ್ಗಿನಲಿ ೮ ದಳುಕಿ ಮಮ್ಮಲುಮರುಗುತಿರ್ದವು ಜಕ್ಕವಕ್ಕಿಗಳು ೧೫ 
ಬಾಯ ಲೋಳೆಗಳಿಳಿಯ ಮೈಹಳು 

- ವಿನುತ ಸುಕವಿಯ ಸೂಕ್ತಿ ತಾಗಿದ 
ವಾಯಿ ಮಿಗೆ ತುದಿ ಖುರವನೂರಿ ನ 

ಮುನಿಗಳಂತಃಕರಣದಂತಿರೆ 
ವಾಯಿ ಮಿಗಲರೆನೋಟದಾಲಿಯ ಮಿಡುಕದವಿಲಣದ ಹೊನಲುವರಿದವು ಚಂದ್ರಕಾಂತದ ಸಾಲಶಿಲೆ ಕರಗಿ 
ಲಾಯದಲಿ ಲಂಬಿಸಿದವೊಲು ವಾ 

ಮನದ ಕತ್ತಲೆ ಗುರುವರನ ವಾ 
ನಾಯುಜದ ಸಾಲೆಸೆದುದೊರಗಿದ 

ಕ್ಕಿನಲಿ ತೊಲಗುವವೋಲು ತುಂಬಿಯ 
ರಾಯ ರಾವರ ಮಣಿಮುಕುಟ ಮರಗೋಡನೋಲೈಸೆ ೯ ತನತನಗೆ ನೂಕಿದವು ವಿಕಸಿತ ಕೈರವಾದಿಗಳು ೧೬ 
ಒಲಿದ ಕಾಂತೆಯ ಕೂಡೆ ಮನುಮಥ 

ವಿರಹಿಜನದೆದೆಗಿಚ್ಚು ಮನುಮಥ 
ಕಲಹದಲಿ ಬೆಂಡಾದ ಕಾಂತನು 

ನರಸುತನದಭಿಷೇಕಘಟ ತಾ 
ಕಳಶಕುಚ ಮಧ್ಯದಲಿ ಮಲಗುವವೋಲು ರಜನಿಯಲಿ ವರೆಯ ಕಗ್ಗೋಲೆಕಾರನುಳವನ ವಿದೂಷಕನು 
ಒಲಿದ ಸಮರಶ್ರಮದಲತಿವೆ 

ಹರನ ಹಗೆಯಡ್ಡಣ ವಿಳಾಸಿನಿ 
ಗಳ ಗಜಾರೋಹಕರು ಕುಂಭ 

ಯರ ಮನೋರಥಫಲವೆನಲು ಮಿಗೆ 
ಸ್ಥಳದ ಮೇಲೊರಗಿದರು ನಿದ್ರಾ ಮುದ್ರಿತೇಕ್ಷಣರು ೧೦ ಮೆರೆದನುದಯಾಚಲದ ಚಾವಡಿಯಲಿ ಸುಧಾಸೂತಿ ೧೭ 
- ಕಲಹವನು ಕನಸಿನಲಿ ಕಂಡ 

ತಳಿತ ತಂಪಿನ ತಂಗದಿರ ತೊರೆ 
ವೃಳಿಸಿ ಹಳುಹಳು ಪೂತು ಸಾರಥಿ 

ಯೊಳಗೆ ತೇಲಾಡಿದುದು ಬಲವ 
ಭಲರೆ ಸಾರಥಿ ಜಾಗುರೆನುತಿರ್ದುದು ಮಹಾರಥರು 

ಸ್ಥಳದ ಬಳಲಿಕೆ ಬೀಳುಕೊಂಡುದು ಬಲಿದುದಂಗವಣಿ 
ತೊಲಗದಿರಿ ತಿನ್ನಡಗನಹಿತನ 

ಒಲೆದು ಬರಿಕೈತೂಗಿ ಕಿವಿಗಳ 
ತಿಳಿರಕುತವನು ಸುರಿಯೆನುತ ಕಳ 

ನಲುಗಿದವು ಕರಿನಿಕರವವಿಲಣ 
ವಳಿಸುತಿರ್ದರು ವೀರರೆರಡೋಡಿ ನಲಿ ರಭಸದಲಿ ೧೧ ಘಲಿಲೆನಲು ಕೊಡಹಿದವು ವಳಯವನಖಿಳ ಹಯನಿಕರ ೧೮ 
ಎಲೆ ಮಿಡುಕದೆರಡೊಡು ಲೆಪ್ಪದ 

- ತುರುಬ ಬಲಿದೊಳಗೌಕಿ ಮೊನೆ ಮುಂ 
ಬಲದವೊಲು ನಿದ್ರಾಸಮುದ್ರವ 

ಜೆರಗನಳವಡೆ ಸೆಕ್ಕಿ ಸುತ್ತಿನೊ | 
ಮುಳುಗಿ ಝಮ್ಮಿನ ಝಾಡಿಯಲ್ಲಿ ರೋಂಪಿಸಿದುದರೆಜಾವ ಳಿರುಕಿ ಬಿಗಿದ ಕಠಾರಿ ದಾರದ ಗೊಂಡೆಯವ ಕೆದರಿ 
ತಳಿತ ಮರವೆಯ ಪಾಳೆಯದ ಕ 

ಒರಗಿದಡಬಲದವರನೆಬ್ಬಿಸಿ 
ಗೊಲೆಗೆ ಕವಿವ ಗುರೂಪದೇಶಾ 

ಜರೆದು ವೀಳೆಯಗೊಂಡು ಕೈದುವ 
ವಳಿಯವೊಲು ಮೈದೋರಿದವು ಹಿಮರುಚಿಯ ರಶ್ಮಿಗಳು ತಿರುಹುತಾಯತವಾಯು ಪಡೆಯೆರಡರಲಿ ಪಾಯದಳ ೧೯ 
ತಣಿದುದಂತಃಕರಣ ನಿದ್ರಾ 

ಬಿಗುಹನೇರಿಸಿ ಮತ್ತೆ ತುರಗಾ 
ಗಣಿಕೆಯರ ರತಿಯಲ್ಲಿ ರಿಂಗಣ 

ಳಿಗಳ ಬಿಗಿದರು ರಾವುತರು ಹೊರ 
ಗುಣಿವ ಮನ ಹದುಳಿಸಿತು ತಿಳಿದುದು ರೋಮ್ಮಿ ನಮ್ಮೋಹ| ಜಿಗಳ ಜೋಡಿಸಿ ಜೋದರಾಯತವಾಯು ಕರಿಗಳಲಿ 
ರಣವನೀಗಳೆ ಕಾಣಬಹುದೆಂ 

ಬಿಗಿದು ಕೀಲಚ್ಚುಗಳ ರಥಿಕಾ 
ಬಣಕಿಗರನೆಬ್ಬಿಸುವವೊಲು ಸುಳಿ 

ಳಿಗಳು ಮೇಳೆಸಿದರು ಕೈದುವ | 
ದಣಿದು ಹೋದರೆದ್ದುದು ಸುಧಾದೀಧಿತಿಯ ಕರನಿಕರ ೧೩ ನುಗಿದು ಕಾಲಾಳೆದು ನಿಂದುದು ಕದನಕನುವಾಗಿ ೨೦ 
ಬಾಡಿದವು ತಾವರೆಗಳುರೆ ಝಳ 

- ಕದಡಿದವು ಬಲವೆರಡು ಕಲ್ಪದೊ 
ವೋಡಿದವು ನೈದಿಲುಗಳಂಬುಧಿ 

ತುದಧಿಯುದಧಿಯನೊರೆವವೊಲು ತಾ 
ಝಾಡಿ ಮಾಡಲು ಬೆರಸಿದವು ಝಷ ಮಕರ ಕರ್ಕಟಕ ಗಿದರು ನೀಗಿದರಸುವ ನಸೆನಸೆಗಕ್ಕುಡಿಸಿದವರು 
ತೋಡಿದವು ಮುಖದಲ್ಲಿ ತುಂಡದ 

ಬಿದಿರಿದರು ಕೊಯ್ಯಲೆಗಳನು ಕಾ 
ಲೀಡಿರಿದು ಕುಡಿಕುಡಿದು ಬೊಬ್ಬಿ 

ರಿದರು ಕರುಳನು ಕುಸುರಿ ಖಂಡದ 
೬ಾಡುತಿರ್ದವು ಸಾಂದ್ರಚಂದ್ರಿಕೆಯಲಿ ಚಕೋರಿಗಳು ೧೪ ಕದಳಿ ಮೈಗಳ ಚೂಣಿ ಮಲಗಿತು ತಾರು ಥಟ್ಟಿನಲಿ ೨೧ 


೪೬೫ 


೧೬ ] 

ದ್ರೋಣಪರ್ವ 
ಚೂಣಿ ತೆಗೆಯಲಿ ಮಿಸುಕಿದರೆ : 

ಎಲೆಲೆ ದೊದ್ದೆಗರೇಕೆಕೊಬ್ಬಿದ 
ನಾಣಿ ಬರಿದೇಕಾಳು ಕುದುರೆಯ 

ರಳವನರಿಯದೆ ನುಗು ಮುರಿದರೆ 
ಗೊಣನವರಿಗೆ ಮಾರುವಿರಿ ಕೌರವನ ಥಟ್ಟಿನಲಿ 

ದಳದ ದೊರೆಗದು ಭಂಗವೇ ಬಾಹಿರನ ಹೊಯ್ಯನುತ 
ದ್ರೋಣನಲ್ಲಾ ರಕ್ಷಕನು ರಣ 

ಒಳಸರಿವ ನಾಯಕರ ನೆರೆ ಮೂ 
ಹೂಣಿಗರು ನಿಲಿ ಭೀಮ ಪಾರ್ಥರ 

ದಲಿಸಿ ಲಗ್ಗೆಯ ಲಹರಿಯಲಿ ಪಡಿ 
ಕಾಣಬಹುದೋ ಕರೆಯೆನುತ ಗರ್ಜಿಸಿದನಾಚಾರ ೨೨ ತಳಿಸಿದರು ಪಾಂಚಾಲ ಸೃಂಜಯ ಮತ್ತ್ವ ಕೇಕೆಯರು ೨೯ 
- ರಥವ ಸಂವರಿಸಿದನು ನಿಜ ಸಾ 

- ಬಲವ ಕಲೆಯೇರಿಸಿ ಛಡಾಳ 
ರಥಿಯ ಬೆಳೆಸಿದನು ಬಳಿಕ 

ಳುವ ಪಟಹ ಮೃದಂಗ ಕಹಳಾ 
ರಥ ಮಹಾರಥ ರಾಜಿಗಿತ್ತನು ರಣಕೆ ವೀಳೆಯವ 

ವಳಿಯ ಬೊಗ್ಗಿನ ಬೊಬ್ಬಿರಿವ ನಿಸ್ಸಾಳಕೋಟಿಗಳ 
ಪೃಥೆಯ ಮಕ್ಕಳ ಕರೆ ಮಹೀಸಂ 

ತಳಿತ ಝಲ್ಲರಿಗಳ ಪತಾಕಾ 
ಪ್ರಥಿತಬಲರನು ಕರೆಯೆನುತ ನಿ 

[ ೨೩ 

ವಳಿಯ ಬಲಿದು ಪವಾಡಿಗಳ ಕಳ 
ರ್ಮಥಿತ ರಿಪು ಪರಬಲವ ಹೊಕ್ಕನು ಬಿಟ್ಟ ಸೂಟಿಯಲಿ | ಕಳದ ಕೈವಾರದಲಿ ಕವಿದರು ದ್ರೋಣನಿದಿರಿನಲಿ ೩೦ 
- ರಾಹುವೆತ್ತಲು ಲಲಿತ ತಾರಾ 

ಅರಿಬಲದ ಥಟ್ಟಣಿಯ ಬಿರುಬಿನ 
ವ್ಯೂಹವೆತ್ತಲು ದಳಿಸುವ ದವ 

ಬರವನೀಕ್ಷಿಸಿ ಪೂತು ಪಾಂಚಾ 
- ದಾಹವೆತ್ತಲು ನೀರಸದ ತಣರಾಶಿ ತಾನೆತ 

ಲರ ಸಘಾಡಿಕೆ ಸಾಹಸಿಕರೆ ಹಾ ಮಹಾದೇವ 
ಗಾಹುಗತಕವನುಳಿದು ಕಾದುವ 

ದೊರೆಯಲೇ ಬಳಿಕೇನು ಪಾಂಡವ 
ಡಾಹವಕೆ ಗುರು ಭೀಷರಿಗೆ ಸರಿ 

ರರಸಿಯಯ್ಯನು ದುಪದನಲ್ಲಾ 
ಸಾಹಸಿಕರಾರುಂಟು ಮುರಿದುದು ಪಾಂಡುಸುತಸೇನೆ ೨೪ ಹರಯೆನುತ ಗಹಗಹಿಸಿ ತಲೆದೂಗಿದನು ಕಲಿದ್ರೋಣ ೩೧ 
ಉದಧಿಯುದರದೊಳಿಳಿದು ತೆರೆಗಳ 

- ಇರುಳುಗಳ್ಳನ ಕೂಡೆ ಸೇರಿದ 
ನೋದೆವ ಮಂದರದಂತೆ ಮದಕರಿ | 

ಮರುಳಿನಂತಿರೆ ನೀವು ರಣದಲಿ 
ಕದಳಿಯಲಿಕೈಮಾಡುವಂತಿದೆ ಪರರ ಥಟ್ಟಿನಲಿ 

ತರಿಸಿಕೊಂಬಿರಿ ಹಾಯ್ಕ ರವದಿರು ನಿಮ್ಮ ನೆಡೆಯೊಡ್ಡಿ 
ಹೊದರ ಹರೆಗಡಿದೌಕಿದನು ತೋ 

ಮರಳಿರೆ ಕೈಕೆಯರುಮರು| 
ಕಿದನು ಸುಭಟರ ಜೀವವನು ಹಳೆ 

[ ೨೫ ಬಿರುದ ಸೃಂಜಯರಕಟಕಟ ೩ 
ವಿದಿರ ಮೆಳೆಯಲಿ ಮೊಳಗಿದುರಿಯವೊಲುರುಹಿದನುದ್ರೋಣ ೪ರು ವೃಥಾ ನಿಮಗೇಕೆ ಸಾವೆನುತಿರ್ದನಾ ದೊಣ೩೨ 
ಹೊಕ್ಕ ಸಾಲರುಳಾಂಬುಮಯ ಕೈ 

- ಬಿಲ್ಲ ಕೊಪ್ಪಿನ ಮೇಲೆ ಚಾಚಿದ 
ಯಿಕ್ಕಿದತ್ತಲು ಖಂಡಮಯ ಮೊಗ 

ಗಲ್ಲದುಪಹಾಸದ ನುಡಿಯ ಮೈ 
ವಿಕ್ಕಿದತ್ತಲು ಮೊರೆವ ಹೆಣಮಯವೇನನುಸುರುವೆನು 

ಭುಲ್ಲಣಿಯ ರೋಮಾಂಚನದ ಚಡ್ಡಣಿಯ ಚೇತನದ 
ಇಕ್ಕಡಿಯ ಬಸುರುಚ್ಚುಗಳ ನರ 

ಗೆಲ್ಲದಲಿ ಮಾಡಿಸಿದ ಚಿತ್ರದ 
ಸೊಕ್ಕು ಡೊಳ್ಳಾಸದ ಮಹಾಭಯ 

ಕೆಲ್ಲೆಗಂಗಳ ನಗೆಯ ಚೌಪಟ 
ವೆಕ್ಕಸರದಲಿ ಕಾಣಲಾದುದು ವೈರಿಬಲದೊಳಗೆ ೨೬ 

ಮಲ್ಲನಿದ್ದನು ರಿಪುಬಲವ ಲೆಕ್ಕಿಸದೆ ಕಲಿದೊಣ ೩೩ 
ಹಸಿದ ಹೆಬ್ಬುಲಿ ಮಸಗಿದರೆ ಮೃಗ. 

- ಕೆಣಕಿದರು ಪಾಂಚಾಲ ನಾಯಕ 
ವಿಸರವೇನಹುದರಸ ಕೇಳ್ ನಿ . 

ರಣಕಿಗನ ಕೈಕೊಳ್ಳದುರೆ ಸಂ 
ಪ್ರಸರದಲಿ ಪಾಳಿಸಿದನಹಿತರನುಗಿದನುಸುರುಗಳ 

ದಣಿಸಿದರು ಸಮರಥರು ಕವಿದರು ರಾಯ ರಾವುತರು 
ಕುಶಲರೇ ಭೀಮಾರ್ಜುನರು ಪಾ 

ಕಣಿಗೆದರಿ ಹೊದ್ದಿದರು ಜೋದರು 
ಲಿಸುವ ಬಿರುದೇ ಕೃಷ್ಣನದು ಹರಿ 

ಕುಣಿದು ಕಾಲಾಳ್ಕಿತೊಂದೇ 
ಹುಸಿಕನೋ ಬೆಸಗೊಂಬೆವೆನುತರೆಯಟ್ಟಿದನು ದ್ರೋಣ೨೭ ಕಣದೋಳನಿಬರನೊರಸಿದನು ಬೆರಸಿದನು ದೊರೆಗಳಲಿ ೩೪ 
ಆರು ಸಾವಿರ ಕುದುರೆಯೊಂಬೆ 

ಅಡಸಿದರು ಚತುರಂಗ ಬಲವನು 
ನೂರು ಗಜಘಟೆ ಸಾವಿರದ ಮೂ | 

ಕಡಿದು ಹರಹಿ ವಿರಾಟನನು ಜವ 
ನೂರು ರಥವೊಗ್ಗಾಗಿ ಬಿದ್ದುದು ಲಕ್ಷ ಪಾಯದಳ 

ಗಿಡಿಸಿದ್ರುಪದನನೆಚ್ಚು ವಿರಥರ ಮಾಡಿ ಕೈಕೆಯರ 
ಏರುವಡೆದವರನು ಪಲಾಯನ 

ನಡೆದು ಬರೆ ನಿಮಿಷದಲಿ ಬಲವವ 
ಸೂರೆಕಾರರನವರ ದಳದಲಿ 

ಗಡಿಸಿ ಹೊಕ್ಕುದು ಮಸಗಿದಂಬುಧಿ 
ತೋರಿಹೇಳುವರೆನ್ನ ಹವಣಿ ಭೂಪಕೇಳೆಂದ ೨೮ ವಡಬನನು ಮೊಗೆವಂತೆ ಮುತ್ತಿತು ಕಳಶಸಂಭವನ ೩೫ 

B . B . S , 


- 30 


೪೬೬ 
ಮ ಹಾಭಾ ರ ತ , 

[ ಸಂಧಿ 
ಮತ್ತೆ ಮುರಿದನು ವೈರಿಬಲದಲಿ 

ಅವರ ಹರಿಬವ ಬೇಡಿ ಸ್ಪಂಜಯ 
ಹತ್ತು ಸಾವಿರ ಕರಿಘಟೆಯನ್ನೆ 

ರವಗಡಿಸಿದರು ಕೈಕೆಯರು ನೃಪ 
ವತ್ತು ಸಾವಿರ ಹಯವನಿರ್ಛಾಸಿರ ಮಹಾರಥರ 

ನಿವಹದಗಣಿತ ಚೈದ್ಯ ಯಾದವ ಮಗಧ ಮಾಳವರು 
ಹತ್ತು ಕೋಟಿಪದಾತಿಯನು ಕೆ 

ವಿವಿಧ ವಾದ್ಯ ನಿನಾದ ಗಜ ಹಯ 
ವರ್ತಿಸಿದನಂತಕನವರಿಗಿವ 

ರವ ರಥಧ್ವನಿ ಜಗದ ಜಂತ್ರವ 
ರತ್ತ ಬಿಟ್ಟನು ರಥವನಾ ದ್ರುಪದಾದಿ ನಾಯಕರ ೩೬ ತಿವಿದು ಕೆದರೆ ವಿರೋಧಿಬಲ ಕೆಣಕಿದುದು ಕಳಶಜನ ೪೧ 
- ಆಳನೊಪ್ಪಿಸಿ ಜಾರದಿರು ಪಾಂ 

ಕೇಳಿದೆನು ರಭಸವನು ಬಲು ಕೆಂ 
ಚಾಲಪತಿ ಫಡ ನಿನುತ ಶರ 

ಧೂಳಿಯನು ಕಂಡೆನು ವಿರೋಧಿಗ 
ಜಾಲದಲ್ಲಿ ಹೂಳಿದನು ದ್ರುಪದನ ಕೆಲದ ಬಲದವರ ಳಾಳ ಕಂಡೆನು ಕಾಣಿಸಿತ್ತಲು ಕಳಶಸಂಭವನ 
ಖಳ ಫಡ ಹಾರುವರು ಬರಿ ಮಾ 

ಕೇಳಿದೀ ನಿಮಿಷಾರ್ಧದಲಿ ಕೆಂ 
ತಾಳಿಗಳು ತಾವೇಕೆ ನಾವೇ . 

ಧೂಳ ಕಾಣಿರು ಕಾಣಿರಿಭೂ 
ಕಾಳುತನ ತನಗೆತ್ತಲೆನುತಿದಿರಾದನಾ ದ್ರುಪದ ೩೭ ಪಾಲರನು ಕೇಳರಸ ಕಂಡೆನು ಚಾಪಧೂರ್ಜಟಿಯ ೪೨ 
- ಹಿಂದ ನೆನೆಯಾಖಳ ನಾವಾ 

- ಅರಸುಮಕ್ಕಳು ಮತ್ತ್ವ ಪಾಂಚಾ 
ರೆಂದು ಮರೆದಾ ಸಾಕದಂತಿರ 

ಲರಲಿ ಕೈಕೆಯ ಚೈದ್ಯ ಯಾದವ 
ಲೊಂದನಲ್ಲದೆ ನಿನ್ನ ತಲೆಗೆರಡಂಬ ತೊಡಚಿದರೆ 

ತುರುಕ ಬರ್ಬರ ಗೌಳ ಮಾಗದ ಪಾರಿಯಾತ್ರರಲಿ 
ಇಂದು ನಿನ್ನಯ ಬಾಯ ತಂಬುಲ 

ಉರುಳಿತೆಂದೇ ಲಕ್ಷವುಳಿದೀ 
ತಿಂದವನು ನೋಡೆನುತ ಹೆರೆಯಂ 

ಕರಿ ವರೂಥ ಪದಾತಿ ತುರಗವ 
ಬಿಂದ ಕಡಿದಿಳುಹಿದನು ಪಾಂಚಾಲಾಧಿಪನ ಶಿರವ ೩೮ ನರಸ ಲೆಕ್ಕಿಸಲಾರು ಬಲ್ಲರು ವೈರಿಸೇನೆಯಲಿ - ೪೩ 
ದೊರೆಯಳಿದನೇ ಸ್ವಾಮಿದೊಹರು 

ಮುರಿದುದಾ ಬಲವಿಳೆಯೊಡೆಯೆ ಬೊ | 
ತಿರುಗಿಯೆನೆ ಪಾಂಚಾಲರಲಿ ಹ | 

ಬೀರಿದುದೀ ಬಲವಪಜಯದ ಮಳೆ 
ನೆರಡು ಸಾವಿರ ರಾಜಪುತರು ಜರೆದು ಜೋಡಿಸಿತು ಗರೆದುದವರಿಗೆ ಹರಿದುದಿವರಿಗೆ ಸರ್ಪರಜ್ಜು ಭಯ 
ಹರಿಬವೆಮ್ಮದು ಸಾರಿ ನೀವೆಂ 

ತೆರಳಿತಾಚೆಯ ಥಟ್ಟು ಮುಂದಣಿ 
ದರನು ಮಕ್ಕಳ ನಿಲಿಸಿ ಬಿಲುಗೊಂ 

ಗುರವಣಿಸಿತೀಯೊಡ್ಡು ಕೌರವ 
ಡುರವಣಿಸಿ ತಡೆದನು ವಿರಾಟನು ಕಳಶಸಂಭವನ ೩೯ ರರಸನುತ್ಪಾಹವನು ಬಣ್ಣಿಸಲರಿಯೆ ನಾನೆಂದ 
ಅಡಸಿ ಗಿರಿಗಳ ನುಂಗುವನ ಬಾಮ್ 

ಭೂರಿ ವಿರಹಾಗ್ನಿಯಲಿ ಲೋಚನ 
ಹಿಡಿಯದಿಹುದೇ ಹಣ್ಣು ಹಂಪಲ 

ವಾರಿಯಾಜ್ಯಾಹುತಿಗಳಲಿ ರಿಪು 
ಬಡ ವಿರಾಟನನಾರು ಬಲ್ಲರು ದ್ರೋಣನಿದಿರಿನಲಿ 

ಮಾರಾಧ್ಯರವೆಸೆದುದಿರುಳು ರಥಾಂಗ ದೀಕ್ಷಿತನ 
ನಡೆದು ಬಹುದನು ಕಂಡೆವಾಗಲೆ 

ತಾರಕೆಯ ಮುರಿವುಗಳು ಕುಣಿವ ಸ 
ಮಡಿದನೆಂಬುದನರಿಯೆವ್ವ ಬಿಲು 

ಮಾರಣನ ಶಶಿಯೆಡೆಗೆ ರಜನೀ 
ದುಡುಕಿ ಕುಂತೀಭೋಜ ಹೊಕ್ಕನು ಮಿಕ್ಕನವರುಗಳ ೪೦ ನಾರಿ ತೊಳೆಡೆಗೊಟ್ಟಳಂಬುಜಬಂಧು ಹೊರವಂಟ ೪೫ 

ಹದಿನೆಂಟನೆಯ ಸಂಧಿ 


ಸೂ 


ರಿಪುಬಲವ ಗೆಲುವಲ್ಲಿ ಶಾಪಾ 
ದಪಿ ಶರಾದಪಿಯೆಂಬ ಜಯ ಲೋ 
ಲುಪನು ಸಂಗ್ರಾಮದಲ್ಲಿ ಮಡಿದನು ಪುತ್ರಮೋಹದಲಿ 


ಸಾಲದೇ ಸಮರಂದವಿರುಳಿನ 
ಕಾಳೆಗದ ಜಯ ನಮ್ಮ ದರಿ ಭೂ 
ಪಾಲಕನ ಥಟ್ಟಿನಲಿ ಮಡಿದುದು ಬೇಹ ಬೇಹವರು 
ಮೇಲುಗಾಳಗ ನಮ್ಮ ದೀಸರ 
ಮೇಲೆ ತೆಗೆಸುವುದತಿಮಥನದಲಿ | 
ಕಾಳಹುದು ಬಳಿಕೆನಲು ನೃಪತಿಗೆ ನುಡಿದನಾಚಾರ 


ಅವನಿಪಾಲರು ಕಂಗಳಿಂದವೆ 
ಕಿವಿಗೆ ಕರವೆಳಿದರು ಕಂಡುದ 
ನವರು ನಂಬರು ಕೊಂಡೆಯರ ನುಡಿಗೇಳು ನಂಬುವರು 
ನಿನಗೆ ಹೇಳುವುದಲ್ಲ ಲೋಕದ 
ಹವಣನೆಂದೆವು ನಾವು ಪಾಂಡವ 
ರವರು ನಿನ್ನವರೆಂಬುದನು ನೀನಿಂದು ನೋಡೆಂದ ೨ 


೧ 


೪೬೭ 


ದ್ರೋಣಪರ್ವ 


೧೮ ] 

ನಾಯಿಗಳ ಹೊಯ್ ನೂಕು ರಣದಲಿ 
- ಬಿಲ್ಲನೊಡುಸಿ ವೈರಿಭಟರಿಗೆ 
ಚೆಲ್ಲಿದನು ಭೀತಿಯನು ಬರಸಿಡಿ 

ಸಾಯಬೇಡಾ ಕ್ಷತ್ರಿಯರು ತಾ 
ಲೆಲ್ಲಿ ತುಡುಕುವುದಾರು ಬಲ್ಲರು ದ್ರೋಣನುರವಣಿಯ ವಾಯುಧಂಗಳ ಹಿಡಿದರೋ ಮೇಣೀಕದಂಡಿಗಳೊ 
ಘಲ್ಲಣಿಯ ಖುರಪುಟದ ತುರಗದ 

ಜೀಯ ಖಾತಿಯಿದೇಕೆ ಬೀಳಲಿ 
ಹಲ್ಲಣಿಯ ಹೇಪಿತಕೆ ಹಗೆಯೆದೆ 

ನಾಯಕರು ನಿನಗೇನು ಹರನಡ 
ಝಲ್ಲೆನಲು ಕಣಿ ಜಾಡಿ ಕವಿದುದು ಕಟಕದಗಲದಲಿ ೩ ಹಾಯಲಿಂದರಿಬಲವನುರುಹುವೆನೆಂದನಾ ಪಾರ್ಥ ೧೦ 
ಇಳೆಯೊಳದುಭುತವಿದು ಕೃತಾಂತನ 

ನಿಲ್ಲು ಫಲುಗುಣ ನಿನ್ನ ಪರಿಯಂ 
ಫಲಿತ ಶಾಳೀವನವ ಮುತ್ತಿದ 

ತೆಲ್ಲಿಯದು ರಣವಕಟ ಹಾರುವ 
ಗಿಳಿಗಳೂ ಆಚಾರನಂಬುಗಳೊ ಮಹಾದೇವ 

ನಲ್ಲಿ ಕೆಲಬರ ಹೊಯ್ದು ಕೊಂದನು ಬಿನುಗು ಬಿಚ್ಚಟೆಯ 
ನಿಳಿನಿಳಿಲು ಭುಗಿಲೆಂಬ ಛಳಿಛಳಿ 

ಬಲ್ಲೆನಾತನ ಬಲುಹನೀಶ್ವರ 
ಛಳಿಛಟಿಲು ಭೋರೆಂಬ ಖಣಿಖಟಿ 

ನಲ್ಲಿ ಹರಿಮೇಖಳೆಯೆ ಸಾಕಿ 
ಖಳಿಲು ಖಳಿಲೆಂಬಂಬುಗಳ ದನಿ ತುಂಬಿತಂಬರವ 

ನೈಲ್ಲವೇತಕೆಯೆನುತ ಧೃಷ್ಟದ್ಯುಮ್ನನುವಾದ ೧೧ 
- ಕಡಿದು ಬೀಳುವ ಕೈದುಗಳನರೆ 

ನೇಮವಾಯಿತು ಸಾತ್ಯಕಿಗೆ ಶ್ರುತ 
ಗಡಿದು ಜೋಲುವ ಜೋಡುಗಳ ನೆರೆ 

ಸೋಮಕಾದಿ ಕುಮಾರರಿಗೆ ಸಂ 
ಸಿಡಿದು ಹಾರುವ ಸಕದ ನುಗ್ಗಾದ ಹಲಗೆಗಳ 

ಗ್ರಾಮವೀರ ಶಿಖಂಡಿ ಸೃಂಜಯ ಚೇಕಿತಾನರಿಗೆ 
ಉಡಿದ ಸಿಂಧದ ನೆಲಕೆ ಹರಹಿದ 

ಆ ಮಹಾರಥರೆದಿದರು ಘನ 
ಕೊಡೆಯ ಚಮರದ ತಾರು ಥಟ್ಟಿಗೆ 

ತೋಮರದಿ ತುರುಗಿದ ವರೂಥ 
ಕೆಡೆದ ಚಾತುರ್ಬಲವನಭಿವರ್ಣಿಸುವನಾರೆಂದ - ೫ ಸ್ತೋಮದಲಿ ಬಹುವಿಧದ ವಾದ್ಯ ವಿಡಾಯಿ ರಭಸದಲಿ ೧೨ 
- ಅಳಿದವೈನೂರಾನೆ ಮಗ್ಗುಲ 

- ಸರಕಟಸಿ ನೂಕಿತು ಚತುರ್ಬಲ 
ನೆಲಕೆ ಕೀಲಿಸಿ ಪಾಡಿಗೈದವು 

ವರಗೆ ಹಾರುವನೆಲ್ಲಿ ಯಾದೆಡೆ 
ಬಲುಗುದುರೆ ಹದಿನೈದು ಸಾವಿರವೇಳುನೂರು ರಥ 

ದೊರೆ ಸುಯೋಧನನಲ್ಲಿ ರಾಧೆಯ ಮಗನ ಬರಹೇಳು 
ಮಲಗಿದವು ಕಾಲಾಳು ಲೆಕ್ಕದ 

ಗುರುಸುತನ ಕರೆ ಕಾದುಹೇಳೋ 
ಕಲೆಯ ತೊಡಸಿತು ರಾಜಪುತ್ರರು 

ದುರುಳ ದುಶ್ಯಾಸನನನೆನುತ 
ಹಲಬರವರಲಿ ಹೊಯ್ತು ಹೊಕ್ಕರು ಸುರರ ಪಟ್ಟಣವ ೬ ಬೃರಿಸಿ ಕವಿದುದು ವೈರಿಬಲವಾಚಾರನಿದಿರಿನಲಿ - ೬ ೧೩ 
- ಸಾಲ ಮೇಘದ ಮನೆಗಳಿಗೆ ಬಿರು 

- ಅಂಗವಣಿಯೊಳಿತು ಮಹಾದೇ . 
ಗಾಳಿ ಬಿದ್ದಿನನಾಗಿ ಬರಲವ . 

ವಂಗೆ ಮೊಗಸುವಡರಿದು ಮೊದಲಲಿ 
ರಾಲಯದ ಸಿರಿ ಮೆರೆವುದೇ ಧೃತರಾಷ್ಟ್ರ ಚಿತ್ತಯಿಸು ಸಿಂಗದಾಯತದಂಬು ಸುಳಿದರೆ ಮೊಲನ ಮುಂಚುವಿರಿ . 
ಬೀಳಹೊಯ್ದರು ಹೊಕ್ಕು ಭೂಮಾ 

ಭಂಗವಿಲ್ಲದೆ ಬಿದ್ದ ನಿಮ್ಮ 
ಪಾಲನೆಯನಿವರೊಲ್ಲೆವೆಂಬ 

ಯ್ಯಂಗೆ ಹಳಿವನು ಹೊರಿಸದಿಹ ಮನ 
ಊಳಿಗವ ಮಾಡಿದನು ಪರಬಲದೊಳಗೆ ಕಲಿಣ ೭ ದಂಗವಣಿಯುಂಟಾಗೆ ಮೆಚ್ಚುವೆನೆಂದನಾದ್ರೋಣ ೧೪ 
ಮುರಿದು ಬರುತಿದೆ ಸೇನೆ ಸಾಕಿ 

- ಗಳಹತನ ನಿಮ್ಮಲ್ಲಿ ನೆಲೆ ನೀವ್ 
ಪರಿಯ ಸೈರಣಿ ನಿಮ್ಮ ಮಾವನ | 

ಕಲಿತ ವಿದ್ಯವು ಮಾತಿನಲಿ ನೀವ್ - 
ಕುರಿದರಿಗೆ ಖತಿಗೊಂಡು ಕಾದಿ ವಿರಾಟ ಕೈಕೆಯರು ಗೆಲುವುದಿದು ತಪ್ಪಲ್ಲ ಮುಖದಿಂ ದ್ವಿಜರು ಜನಿಸಿದಿರಿ 
ತುರುಗಿದರುತೆಸರಲಿ ತೆಗೆ 

ಗೆಲವುತೋಳಿಂದೆಮಗೆ ಜನ್ಮ 
ಮರೆಯ ಮಾತೇ ವಿಜಯಲಕ್ಷ್ಮಿಯ 

ಸ್ಥಳವಲೇ ಭುಜವರಸುಗಳಿಗೆ 
ಸೆರಗ ಹಿಡಿದನು ದೊಣನೆಂದರು ಚರರು ಭೂಪತಿಗೆ ೮ – ಳುಕದಿದಿರಲಿ ನಿಂದಿರಾದಡೆ ಗೆಲವು ನಿಮಗೆಂದ ೧೫ 
ಹೊಳೆಹೊಳೆದು ತಂಬುಲದ ರಸದಲ್ಲಿ 

- ಎನ್ನು ಮತ್ತೊಮ್ಮೆ ನ್ನು ತನ್ನಾ 
ಮುಳುಗಿ ವಡುವ ಢಗೆಯ ತೊಡೆಹದ 

ಣಿನ್ನು ಗೆಲವೇ ನಮಗೆ ನಿಂದರೆ - 
ಮೆಲುನಗೆಯ ಕಳವಳವನರೆ 
ಹಿಳಿದ ಛಲದ ವಿಡಾಯಿ ಧೈಯ್ಯದ 

ನಿನ್ನ ಸಮ್ಮುಖದಲಿ ಮಹಾದೇವಹುದು ಬಳಿಕೇನು . . ? 
ತಳಿತ ಭೀತಿಗೆ ಕಾಲುವೊಳೆಯಾ 

ತನ್ನ ಲುಂಟೇ ಖರೆಯತನ ಬರಿ 
ದಳಿಮನದ ಭೂಪಾಲನಿರವನು ಕಂಡನಾ ಪಾರ್ಥ , ೯ 

ದೆನ್ನನಿವನಿದ ಹಲವು ಬಾರಿಯ 
ಮುನ್ನ ಬಲ್ಲೆ ನೀನೆನುತ ಸಾರಥಿಯ ಕೈವೊಯ್ದ .. ೧೬ 

- 30 * 


ಎಲಿಗಳ 


೪೬ ೮ ಮ ಹ ಭಾರ ತ 

[ ಸಂಧಿ 
- ಈತ ಸೇನಾಪತಿ ಕಣಾ ತಾ 

ನುಡಿದು ಭಂಗಿಸಲೇಕೆ ಸದರವ 
ನೀತವರ ಮೈದುನನು ವಿ 

ಕೊಡುವುದಾಹವವೊಮ್ಮೆ ಮಗುಳವ 
ಖ್ಯಾತನಿವ ಪಾಂಚಾಲಕುಲದಲಿ ದ್ರುಪದತನುಜನಿವ ಗಡಿಸುವುದು ವಿಕ್ರಮಕೆ ಕುಂದೇನಿದು ಮುಹೂರ್ತ ವಶ 
ಈತ ಸಾತ್ಯಕಿ ಯಾದವರ ಕುಲ 

ಪಡೆ ಸವೆದುದಿನ್ನೇನೆನುತ ಬಿಲು | 
ದಾತನೀತ ಶಿಖಂಡಿ ಮೊದಲಾ 

ದುಡುಕಿ ಹೊಕ್ಕನು ಪಾರ್ಥನನಿಲಜ 
ದೀತಗಳು ನೆರೆ ಖರೆಯರೆಂದನು ನಗುತ ಸಾರಥಿಗೆ ೧೭ 

ನೊಡನೆ ಬಳಿಸಂಧಿಸಿತು ಸನ್ನಾಹದಲಿ ಪರಿವಾರ ೨೪ 
ಮುಟ್ಟಿ ಬಂದುದು ಸೇನೆ ಕವಿದುದು 

ಭೀತಿ ಮಾಣಲಿ ಭೀಮ ಫಲುಗುಣ 
ಕಟ್ಟಳವಿಯಲಿ ಕಲಿಗಳೆದು ಬಳಿ 

ರಾತುಕೊಂಡರು ಬವರವನು ನೆರೆ 
ಕಟ್ಟಿ ತಿಂಬ ಮಹಾಂತಕಂಗೌತಣವ ಹೇಳಂತೆ 

ಸೋತವರು ಸಂವರಿಸಿ ಕೊಂಬುದೆನುತ್ತ ಚರರುಲಿಯೆ 
ಕಟ್ಟೆಯೊಡೆದಂಬುಧಿಯೊ ಮೇಣ ಜಗ 

ಚಾತುರಂಗದ ಚರಣಹತಿ ನಿ 
ಜಟ್ಟಿ ಸುರಿದಂಬುಗಳೊ ನಿಮಿಷಕೆ 

ರ್ಧೂತ ಧೂಳಿಮಯವಖಿಳ ದಿಗು 
ಕೆಟ್ಟುದಾಚೆಯ ಬಲದ ತರಹರವರಸ ಕೇಳೆಂದ ೧೮ ಜಾತವೆನೆ ಥಟ್ಟಣಿಯಲೇರಿತು ಪಾಂಡುಸುತಸೇನೆ ೨೫ 
- ನುಡಿಗೆ ಮುಂಚುವ ಬಾಣ ಮಾರುತ 

- ಅಳಿಯೇ ನಿಮಗೆ ಸರಳಿಂ . 
ನಡಸಿ ಬೀಸುವ ಲಾಗು ತಲೆಗಳ 

ದಾಳು ಕುದುರೆಯ ಕೊಲಿಸುವುದು ನಿಮ್ಮ | 
ತೊಡಬೆಗಳಚುವ ಬೇಗವನು ಬಣ್ಣಿಸುವರೆನ್ನಳವೆ 

ಗಾಳುತನವುಂಟೆಂಬ ಗರವನಿಲ್ಲಿತೋರಿಸಿರೆ 
ಕಡಲ ಕಡಹದಲುರಿವ ಗರಳವ 

ಆಳು ನೋಡುತ್ತಿರಲಿ ನಮ್ಮಿ 
ನಡುಗಿದವರಿವರೊ ಶಿವಾಯಂ 

ಕಾಳೆಗವನೆಲೆ ಪಾರ್ಥ ಪವನಜ 
ದೊಡನೊಡನೆ ಪಡೆ ನಡುಗಲೋರಸಿದನಾ ಮಹಾರಥರ ೧೯ ಹೇಳೆನುತ ಕೈ ವರ್ತಿಸಿದನಂಬುಗಳಿಗಿವರೊಡಲ 
- ಕರಿಗಳೆ ಸಾವಿರ ತುರಂಗಮ 

ನರನನೆಚ್ಚನು ಪವನಜನ ತನು 
ವೆರಡು ಸಾವಿರವೆಂಟು ಸಾವಿರ 

ಬಿರಿಯಲೆಚ್ಚನು ಸಾರಥಿಗಳಿ 
ವರವರೂಥದ ಥಟ್ಟು ಮುರಿದುದು ಲಕ್ಷ ಪಾಯದಳ ಬೃರಲಿ ಹೂಳಿದನಂಬ ನೆರೆ ನೋಯಿಸಿದ ರಥ ಹಯವ 
ಅರಸುಗಳು ಮನೂರು ಪುನರಪಿ 

ನರನ ಕಣಿಯನು ಭೀಮನಂಬನು 
ಕರಿ ತುರಗ ರಥ ಮತ್ತೆ ಮೂವ 

ಹರೆಗಡಿದು ಮಗುಳೆಚ್ಚನವರನು 
ತೆರಡು ಸಾವಿರವಳಿದುದರಿ ಪಾಂಚಾಲಸೇನೆಯಲಿ ೨೦ ಸರಳ ಪುನರಪಿ ಸವರಿ ಸೆಕ್ಕಿದನೊಡಲೊಳಂಬುಗಳ ೨೭ 
ಮತ್ತೆ ಕವಿದುದು ಹೆಣನ ತುಳಿದೊ 

- ದಿಟ್ಟಿ ಮುಷ್ಟಿಯ ಸರಿಸದಲಿ ತಲೆ 
ತೊತೆಯಲಿ ರಿಪುಸೇನೆ ಮಂಜಿನ 

ಮಟ್ಟು ಕವಿದರು ಭೀಮ ಫಲುಗುಣ 
ಮುತ್ತಿಗೆಯ ರವಿಯಂತೆ ಕಾಣಿನು ಕಳಶಸಂಭವನ 

ರಿಟ್ಟ ತೊಡರಿನೋಳಾರು ಸಿಲುಕರು ದಿವಿಜ ದನುಜರಲಿ 
ಮತ್ತೆ ನಿಮಿಷಾರ್ಧದಲಿ ಕಾಲನ 

ನೆನೈದುವ ಹಿಳುಕುಗಳ ತರಿ | 
ತುತ್ತು ಜೋಡಿಸಿತೇನನೆಂಬೆನು 

ದೊಟ್ಟಿದನು ದೆಖ್ಯಾಯಿಯಲಿ ಗರಿ 
ಹತ್ತು ಕೋಟಿಯನಿಳುಹಿದನು ರಿಪುಚಾತುರಂಗದಲಿ ೨೧ ಗಟ್ಟಿತನ ಖಾತಿ ಮೆರೆದುದು ಕೇಣವಿಲ್ಲೆನಿಸಿ - ೨೮ 
ಘಾಸಿಯಾದುದು ಸೇನೆ ಸುಡಲೆನು 

ರಾಯನನು ಬರಹೇಳು ನಾವ್ ಕೈ 
ತಾ ಸುಭಟರಿದಿರಾಗಿ ಕಾದಿದ | 

ಗಾಯೆವೋ ಕಾಯಿದೆವೊ ಕಾಣಲಿ 
ರೈಸೆ ಬಳಿಕೇನವರ ಸಕ್ಷ ತ್ರಾಣವೇನಲ್ಲಿ 

ಬಾಯಿಬಡಿಕರು ಬಂದು ನೋಡಲಿ ಕರ್ಣ ಶಕುನಿಗಳು 
ಸೂಸುಗಣಿಗಳ ಸೊಗಡು ಹೊಯ್ತು ಪ | 

ಆಯುಧವ ಹಿಡಿದವರು ಮೇಣವ | 
ಹಾಸಕೊಳಗಾದರು ಮಹಾರಥ 

ರಾಯತದೊಳೊಡವೆರಸಿ ನೋಡಲಿ 
ರೀಸು ಭಂಗಕೆ ಬಂದುದಿಲ್ಲ ನೃಪಾಲ ಕೇಳೆಂದ ೨೨ ರಾಯನಾಣಿಯೆನುತ್ತ ಮೂದಲಿಸಿದನು ತನ್ನ ವರ ೨೯ 
ಕಂಡುದಿವರನು ರಾಯ ಮೋಹರ 

- ಬಾಲಸೂಯ್ಯನವೊಲ್ ಪ್ರತಿಕ್ಷಣ 
ವಂಡುಗೊಂಡುದು ದೊರೆಗಳಿದು ಕೊ . 

ದೇಳಿಗೆಯ ತೇಜದ ವಿಕಾರ ಚ 
ದಂಡ ರುದ್ರನ ರಣ ಕಣಾ ತಾವೇನನೊದಗುವರು 

ಡಾಳಿಸಿತು ವಿಕ್ರಮದ ರುಳ ಜಗವಳುಕೆ ಝಂಪಿಸಿತು 
ಉಂಡ ಬಾಸಣದೇರು ಮದ್ದಿನ 

ಹೇಳಲೇನರ್ಜುನನ ಭೀಮನ 
ಗಂಡನೋ ದೊಣಾಸ್ತ್ರವನ್ನು ಸವಿ 

ಸೋಲವದು ತಾ ಮೃತ್ಯುವೀ ಪರಿ 
ಗಂಡನೋ ಸಾತ್ಯಕಿಯೆನುತ ಗರ್ಜಿಸಿದನಾ ಭೀಮ ೨೩ ಕಾಳೆಗವ ನಾನರಿಯೆನವರಾಸುರರ ಥಟ್ಟಿನಲಿ ೩೦ 


೧೮] 

ದ್ರೋಣಪರ್ವ 
ಸಾಕು ನಿಮಗಾಗದು ವೃಥಾ ನೀ 

ಕರಸಿದನು ಹರಿ ಧರ್ಮಪುತ್ರನ 
ವೇಕಹಂಕರಿಸುವಿರಿ ಸೇನಾ 

ನರಸ ಕೇಳಿ೦ದಿನಲಿ ಗುರುವನು 

ಸರಳ ಮೊನೆಯಲಿ ಗೆಲಲು ನೂಕದು ಭೂತನಾಥಂಗೆ. 
ನೀಕ ಹೊದ್ದಲಿ ಹೊಗಲಿ ಧೃಷ್ಟದ್ಯುಮ್ಮ ಮೊದಲಾಗಿ 
ಆಕೆವಾಳರು ನಿಲಲಿ ಕುಪಿತ ಪಿ 

ತೆರಳಿ ಬರುತಿದೆ ನಮ್ಮ ಬಲ ಸಂ 
ನಾಕಿಯರಿಯಾದೋಣನೆನುತ ನ 

ಗರದ ಜಯವಹುದೆಂತು ಹೇಳೆ 

ಧರಣಿಪತಿ ನೀನೆನಲು ನೀವೇ ಬಲ್ಲಿರಿದನೆಂದ - 
ರಾಕೃತಿಯ ಪರಬೊಮ್ಮರೂಪನು ತಿರುಹಿದನು ರಥವ ೩೧ 

೩೮ 
ಮೇಲೆ ಬಿದ್ದುದು ಮುಳಿಸಿನಲಿ ಪಾಂ 

ಧುರದ ಜಯವಹುದೊಂದು ಪರಿಯಲಿ 
ಚಾಲರಾಯನ ಥಟ್ಟು ನಿಶಿತ ಶ 

ನಿರುತವಲ್ಲದ ನುಡಿಯ ನುಡಿದರೆ 
ರಾಳಿಯಲಿ ಹೂಳಿದನು ಧೃಷ್ಟದ್ಯುಮ್ಮ ನಂಬರವ 

ಪರಿಹರಿಸಬಹುದೆಂದನಸುರಾರಾತಿ ನಸುನಗುತ 
ಬಾಲಕರಲೇ ಖಡ್ಡಧಾರೆಯ 

ನರನದೆಂತೆನೆ ಗುರುತನುಜ ಸಂ 
ಮೇಲೆ ಮೋಹಿದ ಮಧುವ ಸವಿಯಲಿ 

ಗರದೊಳೊರಗಿದನೆಂದು ದೊಣಂ 

[ ೩೯ 
ನಾಲಗೆಯಲಿವರೊಲ್ಲರೆಂದನು ನಗುತ ಕಲಿದೊಣ ೩೨ ಗರುಹು ಫಲುಗುಣ ಮನದೊಳಳುಕದೆ ಬೇಗ ಮಾಡೆಂದ 
ತರಹ ಕೊಟ್ಟೋಳಹೊಗಿಸಿ ಸದೆದನು 

- ಕಿವಿಯ ಮುಚ್ಚಿದನರ್ಜುನನು ಹರಿ 
ಬರಸಿಡಿಲು ಬಡಿವಂತೆ ರಿಪುಬಲ 

ಯವಗಡಿಸ ಕೈಕೊಂಡನರಸನು 
ವೊರಲಿ ಕೆಡೆದುದು ಘಾಯವಡೆದುದು ಬೇಡ ನಾಯಕರು ಪವನಸುತನಾ ಮಾತಕೊಂಡನು ಹೊಕ್ಕ ನಾಹವವ 
ದುರುದುರಿಪ ತಲೆಮಿದುಳ ದಂಡೆಯ 

ತವಕದಲಿ ತೆಗೆದೆಸುತ ರಿಪುಶರ | 
ಹರಿಗರುಳ ನೆಣವಸೆಯ ಮೂಳೆಯ 

ನಿವಹವನು ಖಂಡಿಸುತಲಿಂದಿನ 
ಮುರಿಕುಗಳ ಕಡಿಖಂಡಮಯವಾಯ್ತಖಿಳ ಚತುರಂಗ ೩೩ ಬವರದಲಿ ಕಡಿವಡೆದುದಶ್ವತ್ಥಾಮ ಕೇಳೆಂದ ೪೦ 
ಬೆರಳ ಬಾಯ್ಕಳ ಬಿಸುಟ ಕೈದುಗ 

- ಶಿವ ಶಿವಾ ಕರ್ಣರಾಯತ 
ವರೆಗಿರಿದ ಹಲ್ಲುಗಳ ಕೂಡಿದ 

ರವವಿದೆತ್ತಣ ಕುಮಾರನ 
ಕರಪುಟದ ಬಿಡುದಲೆಯ ಬಸಿರುಗಳ ಶೋಣಿತದ ತಿವಿದರಾರೋ ತಾನಿದದುಭುತವೆನುತ ತನ್ನೊಳಗೆ 
ನರಳುವಾರೋಹಕರ ರಾವರ 

ತವಕಿಸುತ ತಿಳಿದನು ವೃಕೋದರ 
ವರ ಮಹಾರಥ ಪಾಯದಳದು 

ನಿವ ದುರಾತ್ಮನು ತನ್ನ ಮಗನಾ 
ಬೃರದ ಭಂಗವನೇನನೆಂಬೆನು ವೈರಿಸೇನೆಯಲಿ ೩೪ ಶಿವನೊಡನೆ ಸಮಜೋಳಿ ಹುಸಿ ಹೋಗೆಂದನಾದೊಣ 
ಮುಂದೆ ಹೋಗುವತಿಬಳರು ಹಾರಿತು 

- ಮತ್ತೆ ಮಸೆದುದು ಖಾತಿ ಕರ್ಬೊಗೆ 
ಹಿಂದಣವರನು ಹಿಂದೆ ನಿಲುವರು 

ಸುದುಸುರಲಿ ಮಾಸೆಗಡಿಗೌ 
ಮುಂದಣವರಾಸೆಯಲಿ ನಿಂದುದು ಪಾರ್ಥಪರಿಯಂತ ಡೊ ಸೆಳೆದನು ಶರವನೆಚ್ಚನು ಪವನನಂದನನ 
ಅಂದು ಪಾರ್ಥನು ಕೃಷ್ಣ ಬಲದಲಿ 

ಹತ್ಯೆಗಡಿದನು ಭೀಮ ಮಗುಳಿವ 
ನಿಂದನೇವೇಳುವೆನು ನಿನ್ನವ 

ನೊತ್ತಿ ಹೊಕ್ಕರೆ ಕೈ ನೆರವ ಹಾ 
ರೆಂದು ಗೆಲ್ಲರು ಗಾಹುಗತಕವನುಳಿದು ಕಾದುವರೆ ೩೫ 

ರುತ್ತ ಮುರಿದನು ಬಳಿಕ ಧೃಷ್ಟದ್ಯುಮ್ಮನಿದಿರಾದ ೪೨ 
ಆರು ಸಾವಿರ ತೇರು ಗಜ ಹದಿ 

- ಎನಿತು ಬಾರಿ ಪಲಾಯನದ ಸಿರಿ 
ನಾರುಸಾವಿರ ಲಕ್ಷ ಕುದುರೆಗ 

ನಿನಗೆ ಸೇರಿತು ವೀರ ಭಂಡನೋ 
೪ಾರುಕೋಟಿಪದಾತಿ ಮುಗ್ಗಿತು ಮತ್ತೆ ಸಂದಣಿಸಿ ಳೆನಗೆ ನೂಕದು ಸಾಕು ಧೃಷ್ಟದ್ಯುಮ್ಮ ನಿಲ್ಲೆನುತ 
ಆರುಲಕ್ಷ ತುರಂಗ ನೃಪರೆ 

ಅನಿಲ ಜವದಲಿ ರಥವ 
ನೂರು ಗಜಘಟೆ ಲಕ್ಷ ರಥ ಹದಿ 

ಜನಪತಿಯ ಮೋಹರಕೆ ಕವಿದುದು 
ಮೂರು ಸಾವಿರವಳಿದುದರಿಪಾಂಚಾಲ ಸೇನೆಯಲಿ ೩೬ ತನತನಗೆ ರಾಯನ ವಿಪತ್ತಿನೊಳಖಿಳ ಭಟನಿಕರ - ೪೩ 
- ಅಂಗವಿಸುವವರಿಲ್ಲ ಭಟರಿಗೆ 

ಒಲೆದು ಗಜವಿಟ್ಟಣಿಸಿದವು ತಲೆ 
ಭಂಗವಿಕ್ಕಿತು ಕೌರವೇಂದ್ರಗೆ 

ವಲಗೆಯಲಿ ಕಲಿ ಪಾಯದಳ ಪಡಿ 
ಸಂಗರದ ಸಿರಿ ಸೊಗಸಿನಲಿ ಕಡೆಗಣ್ಣ ಸೂಸಿದಳು 

ತಳಿಸಿತೊಳಹೊಕ್‌ಕಿದವು ಬದ್ಧರದ ಬಂಡಿಗಳು 
ಮುಂಗುಡಿಯಲಿನ್ಯಾರು ನಮಗಾ 

ಸೆಳೆದಡಾಯದ ರಾವುತರು ಕೈ 
ವಂಗದಲಿ ಜಯವೇನು ಹದನರ 

ನಿಲುಕಿದರು ಮುತ್ತಿದರು ಪರಿಮೆಂ 
ಸಂಗೆ ಬಿನ್ನಹ ಮಾಡಿಯೆಂದರು ನಿಖಿಳ ಮಂತ್ರಿಗಳು ೩೭ ಡಳಿಸಿ ಬೊಬ್ಬಿರಿದಾರಿದರು ಸಿಕ್ಕಿದನು ಹಗೆಯೆನುತ ೪೪ . 


೪೭೦ 
ಮ ಹಾ ಭಾರ ತ 

[ ಸಂಧಿ 
ಸಾರಥಿಯ ತುಡುಕಿದರು ತಿವಿದರು 

ಇಳಿದರಿತ್ತಲು ಗಗನದಿಂ ಹೊಳೆ| 
ತೇರ ಕುದುರೆಯನಿಭದ ಬರಿಕ್ಕೆ 

ಹೊಳೆವ ಢಾಳದ ರೂಡಿಯಲಿ ಜಗ 
ತೇರ ಹಿಡಿದವು ಘಲ್ಲಿಸಿದವನುಕರುಷ ಕೂಬರವ 

ಮುಳುಗೆ ಭಸ್ಮವಿಭೂಷಿತಾಂಗದ ಜಡಿವ ಕೆಂಜೆಡೆಯ 
ಭಾರಿಯಾಚಿನ ಮೇಲೆ ಬಿದ್ದವು 

ಪುಲಿದೊಗಲ ಸುಲಿಪಲ್ಲ ಮುಕ್ತಾ 
ವಾರುವಂಗಳ ಖುರನಿಕರವಸಿ 

ವಳಿಯ ಮಣಿ ಜಪಮಾಲಿಕೆಯ ನಿ 
ಧಾರೆ ಮೊಗದಲಿ ಮಿಂಚಿದವು ಮುತ್ತಿದವು ಕಳಶಜನ ೪೫ . ರ್ಮಳ ತಪೋಧನರೆದಿದರು ಸಂಗ್ರಾಮಭೂಮಿಯನು 
- ದೋಹಿಸಿಲುಕಿದನೆನುತೆ ಜೀವ 

- ಅತ್ರಿ ಭಾರದ್ವಾಜ ವಿಶ್ವಾ 
ಗಾಹವೋ ಸಾಹಸ ವಿಚಾರಿಸು 

ಮಿತ್ರ ಗೌತಮ ಕಣ್ಣ ಕಶ್ಯಪ 
ಬೇಹವರನೆನುತೊರಲಿ ಧೃಷ್ಟದ್ಯುಮ್ಮನಿದಿರಾಗೆ 

ಮಿತ್ರಸೂನು ವಸಿಷ್ಠ ಗಾರ್ಗ್ಯಾಂಗಿರಸ ಭಾರ್ಗವರು -... 
ಸಾಹಸಿಕರಳುಕಿದರು ಕೌರವ 

ಅತ್ರಿಸುತ ವರ ವಾಲಖಿಲ್ಯರು 
ಮೊಹರದ ಮೊನೆಯಾಳುಗಳು ಸ 

ಚಿತ್ರಚರಿತರು ಬಂದರಲ್ಲಿಗೆ 
ಸ್ನಾಹದಲಿ ಪಡಿತಳಿಸಿ ಕರ್ಣ ಕೃಪಾದಿ ನಾಯಕರು .. ೪೬ ಮಿತ್ರಭಾವದಲವರನಭಿವಂದಿಸಿದನಾಚಾರ್ ೫೩ 
- ಗಾಳ ಗಂಟಲಲಿಳಿವುದೇ ಮ 

ವರಮುನೀಶ್ವರರವನಿಯಲಿ ಮ 
ತಾಳಿಗಕಟೀ ದೊದ್ದೆ ಕವಿದರೆ 

ವರಿಗೆಗೋಚರವಾದರಿತ್ತಲು 
ಕೋಲಗುರು ಕಳವಳಿಸುವನೆ ಬಯಸುವನೆ ಕೆಲಬಲನ ಮುರವಿರೋಧಿಗೆ ನರಗೆ ಕುರುಸೇನಾಧಿನಾಥಂಗೆ 
ಮೇಲುಗಾಣದೆ ಕವಿದಡಿದಿರೇ . 

ಅರಿಯರುಳಿದವರೀತನಿಂ ಪ | 
ಬಾಲಹರಿಣನ ಹಿಂಡು ಹೆಬ್ಬುಲಿ 

ತ್ಕರಿಸಿಕೊಂಡರು ನುಡಿದರಾ ಮುನಿ 
ಗಾಳ ತತ್ತರಿದರಿದು ತಳಪಟ ಮಾಡಿದನುದೊಣ ೪೭ ವರರು ಕಡಿದರು ಕೌರವಾನ್ವಯ ಕಲ್ಪಭೋರುಹವ ೫೪ 
ಆರ ನೆರವಿಯೊಳಂಧಕಾರದ 

ಪಾತಕವಲಾ ದೊಣ ನಿನಗೇ 
ಭಾರವನು ರವಿ ಗೆಲುವನಿನ್ನಿ 

ಭೂತಹಿಂಸೆಯದೇಕೆ ಪಾರ್ಥಿವ | 
ವೈರಿಬಲಭಂಜನಕೆ ಗುರು ಹಂಗಹನೆ ಕೆಲಬಲಕೆ 

ಜಾತಿಯಲಿ ಜನಿಸಿದವರೀ ನಿನ್ನಂತೆ ನಿರ್ದಯರೆ 
ಭೂರಿ ರಿಪುಚತುರಂಗಬಲಸಂ 

ಸೋತರೇನದು ಗುಪಿತನಕಪ 
ಹಾರದಲಿ ಒರವೆದ್ದ ರಕುತದ 

ಖ್ಯಾತಿಯೆ ಶಸೋಪಜೀವನ 
ಪೂರದಲಿ ಮುಳುಗಿದರು ಪಾಂಚಾಲಾದಿ ನಾಯಕರು ೪೮ ವೇತಕಿದು ನಿನಗೆಂದು ಭಾರದ್ವಾಜಮುನಿ ನುಡಿದ ೫೫ 
- ಘಾಯವಾಯರ್ಜುನಗೆ ಮಿಗೆ ಪೂ 

ಲೋಕವೆಂಬುದು ವರ್ಣಧರವ 
ರಾಯದೇರಿನೊಳೊದೆದು ಕೊಂಡರು 

ನೌಕಿ ನಡೆವುದು ವೈದಿಕಕೆ ನಾ 
ವಾಯುತನುಜ ಶಿಖಂಡಿ ಸಾತ್ಯಕಿ ದ್ರುಪದನಂದನರು ವಾಕೆವಾಳರು ತಪ್ಪಿ ನಡೆದರೆ ಭ್ರಮಿಸುವರು ಬುಧರು 
ಬಾಯ ಬಿಟ್ಟುದು ಭೀತಿಯಲಿ ಕೌಂ 

ಲೋಕ ನಮ್ಮನುದಾಹರಿಸುವುದು 
ತೇಯಸುತರಿನ್ನುಳಿದ ಸುಭಟರ 

ಕಾಕನೇ ಬಳಸುವುದು ದುರತ 
ನಾಯಕರ ಪಾಡೇನು ನಸಿದುದು ಪಾಂಡುಸುತಸೇನೆ ೪೯ ವೇಕೆ ನಿಮಗಿದು ವಿಹಿತಕರ ಶ್ರುತಿ ಪರಿತ್ಯಾಗ ೫೬ 
- ಮೊದಲಲೌಕಿದ ಚಾತುರಂಗವ 

ಶ್ರುತಿಪಠಣವೋ ತರ್ಪಣವೊ ಮೇ . .. 
ಸದೆದನೆಂದೇ ಲಕ್ಷವನು ಮಾ 

ಅತಿಥಿ ಪೂಜೆ ಭೂತಯಜ್ಞವೊ . 
ರಿದರೆ ಮೋದಿದನೆಂಟುಲಕ್ಷವನೊಂದು ನಿಮಿಷದಲಿ 

ಹುತವಹಾರಾಧನೆಯೊ ರಣವೀಯ್ಕೆಯರೊಳಗೇನು .. . 
ಕದನದಲಿ ದಿಗ್ರೆವಿಯರಿಗಿ 

ಶುತಿ ತದರ್ಥಸ್ಮತಿಗಳಲಿ ಪಂ 
ಕ್ಕಿದನು ಲಕ್ಷವನೇಳು ಲಕ್ಷವ 

ಡಿತರು ನಡೆವುದ ಮಾದು ಮೂರ್ಖರ 
ನೊದಗಿಸಿದನಂತಕನ ಪುರಿಗವನೀಶ ಕೇಳೆಂದ . ೫೦ ಗತಿಯನನುಕರಿಸಿದರೆ ಬಳಿಕ ವಿಶೇಷವೇನೆಂದ ೫೭ 
- ಧಾರುಣೀಶರು ಮಡಿದರೊಂದೇ 

ಆದುದವಿವೇಕದಲಿ ಸತ್ಪಥ 
ಸಾರಿಗೆಯಲೈನೂರು ಮತ್ತೆ ಮ 

ವೈದಿಕಾತಿಕ್ರಮಣವಿನ್ನು ಗ 
ಹಾರಥರು ಮೂನೂರು ಪುನರಪಿ ನೂರು ನಾನೂರು ತೋದಕದಲುರೆ ಸೇತುಸಂಬಂಧದಲ್ಲಿ ಫಲವೇನು ..... . 
ಮಾರಿ ಬಿರುದೇಗಿದಳು ಯಮನವ 

ಈ ದುರಾಗ್ರಹ ನಿಲಲಿ ಹಾಯಿಕು 
ರಾರದೊಯ್ಯಲು ನಾಕದಲಿ ಹೊರ 

ಕೈದುವನು ಸುಸಮಾಧಿ ಯೋಗದ 
ಕೇರಿಗಟ್ಟಿದುದೆನಲು ಕೊಂದನು ರಿಪುಚತುರ್ಬಲವ ೫೧ . ಲೈದು ನಿಜವನು ದೇಹ ನಿಸ್ಸಹನಾಗು ನೀನೆಂದ ೫೮ 


೪೭೧ 
೧೮] 

ದ್ರೋಣಪರ್ವ 
ದೇಹವಿದು ಭೂತೇಂದ್ರಿಯಾದಿಯ 

ಈಸು ಭರದಲಿ ಭೂತಹಿಂಸಾ 

ದೋಷವನು ನೆರೆ ಮಾಡಿ ಮಕ್ಕಳಿ 
ಗೇಹವುಪಚಿತ ಕರ್ಮ ಫಲಸಂ 
ದೋಹದಲಿ ತಿರುಗುವುವು ಸುರ ನರ ತಿರಗಾದಿಯಲಿ . . ಗೋಸುಗವಲೇ ಹಣವ ಗಳಿಸುವುದಾತ ತಾನಳಿಯೆ 
ದೇಹ ಕರಣಾದಿ ಪ್ರಪಂಚವು 

ಆಸೆಯಿದರೊಳಗೇಕೆ ಧುರದಾ 
ನಾಹವೆನಲಳಿದುಳಿದ ನಿತ್ಯ ನಿ 

ವೇಶವಳಿಯದು ಶಿವ ಶಿವಾ ಸುತ 
ರೀಹ ವಿಮಳಜ್ಞಾನರೂಪನು ನಿನ್ನ ನೋಡೆಂದ ೫೯ ನಾಶವನು ಬಗೆಗೊಳ್ಳನೆಂದನು ಪವನಸುತ ನಗುತ ೬೬ 
ನನೆದುದಂತಃಕರಣ ರೋಮಾಂ 

ಕೇಳಿದನು ಕಡುನೊಂದನಡಿಗಡಿ 
ಚನದಲಾನಂದಾಶ್ರುಜಲದಲಿ 

ಗಾಲಿ ನೀರೇರಿದವು ಕೈಯಲಿ | 
ನನೆದು ಹೊಂಪುಳಿಯೋಗಿ ಕಣ್ಣಿವೆ ಮುಚ್ಚಿ ಹೊರೆಹೆಚ್ಚಿ ಕೋಲು ಬಲು ಸಡಲಿದವು ಸಾಕಿ ದೇಹವೇಕೆನುತ 
ನೆನೆದೆನೆನ್ನನು ನಿಮ್ಮ ಪದದರು 

ಮೇಲು ದುಗುಡದ ಮೊಗದಲವನಿ 
ಶನದಿ ಧನ್ಯನು ಬಿಜಯಮಾಡುವು 

ಪಾಲ ಕರ್ಣ ಕೃಪಾದಿ ಭಟರಿಗೆ 
ದೆನುತ ಕಂದೆರೆದೀಕ್ಷಿಸಿದನಂದುಭಯಸೈನಿಕನ ೬೦ ಹೇಳಿದನು ಮಗನಳಿದನಸ್ತತ್ಯಾಗ ತನಗೆಂದು - ೬೭ 
- ತಿರುಗಿದುದು ಮುನಿನಿಕರವಲು 

ಎನುತ ರಥದೊಳು ರಚಿಸಿ ಪದ್ಯಾ 
ಮರಳಿತೀತನ ಬುದ್ದಿಯಿತ್ತಲು 

ಸನವನಿಂದ್ರಿಯ ಕರಣವೃತ್ತಿಯ 
ತೆರೆಯ ಹಿಡಿದುದು ಮರವೆ ಸಮ್ಯಜ್ಞಾನದೀಧಿತಿಗೆ ನನಿತುವನು ತಡೆದೆ ಮೂಲಾಧಾರ ಮಾರುತನ 
ಅರಸನನು ಬೆಸಗೊಂಬ ತನುಜನ 

ಇನ ಶಶಿಗಳೊಂದಾಗೆ ನಾಡಿಗ 
ಮರಣ ಹುಸಿಯೋ ದಿಟವೊ ಭೀಮನ 

ಇನಿಲನಿಕರವನುಗಿದು ಬಿಂದು 
ಸೊರಹ ನಂಬೆನೆನುತ್ತ ರಾಯನನರಸುತೈತಂದ ೬೧ ಧ್ವನಿ ಕಳಾ ಪರಿಲುಳಿತನೆಸೆದನು ವರ ಸಮಾಧಿಯಲ ೬೮ 
- ಎಲೆ ಯುಧಿಷ್ಠಿರ ನನ್ನ ಸುತನೇ | 

ನಾಸಿಕಾಗ್ರದಲಿಟ್ಟ ಕಂಗಳ 
ನಳಿದನೇ ಹುಸಿಯಲ್ಲಲೇ ನಿ 

ಸೂಸದುಸುರಿನ ಶಶಿಕಿರಣ 
ರಳ ವಚೊನಿಧಿ ನೀನು ಹೇಳೆನಲಸುರಹರ ನಗುತ ಯಪ್ರಪಾನದ ರೋಮಾಪುಳಕದ ಗುಡಿಯ ಬೀಡುಗಳ 
ಎಲೆಲೆ ನುಡಿಯಾ ಪಾಪಿ ಕದನದೊ 

ಆ ಸುಷುಮಾನಾಡಿಯಲಿ ಕಾ 
ಇಳಿದುದಶ್ವತ್ಥಾಮನೆಂಬ 

ಕಾಶಿಸಿದ ಪವನನ ಸಮಾಧಿ ವಿ 
ಗೃಳೆಯ ಕರಿ ಮಾಳವರ ಥಟ್ಟಿನೊಳಂಜಬೇಡೆಂದ ೬೨ ಳಾಸನೆಸೆದನು ಸೌಖ್ಯ ಭಾವದ ಜಡಿವ ರೋಮ್ಮಿ ನಲಿ ೬೯ 
- ಆದರಶ್ವತ್ಥಾಮ ಗಜವಿದಿ 

ತನ್ನೊಳಿತರವನಿತರದೊಳು ನೆರೆ 
ರಾದುದಳಿದುದು ದಿಟವೆನಲು ಬಿಸು | 

ತನ್ನ ವೀಕ್ಷಿಸಿ ತಾನು ತನ್ನಿ೦ 
ಸುಯ್ದ ನರಸನ ನುಡಿಗೆ ನಂಬಿದನಕಟ ಮಗನೆನುತ 

ದನ್ಯವೆರಡರೊಳೆ ಕ್ಯವೆಂಬುಪಚರಿತ ಭಾವವನು 
ಕೈದು ಕಯ್ಯಲಿ ಜಾರೆ ಝಂಪಿಸಿ 

ತನ್ನೊಳಗೆ ಹುಸಿಯೆಂದು ನಿತ್ಯನ 
ಖೇದದಲಿ ಕಾತರಿಸಿ ಚಿತ್ರ ವಿ . 

ನನ್ನವಳಜ್ಞಾನರೂಪವೆ 
ಭೇದದಲಿ ಕಳವಳಿಸಿ ಕರೆದನು ರೋಷತಾಮಸವ - ೬೩ ತನ್ನ ನಿಜವೆಂದರಿದು ತಾನಾಗಿರ್ದನಾ ದ್ರೋಣ ೭೦ 
ಬಿಲುದುಡುಕಿ ಬಲುಸರಳ ತಿರುವಾಯ 

* ಒಡೆದು ನಡುನೆತ್ತಿಯ ನು ಝಳಪಿಸಿ 
ಗೊಳಿಸಿ ಮಲೆತನು ಮಾರ್ಬಲಕೆ ಬಲೆ 

ಕಡುವೆಳಗು ಥಳಥಳಿಸಿ ತರಣಿಯ 
ಕಳಚಿದರೆ ಮೃಗ ಬಿದ್ದು ಬಿರುಬಿನ ಕುಳಿಯೊಳೆಂಬಂತೆ 

ತುಡುಕಿ ಹಾಯುದು ರಶ್ಮಿ ರಂಜಿಸಿತಖಿಳ ದಿಗುತಟವ 
ತಿಳುಹಿ ಹೋದರು ಮುನಿಗಳೀತನ | 

ಕುಡಿವೆಳಗನಸುರಾರಿ ಮುನಿಗಳ 
ತಿಳಿವುತೊಟ್ಟು ದು ಮರವೆಯನು ಮುಂ 

ಗಡಣವರ್ಜುನ ಕೃಪರು ಕಂಡರು 
ಕೊಳಿಸಿ ಮೊಗೆದನು ಮತ್ತೆ ಪಾಂಡವಸೈನ್ಯಸಾಗರವ ೬೪ ಪಡೆಯೊಳಗೆ ತಾನುಳಿಯೆ ಕಂಡವರಿಲ್ಲ ಕೇಳೆಂದ ೭೧ 
ತಿರುಗಿ ಭೀಮನನೆಚ್ಚನಿತ್ತಲು 

- ತೀರಿತೇ ಮಗನುಬ್ಬಟೆಯ ಜ 
ನರನ ಮಸೆಗಾಣಿಸಿದನರಸನ 
ಹೊರೆಯ ಬಿರುದರ ಬಸಿಯಲೆಚ್ಚನು ವಾಮದಕ್ಷಿಣವ 

ಜ್ಞಾರತನವಾಚಾರವಳಿದನ | 
ಮರಳಿ ಧೃಷ್ಟದ್ಯುಮ್ಮ ಸಾತ್ಯಕಿ 

ದಾರು ನಮಗಾಪಿಗರು ದೊರೆಯಿನ್ನಾರು ಸಂಗರಕೆ 

ಆರು ನಿಮಗಿದ್ದೆಗುವರು ರಣ 
ವರ ಯುಧಾಮನ್ಯೂತ್ತಮಂಜಸ 
ರರಸುಮಕ್ಕಳ ಹಲಬರನು ಮುರಿಯೆಚ್ಚು ಬೊಬ್ಬಿರಿದ ೬೫ 

ವೀರರಗ್ಗದ ದೈವವೇ ಮನ 
ವಾರೆ ಮೆಚ್ಚಿ ಹುದವರನಿನ್ನೇನರಸ ಕೇಳೆಂದ ೭೨ 


ಮ ಹಾಭಾರತ 


[ ಸಂಧಿ 


ಹತ್ತೊಂಬತ್ತನೆಯ ಸಂಧಿ 
ಸೂ , ರಾಯ ಕಟಕವ ಬೆದರಿಸಿದ ನಾ 

ರಾಯಾಸ್ತದ ಬಾಧೆಯನು ಕಮ . 

ಲಾಯತಾಂಬಕ ನಿಲಿಸಿ ಸಂತೈಸಿದನು ಪಾಂಡವರ 
ಕೇಳು ಧೃತರಾಷ್ಮಾವನಿಪ ಗುರು 

ತಂದು ಸಾರಥಿ ರಥವನೀತನ 
ಬೀಳುಕೊಟ್ಟನು ದೇಹವನು ನ 

ಮುಂದೆ ನಿಲ್ಲಿಸಿದ ಬಿದ್ದ ನಂಫಿಯೊ 
ಮಾಳ ವಿಧಿಯೇನಪಜಯದ ತವನಿಧಿಯಲೇ ನಮಗೆ. ಛಂದು ಗೋಳಿಟ್ಟೋರಲಿದುದು ಕಳಶಜನ ಪರಿವಾರ 
ಮೇಲೆ ಬಂದುದು ಕಷ್ಟವರಿ ಭೂ 

ತಂದೆಯ್ಯೋದನೆ ಚಾಪವೇದಮು 
ಪಾಲರಿಗೆ ಕೇಳಿದನು ಖಳ ಪಾಂ 

ಕುಂದನೈದನೆ ನಿನ್ನ ಕಾಣಲು 
ಚಾಲಸುತನೈ ತಂದನಲ್ಲಿಗೆ ಜಡಿವಡಾಯುಧದಿ 

ಬಂದನಯ್ಯನನಪ್ಪಿಕೊಳು ಮಾತಾಡಿ ನೋಡೆಂದ ೭ 
- ಐದಿ ಮುಂದಲೆವಿಡಿದು ಬಾಗಿಸಿ 

ಕೂಡೆ ಹರಿಹಂಚಾದ ತಂದೆಯ 
ಕೊಯ್ದ ನಾತನ ಕೊರಳನೆಡದಲಿ 

ಗೂಡನೋಡದ ಮುನ್ನ ಕಂಬನಿ 
ಹೊಯು ಮುರಿದನು ಬರಿಯಲಪ್ಪಳಿಸಿದನು ಬೆನ್ನೆಲುವ ಮೂಡಿ ಮುಳುಗಿದವಾಲಿ ಕಾಣವು ಪಿತೃಕಳೇವರವ 
ಕೈದಣಿಯೆ ಕಡಿಖಂಡಮಯವೆನೆ " 

ನೋಡಲೆಳಸದ ಮುನ್ನ ಕಿಡಿಗಳ 
ಹೋಯ್ತು ರಥದಲಿ ಕೆದರಿ ಜಡಿದನ | 

ರಾಡಿಯನು ಕಣು ಗುಳಿದವು ಮಿಗೆ 
ಡಾಯವನು ಕಡುಗೊಪದಲಿ ನೋಡಿದನು ರಿಪುಶಿರವ ೨ ನೋಡಿದಶ್ವತ್ಥಾಮ ಕಾಣನು ಮುಂದೆ ಪರಬಲವ ೮ 
- ಎಲೆಲೆ ಪಾತಕಿ ಹೆಣನ ಹೊಯ್ದರೆ 

- ಅದ್ಧನಳಲಿನ ಜಲಧಿಯೊಳು ಮುರಿ 
ಬಲುಗಡಿಯ ನೀನೆಂಬರೇ ಸುಡು 

ದೆದ್ದು ಕೋಪಾನಳನ ಝಳದಲಿ 
ಹೊಲೆಯರಿದಕಂಗೈಸುವರೆ ತಾ ರಾಜಸೂನು ಗಡ 

ಬಿದ್ದು ನನೆದನು ನೀರಿನಲ್ಲಿ ಕಾಹೇರಿ ಕಿಚ್ಚಿನಲಿ 
ಅಳಿದನಾದರೆ ನಿನ್ನ ಭಾಗ್ಯವು 

ದಕವನವಲನವಲನ 
ಉಳಿದಡೀತನ ಮಗನು ನಿನ್ನಯ 

ನದಿ ತುದಕವದೊಂದನೊಂದನು 
ಕುಲದ ತಲೆ ಚೆಂಡಾಡಿದಲ್ಲದೆ ಬರಿದೆ ಬಿಡನೆಂದ ೩ ಕದ್ದು ವೆರಡರ ಹೋರಟೆಗೆ ಗುರುಷನು ಬೆಂಡಾದ ೯ 
- ಎಂದ ಸೂತನ ಬಾಯ ಹೊರಕ 

ಕೆದರಿ ಹೊರಳುವ ಸಾರಥಿಯನೆ 
ಮೈಂದ ಹೊಯ್ದನು ಹಡಪದವರನು 

ತ್ರಿದನು ರಣವೃತ್ತಾಂತವನು ಕೇ 
ಹಿಂರ್ದಾಪ್ತರನಖಿಳ ಚಮರಚ್ಚತ್ರಧಾರಿಗಳ 

ಳಿದನು ಶಮೆ ಸೈರಣಿವಿವೇಕವ ನೂಕಿದನು ಸೆರೆಗೆ 
ಮುಂದುವರಿದೊಡೆ ತಿವಿದು ಮುರಿದನು 

ಒದೆದನಳಲನು ರೋಮ ಹರುಷವ 
ಮಂದಮತಿ ಬಳಿಕವನ ಸುಡು ಸುಡ 

ಹೊದೆದು ಹೊರೆ ಹೆಚ್ಚಿದನು ಕಾಹೇ 
ಲೆಂದು ಧೃಷ್ಟದ್ಯುಮ್ನನು ನೆರೆ ಬೈದುದಖಿಳಜನ ೪ ರಿದನು ಕಲಿ ಮನವಳುಕಿ ತಗ್ಗಿತುರೋಪಭಾವದಲಿ ೧೦ 
- ಕಡಕುಗಳನಾಯ್ಕರಸಿ ರಥದೊಳು 

ಚಟುಳಕೋಪಾಗ್ನಿಯಲಿ ನಾಸಾ 
ಗುಡಿಸಿ ಸಿಂಧವನೆತ್ತಿ ಸಾರಥಿ 

ಪುಟದ ಸುಯ್ದ ಲಿ ವಿಸ್ಸು ಲಿಂಗೋ 
ತುಡುಕಿ ವಾಫೆಯ ಮುರುಹಿ ಮರಳಿಚಿ ರಥದ ಕುದುರೆಗಳ ತಟಸಮಾಧಿಗಳಿದ್ದಿಲಲಿ ನಿಗ್ರಹಕಟಾಹದಲಿ 
ತಡೆಯದಶ್ವತ್ಥಾಮನಲ್ಲಿಗೆ 

ಪಟುತರದ ಬಾಹುಪ್ರತಾಪದ 
ನಡೆದು ಬರುತಿರೆ ಕಂಡು ಮನದಲಿ 

ಪುಟವನೆತ್ತದೆ ಮಾಣನೆನಲು 
ಕಡು ನಿರೋಧವ ಹಿಡಿದು ಚಿಂತಿಸುತಿರ್ದನಾ ದೌಣಿ ೫ . ತ್ಕಟಿಸುತಿರ್ದುದು ರೌದ್ರವೀರಾಭ್ಯುದಯ ಸನ್ನಾಹ ೧೧ 
- ಏನಿದಚ್ಚರಿ ಕೌರವೇಂದ್ರನ 

ನೊಂದ ಜವನೋ ಜಗವನುರುಹಲು 
ಸೇನೆ ತಲೆಕೆಳಗಾಗುತಿದೆ ರಿಪು 

ಬಂದ ಶಿವನೊ ಕಂಬದಿಂದೊಗೆ 
ಸೇನೆ ಬೊಬ್ಬಿರಿದಾರುತಿದೆ ಮಡಿದಾತನಾವವನೆ 

ತಂದ ರೌದ್ರಾಟೋಪಮಾನವರೂಪಕೇಸರಿಯೊ 
ಸೇನೆಗೊಡೆಯನು ಬೊಪ್ಪನಿದು ತಾ 

ತಂದೆಯಳಲಿಗನಿರವು ವಿಶ್ವವ 
ನೇನು ರಥವೇ ಬರಿದೆ ಬರುತಿದೆ 

ನೊಂದು ನಿಮಿಷಕೆ ಸುಡುವುದೋ ಹಾ 
ಹಾನಿ ಜನಕಂಗಾಯ್ಯೋ ಶಿವ ಶಿವ ಎಂದನಾ ದೌಣಿ ೬ ಯೆಂದುದವರಾನೀಕವೆಲೆ ಭೂಪಾಲ ಕೇಳೆಂದ ೧೨ 


೪೬೩ 


ದ್ರೋಣಪರ್ವ 


೧೯ ] 


ಮುರುಹಿದನು ಮಿಾಸೆಯನು ಕಣ್ಣುಗ 
ನರಳಿದವು ಹೊಗೆ ಸುತ್ತಿ ಸುಯ್ಯಲಿ 
ಸುರಿದುದುರಿ ಹುಬ್ಬುಗಳನುರೆ ಬಿಗಿದೌಡನೊಡೆಯೊತ್ತಿ 
ಬೆರಳ ತುದಿಯಲಿ ಬೊಬ್ಬಿರಿದು ಹರಿ 
ಶರಕೆ ಕೈನೀಡಿದನು ಕಲ್ಪದ 
ಹರನವೊಲು ಹರರೂಪ ಹೊಂಗಿದನಧಿಕರೋಷದಲಿ ೧೩ 
- ದನುಜಹರ ಮಂತ್ರವನು ಮನದಲಿ 
ನೆನೆದು ಕೈನೀಡಿದನು ತುದಿಯಂ 
ಬಿನಲಿ ತುರುಗಿದ ಕಿಡಿಯ ಬಿರುಕೇಸುರಿಯ ಧಾಳಿಗಳ 
ತನಿಿಗರ ಬಲುವೊಗೆಯ ಹೊರಳಿಯ 
ಕನಕರಸರೇಖಾವಳಿಯ ಮೈ 
ಮಿನುಗುಗಳ ಹೊಂಗರಿಯ ನಾರಾಯಣ ಮಹಾಶರಕೆ ೧೪ 

ಪ್ರಳಯ ಮೇಘವನೊಡೆವ ರವಿಮಂ 
ಡಲ ಸಹಸ್ರದ ರಶ್ಮಿಯೋ ಜಗ 
ದಳವಿನಲಿ ಝಂಪಿಸುವ ಹರನುರಿಗಣ್ಣ ದೀಧಿತಿಯೋ 
ಮುಳಿದ ನರಕೇಸರಿಯ ದಾಡೆಯ 
ಥಳಥಳತ್ಕಾರವೊ ಮಹಾಸ್ಯದ 
ಬೆಳಗೊ ಹೆಸರಿಡಲ ರು ಬಲ್ಲರು ಭೂಪ ಕೇಳೆಂದ ೧೫ 
- ಸರಳ ಚೂಳಿಯ ಝಳದೊಳಗೆ ಸಾ 
ವಿರ ನಿದಾಘದ ಸೂರರುಬ್ಬಟೆ 
ಕರಗಿಹೋಯಿತು ಬಾಯಿಧಾರೆಯ ಕಿಡಿಯು ಧಾಳಿಯಲಿ 
ಬರಸಿಡಿಲ ಶತಕೋಟಿಸೀದವು 
ನಿರಿವೊಗರ ಕಬ್ಬಿಗೆಯ ಕಿಡಿಯಲಿ 
ನೆರೆದವಂತ್ಯದ ಮೇಘವೆನೆ ಝಗಝಗಿಸಿತಮಳಾನ್ಯ ೧೬ 
- ಒಳಗೆ ಜಲಚರವೊದರೆ ಕುದಿದುದು 
ಜಲಧಿ ಕಾದುದು ಧರಣಿ ಸೀದುದು 
ಕುಲಗಿರಿಗಳುರೆ ಸಿಡಿದು ಸೀಕರಿಮೋಯು ವನನಿಕರ 
ನೆಲಕೆ ದಾಡೆಯ ಕೋಟು, ಕುಂಭ 
ಸ್ಥಳವ ತೆಗೆದವು ದಿಗಿಭತತಿ ಹೆಡೆ 
ನಳಿಯೆ ಮಣಿಗಳಲಾಂತನವನಿಯನುರಗಪತಿಯಂದು ೧೭ 
- ಗುಳವ ಕೊಯ್ದಿಳುಹಿದರು ಕರಿಸಂ 
ಕುಳದಲಾರೋಹಕರುಜೋಡನು 
ಕಳಚಿ ಬಿಸುಟರು ರಾವುತರು ಹಕ್ಕರಿಕೆಗಳು ಸಹಿತ 
ಝಳದ ಝಾಡಿಗೆ ಬೆವರಿ ವಸನಾಂ 
- ಚಲದ ಗಾಳಿಗೆ ಮೊಗವನೆತ್ತಿದ 
ರಳುಕಿ ಕಣಿ ಕೋರೈಸಿ ಮಮ್ಮಲ ಮರುಗಿತುಭಯಬಲ 

ಮೇಲು ಜಗವೇಳೋಡಿದವು ಧ್ರುವ 
ನಾಲಯಕೆ ನೆಲೆದಪ್ಪಿದುದು ಗ್ರಹ 
ಮಾಲೆ ತಾರಾರಾಸಿ ಜೋಯಿಸರೋದು ಹುಸಿಯಾಯ್ತು 
ಧಾಳಿಡುವ ಸೆಗಳಿಯಲಿ ತಳ ಪಾ 
ತಾಳಕದ್ದುದು ಕಮಲಜಾಂಡದ 
ಮೇಲಾವರಣಾಂಬು ಕುದಿದುದು ಹೇಳಲೇನೆಂದ ೧೯ 


ಒಡೆಯರಿಲ್ಲಾ ಜಗಕೆ ಲೋಗರ 
ಸುಡುವರೊಪ್ಪಿಸಿಕೊಡುವರೇ ನಾ 
ನೊಡೆಯ ಫಡ ತಾನೊಡೆಯರೆಂಬರು ಮೂವರೀ ಜಗಕೆ 
ನುಡಿಯರೀ ಹೊತ್ತಿನಲಿ ನಮಗಿ. 
ನೊಡೆಯರಾರಿನ್ನಾರ ಬಸುರೊಳ 
ಗಡಗುವೆವು ಶಿವ ಶಿವ ಎನುತ ತಲ್ಲಣಿಸಿತಮರಗಣ ೨೦ 
- ಕವಿದ ಕೌರವ ಬಲದ ಸುಮಾ 
ನವನು ತನ್ನಂಜಿಕೆಯನಾ ಭೈ 
ರವನ ಭಾರಿಯ ಸರಳ ಸೊಗಡಿಗೆ ಬೇವ ಮೂಜಗವ 
ಅವರು ಕಂಡರು ಖಾತಿಯಲಿ ಪಾಂ 
ಡವರು ಧೃಷ್ಟದ್ಯುಮ್ಮ ನನು ತವ 
ತನಗೆ ಬೈದರು ಪಾಪಿ ಲೋಕವ ಕೊಂದೆ ನೀನೆನುತ ೨೧ 
- ಅಕಟ ಗುರುಹತ್ಯಾ ಮಹಾಪಾ 
ತಕವನೇ ನೆರೆ ಮಾಡಿತಲ್ಲದೆ 
ಸಕಲ ಲೋಕದ ಬೇರುಗೊಲೆಗೆಲೆ ಪಾಪಿ ನೀನಾದೆ 
ವಿಕಟ ವಿಕ್ರಮ ವಿಸ್ಸು ಲಿಂಗ 
ಪ್ರಕರದಲಿ ಧಗಧಗಿಸುತಿದೆ ಸಾ 
ಯಕವ ನಿಲಿಸಾ ನೀನೆನುತ ಭಂಗಿಸಿತು ಪರಿವಾರ ೨೨ 
- ಅವನ ಗುರುತನವೇನು ವಿಪಾ 
ಧಮನಲಾ ಶಸೋಪಜೀವನ 
ನಿವನು ಋಷಿಯೇ ದೊಣವಧೆಯನ್ಯಾಯವೇ ತನಗೆ 
ಇವನು ತಮ್ಮಯ್ಯನನು ನೆರೆ ಪರಿ 
ಭವಿಸನೇ ಚಿಕ್ಕಂದು ನಿಮಗೇ . 

[ ೨೩ 
ಕಿವನನಿರಿದರೆ ಖಾತಿಯೆಂದನು ದ್ರುಪದನುತ ಮುಳಿದು 
- ಅವಗಡಿಸಲೇಕಗ್ರಜನ್ಮ 
ಬ್ರುವನೆ ಕಟಕಾಚಾರೈನೆಲೆ ನೀ 
ನವರಿವರನೆಂಬಂತೆ ನುಡಿವರೆ ಗುರುವಲಾ ನಿನಗೆ 
ಇವರಿಗೀ ನುಡಿಯುರಿಸಿತೇನಿದು 
ಶಿವ ಶಿವಾ ಗುರುನಿಂದೆಯನು ಕೇ 
ಳುವರು ನಾವಲ್ಲೆನುತ ಸಾತ್ಯಕಿ ಮುಚ್ಚಿದನು ಕಿವಿಯ ೨೪ 
- ಗುರುವಿಘಾತಕರಾವು ತಾನತಿ 
ಗುರುಪದೋಪಾಸಕನು ತನ್ನನು 
ಕರೆದರಾರಿದಕೆಂದು ಧೃಷ್ಟದ್ಯುಮೃ ನುರಿದೇಳೆ 
ದುರುಳತನವಾರೊಡನೆಯೋ ಬಾ 
ಹಿರ ಮಹಾಪಾತಕಿಯನೊದೆದಿ 
ಟ್ರೋರಸುವೆನು ತಾನೆನುತ ಸಾತ್ಯಕಿ ಖಂಡೆಯವನುಗಿದ ೨೫ 
- ಎಲೆಲೆ ಹಿಡಿಹಿಡಿ ಸಾತ್ಯಕಿಯನೊಳ 
ಗೊಳಗೆತೋಟಿಯೆ ಜಾಗು ಕೌರವ 
ಬಲದವರ ಬತಾಟವಾಯಿತೆ ನಮ್ಮ ಥಟ್ಟಿನಲಿ 
ನಿಲಿಸೆನುತ ನೃಪನೊರಲೆ ಕವಿದೆಡೆ 
ಗಲಿಸಿ ಹಿಡಿದನು ಭೀಮನೀತನ 
ಬಲುಭುಜವನೌಚಿದನು ಕೊಂಡನು ಕಯ್ಯ ಖಂಡೆಯವ ೨೬ 


೪೭೪ 
ಮ ಹಾ ಭಾ ರ ತ 

[ ಸಂಧಿ 
- ಸೆಳೆದನೊರೆಯಲಡಾಯುಧವನ 

ಹಾ ಮುರಾಂತಕ ಹಾ ಯುಧಿಷ್ಠಿರ 
ವೃಳಿಸಿದನು ಪಾಂಚಾಲಸುತನೀ 

ಹಾ ಮರುತ್ತುತ ಹಾ ಧನಂಜಯ 
ಗಳಹನನು ಬಿಡು ಭೀಮ ಕೊಡು ಸಾತ್ಯಕಿಯ ಖಂಡೆಯವ ಹಾ ಮಗನೆ ಹಾ ತಂದೆ ಹಾ ಒಡವುಟ್ಟಿದನೆಯೆನುತ 
ಎಲವೊ ಸಾತ್ಯಕಿ ಕೃಷ್ಣದೇವರಿ 

ಭೂಮಿ ತೆರೆಯಳೆ ಬಾಯನಕಟಕ 
ಗಳುಕಿ ಸೈರಿಸಿದರೆ ದೊಠಾರಿಸಿ 

ಟಾ ಮಹೋದಧಿ ದೂರವಿನ್ನೇ 
ಗೆಲನುಡಿವೆ ಹೆಡತಲೆಯಲುಗಿವೆನು ನಿನ್ನ ನಾಲಗೆಯ ೨೭ ನೀ ಮಹಾಸ್ತ್ರಕೆ ಸಿಕ್ಕಿದೆವೆಯೆಂದೂರಲಿತರಿಸೇನೆ ೩೪ 
- . ತನ್ನೊಳಿದ್ದವಗುಣವ ನೋಡದೆ 

- ಕಳವಳಿಸಿತರಿಸೇನೆ ಚೂಣಿಯ 
ಚುನ್ಸವಾಡುವನಿದಿರನೆಲವೋ 

ಕೋಳುಗಿಡಿಯ ಸೆಖೆ ತಾಗಿ ಸುಭಟಾ 
ನಿನ್ನ ಹೋಲುವರಾರು ಬಾಹಿರ ಭಂಡರವನಿಯಲಿ ವಳಿಯ ಮಾಸೆಗಳುರಿಯೆ ನೆರೆ ಕಂದಿದವು ಮೋರೆಗಳು 
ನಿನ್ನೆ ಶಸ್ತವ ಬಿಸುಟ ಯೋಗವಿ 

ಬಲದ ಸುತ್ತಲು ಕಟ್ಟಿತುರಿ ಕೆಂ 
ಪನ್ನನನು ನೀನೇನ ಮಾಡಿದೆ 

ಬೆಳಗು ಕುಡಿದವು ಕರ್ಬೊಗೆದಳ - 
ನಿನ್ನ ಶೋಧಿಸಿ ಬಳಿಕ ಪರರನು ಹಳಿವುದೇನೆಂದ ೨೮ ಸ್ಥಳದ ಬಾಣದ ಬಂದಿಯಲಿ ಸಿಲುಕಿತ್ತು ರಿಫುಸೇನೆ ೩೫ 
- ಮಿಡುಕಿದನು ಸಾತ್ಯಕಿ ವೃಕೋದರ 

ಝಳಕೆ ಘೀಳಿಟ್ಟೋರಲಿದವು ಕರಿ 
ನೊಡೆಯವಚಿದನು ಮತ್ತೆ ಪವನಜ 

ಕುಳ ತುರಂಗದ ಥಟ್ಟು ಖುರದಲಿ 
ಬಿಡು ನಿನಗೆ ನೃಪನಾಣಿ ಕುಡಿವೆನು ಖಳನಶೋಣಿತವ - ನೆಲನ ಹೊಯ್ದ ಳಿಸಿದವು ರಾವುತರನೀಡಾಡಿ 
ಬಿಡು ಬಿಡಕಟಾ ಭೀಮ ಸಾತ್ಯಕಿ 

ಬಲು ರಥವನಸಬಡಿದು ಸೂತನ 
ಹಿಡಿಹಿಡಿಯ ಹಮ್ಮೆ ಸುವನು ಬಿಡು 

ನಿಳುಹಿ ಹಯವೋಡಿದವು ಮು 
ತೊಡಕಿ ನೋಡಲಿಯೆನುತ ಧೃಷ್ಟದ್ಯುಮ್ಮನಳ್ಳಿರಿದ ೨೯ ಮುಳಿಸಿ ತನಿಗುದಿಗುದಿದುಕೋಟಲೆಗೊಂಡುದರಿಸೇನೆ 
- ಮುಳಿದು ಯಾದವಸೇನೆ ಕೈದುವ 

- ವಾಯಕಂಜದಿರಂಜದಿರಿ ಫಡ 
ಸೆಳೆದುದಾ ಪಾಂಚಾಲನಾಯಕ 

ಬಾಯ ಬಿಟ್ಟರೆಹೋಹುದೇ ನಿ 
ರುಲಿದು ನಿಂದುದು ಕಂಡನಸುರಧ್ವಂಸಿ ನಸುನಗುತ ಮ್ಯಾ ಯುಪಕೆ ಹೊಣಿ ತಾನು ಹೇಳಿ ಮಾಡಿ ಬೇಗದಲಿ 
ಎಲೆಲೆ ಪಾಪಿಗಳಿರ ವೃಥಾ ತ 

ಆಯುಧಂಗಳ ಬಿಸುಟು ಕರಿ ರಥ 
ಮೊಳಗೆ ತೋಟ ಶರಾಗ್ನಿಯಿತ್ತಲು 

[ ೩೦ ಜಾಯಿಲಂಗಳನಿಳಿದು ಬದುಕುವು 
ಮೊಳಗುತದೆ ಕೆಡೆಬೀಳಹೊಯ್ಹೊಯ ಕುನ್ನಿಗಳನೆಂದ ಪಾಯವೆಂದಸುರಾರಿ ಸಾರಿದನಂದು ಕೈ ನೆಗಡಿ ೩೭ 
- ಬೇರೆ ತಮಗೊಂದಾಳುತನವುರಿ 

- ಕಳಿದ ಹೂವಿನ ತೊಡಬೆಯೋ ಕುಸಿ 
ಸೂರೆಗೊಳುತಿದೆ ಜಗವನಿತ್ತಲು 

ದಲೆಯ ಬಿಟ್ಟಿಯ ಭಾರವೋ ನಿ 
ಕೌರಿಡುವ ಕಾಲಾಗ್ನಿಯಿದೆ ಕಬ್ಬಿಗೆಯ ಕವಚದಲಿ ರ್ಮಳನ ಚಿತ್ರದ ಖತಿಯೊ ದಾನವ್ಯಸನಿಯೊಡವೆಗಳೊ 
ತೋರಲಾಪರೆ ಬಾಹು ಸತ್ಸವ 

ನಳಿನನಾಭನ ಮಾತು ಹಿಂಚಿತು 
ತೋರಿರೆ ದಿಟ ಪಂಥದೊಲೆಯ 

ಕಳಚಿದವು ಕೈದುಗಳು ಕೈಗಳ 

[ ೩೮ 
ಕಾರರಹಿರೆನುತಸುರರಿಪು ಗಜಬಜವ ನಿಲಿಸಿದನು . ೩೧ ಲುಳಿವುಪಾಯದಜೊಡತೊಟ್ಟುದು ಪಾಂಡುಸುತಸೇನೆ 
- ಇತ್ಯ ಲೋಕದ ಕಂಗಳೆವೆಗಳು 

- ಬೀತ ಕೈದುಗಳಖಿಳದಳ ಸಂ 
ಕೆತ್ತವರಿವುರಿಯ ಜಾಳಿಗೆ 

ಘಾತವನು ಬಾಣಾಗ್ನಿ ಬೆರಸಿತು 
ತೆತ್ತಿಸಿತು ಹರಿದ ಶತವನು ಶಿವ ಮಹಾದೇವ 

ಪೂತು ಭಂಡರಿರೆನುತ ಬಿಟ್ಟುದು ಬಾಣವರಿಭಟರ 
ಕಿತು ಶರವನು ತೂಗಿ ಬಿಲ್ಲಿಗೆ 

ಆತನಾವೆಡೆ ಧರ್ಮಜನು ವಿ 
ತೆತ್ತಿಸಿದನುರೆ ಸೇದಿತೋರಿಹ 

ಖ್ಯಾತನರ್ಜುನನನಿಲಸುತ ಮಾ 
ತುತ್ತು ನಿನಗರಿಸೇನೆಹೋಗೆನುತೆಚ್ಚು ಬೊಬ್ಬಿರಿದ ೩೨ ಪ್ರೀತನುಜರೆಂದೆನುತ ಹೊಕ್ಕುದು ರಾಜ ಮೋಹರವ ೩೯ 
- ಜಗದ ಹುಯ್ಯಲು ಜಡಿಯಲಧ್ರದ 

ಹರಿಯ ಬಯ್ತುಳು ಬೆದರಿಸಲು ನೃಪ 
ಲಗಿದು ಕೌರವಸೇನೆ ಹರುಷದ 

ನಿರೆ ನಿರಾಯುಧನಾಗಿ ಮಾದ್ರೆ 
ಸೊಗಸಿನಲಿ ಮೈಮರೆಯ ಕೃಷ್ಣಾದಿಗಳು ಕೈಮರೆಯೆ ಯರು ಶಿಖಂಡಿ ಯುಯುತ್ಸು ಸಾತ್ಯಕಿ ಸೃಂಜಯಾದಿಗಳು 
ಹೊಗೆಯ ಹೊರಳಿಯ ಕಿಡಿಯ ಥಟ್ಟಿನ 

ಕರದ ಕದಪಿನ ತಳಿತ ಮುಸುಕಿನ 
ತಗೆದುರಿಯ ತೆಕ್ಕೆಯಲಿ ಧಗಧಗ 

ಮುರಿದ ಮೋರೆಯ ಮುಂದೆ ಹರಹಿದ 
ಧಗಿಸಿ ಧಾಳಿಟ್ಟುದು ಮಹಾಶರವಹಿತಮೋಹರಕೆ ೩೩ ತರತರದ ಕೈದುಗಳ ಸುಭಟರ ಕಂಡುದಮಳಾಸ್ತ್ರ ೪೦ | 


೧೯ ] 


ದ್ರೋಣಪರ್ವ 


೪೭೫ 


ಉರುಬಿದವು ಕೇಸುರಿಗಳುಡಕವ | 
ಏಕೆ ನಾಚಿಕೆ ಧಕ್ಕಹಾನಿ 

ಸುರಿದುವೊಣಗಿಲುಗಿಡಿಯ 
ವ್ಯಾಕುಲತೆಯಿನ್ನೇಕೆ ವೈದಿಕ 
ಲೌಕಿಕವದೇಗುವುವು ಜೀವವಯಕೆ ಕುಲವುಂಟೆ 

ಹೊರಗೆ ಮಸಗಿತು ಮುಸುಕಿತುದಕದ ಬಾಣವಕ್ಕು ಡಿಸೆ 
ಏಕೆ ಭಯ ನಮಗಿನ್ನು ಕೈದುವ 

ಒರತೆಯಾರಿತು ವರುಣಶರ ಬಾ ... 
ನೂಕಿದವರನು ಹೆಂಗುಸನು ತಾ 

ಯರತು ನೀರಡಿಸಿದುದು ಭೀಮನ 
ಸೋಕಿದರೆ ಮುರಹರನ ಪದದಾಣಿಂದುದಮಳಾಸ್ತ್ರ ೪೧ ಸೆರಗ ಹಿಡಿದಳು ಮೃತ್ಯುವವನೇಪಾಲ ಕೇಳೆಂದ . ೪೮ 
ಇವರೊಳುಂಟೇ ಕೈದುವೊತ್ತವ 

ಆವ ಶರವಿದ್ದೇಗುವುದು ಮೈ 
ರವರನರಸುವೆನೆನುತ ಬರಲಾ 

ಗಾವನಸುರಾಂತಕನ ತಾ 
ಪವನಸುತನನು ಥಟ್ಟಿಸಿದನಾ ದನುಜರಿಪು ಮುಳಿದು ನಾವ ವಹಿಲದೊಳುರಿಯೊಳೆಡೆಹಾಯ್ದ ನಿಲಜನ ತೆಗೆದ 
ಅವನಿಗಿಳಿದೀಡಾಡಿ ಕಳೆ ಕೈ 

ನಾವರಿಯೆವಾ ಪವನಜನ ಶ 
ದುವನು ತಾ ಮೊದಲಾಗಿ ನಿಂದಂ 

ಸ್ವಾವಳಿಯನಾ ಫಲುಗುಣನ ಗಾಂ 
ದವನು ನೋಡೆನಲನಿಲಸುತ ನಸುನಗುತಲಿಂತೆಂದ ೪೨ ... ಡೀವವನು ಹರಿ ಸೆಳೆದುಕೊಂಡನು ಬಿಸುಟನವನಿಯಲಿ ೪೯ 
- ದೇಹ ಕೀರ್ತಿಗಳೊಳಗೆ ನಿಲುವುದು 

ಮುರಿಮುರಿದು ಕಟ್ರೋಗೆಯ ಹೊದರಿನ 
ದೇಹವೋ ಕೀರ್ತಿಯೋ ಮುರಾಂತಕ 

ಹೊರಳಿ ಹರೆದುದು ಸೂಸುಗಿಡಿಗಳ [ಹೊಳೆದು 
ಬೇಹುದನು ಬೆಸಸಿದಡೆ ಮಾಡೆನು ಬಲ್ಲಿರೆನ್ನುವ 

ನೆರವಿ ನಸಿದುದು ನಿಮಿರ್ದ ಹಂಗರಿಯಂಬು ಹೊಳೆ 
ಗಾಹುಗತಕದಲುಳಿವ ಧರ 

ಮುರಹರನ ಪಾದಾರವಿಂದದ 
ದ್ರೋಹಿ ತಾನಲ್ಲಿನ್ನು ನೋಡಾ 

ಹೊರೆಯೊಳಡಗಿತು ಹೊಯು ಭಯವು 
ಸಾಹಸವನೆನುತಿತ್ತ ಮುರಿದನು ಸರಳ ಸಮ್ಮುಖಕೆ ೪೩ ಬೃರದೊಳಗೆ ಬೊಬ್ಬಿರಿದವುರು ನಿಸ್ಸಾಳಕೊಟಿಗಳು ೫೦ 
- ಪೂತು ಪಾಯಿಕು ಭೀಮ ನೆರೆದೀ 

- ಜಗದುಸುರು ಪಸರಿಸಿತು ಹರುಷದ 
ಬೂತು ಬಲದಲಿ ವೀರ ನೀನಹೆ 

ಹೊಗರು ಮಸಗಿತು ರಿಪುನೃಪರ ನಿ 
ಯೇತಕಿವದಿರು ಗಂಡು ಜೋಹದ ಗರುವ ಸೂಳೆಯರು ಗಡು ಮಗನುತ್ಸಾಹವದ್ದುದು ಖೇದಪಂಕದಲಿ 
ಸೋತಡೆಯು ಜಯ ನಿನ್ನದೆನುತ ವಿ | 

ಹೊಗೆವ ಮೋರೆಯ ಕಯ್ಯಗಲ್ಲದ 
ಧೂತಧೂಮದಿ ಕಿಡಿಯ ಝಾಡಿಗ 

ಬಿಗಿದ ಬೆರಗಿನ ಖತಿಯೊಳುಸುರುವ 
ಈತನನು ಮುಸುಕಿದವು ಚುಂಬಿಸಿತಂಬು ಪವನಜನ ೪೪ ನಗೆಯೊಳಶ್ವತ್ಥಾಮನಿದ್ದನು ಮೊಗದ ಮೋನದಲಿ ೫೧ 
- ಗಿರಿಯ ಮುತ್ತಿದ ಮುಗಿಲವೊಲು ಹೊಗೆ 

- ಏನು ಮಾಡುವೆನೆನ್ನು ಭಾಗ್ಯ ವಿ 
ಹೊರಳಿಗಟ್ಟಿತು ಮೇಲೆ ದಳ್ಳುರಿ 

ಹೀನನಕಟಾ ಕೌರವನು ಸುರ 
ಧರಧುರದಲೊಳಬೀಳುತಿದ್ದವು ಕಿಡಿಯ ಚೂಣಿಯಲಿ ಧೇನು ನೆರೆ ಗೊಡ್ಡಾಯು ಸುರತರು ಕಾಡಮರನಾಯು 
ಉರಿಯೊಳದ್ದೆ ತಮ್ಮ ಹಾಯೆಂ 

ಹಾನಿಯಿವದಿರಿಗೊಲಿದುದಾರಿ 
ದರಸ ಮೊದಲಾದಳಭೂಪರು 

ದೇನಹುದು ಪರದೈವದನುಸಂ 
ಕರದ ಬಿರುವೊಯ್ತು ಗಳ ಬಾಯವರೊರಲಿ ಹೊರಳಿದರು . ಧಾನವತ್ತಲು ಸುಡಲೆನುತ ತಿರುಗಿದನು ಪಾಳೆಯಕೆ ೫೨ 
ವಾಯುಸುತ ಹಾಯೆನುತ ಫಲುಗುಣ 

ಬಂದು ವೇದವ್ಯಾಸಮುನಿ ಗುರು 
ಬಾಯಿಬಿಡೆ ಹರಿ ಜರೆದನಳುವನ 

- ( ಮಾರ್ಗಣವ 

ನಂದನಂಗರುಹಿದನು ಪಾರ್ಥ ಮು 
ಬಾಯ ನೋಡಾಬೇಗ ತೊಡು ತೊಡು ವರುಣ 

ಕುಂದರನು ಪೂರದಲಿ ನರನಾರಾಯಣಾಹ್ನಯದ 
ಸಾಯಲರಿಯನು ಭೀಮನೆನೆ ನಾ 

ಸಂದ ಋಷಿಗಳು ಭೂಮಿ ಭಾರವ 
ರಾಯಣನ ನುಡಿಯಿಂದ ಮುನ್ನ ಜ 

ನೋಂದುಪಾಯದಲಪಹರಿಸಿ 
ಲಾಯತಾಸ್ತ್ರವನರ್ಜುನನು ಗಾಂಡೀವದಲುಗುಳಿಸಿದ ೪೬ ತಂದ ಹದನನು ತಿಳುಹಿ ಬಂದನು ಫಲುಗುಣನ ಹೊರೆಗೆ . 
- ಹೊಗೆಯನೊದೆದೆಳಬಿದ್ದು ಕಿಡಿಗಳ 

- ನರನ ಚಿತ್ರಗ್ಯಾನಿಯನು ಪರಿ 
ನುಗಿದು ದಳ್ಳುರಿದುರುಗಲನು ತನಿ 
ಬಿಗಿದು ಭೀಮನ ರಥದ ಸುತ್ತಲು ಸೂಸಿ ತೆರೆ ಮಸಗೆ 

ಹರಿಸಿದನು ಶೂಲದಲಿ ಮುಂಕೊಂ 
ಹಗೆಯನೆನಗಿದಿರೆಡ್ಡಿ ಜುಣುಗಲು 

ಡರಿ ಬಲವನಿರಿದಾತನಾರೆನಲಿಂದುಧರನೆಂದು 
ಬಗೆದರೇ ಖಂಡೆಯದ ಮೊನೆಯಲಿ 

ಹರನ ಕರುಣದ ಹದನನೀತಂ 
ಮಗುಳಿಚುವರೇ ತನ್ನನೆನುತುರವಣಿಸಿತಮಳಾಸ್ತ್ರ 

ಗೊರೆದು ಶತರುದ್ರೀಯವನು ವಿ 
೪೭ ಸರಿಸಿ ಬಿಜಯಂಗೈದನಾ ಮುನಿಪತಿ ನಿಜಾಶ್ರಮಕೆ ೫೪ 


[ ೫೩ 


೪೭೬ 


ಮಹಾ ಧಾರ ತ 


ಬಿಸುಟ ಕೈದುಗಳೆಲ್ಲವನು ಕೈ 

ಆವ ಶರದಲಿ ಕೊರತೆ ನಿನ್ನವ 
ವಶವ ಮಾಡಿತು ಸೇನೆ ಲಜ್ಞಾ 

ರಾವ ಬಲದಲಿ ಕುಂದು ಭುವನದೊ 
ರಸಕೆ ಗುರಿಯಾಯೋ ಮೈ ಮರಳಿದು ಹರುಷಮಯರಸಕೆ ಭಾವನೆ ಸಮಜೋಳಿನಿನ್ನರಮನೆಯ ಸುಭಟರಿಗೆ 
ಮುಸುಕುದಲೆಯಲಿ ಮುರಿದುದದು ಭಯ 

ಆವನಿದ್ದೇನಹುದು ಜಗದಧಿ 
ರಸದ ರಹಿಯಲಿ ತಿರುಗಿತಿದು ರವಿ 

ದೈವದಲಿ ಸೆಣಸಿದಿರಿ ಪಾಂಡವ 
ಮುಸುಡ ತಿರುಹಿ ವಿರಾಗದಲಿ ಬೀಳ್ಕೊಟ್ಟನಂಬರವ ೫೫ ಜೀವಿಯೆಂದರಿದರಿದು ಗದುಗಿನ ವೀರನಾರಯಣ ೫೬ 


ಇತಿ ಶ್ರೀಮದಚಿಂತ್ಯಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ 

ಮಕರಂದ ಮಧುಪಾನ ಪರಿಪುಷ್ಟ ವಚಃಪಟ್ಟದೀನಿಕಾಯ 
ಶ್ರೀಮತ್ತು ಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ 

ಕರ್ಣಾಟ ಭಾರತ ಕಥಾಮಂಜರಿಯೊಳು 
ದ್ರೋಣಪರ್ವಂ ಸಮಾಪ್ತ ಮಾದುದು 


ಕ ಣ ೯ ಪ ರ್ವ 
ಮೊದಲನೆಯ ಸಂಧಿ 


ಸೂ , ರಾಯ ಕಟಕಾಚಾರೈನಾ ತರು 
- ವಾಯು ಸೇನಾಪಟ್ಟವನು ರಾ 
ಧೇಯನು ರಚಿಸಿದನು ಮುದದಲಿ ಕೌರವರ ರಾಯ 


ಕೇಳು ಜನಮೇಜಯ ಧರಿತ್ರೀ 

ರವಕುಳವ ನಾನೇನ ಹೇಳುವೆ 
ಪಾಲ ತೆಗೆದವು ಬಲವೆರಡು ನಿಜ 

ನವನಿಪತಿಯಾ ಕರ್ಣ ಮೊದಲಾ 
ಪಾಳಯಕೆ ಪರಿತೋಷಖೇದಮಿತವಿಕ್ರಮರು 

ದವರ ರಾಣಿವಾಸ ಬಹಳಾಕ್ರಂದನಧ್ವನಿಯ 
ಕೋಲಗುರುವಿನ ಮರಣವಾರ್ತಾ 

ಕವಿದುದೋಳಸೂರೆಗರು ಕೋಟೆಯ 
ಕಾಲಸರ್ಪನ ತಂದು ಸಂಜಯ 

ತವಕಿಗರು ಗುಜುಗುಜಿಸೆ ಬಿಗಿದವು 
ಹೇಳಿಗೆಯನೀಡಾಡಿದನು ಧೃತರಾಷ್ಟ್ರನಿದಿರಿನಲಿ 

ಭವನ ಭವನ ಕವಾಟ ತತಿಗಾಳಾಯು ಗಜನಗರ ೬ 
ಬೆದರಿತಾಯಾಸ್ಥಾನ ಧಿಗಿಲೆಂ 

ನೆರೆದುದಲ್ಲಿಯದಲ್ಲಿ ಸೂರೆಗೆ 
ದುದು ಧರಾಧೀಶ್ವರನ ತಂದೆಯ 

ಹರಿದುದಲ್ಲಿಯದಲ್ಲಿ ಮನ ಮ 
ಹದಯದಲಿ ಹುರುಳೇನು ಬಲಿಕುಳಿದವರ ಮೊಲೆಗಳ ತೃರದ ಜಗಳಕೆ ಸೂಳುಬಂಟರು ಹೊಯ್ದರೊಳಗೊಳಗೆ 
ಕದಡಿತಂತಃಕರಣವರಸನ 

ಅರಮನೆಯಲಾ ಬೊಬ್ಬೆ ಹಸ್ತಿನ 
ಕದಪು ಕೈಯಲಿ ಕೀಲಿಸಿತು ಹೇ 

ಪುರದಲೀ ಬೊಬ್ಬಾಟವಿನ್ನುಳಿ 
ಳಿದನು ಸಂಜಯ ಮತ್ತೆ ಮೇಲಣ ರಣದ ವಾರ್ತೆಯನು ೨ ದರಸುಗಳ ಪಾಡಾವುದೆಂದನು ಮುನಿ ನೃಪಾಲಂಗೆ ೭ 
ಗುಡಿಯ ಕಟ್ಟಿಸು ಜೀಯ ಬರತುದು 

- ಸೂರೆಹೋದುದು ನಗರಿ ಖಳರಿಗೆ 
ಕಡಲು ಮುರಿದುದು ಮೇರು ತಿರುಗಿತು 

ಮಾರಿದರು ಪಟ್ಟಣವನಕಟಾ 
ಪೊಡವಿ ಬಿದ್ದುದು ಭಾನುಮಂಡಲವಹಹ ವಿತಳದಲಿ ಕಾರುಮದ್ದಿಗೆಹೋಹುದೇ ಕೈಮನಕವವನಿಪನ 
ಮಡಿದುದೆ ನಿನ್ನಾನೆ ನಿನ್ನು 

ನೂರುಮಕ್ಕಳನಿಕ್ಕಿ ಸಾಧಿಸ | 
ಗ್ಗಡದ ಭಟ ಬೀಳೊಂಡ . ಕಡಿ 

ಲಾರನೇ ಜಯಸಿರಿಯನೆಂದುರೆ 
ವಡೆದನೆ ಕಲಿ ಕರ್ಣನೊಸಗೆಯ ಮಾಡಹೇಳೆಂದ ೩ ಮಾರಿ ನುಡಿದುದು ಮಂತ್ರಿಗಳು ಧೃತರಾಷ್ಟ್ರನಿದಿರಿನಲಿ ೮ 
- ಮೊದಲಲಿದ್ದುದು ಜೀವಕಳೆ ಹೃದ 

- ಎರಡು ಗಲ್ಲದ ನಯನವಾರಿಯ 
ಯದಲಿ ಹೃದಯವನೊಡೆದು ಮಿಗೆ ಕಂ 

ಹರಿಕುಣಿಯ ನಿಲಿಸಿದನು ಸಂಜಯ 
ಠದಲಿ ಕವಿದುದು ಮಂಚದಲಿ ಮೈಮರೆದು ಮಲಗಿದನು ನರಸನನು ಕುಳ್ಳಿರಿಸಿ ಬೆನ್ನಿಗೆ ಚಾಚಿದನು ಮಲಗ 
ಕೆದರಿತಲ್ಲಿಯದಲ್ಲಿ ರಾಯನ 

ಅರಸ ಹದುಳಿಸು ನಿನ್ನ ಸೊಸೆಯರ 
ಹದನನರಿದೊಳಗೊಳಗೆ ರಾಣಿಯ 

ಕರೆದು ಸಂತೈಸಕಟ ಹಸ್ತಿನ 
ರೊದರಲಂತಃಪುರದಲುಕ್ಕಿತು ಶೋಕರಸ ಜಲಧಿ 

ಪುರದ ಗಾವಳಿಗಜಬಜಕೆ ಡಂಗುರವ ಹೊಯ್ಕಂದ ೯ 
ಬಾಯ ಬಸುರಿನ ನೊಸಲ ಹೊಯ್ಲಿನ 

ಬೀದಿಬೀದಿಗಳೊಳಗೆ ಡಂಗುರ 
ರಾಯನರಸಿಯರರಸನಿದಿರಲಿ 

ನಾದವೆಸೆದವು ಕೇರಿಕೇರಿಗೆ . 
ಹಾಯಿದರು ಭಿತ್ತಿಗಳನೊದರಿದರೊಡನೆ ದೆಸೆಯೋದರೆ ಕೈದುಕಾರರು ನೆರೆದು ನಿಂದರು ಸೂರೆಗರ ಕೆಡಹಿ 
ರಾಯನಾವೆಡೆ ಜೀಯ ಕಲಿ ರಾ 

ಸುಯ್ದ ನಡಿಗಡಿಗೊಲೆದೋಲೆದು ಪರಿ 
ಧೇಯನಾವೆಡೆ ನೂರು ಮಕ್ಕಳು 

ಖೇದಶೋಕಲನ ಜನಿತ . 
ಬೀಯವಾದರೆ ಮಾವ ಎಂದರು ಸೊಸೆಯರಡಗೆಡೆದು ೫ ಸ್ನೇದ ಸಲಿಲ ಸಿಮಿತಕಾಯನು ರಾಯನಿಂತೆಂದ ೧೦ . 


೪೭೭ 


೪೭೮ 


ಮ ಹ ಭಾರ ತ 


ಹೇಳು ಸಂಜಯ ನಮ್ಮ ಭಾಗ್ಯದ 

ತೊಡರ ತೆಗೆದರು ಕೈಯಡಾಯ ವ 
ಶಾಳಿವನ ಫಲವಾಯಲಾ ಕೈ 

ಜಡಿಯಲಮ್ಮರು ಹೊತ್ತ ದುಗುಡದ 
ಮೇಳವಿಸಿದನೆ ಕರ್ಣನಮರ ಕದಂಬದಲ್ಲಿ 

ನಿಡು ಮುಸುಕುಗಳ ಬಿಗಿದ ಬೆರಗಿನ ಬಿಟ್ಟ ಕಣ್ಣುಗಳ 
ಹೇಳು ಹೇಳೆನ್ನಾಣಿ ಮಾತಿನ 

ಒಡೆಯನಿದಿರಲಿ ಕುಳ್ಳಿರದೆ ಕೆಲ 
ಜಾಳಿಗೆಯ ಮರೆ ಬೇಡ ಕುರುಪತಿ 

ಕಡೆಯ ಕೈದೀವಿಗೆಯ ಮರೆಯಲಿ 
ಕಾಳೆಗದೊಳಸ್ತಮಿಸಿದನೆ ನುಡಿಯಂಜಬೇಡೆಂದ ೧೧ ಮಿಡುಕದಿರ್ದುದು ರಾಯನೋಲಗದೊಳಗೆ ಪರಿವಾರ ೧೮ 
- ಸಾವೆನಾನೆಂದಂಜದಿರು ಕ 

- ಸಾಲ ಸಾವಿರ ದೀವಿಗೆಯ ಹರಿ 
ರ್ಣಾವಸಾನವ ಕೇಳಿ ತನ್ನ ಯ 

ದಾಳಿಗಳುಕದೆ ನೃಪರ ಮೋರೆಗ 
ಜೀವವಿದಲಾ ದೇಹದಲಿ ಬೇರಿನ್ನು ಕೆಲಬರಲಿ 

ಲೋಳಿಗಳ ನೆರೆ ಹೊದ್ದಿ ಕತ್ತಲೆ ನಿಂದುದಲ್ಲಲ್ಲಿ 
ಸಾವೆನೇ ತಾನಕಟ ಕೌರವ 

ಹೇಳಲೇನದ ಬಹಳ ದುಗುಡದ 
ಜೀವಿಸಲಿ ಮೇಣಳಿಯಲೆಮಗಿ 

ಪಾಳೆಯವೊ ನಿನ್ನಾತಕೋಲಗ | 
ನ್ಯಾವ ತೊಡಕಿಲ್ಲಿನ್ನು ವಜ್ರ ಶರೀರ ತಾನೆಂದ 

ಶಾಲೆಯೋ ನಾವರಿಯೆವೆಂದನು ಸಂಜಯನು ನೃಪಗೆ ೧೯ 
ಘಾಯವಡೆದನು ಭೀಷ್ಟ ಬಳಿಕಿನೊ 

* ಎಲೆ ಮಿಡುಕದಾಸ್ತಾನ ವೀಳೆಯ 
ಲಾಯುಧದ ಗುರು ತೊಡಬೆಗಳಚಿದ 

ದೆಲೆಯ ಮಡಿಸುವ ರಭಸವಿಲ್ಸಳ| 
ನೀಯವಸ್ಥೆಗೆ ನಮ್ಮ ತಂದನು ಭಾನುನಂದನನು 

ಗೊಳಗೆ ಸನ್ನೆಗಳೋರೆಗೊರಳುಗಳೊಡುಗಚ್ಚುಗಳ .. . 
ಸಾಯನೇ ಮಗನನ್ನು ಸಾಕಾ 

ಹಳಸಿದಗ್ಗಳಿಕೆಗಳ ವಿರಾಸಲು 
ನಾಯ ನುಡಿಯಂತಿರಲಿ ಕರ್ಣ೦ 

ಗಳೆದ ಬಿರುದಿನ ಮಾನಭಂಗದ 
ಗಾಯಿತೇ ಕಡೆಶೋಕವನು ವಿಸ್ತರಿಸಿ ಹೇಳೆಂದ ೧೩ ಕಳವಳದ ಕನಸುಗಳಲಿದ್ದುದು ರಾಯನಾಸ್ಥಾನ ೨೦ | 
- ಸರಳ ಕೊರತೆಯೋ ಸಾರಥಿಯ ಮ 

ಕೆತು ಕೊಂಡಿರಲೇಕೆ ನೀವಿ 
ತರವೂ ರಥದ ವಿಘಾತಿಯೋ ದು 

ನ್ನು ತರಾಯಿಗಳೆಮ್ಮ ಭಾಗ್ಯದ 
ರ್ಧರ ಧನುರ್ಭಂಗವೊ ಮಹಾಸ್ತವ್ಯಥೆಯೋ ರವಿಸುತನ ಬಿತ್ತು ಹುರಿದರೆ ಬಿರುದ ಭಟರಿದ್ದೇನಮಾಡುವರು 
ಹುರುಳುಗೆಡಿಸಿದರೆಂತು ರಿಪು ರಾ 

ಮೆತ್ತಿದಂಬಿನ ಮೆಯ್ಯ ಭೀಷ್ಮನು 
ಯರಿಗೆ ನಾವ್ ಗೋಚರವೆ ದುರಿತೋ : 

ಹೊತ್ತ ಕೈದುವ ಬಿಸುಟ ಕಳಶಜ 
ರುಪವೈಸಿ ನಮ್ಮ ಕೆಡಿಸಿತು ಶಿವಶಿವಾ ಎಂದ ೧೪ ನುತ್ತಮಿಕೆಗಳ ಮೆರೆದರೆಂದನು ಕೌರವರ ರಾಯ ೨೧ 
- ಹರುಹುಗೆಟ್ಟುದು ತೇರು ಸಾರಥಿ 

- ಬಿಗಿದ ತಿಮಿರದ ಕೆಚ್ಚು ಸೂರನ 
ಹುರುಳುಗೆಡಿಸಿಯ ನುಡಿದನಂಬಿನ 

ಸೊಗಡು ಹೊಯ್ದರೆ ಮುರಿಯದೇ ಕಾ 
ಕೊರತೆ ತಾ ಮುನ್ನಾಯ್ತು ದೈವದ್ರೋಹಿಗಳು ನಿಮಗೆ ಆಗಕೆ ಕರ್ಣನ ಕೈದು ಭಂಡಾರಿಸಿದುದಿನ್ನಬರ 
ಅರಿವಿಜಯವೆಲ್ಲಿಯದು ನೀವ್ ಮನ 

ತೆಗೆಸುವೆವು ನಾಳಿನಲಿ ನಿಮ್ಮ ಯ 
ಬರಡರೆ ನಿಮ್ಮನ್ನಯವ ಸಂ 

ಮೊಗದ ದುಗುಡದ ದಡ್ಡಿ ಯನು ಮೈ 
ಹರಿಸಿದಿರಿ ಸಾಕೆಂದು ಸಂಜಯ ತೂಗಿದನು ಶಿರವ ೧೫ ದೆಗೆಯದಿರಿ ಕಲಿಯಾಗಿಯೆಂದನು ನೃಪತಿ ಸುಭಟರಿಗೆ ೨೨ 
- ಸುರ ನರೋರಗರರಿಯೆ ನಾವ್ ಬಾ 

- ಜೀಯ ಸಂಶಯವಿಲ್ಲ ಗುರುಗಾಂ| 
ಹಿರರು ಭಂಗಿಸಬೇಡ ಸಾಕಂ 

ಗೇಯರಳುಕಿದರೇನು ಕಲಿ ರಾ . 
ತಿರಲಿ ಕರ್ಣಾಹವದ ಕರ್ಣಾಮೃತವ ಸುರಿ ಸಾಕು ಧೇಯನೇ ವಜ್ರಾಂಗಿಯಲ್ಲಾ ನಮ್ಮ ಮೊಹರಕೆ 
ಅರಿಗಳಭ್ಯುದಯವನು ನಮ್ಮ ಪ 

ರಾಯ ನೀ ಪತಿಕರಿಸಿದರೆ ಚ 
ಸರಣವನು ಕಿವಿಯಾರೆ ಕೇಳುವ 

ಕ್ರಾಯುಧನ ಚಾತುರ ಕೊಳ್ಳದು 
ಪರಮ ಸುಕೃತಿಗಳಾವು ನೀ ಹೇಳಂಜಬೇಡೆಂದ ೧೬ ಜೀಯ ಕರ್ಣನ ಮುಂದೆಯೆಂದುದು ನಿಖಿಳ ಪರಿವಾರ ೨೩ 
ಹೇಳಿದನು ಬಳಕೆರಡು ಥಟ್ಟನೆ 

- ಬೇರೆ ತನಗಗ್ಗಳಿಕೆಯೋಲೆಯ 
೪ಾಳು ಕುದುರೆಯ ಗಜ ರಥವ ಭೂ 

ಕಾರತನವೇ ರಾಯ ಮನವೊಲಿ. 
ಪಾಲರಳಿದುಳಿದವರ ಲೆಕ್ಕವನ್ನೆದೆ ವಿಸ್ತರಿಸಿ 

ದೇರಿಸಿದರೇರುವುದು ದೊರೆ ಮನಮುರಿಯೆ ಕುಂದುವುದು . 
ಕೇಳು ನಿನಾ ತನ ವಿನೋದದ | 

ತೋರಿ ನುಡಿದರೆ ಭೀಷ್ಮದ್ರೋಣರು 
ಖಳಬೆಳೆಯತನದಲೊದಗಿದ 

ಜಾರಿಸಿದ ರಣವೆಮಗೆ ಸದರವೆ 

೨೪ 
ಬಾಳಿಕೆಯ ಬೀಸರವನೆಂದನು ಸಂಜಯನು ನಗುತ ೧೭ . ದೂರುವವರಾವಲ್ಲವೆಂದನು ಭಾನುಸುತ ನಗುತ 


೪೭೯ 


ಕರ್ಣ ಪರ್ವ 


- ಸಾಕದಂತಿರಲಿನ್ನು ಥಟ್ಟಂ 
ಗಾಕೆವಾಳರ ಮಾಡು ಸಾಕಾ 
ಸೈಕಪುಣ್ಯರ ಮಾತದೇತಕೆ ಗುರು ನದೀಸುತರ 
ಸಾಕಿ ಸಲಹಿದೆ ಕರ್ಣನನು ಹುರು 
ಡೇಕೆ ಗುಣದೊಳಗೀತ ಸೇನಾ 
ನೀಕಭಾರದ ಹೊರಿಗೆಗಹನೆಂದನು ಕೃಪಾಚಾರ ೨೫ 
- ಎಮ್ ತೋರಿಸಬೇಡ ಸುಖದಲಿ 
- ನಿಮ್ಮ ಚಿತ್ರಕೆ ಬಹುದ ಮಾಡುವು 
ದೆಮ್ಮ ಹೃದಯ ವ್ಯಥೆಯ ನಾವಿನ್ಯಾಡಿ ಫಲವೇನು 
ಎಮ್ಮ ಪುಣ್ಯದ ಬೆಳೆಗಳೊಣಗಿದ 
- ಡಮ್ಮಿ ಮಾಡುವುದೇನು ಕರ್ಣನು 
ನಮ್ಮ ದಳವಾಯೆಂದನಶ್ವತ್ಥಾಮನರಸಂಗೆ 

೨೬ 
- ಆ ಮಹಾರಥ ಭೀಷ್ಮನೇ ಸ್ನೇ 
ಚಾಮರಣಿಯಾಚಾರಚಾಪ 
ವ್ಯೂಮಕೇಶನು ಹೊಕ್ಕು ಕಾಣರು ಹಗೆಗೆ ಹರಿವುಗಳ 
ಆ ಮಹಾ ನಾರಾಯಣಾಸ್ತ್ರದ 
ಸೀಮೆ ಸೀದುದು ಮಿಕ್ಕ ಭಟರು 

- 
ಬ್ಲಾಮರೇ ಸಾಕಿನ್ನು ಸೇನಾಪತಿಯ ಮಾಡೆಂದ ೨೭ 


ಕರಸಿದನು ಭೂಸುರರನದುಂ. 
ಬರದ ಮಣಿ ಮಡಿವರ್ಗ ದೂರ್ವಾ೦ 
ಕುರ ಸಿತಾಕ್ಷತ ಧವಳಸರ್ಪಪ ವರಫಲಾವಳಿಯ 
ತರಿಸಿದನು ಹೋಂಗಳಶ ತತಿಯಲಿ 
ವರ ನದೀವಾರಿಗಳನಾಡಂ 
ಬರದ ಬಗ್ಗೆ ಯಲೊದರಿದವು ನಿಸ್ಸಾಳಕೋಟಿಗಳು ೨೮ 

ವಿರಚಿಸಿತು ಪಟ್ಟಾಭಿಷೇಕೋ 
ತರುವ ಮಂತ್ರಾಕ್ಷತೆಯ ಮಳೆಗಳ | 
ಕರೆದರವನಿಸುರರು ಜಯರವಮೇಘಘೋಷದಲಿ 
ಗುರುಸುತಾದಿ ಮಹಾಪ್ರಧಾನರು 
ದರುಶನವ ನೀಡಿದರು ಕರ್ಣನ 
ಬಿರುದಿನಬ್ಬ ಟೆಲಹರಿ ಮಸಗಿತು ವಂದಿಜಲಧಿಯಲಿ ೨೯ 
- ಅರಳಿತರಸನ ವದನ ಶಕುನಿಯ 
ಹರುಷಮಿಗೆ ದುಶ್ಯಾಸನಂಗು 
ಬೃರಿಸೆ ರೋಮಾವಳಿ ವಿಕರ್ಣಾದಿಗಳ ಮನ ನಲಿಯೆ 
ಗುರುಜ ಕೃಪ ಕೃತವರ ಶಲ್ಯಾ 
ದೂರಿಗೆ ಹೂಸಕಲಹು ಮಿಗಿಲಾ 
ಝಿರುಳು ಕರ್ಣಗೆ ಪಟ್ಟವಾಯಿತು ಭೂಪ ಕೇಳೆಂದ ೩೦ 


ಎರಡನೆಯ ಸಂಧಿ 


ಸೂ . ಭೀಮ ವಿಕ್ರಮಕುರುಬಲದೊಳು 

ದ್ರಾವ ಕರ್ಣಾಹವದೊಳಗ್ಗದ 

ಕ್ಷೇಮಧೂರ್ತಿ ನೃಪಾಲಕ ಕೆಡಹಿದನು ಕಲಭೀಮ 
ಮಗನು ದಳಪತಿಯಾದ ಗಡ ಕಾ 

ಹೊಯ್ತು ಮುಗ್ಗಿತು ಭಟರು ವೆಗ್ಗಳ 
ಳೆಗವ ನೋಡುವೆನೆಂಬವೊಲು ಜಗ 

ಕೈದುಕಾರರು ತಲೆಗೆ ಸಂದರು 
ದಗಲದಲಿ ನೆರೆ ಕಡಿತವಿಕ್ಕಿತು ತಿಮಿರವನದೊಳಗೆ 

ಮೈದೆಗೆಯದೊಡವೆರಸಿ ಹೊಕ್ಕರು ಬೇಹಬೇಹವರು 
ಹೊಗರು ಕುವಳಯಕಳಿಯ ಸೊಂಪಿನ 

ಕೊಯ್ದ ಕೊರಳಿನ ಕೊರೆದ ತೋಳಿನ 
ನಗೆ ಸರೋರುಹಕೊಗೆಯೆ ವಿರಹದ 

ಹಾಯ್ದ ಮೂಳೆಯ ಸುರಿವ ಕರುಳಿನ 
ಢಗೆ ರಥಾಂಗದೊಳಳಿಯೆ ರವಿಯುದಯಾಚಳಕೆ ಬಂದ ೧ ಲೆಯೆ ಪಡೆಗೇರಾಯ್ತು ಚೂಣಿಯ ಚಾತುರಂಗದಲಿ ೪ 
ಸೂಳು ಮಗಲಳಿರಿದವುರು ನಿ 

ಇಂದು ಬರಹೇಳರ್ಜುನನ ರಣ 
ಸ್ನಾಳಕೊಟಿಗಳುದಯದಲಿ ದಿಗು 

ವಿಂದಲೇ ಭೀಮಂಗೆ ಮನದಲಿ 
ಜಾಲ ಜರಿಯಲು ಝಾಡಿಗೆದರುವ ಗೌರುಗಹಳೆಗಳ ಕಂದುಕಸರಿಕೆ ಬೇಡ ಕಾದಲಿ ಧರ್ಮನಂದನನು 
ತೂಳುವರೆಗಳ ರಾಯ ಗಿಡಿಗನ 

ಹಿಂದೆ ನಂಬಿಸಿ ಭೀಷ್ಮ ಗುರುವನು 
ಘೋಳಘೋರದಘೋಷವವನಿಯ 

ಕೊಂದ ಗೆಲುವಿನಲುಬ್ಬ ಬೇಡೆಮ 
ಸೀಳೆ ನಡೆದುದು ಸೇನೆ ರವಿನಂದನನ ನೇಮದಲಿ ೨ 

ಗಿಂದು ದಳವಾಯ್ ಕರ್ಣನೆಂದುದು ಭಟರು ಬೊಬ್ಬಿರಿದು ೫ 
ಮೋಹರಿಸಿತಿದು ನಡೆದು ಮಕರ 

ತೇರು ಬಿಟ್ಟವು ಸೂಠಿಯಲಿ ಜ 
ವ್ಯೂಹದಲಿ ಬಳಿಕರ್ಧಚಂದ್ರ 

ಜ್ಞಾರ ರಾವರು ವಾಫೆ ಸರಿಸದ 
ವ್ಯೂಹದಲಿ ಬಂದೊಡ್ಡಿ ನಿಂದುದು ಪಾಂಡುಸುತಸೇನೆ ಲೇರಿದರು ಕಾರುಗಿಲ ಬಲವೆನೆ ಕವಿದವಾನೆಗಳು 
ಮೊಹರಿಸಲೊಡವೆರಸಿ ಹೊಯ್ದರು 

ಆರಿದರೆ ನೆಲ ಬಿರಿಯೆ ಬೆರಸಿತು 
ಗಾಹುಗತಕವನುಳಿದು ಚೂಣಿಯ 

ಪೌರಕರು ಸಬಳಿಗರು ಬಿಲ್ಲಿನ 
ಸಾಹಸಿಗರು ಸನಾಮರೊದಗಿದರೆರಡು ಥಟ್ಟಿನಲಿ ೩ ಭೂರಿ ಭಟರಲ್ಲಿರಿದು ಕೆಣಕಿತು ಕೆದರಿ ರಿಪುಬಲವ 


೪೮೦ 
ಮ ಹಾpಾರ ತ 

[ ಸಂಧಿ 
- ಮುರಿಯದಹಿತರ ಥಟ್ಟು ನಮ್ಮದು 

ಕೆದರಿತರನೆಲೆ ರಾಯು ಥಟ್ಟನು 
ತೆರಹುಗೋಡಗೌಂಕಿತು ದೊರೆಗಳು 

ಕೆದರಿಸಿದವಾನೆಗಳು ಹಗೆಗಳ 
ಹೊರಗೆ ಲಗ್ಗೆಯ ಮಾಡಿ ತೋರಿದರೊಡನೆ ಪಡಿಬಲವ ಮದಮುಖಕೆ ಮಾರೊಡ್ಡ ಮೆರೆದರೆ ಪೂತುರೇ ಎನುತ 
ಉರುಬಿದರು ವೃಷಸೇನ ಸೌಬಲ 

ತುದಿವೆರಳ ತುಟಿಯಬ್ಬರಕೆ ಗಜ 
ಗುರುಜ ಕೃಪ ಕೃತವರ್ಮ ದುರ್ಮುಖ 

ಬೆದರೆ ಗಜರೋಹಕರ ಗರ್ಜಿಸಿ 
ವರ ವಿಕರ್ಣ ಕ್ಷೇಮಧೂರ್ತಿ ಬೃಹದ್ರಥಾದಿಗಳು - ೭ . ಗದೆಯ ತಿರುಹುತ ಹೊಕ್ಕನಿವರೆಡ್ಡಿನಲಿ ಕಲಿಭೀವು ೧೪ 
- ಸೂತಸುತ ದಳಪತಿಯೆ ಫಡ ಮು 

ಗರುಡನೂರವರೆರೆವರೇ ನಾ 
ಯಾಂತರೇ ಮುಂಬಿಗರು ಬಿರುದಿನ 

ಗರಿಗೆ ತನಿಯನು ಭೀಮಸೇನನ 
ಬೂತುಗಳ ಬೊಬ್ಬಾಟ ಬಿಡದೇ ಕಂಡು ಕಾಣರಲ 

ಬಿರುದಿನೋಲೆಯಕಾರರೇನಂಜುವರೆ ಮಾರ್ಬಲಕೆ 
ಸೋತ ಸಮರದ ಕೇಣಿಕಾರರು 

ಕರಿಘಟೆಯ ಕೆದರಿದರು ಕೇಣದ 
ಕೂತರೋ ಜಯಸಿರಿಗೆ ಹೊಯ್ಹೋ 

ಧುರವ ಬಲ್ಲರೆ ಗಜದ ಕರುಳಲಿ 
ಖ್ಯಾತಗಳನೆನುತೇರಿದರು ಪಾಂಡವ ಮಹಾರಥರು ೮ ಕರುಳ ತೊಡಕಲು ಬಿದ್ದು ದೈಸಾವಿರ ಮಹಾರಥರು ೧೫ 
ನೂಕಿತೊಂದೇ ವಾಫೆಯಲಿ ರಥ 

- ಮುಂಗುಡಿಯ ಮುರಿದೌಕಿ ಭೀಮಂ 
ನಾಕು ಸಾವಿರ ಬಲುಗುದುರೆ ಹದಿ | 

ಗಂಘವಿಸಿದನು ಕ್ಷೇಮಧೂರ್ತಿ ಮ 
ನಾಕುಸಾವಿರ ನೂರು ಕರಿಘಟೆ ಲಕ್ಕ ಪಾಯದಳ 

ತಂಗಜದ ಮೇಲೆಸುತ ಬಲುನಾರಾಚಸೋನೆಯಲಿ 
ಜೋಕೆ ಜವಗೆಡೆ ಮುರಿವಡೆದು ಬಲ 

ಅಂಘವಣಿಯಹುದೋ ಮಹಾದೇ 
ದಾಕೆವಾಳರು ಸರಿಯೆ ಸೋಲದ 

ವಂಗೆ ನೂಕದು ಪೂತು ಮಝರೆಯ 
ನೂಕು ನೂಕಾಯಿತ್ತು ಕೌರವರಾಯ ಸೇನೆಯಲ್ಲಿ ೯ ಭಂಗನೋ ನೀನೆನುತ ಮೂದಲಿಸಿದನು ಕಲಿಭೀಮ ೧೬ 
- ಫಡಫಡೆತ್ತಲು ಸ್ವಾಮಿದ್ರೋಹರು 

ಮೇಲುವಾಯ್ತಾರೋಹಕರ ಹಿಂ 
ಸಿಡಿದರೋ ನಿಜಕುಲದ ಬೇರ್ಗಳ 

ಗಾಲ ಹಿಡಿದೀಡಾಡಿ ರಿಪುಗಜ 
ಕಡಿದರೋ ಕುರುಬಲದ ಕಾಡಿನ ಪಟ್ಟದಾನೆಗಳು 

ಜಾಲದೊಳಗೊಂದಾನೆಯನು ತಾನೇರಿ ಬೊಬ್ಬಿರಿದು 
ಕೊಡನ ಫಣಿಯಿದು ಪಾಂಡವರ ಬಲ 

ಘೀಳಿಡುವ ಕರಿ ಕೆದರಲಂಕುಶ | 
ತುಡುಕಬಹುದೇ ಎನುತ ಸೇನೆಯ 

ನಾಳೆ ನೆತ್ತಿಯನಗೆದು ದಂತಿಯ 
ತಡೆದು ನಿಂದನು ಕೇವಧೂರ್ತಿ ಸಹಸ್ರಗಜಸಹಿತ ೧೦ ತೂಳಿಸಿದನಾ ಕ್ಷೇಮಧೂರ್ತಿಯ ಗಜದ ಸಮ್ಮು ಖಕೆ ೧೭ 
- ತರಿಸಿ ಲೋಹದ ಜತ್ತ ರಟ್ಟವ 

- ಇದು ವಿನೋದವಲೇ ಮದೀಯಾ 
ಹರಹಿದರು ಸೂಲಿಗೆಯ ಬಂಡಿಯ 

ಭ್ಯುದಯವಿದಲೇ ನಮ್ಮ ಕೋಪವ 
ನಿರಿಸಿದರು ಕೆಲಬಲದ ಕಡೆಯಲಿ ಸಬಳಿಗರ ನಿಲಿಸಿ ನಿದಿರುಗೊಂಡವನಿವನಲೇ ಎನುತೆಚ್ಚನಾ ಭೀಮ 
ತುರಗ ರಥ ಬಲ್ಲಾಳನೊತ್ತಾ 

ಸದಗ ನೀ ಸಾರೆಲಿ ಭಾರಿಯ 
ಗಿರಿಸಿ ಲಗ್ಗೆಯ ಲಹರಿಯಲಿ ಮೋ 

ಮದಗಜದ ಬಡಿಹೋರಿಹೋಗೆನು 
ಹರಿಸಿದರು ಪಾಂಚಾಲ ಕೈಕೆಯರವರ ಥಟ್ಟಿನಲಿ ೧೧ ತೊದರಿ ಭೀಮನ ಮುಸುಕಿದನು ನಾರಾಚಸೋನೆಯಲಿ ೧೮ 
ನೀಡಿ ಬರಿಕೈಗಳಲ್ಲಿ ಸೆಳೆದೀ 

ಆಗಲೀ ನಾಲಗೆಯ ಸಾಲವ 
ಡಾಡಿದವು ಬಂಡಿಗಳನೌಕಿದ 

ನೀಗ ಕೈಯಲಿ ತಿದ್ದಿ ಕೊಡುವರೆ 
ಕೋಡಕೈಯಲಿ ಸಬಳಿಗರ ಸೀಳಿದವು ದೆಸೆದೆಸೆಗೆ ಹೋಗದೇ ಹೊತ್ತಿಹವೆ ಹೇಳೆನುತೆಚ್ಚನಾ ಭೀಮ 
ಹೂಡು ಜಂತ್ರದ ಜತ್ತ ರಟ್ಟವ 

ಆಗಳಾವುದು ನೆಲನು ನಭ ದಿಗು 
ನಾಡಲೇತಕೆ ಹಿಂದಣಿಡ್ಡನು 

ಭಾಗವೆಲ್ಲಿಯದೆನಲು ಕಣಿಗಳ 
ಝಾಡಿಸಿದವೀ ಕ್ಷೇಮಧೂರ್ತಿನೃಪಾಲನಾನೆಗಳು ೧೨ ತೂಗಿ ತುರುಗಿದವರಿಭಟನ ಕರಿಘಟೆಯ ಮೈಗಳಲಿ ೧೯ 
- ರಾಯದಳ ಕಳವಳಿಸೆ ಗಜಘಟೆ 

ಸರಳ ಮಳೆಯಲಿ ನನೆದು ಕರಿಘಟೆ 
ಘಾಯಘಾಯಕೆ ನೆಲನ ಕೊಂಡವು 

ಯುರುಳಿದವು ಕಾಂತವರುಪದೋ 
ಹಾಯಿದವು ರಥ ಹಯವ ಸೆಳೆದವು ಹೊದರ ಹಗೆಗಡಿದು ಳುರುಳುವದ್ರಿಗಳಂತೆಯೆಸೆದವು ವೈರಿದಂತಿಗಳು 
ನಾಯಕರ ಕೆಡೆನುಡಿವ ಬೈಗುಳ 

ಎರಡು ಸೀಳಾಯವನ ಕರಿ ಧರೆ 
ಬಾಯ ಬೊಬೈಯ ಕೈಯ ಹೊಕ್ಕುಳ 

ಗಿರದೆ ದೊಪ್ಪನೆ ಹಾಯು ಖಾತಿಯೊ 
ದಾಯಿಗರಲೇ ಎನುತ ಮೂದಲಿಸಿದನು ತಮ್ಮೊಳಗೆ ೧೩ ಳುರವಣಿಸಿದನು ಕ್ಷೇಮಧೂರ್ತಕ ಸೆಳೆದೋಡಾಯುಧದಿ ೨೦ 


ಕರ್ಣ ಪರ್ವ 


೪೮೧ 


ಕುಣಿದು ಪುಟನೆಗೆದರಿ ಗಜವ ಹೊ 

ಬಣಗು ನೀನಕಟಕಟ ಭೀಮನ 
ಝಣಿದು ಹಿಂಗದ ಮುನ್ನ ತಲೆ ಮೇ 

ಕೆಣಕಿ ಬದುಕಿದೆಯೆನುತಲಪ್ಪರ 

[ ೨೧ 
ಲಣಿಗೆ ಚಿಗಿದುದು ಮುಂಡ ನಡೆದುದು ನೂರು ಹಜ್ಜೆಯನು ಗಣಿಕೆಯರು ನಗುತವನ ಕೊಂಡೊಯ್ದರು ವಿಮಾನದಲಿ | 


ಮೂರನೆಯ ಸಂಧಿ 


ಸೂ ರಣಭಯಂಕರನಹಿತ ಸುಭಟರ 

ಹಣಿದವನು ಹೊಯಾಡಿ ಸಾತ್ಯಕಿ 
ಕೆಣಕಿದನು ಕಲಕಿದನು ಕುರುಸೇನಾ ಮಹಾರ್ಣವವ 


ಬೀಳಲಗ್ಗದಕ್ಷೇಮಧೂರ್ತಿ ನೃ 
ಪಾಲಕನ ಪರಿವಾರ ರೋಪ ಕ 
ರಾಳ ಶಿಖಪರಿತಪ್ತ ಕಂಪಿತ ಖಡ್ಡ ದೊಗ್ಗಿನಲಿ 
ಆಳಿದನ ಮರಣದಲಿ ಹಿಂದಣ 
ಕೂಳಿನಾಸೆಯ ಕುನ್ನಿಗಳಿರೆನು 
ತಾಳು ಕವಿದುದು ಭೀಮ ಫಡ ಫಡ ನಿಲ್ಲು ನಿಲ್ಲೆ ನುತ ೧ 

ಕರೆದು ಮೂದಲಿಸಿದರೆ ಹುಲ್ಲೆಯ 
ಮರಿಗಳಿಗೆ ಖತಿಗೊಂಬುದೇ ಮದ 
ಕರಿ ಕರೂಪದ ಕೊಬ್ಬಿ ನವದಿರು ಹಿಂದೆ ಹತ್ತಿದರೆ 
ಮರಳಬಲ್ಲನೆ ಭೀಮನಿವರ 
ಬೃರಿಸಿ ಕವಿದರು ಹತ್ತು ಸಾವಿರ 
ತುರಗ ಸರಿಸದಲೆರಿದವು ಪಡಿಮುಖದ ಬಲ ಬೆದರೆ ೨ 

ರಾವುತೋ ಎನಿತೊಂದು ಹಂತಿಯ 
ಸಾವಿನಾತಗಳೇರಿದರು ಪರಿ 
ಧಾವನೋದ್ಧತ ಧೂಳಿ ಮುಸುಕಿತು ತರಣಿ ಮಂಡಲವ 
* ಆ ವೃಕೋದರ ಗತಿಯ ಕಂಡನು 
ರಾವುತರ ದೃಢವಾಘ ವಾಷೆಯ 
ಲಾವಣಿಗೆ ಲೇಸೆನುತ ಸಾತ್ಯಕಿ ತುಡುಕಿದನು ಧನುವ ೩ 
- ಅರರೆ ರಾವುತು ಜಾಗು ಸ್ವಾಮಿಯ 
ಹರಿಬಕೋಸುಗ ಹಗೆಯ ಹೊಯ್ದಿರಿ 
ಬಿರುದರಹುದೋ ಎನುತ ಮಾರುವ ಹಯವ ಮುರಿಯಿಸುತ 
ಸರಳವೊಂದನೆ ತೊಡಚಿ ತುರಗದ 
ಕೊರಳ ವಾಫೆಯ ಕರವ ರಾವರ 
ಶಿರವನೆಚ್ಚನು ಕೊಂದನೀಪರಿ ಹತ್ತು ಸಾವಿರವ 

ಬಿದ್ದವಗಣಿತ ತುರಗ ದಳ ಕೈ 
ಮುದ್ದೆ ಗೊಂಡನು ಕಾಲವಸುವಿಡಿ 
ದಿದ್ದ ವರ ನಾ ಕಾಣಿತೊಡಕಿದ ವೈರಿಬಲದೊಳಗೆ 
ಹದ್ದು ಕಾಗೆಗೆ ನಿನ್ನವರು ಸಾ 
ಲಿದ್ದು ಬೋನವ ಸವಸಿದರು ಬಲ 
ವಿದ್ದು ಮಾಡುವುದೇನು ನಿಮಗಿನ್ನ ರಸ ಕೇಳೆಂದ ೫ 
- ಥಟ್ಟು ಮುರಿದುದು ಕೊಂಡ ನೆಲನನು 
ಬಿಟ್ಟು ಹಿಂಗಿತು ನಮ್ಮ ಬಲ ಮೈ 
ಬಿಟ್ಟು ತಲೆದೋರಿದನು ಸಾತ್ಯಕಿ ದೊರೆಗಳಿದಿರಿನಲಿ 

K . B . K . 


ದಿಟ್ಟ ನಾರಿವನೀಸು ಮುಪ್ಪಾ 
ಮುಪ್ಪಿಯಲಿ ಬಂದವನೆನುತ ಜಗ 
ಜಟ್ಟಿಗಳು ವಿಂದಾನುವಿಂದರು ನಿಂದರಿದಿರಿನಲಿ 

ಕವಿದುದಿವದಿರ ಸೇನೆ ಸಾತ್ಯಕಿ 
ಹವಣನರಿಯದೆ ಹೊಕ್ಕು ಸಿಕ್ಕಿದ 
ನವರೊಳಗೆ ಕಟ್ಟಿದವು ಸುತ್ತಲು ಸಾವಿರಾನೆಗಳು 
ನವ ಸಹಸ್ರ ತುರಂಗ ಕಾಲಾ 
ಳವಗಡಿಸಿತೈವತ್ತು ಸಾವಿರ 
ವವನಿತಳ ನುಗ್ಗಾ ಯ್ತು ಪದಘಟ್ಟಣಿಯ ಘಲ್ಲಣಿಗೆ ೭ 
- ಕೆಣಕಿದರೆ ಭುಗಿಲೆಂದುದಿತನ 
ರಣ ಪರಾಕ್ರಮವನ್ನಿ ಕರಡದ 
ಬಣಬೆ ಸಿಕ್ಕಿತು ಕಾಳುಗಿಚ್ಚಿನ ಬಾಯ ಬಗರಗೆರೆ 
ಕಣಿಯ ಕಾಣೆನು ಸುತ್ತಿಟ್ಟುವ 
ಹೆಣನ ಕಂಡೆನಿದಾವ ಬಾಳೆಯ 
ಹಣಿದವೋ ನಿನ್ನಾಳುಕುದುರೆಯನರಿಯೆ ನಾನೆಂದ ೮ 

ದೊರೆಗಳವದಿರು ತಮ್ಮ ಬಲ ಸಂ 
ವರಣಿ ನೆಗಿದ ಹೇವದಲಿ ಹೊಡ 
ಕರಿಸಿ ಹೋಕರು ಹೂಳಿದರು ಸಾತ್ಯಕಿಯನಂಬಿನಲಿ 
ಸರಳ ಬರವೊಳಿತು ಮಹಾ ದೇ 
ವರಸು ಮಕ್ಕಳಲೇ ವಿರೋಧವೆ 
ಹರಹರತಿಸಾಹಸಿಕರಹುದಹುದೆನುತ ತೆಗೆದೆಚ್ಚ 
- ಏನನೆಂಬೆನು ಮೊದಲ ಲಗ್ಗೆಯ 
ಲಾ ನಿಶಿತಶರ ದೈತ್ಯಭಟ ವಿಂ 
ದಾನುವಿಂದರ ಜೀವ ಧುಮ್ಮಿಕ್ಕಿದುದು ಜವಪುರಿಗೆ 
ಚೀನಭೋಟ ಕರೂಪ ಖರ್ಪರ 
ಸೂನುಜೊನೆಗ ತುರಕ ಬರ್ಬರ 
ಸೇನೆ ತಾಗಿತು ತಾಗಿದಾಗಳೆ ನೀಗಿದುದು ತಲೆಯ ೧೦ 
- ಮುರಿದುದಿದು ನಮ್ಮವರು ಸಾತ್ಯಕಿ 
ಯುರುಬೆಗಾನುವರಿಲ್ಲ ದೊರೆ ಕೈ 
ಮರೆದನೋ ಕಾಳಾಯೆನುತ ಕುರುಸೇನೆ ಕಳವಳಿಸೆ 
ಜರೆದು ಮೂದಲಿಸಿದನು ಮಾವೋ 
ಶರನ ದುಶ್ಯಾಸನನ ಸೌಬಲ 
ಗುರುಜ ಕೃತವರ್ಮಾದಿ ಪರಿವಾರವನ್ನು ಕಲಿಕರ್ಣ ೧೧ . 

31 


೪೮೨ 


ಮ ಹಾ ಭಾರತ 

[ ಸಂಧಿ 
ಪೂತು ಮರು ದಳಪತಿಯ ಚಿತ್ರದ 

ಗುರುತನೂಜ ಕಣಾ ವಿರೋಧಿ 
ಖಾತಿ ಕೊಬ್ಬಿತು ನಮ್ಮ ಭುಜ ಬಲ 

ಸ್ಮರಕಪರ್ದಿ ಕಣಾ ವೃಕೋದರ 
ವೇತಕಿದು ಬಳಿಕೇನು ಸಾತ್ಯಕಿ ಸರಸವೇ ತಮಗೆ 

ಕರಿ ಮೃಗೇಂದ್ರ ಕಣಾ ಕಣಾಳಿಯ ಕಾಯ್ದು ಕೊಳೆನುತ 
ಭೂತನಾಥನ ಕಡುಹ ತಡೆವಭಿ 

ಸರಳನೆಚ್ಚನು ಸರಳನಾ ಬಳಿ 
ಜಾತರಲ್ಲಾ ತಾವೆನುತ ನಿಜ 

ಸರಳು ಮುಂಚಿದುದಾ ಸರಳ ಬಳಿ . 
ಸೂತರನು ಬೆಳೆಸಿ ನೂಕಿತು ಗುರುಸುತಾದಿಗಳು ೧೨ ಸರಳು ಮುಂಚಿದುದಾವ ಕೈಚಳಕವೊ ಶಿವಾ ಎಂದ ೧೯ 
- ಮುರಿದ ಬಲ ಗರಿಗಟ್ಟಿತೊಗ್ಗಿನ 

ತಿರುಗಿ ನಿಂದನು ಪವನಸುತನೆಲೆ 
ಲೋರಲಿದವು ನಿನ್ನಾಳ ಕಹಳೆಯ " 

ಗುರುಜ ನಿನ್ನಗ್ಗಳಿಕೆಗಳ ಜಗ 
ಬಿರುಸರದ ಬಹುವಿಧದ ವಾದ್ಯಧ್ವನಿಯು ಕಳಕಳದ 

ವರಿಯದೇ ಫಡ ಭಟ್ಟನಾದೆ ನಿನಗೆ ನೀನೆನುತ 
ತುರುಗಿ ತೂಳುವ ಸಿಂಧ ಸೆಳೆ ಮಡ 

ಸರಳ ಬಳಿಸರಳುಗಳನಾ ಲಘು 
ಲಿರಿವ ಝಲ್ಲರಿ ಪಲ್ಲವದ ನಿಡು 

ತರದ ಲೆಕ್ಕದಲೆಸೆವ ವಿವರದ 
ದೆರೆಯ ಧವಳಚ್ಚತ್ರ ಚಮರದೊಳೊದಗಿತತಿರಥರು ೧೩ ಪರಿವಿಡಿಯ ವೇಗಾಯ್ತ ತನವನು ತೋರಿದನು ಭೀಮ ೨೦ 
- ಮುಂಕಣಿಯಲಿಟ್ಟಿಸಿದರು ಭಾ 

- ಜಾಗು ಮಝರೇ ಭೀಮ ಬಲಗೈ 
ರಂಗದಾಳುಗಳೆಂಟು ಸಾವಿರ 

ಲಾಗು ಮರೆಯದಲಾ ಶರೌಘ 
ಬಿಂಕದತಿರಥರೆಂಟುಕೋಟಿತುರಂಗ ಪಾಯದಳ 

ತ್ಯಾಗದಸ್ತ ಪ್ರವರ ಬಂಧನ ಮತ್ತೆ ನೋಡೆನುತ 
ಶಂಕಿಸುವನೇ ಬಳಿಕ ಯದುಕುಲ 

ಆ ಗಗನವಿದು ಧರಣಿಯಿದು ದಿ | 
ದಂಕಕಾರನು ನಿಂದನನಿಬರಿ 

ಗ್ಯಾಗವೆಲ್ಲಿಯದೆಂಬ ವಿವರವ 
ಗಂಕ ಝಂಕೆಯನೇನನೆಂಬೆನು ಸಾತ್ಯಕಿಯ ಮನದ ೧೪ ನಾಗಳರಿಯೆನು ದ್ರೋಣನಂದನನೆಚ್ಚನನಿಲಜನ ೨೧ 
- ಭಾರಿಯಾಹವವಾಯಖಿಳದಳ 

- ಎಲೆಲೆ ಹಾರುವನೇಕೆ ಹರಿಯೇ 
ಭಾರ ಬಿದ್ದುದು ಸಾತ್ಯಕಿಯ ಸುರ 

ಖಳೆಯ ಕೇಳಿಕೆಯೇಕೆ ಪಡಿಮ 
ನಾರಿಯರ ತೋಳಿನಲಿ ಕಾಬುದು ನೆಲನ ರಿಣ ಹರಿದು ದೃಳೆಯ ಬಡಿಕರ ಬಿಂಕ ಮೇಳವವಿಲ್ಲಲಾ ನಿನಗೆ 
ಹೊರಿದರೆ ಹುರುಳಿಲ್ಲೆನುತ ಪರಿ | 

ಹೊಲಬುಗೆಡುವನೆ ಭೀಮನೀ ಸರ 
ವಾರವೊರಲಿತು ಪಾಂಡ್ಯ ಕೈಕೆಯ 

ಳೊಳಗೆ ಹುಸಿಯೇಕೆನುತ ಬಾಣಾ 
ಕೇರಳರ ಹಿಂದಿಕ್ಕಿ ಪಡಿಬಲವಾದನಾ ಭೀಮ 

ವಳಿಯ ನಿಮಿಷಕೆ ಕಡಿದು ಗುರುಜನನೆಚ್ಚನಾ ಭೀಮ ೨೨ 
ಮುಂದೆ ಹರಿದರು ಪಾಂಡುತನಯರ 

- ರಥದ ಮೇಲಂಬುಗಳು ರಿಪು ಸಾ 
ನಂದನರು ತಾವೈವರೀತನ 

ರಥಿಯ ಮೈಯಲಿ ಘಾಯ ತುರಗ . 
ಹಿಂದುಳುಹಿ ಹಿಂಡಿದರು ಹೇರಾಳದ ಚತುರ್ಬಲವ ವ್ಯಥೆಯನೇವೇಳುವೆನು ಟೆಕ್ಕೆಯವೈದೆ ಬಾಣಮಯ 
ಕೊಂದರಗ್ಗದ ಚಿತ್ರಸೇನನ 

ಶಿಥಿಲವಾದುವು ಗಾಲಿಗಳು ಬಳಿ 
ಬಂದ ಹರಿಬದ ಚಿತ್ರನನು ಗುರು 

ರಥಿಕರೀತನ ಬಿಟ್ಟು ಹಾಯರು 
ನಂದನನು ಬಳಿಕವರ ಬೆದರಿಸಿ ನೂಕಿದನು ರಥವ ೧೬ ಪೃಥುಳಬಲನೆ ಭೀಮನೆಚ್ಚನು ಗುರುತನೂಭವನ ೨೩ 
- ಹೊರತೆಗೆದು ಕೆಲಸಾರಿ ಮಕ್ಕಳು 

ನೋಗನನೀಡಾಡಿದವು ಕುದುರೆಗ 
ಮರಿಗಳಿಗೆ ರಣವೇಕೆ ಪಾಂಡವ 

ಗಡಿಸಲು ರಕುತವನು ಸಾರಥಿ 
ರುರುವ ಸಂತತಿ ನೀವಕಟ ಎನುತವರನೊಡಹಾಯ್ದಿ 

ಬಿಗಿದ ಹಿಳುಕುಗಳೇಕಿದವು ತೇರಿನಲಿ ಸಿಂಧದಲಿ 
ಇರಿವ ಭಟನಹ ಯಾದವರ ಬಡ 

ಒಗುವ ನೆತ್ತರ ಸುರಿವ ಬಾಣದ 
ಕರುವೆ ಬಾ ಬಾ ಎಂದು ಚಿಟಿಕಿಸಿ 

ನುಗುತಿಗಂಡಿಯ ಮೆಯ್ಯ ಭೀಮನ 
ಕರೆದು ಗುರುಸುತ ಸಾತ್ಯಕಿಯ ತಾಗಿದನು ನಗೆಮಾಡಿ ೧೭ ಬೆಗಡು ಮೊಳೆತುದು ಗುರುತನೂಭವನೆಚ್ಚನನಿಲಜನ ೨೪ 
ಸಾರು ನೀ ಸಾರೆಲಿ ಭೀಮನ 

ಈತನೆಚ್ಚನು ಮತ್ತೆ ಶರ ಸಂ 

ಘಾತವೋ ಗುರುಸುತನ ತನುವೋ 
ತೋರಗರುಳಿನ ದಂಡೆಯನು ಕೈ 
ಯಾರೆ ಮಾರಿಗೆ ಮುಡಿಸುವೆನು ಫಡ ಭೀಮ ನಿಲ್ಲೆನುತ ಪೂತ ಮುತ್ತಿ ತಳಿತೆಸೆವ ಕೆಂದಾವರೆಯು ಬನವೊ 

ಭೀತಿ ಬಿಗಿದುದು ದಿಟ್ಟತನದನು 
ಆರಿದನು ಜಗ ನಡುಗಲಾ ಜಂ . 

ಧಾತುಗೆಟ್ಟುದುನೋಡಿ ಕಂಗಳು 
ಭಾರಿ ಜವಗೆಡೆ ಬೊಬ್ಬಿರಿದನಾ 

೨೫ 
೧೮ ಸೋತು ಮರಳಿದನಿತ್ತಲಶ್ವತ್ಥಾಮ ಮೈಮರೆದ 
ಭಾರತದ ಭಾರಣಿಯಲೈದಿದನನಿಲನಂದನನ 


೪೮೩ 


ಕರ್ಣ 


ಪ ವ ; 


ನನೆದ ಜಾಜಿನ ಗಿರಿಯೊ ಭೀಮನ 

ದೊರೆಗಳಿಬ್ಬರ ಸೊಲವನು ವಿ . 
ತನುವೊ ಖಂಡಿತ ರಕ್ತಚಂದನ 

ಸರಿಸಿ ಹೊಕ್ಕರು ಮತ್ತೆ ಮಾದ್ರೆ 
ಬನವೊ ರಥವೊ ತಳಿತಶೋಕೆಯ ಮರನೋ ಸಾರಥಿಯೋ ಶೃರ ಶಕುನಿ ಕೃತವರ್ಮ ಕೃತ ದುಶ್ಯಾಸನಾಧಿಗಳು 
ಮನ ಹಣುಗಿ ತುಟಿಯೊಣಗಿ ನೋಟದ 

ಅರಿಬಲದಲಾ ದೌಪದೇಯರು 
ಮೊನೆ ಮುರಿದು ಝಂಪಿಸುತ ಮುಂದಣಿ | 

ಹರಿಯನುಜ ಮಾದ್ರೇಯ ಕೈಕೆಯ 

[ ೨೯ 
ಗೊನೆದು ಬಿದ್ದನು ಭೀಮ ಪಾಂಡವ ಸೇನೆ ಕಳವಳಿಸೆ ೨೬ ವರಯುಧಾಮನ್ಯೂತ್ತಮೌಂಜಸ ಪಾಂಡ್ಯ ಶೃಂಜಯರು 
- ಅಹಹ ವೈರಿಗೆ ಧರೆಗೆ ಪಾಣಿ 

ಬಲಿದುದಾಹವ ಮತ್ತೆ ಚಾತು 
ಗ್ರಹಣವಾಯಿತೆ ಪಾಂಡುಸುತರಿಗೆ . 

ರ್ಬಲ ಛಡಾಳಿಸಿ ಕಾದುತಿರ್ದುದು 
ಬಹ ವಿಪತ್ತುಗಳೊಳಗಿದೊಂದೇ ಕಳಶವಾದುದಲ 

ಮುಳಿದು ಶಲ್ಯನ ಕೂಡೆ ಪಂಚಪ್ರೌಪದೀಸುತರು 
ಅಹಿತರಿಗೆ ಗೆಲುವಾಯ್ತು ನಮಗಿ 

ಅಳವಿಗೊಟ್ಟಿರಿಯಕಟಕಟ ಮ 
ಲ್ಲಿಹುದು ಮತವಲ್ಲೆನುತ ಸಾರಥಿ 

ಕ್ಕಳಿರ ನಿಮಗೇಕಿದು ಯುಧಿಷ್ಠಿರ 
ಸಹಸಿಗನ ಸಂತೈಸಿ ತಂದನು ರಾಜಮಂದಿರಕೆ ೨೭ ಫಲುಗುಣರ ಬರಹೇಳೆನುತಲೆಚ್ಚನು ಮಹಾಸದಲಿ ೩೦ 
- ತಂದೆಯಳಿದಾ ಹೊತ್ತು ಹಗೆಯನು 

ಎಚ್ಚನಿವನಿವನೊಡನೆ ಬಾಣವ 
ಕೊಂದು ಸಾಯದೆ ದೇಹಮೋಹಕೆ 

ಕೊಚ್ಚಿದರು ಕೊಡಹಿದರು ಶರದಲಿ 
ನಿಂದು ನೀ ನಿತ್ಕಂಕನಾದೆ ವೈರಿಶರಹತಿಗೆ 

ಚುಚ್ಚಿದನು ಜೀಕುಳಿಯ ಬಿಟ್ಟು ನೆತ್ತರನು ನೆಲಕೆ 
ಎಂದು ಸಾರಥಿಶೋಕಿಸುತ ಗುರು 

ಬೆಚ್ಚಿದವು ರಥವಾಜಿ ಹತ್ತಿಗೆ 
ನಂದನನ ಕೊಂಡೊಯ್ದ ನಿತ್ತಲು 

ಬಿಚ್ಚಿ ರಥ ನುಗ್ನಾಯು ಬೌಲ್ಯದ 

[ ೩೧ 
ಸಂದಣಿಸಿತತಿರಥರು ಸೌಬಲ ಶಲ್ಯ ಮೊದಲಾಗಿ ೨೮ ಕೆಚ್ಚು ಮುರಿದುದು ಹಿಂಗಿದರು ಪಾಂಡವಕುಮಾರಕರು 

ನಾಲ್ಕನೆಯ ಸಂಧಿ 


ಸೂ , ರಾಯದಳ ಮತ್ತು ಪೂತುರೆನೆ ರಿಪು 

ರಾಯ ಸೇನೆಯ ಮುರಿದು ಪಾಂಡವ 
ರಾಯ ಧಯ್ಯಕುಮಾರ ಗೆಲಿದನು ಕೌರವೇಶ್ವರನ 


- ಫಡ ಫಡಲವೋ ಶಲ್ಯ ಮಕ್ಕಳ 
ಬಡಿದು ಬೆರೆ . ಬಾಹುಬಲದಲಿ 
ತೊಡರು ನಿನಗೆಡಗಾಲಲಿದೆಯೆನುತೊದೆದು ನಿಜರಥವ 
ಘುಡುಘುಡಿಸಿ ರೋಮಾಂಚನದ ಹೊರ 
ಗುಡಿಯ ಸೊಂಪಿನ ಮೈಯ್ಯ ಕಡುಗಲಿ 
ತಡೆದನೇಕಾಂಗದಲಿ ಸಾತ್ಯಕಿ ಶಲ್ಯ ಭೂಪತಿಯ 
- ಬಾಯಿಬಡಿಕರು ಯಾದವರು ಗರು 
ವಾಯಿ ನಿನಗೆಲ್ಲಿಯದು ಸುಭಟರಿ 
ಗಾಯುಧದ ಸಿಂಗಾರವೋ ಮೇಣ ಕಾಲ ನೇವುರವೊ 
ಸಾಯಕವ ಹಿಡಿ ಸಾಕು ಸೋಲದ 
ತಾಯಿಮನೆ ನಿನಗಿದಿರಲಿದೆ ನಿ 
ನ್ಯಾಯತವ ತಾನರಿಯೆನೆನುತೋರಂತೆ ತೆಗೆದೆಚ್ಚ ೨ 

ಎಲವೊ ಮಾದಾಬಾಹಿರನೆ ಬಿಡು 
ಗಳಹತನವೇ ನಮ್ಮೊಡನೆ ತೊ 
ಟ್ಟಳುಕೆ ಗರಿನಾಲಗೆಯ ಕೊಯ್ನು ಮಾಣು ಮಾಣಿಮುತ 
ಬಿಲದಿರುವನುರುಳಿಸಿದನಂಬಿನ 
ಬೆಳಸನಾರಳವಡಿಸುವರು ದಿಗು 
ವಳೆಯ ನೆರೆಯದಿದೆತ್ತಣದು ಬಿಲುಗಾರತನವೆಂದ ೩ 


ಬಾಯಿಬಡಿಕರು ನಾವು ನೀ ಗರು 
ವಾಲಿಕಾರನು ಬ ಬಿರುದಿನ 
ಬಾಯ ನೋಡಾಯೆನುತತೋಟಿಗೆ ತೆರಹುಗೊಡದೆಸಲು 
ಸಾಯಕದ ಹೊದೆ ಹಲವು ಶಲ್ಯಗೆ. 
ಬೀಯವಾದವು ಬಳಿಕ ಕೌರವ 
ರಾಯನನುಜನು ತರುಬಿ ನಿಂದನು ಸಾತ್ಯಕಿಯ ರಥವ ೪ 

ಹಳಚಿದವು ರಥವೆರಡು ಬಲುಗೆ 
ಗಳಿಗೆ ಬಲಿದುದು ಬವರ ಕೌರವ 
ಬಲದ ಭಟರಲಿ ಹತ್ತು ಸಾವಿರ ರಥಿಕರನುವಾಯು 
ಒಳಹೊಗಿಸಿ ಸಾತ್ಯಕಿಯ ಸಿಕ್ಕಿಸಿ 
ಗೆಲುವ ತವಕವ ಕಂಡು ಕೆಣಕಿದ 
ರಳವಿಯಲಿ ಸಹದೇವ ನಕುಳರು ಕೌರವಾನುಜನ ೫ 

ತೆಗಸಿದನು ಸಾತ್ಯಕಿಯನೀತನ 
ಬಿಗಿದನಂಬಿನಲವನ ಬಾಣಾ 
ಳಿಗಳ ಕಡಿದನು ಘಾಸಿಮಾಡಿದನವನ ರಥಹಯವ 
ಜಗುಳಿದನು ಕಲಿ ನಕುಲ ರಥ ವಾ 
ಜಿಗಳ ಜೋಡಣೆ ಬಿಚ್ಚಿ ರಕುತನ 
ನೆಗಡಿಸಲು ಸಹದೇವನೆಚ್ಚನು ನಿನ್ನ ನಂದನನ 

31 * 


ಮ ಹಾ ಭಾರತ 

[ಸಂಧಿ 
ಸರಳ ಸೈರಿಸಿ ನಿನ್ನ ಮಗನ 

ಆಳು ನೀನಹುದೆಲಿ ಕರ್ಣ ಪಿ . 
ಬೃರಿಸಿ ಮಾಡ್ತೀಸುತನನೆಚ್ಚನು 

ಶಾಲಮತಿ ನೀ ಲೇಸು ಮಾಡಿದೆ 
ತರಹರಿಸಿ ಮಗುಳೆಚ್ಚನಾತನು ಕೌರವಾನುಜನ 

ಬಾಲರಾದಡೆ ಭಂಗವೇ ಜಾವಳನೆ ಅಭಿಮನ್ಯು 
ಮರುಳೆ ನೀನೇನಹೆ ಮಹಾಸಂ 

ಕೋಲ ಸೈರಿಸು ಸೆರಿಸಾದಡೆ 
ಗರಕೆ ಕಳುಹಾ ನಿನ್ನವರನೆನು 

ಭಾಳಲಿಪಿ ಸಂಕರುಷ ವಿಪುಳ ಶ 
ತುರವನೆಚ್ಚನು ಜರಿಯೆ ಜೋಡಿನ ಚಿಪ್ಪು ದೆಸೆದೆಸೆಗೆ 2 ರಾಳಿಯಿವೆ ಕೊಳೆನುತ ನಕುಳನನೆಚ್ಚನಾ ಕರ್ಣ ೧೪ 
- ನೋವನೇ ನೊಣವೂರಿದರೆ ಸಹ 

- ತಾಗಿದವು ನಾಲ್ಕಂಬು ದೇಹದ 
ದೇವನೆಲವೋ ನಿನ್ನ ಕೊಂದಡೆ 

ಬೇಗಡೆಯಲೆಂಟಂಬು ನುಸುಳಿದ 
ಪಾವಮಾನಿಗೆ ಪಂಥ ತಪ್ಪುವುದೆನುತ ಖಾತಿಯಲಿ 

ವಾಗ ಹದಿನಾರಂಬು ಹರಿದವು ಮತ್ತೆ ಬಳಿಸಲಿಸಿ 
ತಾವಕನ ಸಾರಥಿಯ ರಥ ತುರ 

ಸೂಗುರಿಸಿ ರೂಮಿನಲ್ಲಿ ಮುಂದಕೆ 
ಗಾವಳಿಯನಾಯುಧವ ಖಂಡಿಸಿ 

ಬಾಗಿ ಬಿದ್ದನು ಸಾರಥಿಯ ಕೈ 
ಜೀವಗಳ್ಳರ ದೇವ ಪಸರಿಸಿದನು ಪಲಾಯನವ 

ಲಾಗಿನಲಿ ತಿರುಗಿದನು ನಕುಳನು ರಾಜಮೊಹರಕೆ ೧೫ 
- ರಾಯನನುಜನ ಹರಿಬದಲಿ ರಾ 

ಹರಿಬದಾಹವವೆನಗೆ ತನಗೆಂ 
ಧೇಯ ಹೊಕ್ಕನು ಸ್ವಾಮಿದ್ರೋಹರ 

ದುರವಣಿಸಿದರು ಚೇಕಿತಾನಕ 
ಕಾಯಿದರೆ ಕೈಕೊಳ್ಳದೌಷಧವಾವುದಿವದಿರಿಗೆ 

ದುರುಳ ದೃಷ್ಟದ್ಯುಮ್ಮ ಪಾಂಡ್ಯ ಶಿಖಂಡಿ ಶೃಂಜಯರು 
ನೋಯಿಸುವೆನೊಮ್ಮೆನುತ ತಿರುವಿನ 

ಬರಲಿ ಬರಲೀ ಹೊಟ್ಟ ತೂರುವ 
ಸಾಯಕದ ಕಿವಿಗಡಿಯ ತೆರಹಿನ | 

ಡರಸು ಮೋಹರವೇಕೆ ಸಾಕೆಂ 
ರಾಯ ದಳಪತಿ ತರುಬಿದನು ಮಾಡ್ತೀಸುತನ ರಥವ ೯ . ದರಿಭಟರು ತರುಬಿದರು ಕೃಪ ಕೃತವರ್ಮ ಸೌಬಲರು ೧೬ 
ಸಾರು ನೀ ಸಹದೇವ ಜಗದ ವಿ 

ದಳಪತಿಯ ಹಿಂದಿಕ್ಕಿ ಪಾಂಡವ 
ಕಾರಿಯಿವನೀ ಕರ್ಣನಿವನ ದೊ 

ಬಲ ಮಹಾರಥರುರವಣಿಸಿ ಮೂ 
ಠಾರಿಸುವ ನಾಲಗೆಯ ಕೊಯ್ಲಿಗೆ ಶಸ್ತವಿವೆಯೆನುತ ದಲಿಸಿ ನಿಂದರು ಕೊಂದರಿದಿರೇರುವ ಚತುರ್ಬಲವ 
ಸಾರಥಿಯ ಬೆಳೆಸಿ ಚಾಪದ 

ಕೊಲೆಗೆ ಬೇಸರರಿವರು ಸಾವುದ 
ನಾರಿಯನು ದನಿಮಾಡಿ ನಕುಲನು 

ಕಳುಕದವದಿರು ಹೇಳುವಡೆ ನಾ 
ದಾರ ಕರ್ಣನ ಮುಟ್ಟಿ ಬಂದನು ಚಾಚಿದನು ರಥವ ೧೦ ವಲಸಿದೆವು ಧೃತರಾಷ್ಟ್ರ ಎಂದನು ಸಂಜಯನು ನೃಪನ 
- ಆರಿವರು ನಕುಳಾಂಕರೇ ಜ 

ವಿರಥರಾದ ಶಿಖಂಡಿ ಮೊದಲಾ 
ಜ್ಞಾರತನವೇ ನಮ್ಮೊಡನೆ ನೀ 

ದರಿಭಟರು ಜಾರಿದರು ಸುಭಟರ 
ವಾರು ಪಾಂಡುಕುಮಾರರೋ ಮಾದ್ರೀಕುಮಾರಕರೊ ನೋರಸಿ ಕೊಂದೇರಿದರು ಕೆದರಿದರವರು ರಿಪುಬಲವ. 
ಭಾರಿಯಾಹವದೆಡೆಗೆ ನಿಮ್ಮನಿ 

ದೊರೆಗೆ ಹತ್ತಿರೆಯಾಯ್ತು ಕಾಳಗ 
ದಾರು ಬಿಟ ರುಪಾಯದಲಿ ನಿಮ 

ವರಿದೆನಲು ನಿಸ್ಸಾಳಕೋಟಿಯ 
ಗಾರು ಮುನಿದರು ಶಿವ ಶಿವೆಂದನು ಕರ್ಣ ನಸುನಗುತ ೧೧ ಧರದುರದ ದೆಖ್ಯಾಳದಲಿ ತಲೆದೋರಿದನು ಪಾರ್ಥ ೧೮ 
ತೋಲತೊಲಗು ತರುವಲಿಗೆ ರಣವಿದು 

ಭಟರ ತೆಗೆತೆಗೆ ಪಾರ್ಥನೋ ರಿಪು 
ಸುಲಭವೇ ಲೋಕೈಕವೀರರು 

ಕಟಕ ಭೈರವನೋ ವೃಥಾ ಸಂ 
ಹಲಬರಿದರೊಳು ಹೊಕ್ಕು ಹೊದಕುಳಿಗೊಂಡು ಹೋದರಿ ಕಟದ ಸನ್ನಾಹದಲಿ ಸುಭಟರ ಮಾರಬೇಡೆನುತ 
ಗೆಲುವ ನಂಬುಗೆ ನಿನ್ನ ತಂದುದು 

ಲಟಕಟಿಸಿ ಬಲವೊದರಲಪ್ರತಿ 
ಕೊಲೆಗೆ ನೋಡಾದರೆಯೆನುತ ಕೈ 

ಭಟರು ಬಳಿಕನುವಾಯು ವಿಜಯೋ 
ಚಳಕದಲಿ ಮುಸುಕಿದನು ಮೊನೆಗಣಿಯಿಂದ ರಿಪುಭಟನ 

ತೋಟದಲಿಪ್ಪತ್ತೈದುಸಾವಿರ ವರ ಮಹಾರಥರ 
* ಬಿಗಿದ ಬಾಣದ ದಡ್ಡಿಯನು ತಳ 

- ನೂಕಿದರು ಸಂಶಪ್ತಕರು ಬಲ 
ಮಗುಚಿದನು ನೂರಂಬಿನಲಿ ಹೇ 

ದಾಕೆವಾಳರ ತೆಗಸಿ ಬಹಳೊ 
ಳಿಗೆಯ ಮುಚ್ಚಳ ತೆಗೆದ ಹಾವಿನವೋಲು ಝಂಪಿಸುತ ಪ್ರೇಕ ಸಾಹಸರೊದಗಿದರು ಕಂಪಿತ ಕುಳಾಚಳರು 
ಹೊಗರನುಗುಳುವ ಹೊಸ ಮಸೆಯ ಕೋ . 

ತೋಕಿದರು ಶರವಳೆಯಲರ್ಜುನ 
ಲುಗಳ ಕವಿಸಿದನಾತನಂಬಿನ 

[ ೧೩ ಸಾಕು ಸಾರೆ ನಿನ್ನ ಜೊತ್ತಿನ | 
ರುಗೆಯ ಝಳದಲಿ ಮುಳುಗಿ ಮೋನದೊಳಿರ್ದನಾ ಕರ್ಣ ಜೋಕೆಯಾಹವವಲ್ಲೆನುತ ತೆಗೆದೆಚ್ಚರಿದಿರಾಗಿ ೨೦ 


[ ೧೭ 


ಕರ್ಣ ಪರ್ವ 


೪೮೫ 


ಆರಿದಿಪ್ಪತ್ತೈದು ಸಾವಿರ 
ತೇರು ಸರಿಸದಲೊಂದು ವಾಷೆಯ 
ಲೇರಿದವು ನಿಪ್ಪಸರದಲಿ ನಿಲುವಾತನಾರಿದಕೆ 
ಸಾರಿಗೆಗೆ ಸಾರಿಗೆಗೆ ಬಾಣಾ 
ಸಾರವಿಪ್ಪತ್ತೈದು ಸಾವಿರ 
ವಾರು ಸೈರಿಸಿ ನಿಲುವರೆನುತಿದ್ದುದು ಸುರಕ್ಕೊಮ ೨೧ 

ಸುರಿದುದತಿವಳೆಯೆಂದು ಕುಲಗಿರಿ 
ಕರಗುವುದೆ ಮೇಗರೆಯ ಶಿಲೆಯಿ 
ಬೆರಳು ನೆನೆವುದೆ ನಾಡ ಹಂತಿಯಲಳುಕುವರ್ಜುನನೆ 
ಅರಿ ಮಹಾರಥರನಿಬರೈನರ 
ಸರಳು ಸಂಖ್ಯಾತೀತವದರೊಂ 
ದುರವಣಿಗೆ ಪೈಸರಿಸಿತಲ್ಲವನೀಶ ಕೇಳೆಂದ - ೨೨ 
* ಅವರ ಶರಸಂಘಾತವನು ಕಡಿ 
ದವರ ಸಾರಥಿಗಳನು ರಥವಾ 
ಹವನು ಧನುವನು ಸಿಂಧವನು ಸೀಗುರಿಯ ಝಲ್ಲರಿಯ 
ಅವರ ಪದಕ ಕಿರೀಟ ಕಂಕಣ 
ವಿವಿಧ ಕರ್ಣಾಭರಣ ಕೇಯ 
ರವನು ಕಡಿಕಡಿದೊಟ್ಟಿದನು ಕಲಿಪಾರ್ಥ ನಿಮಿಷದಲಿ ೨೩ 

ಘಾಯವಡೆದರು ಘಾಸಿಯಾದರು 
ಬಾಯಲೊಕ್ಕುದು ಕರುಳು ಮಕ್ಕಳು 
ತಾಯಿಗಾಗದೆ ಕೆಟ್ಟರೆಂಬುದ ಕಾಣಲಾಯ್ತಲ್ಲಿ 
ನಾಯಕರು ಹಲರುಳಿದುದಧಿಕರು 
ಹಾಯಿದರು ಹೂಣಿಗರು ಹರಿಹಂ 
ಚಾಯಿತಿಪ್ಪತ್ತೈದುಸಾವಿರ ವರ ಮಹಾರಥರು 
- ಎಲೆಲೆ ಸಂಶಪ್ತಕರ ಭಾರಿಯ 
ಬಲ ಮುರಿದು ಬರುತಿದೆ ವಿಘಾತಿಗೆ 
ನಿಲುವರಿಲ್ಲಾ ಸೂರೆವೋಯಿತು ರಾಯನಭಿಮಾನ 
ಜಲಧಿ ಬರತುದು ರಾಜಕಾರಕೆ 
ನಿಲುವಡಿದು ಹೊತ್ತೆನುತ ಮಂತ್ರಿಗ 
ಳುಲಿಯೆ ಕೌರವರಾಯ ಕಂಡನು ಪಾರ್ಥನುರವಣಿಯ ೨೫ 
- ಕರವ ನೆಗಹಿದನಕಟಹೋಹೋ 
ಬಿರುದರಂಜದಿರಂಜದಿರಿ ನಿ 
ಮೃರಿಭಟಗೆ ನಾಲ್ಕಿಲ್ಲ ಕೈ ಕಣ್ಣಿಲ್ಲ ನೊಸಲಿನಲಿ 
ದೊರೆಯ ಕೈಯನು ಕಂಡ ಬಳಿಕೋ 
- ಸರಿಸಿರೈ ಪರಿವಾರ ದೂರದ 
ಲಿರಿ ವೃಥಾ ಭಯವೇಕೆನುತ ಕುರುರಾಯನನುವಾದ ೨೬ 

ಕೂಡೆ ಗರಿಗಟ್ಟಿತು ಚತುರ್ಬಲ 
ಜೋಡು ಮಾಡಿತು ರಾಯನಿದಿರಲಿ 
ಹೇಡಿ ಕಲಿಯಹರೆಂಬರಿವದಿರು ಹೇವಮಾರಿಗಳೆ 
ಜಾಡಿಸುವ ಝಲ್ಲರಿಯ ಮೇರೆಗೆ 
ನೀಡಿ ಮರಳುವ ಸೀಗುರಿಯ ದಳ 
ವೇಡಿಸಿತು ಕಾಂತ ರಂಜಿತ ಮೇಘಡಂಬರವ |- ೨೭ 


ಸರಕಟಿಸಿ ದಳ ಸರಲಗ್ಗೆಯ 
ಲುರವಣಿಸೆ ಯಮಸೂನು ಕಂಡನು 
ನರನ ತೆಗೆತೆಗೆ ಇಂದಿನಾಹವ ನಮ್ಮ ಮೇಲೆನುತ 
ಅರಸ ನಡೆದನು ರಾಜ ಮೋಹರ 
ಹೊರಳಿಗಟ್ಟಿತು ಪ್ರಳಯ ಸಮರ 
ಸ್ಟು ರಿತ ಬಹಳಾರ್ಣವದ ಲಹರಿಯ ಲಳಿಯ ಲಗ್ಗೆಯಲಿ ೨೮ 
- ಎರಡು ದಳ ಗಂಟಿಕ್ಕಿದುದು ನೆಲ 
ಬಿರಿಯೆ ಬೆರಸಿತು ಹೊಯ್ಕ ರುರುಳುವ 
ಶಿರದ ಬೀಳುವ ಭಟರ ಮೆದೆಗೆಡೆವಾನೆ ಕುದುರೆಗಳ 
ಪರಿವಿಡಿಯದಂತಿರಲಿ ದೊರೆಮೊರೆ 
ಯುರವಣಿಸಿ ಹಳಚಿದರು ಪಾಂಡವ 
ರರಸ ಕೌರವರರನರೆಚ್ಚಾಡಿದರು ಮೂದಲಿಸಿ 

ಅರಸರಿವರೇ ಶಿವ ಶಿವಾ ನಿ 
« ರುಣರೆ ನೀವೆಮ್ಮ ವೊಲು ಮೊನೆ 
ಸರಳು ಮಾನ್ಯರನರಿವವೇ ನೀವೇಕೆ ರಣವೇಕೆ 
ಒರಟರರ್ಜುನ ಭೀಮರತಿ ನಿ 
ಷ್ಟುರರು ನಾವಡಿಮೇಲಹೆವು ನೀವ್ 
ಮರಳಿ ಬಿಜಯಂಗೈವುದೆಂದನು ಕೌರವರರಾಯ ೩೦ 
- ಕೋಲಬಲುಹುಂಟಾಗೆ ನಾಲಗೆ 
ಹೊಲ ನುಡಿಯದು ಹೊಲ್ಲದೇನಿದು 
ಖಳ ಕಟಕಿಯ ಮಾತು ಬೇಡಂಬಿನಲಿ ಮಾತಾಡು 
ಆಳುತನಕಾಭರಣವೇ ಮಾ 
ತಾಳಿತನ ಕೈದೋರದಹಿತನ 
ಮೇಲಣಿರಿನ ಬಾಯ ಸುಭಟರ ಹೊಗಳಬೇಡೆಂದ ೩೧ 
- ಖರೆಯರಲ್ಲಾ ನೀವು ಕೊಂತಿಯ 
ವರ ಕುಮಾರರು ನಿಮ್ಮೊಡನೆ ಸಂ 
ಗರಕೆ ಸರಿಸರೆ ನಾವು ಸಂತೈಸಾದಡೆಂದೆಸಲು 
ಸರಳು ಗಗನವ ಹೊದಿಸಿದವು ಹೂಂ 
ಕರಿಸಿದವು ಹರೆಗಡಿದವರಿಮೋ 
ಹರವ ಮುರಿದವು ಮುಸುಕಿದವು ಮೋದಿದವು ರಿಪುಭಟರ 
- ಎಚ್ಚನೆಂಟಂಬಿನಲಿ ಕೌರವ 
ನೆಚ್ಚ ಬಾಣವ ಕಡಿದು ನೂರರ 
ಲೆಚ್ಚನೀತನ ರಥವನದ ಪರಿಹರಿಸಿ ಕುರುರಾಯ 
ಎಚ್ಚನರಸನನಾ ಶರವ ಕಡಿ 
ಬೆಚ್ಚನವನಿಪನುಭಯರಾಯರ 
ನಿಚ್ಚಳಕೆ ಮಝಪೂತುರೆಂದುದು ಮೇಲೆ ಸುರಕಟಕ ೩೩ 

ದ್ಯುಮಣಿ ಪಡುವಣ ಕಡಲ ಸಾರುವ 
ಸಮಯವಾಯಿತ್ತುಭಯ ರಾಯರ 
ಸಮರ ಸೌರಭಾತಿಶಯವಿಮ್ಮ ಡಿಸಿತಡಿಗಡಿಗೆ 
ಅಮಿತ ರೋಷವಿಧೂತ ಪಾಣಿ 
ಭ್ರಮಿತ ಶರತತಿ ವಿಸ್ಸು ಲಿಂಗ 
ಭ್ರಮಿತ ಭುವನತ್ರಯರು ಕಾದಿದರರಸ ಕೇಳೆಂದ ೩೪ 


೪೮೬ 
ಮ ಹಾ ಭಾ ರ ತ 

[ ಸಂಧಿ 
ಗೆಲವು ನಮಗಾಯ್ಕೆಂದು ಕೌರವ 

ಬಿರುದ ಧೃಷ್ಟದ್ಯುಮ್ಮ ಮಾದ್ರೆ 
ರುಲಿದರೆಮಗಗಳಿಕೆಯೆಂದವ 

ಯರು ಶಿಖಂಡಿ ಯುಯುತ್ಸು ಸ್ಪಂಜಯ 
ರುಲಿವುತಿರ್ದರು ಕಾದಿದರು ಸಮಜೋಳಿಜೋಕೆಯಲಿ ತರಳ ಪಂಚದೌಪದೇಯರು ಮುತ್ತಿದರು ನೃಪನ ೩೭ 
ಬಳಿಕ ಯಮನಂದನನ ಕೈ ವೆ 

* ಬಳಿಕ ಸಂಕುಳ ಸಮರವತಿ ವೆ 
ಗ್ಗ ಳಿಸಿ ತಾಗಿತು ನಿನ್ನ ತನುಜನ 

ಗಳಿಸಿತದನೇನೆಂಬೆನಂಬುಧಿ 
ಬಿಲು ಸರಳು ರಥ ಸೂತ ವಾಜಿಗಳೊರಗಿದವು ಧರೆಗೆ ೩೫ 

ಗಿಳಿದನಂಬುಜಮಿತ್ರ ಬೆನ್ನಲಿ ತಿಮಿರ ಬಳಿಸಲಿಸೆ 
ಸೆಳೆದು ಹಿರಿಯುಬ್ಬಣವನವನಿಪ 

ಗೆಲಿದು ಹೋ 
ಕೆಲಕೆ ಚಿಗಿದನು ಹಾ ಮಹಾದೇ 

ನಳವಿಗೊಟ್ಟನು ಮತ್ತೆ ಧರಜ 
ವೆಲೆಲೆ ದೊರೆದೊರೆ ಹಗೆಗೆ ಸಿಕ್ಕಿದನೆನುತ ಬಲ ಬೆದರೆ ಬಿಲದಿರುವ ನೇವರಿಸಿ ನಿಂದನು ಸಮರಕನುವಾಗಿ , ೩೮ 
ಬಿಲುದುಡುಕಿ ಕೃತವರ್ಮ ಕೃಪ ಸೌ 

ರಾಯರಿಬ್ಬರ ಮನದ ತಿಮಿರದ 
ಬಲ ಕೃಪಾನುಜ ಶಲ್ಯ ಗುರುಸುತ 

ತಾಯಿಮನೆಯೆಂಬವೊಲು ತಾ ಪೂ 
ದಳಪತಿಗಳೇರಿದರು ರಾಯನ ಸುತ್ತುವಳಯದಲಿ ೩೬ 

ರಾಯದಲಿ ನುಂಗಿದುದು ಕತ್ತಲೆ ನಿಮಿಷದಲಿ ಜಗವ 
ದೊರೆಗೆ ಬಿದ್ದು ದು ಭಾರಿಯಾಹವ 

ರಾಯ ಮೋಹರ ತೆಗೆದವೆರಡು ವಿ | 
ವರರೆ ಬರಹೇಳೆನುತ ಕವಿದುದು 

ಡಾಯಿಯಲಿ ಬಹುವಿಧದ ವಾದ್ಯ ನ | 
ಸರಳ ಹೊದೆಗಳ ಕೆದರಿ ಸಾತ್ಯಕಿ ಭೀವು ಕೈಕೆಯರು ವಾಯಿ ಮಿಗೆ ನಲವಿನಲಿ ಬಂದರು ಪಾಳೆಯಂಗಳಿಗೆ ೩೯ 


ಐದನೆಯ ಸಂಧಿ 


ಸೂ . ವೈರಿ ವಿಜಯಕೆ ತ್ರಿಪುರ ದಹನದ 

ಚಾರು ಕಥನವನರುಹಿ ಶಲ್ಯನ 
ಸಾರಥಿಯ ಮಾಡಿದನು ಕರ್ಣಗೆ ಕೌರವರರಾಯ 


ಕೇಳು ಜನಮೇಜಯ ಧರಿತ್ರೀ 

ಘಾಯದಲಿ ಮುರಿದಂಬನುಗುಳಿದು 
ಪಾಲ ದಿನವೊಂದಾಯು ಕರ್ಣನ 

ಸಾಹದಿಹರೇ ಭಟರು ಗಜ ಹಯ 
ಕಾಳೆಗದೊಳಲ್ಲಿಂದಮೇಲಣ ವರ ಕಥಾಮೃತವ 

ಲಾಯ ಹತ್ತೊಂದಾಗಿ ಹೆಚ್ಚಿತು ಕೌರವೇಶ್ವರನ 
ಕೇಳಲಿಚ್ಛಿಸಿದ ಗತಾಕ್ಷ ನೃ 

ಬಂದುದಿರುಳೋಲಗಕೆ ರಾಯನ 
ಪಾಲಕಗೆ ವಿಸ್ತರಿಸಿ ಸಂಜಯ 

ಮಂದಿ ದಳಪತಿ ಶಕುನಿ ಕೃಪ ಗುರು 
ಹೇಳಿದನು ಬಳಕೆರಡನೆಯ ದಿವಸದ ರಣೋತ್ಸವವ ೧ . ನಂದನಾದಿ ಪ್ರತತಿ ಸಚಿವ ಪಸಾಯಿತರು ಸಹಿತ 
ಹೊಗಳಿ ಕೆಲವರ ಹೋಳುಗಳೆವುತ 

ಇಂದಿನಾಹವದೊಳಗೆ ಕುಂತೀ 
ನಗುತ ಕೆಲವರನವರ ಮೋಹರ 

ನಂದನರ ಬೊಬ್ಬಾಟ ಬಲುಹಾ 
ತೆಗೆದುಹೋಯಿತು ಬಂದುದಿದು ತಂತಮ್ಮ ಪಾಳಯಕೆ ಯೆಂದು ಮೆಲ್ಲನೆ ಮಾತ ತೆಗೆದನು ಕೌರವರ ರಾಯ ೫ 
ಹೊಗಳುಭಟ್ಟರ ಸಾಲ ಕೈದೀ 

- ಬಲುಹಲೇ ಬಳಿಕೇನು ಹಗೆಯ 
ವಿಗೆಯ ಕಹಳಾರವದ ಲಗ್ಗೆಯ 

ಗ್ಗಳಿಕೆ ಮೆರೆಯದೆ ಮುರವಿರೋಧಿಯ 
ಬಿಗುಕಿನಲಿ ಕುರುರಾಯ ಬಂದನು ರಾಜಮಂದಿರಕೆ ೨ 

ಬಲುಹ ಹೇಳಾ ಪಾರ್ಥನೆಂಬವನಾವ ಮಾನಿಸನು 
ಗುಳವನಿಳುಹಿದವಾನೆಗಳು ಹ 

ಬಲುಹು ಸಾರಥಿಯಿಂದ ರಿಪುಗಳ 
ಎಳವ ಬಿಡೆ ಭುಲ್ಲೆಸಿದವು ಹಯ 

ಗೆಲವು ಸಾರಥಿಯಿಂದ ಸಾರಥಿ 
ಕುಳ ವರೂಥವನಿಳಿದು ಸೂತರು ನಿಲಿಸಿದರು ರಥವ ಯೊಲಿದಡೇನೇನಾಗದೆಂದನು ಭೂಪತಿಗೆ ಕರ್ಣ 
ಕಳಚಿ ಸೀಸಕ ಜೋಡುಕೈದುವ 

ಭಾರಿ ಧನುವಿದ್ದೆನು ತೋಳಿನ 
ನಿಳುಹಿ ಸಮರ ಶ್ರಮವ ನಿಮಿಷಕೆ 

ತೋರದಲಿ ಫಲವೇನು ಕೈದುಗ 
ನಿಳಯ ವೇದಿಯಲಿದ್ದು ಕಳೆದುದು ಕೂಡ ಪರಿವಾರ ೩ ಳಾರನಂಜಿಸಲಾಪವಾಹವರಂಗ ಮಧ್ಯದಲಿ 
- ಘಾಯವಡೆದಾನೆಗಳು ಗುಳವನು 

ಸಾರಥಿಯ ಬಲುಹಿಲ್ಲದಿರ್ದಡೆ 
ಹಾಯಿಕಲು ನೆಲಕುರುಳಿದವು ವಾ 

ಭೂರಿ ಸಾಧನವಿವು ನಿರರ್ಥಕ 
ನಾಯುಜಂಗಳು ಬಿಗುಹ ಬಿಡೆ ದೊಪ್ಪೆಂದವಾಚೆಯಲಿ ವಾರಿಗುಸುರುವೆ ತನ್ನ ಕೊರತೆಯನೆಂದನಾ ಕರ್ಣ ೭ 


ಕರ್ಣ ಪರ್ವ 


೪೮೭ 


ಸಮರಜಯ ಸಾಧಕರು ಮಂತ್ರ 
- ತೃಣಕೆ ಕೊಂಬೆನೆ ಫಲುಗುಣನ ಕಣಿ 
ಗಿಣಿಯನಾ ಸಾರಥಿಯ ಕೈ ಮೈ 

ಭ್ರಮಿತರಾಯ್ತಪಜಯವಧೂ ವಿ 
ಗುಣವಲೇ ಗರುವಾಯಿಗೆಡಿಸಿತು ನಮ್ಮ ಮೊಹರವ ಭ್ರಮ ಕಟಾಕ್ಷದ ಘಾಯದಲಿ ಕಳವಳಿಸದವರಾರು 

ಸಮತೆಯಾಯಿತು ತವಕಿಗಳಿಗು 
ರಣದೊಳೆನಗತಿಶಯದ ಸಾರಥಿ 
ಮಣಿದನಾದಡೆ ನಾಳೆ ಹೆಣಗೌ 

ದೃಮಿಗಳಿಗೆ ತಿಳಿವಾಯು ವಾಸಿಯ 
ತಣದಲುಣ ಬಡಿಸುವೆನು ಜಂಬುಕಕಾಕ ಸಂತತಿಗೆ 

ಮಮತೆಯವರು ವಿರಕ್ತರಾದರು ಮಾವ ಕೇಳೆಂದ ೧೫ 
- ಲೇಸನಾಡಿದೆ ಕರ್ಣ ನಿನಗಿ. 

- ಮುರಿವಡೆದು ಕಲಿ ಭೀಷ್ಮನೇ ಕು 
- ನೈಸಲೇ ಸಾರಥಿಯ ಕೊರತೆ ಸು 

ಕರಿಸಿದನು ದೊಣಂಗೆ ಬಂದುದ 
ರಾಸುರರ ಥಟ್ಟಿನಲಿ ತೊಡಕುವರಾರು ನಿನ್ನೊಡನೆ 

ನರುಹಲೇತಕೆ ಬಳಿಕ ಕರ್ಣನ ವೀರಪಟ್ಟದಲಿ 
ಈ ಸಮಸ್ತ ನೃಪಾಲ ವರ್ಗದೊ 

ನೆರವಣಿಗೆಯುಂಟಾದಡೊಂದೇ 
ಲಾಸೆ ಯಾರಲಿ ಸೂತ ಕರ್ಮಾ 

ಕೊರತೆಯಿದು ನಿಮ್ಮಿಂದ ಕಡೆಯಲಿ 
ಭ್ಯಾಸಿಯನುಜೋಡಿಸುವೆನೆಂದನು ಕೌರವರ ರಾಯ ೯ ನೆರತೆಯಹುದಿನ್ನುತ್ತರೋತ್ತರ ಸಿದ್ದಿ ಬಳಿಕೆಂದ ೧೬ 
ಹಲವು ಮಾತೇನರಸ ನುಡಿದುದು 

- ದೊಣಭೀಷ್ಮರವೋಲು ನೆಟ್ಟನೆ 
ಫಲಿಸಲರಿಯದು ದೈವಗತಿಯಲಿ 

ಹೂಣಿಗರು ರಾಧೇಯ ಮಾದ್ರ 
ಫಲಿಸಿತಾದಡೆ ರಾಜ್ಯಲಕ್ಷ್ಮಿಗೆ ಸೂಳೆತನವಹುದೆ 

ಕೋಣಿಪತಿಯೆಂದೆಂಬ ನುಡಿಯುಂಟೆರಡು ಥಟ್ಟಿನಲಿ 
ಸುಲಭವಾದಡೆ ಮಾದ್ರರಾಜನ 

ಕೇಣವಿಲ್ಲದ ರಥಗತಿಯ ಬಿ . 
ತಿಳುಹಿ ಸೈರಿಸು ರಿಪುಗಳೆವರ | 

ನ್ಯಾಣವನು ತೋರಿದಡೆ ತನ್ನಯ 
ತಲೆಗೆ ಹಾಯಿಕು ಸಂಚಕಾರವನೆಂದನಾ ಕರ್ಣ ೧೦ ಗೋಣಿಗೊಡ್ಡಿದ ಕೈದುವನು ನೀ ತೆಗೆಸಿದವನೆಂದ ೧೭ 
ಉಬ್ಬಿದನು ರೋಮಾಂಚ ಮೆಯ್ಯಲಿ 

- ಬರಿದೆ ಬೋಳೆಸದಿರು ಕಾರದ 
ಹಬ್ಬಿದುದು ಹೊರೆಯೇರಿ ಮರವೆಯ 

ಹೆರಿಗೆಯೇನದ ಹೇಳು ಮೇಗಡೆ 
ಮಬ್ಬು ಕವಿದುದು ಕರ್ಣನಾಡಿದ ಮಾತ ಸವಿಸವಿದು ಮೆರೆವವರು ನಾವಲ್ಲ ನುಡಿಯಾ ಬಯಲ ಡೊಂಬೇಕೆ 
ಟೆಬ್ಬರಿಸುವಿಂದ್ರಿಯ ತುರಂಗದ 

ಅರುಹು ಕೇಳುವೆನೆನಲು ಶಲ್ಯನ 
ಕಬ್ಬಿ ಕಳಚಿತು ಕೌರವೇಂದ್ರನು | 

ಬಿರುನುಡಿಗೆ ಬೆಚ್ಚಗೆ ಮಹೀಪತಿ 
ಕರ್ಬಲಗ್ಗೆಯ ಹರುಷದಲಿ ಹೊರವಂಟನರಮನೆಯ ೧೧ ಯರಿವು ತಪ್ಪದೆ ಬಿನ್ನವಿಸಿದನು ಮಾದ್ರರಾಜಂಗೆ ೧೮ 
ಹರಿದರರಸಾಳುಗಳು ರಾಯನ 

- ಮಾವ ಸಾರಥಿಯಾಗಿ ಕರ್ಣನ 
ಬರವನೀತಂಗರುಹಿದರು ಕಡು 

ನೀವು ಕೊಂಡಾಡಿದಡೆ ಫಲುಗುಣ 
ಹರುಷದಲಿ ಕಲಿ ಶಲ್ಯ ಹೊರವಂಟನು ನಿಜಾಲಯವ ನಾವ ಪಾಡು ಸುರಾಸುರರ ಕೈಕೊಂಬನೇ ಬಳಿಕ 
ಅರಸುಮಕ್ಕಳ ವಜ್ರಮಣಿಯಾ 

ಆವುದೆಮಗಭ್ಯುದಯವದನೀ 
ಭರಣ ಕಿರಣಸೋಮದೀಪ | 

ನಾವ ಪರಿಯಲಿ ಮನ್ನಿಸಿದಡರೆ 
ಸ್ಸು ರಿತ ಜನಮಧ್ಯದಲಿ ಕಂಡನು ಕೌರವೇಶ್ವರನ ೧೨ ಜೀವ ಕೌರವ ವಂಶವೇ ಸಪ್ರಾಣಿಸುವುದೆಂದ ೧೯ 
- ಅಂದಣವನಿಳಿದರಸನಾಗೆ 

ಕೇಳಿದನು ಕುರುಪತಿಯ ಮಾತಿನ 
ವಂದಿಸಿದನಾ ಮಾದಪತಿ ಸಾ 

ಗಾಳಿ ತುಡುಕಿತು ಮನದ ರೂಪ 
ನಂದದಲಿ ತೆಗೆದಪ್ಪಿ ತಂದನು ರಾಜಮಂದಿರಕೆ 

ಜ್ವಾಲೆಯನು ಮಿಾಸೆಗಳು ಕುಣಿದವು ಕಾಯ ಕಂಪಿಸಿತು 
ಇಂದಿದೇನಿದ್ದಿದ್ದು ನೀನೇ 

ಮೇಲುಮೂಗಿನ ಬೆರಳ ಕಡುಗಾ 
ಬಂದ ಕಾರ ವಿಶೇಷವೇನುಂ 

ದಾಲಿಗಳ ಮಣಿಮುಕುಟದೊಲಹಿನ 
ಟೆಂದು ಕೌರವರಾಯನನು ಬೆಸಗೊಂಡನಾ ಶಲ್ಯ ೧೩ ನಾಲಗೆಯ ನಿದ್ರ್ರವದ ಮಾದ್ರಾಧೀಶನಿಂತೆಂದ ೨೦ 
- ಏನ ಹೇಳುವೆ ನಮ್ಮ ಪುಣ್ಯದ 

- ಖಳನೆಂಬೆನೆ ನೀ ಸಮಸ ಕ 
ಹಾನಿಯನು ನುಗ್ನಾಯು ಬಲ ಸು 

ಇಾಳಿ ನಿಪುಣನು ಬಾಲನೆಂಬೆನೆ 
ಮ್ಯಾನ ಬೀತುದು ಬಿರುದರಿಗೆ ಕಾಲೂರಿತಪಮಾನ ಮೇಲೆ ಪಲಿತದ ಬೀಡು ಬಿಟ್ಟಿದೆ ತಳಿತ ತನುವಿನಲಿ 
- ಜೈನ ದೀಕ್ಷೆಯ ಹಿಡಿದುದೆನ್ನ ಸ 
ಮಾನ ಸುಭಟರು ಜಯಸಿರಿಯ ಸಂ 

ಹೇಳು ಹೇಳಿನ್ನೊಮ್ಮೆ ನುಡಿ ನುಡಿ 
ಧಾನ ಮುರಿದುದು ಮಾವ ನಿವಗಜ್ಞಾತವೇನೆಂದ ೧೪ 

ಕೇಳುವೆನು ಕಿವಿಯಾರೆ ಕರ್ಣನ 
ಕಾಳೆಗಕೆ ನಾವ್ ಸಾರಥಿಗಳೇ ಶಿವಶಿವಾ ಎಂದ 


೪೮೮ 


ಮ ಹಾ ಭಾರತ 

[ ಸಂಧಿ 
ತಾರ ತಮತೆಯ ಬಗ್ಗೆ ಪುರುಷರ 

ಅರಿಶಿರವ ಸೆಂಡಾಡಿ ಎನ್ನಿ . 
ಚಾರುಚರಿತವನರಿವೆ ಸುಭಟರ 

ಕರವು ವಂದಿ ವಾತದೆಡರನು | 
ವೀರ ವೃತ್ತಿಯ ಬಗ್ಗೆ ಮಾನ್ಯರ ಮೈಸಿರಿಯ ತಿಳಿವೆ 

ಪರಿಹರಿಸಿ ಹದನು ನಾವ್ ಹಿಂದೀಸು ಕಾಲದಲ್ಲಿ 
ಆರವನು ರಾಧೆಯ ದಿಟ ನಾ 

ಧರಣಿಪತಿ ನಿನ್ನಿಂದ ಕರ್ಣನ 
ವಾರವರು ನಮ್ಮಂತರವ ನೀ 

ತುರಗ ವಾಫೆಯ ಚಮ್ಮಟಿಗೆಗೀ 
ನಾರ ಕೈಯಲಿ ಕೇಳಿದರಿಯಾ ಶಿವಶಿವಾ ಎಂದ ೨೨ ಕರವು ಹೂಡುವುದನ್ನು ಹರಹರ ಧನ್ಯರಾವೆಂದ ೨೯ 
- ಖಳನನು ಹಿಡಿತಂದು ಧರಣಿ 

- ಜಾತಿಹೀನರ ಕರವುತ್ತಮ 
ಪಾಲರಲಿ ಸರಿಮಾಡಿ ರಾಜ್ಯದ 

ಜಾತಿಗಳ ಕರ್ತವ್ಯ ತಿರ 
ಮೇಲೆ ನಿಲಿಸಿದ ಬಳಿಕ ಬಂದುದು ಖಳತನ ನಿನಗೆ ಗಾತಿಗಳ ಗತಿ ಧರ್ಮವೃತ್ತಿಯ ಸೇರುವೆಯನರಿದು 
ಕೀಳು ಮೇಲಿನ ಸೀಮೆ ನಿನ್ನಲಿ 

ಆತನಳವಡಿಸಿದನು ವಿಧಿ ನಿಮ 
ಬೀಳುಕೊಂಡುದು ಸಾಕು ನಮಗಿ 

ಗಾತ ಮಾಡಿದನಳಿವ ಸಾಮ 
ನ್ನಾಳುತನವೇಕೆನುತ ಧಿಮ್ಮನೆ ನಿಂದನಾ ಶಲ್ಯ ೨೩ ರ್ಥ್ಯಾತಿಶಯವುಂಟೈಸಲೇ ಶಿವಯೆನುತ ಖತಿಗೊಂಡ ೩೦ | 
ಒಡನೆ ನಿಂದನು ಸೆರಗ ಹಿಡಿದವ 

ಆಸುರದ ಬೆರಗೇಕೆ ನಮ್ಮೊಡ 
ಗಡಿಸಲೇಕಿನ್ನೆನುತ ಗುಣದಲಿ 

ನೀನು ಮಾತೇಕೆಮ್ಮ ರಕ್ಷಿಸು 
ನುಡಿದು ಕುಳ್ಳಿರಿಸಿದನು ಸಂತೈಸಿದನು ವಿನಯದಲಿ 

ವಾಸೆಯುಂಟೇ ಮಾಡಿ ಮಾಣುದು ಕರುಣವಿಲ್ಲದಡೆ 
ನುಡಿಗೆಕೋಪಿಸಲೇಕೆ ಮನವೊಡ 

ವಾಸಿಮಟ್ಟವ ನೋಡಿದನೆ ಲ 
ಬಡುವುದೇ ಕೈಕೊಂಬುದಲ್ಲದ 

ಕ್ಷೀಶನವರಲಿ ಸೂತಕರಾ 
ಡೊಡೆಯರುಂಟೇ ನಿಮಗೆ ಎಂದನು ಕೌರವರ ರಾಯ ೨೪ 

ಬ್ಯಾಸಿಯೇ ಮುರವೈರಿ ಮುನ್ನೆಂದನು ಸುಯೋಧನನು ೩೧ 
- ಅರುಣ ಸಾರಥಿ ಭುವನ ಕಾವ್ಯದ 

ಮುರಹರನ ಸಮಜೋಳಿನೀವಾ 
ಧುರವ ಹೊರನೇ ಕೃಷ್ಣನಲ್ಲಾ 

ನರನ ಸಮಕ್ಕೆ ಕರ್ಣನಿಂತಿ 
ನರನ ಸಾರಥಿಯಾಗನೇ ಪರಕಾರದನುವರಿದು 

ಬೃರನು ನೀವಿಬ್ಬರು ವಿಭಾಡಿಸಿ ಗೆಲುವುದೇನರಿದು 
ಹರನ ಸಾರಥಿ ಕಮಲಸಂಭವ 

ಸುರರ ಕಾವ್ಯದಲಂದು ಸಾರಥಿ 
ಸುರರ ಕಾಠ್ಯಕ್ಕೊದಗನೇ ಸ 

ಸರಸಿಜೋದ್ಭವನಾದನೇ ಎ 
ತುರುಷರೇ ಪರಕಾರನಿಷ್ಠರುಕೋಪವೇಕೆಂದ ೨೫ ನೃರಸುತನವಿಂದಳಿದುದಿದ ನೀನುಳುಹಬೇಕೆಂದ ೩೨ 
- ಸವರಿದರು ಕುರು ವಂಶವನು ಪಾಂ 

- ಒಣಗುತಿದೆ ಕುರು ವಂಶಲತೆ ಫಲು 
ಡವರು ಸಕಲ ಮಹಾರಥರು ಸಲೆ 

ಗುಣನ ಕೋಪಾನಳನ ನಾಲಗೆ 
ಸವೆದುದಿಲ್ಲಿ ನದೀಸುತ ದೊಣಾದಿಗಳು ಸಹಿತ 

ಕೆಣಕುತಿದೆ ಕಕ್ಕುಲಿತೆಬಟ್ಟರೆ ಕಾಣಿ ಕಾವವರ 
ಅವರೊಳಳಿದವರಿಬ್ಬರೇ ನೀ | 

ಅಣಕಿಸದೆ ಕಾರುಣ್ಯ ವರ್ಷವ 
ವವಸರಕೆ ಸಾರಥ್ಯವನು ನಿ 

ನೊಣಗಲಲಿ ಸುರಿ ಪಾಪಿ ಮಕ್ಕಳ 
ಮೃ ವರ ಮೇಲನುರಾಗವುಳ್ಳಡೆ ಮಾಡು ಮಾಣಿಂದ ೨೬ ಹೆಣನ ಕಾಣುತ ದುಃಖವಿಲ್ಲ ದುರಾತ್ಮ ನೀನೆಂದ ೩೩ 
- ನಿನ್ನ ಕೈಯಲಿ ಬರಲಿ ಸತ್ತಿಗೆ 

- ದೇವಕೀಸುತನೇನು ಬಂಡಿಯ 
ಯೆನ್ನ ಕೈಯಲ್ಲಿ ಹೊಡೆಸು ಬಂಡಿಯ 

ಬೋವಗುಲದಲಿ ಜನಿಸಿದನೆ ಮೇ 
ನಿನ್ನ ತಮ್ಮನ ಹೆಗಲಲಾತನ ಹಡಪ ಹಾಯ್ದಿರಲಿ 

ಣಾ ವಿರಿಂಚಿಯದಾವ ಸಾರಥಿಕುಲದ ಪೀಳಿಗೆಯೋ 
ನಿನ್ನ ಬಂಧುಗಳವನ ಬೇಂಟೆಯ | 

ಕಾವುದೊಬ್ಬರನೊಬ್ಬರಿದರೊಳ 
ಕುನ್ನಿಗಳ ಹಿಡಿಯಲಿ ಸುಯೋಧನ 

ಗಾವ ಹಾನಿ ಪರ ಪ್ರಯೋಜನ 
ನಿನ್ನ ಭಾಗ್ಯವನ್ನೊದೆದು ಕಳೆ ಕೇಡಾವುದೆಮಗೆಂದ ೨೭ ಭಾವಕರು ಸತ್ಪುರುಷರಿದಕೆ ವಿಚಾರವೇನೆಂದ ೩೪ 
ಗೆಲುವೆನವರನೆಂಬ ಬರಿಕ 

ಗುರು ಪಿತಾಮಹರಿಂದ ಮೋರೆಯ 
ಕ್ಕುಲಿತೆಯಲ್ಲದೆ ದೊಣಭೀಷ್ಕರಿ 

ಮುರಿದ ವಿಜಯ ವಧೂ ಕಟಾಕ್ಷವ 
ಗಳುಕದರಿಭಟರಿವನ ಕೊಂಬರೆ ಕಂಡು ಮರುಳಾದೆ ತಿರುಹಿ ಹಾಯುವ ಗಂಡನಾವನು ನೀವುತಪ್ಪಿದಡೆ 

ಕುರು ಕುಲೆ 
ಬಲುಬಿದಿರನುಚ್ಚಳಿಸುವಳಿಮುಖ 
ಕೆಳೆಯ ಕಬಾನುವುದೆ ಕೌರವ 

ಶೃರನೆನಿಪ ವಿಖ್ಯಾತಿ ಬಂದುದು 
ಕುಲವನದಿ ದೆ ಪಾಪಿ ಕಷ್ಟವ ನೆನೆದೆಹೋಗೆಂದ ೨೮ ಪರಿಹರಿಸದಿರು ಮಾವ ಎಂದೆರಗಿದನು ಚರಣದಲಿ ೩೫ 


ಕರ್ಣ ಪರ್ವ 


೪೮೯ 


ಶಿವ ಶಿವಾ ನಿರ್ಬಂಧವಿದು | 
ರವನಲಾಯಿತೆ ಮದ್ಯಮಯ ಗಂ 
ಧವನು ಕುಡಿಸುವ ಪರಿಯಲಾ ತುಂಬಿಗಳ ಸೆರೆವಿಡಿದು 
ಅವನಿಪತಿಗಳ ಸೇವೆಯಿದು ಕ 
ಪೈವಲೆ ಮೊದಲಲಿ ಬಳಿಕ ನಾವಿ 
ನೃವಗಡಿಸಲೇನಹುದು ಸಾರಥಿಯಾದೆವೇಳೆಂದ |- ೩೬ 


ಆಯಿತೇ ಸಂತೋಷ ಕಮಲದ 
ಛಾಯತೇಕ್ಷಣನೊಡನೆ ಬಂಡಿಯ 
ಬೋಯಿಕೆಗೆ ವೀಳೆಯವ ಹಿಡಿದೆವು ಹಲವು ಮಾತೇನು 
ದಾಯ ಬಂದುದೆ ನಿನಗೆ ಬೊಮ್ಮಂ 
ಗಾಯಿತೇ ಸೂತತ್ವವಾದಡೆ 
ರಾಯ ಹೇಳೆ ತ್ರಿಪುರ ದಹನದ ಕಥೆಯು ನೀನೆಂದ ೩೭ 


ಆರನೆಯ ಸಂಧಿ 


ಸೂ . ನಗರ ಮೂರರ ದೂರುಕಾರರ 

ದುಗುಡವನು ಪರಿಹರಿಸಿ ಕರುಣಾ 
ಳುಗಳರಸ ಶಿವ ಸಂತವಿಟ್ಟನು ಸುರ ಕದಂಬಕವ 


ಹು 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಕೌರವನೃಪತಿ ಶಲ್ಯಗೆ 
ಹೇಳಿದನು ಸಾರಥ್ಯ ಸಂಯೋಜನ ಸಮಾಹಿತವ 
ಲೋಲನಾ ಪರಿಕರ ತರು ನಿ 
ರ್ಮೂಲನೆ ಕಕ್ಷಮ ಸುಧಾಕರ 
ಮೌಳಿ ಕೇಳಿ ಕಲಿತ ವಿಸ್ತರ ವರ ಕಥಾಂತರವ 
- ತಾರಕನ ಮಕ್ಕಳುಗಳೆನಿಸುವ 
ತಾರಕಾಕ್ಷನು ಕಮಲಲೋಚನ 
ವೀರ ವಿದ್ಯುನ್ಮಾಲಿಯೆಂಬೀ ಮೂವರತಿಬಳರು 
ಘೋರತರ ಸುತಪಃಪ್ರಭಾವಿ 
ಸಾರಿಗಳಸಂಖ್ಯಾತ ಯುಗದಲಿ 
ವಾರಿಜೋದ್ಭವನನು ವಶೀಕರಿಸಿದರು ಭಕುತಿಯಲಿ ೨ 

ಬಂದು ಕಮಲಜನಿವದಿರಿದಿರಲಿ 
ನಿಂದನೆಲೆ ಋಷಿಗಳಿರ ಸಾಕಿ 
ನೈಂದು ಪರಿಯಂತೀ ತಪೋನುಷ್ಠಾನದಾಯಾಸ 
ನಿಂದು ಬೇಡುವುದೊಲಿದುದನು ನಾ 
ವಿಂದು ಸಲಿಸುವೆವೆನಲು ನಿಮಿಷಕೆ 
ಕಂದೆರೆದು ಕಮಳಾಸನಂಗೆರಗಿದರು ಭಕ್ತಿಯಲಿ | - ೩ 
- ಎನಿತನೊಲಿದಡೆ ಏನಹುದು ದು 
ರ್ಜನರು ಪುರುಷಾರ್ಥಿಗಳ ಹಾವಿಂ 
ಗನಿಲನೇ ಆಹಾರವಾದಡೆ ಬಿಟ್ಟುದೇ ವಿಷವ 
ದನುಜರದ್ಯುತ ತಪವ ಮಾಡಿದ 
ರನಿಮಿಷಾವಳಿ ಬೇಂಟೆಯಾಡಲು 
ನೆನೆದು ಬಿನ್ನೆ ಸಿದರು ಕಮಲಭವಂಗೆ ನಿಜಮತವ ೪ 

ರಚಿಸುವೆವು ಪುರಮರನಗ್ಗದ 
ಖಚರ ಕಿನ್ನರ ಸಿದ್ಧ ನಿರ್ಜರ 
ನಿಚಯವೆಮಗೋಸಿಹೋಗಲಿ ಹಲವುಮಾತೇನು 
ಉಚಿತದಲಿ ನಿಮ್ಮಡಿಗಳನು ಪರಿ 
ರಚಿಸಲಾವೋಲೈಸುವೆವು ವರ 
ವಚನ ನಿಮ್ಮದು ಕರುಣಿಸುವುದಮರತ್ವವನು ನಮಗೆ ೫ 


ಹಾ ಮಹಾದೇವೀ ಕುಠಾರರ 
ತಾಮಸದ ನೆನಹಿದ್ದ ಪರಿಯಿಂ 
ಶ್ರೀ ಮಹಾನುಷ್ಠಾನವಿದರಲಿ ಶಾಂತಿ ಲವವಿಲ್ಲ. 
ಕಾಮಿತವನಿವದಿರಿಗೆ ಕೊಟ್ಟರೆ 
ಕಾಮಹರ ಕಮಳಾಕ್ಷರಿಗೆ ಸಂ 
ಗ್ರಾಮದಲಿ ಜಯವಾಗದೆಂದಡಿಗಡಿಗೆ ಬೆರಗಾದ 

- ವನೆರಕೆಗಳನಹಿ 
ಗಳಿಗೆ ಖಳರಿಗೆ ಲಕ್ಷ್ಮಿಯನು ಕ 
ತಲೆಗೆ ಕಾಠಿಣ್ಯವನು ಚೈತನ್ಯವನ್ನು ಗಿರಿಗಳಿಗೆ 
ಕೊಲೆಗಡಿಕರಿಗೆ ನಿತ್ಯ ದೇಹವ 
ನೊಲಿದು ಕೊಟ್ಟರೆ ಲೇಸು ಬಳಿಕೇ 
ನೆಲೆ ಮಹಾದೇವೇನ ನೆನೆದರೆ ಶಿವಶಿವಾ ಎಂದ ೭ 
- ಪುರವ ವಿರಚಿಸಿ ದಿವ್ಯ ಸಾಸಿರ 
ವರುಷ ಕೈಗೂಡಿದರೆ ಒಂದೇ 
ಸರಳಲಾವವನೆಚ್ಚಡಾಗಳೆ ನಿಮಗೆ ಕಡೆಗಾಲ 
ಬರಲಿ ಬಳಿಕಿಂದ್ರಾದಿ ನಿರ್ಜರ 
ನೊರಜುಗಳ ನೀವ್ ಸದೆ ಹೋಗೆಂ 
ದರಸ ಕೇಳೆ ಕೊಟ್ಟನವರಿಗೆ ಕಮಲಭವ ವರವ 

ಕರುಣವಿನಿತೇ ಸಾಕು ನಮಗೇ 
ನುರದಿಗೆದವೆ ಮೊಲೆಗಳೆಮ್ಮಯ 
ಪುರವನೊಂದಂಬಿನಲಿ ಗೆಲುವನ ತಾಯಿ ಹುಸಿಯೆನುತ 
ದುರುಳರೀತನ ಬೀಳುಕೊಂಡು 
ಬೃರದ ಹರುಷದಿ ಹೆಚ್ಚಿ ಮಯನನು 
ಕರಸಿ ಮಾಡಿಸಿದರು ಮಹಾ ವಿಭವದಲಿ ನಗರಗಳ ೯ 
- ಕನಕದಲಿ ರಜತದಲಿ ಬಲುಗ . 
ಬುನದಿಂದೊಂದಕ್ಕೆ ಶತ ಯೋ 
ಜನದ ತೆರಹುಗಳೆಡೆಗೆ ಹಬ್ಬಿಸುವವಳತೋರಣದ 
ವಿನುತ ನಗರಿಗಳಾದ 
ದನುಜರೆರೆಗಳ ಹಾಯ್ಕೆ ಗಾಣದ 
ನಿಮಿಷರನೀಡಾಡಿಕೊಂಡರು ದುರ್ಗವನು ಸುರರ ೧೦ 


೪೯೦ ಮ ಹಾ ಧಾ ರ ತ 

[ ಸಂಧಿ | 
- ಸೂರೆವೋಯಿತು ಸುರಪತಿಯ ಭಂ 

ಕಂತುಹರನನು ವಿಮಳವನು ವೇ 
ಡಾರ ಹೆಂಡಿರು ಸಹಿತ ನಿರ್ಜರ 

ದಾಂತ ವೇದ್ಯನನದ್ವಿತೀಯನ 
ನಾರಿಯರು ತೊತ್ತಾದರಮರಾರಿಗಳ ಮನೆಗಳಿಗೆ 

ಚಿಂತ್ಯ ಮಹಿಮನ ಸಚ್ಚಿದಾನಂದೈಕರಸಮಯನ 
ಮೂರುಭುವನದೊಳಿವದಿರಾಣಿಯು 

ಅಂತ್ಯರಹಿತನನಪ್ರಮೇಯನ 
ಮಾರಿ ಬದುಕುವರಿಲ್ಲ ಕಡೆಯಲಿ 

ನಂತಮೂತನನಂಫ್ರಿಭಜಕ ಭ 
ತಾರಕನ ಮಕ್ಕಳಿಗೆ ಕೈ ವರ್ತಿಸಿತು ಜಗವೆಂದ , ೧೧ ವಾಂತಕನನುದ್ದಂಡ ದೈವವ ಕಂಡನಬುಜಭವ ೧೮ 
ನೆರೆದುದವರರು ಹಾಳು ಹರಿ ಸಾ 

ಇದ್ದು ದಗಣಿತ ರುದ್ರ ಕೋಟಿಗ 
ಗರದ ಕಡೆಯಲಿ ರೂಹುಗಳೆದು 

ಇದ್ದುದನುಪಮ ವಿಷ್ಣುಕೋಟಿಗ . 
ಟ್ಟರುವೆಗಳ ಕಾಳಿಕೆಯ ಮೊರೆಯು ತಾರಿದೊಡಲುಗಳ ಳಿದ್ದು ದಂಬುಜಭವ ಸುರೇಂದ್ರಾದಿಗಳು ಶತಕೋಟಿ 
ಹುರಿದ ಧೈಯ್ಯದ ತಳವಾರುವ 

ಇದ್ದುದವಳಾದ್ಯಾಯಕೋಟಿಗ 
ತರಳ ಹೃದಯದ ದೇವರಿಂದ್ರನ 

ಳಿದ್ದು ದಗಣಿತ ಮಂತ್ರಮಧ್ಯದೊ 
ನರಸಿ ಕಂಡರು ತಮ್ಮೊಳಾಲೋಚನೆಯ ಮಾಡಿದರು ೧೨ ಳಿದ್ದ ನಿರ್ಮಳ ಖಂಡಪರಶುವ ಕಂಡನಬುಜಭವ ೧೯ 
- ತಾರಕನ ಮಕ್ಕಳುಗಳೇ ಹಿಂ 

ಪುಳಕಜಲವುಬ್ಬ ರಿಸೆ ಕುಸುಮಾಂ 
ದಾರ ಗೆಲಿದರು ತಪವ ಮಾಡಿ ವಿ 

ಜಳಿಯನಂಘ್ರದೃಯಕೆ ಹಾಯಿತಿ 
ಕಾರಿಗಳು ಬ್ರಹ್ಮಂಗೆ ಬಂದಿಯನಿಕ್ಕಿದರು ಬಳಿಕ 

ನಳಿನಭವ ಮೆಕ್ಕಿದನು ಭಯಭರಿತ ಭಕ್ತಿಯಲಿ 
ವಾರಿಜೋದ್ಭವ ಮೇಲನರಿಯ ಕು 

ಬಳಿಯಲಮರೇಂದ್ರಾದಿ ದಿವಿಜಾ 
ಠಾರ ನಾಯ್ಕ ಳ ಹೆಚ್ಚಿಸಿದನಿದ | 

ವಳಿಗಳವನಿಗೆ ಮೆಯ್ಯ ಚಾಚಿದ 
ನಾರಿಗರುಪುವೆವೆಂದು ಸುಯರು ಬಯು ಕಮಲಜನ ೧೩ ರುಲಿವುತಿರ್ದುದು ಜಯಜಯ ಧ್ಯಾನದಲಿ ಸುರಕಟಕ ೨೦ 
ಆದರೆಯು ನಮಗಾತನೇ ಗತಿ 

- ಪರಮಕರುಣ ಕಟಾಕ್ಷರಸದಲಿ 
ಯಾ ದುರಾತ್ಮರಿಗೆಂದು ಹರಿವೆಂ 

ಹೊರೆದು ಕಮಳಾಸನನ ಹತ್ತಿರೆ 
ದಾದರಿಸಿ ಕೇಳುವೆವೆನುತ ಕಮಲಜನ ಹೊರೆಗೈದಿ 

ಕರೆದು ಮನ್ನಿಸಿ ನಿಖಿಳ ನಿರ್ಜರ ಜನವ ಸಂತೈಸಿ 
ಖೇದವನುಸುರಿದರು ಪಿತಾಮಹ 

ಬರವಿದೇನಿದ್ದಂತೆ ವಿಶ್ವಾ 
ನಾ ದಿವಿಜಗಣ ಸಹಿತ ಬಂದನು 

ಮರ ಕದಂಬಕ ಸಹಿತ ಎಂದಂ 
ವೇದಸಿದ್ದ ವಿಶುದ್ಧ ದೈವವ ಕಾಬ ತವಕದಲಿ | 

ಬುರುಹಭವನನು ನಸುನಗುತ ನುಡಿಸಿದನು ಶಶಿಮೌಳಿ ೨೧ 
ಬಂದು ಕೈಲಾಸಾದ್ರಿಯಲಿ ಗಿರಿ 

- ತಾರಕನ ಮಕ್ಕಳುಗಳಿಗೆ ನೆರೆ 
ನಂದನಾವಕೈಜಘಸ್ಸಣ 

ಸೂರೆವೋದುದು ಸುರರ ಸಿರಿ ಮು 
ಸ್ಕಂಧತನು ಚಿನ್ಮಯ ನಿರಂಜನ ಭೂರಿ ಪಂಜರನ ಮಾರುವೋದುದು ಸುರರ ಸತಿಯರು ಖಳರ ಮನೆಗಳಿಗೆ 
ವಂದಮಾನ ಸುರಾಸುರೊರಗ . 

ಚಾರು ವೈದಿಕ ಹವ್ಯಕವಿ 
ವೃಂದ ಮಣಿಮುಕುಟಪ್ರಭಾ ನಿ 

ಹಾರ ವೃತ್ತಿಗಳಳಿದವಿದನವ 
ಪ್ಯಂದ ಭೂಯಸ್ತಿಮಿತಕಾಯನ ಕಂಡನಬುಜಭವ ೧೫ . ಧಾರಿಸೆಂದಬುಜಾಸನನು ಮಾಡಿದನು ಬಿನ್ನಹವ ೨೨ 
- ಕೊರಳ ಕಪ್ಪಿನ ಚಾರು ಚಂದ್ರಾ 

ನಗೆಯ ಮೊಳೆ ನಸುಹೊಳೆಯೆ ಬೊಮ್ಮನ 
ಭರಣ ಮೂರ್ಧದ ಭಾಳನಯನದ 

ಮೊಗವ ನೋಡಿದನಭವನೀಶನ | 
ಭರಿತ ಪರಿಮಳದಂಗವಟ್ಟದ ಜಡಿದ ಕೆಂಜಡೆಯ 

ಬಗೆಯ ಭಾವವನರಿದು ತಲೆಗುತ್ತಿದನು ಕಮಲಭವ 
ಕರಗಿ ಕಾಸಿದವಿದ್ಯೆಯನ್ನು ಬೇ . 

ದುಗುಡವನು ಬಿಡಿ ನಿಖಿಳ ದಿವಿಜಾ 
ರಿರಿಸಿ ಶುದ್ಧ ಬ್ರಹ್ಮವನು ಕಂ 

ಳಿಗಳು ಪಶುಗಳಲಾ ವಿರಿಂಚನ 
ಡರಿಸಿದಂತಿರಲೆಸೆವ ಶಿವನನು ಕಂಡನಬುಜಭವ - ೧೬ ವಿಗಡತನದಲಿ ಕೆಟ್ಟಿ ರಕಟಿನ್ನಂಜಬೇಡೆಂದ ೨೩ 
ವೇದವರಿಯದ ತರ್ಕವಿದ್ಯಾ 

ಪಶುಪತಿತ್ವ ನಮಗೆಕೊಡಿನೀವ್ 
ವಾದ ನಿಲುಕದ ಬುಧರ ಮತಿ ಸಂ 

ಪಶುಗಳಾಗಿರಿ ಪಾಶುಪತ ವರ | 
ಪಾದನೆಗೆ ಮುಖಗೊಡದ ವಾಚ್ಯಾಯನರ ಚೇತನಕೆ ನಿಶಿತ ಶರದಲಿ ದೈತ್ಯ ದುರ್ಗವನುರುಹಿ ತೋರುವೆವು 
ಹೋದಹೊಲಬಳವಡದ ಬ್ರಹ್ಮಲಿ 

ದೆಸೆದೆಸೆಗೆ ಹರೆದಖಿಳದೇವ 
ದಾದಿ ಸುರರುಬ್ಬ ಟೆಗೆ ಸೋಲದ 

ಪ್ರಸಗವನು ನೀವ್ ನೆರಹಿ ಮೇಲಿ 
ನಾದಿ ದೇವರದೇವ ಶಿವನನು ಕಂಡನಬುಜಭವ ೧೭ ಸಮಸೆಗೆ ಹೆದರದಿರಿ ಎಂದನು ನಗುತ ಮದನಾರಿ ೨೪ 


೪೯೧ 


ಕರ್ಣ ಪ ರ್ವ 


ಜಾರಿದುಬಿನ ಹೊತ್ತ ದುಗುಡದ 
ಮೋರೆಗಳ ಮೊನದ ನಿಹಾರದ 
ದೂರುಗಂಗಳ ದೇವನಿಕರವ ಕಂಡು ಕರುಣದಲಿ 
ಏರುವಡೆದುದು ಮನವವಿದ್ಯೆಗೆ 
ಮಾರುವೋದಿರಲಾ ಎನುತ ಶಿವ 
ತೋರಿ ನುಡಿದನು ಪಾಶುಪತ್ಯದ ಸಾರ ಸಂಗತಿಯ ೨೫ 
- ಕರ್ಮಕಿಂಕರರಾಗಿ ಕೃತ ದು 
– ರ್ಮ ವಾಸನೆವಿಡಿದು ತಾನೇ 
ಕರ್ಮಕರ್ತನು ಭೋಗಿ ತಾನೇ ದುಃಖಿ ಸುಖಿಯೆಂದು 
ನಿರ್ಮಳಾತ್ಮನೊಳೀಯಹಂಕೃತಿ 
ಧರ್ಮವನೆ ನೇವರಿಸಿ ಮರುಗುವ 
ದುರ್ಮತಿಗಳನು ಪಶುಗಳೆಂದರೆ ಖೇದವೇಕೆಂದ ೨೬ 

ಪಂಚವಿಂಶತಿ ತತ್ವರೂಪದ 
ಸಂಚವರಿಯದೆ ನೀತಿಮುಖದಲಿ 
ರಂಚೆಗಾಣದೆ ಸಗುಣಮಯ ನೀಹಾರದಲಿ ಮುಳುಗಿ 
ಮಿಂಚುವೆಳಗಿನ ಬಳಕೆಯಲಿ ಮನ 
ಮುಂಚಿ ವೆಗೊಂಡಳಲುವಾತುಮ 
ವಂಚಕರು ನೀವ್ ಪಶುಗಳೆಂದರೆ ಖೇದವೇಕೆಂದ ೨೭ 

ತೋರುವೀ ಜಗವೆಲ್ಲ ಬೊಮ್ಮ ವೆ 
ತೋರುತ್ತಿದೆಯೆನಿಪರ್ಥದಲಿ ಸಲೆ 
ತೋರುವೀ ಜಗಕೆಲ್ಲ ಪರತತ್ಪದಲಿ ಪರಿಣಾಮ 
ತೋರುವೀ ತೋರಿಕೆಯೊಳಗೆ ಸಲೆ 
ಮಾರಿ ತೋರುವ ನಿಜವನರಿಯದ 
ಗಾರುಗಳು ನೀವ್ ಪಶುಗಳೆಂದರೆ ಖೇದವೇಕೆಂದ ೨೮ 
- ಆದಿಭೌತಿಕದಿಂದ ನೊಂದು ವಿ 
ರೋಧಿ ಪಡ್ವರ್ಗದ ವಿಕಾರ 
ವ್ಯಾಧಿಯಲಿ ಬೆಂಡಾಗಿ ಭವಪಾಶದಲಿ ಬಿಗಿವಡೆದು 


ವಾದ ರಚನೆಯ ಬಲೆಗೆ ಸಿಲುಕಿ ವಿ 
ರೋಧಗೊಂಬೀ ಮೋಹವಿದ್ಯಾ 
ಸಾಧಕರು ನೀವ್ ಪಶುಗಳೆಂದರೆ ಖೇದವೇಕೆಂದ ೨೯ 
- ಪಶುಪತಿಯೆ ಪರಮಾತ್ಯ ಜೀವರು 
ಪಶುಗಳೀ ಪರಿ ಜೀವ ಭಾವದೊ 
ಳೆಸಗುವರು ನೀವ್ ಪಶುಗಳೀಗಳು ನಿಮ್ಮ ರಕ್ಷಣವ 
ಪಸರಿಸುವ ಪರಮಾತ್ಮ ತಾನೀ | 
ಘಸಿ ನಿಮಗೇಕೆಂದು ದೇವ 
ಪ್ರಸರವನು ತಿಳುಹಿದನು ಕಾರುಣ್ಯದಲಿ ಕಾಮಾರಿ ೩೦ 
- ತುಬ್ಬಿ ಕೊಟ್ಟುದವಿದ್ಯೆಯನ್ನು ಸುಧೆ 
ಗೊಬ್ಬುಗಳ ಗಂಡಿಗರ ಗಾಢದ 
ಗರ್ಭವನು ಹೊಳಿಸಿತು ಗರಳಗ್ರೀವನುಪದೇಶ 
ಹುಬ್ಬಿನಲಿ ಮಾತಾಡಿ ತಮ್ಮೊಳ 
ಗೊಬ್ಬರೊಬ್ಬರು ತಿಳಿದು ಸಕಳ ಸು 
ಪರ್ಬಜನವೆರಗಿದುದು ಜಯಜಯ ಎನುತ ಪಶುಪತಿಗೆ ೩೧ 

ಜಗವುಘ ಎಂದುದು ಜಯಧ್ವನಿ 
ಜಗವ ಝಂಪಿಸಿತೊಗ್ಗಿನಂಜುಳಿ 
ಗಗನದಗಲಕೆ ಕುಣಿವುತಿದ್ದುದು ಸುರರ ಭಾಳದಲಿ 
ಬೆಗಡು ಬೀತುದು ಬೇಸರಿನ ಬಲು 
ದಗಹುಸೋತುದು ಶಿವಗೆ ದೈತ್ಯಾ 
ರಿಗಳು ಮುದದಲಿ ಮಾಡಿದರು ಮೂರ್ಧಾಭಿಷೇಚನವ ೩೨ 
- ಪಾಶುಪತ್ಯದ ಪಟ್ಟ ವಾಯು ಮ 
ಹೇಶನಲಿ ಬ್ರಹ್ಮಾದಿ ದೇವರು 
ವಾಸಿವಟ್ಟವ ಬಿಟ್ಟರೋಲೈಸಿದರು ಪಶುಪತಿಯ 
ಪಾಶುಪತ ಸುವ್ರತವ ಧರಿಸಿದು 
ದಾ ಸುಪರ್ವಸೊಮ ವಿಶ್ವಾ 
ಧೀಶನೆಸೆದನು ಕೋಟಿಶತಸೂರ್ಪ್ರಕಾಶದಲಿ ೩೩ 


ಏಳನೆಯ ಸಂಧಿ 


ಸೂ ಕಾಮಕೋಳಾಹಳನು ದಕ್ಷನ 

ಹೋಮದಳವುಳಕಾರ ಹರ ನಿ 

ಸ್ಟೀಮದಲಿ ಪುರ ಮರ ಗೆಲಿದನು ಸಲಹಿದನು ಸುರರ 
ರಚಿಸಿ ರಥವನು ಭೀತಿಬೇಡಿ 

ಅವುದಯಘನಶೈಲವಸ್ತ್ರ 
ನ್ನು ಚಿತವೇನದ ಮಾಡಿ ದೈತ್ಯ 

ಗ್ರಾವಕೂಬರ ರಥದಧಿಷ್ಟಾ 
ಪ್ರಚಯವನು ಪರಿಹರಿಸಿ ಕೊಡುವುದು ಪಾಶುಪತ ಬಾಣ ನಾವಲಂಬನವಾಗೆ ರಚಿಸಿದನಾತ ನಿಮಿಷದಲಿ 
ಕುಚಿತರಿನ್ನೇಗುವರು ಖಳರಿ 

- ಅಸುರವಲೇ ವಿಂಧ್ಯ ಹಿಮಗಿರಿ 
ಚಳಿತವಲೇ ನಿಮ್ಮ ಪದವೆನೆ 

ಹಾಸು ಹಲಗೆಗಳಾದವಚ್ಚು ಮ 
- ನಿಚಿತಹರುಷರು ವಿಶ್ವಕರಂಗರುಹಿದರು ಹದನ 

ಹಾಸಮುದ್ರವೆ ಆಯ್ತು, ಗಾಲಿಗೆಬೇರೆ ತರಲೇಕೆ 
ಮಾವ ಕೇಳದುಭುತವನೀ ವಿ 

ಆ ಸಸಿಯ ಸೂರಿಯನ ಮಂಡಲ 
ಶ್ಯಾವನೀತಳವಾಯು ರಥ ತಾ 

ವೈಸಲೇ ಗಂಗಾದಿ ಸಕಲ ಮ 
ರಾವಳಿಗಳೀಸಾಯ್ತು ಸತ್ತಿಗೆಯಾಯ್ತು ಕನಕಾದ್ರಿ ಹಾ ಸರಿತ್ತುಲವಾಯ್ತು ಚಮರಗ್ರಾಹಿಣಿಯರಲ್ಲಿ 


೩ 


೪೯೨ ಮ ಹಾ ಭಾರ ತ 

[ ಸಂಧಿ 
ರಾಯ ಕೇಳೆ ಮತ್ತೆ ಯಾಹವ 

ಕಳಚಿ ತಲೆಮಾಲೆಯನು ಕೊಟ್ಟನು 
ನೀಯ ಗಾರುಹಪತ್ಯ ದಕ್ಷಿಣ 

ಕೆಲದವರ ಕೈಯಲಿ ವಿಭೂತಿಯ 
ವಾಯುಸಖರಾದರು ತ್ರಿವೇಣುಕವಾ ರಥಾಗ್ರದಲಿ ಗುಳಿಗೆಯನು ನೆಗೊ ತಿ ಸರ್ವಾಂಗದಲಿ ಧೂಳಿಸಿದ 
ಆಯಿತಲ್ಲಿ ವರೂಥ ನಕ್ಷ 

ಹೊಳೆಹೊಳೆವ ಕೆಂಜೆಡೆಯನಹಿಪತಿ 
ತಾಯತವು ಬಳೆಯನುಕರುಷವೊಂ 

ಯಳುಕೆ ಬಿಗಿದನು ದಂತಿ ಚರವ 
ದಾಯಿತಾ ಗ್ರಹರಾಜಿಯಾದವು ಮಾವ ಕೇಳೆಂದ 

ನೆಲಕೆ ಮುಂಜೆರಗೆಳೆಯಲುಟ್ಟನು ದೇಸಿಪರಿ ಮೆರೆಯೆ ೧೧ | 
. ಆ ರಥಾಗ್ರಕೆ ವೇದ ನಾಲುಕು 

ಖಡೆಯ ಸರಪಣಿತೋಳಬಂದಿಗೆ 
ವಾರುವಂಗಳ ಹೂಡಿದರು ನೊಗ 

ಪಡೆವಣಿಯ ಮರಿವಾವುಗಳನಳ 
ನಾ ರಜನಿ ದಿನ ಮಾಸವುತ್ತರದಕ್ಷಿಣಾಯನವು 

ವಡಿಸಿದನು ಜೋಡಿಸಿದ ಶೇಷನ ಜಳವಳಿಗೆ ಮೆರೆಯೆ 
ಸಾಠ ಧೃತಿ ವೇದಪ್ರತತಿ ವಿ 

ಜಡಿವ ಕಿರುಗೆಜ್ಜೆಗಳ ಬಿಗುಕಿನ 
ಸ್ವಾರವಾದವು ನೂಗನಕೀಳು 

ಲುಡೆಯ ಬದ್ದುಗೆ ದಾರ ಉರಗನ 
ಚಾರು ಕುಲಫಣಿನಿಕರ ಹಯಬಂಧನದ ನೇಣುಗಳು ೫ . ಪೆಡೆವಣಿಯ ಗೊಂಡೆಯದ ಕಿಗ್ಗ ಟೈಸೆಯೆ ಪಶುಪತಿಯ ೧೨ | 
- ಮಿಳಿಗಳಾದವು ಕುಹು ಸುತಾರಾ 

ನೆರೆದುದಭವನ ಕೆಲಬಲದಲು 
ವಳಿಗಳಮಳಪ್ರಣವವಾದುದು 

ಬೃರದ ಬೊಬ್ಬಿಯ ಜಡಿವ ಖಡ್ಡದ 
ಮೊಳೆಯ ಬಲುಚಮ್ಮ ಟಿಗೆ ಹಗ್ಗಕೆ ವರ ಪಡಂಗಮವು ಬೆರಳ ಚಕ್ರದ ಭವಣಿಗಳ ಢವಣಿಸುವ ಢಾಣಿಗಳ 
ನಿಲಿಸಲಖಿಳ ಕ್ರತು ರಥಾಂಗಾ 

ಪರಿಪರಿಯ ಕೈದುಗಳ ಕರ್ಕಶ 
ವಳಿಗಳಾದವು ವಿವಿಧವರ್ಣದ 

ತರದ ಚರಿತದ ರೌದ್ರವೇಪದ 
ಜಲದಪಟಲ ಪತಾಕೆಯಾದವು ರಥದ ಬಳಸಿನಲಿ ೬ ವರ ಮಹಾಗಣ ನಿಕರವೊದಗಿತು ಮಾವ ಕೇಳೆಂದ ೧೩ 
- ಕಾಲದಂಡದ ರೌದ್ರದಂಡ ಕ 

- ಸುರಬಲದ ನಿಸ್ಸಾಳಕೋಟಿಯ 
ರಾಳ ರಥಸೀಮಾಗ್ರ ದಂಡ ವಿ 

ಮೊರಹು ಮೊಳಗಿತು ಬಿಲುದಿರುವಿನ 
ಶಾಲ ವಿಮಳ ಬ್ರಹ್ಮ ದಂಡದ ಸಾಲು ಚೆಲುವಾಯ್ತು ಬ್ಬರದಲಾ ದನಿಯಡಗಿತಗಣಿತ ವಂದಿಘೋಪದಲಿ 
ಮೇಲುವಲಗೆಯ ಸುತ್ತ ಚಮರೀ . 

ಅರರೆ ವಂದಿ ಧ್ವನಿಯ ಗರ್ಭಿ 
ಜಾಳ ಕನಕಧ್ವಜದ ತುದಿಯಲಿ 

ಕರಿಸಿ ಹೆಚ್ಚಿತು ಜಯಜಯ ಧ್ವನಿ 
ಮೇಳವಿಸಿದನು ವಿಶ್ವಕರ್ಮನು ವಿಪುಳ ಶಾಕ್ಷರವ ೭ ನೆರೆ ಚತುರ್ದಶಜಗವ ಜಡಿದುದು ಮಾವ ಕೇಳೆಂದ ೧೪ 
- ಅರಸ ಕೇಳ್ ಋತುಚರಿತ ಸಂವ 

ಮುರಿಯೆ ಬಲವಂಕದಲುಘಿ ಎಂ 
ತೃರವೆ ಧನು ತತ್ಕಾಳ ರಾತ್ರಿಯೆ 

ದೆರಗಿದವು ಶ್ರುತಿಕೊಟಿವಾಮದ 
ತಿರುವಿದೇನಾಶ್ಚರವೈ ಶಿವ ಕಾಲರೂಪಿನಲಿ 

ಕೊರಳ ಕೊಂಕಿನಲುಪನಿಷತ್ತುಗಳೆರಗಿದವುಕೋಟಿ 
ಸರಳ ರಚನೆಗೆ ವಿಪು ಮನೆ ಸಂ 

ತಿರುಗೆ ಬೆನ್ನಲಿ ನೆರೆದ ಸಚರಾ 
ಸ್ಮರಿಸಿದರು ವೈಕುಂಠ ತೇಜ 

ಚರವುಫ್‌ ಎಂದುದು ಕಪರ್ದಿಯ 
ಸ್ಸು ರಿತ ಮಾರ್ಗಣ ಮೆರೆದುದಗ್ನಿ ಪ್ರೇಮ ಮುಖವಾಗಿ ೮ | ಸರಿಸದಲಿ ಸಿಡಿಲಂತೆ ಮೊಳಗಿತು ವೀರಗಣನಿಕರ ೧೫ 
- ಶ್ರುತವೆ ನಿಮಗಿದು ಮಾವ ಬಹಳಾ 

ನಡೆದು ರಥದಲಿ ವಾಮ ಚರಣವ 
ದು ತದ ರಥ ನಿರ್ಮಾಣ ದೇವ 

ನಿಡುತ ಧೂರ್ಜಟಿ ದೇವ ನಿಕರಕೆ 
ಪ್ರತಿ ನೆರೆದುದು ನೆರೆ ಚತುರ್ದಶ ಭುವನವಾಸಿಗಳ 

ನುಡಿದನಾವನ ರಥಕೆ ಸಾರಥಿಯ ಮಾಡಿದಿರಿ 
ಶತಮಖ ಬ್ರಹ್ಮಾದಿಗಳು ತ 

ಕಡೆಗೆ ಸಾರಥಿಯಿಲ್ಲದೀ ರಥ 
ಮೃತಿಶಯದ ತೇಜೋರ್ಧವನು ಪಶು 

ನಡೆವುದೇ ದಾನವರ ಥಟ್ಟಣಿ| 
ಪತಿಯ ಪದಕೋಲೈಸಿದರು ಮಾದೇಶಕೇಳೆಂದ ೯ ತೊಡೆವುದೇ ಲೇಸಾಯೆನುತ ನೋಡಿದನು ಸುರಪತಿಯ 

ಮಾವ ಕೇಳೆ ಬಳಿಕ ಹರಿದುದು 
- ಆ ಮಹಾಶಾಂಭವ ಸುತೇಜ 
ಸೋಮಕೇನದು ಕೊರತೆಯೇ ಮ 

ದೇವಕುಲ ಪರಮೇಷ್ಠಿಯಲ್ಲಿಗೆ 
ಶ್ರೀ ಮಹೇಂದ್ರ ಬ್ರಹ್ಮ ಮುಖ ತೇಜಸ್ಸಿಗಳ ಶಕ್ತಿ 

ಭಾವವನ್ನುಬಿಸಿದರು ನಿಜರಾಜಕಾರಿಯದ 
ಆ ಮಹಾದೇವನಲಿ ಸೇರಿದು 

ಆ ವಿಭುವನೋಡಬಡಿಸಿದರು ದಿವಿ 

ಜಾವಳಿಗಳಿಂದಿನಲಿ ಕರ್ಣಗೆ 
ದೀ ಮಹಾರಥಕಾಗಿ ವಿಮಳ 

೧೬ 
ಮೈಮರೇಶನು ನಗುತ ಬಿಜಯಂಗೆಯ್ಯಲನುವಾದ ೧೦ ನೀವು ಸಾರಥಿಯಾದಡಭಿಮತ ಸಿದ್ದಿ ತನಗೆಂದ 


೪೯೩ 


ಕ ಣ ೯ ಪರ್ವ 


ಹೊಯ್ತು ದಮರರನಸುರರಗ್ಗದ 
ಕೋಗಿಲೆಯ ಠಾಯಕ್ಕೆ ಬಂದುದು 

ಕೈದುಕಾರರು ಮತ್ತೆ ನೂಕಿತು 
ಕಾಗೆಗಳ ಧುರಪಥವದಂತಿರ 

ಮೈದೆಗೆಯಲೊಡವೆರಸಿ ನೂಕಿತು ಬೇಹ ಬೇಹವರು 
ಲಾಗಳಬುಜಾಸನನ ಸಾರಥಿತನವದೇನಾಯೋ 
ಹೋಗಲದು ಸಾರಥಕಾಯತ 

ಬೈದರಿಂದ್ರನನಿಂದುಳಿಗೆ 
ನೆಯ ರಥ ನುಗ್ತಾಯ್ತು, ನಾಳವ 

[ ೨೫ 
ವಾಗಿ ಬಂದು ವಿರಿಂಚ ಮಕುಟವ 
ತೂಗಿದನು ಹೊಗಳಿದನು ತ್ರಿಪುರ ನಿವಾಸಿಗಳ ಬಲುಹ ೧೮ ಕೊಯ್ದರೋ ಹುಗ್ಗಿಗರೆನುತೊರಲಿದುದು ಸುರಸ್ತೋಮ 
ಹುಸಿಯೆ ಬಳಿಕದು ಸಕಲ ಜಗವೊಂ 

ಹೊಗಲಿ ಸಮರಕೆ ಸ್ವಾಮಿಹರು 
ದೆಸೆ ಪುರತ್ರಯ ದೈತ್ಯಭಟರೊಂ 

ತೆಗೆಯಬೇಡೋ ಬೆನ್ನ ಲಾಂಕೆಗೆ 
ದೆಸೆ ಮಹಾದೇವೆನುತ ಕಮಲಜನೇರಿದನು ರಥವ 

ಜಗದೊಡೆಯನೋ ಫಡಫಡಂಜದಿರೆನಲು ಸುರರಾಜ 
ಸಸಿನೆ ವಾಫೆಯ ತಿದ್ದಿ ತುರಗ 

ಉಗಿದ ಖಡುಗದ ತಿರುವಿನಂಚಿನ 
ಪ್ರಸರವನು ಬೆಳೆಸಿ ರಥವನು 

ಬಿಗಿದ ಬಿಲ್ಲಿನ ಸುರಪನಿದಿರಿನೊ 
ದೆಸೆದೆಸೆಗೆ ಹೊಳಸಿದನು ಲುಳಿವಡಿಸಿದ ಮಹಾರಥವ ೧೯ ಗಣಿತಾಮರ ಭಟರು ಹೊಕ್ಕುದು ದೈತ್ಯ ಬಲದೊಳಗೆ ೨೬ 
ದೇವ ಬಿಜಯಂಗೆವುದೆನೆ ದಿವಿ 

- ಮೊಲನ ಮರಿ ಕೈವೊಯ್ದು ನಕ್ಕುದು 
ಜಾವಳಿಗಳುಬ್ಬರದ ಬೊಬ್ಬೆಯ 

ಹುಲಿಯೊಡನೆ ಗಡ ಶಿವಶಿವಾ ವೆ . 
ಡಾವರದಲೇರಿದನು ಧೂರ್ಜಟಿ ವೇದಮಯ ರಥವ ಗೃಳೆಯರನು ವಿಗ್ರಹದಲರಿವೆವು ಕಂಡು ಕೈಗುಣವ 
ಮಾವ ಕೇಳದುಭುತವನೀ ವಿ 

ಹುಲುಪರೆಯ ದೇವಾಳಿ ತ್ರಿಪುರದ 
ಶ್ಯಾವನೀತಳ ರಥ ರಥಾಂಗ 

ನೆಲನ ಮೆಟ್ಟಿತು ನಾಯ್ಕಳಿರ 

ಮುಂದೆ [ ೨೭ 
ಗ್ರಾವತತಿ ನುಗ್ಗಾಯ್ತು ಮುಗ್ಗಿತು ತೇರು ನಿಮಿಷದಲಿ ೨೦ | ದಲೆಯ ಕೊಮ್ ಕಡಿ ಬೆರಳನೆಂದರು ಖಳರು ತಮ್ಮೊಳಗೆ 
- ಕುದುರೆ ತಲೆಕೆಳಗಾದುದಿಳೆಯೆ 

- ಕಾದ ಲೋಹದ ಹಳಿಯವೊಲು ಕೆಂ 
ದುದು ರಸಾತಳಕವರ ಭಾರಕೆ 

ಸಾದವಸುರರ ಮೊರೆಗಳು ತಿದಿ 
ಕೆದರಿದವು ಕುಲಗಿರಿಯ ಹೂಟದ ಸಂಚ ದೆಸೆದೆಸೆಗೆ ಯದುಗಿಚ್ಚಿನ ಹೊದರಿನಂತಿರೆ ಬಿಡದೆ ಭುಗಿಲಿಡುತ 
ಕುದಿದುದಮರ ವಾತ ಸಂತಾ 

ಸೇದುವೆರಳಿನ ತಿರುವಿನಂಬಿನ 
ಪದಲಿ ವಿತಳಕೆ ಹಾಯು ನಿಮಿಷಾ 

ವಾದಿನೆಸುಗೆಯ ಬಿರುದರಗ್ಗದ 
ರ್ಧದಲಿ ಹೆಗಲಿಂದೆದನು ಹರಿ ವೃಷಭರೂಪಿನಲಿ ೨೧ 

ಕೈದುಕಾರರು ಕೆಣಕಿದಮರರ ಹೊಟ್ಟ ತೂರಿದರು ೨೮ 
- ಅಡ್ಡ ರಥ ಹರಿಯುರವಣಿಗೆ ಚಿಗಿ 

ಮುರಿದುದಿದು ಕಲ್ಲಾಂತ ವಯ 
ದೆದ್ದು ಸಮವಾಯುಭಯ ಫಟ ನೆಗೆ 

ಸೆರೆಯ ಬಿಟ್ಟರೂ ಶಿವಶಿವಾ ಖಳ| 
ರುವ ಕೊಡಹಿ ನಿಂದವು ವೇದವಾಜಿಗಳು 

ರುರುಬೆ ಘನ ನಾವೇಕೆ ರಣವೇಕಿವರ ಕೂಡೆನುತ 
ಎದ್ದು ದೋ ರಥ ಖಳ ಮನೋರಥ 

ಒರಲುವವರರ ಬ 
ವದ್ದು ದೋ ಮರು ಪೂತುರೆನುತು 

ಮೊರೆಯ ತೆಗಸಿ ವ 
ಬೈದ್ದು ದಮರಕದಂಬ ಭಾರಿಯ ಭುಜದ ಬೊಬೈಯಲಿ ೨೨ ಳುರುವ ನಂದೀಶ್ವರನು ಹೊಕ್ಕನುಹೊಯ್ದು ದಾನವರ ೨೯ 
- ಪ್ರಣವನಾದಾ ಹತಿಗೆ ಗತಿಯಲಿ 

ದಿಂಡುದರಿದನು ದಾನವರ ಕಡಿ | 
ಕುಣಿದವಗ್ಗದ ವೇದಹಯ ಹ 

ಖಂಡಮಯವಾಯ ವನಿ ರಕುತದ 
ಲ್ಲಣಿಯ ಹೇಪಿತ ರವಕೆ ಹೆದರಿತು ರಾಕ್ಷಸ ವಾತ 

ದೊಂಡೆಗೆಸರಿನೊಳದುದಗಣಿತ ರಥಗಜಾಶ್ಚಯ 
ಗಣಸಮೂಹದ ಚೂಣಿಯಲಿ ಸುರ 

ಹಿಂಡೊಡೆದು ಹೇರಾಳ ರಕ್ಕಸ 
ಗಣ ಸುರಾರಿಗಳೂರ ಮುತ್ತಿತು . 

ದಿಂಡೆಯರು ಧಿಮ್ಮೆ ನಲುಹೊರು 
ಕೆಣಕಿದರು ಕಾಳೆಗವನಸುರರ ಥಟ್ಟು ಕಳವಳಿಸೆ 

ಖಂಡಪರಶುವಿನಾಳು ಹೊಯ್ದನು ಸಾಲಹಣ ಹರೆಯೆ ೩೦ 
- ಭಟರು ವಿದ್ಯುನ್ಮಾಲಿಯದು ಲಟ 

ಅರನೆಲೆಯ ಮುರಿದಿಟ್ಟಿಸಿ ತಲೆ 
ಕಟಿಸಿ ನೂಕಿತು ತಾರಕಾಕ್ಷನ | 

ವರಿಗೆಯಲಿ ಹೊಕ್ಲಕಿ ದುರ್ಗದ 
ಚಟುಳ ಹಯ ಬಲ ಹೊಕ್ಕು ಹೊಯ್ತು ದು ಬಿಟ್ಟ ಸೂಠಿಯಲಿ 
ಲಟಕಟಿಸೆ ಸುರಸೇನೆ ಬಲುಗಜ 

ಹಿರಿಯ ಹುಲಿಮುಖದೊಳಗೆ ಹೊಯ್ದರು ಬೇಹಬೇಹವರ 
ಘಟೆಗಳಕಿತು ದೈತ್ಯ ಸುರ ಸಂ 

ಅರಸ ಕೇಳೆ ದೈತ್ಯ ಭಟರ 
ಘಟಿತ ಸಮರವನೇನನೆಂಬೆನು ಮಾವ ಕೇಳೆಂದ 

ಚರಿಯ ಮಾಡಿದರಳಿದವರನೆ 
೨೪ ಚ್ಚರಿಸಿದರು ಮಯವಿರಚಿತಾಮೃತ ಸಲಿಲ ಕೂಪದಲಿ ೩೧ 


- ೨೩ 


೪೯೪ 
ಮ ಹಾ ಭಾರತ 

[ ಸಂಧಿ 
ಮಯನ ಬಿನ್ನಾಣವನು ದೇವ 

ಕೃತಕವೋ ದಿಟವೋ ದುರಂತರ 
ತ್ರಯವರಿದುದಿದು ತೀರಲಸುರರ 

ಶ್ರುತಿಗಳರಿಯವು ನಮ್ಮ ಮಿಡುಕುವ 
ಲಯವೆನುತ ಹರಿ ಧೇನುವಬುಜಾಸನನು ಕರುವಾಗಿ , ಮತಿಯ ಪಾಡೇ ನಿಮಿಷಕಬುಜಭವಾಂಡಕೋಟಿಗಳ 
ಭಯವಿಹೀನರು ಹೊಕ್ಕರಾ ಬಾ 

ಸ್ಥಿತಿಗತಿಯನಗ್ಗಳದ ನಯನಾ 
ವಿಯನು ಬತ್ತಿಸಿ ಬಳಿಕ ದೈತ್ಯರ 

ಹುತಿಯ ಮಾಡುವ ತ್ರಿಪುರಹರ ಸಂ 
ಜಯವ ಮುರಿದರು ಮೋಹನದ ಬೌದ್ಧಾವತಾರದಲಿ ೩೨ ಗತಿಯ ಸಮಯವ ಹಾರಿದನು ಸುರವರುಷ ಸಾವಿರವ ೩೯ 
ಭವನ ಭಕುತಿಯ ಬಿಡಿಸಿದರು ಶಾಂ 

ಕೂಡಿದವು ಪುರ ಮೂರು ನಿಮಿಷದೊ 
ಭವಸುಸಿದಾಂತವನು ಬೌದ 

ನೀಡಿರಿದುದುರಿ ನಯನ ವತ್ನಿಯ 
ವ್ಯವಹರಣಿಗಳ ಮಾಯೆಯಲಿ ಕೆಡಹಿದರು ಕಪಟದಲಿ ಕೂಡಿ ಹುರಿಗೊಂಡಕಿ ಹರಿದುದು ಪಾಶುಪತ ಬಾಣ 
ಯುವತಿಯರು ಪರಪುರುಷ ಯೋಗ 

ಝಾಡಿ ಹೊರಳಿಯ ಹೊಗೆಯ ಜೋಡಿಯ 
ಪ್ರವರ ದೀಕ್ಷಿತರಾಯು ಬೌದ್ಧನ 

ನೀಡುನಾಲಗೆ ಪುರದ ಸುತ್ತಲು 
ವಿವಿಧ ಮಾಯೆಗೆ ಮಾರುವೋದುದು ಮನ ಸುರಾರಿಗಳ ೩೩ ಕೂಡೆ ವೇಢಯವಾಯ್ತು, ಹರಹಿನ ಕಿಡಿಯ ಗಡಣದಲಿ ೪೦ 
- ಹರಿ ಸರೋಜಾಸನರು ಶೂಲಿಯ 

ಕಟ್ಟಿ ತುರಿ ದೆಸೆ ನಾಲ್ಕರಲಿ ಬೆ 
ಹೊರೆಗೆ ಬಂದರು ದೇವದೈತ್ಯರ 

ನೈಟಿ ಹೊಯುದು ಬಿನುಗುಗಳ ಜಗ 
ಪುರವಧರ್ಮದ ಪೇಟೆಯಾದುದು ನಯನಪಾವಕನ 

ಜಟ್ಟಿಗಳನೊರಗಿಸಿತು ಮರುಗಿಸಿತಸುರ ನಾರಿಯರ 
ಕರೆದು ಬೆಸಸುವಡಿದು ಸಮಯವೀ 

ದಿಟ್ಟರುರಿದುದು ವೀರರಸುಗಳ 
ಸುರರ ಸಲಹುವ ಚಿತ್ರವುಳರೆ 

ಬಿಟ್ಟ ರಭವದ್ರೋಹಿಗಳು ನೆರೆ 
ಕರುಣಿ ಬಿಜಯಂಗೈವುದೆಂದರು ಪಾರ್ವತೀಪತಿಗೆ ೩೪ ಕೆಟ್ಟ ಕೇಡಿಂಗಾರು ಮರುಗುವರರಸ ಕೇಳೆಂದ ೪೧ 
- ಬಿಲ್ಲ ತುಡುಕಿದನಭವನೆಡಬಲ 

- ಸರಳ ಮೊನೆಯಲಿ ಸಿಡಿದ ಕಿಡಿಯೊಂ 
ದಲ್ಲಿ ಜಯಜಯಜಯಜಯಧ್ವನಿ 

ದೆರಡರಲಿ ಬೆಂದುದು ಪುರತ್ರಯ 
ಘಲ್ಲಿಸಿರೇಳು ಭುವನಶ್ರವಣ ವೀಧಿಗಳ 

ವರಸ ಕೇಳೆ ಬಳಿಕ ಬಾಣದ ಬಾಯಿಧಾರೆಗಳ 
ಭುಲ್ಲವಿಸಿ ಹಯ ಪದಸಮೂಹವ 

ಹರನ ನಯನದ ಕಿಚ್ಚು ಕಾಣದು 
ಚೆಲ್ಲಿದವು ಸಕ್ರಮದ ಪಾಳಿಯ 

ಪುರವನಾ ಖಾತಿಯಲಿ ಭೇದಿಸಿ 
ಪಲ್ಲವಿಕೆ ಪರಿವಡೆದುದಮಳಪ್ರಣವಮಯವಾಗಿ ೩೫ ಮುರಿಮುರಿದು ಸುಡತೊಡಗಿತಬುಜಭವಾಂಡ ಮಂಡಲವ 
ಅಡಿಗಡಿಗೆ ಚಮ್ರ ಟಿಗೆಯಲ್ಲೆಯ 

- ಎಲೆ ಚತುರ್ದಶ ಜಗವನುರಿಯ 
ತುಡುಕೆ ಕುಣಿದವು ವೇದಹಯ ಬಲ 

ಪ್ಪಳಿಸಿತೇ ಬೆಂದುದು ಸು‌ಘದ 
ನೆಡ ಪುರಃಪಶ್ಚಿಮದಲೆರಗುವ ಮಂತ್ರಕೋಟಿಗಳ 

ಗೆಲವು ಕರೆಯಾ ಕಲ್ಪ ಮೇಘವನುರಿಯ ಮಾಣಿಸಲಿ 
ನುಡಿಯಲರಿದಾಕಾಶ ಸರಸಿಯೊ 

ಬಲುಕಣಿಗಳಲ್ಲಾ ಜನಾರ್ದನ 
ಆಡಿದ ತಾವರೆಮುಗುಳುಗಳೊ ಸುರ 

ನಳಿನಭವರಾವೆಡೆಯೆನುತ ಕಳ 
ಪಡೆಯೊಳೊತ್ತಿದ ಮುಗಿದ ಕೈಗಳೊ ಚಿತ್ರವಾಯ್ತಿಂದ ೩೬ ವಳಿಸಿದುದು ಮೊರೆಯಿಟ್ಟು ದಭವನ ಮುಂದೆ ಭುವನಜನ 
- ಪರಮ ಶ್ರುತಿ ವೇದಾಂಗ ಮಂತ್ರೋ . 

ಅರಿಪುರತ್ರಯ ದಹನ ಕರ್ಮ 
ತ್ರ ಧರಿತ್ರಿ ಕುಲಾದ್ರಿ ಸಸಿ ಭಾ 

ಸ್ಪುರಣವಸ್ಕತ್ಕಾರವದು ಗೋ 
ಸ್ವರ ಸುರೋರಗ ಜಲಧಿ ನದಿ ನಕ್ಷತ್ರ ರಾಶಿಗಳು 

ಚರಿಸಿತಲ್ಲಿಂ ಮೇಲಣುಚಿತಾನುಚಿತ ಕೃತ್ಯವನು 
ಸರಸಿರುಹಭವ ವಿಷ್ಣು ವಿವಿಧಾ 

ಕರುಣಿ ನೀನೇ ಬಲ್ಲೆ ಜನ ಸಂ 
ಧ್ವರ ಮುನೀಂದ್ರ ಗ್ರಹವು ಸಚರಾ 

ಹರಣ ಕಾಲವೊ ಮೇಣು ರಕ್ಷಾ 
ಚರವುಫ್‌ ಎಂದೆರಗುತಿರ್ದುದು ಶಿವನ ಬಳಸಿನಲಿ ೩೭ ಕರಣ ಕಾಲವೊ ದೇವ ಎಂದೋರಲಿದುದು ಭುವನಜನ ೪೪ 
ಒದಗಿ ಹೇಳಿದ ಸಮಸ್ತ 

- ತಾಹಿ ಮದನಾಂತಕ ಪುರತ್ರಯ 
ತ್ರಿದಶಸಚರಾಚರವು ತಮ್ಮ 

ದಾಹ ಹರ ಶಂಕರ ಮಹೇಶ 
ಗದಲಿ ರಚಿಸಿದ ವಿಶ್ವಕರ್ಮನ ಕೃತ ನಿಯೋಗದಲಿ 

ತಾಹಿ ಮೃತ್ಯುಂಜಯ ಪಿನಾಕಿ ತ್ರಾಹಿ ಲೋಕೇಶ 
ಅದು ಬಳಿಕ ನಿರ್ಜರಸಹಾ 

ದ್ರೋಹಿಗಳು ಧೂಳಾಯು ಬಳಿಕಿನೊ 
ಭ್ಯುದಯವೈಸಿ ಧನುವ ಕೊಂಡನು 

೪ ಹದನು ಬಂದಿದೆ ಜಗತ್ರಯ | 
ಮದನರಿಪು ತಿರುಹಿದನು ಬೆರಳಲಿ ಪಾಶುಪತ ಶರವ ೩೮ ರೂಹುಗೆಡುತಿದೆ ದೇವ ಎಂದುದು ಸಕಲ ಭುವನಜನ ೪೫ 


೪೫ 


ಕರ್ಣ ಪ ರ್ವ 


ಕರುಣರಸದಲಿ ನನೆದು ನಗೆಯಂ 
ಕುರಿಸಲಾಜ್ಞಾಹಸ್ತದಲಿ ಶಂ 
ಕರನ ಹೂಂಕರಣಿಯಲಿ ತಳಿತುರಿ ತಗ್ಗಿ ತಲ್ಲಲ್ಲಿ 


ಶಿರವ ತಡಹುತ ದೇವತತಿ ಪುರ 
ಹರನ ಬೀಳೊಂಡರು ಮಹಾರಥ 
ಹರಿದು ನಿಜ ಸಂಸ್ಥಾನ ಸಂಗತವಾಯ್ತು ನಿಮಿಷದಲಿ ೪೬ 


ಎಂಟನೆಯ ಸಂಧಿ 


ಸೂ . ಪೃಥಿವೀಪತಿ ಮಾದೇಶನನು ಸಾ 

ರಥಿಯ ಮಾಡಿದನೊಲವು ಮಿಗಲತಿ 
ರಥ ಭಯಂಕರ ಭಾನುಸುತನಾಹವಕೆ ನಡೆತಂದ 


ಹರನ ಬೀಳ್ಕೊಂಡಖಿಳ ದಿವಿಜರು 
- ಹರೆದುದೀ ಪರಿ ಕಮಲಭವನೀ | 
ಶರನ ಸಾರಥಿಯಾಗೆ ಸಾರಿದುದಮ 
ಹರಿಯ ಸಾರಥಿತನದಿ ಜಯವಂ 
ಕುರಿಸಿತವರಿಗೆ ನಿಮ್ಮ ಕೃಪೆಯಲಿ 
ಕುರುಬಲಕೆ ಗೆಲವಾದಡೂತು ಮಾವ ಕೇಳೆಂದ ೧ 
- ಹರನು ಬಿಲುವಿದ್ಯವನ್ನು ಕೊಡುತ್ತವೆ 
ಪರಶುರಾಮಂಗೆಂದನಧಮರಿ 
ಗೊರೆಯದಿರು ಸತ್ಪಾತ್ರಕಿದನಾದರಿಸಿ ಕಲಿಸೆಂದ 
ಸುರರ ಮೆಚ್ಚದ ರಾಮನೀತನ 
ಕರೆದು ಗರುಡಿಯ ಹೊಗಿಸಿದನು ಕಡು 
ಗರುವನೀ ರಾಧೇಯನಧಮನೆ ಮಾವ ಕೇಳೆಂದ 

ಸೂತಕುಲಸಂಭವನೆ ಭುವನ 
ಖ್ಯಾತಕರ್ಣನು ಸಾಕಿದಾತನು | 
ಸೂತನಾದಡೆ ಮಾವ ಕೇಳಪ್ಪಯಕೆ ಹಳಿವುಂಟೆ 
ಸ್ವಾತಿಯುದಕದೊಳಾದ ಮಕ್ತಿಕ 
ವ್ಯಾತಕಯ್ಯನೆ ಚಿಪ್ಪು ನಿಮಗಿ 
ಕ್ಷೇತಕೀ ಸಂದೇಹ ರವಿಸುತ ಸೂತನಲ್ಲೆಂದ 

ಈ ದುರಾಗ್ರಹ ನಿನ್ನ ಚಿತ್ತದೊ 
ಳಾದುದೇ ತಪ್ಪೇನುಕೋಗಿಲೆ 
ಯಾದರಿಸಿದಡೆ ಬೇವು ಮಾವಹುದಾದಡೆಮಗೇನು 
ಕಾದಿ ಗೆಲುವುದು ಭಾರಿ ಗುರು ಭೀ 
ಸ್ಮಾದಿಭಟರೇನಾದರೆ ತಾ 
ನಾದುದಾಗಲಿ ನಾವು ಸಾರಥಿಯಾದೆವೇಳೆಂದ 
- ನಿಮ್ಮ ವಿಜಯಶ್ರೀಯ ಕಡೆಗೆ 
” ಮ್ಮ ಮುಖದಲಿ ಮುರಿದುದಾದಡೆ 
ನಮ್ಮ ಕೊರತೆಯದೇಕೆ ಕರಸ್ಯ ಸೂತನಂದನನ 
ನಮ್ಮ ಹೇಳಿಕೆ ಯಾವುದದನೀ 
ತಮ್ಮ ಮಾರಿದು ನಡೆದನಾದಡೆ 
ನಮ್ಮ ವಾಫೆಯ ಬೀಳುಕೊಡುವೆವು ರಾಯ ಕೇಳೆಂದ ೫ 

ಹೊತ್ತ ದುಗುಡವ ಹಾಯ್ಕೆ ಕೈಪಿಡಿ 
ದತ್ತಿ ಕರ್ಣನ ಕೊಟ್ಟು ಮೆಗಳ | 
ಲೆತ್ತು ಗುಡಿಗಳರೋಮ ಪುಳಕದ ಪೂರ್ಣ ಹರುಷದಲಿ 


ಬತಿ ತುಂತಸ್ತಾಪಜಲನಿಧಿ 
ಚಿತ್ತದುರು ಸಂದೇಹ ತರುವಿನ 
ಬಿತ್ತು ಕರಿಮೊಳೆವೋಯ್ತು ನಿನ್ನ ಮಗಂಗೆ ನಿಮಿಷದಲಿ ೬ 

ಬೀಳುಕೊಂಡನು ಶಲ್ಯನನು ಭೂ 
ಪಾಲನಿತ್ತಲು ಕರ್ಣನಾಯುಧ 
ಶಾಲೆಯಲ್ಲಿ ಶುಚಿಯಾಗಿ ಶಸ್ತ್ರಾಸ್ತ್ರವನು ಪೂಜಿಸಿದ 
ಸಾಲದೀವಿಗೆಗಳನು ಶಸ್ತ್ರ 
ಜ್ವಾಲೆ ಮಿಕ್ಕವು ತೀಕ್ಷಧಾರಾ 
ಭೀಳ ವಿಕ್ರಮ ವಿಸ್ಸು ಲಿಂಗಿತವಾದವಡಿಗಡಿಗೆ - ೭ 
- ಕುರಿಯ ಹಣಿದದ ಕೋಳಿಕೋಣನ 
ಮುರಿದಲೆಯ ಮಾಸಲಿನ ರಕುತದ 
ದುರುದುರಿಪ ದಂಡೆಯಲಿ ಕಲಸಿದ ಕೂ 
ಹೊರಗೆ ಬಡಿಸಿದ ಭೂತಬಲಿ ಬೊ 
ಬೀರಿತದೊಡನುಬೈ ಲಗ್ಗೆಯ 
ಹರೆಗಳಬ್ಬರವಾಯ್ತು ಕರ್ಣನ ಶಸ್ತ್ರ ಪೂಜೆಯಲಿ ೮ 

ವಿರಚಿಸಿತು ಶಸ್ತ್ರಾಸ್ತ್ರ ಪೂಜಾ 
ಪರಿಸರಣ ರವಿಸೂನು ದರ್ಭಾಂ 
ಕುರದ ಶಯನಸ್ಥಾನದಲಿ ಮಾಡಿದನು ಜಾಗರವ 
ಕುರು ನೃಪಾಲನ ಪಾಳೆಯದೊಳಾ 

ರುಳು ಮನೆಮನೆಗಳಲಿ ಶಸ್ತೂ 
ತ್ರ ಸಮಾರಾಧನೆಯೊಳಿರ್ದುದು ಕೂಡೆನೃಪಕಟಕ ೯ 
- ಸವೆದುದಿರುಳರುಣೋದಯದಲಾ 
ಹವದ ಸಂಭ್ರಮರಭಸವೆದ್ದುದು 
ವಿವಿಧ ಬಲ ಭಾರಣಿಯ ಭಲ್ಲವಣಿಯ ಛಡಾಳದಲಿ 
ತವಕಿಸುತ ಬಿಗಿ ವಾರುವನ ತಾ 
ಸವಗವನು ಬಲೆಹವ ಸೀಸಕ 
ಕವಚಗಳನೆಂಬಬ್ಬರಣಿ ರಂಜಿಸಿತು ರಾವರಲಿ - ೧೦ 
- ಬಿಡು ಗಜವ ಬಿಗಿ ರೆಂಬೆಗಳ ತೆಗೆ 
ದಡಿಯ ಹಾಯಿಕು ಗುಳವ ತಾ ಮೊಗ 
ವಡವ ಕೊಡು ಪಟ್ಟೆಯವ ಕೈಯಲಿ ಬೀಸು ಚೌರಿಗಳ 
ತಡವಿದೇನೋ ಸಾಯಿ ಫಡಿ ಫಡ 
ಕೆಡೆಯೆನುತ ತಮ್ಮೊಬ್ಬರೊಬ್ಬರ 
ಜಡಿಯಲಬ್ಬರವಾದುದಾರೋಹಕರ ಕೇರಿಯಲಿ ೧೧ 


೪೯ ಮ ಹಾ ಭಾರ ತ 

( ಸಂಧಿ 
* ಕೀಲ ತೆಗೆಯಚ್ಚುಗಳ ಹೆರೆ ಬಲು 

ಹೊಳೆಹೊಳೆದವಾಭರಣ ತಾರಾ 
ಗಾಲಿಗಳ ಜೋಡಿಸು ಪತಾಕಾ 

ವಳಿಗಳಂತಿರೆ ಪೂರ್ಣಶಶಿವಂ 
ಜಾಲವನು ನಿಲಿಸೀಸ ಬಲಿ ಬಲುಮಿಣಿಯ ಬಿಗಿಯೆನುತ ಡಲದವೊಲು ತನುಕಾಂತಿ ತಿವಿದುದು ನಿಖಿಳದಿಗುತಟವ 
ಮೇಲೆಮೇಲಬ್ಬರದ ಘೋಳಾ 

ತಳಿತ ವಿಕ್ರಮ ಸುಪ್ರತಾಪ 
ಘೋಳಿ ಘಲ್ಲಿಸೆ ದೆಸೆಯಲತಿರಥ 

ಜೂಲಿತಸೂರಪ್ರಭೆ ಜಗತ್ರಯ 
ಜಾಲ ಕವಿದುದು ಕದನಕೌತೂಹಲರ ಕೇರಿಯಲಿ ೧೨ ದೊಳಗೆ ಝಳಪಿಸೆ ಕರ್ಣನೆಸೆದನು ದಿವ್ಯತೇಜದಲಿ ೧೯ 
ನೀಡು ಬಿಲು ಬತ್ತಳಿಕೆಯನು ನಡೆ 

- ದೇವಗುರು ವಿಪ್ರರಿಗೆ ಬಹು ಸಂ 
ಜೊಡತೆಗೆ ತಾ ಸವಳವನು ರಣ 

ಭಾವನೆಯ ಮಾಡಿದನು ಶಸ್ತ್ರಾ 
ಖೇಡನೇ ಫಡ ಘಾಯವನು ಬಿಗಿ ಮದ್ದನರೆಯೆನುತ ಸ್ವಾವಳಿಯ ತರಿಸಿದನು ತುಂಬಿಸಿದನು ವರೂಥದಲಿ 
ಕೂಡೆ ತಮತಮಗಾಹವದ ಖಯ 

ರಾವುತರಿಗಾರೊಹಕರಿಗೆ ಭ 
ನೋಡಿಯಿಲ್ಲದೆ ಸುಭಟರಬ್ಬರ 

ಟಾವಳಿಗೆ ರಥಿಕರಿಗೆ ಚೆಲ್ಲಿದ 
ಝಾಡಿ ಮಸಗಿತು ಕದನದಲಿ ಕಾಲಾಳ ಕೇರಿಯಲಿ ೧೩ ನಾ ವಿವಿಧ ಸೌಗಂಧಭಾವಿತ ಯಕ್ಷ ಕರ್ದಮವ ೨೦ 
ಬಿರಿದುದಬುಜಭವಾಂಡವೆನೆ ಭೋಂ 

ನಡೆದು ಬಂದನು ರಥಕೆ ದೆಸೆ ಕಂ 
ಕರಿಸಿದವು ನಿಸ್ಸಾಳತತಿ ನಿ 

ಪಿಡುತ ನೆರೆದ ಮಹಾಪ್ರಧಾನರ 
ಬರದ ಬಿರುದನು ಬೀರುತಿರ್ದವು ಗೌರುಗಹಳೆಗಳು ನಡುವೆ ಚಲಿಸುವ ಚಾತುರಂಗದ ಸುಳಿಯ ಸಂದಣಿಯ 
ಎರಲು ಸುಳಿದುದು ದೀಪಶಿಖಿ ಪರಿ 

ಒಡನೆ ನೆಲನಳಿರಿಯೆ ವಾದ್ಯದ 
ಹರಿಸಿದತಿಬಲದಬ್ಬರದ ನಿ 

ಗಡಣ ಮೊರೆದುದು ಪಾಠಕರ ಗಡ 
ಷ್ಟುರತೆಗಂಜದೆ ಮಾಣದೆನೆ ಹೆರಹಿಂಗಿತಾ ರಜನಿ ೧೪ ಬಡಿಯ ಕಳರವ ಬಗಿದುದಬುಜಭವಾಂಡಮಂಡಲವ ೨೧ 
- ಅರಸ ಕೇಳಳ್ಳುದಿತವಾದುದು 

ಅತಿರಭಸದಿಂದಾಯು ಸೇನಾ 
ಸರಸಕೈರವ ರಾಜಿಕೋಮಲ 

ಪತಿಯ ಪಯಣವಲಾ ಎನುತ ಗುರು 
ಸರಸಿರುಹವನವಾದುದಾಕ್ಷಣ ಸುರಭಿ ನಿರ್ಮುಕ್ತ 

ಸುತ ಶಕುನಿ ಕೃತವರ್ಮ ಕೃಪ ದುಶ್ಯಾಸನಾದಿಗಳು 
ಕಿರಣ ತೋಮರ ದಕ್ಷಿಣೂರು 

ವಿತತಸನ್ನಾಹದಲಿ ಕುರುಭೂ 
ಸ್ಪುರಣ ತಿಮಿರ ಮೃಗೀಕದಂಬಕ 

ಪತಿಸಹಿತ ಹೊರವಂಟು ಭಾಸ್ಕರ 
ತರಣಿ ನೂಕಿದನುದಯಶೈಲಕೆ ರತುನಮಯ ರಥವ ೧೫ ಸುತನ ಸನ್ನೆಯ ಮೇಲೆ ನಡೆದರು ಮುಂದೆ ಸಂದಣಿಸಿ ೨೨ 
ಉಲಿವ ಮಂಗಳಪಾಠಕರ ಕಳ 

- ಬಳಿಯ ನೆಲನುಗ್ಗ ಡಣಿಗಳ ವೆ 
ಕಳಿಕೆ ಮೆರೆಯಲು ಹೊಳೆವ ಹೊಂಬ 

ಗ ಳೆಯ ಸುಭಟರ ಮೇಳದಲಿ ಬಂ 
ಟ್ಟಲಲಿ ಸೂಸಿದನರ್ಥ್ಯಜಲವನು ಜನಕನಿದಿರಿನಲಿ 

ದಿಳಿದು ದಂಡಿಗೆಯಿಂದ ನಸುನಗುತ್ತೇರಿದನು ರಥವ 
ಲಲಿತ ಮಂತ್ರಾಕ್ಷತೆಗಳನು ಕರ 

ಚಳಹಯಂಗಳು ಹುರಿಯ ವಾಷೆಯ 
ತಳದೊಳಾಂತು ಮಹೀಸುರರಿಗ 

ನಳವಡಿಸ ಬಲನೆಡಕೆ ವಾಜಿಯ 
ಗೃಳೆಯನಿತ್ತನು ಧೇನುಮಣಿಕನಕಾದಿ ವಸ್ತುಗಳ ೧೬ ಸುಳಿಸಿ ಸಾರಥಿತನವ ತೊರಿದನಂದು ಕಲಿಶಲ್ಯ ೨೩ 
ವರ ನಿಭಾರಿಯ ಬಳವಿನಲಿ ಬಲ 

“ ಬಳಿಯ ಪಾಯವಧಾರುಗಳ ಕಳ 
ಮುರಿಯ ಬಿಗಿದನು ಪದಮುಖಕೆ ಮುಂ 

ಕಳದೊಳಗೆ ರಥವೇರಿದನು ನೆಲ 
ಜೆರಗ ಬಿ 

5 ಬಿಗಿದ ಬದ್ದುಗೆ ದಾರ ಗೊಂಡೆಯವ ಹಳಿಯೆ ಹೇರಾಳಿಸಿತು ಬಹುವಿಧವಾದ್ಯನಿರ್ಘೋಷ 
ಕಿರಣ ಲಹರಿಯ ವಜ್ರಮಾಣಿಕ 

ತಳಿತವನಳಚ್ಛತ್ರ ಚಮರಾ 
ಪರಿರಚಿತ ಭುಜಕಂಠಕರ್ಣಾ 

ವಳಿಯ ಝಲ್ಲಿಯ ಪಟ್ಟಿಗಳ ನವ 
ಭರಣ ಚರಣದ ಖಡೆಯದಲಿ ರಂಜಿಸಿದನಾ ಕರ್ಣ ೧೭ ಪಳಹರ ಧ್ವಜ ದಂಡವೆತ್ತಿತು ವರ ರಥಾಗ್ರದಲಿ ೨೪ 
- ದಿನ ಗಣನೆ ಹದಿನೆಂಟುಕೋಟಿಯ 

ಇಕ್ಕೆಲದ ರಾವುತರ ತೇರಿನ 
ಕನಕವಂದಿನ ದಿನದಿ ಚೆಲ್ಲಿದ 

ತೆಕ್ಕೆಗಳ ಗಜಘಟೆಯ ಕಾಲಾ 
ನನುಪಮಿತ ಧನ ರತುನ ಭಂಡಾರವನ್ನು ತೆಗೆತೆಗಸಿ - ಳಕ್ಕಜದ ನಿಸ್ಸಾಳ ಸೂಳಿನ ಲಗ್ಗೆ ದಂಬಟದ 
ಮನದಣಿಯೆ ಯಾಚಕರಿಗಿತ್ತುದ 

ಉಕ್ಕಿತೋ ವಿಲಯಾಬ್ಬಿಯೆನೆ ಸಾ 
ನೆನಗೆ ಬಣ್ಣಿಸಲಳವೆ ಕೇಳೆ 

ಲಿಕ್ಕಿ ನಡೆದುದು ಸೇನೆ ರಾಯನ 
ಜನಪ ಕರ್ಣನದೇನ ನಿಶ್ಚಯಿಸಿದನೊ ಮನದೊಳಗೆ ೧೮ ಸಿಕ್ಕಿ ನವಸರದಾನೆ ನಿಜ ಪಾಳೆಯವ ಬೀಳ್ಕೊಂಡ ೨೫ 


೪೯೭ 


ಕರ್ಣ ಪರ್ವ 


ರಾಯ ಕೇಳೆ ಕರ್ಪುರದ ತವ 
- ರಾಯ ಕೇಳೆ ಬಳಿಕ ಕಲಿರಾ 
ಧೇಯ ಬರುತಿರೆ ತೊರಿದುತ್ತಾ 

ಲಾಯಿಗಳನೊಡೆದೊಡೆದು ಭಟರಿಗೆ 

ಹಾಯಿಸಿದನಂಜುಳಿಗಳಲಿ ಮೊಗೆಮೊಗೆದು ಬೇಸರದೆ 
ತಾಯತವನೇನೆಂಬೆನೆ ಶಿವಶಿವ ಮಹಾದೇವ 

ಸಾಯದಿಹರೇ ರಣದೊಳಗೆ ರಾ 
ವಾಯಸದ ತಡೆ ಭೂಮಿಕಂಪ ನಿ 
ಜಾಯುಧಂಗಳ ಕಿಡಿ ಗಜಾಶ್ರನಿ 

ಧೇಯನೀ ಮನ್ನಣಿಗೆ ಬದುಕುವ 
ಕಾಯ ರಥವಾಜಿಗಳ ಕಂಬನಿ ಕಾಣಲಾಯ್ಕೆಂದ ೨೬ ನಾಯಿಗಿಹಪರವುಂಟೆ ಎಂದುದು ನಿಖಿಳ ಪರಿವಾರ ೩೩ 
ಒದರಿದವು ನರಿ ಮುಂದೆ ಕರ್ಣನ 

ಕೇಳಿರೆ ಪರಿವಾರವಿಂದಿನ 
ಕುದುರೆಗಳು ಮುಗಿದವು ಪರಿವೇ 

ಕಾಳೆಗವಲೇ ನಮಗೆ ಭೀಷ್ಕರ 
ಪದಲಿ ಸಪ್ತಗ್ರಹದ ವಕ್ರತೆ ಸೂರಮಂಡಲಕೆ 

ಕೋಲಗುರುವಿನ ಹರಿಬವನು ಮನವಾಗೆ ಹೊಕ್ಕೆವಲ 
ಇದಿರಿನಲಿ ಬಿರುಗಾಳಿ ಧೂಳಿಯ 

ಸೋಲವೋ ಕೌರವನ ಭಾಗ್ಯದ 
ಕೆದರಿ ಬೀಸಿತು ನಿಖಳಬಲ ಮು 

ಕಾಲವೋ ವಿಧಿ ಬಲ್ಲದೆನ್ನಯ 
ಚ್ಚಿದುದು ಕಂಗಳನವನಿಪತಿ ಕಂಡನು ಮಹಾದ್ಯುತವ ೨೭ ತೋಳ ಬಲುಹನು ಹಗೆಗೆ ತೋರುವೆನೆಂದನಾ ಕರ್ಣ ೩೪ 
- ತೃಣಕೆ ಕೊಂಬನೆ ಕರ್ಣನಿದನಾ 

ಆವ ತೋರಿಸಲಾಪನರ್ಜುನ 
ರೆಣಿಸುವರು ದುಷ್ಕರ್ಮಶೇಪದ 

ದೇವನನು ರಿಪುಬಲದೊಳಾತಂ 
ಋಣನಿಬದ್ದರು ಕಂಡು ಮಾಡುವುದೇನು ಕೌರವರು ಗೀವೆನೀ ಪದಕವನು ಖಡೆಯವ ವಜ್ರಮಾಣಿಕದ 
ರಣಮನೋರಾಗದಲಿ ದಳಸಂ. 

ಅವನೀ ಫಲುಗುಣನ ತೇರಿನ 
ದಣಿಯ ನಿಲಿಸಿದನತಿರಥರ ಲಾ 

ಠಾವಿದೇ ಎಂದವಗೆ ಇದೆ ಮು 
ವಣಿಗೆಗೊಂಡನು ಕರ್ಣ ಪರಿವಾರಕ್ಕೆ ಕೈ ಮುಗಿದು ೨೮ ಕ್ಯಾವಳಿಯಲಂಕಾರವೆಂದನು ಕರ್ಣ ನಿಜಬಲಕೆ - ೩೫ 
ನೊಂದವರು ನಿಲಿ ಸ್ವಾಮಿಕಾರಕೆ 

ನರನ ತೋರಿಸಿದವಗೆ ಶತ ಸಾ 
ಹಿಂದುಗಳೆವರು ಮರಳಿ ಮನೆಗಳ 

ವಿರದ ಪಟ್ಟಣವರ್ಜುನನ ಮೊ 
ಹಿಂದಣಾಸೆಯ ಹೇವಹರುಕರಿಗಿಂದು ಮಹನವಮಿ 

ಹರವಿದೇ ಎಂದವಗೆ ಕೊಡುವೆನು ಹತ್ತು ಸಾವಿರವ 
ನಿಂದರೊಳಿತು ನೃಪನ ದೆಸೆಯಲಿ 

ನರನ ತೆರಳಿಚಿ ತಂದು ತನ್ನೊಡ 
ಕಂದು ಕಲೆಯುಳ್ಳವರು ಕಾಳೆಗ . 

ನರುಹಿದಗೆ ನೂರಾನೆ ಹಯ ಸಾ | 
ವಿಂದು ಬಿಟ್ಟಿತು ಬೀಳುಕೊಂಬುದು ಭೀತಿ ಬೇಡೆಂದ ೨೯ ವಿರದ ವಳಿತವ ಬರಸಿ ಕೊಡುವೆನು ರಾಯನಾಣಿಂದ ೩೬ 
ಓಡಿ ನಾಚಿಸುವವರು ನಿಲಿ ರಣ 

ತೋರಿರೈ ಫಲುಗುಣನನಿದಿರಲಿ 
ಬೇಡರೀಗಳೆ ಮರಳಿ ಮನವ 

ತೋರಿರೆ ಸಿರಹಯನನಕಟಾ 
ಲ್ಲಾಡಿ ಮರುಗುವರೇಳಿ ಮರಣದಲಾವ ಫಲಸಿದ್ದಿ 

ತೋರಿರೆ ವಿಜಯನನು ನಿಮಗೆ ಸ್ವಾಮಿಕಾರವಲ 
ಕೂಡುಗಲಕರು ನಿಲ್ಲಿ ಇಹಪರ 

ತೋರಿ ಪಾರ್ಥನನವನ ನೆತ್ತರ 
ಗೇಡಿಗರು ಹರಸಾರಿ ಗುಣದಲಿ 

ಸೂರೆ ಶಾಕಿನಿಯರಿಗೆ ನಿಮಗುರೆ 
ಬೇಡಿಕೊಂಬೆನು ಖಾತಿಗೆಳೆನು ಹೋಗಿ ನೀವೆಂದ ೩೦ ಸೂರೆಯೊ ಭಂಡಾರ ಕೌರವ ರಾಯನಾಣಿಂದ ೩೭ 
ಸಂದ ಸುಭಟರು ಬನ್ನಿ ಸ್ವರ್ಗದ 

ನರನ ಶರಹತಿಗೆನ್ನ ತನು ಜ 
ಬಂದಿಕಾರರು ಬನ್ನಿ ಮನದಿಂ 

ಝುರಿತವಾಗಲಿ ನನ್ನ ಕಣಿಯಲಿ 
ಮುಂದೆ ಹಜ್ಜೆಯ ತವಕಿಗರು ಬಹುದೆನ್ನ ಸಂಗಾತ ಬಿರಿಯಲಾತನ ದೇಹ ಖಾಡಾಖಾಡಿ ಯುದ್ದ ದಲಿ 
ನೊಂದಡುಬ್ಬುವರಿತ್ತು ಬನ್ನಿ ಪು 

ಕರುಳು ಕರುಳಲಿ ತೊಡಕಿ ನೊರೆ ನೆ 
ರಂದರನ ಸರಿಗದ್ದುಗೆಗೆ ಮನ 

ತರಲಿ ನೆತ್ತರು ಕೂಡಿ ಕಡಿಯಲಿ 
ಸಂದವರು ಹೋಗಿ ರಣವನೆಂದನು ಕರ್ಣ ನಿಜಬಲಕೆ ೩೧ ಬೆರಸಿ ಕಡಿ ಪಲ್ಲಟಿಸ್ ಕಾದುವೆನಿಂದು ಹಗೆಯೊಡನೆ - ೩೮ 
ವೀರ ಭಟರಾಹವವ ಹೋಗಿ ಜ 

- ಸರಳು ಸರಳಿಂಗೊಮ್ಮೆ ರೋಮಾಂ 
ಝಾರರಿತ್ತಲು ನಡಯಿ ಕದನವಿ 

ಕುರದ ಗುಡಿಯಲಿ ರಕಜಲದಲಿ 
ಚಾರಶೀಲರು ಮುಂದೆ ಹೋಗಿ ಮಹಾರಥಾದಿಗಳು ಕರುಳ ಹೂಮಾಲೆಯಲಿ ವೀರರಣಣಾಭಿಷೇಕವನ್ನು 
ಆರು ಬಲ್ಲರು ಸಮರ ಯಜ್ಞದ 
ಸಾರವನು ಪಾಪಿಗಳಿರಕಟ ಶ 

ಧರಿಸಿ ವೈರಿಯ ಘಾಯಘಾಯದ 

ಧರಧುರಕೆ ತನಿಹೆಚ್ಚಿ ಮನದು 
ರೀರವನು ಕೊಡಿ ಪಡೆಯಿ ಮುಕ್ತಿಯನೆಂದನಾ ಕರ್ಣ ೩೨ ಬೃರದಲಿರಿದಾಡಿದರೆ ದಿಟ ಕೃತಕೃತ್ಯ ತಾನೆಂದ ೩೯ 

K . B . K . 


32 


ಮ ಹಾ ಭಾರತ 

[ಸಂಧಿ 
ಅವನ ಮುಂದಲೆ ತನ್ನ ಕೈಯಲಿ 

ಹಾಯ್ಕ ಕರುಳಿನ ಮಿದುಳ ಜೋರಿನ 
ಅವನ ಕೈಯಲಿ ತನ್ನ ಮುಂದಲೆ 

ತೋಯ ರಕ್ತಾಂಬರದಿ ತಾನಿರ 
ಅವನ ದೇಹದ ಘಾಯವೆನ್ನಯ ಘಾಯ ಚುಂಬಿಸುತ ಲೈದಿ ಕುರುಪತಿ ಕಂಡನಾದರೆ ಧನ್ಯ ತಾನೆಂದ ೪೧ 
ಅವನ ಖಡುಗದಲೆನ್ನ ಮೈ ನಾ 

ನರನ ರಕುತದ ಮದ್ಯಪಾನವ 
ತಿವಿದ ಖಡ್ಡಕೆ ನರನ ಮೈ ಲವ | 

ನೆರೆದು ಶಾಕಿನಿಯರಿಗೆ ಪಾರ್ಥನ 
ಲವಿಸಲಡಿಮೇಲಾಗಿ ಹೊರಳರೆ ಧನ್ಯ ತಾನೆಂದ ೪೦ ಕರುಳ ದೊಂಡೆಯ ಕೂಳ ಮುದ್ದೆ ಯ ಬಡಿಸಿ ದೈತ್ಯರಿಗೆ 
- ಕೈದಣಿಯೆ ಹೊಯುರಿಯ ಸೀಳಿದು 

ಅರಿಯ ಖಂಡದಿ ಹಸಿಯ ಸುಂಟಿಗೆ . 
ಬಾಯ್ಕಣಿಯೆ ಮೂದಲಿಸಿ ಹೆಚ್ಚಿದ 

ವೆರಸಿ ಭೂ ತಾವಳಿಯ ದಣಿಸಿದ 
ಮೈದಣಿಯೆ ರಿಫಭಟನ ಹೊಯ್ದ ಲಿ ಘಾಯವನ್ನು ಪಡೆದು ಡರಸು ಕೌರವನೆನ್ನ ಸಾಕಿತಕಿಂದು ಫಲವೆಂದ ೪೨ 


ಒಂಬತ್ತನೆಯ ಸಂಧಿ 
ಸೂ . ಸೆಣಸು ಮಿಗಿಳಗೊಳಗೆ ಖತಿಯಲಿ 

ಕೆಣಕಿ ಬೈದಾಡಿದರು ಸಮರಾಂ 

ಗಣಭಯಂಕರ ಶಲ್ಯಭಾಸ್ಕರಸುತರು ರಥದೊಳಗೆ 
ಕೇಳು ಧೃತರಾಷ್ಮಾವನಿಪ ನಿ 

ಆವನೊಬ್ಬನ ಕಂಡರರಿಗಳ 
ನ್ಯಾಳ ಖರೆಯದ ನುಡಿಯನಾಲಿಸಿ 

ಜೀವ ತಲೆಕೆಳಕಹುದು ಸುಭಟರ 
ಕೇಳಿದನು ಕಲಿಶಲ್ಯ ಬೆರಳಲಿ ಫಾಸೆಗಳ ಮುರಿದು 

ದೇವನಾತನು ಪಾರ್ಥ ಬೇಕೇ ತೋರಿಸುವೆನೆಂದ 
ಹೇಳು ಹೇಳಿತ್ತೊಮ್ಮೆ ಪಾರ್ಥನ 

ಹಸುಳೆ ನಿದ್ದೆಯ ಹಾವ ಹೊಯ್ದೆ 
ಹೇಳಿ ತೋರಿಸಲೇನಕೊಡುವೆ 

ಬೀಸುವರೇ ಮೈಮರೆದ ಮಾರಿಯ 
ಪಾಲಕನ ಪದದಾಣಿ ನುಡಿ ನುಡಿ ಕರ್ಣ ನುಡಿಯೆಂದ ೧ ಮಸುಕನುಗಿವುದು ಬುದಿ ಯೇ ಜೀವಾಭಿಲಾಷರಿಗೆ 
ಹಾರ ಖಡೆಯವ ಬೇಹ ಗಜಹಯ . 

ನುಸಿಗಳುರಿಜಾಳಿಗೆಯೊಡನೆ ಝಂ 
ನಾರಿಯರ ಕೊಡಬೇಡ ಪಾರ್ಥನ 

ಪಿಸುವುದುಚಿತವೆ ಕರ್ಣ ಪಾರ್ಥನ 
ತೋರಿಕೊಡುವೆನು ತನಗೆ ಹೇಳದೆ ಬರಿದೆ ಹಲುಗಿರಿ ಮಸಣಿಯೇಕೆ ನಿನಗೆ ಬೇಕೇ ತೋರಿಸುವೆನೆಂದ 
ಸೈರಿಸೀಗಳೆ ನಿನ್ನ ಕರುಳಿನ 

- ಗರುಡನೆತ್ತಲು ಕೊಬ್ಬಿದೊಳೆಯ 
ತೋರಣದ ಬಾಗಿಲಲಿ ವಿಜಯ 

ಮರಿಯದೆತ್ತಲು ಸಿಂಹವೆತ್ತಲು 
ಶ್ರೀರಮಣಿಯನು ತಹ ಕಿರೀಟಿ ತೋರಿಸುವೆನೆಂದ ೨ 

ನರಿಗಳೆತ್ತಲು ದಿಗಿಭವೆತ್ತಲು ನಾಯಮರಿಯೆತ್ತ 
ಮೊಲನ ಕಾಡಿನ ಕಾಡಿನಲ್ಲಿ ಹೆ 

ನರನೊಡನೆ ಸಮದಂಡಿಯೇ ಜಗ 
ವಿಭಾಡಿಸುವಂತೆ ನರಿಗಳು 

ವರಿಯದೇ ನಿನ್ನಾತನಂ 
ಬಲಿದ ಬೇಲಿಯ ಕದಳಿಯನು ಕಾಡಾನೆ ಹೋಗುವಂತೆ ತರವನಕಟಾ ಕರ್ಣ ಸುಡು ನೀ ಕಷ್ಟ ಹೊಗೆಂದ 
ದಳವ ಬಗಿದು ಮಹಾರಥರನೊಡೆ 

ದಿಟಕೆ ಪಾರ್ಥನ ತೋರಿದರೆ ಸಂ 
ದುಳಿದು ನಿನ್ನಯ ನಾಲಗೆಯ ಹೆಡ 

ಕಟವ ಮಾಡದೆ ಮಾಣಲಾಕಟ 
ತಲೆಯಲುಗಿವರ್ಜುನನನೀಗಳೆ ತೋರಿಸುವೆನೆಂದ ೩ 

ಕಟ ಧನಂಜಯನೆಂದು ಸೋತನು ಹಿಂದೆ ನಿನ್ನೊಡನೆ 
- ಹೊರಗೆ ಕೊಡುವುದನಿತ್ತ ತಾ ನಾ 

ಕುಟಿಲಮತಿ ಗೋಗ್ರಹಣದಲಿ ಲಟ 
ನರಸಿ ತಹೆನರ್ಜುನನನೇತಕೆ 

ಕಟಿಸಿದನಲಾ ಮದುವೆಯೊಳಗು 
ಬರಿದೆ ಭಟರಿಗೆ ಬಾಯ ಬಿಡುತಿಹೆ ಕರ್ಣ ಖಳನಲ ಬೃಟೆಯ ಬಿಲ್ಲಿನೊಳೊದಸಿಕೊಂಡವ ಪಾರ್ಥನಹುದೆಂದ ೮ 
ಅರಸಲೇತಕೆ ಕಾಲ ಮೃತ್ಯುವ 

ನರನ ತೋರಿಸಿದವಗೆ ಶತ ಸಾ 
ನರಸುವರೆ ಕಾಲಾಗ್ನಿಯನು ನೀ | 

ಸಿರವ ಸೂಸುವೆನೆಂದಲಾ ನಿ . 
ನರಸಲೇಕರ್ಜುನನನಿಗಳೆ ತೋರಿಸುವೆನೆಂದ 

' ರಸನನು ಗಂಧರರೆಳೆದೊಂದು ಗಗನದಲಿ 

ಅರಸಿಯರು ಸಚಿವರು ಕುಮಾರರು . 
ಆವನೊಬ್ಬನ ಬಿಲ್ಲ ಬೊಬ್ಬೆಯ 
ಡಾವರದಲೆದೆ ಬಿರಿವುದಹಿತರಿ 

ಮೊರೆಯಿಡಲು ಫಲುಗುಣನ ಬಿಡಿಸಿದ 
ಗಾವನೊಬ್ಬನ ದನಿಗೆ ಬಿರಿವುದು ಧೈಯ್ಯಗಿರಿಶಿಖರ 

ಪರಿಯ ನೀ ನೆರೆ ಕಂಡು ಮರೆವರೆ ಕರ್ಣ ಹೋಗೆಂದ 


ಕಂಡು ಮಾಡುವುದೇನು ಭೀಷ್ಕರು 
ಕಂಡುದಿಲ್ಲಾ ಚಾಪವಿದ್ಯಾ 
ಖಂಡಪರಶು ದ್ರೋಣನರ್ಜುನನನು ರಣಾಗ್ರದಲಿ 
ಕಂಡು ನೀನೇರುವೆ ಸುಯೋಧನ 
ಭಂಡನೋ ಸಾರಥಿತನದ ನಾ 
ಭಂಡನೆ ನೀ ಭಂಡನೋ ನಾವರಿಯೆವಿದನೆಂದ ೧೦ 
- ಕಡು ಪರಾಕ್ರಮಪಿತ್ತ ನೆತ್ತಿಯ 
ಹಿಡಿದು ನೀ ಗಳಹಿದರೆ ನಿನ್ನಿ 
ಹಡಪದವರೀ ಚಮರದವರೀ ಛತ್ರಧಾರಿಗಳು 
ಒಡೆಯ ನೀನೆಂದಂಜಿ ನಿರುತವ 
ನುಡಿಯಲಮ್ಮ ರು ತಮ್ಮ ಮನದೊಳ 
ಗೊಡಬಡುವರೇ ಕದನಬಾಹಿರ ಕರ್ಣ ಹೋಗೆಂದ ೧೧ 

ಕೇಳುತಿರ್ದನು ಕರ್ಣನಿವನಾ 
ಭೀಳ ವಚನವನಧಿಕ ರೋಷ 
ಜ್ವಾಲೆ ಝಳಪಿಸೆ ಮಾಸೆಗಡಿದನು ತೂಗಿದನು ಶಿರವ 
ಖಳನಿವನನು ಹೊಯ್ದರೊಳಗೊಳ 
ಗಾಳುದೋಟಿ ವಿಕಾರಿ ವಿಪನ. 
ಕಾಳು ಶಾಪದ ಫಲವಲಾ ಸಂಪ್ರಾಪ್ತವಾಯ್ತಂದ ೧೨ 

ಈಸು ನೀನರ್ಜುನನ ಪಕ್ಕಾ 
ವೇಶಿಯೇ ಶಿವಶಿವ ಮಹಾದೇ . 
ವೇನು ನಂಬಿಹನೊ ಸುಯೋಧನನೇನ ಮಾಡುವೆನೋ 
ಸೀಸಕವೆ ರವಿಕಾಂತವಾಗಿ ದಿ 
ನೇಶನನು ಕೆಣಕಿದವೊಲಿಂದವ 
ನೀತನೀತನ ನಂಬಿ ಕೆಟ್ಟನು ಕೆಟ್ಟ ನಕಟೆಂದ ೧೩ 
- ಸೆಣಸಿದ್ದೆ ತನ್ನೊಡನೆಯಿಾ ಫಲು 
ಗುಣನ ಭಟನೋ ನೀನು ನೃಪತಿಯ 
ರಣವಿಜಯವಿದ್ದೇಷಿಯೋ ನಾವರಿಯೆವಿಂದೀಗ 
ಅಣಕವೇ ತುರುಗಾಹಿ ಕಾಜಿನ 
ಮಣಿಯ ಬಲ್ಲನು ಗಡ ಕಿರೀಟಿಯ 
ಗುಣ ಪರಾಕ್ರಮತನವ ನೀನೇ ಬಲ್ಲೆ ದಿಟವೆಂದ ೧೪ 

ರೂಢಿಯೋಲೆಯಕಾರನರ್ಜುನ 
ನಾಡಿ ಪತಿಕರಿಸುವನು ನೀನದ 
ನೋಡಿ ಸಂತಸಬಡುವರಿಬ್ಬರು ಕೃಪನು ಗುರುಸುತನು 
ಕೋಡಗದ ಮೊಗಸಿರಿಗೆ ಕಾವಲಿ 
ಯೋಡುಕನ್ನಡಿಯಾಯ್ತು ಗಡ ಕೃತ 
ಗೇಡಿಗುಚಿತವನೇನ ಮಾಡುವೆನೆಂದನಾ ಕರ್ಣ ೧೫ 
- ಹಗೆಯನೇ ಕೊಂಡಾಡಿ ಸ್ವಾಮಿಗೆ 
ಬೆಗಡ ಬೆಳಸಿ ರಣಾಗ್ರ ಸುಭಟರ 
ನಗಡು ಮಾಡಿ ವೃಥಾ ಕುಶ್ಚಿಂಭರಿಕರೆಂದೆನಿಸಿ 
ಹೊಗಳಿಕೆಗೆ ಹೊರಗಾದವರು 
ವಿಗಡರದರೊಳಗಿಬ್ಬರಳಿದರು 
ಹಗೆಗಳುಳಿದಿರಿ ಮೂವರೆಂದನು ಭಾನುಸುತ ಮುಳಿದು ೧೬ 


ನಾವು ಭಂಡರು ಗರುವ ರಾಯರು 
ನೀವಲೇ ಭುವನದಲಿ ಬಾಹಿರ 
ರಾವು ನೀವತಿ ಚದುರರಾದಿರಲಾ ಮಹಾದೇವ 
ತಾವು ತಮ್ಮಯ ಹೆಚ್ಚು ಕುಂದಿನ 
ಜೀವಕಳೆಯರಿಯದ ನಿರರ್ಥಕ 
ಜೀವಿಗಳಹಂಕಾರತನಕೇನೆಂಬುದಿದಕೆಂದ 
- ಮುನಿದೆನಾದರೆ ಕೋಟಿಕೃಷ್ಣಾ 
ರ್ಜುನರ ಕೊಂಬೆನೆ ರಣಕೆ ದು 
ಧನಗೆ ಮಲೆವರ ಮಾರಿ ಪಾಂಡವಮೇಧ ಪವಮಾನ 
ತನಗೆ ಸರಿ ಯಾರಿಲ್ಲ ನೆಣಗೊ 
ಬ್ಬಿನಲಿ ನುಡಿದೆ ನಿನ್ನ ಬಾಂಧವ 
ಜನ ಸಹಿತ ಹಿಂಡುವೆನು ಹಿಂದಿಕ್ಕುವನ ತೋರೆಂದ ೧೮ 
- ಆರಿಗಾವುದು ದೇಶವಾ ಸಂ 
ಸ್ವಾರವವರಿಗೆ ಬಿಡದು ಬುದ್ದಿಗೆ 
ಬೇರುಗೊಲೆಯಲ್ಲಾ ಕುದೇಶ ಕುವಂಶ ಸಂಭೂತಿ 
ಊರುಗರಲಾ ಮಾಗ್ರದೇಶದ 
ಭೂರಿ ದುರಿತರು ಕ್ಷೇತ್ರ ತಿಮಿರ ವಿ 
ಕಾರಿಗಳ ಜಾತಿಯಲಿ ಜನಿಸಿದ ಶಲ್ಯ ಕೇಳೆಂದ 

ಖಳರಿಗೆ ತಾ 
ತಾಳ ಚರಿತರ ತರುವ ದು 
ಶೀಲರಿಗೆ ದರ್ಪಣ ವಿಕಾರಿಗಳಿಗೆ ವಿಹಾರವನ 
ಹೇಳುವರೆ ಪರಮಾಣು ಗುಣವಾ 
ಬಾಲ ವೃದ್ಧರೊಳಿಲ್ಲ ಠಕ್ಕಿನ 
ರೌಳಿಕಾರರು ಮಾದ್ರದವರೆಲೆ ಶಲ್ಯ ಕೇಳೆಂದ. ೨೦ 
- ರಣದೊಳೆಡೆಯನ ಜಗೆದು ಜಾರುವ 
ಗುಣಸಮುದ್ರರು ಮಾದ್ರದೇಶದ 
ಭಣಿತೆ ತಾನದು ಬೇರೆ ನಡೆವಳಿಯಂಗವದು ಬೇರೆ 
ಗಣಿಕೆಯರ ಮಧ್ಯದಲ್ಲಿ ಮದ್ಯದ 
ತಣಿವಿನಲಿ ತನಿಸೊಕ್ಕಿ ಬತ್ತಲೆ . 
ಕುಣಿವ ಭಂಗಿಯ ಭಂಡರೆಲಿ ಶಲ್ಯ ಕೇಳೆಂದ ೨೧ 

ಕುಟಿಲಸ್ಸಪ್ಪಿಗೆ ನೀವರಸು ಚಾ . 
ವಣಿಯರಿಗೆ ಮನೆ ದುರ್ವ್ಯಸನ ಲಂ 
ಪಟರಿಗಾಚಾರಿಯರು ಖಳರಿಗೆ ನಿನ್ನೊಳುಪದೇಶ 
ಅಟಮಟದ ಘನದೇಹಸಿದ್ದಿಯ 
ಘುಟಿಕೆ ನಿಮ್ಮಲಿ ರಣಪಲಾಯನ 
ಪಟುಭಟರಲಾ ಗುಣವಿಹೀನರು ಶಲ್ಯ ನೀವೆಂದ ೨೨ 

ಗರುಡ ಮತದಲಿ ಸರ್ಪವಿಷ ಪರಿ 
ಹರಿಸುವುದು ದುರ್ಜನವಚೊನಿ 
ಪ್ಲುರ' ಮಹಾ ವಿಷಕಾವ ಗಾರುಡವಾವ ಮಂತ್ರಮುಖ 
ದುರುಳ ನೀ ದುರುದುಂಬಿತನದಲಿ 
ಹುರುಳುಗೆಡಿಸಿದಡೀಸರಲಿ ನೀ 
ಗರುವನೇ ಬಾಹಿರನು ನಾನೇ ಶಲ್ಯ ಕೇಳೆಂದ 


[ ಸಂಧಿ 


೫೦೦ 

ಮ ಹಾ ಭಾರ ತ 
- ಏಸು ಪರಿಯಲಿ ನುಡಿದು ನಮ್ಮ ಯ 

ಪರಶುರಾಮನ ಕಂಡು ಹೊಕ್ಕೆನು 
ದೇಶವನು ನೀ ಹಳಿದಡೆಯು ನೀ 

ಗರುಡಿಯನು ದ್ವಿಜನೆಂದು ಕಲಿತೆನು 
ನೇಸು ಪರಿಯಲಿ ಬಯು ಭಂಗಿಸಿ ನಮ್ಮ ದೂರಿದಡೆ ವರಧನುರೇದವನು ಪಡೆದೆನು ದಿವ್ಯ ಮಾರ್ಗಣವ 
ಆ ಸಿತಾಶ್ವನ ಬಿಲ್ಲನೊದೆದಾ 

ಸುರಪತಿಯ ಬೇಳಂಬವನು ವಿ 
ಕಾಶಕವೃಳಿಸುವ ಶರೌಘಕೆ 

ಇರಿಸಲೇತಕೆ ವಜ್ರ ಕೀಟೋ . 
ಮಾಸಲರಿಯಾ ಕರ್ಣ ನಿನ್ನೊಡಲೆಂದನಾ ಶಲ್ಯ ೨೪ ರವ ಕಳುಹಿದರೆನ್ನ ತೊಡೆಗಳನುಗಿದವವು ಬಳಿಕ ೩೧ 
. ಅರಳಿದಂಬುಜದೆಸಳಿನಲಿ ಕಡ 

ಅರುಣಜಲ ಹೊನಲೆದ್ದು ಮಗ್ಗುಲ 
ದುರುವ ಕಂಡಡೆ ಕೂಡುವುದೆ ಮಧು 

ಲುರವಣಿ ಸಲಾ ರಾಮ ನಿದಾ 
ಕರನ ಲಾಯದೊಳೆಲಿ ಕರ್ಣ ದುರಾತ್ಮ ನಿನ್ನೊಡನೆ ಭರದಲಿದ್ದವನೆದ್ದು ನೋಡಿದನೆನಗೆ ಕಡುಮುಳಿದು 
ನರನ ಸರಿದೂಗುವರೆ ತೋರಿದ 

ಧರಣಿಸುರನೆಂದೆನ್ನ ಠಕ್ಕಿಸಿ 
ಪರಿಯಲೆಮ್ಮನು ಹೋಳುಗಳೆ ಸಾ 

ಶರವ ಬೇಡಿದೆ ಕಾಳೆಗದೋಳಿ 
ವಿರವನಿದರಲಿ ಖಾತಿಗೊಂಡಡೆ ಪಾರ್ಥನಾಣಿಂದ ೨೫ ಶರ ನಿರರ್ಥಕವಾಗಲೆಂದನು ಶಾಪಹಸ್ತದಲಿ | ೩೨ 
ಕಣದೊಳೀಗಳೆ ಭೀಮ ಪಾರ್ಥರ 

- ಅದರಿನೀ ದಿವ್ಯಾಸ್ತ ಕಾಳೆಗ . 
ರಣದೊಳಗೆ ತೋರುವೆನು ಕದಳಿಯ 

ಕೊದಗಲರಿಯವು ಶಲ್ಯ ಪಾರ್ಥನ 
ಹಣಿದವೋ ನಿನ್ನಾಳು ಕುದುರೆಯ ಕಾಣಲಹುದೀಗ ಸದೆವುದೇನರಿದಲ್ಲ ಕುರುಪತಿ ಹೀನಪುಣ್ಯನಲೆ 
ಬಣಗು ನೀ ಭಾರಂಕ ಭಟನೋಳ 

ಇದು ನಿದಾನವು ಬಾಣ ಮತ್ತೆನ 
ಗಣಕಿಸುವೆ ಫಡ ಪಾಡನರಿಯದೆ 

ಗೊದಗುವುವು ಬೇರುಂಟು ನೃಪನ 
ಸೆಣಸಿದರೆ ನೀ ಶೂರನೆಂಬರೆ ಕರ್ಣ ಕೇಳೆಂದ ೨೬ ಭ್ಯುದಯವುಳ್ಳಡೆ ಗೆಲುವೆನಹಿತರನೆಂದನಾ ಕರ್ಣ ೩೩ 
- ಜಲಧಿ ಗಹನವೆ ನಿನ್ನೊಡನೆ ಹೊ 

- ಅರಸನಭ್ಯುದಯವನು ನೀನಧಿ 
ಕಳವಿಗೊದಗುವೆನೆಂದು ವಾಯಸ 

ಕರಿಸಿ ಗೆಲುವಡೆ ನಿನ್ನ ಹಂಗೇ 
ಕಳಿನುಡಿದು ಹಾರಿತು ಹಂಸೆಯ ಕೂಡೆ ಗಗನದಲಿ 

ಕರಿಗಳನ್ನು ಜಯಿಸುವರು ನಾ ಛತ್ರಧಾರಕರು 
ಬಳಿಕ ತಲೆಕೆಳಗಾಗಿ ಸಾಗರ 

ಸೋರಹದಿರು ಸಾರತ್ತ ತಾಗಿತು 
ದೊಳಗೆ ಬಿದ್ದು ದು ಹಂಸೆ ತಂದಿಳೆ 

ಪರಶುರಾಮನ ಶಾಪ ಗಡ ಮರು 
ಗಿಳುಹಿತಾ ಪರಿ ಕಾಕ ಪೌರುಷ ಕರ್ಣ ನೀನೆಂದ ೨೭ ಳರಸು ಕೌರವ ನಿನ್ನ ಸಾಕಿದನೆಂದನಾ ಶಲ್ಯ ೩೪ 
- ಆಡಲರಿಯದೆ ಬರಿದೆ ಸೈನ್ಯವ 

ಕುಲಕೆ ಸೇರುವ ಮಾತು ಮಾತಿನ 
ಹೂಡಿ ಹಲಬರ ಕೊಲಿಸಿ ಬಲವ 

ಬಳಿಗೆ ಸೇರುವ ಬಾಹುಬಲ ಭುಜ 
ಕ್ಯಾಡೆ ಕುರುಪತಿ ಕಟ್ಟುವಡೆಯನೆ ಕಳನ ಮಧ್ಯದಲಿ ಬಲದ ತೂಕದ ಕೀರ್ತಿ ಕೀರ್ತಿಯ ಪರಿಯ ಪರಲೋಕ 
ಆಡಿದಾತನು ಗೆಲವನರಸಿಗೆ 

ಇಳೆಯೊಳಗೆ ನಿನಗಲ್ಲದಾರಿಗೆ 
ಮಾಡಿದಾತನು ಸಾಕು ಪಾರ್ಥನ 

ಸಲುವುದಲವೋ ಸೂತಸುತ ನಿ 
ಕೂಡೆ ವಿಗ್ರಹ ಬೇಡ ತೆಗೆ ಮರಳೆಂದನಾ ಶಲ್ಯ ೨೮ . ರ್ಮಳ ಪುರುಷ ನಿನ್ನಂಗ ದೇಶದ ವಿಧಿಯ ಕೇಳೆಂದ ೩೫ 
ಬರಿಯ ಪಕ್ಷಭ್ರಮೆಯಲಾಡಿದ 

- ವೇದಕರ್ಮವಿರೋಧಿಗಳು ಪರಿ 
ಡುರುವ ನುಡಿಯೇ ಶಲ್ಯ ಪಾರ್ಥನ 

ವಾದಶೀಲರು ವರ್ಣಜಾತಿವಿ | 
ನರಿವೆ ನಾನೆನ್ನಂಘವಣಿಯನು ಬಲ್ಲನಾ ಪಾರ್ಥ 

ಭೇದಹೀನರು ಸಾರಸಪ್ತ ವ್ಯಸನಸಂಗತರು 
ಸರಿಹೃದಯ ನೀ ನಿನ್ನೊಡನೆ ಸರಿ 

ಕಾದುವರು ಬೆನ್ನಿನಲಿ ಗೆಲುವರು 
ಗೊರಲಲಾರೆನು ಭೀಮ ಪಾರ್ಥರ 

ಪಾದದಲಿ ಪರಬಲವನಿರಿವರು | 
ನೊರಲಿಸುವೆನೀ ಬಾಣದಲಿ ಮಾದ್ರೇಶಕೇಳೆಂದ ೨೯ ಬೀದಿಯಲಿ ನಿನ್ನಂಗದೇಶದ ಸಿರಿಯ ಕೇಳೆಂದ ೩೬ 
- ಝಳದ ಝಾಡಿಗೆ ಹೆದರಿ ಸೂರಿನ 

ನಿನಗೆ ಸಾರಥಿಯಾದ ಬಾಹಿರ 
ನುಳುಹುವನೆ ಕಲಿ ರಾಹು ದಾವಾ 

ತನವೆ ತಾನದು ಸಾಲದೇ ಬೇ 
ನಳನ ದಳ್ಳುರಿಗಳುಕುವುದೆ ಜೀಮೂತಸಂದೇಹ 

ರೆನಗೆ ತಲೆಗುತ್ತಾವುದೆನುತವೆ ಬಿಸುಟು ವಾಫೆಯವ 
ಫಲುಗುಣನ ಕಣಿಗಿಣಿಯ ಪವನಜ 

ಮನಕತದ ಮೊರೆಯಲಿ ತತ್ತ್ವಂ 
ದನವನಿಳಿಯಲು ಭಂಡ ಫಡ ಹೊ 

[ ೩೭ 
ನಳಬಳವ ಕೈಕೊಂಬ ಕರ್ಣನೆ 

ಗೆನುತ ಖಡುಗನ ಜಡಿದು ನುಡಿದನು ಭಾನುಸುತ ಮುಳಿದು 
ತಿಳಿಯಲಾ ಮಾದ್ರೇಶ ನನ್ನಯ ವ್ಯಥೆಯ ಕೇಳೆಂದ ೩೦ 


೫೦೧ 


ಕರ್ಣ ಪರ್ವ 


೧೦ ] 

ಹೊಡೆದು ತಲೆಯನ್ನು ನಿನ್ನ ರಕುತವ 
ಕುಡಿಸುವೆನು ಕೂರಸಿಗೆ ಪವನಜ 
ನೋಡಲನೆತ್ತರ ತುಂಬುವೆನು ಪಾರ್ಥನ ಕಪಾಲದಲಿ 
ಮಿಡುಕಬಾರದಲೇ ಸುಯೋಧನ 
ತೊಡಗಿದಗ ದ ರಾಜಕಾರಿಯ 
ಕೆಡುವುದೆಂದೇ ನಿನ್ನನುಳಿಹಿದೆನೆಂದನಾ ಕರ್ಣ 

ಒಳಗೆ ಗಜಬಜವಾಯ್ತು ಶಲ್ಯನ 
ಬಲುಭಟರು ಮುಕ್ಕುರುಕಿದರು ಕುರು 
ಬಲದ ಮೆಳೆಯಲ್ಲಾಡಿತಲ್ಲಿಯದಲ್ಲಿ ಗುಜುಗುಜಿಸಿ 


ಬಳಿಕ ಕೌರವರಾಯ ಹರಿತಂ 
ದಿಳಿದು ದಂಡಿಗೆಯಿಂದ ಗುಣದಲಿ 
ತಿಳುಹಿ ಶಲ್ಯನ ಬೇಡಿಕೊಂಡನು ರಥಕೆ ಮರಳಿಚಿದ ೩೯ 
- ನುಡಿದು ಕರ್ಣನ ತಿಳುಹಿ ಶಲ್ಯನ 
ನೋಡಬಡಿಸಿ ರವಿಸುತನನಂಫ್ರಿಗೆ 
ಕೆಡಹಿ ಮಾದೇಶನ ಮನಸ್ತಾಪವನು ನೆರೆ ಬಿಡಿಸಿ 
ಕಡಹದಂಬುಧಿಯಂತೆ ವಾದ್ಯದ 
ಗಡಣ ಮೊರೆದವು ಪ್ರಳಯಸಮಯದ 
ಸಿಡಿಲವೊಲು ಸೂಳೆಸಿದವು ನಿಸ್ಸಾಳಕೋಟಿಗಳು { c 


೩೮ 


ಹತ್ತನೆಯ ಸಂಧಿ 


ಸ ರಾಯದಳ ಹಳಚಿದುದು ಕಲಿಕಾ 
ಧೇಯನಲಿ ಸಂಕುಳದೊಳೊದಗಿದ 
ವಾಯುಸುತ ಸಮರದಲಿ ಕೊಂದನು ಕರ್ಣನಂದನನ | 


ಕೇಳು ಧೃತರಾಷ್ಮಾವನಿಪ ತ 

ಏನನೆಂಬೆನು ಜೀಯ ಮತ್ತಿ 
ಮ್ಯಾಳ ಮೇಳಾಪದಲಿ ಪಾಂಡು ನೃ 

ಭಾನುತನಯನ ಕದನಕೊದಗಿದ 
- ಪಾಲಕರ ದಳ ನಡೆದು ಬಂದುದು ಭೂರಿ ರಭಸದಲಿ ಸೇನೆ ಸಂಖ್ಯಾತೀತವೆಂದನು ಸಂಜಯನು ನೃಪಗೆ ೫ 
ಆಳೊಳಗ್ಗಳೆಯರಿಗೆ ಕೊಟ್ಟನು 

ಒಡ್ಡಿ ತೀ ಬಲ ರಿಪುಭಟರು ಮಾ 
ವೀಳೆಯವನಾ ಕರ್ಣನತಿರಥ 

ದೊಡ್ಡ ಮೆರೆದರು ತಮ್ಮ ನೆರತೆಯೊ 
ಜಾಳವನು ಪರುಠವಿಸಿ ನಿಲಿಸಿದನೆರಡು ಪಕ್ಕದಲಿ - ೧ ಳೊಡ್ಡಿಗೊಬ್ಬರ ಕರೆದು ಪರುಠವಿಸಿದನು ಮುರವೈರಿ 
- ರಾಯ ಥಟ್ಟಿನ ಬಲದ ಬಾಹೆಯ 

ಒಡ್ಡಿನೆಡದಲಿ ಭೀಮನಾ ಬಲ 
ನಾಯಕರು ಸಂಶಪ್ತಕರು ವಿವಿ | 

ದೊಡ್ಡಿನಲಿ ಕಲಿಪಾರ್ಥ ದಳಪತಿ 
ಧಾಯುಧದ ಕಾಂಭೋಜ ಬರ್ಬರ ಚೀನಭೋಟಕರು ಯೊಡ್ಡಿನಲಿ ನಿಂದನು ಯುಧಿಷ್ಠಿರರಾಯ ದಳಸಹಿತ ೬ 
ಸಾಯಕದ ಕಿವಿವರೆಯ ತೆಗಹಿನ | 

- ಈ ಮಹಾಮೋಹರವನತಿನಿ 
ಘಾಯ ತವಕಿಗರೆಡಬಲದ ಕುರು 

ಸ್ವೀಮರಾಂತರು ಮೂವರೇ ಬಳಿ 
ರಾಯನನುಜರು ರಂಜಿಸಿತು ದುಶ್ಯಾಸನಾದಿಗಳು ೨ ಕಾ ಮಹಾರಥ ರಾಜಿಯಡಗಿದುದವರ ರಶ್ಮಿಯಲಿ 
ಗುರುಸುತನ ಕೂಡೆಂಟುಸಾವಿರ 

ಸೋಮಸೂರಾಗ್ನಿಗಳಿದಿರೋಳು 
ವರಮಹಾರಥರೆದುಸಾವಿರ 

ದ್ದಾಮ ತೇಜಸ್ಸಿಗಳೆ ದಿಟ ಕುರು 
ಕರಿಘಟೆಗಳಿಪ್ಪತ್ತು ಸಾವಿರ ರಾವ್ವರೊಗ್ಗಿನಲಿ 

ಭೂಮಿಪತಿ ಹೇಳೆಂದು ನುಡಿದನು ಸಂಜಯನು ನಗುತ ೭ 
ಧರಣಿಪತಿ ಕೃತವರ್ಮ ಕೃಪ ಹ | 

- ಎರಡು ಬಲವುಬೈ ದುದಿದರೊಳು 
ನೈರಡು ಸಾವಿರ ರಥಸಹಿತ ಮೋ 

ಮೊರೆವ ಭೇರಿಯ ಭಟರ ಬೊಬ್ಬೆಯ 
ಹರಿಸಿದರು ಬಲವಂಕದಲಿ ದಳಪತಿಯ ನೇಮದಲಿ ೩ 

ಕರಿಯ ಗಜರಿನ ಹಯದ ಹೇಷಾರವದ ಹಲ್ಲಣಿಯ 
ಥಟ್ಟನೆಡವಂಕದಲಿ ಹಗೆಗೊರೆ 

ಜರಿವ ಕಹಳೆಯ ಝಾಡಿಸುವ ಜ 
ಗಟ್ಟಿ ನಿಂದರು ಕುರುಬಲದ ಜಗ 

ರುರದ ಡಿಂಡಿಮ ಡಮರು ಪಟಹದ 
ಜಟ್ಟಿ ವೃಷಸೇನನು ಸುಷೇಣನು ಶಕುನಿ ಬಲಸಹಿತ 

ಧರಧುರದ ದನಿ ಧೈಯ್ಯಗೆಡಿಸಿತು ಸಕಲ ಸಾಗರವ ೮ 
ಬೆಟ್ಟ ಬೀಳಲುವರಿದವೆನೆ ಕೈ 

ಬೆರಸಿದವು ಬಲವೆರಡು ಹೊಕ್ಕವು 
ಮುಟ್ಟಿ ಮಹಿಯನು ದಂತಿಘಟೆ ಸಾ 

ಕರಿಘಟೆಗಳೇರಿದವು ಕುದುರೆಗೆ | 
ಲಿಟ್ಟು ದೆತ್ತಣ ಸೇನೆಯೋ ನಾವರಿಯೆವಿದನೆಂದ 

ತುರವಣಿಸಿದವು ತೇರ ತಿವಿದರು ಹೊಂತಕಾರಿಗಳು : 
- ಆ ನದೀನಂದನನ ಸಮರದಿ 

ಉರುಳ ತಲೆಗಳ ಬಸಿವ ಮಿದುಳಿನ 
ಸೇನೆ ಸವೆದುದನಂತ ಬಳಿಕಿನ 

ಸುರಿವ ಕರುಳಿನ ಸೂಸುವೆಲುವಿನ 
ಸೇನೆ ಗರಿ ಸೋಂಕಿಲ್ಲ ಕಂಡೆನು ದ್ರೋಣಪರ್ವದಲಿ ಹೊರಳ ಮುಂಡದ ರೌದ್ರರಣ ರಂಜಿಸಿತು ಚೂಣಿಯಲಿ ೯ . 


೫ು ಮ ಹಾ ಭಾರತ 

[ ಸಂಧಿ | 
- ಜೋಡನೊಡೆದವಯವದ ರಕುತವ 

ಕರಿಯ ಬರಿಕೈಯೆಸುವಜೋಧರ 
ತೋಡಿದವುಕೂರಂಬು ಸಬಳದ 

ಕರ ಮಹಾಂಕುಶದವನ ಕೈ ಕ 
ನೀಡುಮೊನೆ ನಿರಿಗರುಳನೆಂಜಲಿಸಿದವು ಪಟುಭಟರ ತರಿಸಲೊಂದೇ ಶರದಲೆಚ್ಚನು ಮತ್ತೆ ಗದೆಗೊಂಡು 
ಖೇಡರಸು ಬೆನ್ನಿಯ ನೆತ್ತಿಯ 

ತಿರುಗಿ ಹೋಯನುಜೋಡುಜೋಧರು 
ಬೀಡೆ ಬಿರಿಯಲು ಬಿದ್ದ ಲೌಡೆಗ 

ಕರಿಯೊಡಲು ಸಮಸೀಳ ಸೀಳಲು 
ನೀಡಿರಿದವರಿ ಚಾತುರಂಗದ ಚಪಲ ಚೂಣಿಯಲಿ ೧೦ 

ಅರಸ ಬಣ್ಣಿಸಲಾರು ಬಲ್ಲರು ಭೀವು ಸಾಹಸವ - ೧೭ 
ತೆಗೆಯ ಹೇಳೊ ಚೂಣಿಯಲಿ ಕಾ 

- ಹಿಂಡೊಡೆದು ಗಜಸೇನೆ ಮುಮುಳಿ 
ಳೆಗದ ಕೌತುಕವೆತ್ತ ದೊರೆಗಳು 

ಗೋಂಡು ಮುರಿದುದು ಮುಳಿದು ಭೀಮನ 
ಹೋಗಲಿ ದಳನಾಯಕರು ನುಗ್ಗಿ ನ ಬೀಯಕಳುಕರಲ 

ಗಂಡುಗೆಡಿಸುವರಿಲ್ಲ ಕೌರವದಳದ ಸುಭಟರಲಿ 
ವಿಗಡ ಭೀಮಾರ್ಜುನರ ಬಸುರ 

ಅಂಡುಗೊಂಡುದು ಬಿರುದುಗಿರುದಿನ 
ಲ್ಲುಗಿ ಕರುಳನೆನುತಬ್ಬರದ ಬೊ 

ಗಂಡರಕಟಕಟೆನುತ ನಿಜ ಕೋ . 
ಬೈಗಳ ಬಿರುದರು ಕೆಣಕಿದರು ಸಮಸಪ್ತಕರು ನರನ ೧೧ . ದಂಡವನು ದನಿಮಾಡುತಶ್ವತ್ಥಾಮನಿದಿರಾದ ೧೮ 
* ರಾಯನಾವೆಡೆ ಕೌರವೇಂದ್ರನ 

ಎಲೆಲೆ ರಾಯನ ತಮ್ಮ ನೋ ಗಜ 
ದಾಯಿಗನ ಬರಹೇಳು ಹಿಂದಣು 

ಬಲದೊಡನೆ ಬಳಲಿದನು ಗುರುಸುತ 
ಪಾಯ ಕೊಳ್ಳದು ನಿಮ್ಮ ಭೀಷ್ಮದ್ರೋಣರಾವಲ್ಲ 

ನಳವು ಕಿರಿದೇ ಸ್ವಾಮಿದ್ರೋಹರ ನೂಕು ನೂಕೆನುತ 
ಕಾಯಿದೆವು ಕೈಮುಗಿದನಾದರೆ 

ಉಲಿದು ಧೃಷ್ಟದ್ಯುಮ್ಮ ಬಲವಿ 
ಸಾಯಬಲ್ಲರೆ ತಿರುವನೊದೆಯಲಿ 

ಟ್ಟಳಿಸಿ ನೂಕಿತು ಭೀಮಸೇನನ 
ಸಾಯಕದ ಹಿಳುಕೆನುತ ಬಿಟ್ಟನು ಸೂಠಿಯಲಿ ರಥವ ೧೨ ನೆಲನ ಕೊಂಡರು ಕಡುಹಿನಲಿ ಪಾಂಚಾಲ ನಾಯಕರು ೧೯ 
ಬಿಟ್ಟ ಸೂಠಿಯೊಳುಗಿವ ಕರ್ಣನ 

ಮರುಗದಿರಿ ಪಾಂಚಾಲರಾಯನ 
ಥಟ್ಟಣಿಯ ಕಂಡನಿಲಸುತನಡ 

ಮರಿಗಳಿರ ಭೀಮಂಗೆ ತಪ್ಪೇ . 
ಗಟ್ಟಿದನು ಹದಿನೆಂಟು ಸಾವಿರ ರಥಿಕರೊಗ್ಗಿನಲಿ 

ನುರುವ ದೊರೆಸೊಪ್ಪಾಗದಂತಿರೆ ನೀವು ಕಾದುವಿರೆ 
ಇಟ್ಟಣಿಸಿ ಬರೆ ರವಿಸುತನ ಕೈ 

ಅರಿವೆನಾದರೆಯೆನುತ ಬಾಣವ 
ಮುಟ್ಟಲೀಯದೆಕೌರವೇಂದ್ರನ 

ತಿರುಹಲಾ ನಿಮಿಷದಲಿ ನಿಂದನು 
ಥಟ್ಟಿನಲ್ಲಿ ಮೂವತ್ತು ಸಾವಿರ ಕರಿಗಳೇಕಿದವು - ೧೩ ಗುರುಸುತನ ಹಿಂದಿಕ್ಕಿ ಪಾಂಚಾಲರಿಗೆ ಕಲಿಕರ್ಣ ೨೦ 
ಕರಿಘಟೆಯಲಾ ನಮ್ಮ ಪುಣ್ಯದ 

ಕ್ಷಮಿಸುವುದು ಗುರುಸೂನು ರಣವನು 
ಪರಿಣತೆಯಲ್ಲಾ ನಮ್ಮ ರಥಿಕರು 

ನಿಮಿಷ ಚಿತ್ತೆಸುವುದು ಶೌಯ್ಯ 
ಸರಳ ತೊಡದಿರಿ ಸೈರಿಸುವುದರೆಗಳಿಗೆ ಮಾತ್ರದಲಿ ಭ್ರಮಿತರೀ ಪಾಂಚಾಲರನು ಬರಿಕೈದುತೋರುವೆನು 
ಅರಿ ಹಿರಣ್ಯಕ ಬಲಕೆ ನರಕೇ 

ದ್ಯುಮಣಿ ಪರಿಯಂತೇಕೆ ರಶ್ಮಿಗೆ 
ಸರಿಯ ಪಾಡೆನಿಸುವೆನು ಕಣಿವೆ| 

ತಿಮಿರವಿದಿರೆ ನೀವುನೋಟಕ 
ಮರೆಗೆ ಮುಂಚುವೆನೆನುತ ಹೊಕ್ಕನುಭೀಮ ಗಜಬಲವ೧೪ ರೆಮಗೆ ರಣ ದೆಖ್ಯಾಳವೆಂದನು ಕರ್ಣ ಗುರುಸುತಗೆ ೨೧ 
ಬಿರಿದುವೀತನ ಸಿಂಹನಾದಕೆ 

ಬಳಿಕ ಹೇಳುವುದೇನು ರಣದ 
ಕರಿಗಳೆದೆಮಣಿ ಗದೆಯ ಹೊಯ್ಯಲಿ 

ಗೃಳೆಯರವದಿರು ಮುತ್ತಿದರು ಕೈ 
ತಿರುಗಿ ಕೊಡಡಿಯಾಗಿ ಕೆಡೆದವು ಮಡಿದವಾಕ್ಷಣಕೆ ಚಳಕಿಗರು ಕವಿದೆಚ್ಚರೀತನನೆಂಟು ದೆಸೆಗಳಲಿ 
ಉರುಳಿದವು ಪರ್ವತದ ವಜ್ರದ 

ಲುಳಿತ ಜಲಧರಪಟಲ ಜಠರದೊ 
ಸರಿಸ ಹೊರಟೆ ಕಾಣಲಾದುದು 

ಆಳಿದ ರವಿಮಂಡಲದವೋಲರೆ 

ಘಳಿಗೆ ಕರ್ಣನ ಕಾಣಿ . ನರನಾಥ ಕೇಳೆಂದ 
ಕರಿಘಟೆಯ ಪವನಜನ ರಣದಲಿ ರಾಯ ಕೇಳೆಂದ ೧೫ 

೨೨ 
- ನೀಲಗಿರಿಗಳ ನೆಮ್ಮಿ ಘನ ಮೇ | 

ಗಾಳಿಯೆತ್ತಲು ಮಾಡಿಸುವ ಮೇ 
ಘಾಳಿ ಸುರಿದವು ಮಳೆಯನೆನೆ ಶರ 

ಘಾಳಿಯೆತ್ತಲು ವೈರಿ ಸೇನೆಯ 
ಜಾಳ ಕವಿದುದು ಗಜದ ಜೋಧರ ಝಾಡಿಯೆಸುಗೆಯಲಿ ನಾಳೆಗಡಿತದ ನೊರೆಯ ರಕುತದ ನೂಕು ಧಾರೆಗಳ 
ಕೋಲ ಕೊಂಬನೆ ಭೀಮ ಸಿಡಿಲುರಿ 

ಏಳಿಗೆಯಲಾ ಛತ್ರ ಚಮರೀ 
ಜಾಳ ನನೆದವು ಕರ್ಣನಂಬಿನ 

[ ೨೩ 
ನಾಲಗೆಗೆ ನೀರೇಗುವುದು ಮೇ 
ಲಾಳ ಮುರಿದನು ವಿವಿಧ ಶಸ್ತ್ರಾಸ್ತ್ರ ಪ್ರಹಾರದಲಿ ೧೬ ಕೋಲಕಡಿದೊಡನೊಡನೆ ಕೊಂದನು ಕೋಟಿಸಂಖ್ಯೆಗಳ 


302 
ಕರ್ಣ ಪರ್ವ 
೧೦ ] 
ಮೇಲೆ ಬಿದ್ದುದು ಮತ್ತೆ ರಿಪು ಪಾಂ 

ಮುರಿದು ಮತ್ತೆ ಮಹಾರಥರು ಸಂ 

ವರಿಸಿಕೊಂಡು ಶಿಖಂಡಿ ಸಾತ್ಯಕಿ 
ಚಾಲ ಬಲ ಸಾವುದಕೆ ಕಡೆಯಿ 

ವರನಕುಲ ಸಹದೇವ ದೃಷ್ಟದ್ಯುಮ್ಮ ಶೃಂಜಯರು 
ಲ್ಲಾಳ ಬರವಿಂಗರಿಯೆ ನಾನವಸಾನವನು ಮರಳಿ 

ಸರಳ ಬಿರುಬಿನ ಬೆ 
ಕೋಲುಗಳ ತೆಗೆದೆಸುವನೋ ಶರ 

ಬಿರುದುಗಹಳೆಯ ಬಿ 
ಜಾಳವನು ವಿರಚಿಸುವನೋ ಹಗೆ. 
ಯಾಳಿ ಮುರಿದುದ ಕಾಬೆನೆಸುಗೆಯ ಕಾಣಿ ನಾನೆಂದ ೨೪ ಬೃರಿಸಿ ಕವಿದರು ಕರ್ಣನಾವೆಡೆ ತೋರುತೋರೆನುತ ೩೧ 
ವೈರಿ ಪಾಂಚಾಲಕಳೆವರು 

ನುಸಿಗಳಿರ ನಿಮಗೇಕೆ ಕರ್ಣನ 
ಧಾರುಣೀಶ್ವರರಸುವ ಬಿಟ್ಟರು 

ಘಸಣಿ ನಾವೇ ನಿಮ್ಮ ನೆತ್ತಿಯ 
ಚಾರು ಚಾಪಳ ಚಾತುರಂಗದ ನಿಧನ ನಿರ್ಣಯವ 

ಮುಸಲವಲ್ಲಾ ಫಡ ನಕುಲ ಸಹದೇವ ನಿಲ್ಲೆನುತ 
ಆರು ಬಲ್ಲರು ಖಾತಿಯಲಿ ಜ . 

ಮುಸುಡ ಹೊಗರಿನ ಕಣ್ಣ ಕೆಂಪಿನ | 
ಝಾರರೆದು ದು ಮತ್ತೆ ಸಕಲ ಮ 

ವಿಷಮರಗ್ಗದ ಕರ್ಣತನುಜರು | 

[ ೩೨ 
ಹಾರಥರು ನೂಕಿದರು ಲಗ್ಗೆಯ ಲಳಿಯ ಲಹರಿಯಲಿ ೨೫ ಮಸಗಿ ಮುಂಚುವ ಮೋಹರವನಡಹಾಯ ತರುಬಿದರು 
- ನಕುಲ ದೃಷ್ಟದ್ಯುಮ್ಮ ಸುತಸೋ 

ಏನ ಹೇಳುವೆನವರ ಶರಸಂ 
ಮಕ ಶಿಖಂಡಿ ಯುಯುತ್ಸು ವರಸಾ 

ಧಾನ ಸೌರಂಭವನು ಕಲಿ ವೃಷ 
ತ್ಯಕಿ ಶತಾನೀಕಾಖ್ಯ ಪ್ರತಿವಿಂಧ್ಯ ಕರು ಶ್ರುತಕೀರ್ತಿ ಸೇನ ವೀರಸುಪೇಣರೇರಿದರೆಚ್ಚರತಿಬಳರ 
ಸಕಲ ಕೈಕೆಯ ಪಾಂಡ್ಯ ಶಿಶುಪಾ 

ಭಾನುಸುತನಿಂದೆಂಟು ಮಡಿಯ ಸ 
ಲಕಸುತ ಯುಧಾಮನ್ಯು ಸಹದೇ 

ಘಾನರಹಿರೊ ಪೂತು ಮರು ಎನು 
ವಕರು ಸನ್ನಾಹದಲಿ ಕವಿದುದು ವರ ಮಹಾರಥರು ೨೬ ತಾ ನಿಖಿಳ ರಥನಿಕರ ಕವಿದುದು ಮತ್ತೆ ಸಂದಣಿಸಿ ೩೩ 
- ಭೀಮ ಫಲುಗುಣ ಕೃಷ್ಣ ಧರ್ಮಜ 

- ಕಡಿದು ಬಿಸುಟರು ತೇರುಗಳನಡ 
ರೀ ಮಹಾರಥರಲ್ಲದಿತರ 

ಗೆಡಹಿದರು ಹೇರಾನೆಗಳ ಕೆಲ - 
ಸೋಮವಳವಿಯು ಮಾರಿ ಕವಿದುದು ಕರ್ಣನಿದಿರಿನಲಿ ಕಡೆಯಾಕುವ ಕುದುರೆ ನನೆದವು ಬಸಿವ ನೆತ್ತರಲಿ 
ಹಾ ಮಹಾದೇವಾ ಸಮಸ್ತ ಸ 

ತುಡುಕಿದರೆ ಕಾಲಾಳನಟ್ಟೆಯ 
ನಾಮರಥಿಕರು ಕರ್ಣನೊಬ್ಬನ 

ನುಡಿಯಲರಿಯೆನು ಕರ್ಣತನುಜರ 
ಕಾಮಿಸಿದರೆ ಕದನಕವನೀಪಾಲ ಕೇಳೆಂದ 

ಕಡುಹು ನಕುಲಾದಿಗಳ ಬೆದರಿಸಿತರನ ಕೇಳೆಂದ 
ಉರಿಯ ಪೇಟೆಗಳಲಿ ಪತಂಗದ 

ತಿರುಗಿ ಕಂಡನು ಭೀಮನೆಲೆ ತರು 
ಸರಕು ಮಾರದೆ ಮರಳುವುದೆ ನಿ . 

ವಲಿಗಳಿರ ಕೊಂಡಾಡಿ ಕಾದುವ 
ಬೃರದ ಬಿರುದಿನೊಳೀ ಮಹಾರಥ ರಾಜಿ ರವಿಸುತನ 

ದೊರೆಗಳೇ ನಕುಲಾಂಕ ತೆಗೆ ಸಹದೇವ ಸಾರೆನುತ 
ಕೆರಳಿಚಿದರೆ ಕಣವಿಲ್ಲದೆ 

ಸರಳ ಕೆನ್ನೆಯ ಬಿಗಿದ ಹುಬ್ಬಿನ 
ಬೆರಸಿದರು ಬೇಸರಿಸಿದರು ಹೊಡ 

ಮುರಿದ ಮೀಸೆಯಲೌಡುಗಚ್ಚಿನ - 
ಕರಿಸಿದರು ಹೊಯ್ದರು ವಿಭಾಡಿಸಿದರು ವಿಘಾತಿಯಲಿ ೨೮ 

ಕುರುಕುಲಾಂತಕ ಭೀಮ ಬಿಟ್ಟನು ನೂಠಿಯಲಿ ರಥವ ೩೫ 
- ತಮ್ಮ ಸತ್ತೋದಧಿಯ ತೋರಿದ 

ರಾಯ ದಳದಲಿ ಸೆಣಸಲಿದು ಕ 
ರೊಮ್ಮೆ ಮೊಗೆದನು ಬಳಿಕ ರಾಯನ 

ಜ್ಞಾಯವೇ ಮಕ್ಕಳಿರ ಮನ್ನಿಸಿ 
ಸೊಮ್ಮಿ ನವರಲಿ ಸೀಳಿದನು ಹದಿನೆಂಟು ಸಾವಿರವ 

ಕಾಯಿದೆನು ಬಳಿಕೇನು ನಿಮ್ಮಂಘವಣಿಲೇಸಾಯು 
ಹಮ್ಮುಗೆಯ ಕೈಮನದ ಹೊಣಕೆಯ 

ಸಾಯಲೇತಕೆ ಹಿಂಗಿ ನಿಮ್ಮ ನು 
ಹಮ್ಮಿ ನುಬ್ಬ ಟೆಯವರ ಪಾರ್ಥನ 

ನೋಯಿಸುವುದನುಚಿತವು ಸೇನಾ 
ತಮ್ಮದಿರ ಸಾಹಸಕೆ ಸೇರಿಸಿದನು ಪಲಾಯನವ 

ನಾಯಕನು ನಿಮ್ಮಯ್ಯನಾತನ ಕಳುಹಿ ನೀವೆಂದ ೩೬ 
ರಥ ಮುರಿದು ಬಲು ಘಾಯದಲಿ ಸು 

ಮರುಳಲಾ ಪವಮಾನಸುತ ನಿ 
ವ್ಯಥಿತ ಸಾತ್ಯಕಿ ಹಿಂಗಿದನು ಸಾ 

ನೊರೆಗೆ ಪಡಿಯೊರೆ ತೂಕ ತೂಕಕೆ 
ರಥಿಗಳಳಿವಿನಲೋಡಿದರು ಸುತಸೋಮಕಾದಿಗಳು 

ಸರಿಸರಾವಿರ ಕನಕಗಿರಿಪರಿಯಂತ ಮಾತೆ ಕೆ 
ಪೃಥುವಿಗೊರಗಿತು ನಾಲ್ಕು ಸಾವಿರ 

ತರಣಿಬಿಂಬದ ತತ್ತಿಗಳನು 
ರಥಿಗಳುಳಿದ ಪದಾತಿ ಗಜ ಹಯ 
ರಥವ ಕೆಡಹಿದನೆನಿತನೆಂಬುದನರಿಯೆ ನಾನೆಂದ 

ಇರಿಸಿತೋರುವ ತಿಮಿರವುಂಟೇ . 
೩೦ ತರಹರಿಸಿತೋರಾ ಎನುತ ಕವಿದೆಚ್ಚರನಿಲಜನ ೩೬ 


១ . 


೫೦೪ 


ಮ ಹಾ ಭಾರತ 


[ ಸಂಧಿ 


ಗಳಹತನವಿದು ನಿಮ್ಮ ತಂದೆಯು 
ಗಳಿಸಿದರ್ಥವು ನಿಮ್ಮ ಬೀಯಕೆ 
ಬಳಸುವಿರಿ ತಪ್ಪಾವುದೆನುತೆಚ್ಚಂಬ ಹರೆಗಡಿದು 
ಹಿಳುಕ ಕವಿಸಿದನೀತನೀತನ 
ಅಳುಕ ಮುರಿದೊಡನೆಚ್ಚು ಭೀಮನ 
ಕೆಳರಿಚಿದರೆ ಕರ್ಣನಂದನರರಸ ಕೇಳೆಂದ - ೩೮ | 
- ಬಾಲರೆಂದೇ ಮನ್ನಿಸಿದರೆ ಛ 
ಡಾಳಿಸಿತೆ ಚಪಳವಾಗಲಿ 
ಖಳರಾವೆ ಸಲೆಯೆನುತ ನಾರಾಚ ಶತಕದಲಿ 
ಬೀಳಲೆಚ್ಚನು ರಥವ ಗಜ ಹಯ 
ಜಾಳವನು ಸಾರಥಿಗಳನು ಬಲು 
ಗೋಲೊಳಿಬ್ಬರೊಳೊಬ್ಬನನು ಕೆಡೆಯೆಚ್ಚು ಬೊಬ್ಬಿರಿದ ೩೯ 
- ಶಿವಶಿವಾ ಕರ್ಣಾತ್ಮಜನೆ ಮಡಿ 
ದವನು ದಳಪತಿ ಮಡಿದನೋ ಕ 
ರವನ ಕೇಡೋ ಹಾಯೆನುತ ಕುರುಸೇನೆ ಕಳವಳಿಸೆ 
ಕವಿದರಾಮ ಕೃಪ 
ರವ ಶಕುನಿ ದುಶ್ಯಾಸನಾದಿಗ 
ಳವಗಡಿಸಲನಿಬರನು ತೊಲಗಿಸಿ ಕರ್ಣನಿದಿರಾದ ೪೦ 

ಆತುಕೊಳ್ಳೆ ಭ್ರೂಣಹತ್ಯಾ 
ಪಾತಕಿಯೆ ಪಡಿತಳಿಸು ವಿಶಿಖ 
ಪ್ರಾತವಿವೆಯೆನುತೆಚ್ಚನಿನಸುತನನಿಲನಂದನನ 
ಆತುಕೊಂಬರೆ ಸರಿಸನಲ್ಲ ವಿ 
ಜಾತಿಯಲಿ ಸಂಭವಿಸಿದನೆ ಫಡ 
ಸೂತನಂದನ ಎನುತ ಕರ್ಣನನೆಚ್ಚನಾ ಭೀಮ 
- ಎಚ್ಚರೊಡನೊಡನೆಚ್ಚ ಬಾಣವ 
ಕೊಚ್ಚಿದನು ಕಲಿ ಕರ್ಣನಾತನ 
ನೆಚ್ಚನಂಬಿನ ಮೇಲೆ ನೂಕಿದವಂಬು ವಹಿಲದಲಿ 
ಎಚ್ಚು ಕವಿಸಿದಡವನು ಪವನಜ 
ನೆಚ್ಚಡವ ಪರಿಹರಿಸಿ ರವಿಸುತ 
ನೆಚ್ಚಡಿಬ್ಬರು ಕಾದಿದರು ಕೈಮೈಯು ಮನ್ನಿಸದೆ ೪೨ 
- ಭಾರಿಯಂಕವು ದಳಪತಿಗೆ ಪಡಿ 
ಸಾರಿಕೆಯ ಭಟರಿಲ್ಲಲಾ ಪರಿ | 
ವಾರಕಿದು ಪಂಥವೆ ಎನುತ ಕುರುರಾಯ ಮೂದಲಿಸೆ 
ಕೂರಲಗಿನಂಬುಗಿದು ಬಳಿಯು ವು 
ಹಾರಥರ ಕೈವೀಸಿ ರವಿಸುತ 
ಸಾರೆನುತ ಕೆಣಕಿದನು ದುಶ್ಯಾಸನನು ಪವನಜನ ೪೩ 


ಎಲವೊ ಕರ್ಣಾತ್ಮಜನ ಹೊಯ್ಯ 
ಗ್ಗಳಿಕೆಯಲಿ ಹೊರೆಯೇರದಿರು ಪಡಿ 
ಬಲಕೆ ಕರನಾ ಕೃಷ್ಣ ಪಾರ್ಥರ ನಿನ್ನಲೇನಹುದು 
ಬಳಿಯ ಬಿಗುಹಿನ ಬಿಂಕ ನಿನ್ನಯ 
ತಲೆಗೆ ಬಹುದಾವರಿಯೆವೆನುತ 
ಬಳನನೆಚ್ಚನು ನಿನ್ನ ನಂದನನರಸ ಕೇಳೆಂದ 

ತಗರು ಮುಳಿದಾರಿದರೆ ತೋಳನು 
ತೆಗೆದು ಜೀವಿಸಲರಿವುದೇ ನಾ 
ಲಗೆಯ ವೀರರು ನೀವುಮೂಢರು ನಾವು ನುಡಿಗಳಲಿ 
ಉಗಿದಡಾಯ್ ದ ಮೊನೆಯ ತುದಿ ನಾ 
ಲಗೆಗಳಲಿ ಮಾತಾಡಬಲ್ಲರೆ 
ಸೊಗಸುವೆವು ನಾವೆನುತ ಪವನಜನೆಚ್ಚನರಿಭಟನ ೪೫ . 

ಪವನಸುತನೆಚ್ಚಂಬ ಹಗೆಗಡಿ 
ದವಿರಳಾಸವನೀತ ಕವಿಸಿದ 
ನಿವನ ಬಳಿಯ ಮಹಾರಥರು ಸೂಸಿದರು ಶರವಳೆಯ 
ರವಿಯ ಕೈ ಕತ್ತಲೆಯು ಹೊರಳಿಯ 
ತಿವಿಗುಳಿಗೆ ತೆರಳುವುದೆ ರಿಪು ಶರ 
ನಿವಹವನು ಕಡಿಯಚ್ಚು ಕೆಡಹಿದನಾ ಮಹಾರಥರ ೪೬ 
- ಸಿಕ್ಕಿದರೆ ಬಳಿಕೇನು ತಾಯಿಗೆ 
ಮಕ್ಕಳಾಗರು ನಿನ್ನ ತನಯನ 
ನಿಕ್ಕಿ ಹಾಯ್ದರು ಹಿಂಡೊಡೆದು ನೀ ಸಾಕಿದವರೆಲ್ಲ 
ಹೊಕ್ಕು ಬಳಿಕೊಂದೆರಡು ಪಸರದ 
ಲುಕ್ಕುಡಿಯಲೊದಗಿದನು ನಿನ್ನವ 
ನೆಕ್ಕ ತುಳದಲಿ ಸರಿಮಿಗಿಲ ಕಾದಿದನು ಹಗೆಯೊಡನೆ ೪೭ 
- ತೇರು ಹುಡಿಹುಡಿಯಾಗಿ ರಣದಲಿ 
ಸಾರಥಿಯ ತಲೆ ಹೋಗಿ ಕಾಲಿನ 
ಲಾರುಭಟೆಯಲಿ ನಿನ್ನ ಮಗನೆಸುತಿರ್ದನನಿಲಜನ 
ಸಾರು ನೀ ಸಾರೆನುತ ಕರ್ಣಕು 
ಮಾರನಡಹಾಯಿದನು ಭೀಮನ 
ಭೂರಿ ಬಾಣದ ಪಂಜರವ ಭಂಜಿಸುತ ವಹಿಲದಲಿ 

ಎಲೆಲೆ ಕರ್ಣ ಕುಮಾರನೊ ಪಡಿ 
ಬಲವ ಕರೆಯೋ ಬಾಲನೊಬ್ಬನೆ 
ನಿಲುವುದರಿದೋ ಸ್ವಾಮಿದ್ರೋಹರ ಹಿಡಿದು ನೂಕೆನುತ 
ಉಲಿಯೆ ಕೌರವ ರಾಯನುಬ್ಬಿದ 
ಕಳಕಳದ ಬಹುವಿಧದ ವಾದ್ಯದ 
ದಳದ ದೆಖ್ಯಾ ದೆಖಿಯಲಿ ಕಲಿಕರ್ಣ ನಡೆತಂದ ೪೯ 


ಇಳಿ 


) 


೫೦೫ 


ಕರ್ಣ ಪರ್ವ 


೧೧] 


ಹನ್ನೊಂದನೆಯ ಸಂಧಿ 


ಸ ರಾಯ ರಿಪುರವಿ ರಾಹು ಪಾಂಡವ 

ರಾಯ ಸೇನಾಜಲಧಿ ವಡಬನ 
ಜೇಯ ರವಿನಂದನನು ಗೆಲಿದನು ಧರ್ಮನಂದನನ 


ಮಗನ ತೊಲಗಿಸಿ ಮಿಗುವ ಚೂಣಿಯ 
ತೆಗಸಿ ಬಲವಂಕದ ಭಟಾಳಿಗೆ. 
ಮೊಗದ ಸನ್ನೆಯ ಮಾಡುತಡವಂಕದ ಕಟಾಕ್ಷದಲಿ 
ತೆಗೆದು ತೂರಂಬಿನಲಿ ಭೀಮನ 
ಬಿಗಿದನಾವೆಡೆ ಧರಣಿಯಾವೆಡೆ 
ಗಗನವಾಡೆ ದೆಸೆಗಳನೆ ತುರುಗಿದವು ಶರಜಾಳ 

ಭೀಮನೋ ನಿಮಿಷಾರ್ಧದಲಿ ನಿ 
ರ್ನಾಮನೋ ತಡವೇಕೆ ರಿಪುವೇ 
ಕಾಮನೊ ಕರ್ಣನೆ ಕಪರ್ದಿ ವಿಚಾರವೇಕೆನುತ 
ತಾಮಸದ ಭುಲ್ಲವಣಿಯಲಿ ಕುರು 
ಭೂಮಿಪನ ಬಲವೊದರಿ ವೈರಿ 
ಸೋಮ ಕಂಡುದು ಪವನತನಯನ ರಣದ ಭಾರಣಿಯ ೨ 

ಉಲಿವುತಿದೆ ಕೌರವನ ಸೇನಾ 
ಜಲಧಿ ಹರುಷದಲಿತ್ತಲನಿಲಜ 
ನಳುಕದೊಬ್ಬನೆ ಕಾದುದನೆ ಕರ್ಣನೊಡನೆನುತ 
ತಳಿತ ಧವಳಚ್ಚತ್ರ ಚಮರಾ 
ವಳಿಯ ಮಧ್ಯದಲವನಿಪತಿ ನಿಜ 
ಬಲಸಹಿತ ನೂಕಿದನು ಬಹುವಿಧವಾದ್ಯ ರಭಸದಲಿ ೩ 

ಒಂದು ಕಡೆಯಲ್ಲಿ ಭೀಮ ಸಾತ್ಯಕಿ 
ಯೊಂದು ಕಡೆಯಲಿ ನಕುಳ ದೌಪದ 
ರೊಂದು ಕಡೆಯಲಿ ಚೇಕಿತಾನ ಶಿಖಂಡಿ ಶೃಂಜಯರು 
ಒಂದು ಕಡೆ ಸಹದೇವನೀ ಪರಿ 
ಹಿಂದೆ ಮುಂದಕ್ಕೆಲದೊಳಿತನ 
ಸಂದಣಿಸಿ ಮುತ್ತಿದರು ಮುಕ್ಕುರಿಕಿತ್ತು ರಿಪುಸೇನೆ ೪ 
- ರಾಯದಳವುಚ್ಚೆದ್ದು ದೋ ಪಡಿ 
ನಾಯಕರನಪ್ಪಳಿಸುವೆನು ರಿಪು 
ವಾಯುಜನ ಗಾಢಣಿಯ ಗರಗ್ರಹವ ಕಳಚುವೆನು 
ರಾಯಕೌರವ ಸಹಿತ ನೀವ್ ನಿ 
ಮಾಯತದಲಿರಿಯೆನುತ ಸಾರದ 
ಸಾಯಕದ ಸರಿವಳೆಯ ಸುರಿದನು ಭಾನುಸುತ ಮುಳಿದು ೫ 
- ಧನುವಿನಲಿ ಸಾತ್ಯಕಿಯ ಮಾದ್ರಿ 
ತನುಜರನು ತೇರಿನಲಿ ದ್ರುಪದನ 
ತನಯನನು ಸಾರಥಿಗಳಲಿ ಜೋಡಿನಲಿ ಪವನಜನ 
ಬಿನುಗರವರವರಂಗದಲಿ ಕೈ 
ಮನವ ಖಂಡಿಸಿ ಸಕಲರಿಪು ಸಾ 
ಧನವನೊಬ್ಬನೆ ಕರ್ಣ ಗೆಲಿದನು ನೃಪತಿ ಕೇಳೆಂದ ೬ 


ಮುಂದುಗೆಟ್ಟುದು ದೊರೆಗಳೆನೆ ರವಿ 
ನಂದನನ ರಥಕಾಗಿ ಸೇನಾ 
ವೃಂದ ಕವಿದುದು ಚೈದ್ಯ ಶೃಂಜಯ ಮತ್ಮ ಕೈಕೆಯರು 
ಸಂದಣಿಸಿ ಪಾಂಚಾಲ ಕೇರಳ 
ವಿಂದ ಮಗಧ ದ್ರವಿಡ ವಂಗ ಪು 
ಳಿಂದ ಬಲ ಬಹಳಾಬಿ ಮುತ್ತಿತು ಮತ್ತೆ ಮೂದಲಿಸಿ ೭ 

ಒದೆವ ಮಂದರವನು ತರಂಗದ 
ಲುದಧಿ ಹೊಯ್ಕಂದದಲಿ ಹೊಕ್ಕವು 
ಕುದುರೆ ತೂಳಿದವಾನೆ ಕವಿದರು ರಥಿಕರೊಳಬಿದ್ದು 
ಒದರಿ ವಿವಿಧಾಯುಧದ ಕಾಲಾ 
ಳೊದಗಿ ಕೈದೋರಿಸಿದರಿನಿಬರ | 
ಸದೆದನೊಬ್ಬನೆ ಕರ್ಣ ಕೆದರಿದನಾ ಮಹಾಬಲವ 
- ಬೀಳುವಂಬಿನ ಹೊಯ್ಯ ಖಡ್ಡದ 
ತೂಳುವಾನೆಯ ತೂಕಿ ತಾಗುವ 
ಶೂಲಿಗೆಯ ತುಂಡಿಸುವ ವಂಕಿಯ ನೆಡುವ ಬಲ್ಲೆಹದ 
ಸೀಳುವಿಟ್ಟಿಯ ಮುರಿವ ಪರಿಘದ 
ಪಾಳಿಸುವ ಪರಶುವಿನ ಧಾಳಾ 
ಧೂಳಿ ಮಸಗಿತು ಮತ್ತೆ ಕರ್ಣನ ರಥದ ಬಳಸಿನಲಿ ೯ 

ತುರಗ ರಾವರಿಗವರ ಖಡಕೆ 
ಕರಿಗೆಜೋಧರಿಗವರ ಶಸ, ಕೆ 
ವರ ರಥಕೆ ಸಾರಥಿಗೆ ರಥಿಕರ ಚಾಪ ಮಾರ್ಗಣಕೆ 
ಸರಳನೋಂದೊಂದೆಚ್ಚು ನೆರೆ ಕ 
ತರಿಸಿದನು ಕಾಲಾಳನೊಂದೇ 
ಸರಳಿನೂರಳಿಯೆ ಕೊಂದನು ಕರ್ಣ ಪರಬಲವ ೧೦ 

ನಕುಳನನು ಹದಿನೆಂಟರಲಿ ಸಾ 
ತ್ಯಕಿಯನೈದಂಬಿನಲಿ ಸಹದೇ 
ವಕನನೊಂಬತ್ತರಲಿ ಭೀಮನನೆಂಟುಕೋಲಿನಲಿ 
ಸಕಲ ರಥಿಕರನೆಲ್ಲ ಶತ ಸಾ 
ಯಕದಲೊರಗಿಸಿ ಚೈದ್ಯ ಪಾಂಚಾ 
ಲಕರ ಥಟ್ಟಿನೊಳೊಕ್ಕಲಿಕ್ಕಿದನರಸ ಕೇಳೆಂದ 
- ಅದು ಬಳಿಕ ಹೇರಾಳ ದಳವಾಂ 
ತುದು ಮಹಾರಥರೆಸುಗೆಯಲಿ ಹೂ 
ಳಿದುದು ನಭ ನುಗ್ತಾ ಯು , ನೆಲ ಚತುರಂಗ ಪದಹತಿಗೆ | 
ಕುದುರೆ ಕರಿ ತೇರಾಳ ತೆಕ್ಕೆಯ 
ಹೊದರಿನಲಿ ಮುಳುಗಿದನು ನಿನ್ನವ 
ನದುಭುತವನೇನೆಂಬೆನೆ ಧೃತರಾಷ್ಟ್ರ ಕೇಳೆಂದ ೧೨ 


HO೬ 


ಮ ಹಾ ಭಾರತ 


[ ಸಂಧಿ 


- ತಾರಕನ ಥಟ್ಟಿನಲಿ ಹರನ ಕು 
ಮಾರ ಹೊಕ್ಕಂದದಲಿ ವೃತ್ರನ 
ತಾರಕಾಕ್ಷನ ಜೋಡಿಯನು ಜ೦ಭಾರಿ ತರಿವಂತೆ 
ಆರಿದೆಚ್ಚನು ಶಿವಶಿವಾ ಕಾ 
ಮಾರಿಯೋ ಪಾಂಡವ ಬಲದ ಹೆ 
ಮಾರಿಯೋ ನಿನ್ನಾನೆ ಸವರಿತು ವೈರಿಭವನವ ೧೩ 
- ವಾಫೆ ಸರಿಸದ ರಾವುತೋ ದೃಢ 
ವಾಘಯನುತೇರಿದ ಹಯಘದ 
ಮೇಘಪಟಲದ ಪಾಡೆ ಫಡಯೆನೆ ಹ ದಳದ 
ಲಾಘವದ ಲುಳಿಸಾರತನದ ಶ 
ರಘು ರಚನೆಯ ರಥಿಕಯೂಥ 
ಶ್ಲಾಘಿಗಳ ನಾ ಕಾಣಿನೊಂದು ವಿಘಳಿಗೆ ಮಾತ್ರದಲಿ ೧೪ 
- ಬೇರೆ ಲಗ್ಗೆಯ ಮಾಡಿಭೋಯೆಂ 
ದೇರಿ ಹಳಚುವ ರಭಸ ಕಿವಿಗಳ 
ಕೀರಿದುದು ಬಳಿಕವರು ಕರ್ಣನ ತಾಗಿದಾಕ್ಷಣಕೆ 
ತಾರು ಥಟ್ಟಿಗೆ ಹರೆದು ರೌದ್ರವ 
ಹಾರಿದವು ಕಣ್ಣುಗಳು ರಿಪುಬಲ 
ದೇರ ನಾಲಗೆ ಹೊಗಳಲಮ್ಮದುನೃಪತಿ ಕೇಳೆಂದ ೧೫ 
- ಆಳ ಕೊಂದನು ಲಕ್ಕವನು ತುರ 
ಗಾಳಿಯನು ನಾಲ್ಕಾವಿರವ ಶುಂ 
ಡಾಲಘಟೆಗಳ ತುಂಡಿಸಿದನೊಂದೆರಡು ಸಾವಿರವ 
ಮೌಳವಣಿಯಲಿ ಹೊಳೆಹೊಳೆವ ನರ 
ಪಾಲರನು ನಾನೂರರೋಲೆಯ | 
> ಳಿದನಿ ಚೈದ್ಯ ಪಾಂಚಾಲರಲಿ ಕಲಿಕರ್ಣ ೧೬ 

ತೆರಳಿದನು ಸಹದೇವ ನಸು ಪೈ 
ಸರಿಸಿದನು ನಕುಲನು ಶಿಖಂಡಿಯ 
ಕರಣ ತಲೆಕೆಳಕಾಯು ಕಾಣಿನು ಸಾತ್ಯಕಿಯ ರಥವ 
ಮುರಿವ ಕಂಡೆನು ಭೀಮ ದುಗುಡದ 
ಭರದಲಿದ್ದನು ಮಿಕ್ಕ ಬಲ ನಾ 
ಲೈ ರಡೊ ನಾಲ್ಕೂಂದೋ ನಿಧಾನಿಸಲರಿಯೆ ನಾನೆಂದ ೧೭ 

ಇಟ್ಟಣಿಸಿಕೊಂಡೋ ರಾಯನ 
ಥಟ್ಟ ಹೊಕ್ಕನು ಜರುಹಿದನು ಜಗ 
ಜಟ್ಟಿ ಜೋಡಿಸಿದಂಗಸುಯಾನದ ಮಹಾರಥರ 
ಕೆಟ್ಟ ದಳವನಘಾಟದವರೊಳ 
ಗಿಟ್ಟು ಕೊಳ್ಳದೇನು ರಾಯನ 
ಮುಟ್ಟುತಿದಲಾ ರೌದ್ರರಣವೆನುತೆಚ್ಚನಾ ಕರ್ಣ ೧೮ 
- ಕುರುಬಲದ ಸುಮಾನ ಕಹಳೆಯ 
ಬಿರಿವ ನಿಸ್ಸಾಳದ ನೃಪಾಲರ 
ಹರುಷ ಪುಳುಕದ ಭುಜದ ಹೊಯ್ಲಿನ ಬೊಬ್ಬೆಯಬ್ಬರದ 
ಅರಿಬಲದೊಳಕಟಕಟ ವಿಧಿ ನಿ 
– ರುಣಿ ಹಾಹಾಯೆಂಬ ರವದ 
ಬೃರದ ನಿರಕೇಳಲಾದುದು ನೃಪತಿ ಕೇಳೆಂದ ೧೯ 


ಎಲೆಲೆ ರಾಯನ ಮೇಲೆ ಬಿದ್ದುದು 
ಕಲಹವಕಟಾ ಹೋಗಬೇಡಿ 
ಟ್ಕಳಿಸಿದವ ಹಗೆ ನಮ್ಮ ಭೀಷ್ಮ ದ್ರೋಣನಿವನಲ್ಲ 
ಅಳುಕದಿರಿ ಕವಿಕವಿಯೆನುತ ಹೆ . 

ಲ ಸಘಾಡದಲೌಕಿ ಕರ್ಣನ 
ಹೊಲಬುಗೆಡಿಸಿದುದಂಬುಗಳ ಸಾರಾಯಿ ಸೋನೆಯಲಿ ೨೦ 

ಕೊಂಬನೇ ಬಳಿಕೀ ಮಹಾರಥ 
ರಂಬುಗಿಂಬನು ನಿಮ್ಮ ಹಿರಿಯರ 
ಡೊಂಬಿನಾಹವವಲ್ಲಲೇ ತಮತಮಗೆ ತುಡುಕುವಡೆ 
ಅಂಬುನಿಧಿ ಮಕರಂದವಾದರೆ 
ತುಂಬಿಯಾಗನೆ ವಡಬನೀತನ 
ನೆಂಬ ಖುಲ್ಲರು ಸುಭಟರೇ ಧೃತರಾಷ್ಟ್ರ ಕೇಳೆಂದ ೨೧ 
- ರಾಯದಳದೊಳು ಮಡಿವ ಕರಿವಾ 
ನಾಯುಜಕೆ ಕಡೆಯಿಲ್ಲ ರಥಿಕರು 
ಪಾಯದಳವೆನಿತಳಿದುದೋ ನಾನರಿಯೆನದರೊಳಗೆ 
ಬಾಯಿಬಿಟ್ಟು ದು ಸೇನೆ ಕಡಿಖಂ 
ಡಾಯತದ ಹೆಣನೋಟಲಿನ ಮುರಿ 
ದಾಯುಧದ ಸಂದಣಿಯ ನಿಲಿಸಿತು ಬಳಿಕ ರವಿಸುತನ ೨೨ 

ತರಿದ ಹೊಸಕುಮ್ಮ ರಿಯೊಳಗೆ ರಥ 
ಹರಿಯಬಲ್ಲುದೆ ಕರ್ಣ ನಾವಿಂ 
ದರಿದೆವೆ ನೀ ನೆಟ್ಟನೋಲೆಯಕಾರನೆಂಬುದನು 
ಇರಿತಕಿವರಾರಿದಿರಹರು ನಿ 
ನುರವಣಿಯನಾರಾನುವರು ಮ 
ತೃರವ ಬಿಸುಟೆನು ಪೂತು ರವಿಸುತ ಎಂದನಾ ಶಲ್ಯ ೨೩ 
- ಕಾಲಿಡುವಡಿದು ದುರ್ಗವೆನುತಾ 
ಸಾಲ ಬಿಟ್ಟನು ದಕ್ಷಿಣಕೆ ದು . 
ವ್ಯಾಳಿಸಿದನಾ ರಥವನವನೀಪತಿಯ ಮೋಹರಕೆ 
ಏಳು ಕಲಿಯಾಗಿನ್ನು ಕೆಲಬಲ 
ದಾಳ ಹಾರದಿರೆನುತ ರಾಯನ 
ಮೇಲೆಕರೆದನು ಕರ್ಣ ಖತಿಯಲಿ ಕಣಿಯ ಬಿರುವಳೆಯು ೨೪ 

_ ಗಳಹದಿರು ಕೆಲಬಲದ ಹಂಗಿನ 
ಬಳಕೆಯೇ ಫಡ ಸೂತಸುತ ಬಾ 
ಳೊಲೆಯ ಬಾಹಿರ ಬಿನುಗ ಬೆದರಿಸಿ ಬರಿದೆ ಬೆರತೆಯಲ 
ಉಲುಕಿದರೆ ನಾಲಗೆಯ ತೊಡಬೆಯ 
ಕಳಚುವೆನು ನಿಲ್ಲೆನುತಲಾ ಕುಂ 
ಡಳಿತ ಕಾರ್ಮುಕನೆಚ್ಚು ಕಡಿದನು ಕರ್ಣನಂಬುಗಳ ೨೫ 
- ಆಲಿಕಲುಗಳು ಸಿಡಿಲಮರಿಗಳ 
ಮೇಲುವಾಯ ವು ಗಡ ಯುಧಿಷ್ಠಿರ 
ನಾಳುತನದಲಿ ನಮ್ಮ ಜರೆದನು ಶಲ್ಯ ನೋಡೆನುತ 
ಬೋಳೆಯಂಬೈದರಲಿ ರಾಯನ 
ತೋಳನೆಚ್ಚನು ಜಡಿವ ಜೋಡಿನ 
ಮೇಲೆ ಮುರಿದವು ಬಾಣ ನೃಪ ಮಗುಳೆಚ್ಚನಿನಸುತನ ೨೬ 


ಕರ್ಣ ಪರ್ವ 


202 


- ೧]. 


- ಬಲುಹು ಕೈಗಳಲುಂಟೆ ತೋರುವು 
ದುಲಿವ ಹೊತ್ತದು ಬೇರೆನುತ ಮುಂ 
ಕೋಳಿಸಿ ಕರ್ಣನ ಶರವ ಕಡದೀರೇಳು ಬಾಣದಲಿ 
ಅಳುಕದೆಚ್ಚನು ತೇರು ತುರಗಾ 
ವಳಿಯ ಧವಳಮ್ಮತ್ರ ಚವರಿಯ 
ನಿಳುಹಿದನು ಧ್ವಜದಂಡ ಸಹಿತೈವತ್ತು ಬಾಣದಲಿ ೨೭ 
- ಬೇಗೆವರಿ ಬೆಳುದಿಂಗಳಲಿ ನಮ 
ಗೀಗತೋರಿತಲಾ ಎನುತ ಮುರಿ 
ದಾಗಳೇ ಸಂಧಿಸಿದ ತನ್ನಯ ಹಯ ರಥಾದಿಗಳ 
ಈಗಲರಿಯಾದರೆಯೆನುತ ಕಿವಿ 
ಗಾಗಿ ತೆಗೆದನು ನಿಶಿತಬಾಣವ 
ತೂಗಿ ಬಿಟ್ಟನು ಬೀಳೆನುತ ಕಲಿ ಕರ್ಣ ಬೊಬ್ಬಿರಿದ ೨೮ 

ಅರಸ ಕೇಳಾಶ್ಚರಿಯವನು ರಿಪು 
ಶರವನೆಡೆಯಲಿ ಕಡಿದು ರವಿಸುತ 
* ನುರವನೆಚ್ಚನು ಧರ್ಮನಂದನನೆಂಟು ಬಾಣದಲಿ 
ಬಿರಿಯೆ ಬಲುವಾಂಗಿ ಹಾಯ್ದ ವು 
ಗರಿಸಹಿತಲುಚ್ಚಳಿಸಿ ನೆಲದಲಿ 
ಸರಳು ನೆಟ್ಟವು ಕರ್ಣ ನನೆದನು ರುಧಿರಧಾರೆಯಲಿ ೨೯ 
- ತೂಗುವೊಡಲರೆಮುಳ್ಳುಗಂಗಳ 
ಸೂಗುರಿಸುವಂಗದಲಿ ತಾಳದ 
ಮೂಗಿನುಸುರಿನ ಮರ್ಧೆಯಲಿ ರವಿನೂನು ಮೈಮರೆದ 
ಆಗಳಂತಿರೆ ಹೊರೆಯವರ ಕೈ 
ಲಾಗುವದ್ದಿನ ಕಮಳಜಲ ಮಂ 
ತ್ರಾಗಮದಲೆಚ್ಚನೊಂದೇ ನಿಮಿಷದಲಿ ಕರ್ಣ ೩೦ 
- ಬಸಿವ ರಕುತವ ತೊಳೆತೊಳೆದು ಮಂ 
ತ್ರಿಸಿದ ಸಲಿಲವ ಮುಕ್ಕುಳಿಸಿಯುಗು 
ಆ ಸಮ ಸಾಹಸಿ ಕೊಂಡ ವರ ಕರ್ಪುರದ ವೀಳೆಯವ 
ಮುಸುಡ ದುಗುಡದ ತನ ಸೇನಾ 
ಪ್ರಸರಕಭಯವನಿತ್ತು ಮಾರಿಯ 
ಮುಸುಕನುಗಿದನತೋರೆನುತ ತಾಗಿದನು ಭೂಪತಿಯ ೩೧ 

ಮಂದಿ ಕವಿಯಲಿ ಘಾಯ ತಾಗಿದ 
ಹಂದಿಯೋ ರಾಧೇಯನರಸನ . 
ಮುಂದುಗೆಡಿಸದೆ ಮಾಣನೋ ತೆಗೆ ನೂಕು ನೂಕೆನುತ 
ಸಂದಣಿಸಿತತಿರಥರು ರಾಯನ 
ಮುಂದೆ ತಲೆವರಿಗೆಯಲಿ ಸೇನಾ 
ವೃಂದ ತುಡುಕಿತು ಕುಪಿತಕಾಳೊರಗನ ನಾಲಗೆಯ ೩೨ 

ರಾಯನಳಲಿಗರಿವರಘಾಟದ 
ನಾಯಕರು ಕಾಣಿರೆ ಸಮೀರನ | 
ಲಾಯದಲಿ ಲಂಬಿಸಿದವಕಟ ತುಷಾರ ವಾಜಿಗಳು 
ಆಯಿತದು ತಪ್ಪೆನೆನುತ ಕ 
ರ್ಣಾಯತಾಸ್ತ್ರದಿ ಹರೆಗಡಿದು ರಿಪು 
ರಾಯನಲ್ಲಿಗೆ ರಥವ ಬಿಟ್ಟನು ಸೂಠಿಯಲಿ ಕರ್ಣ ೩೩ 


ಹೊಟ್ಟ ನೂಕಿ ವೃಥಾಹವದ ಜಗ 
ಜಟ್ಟಿ ನೀ ಹೊರಕಾಲುಗೊಂಡರೆ 
ಬಿಟ್ಟೆನೇ ತಾ ಕರ್ಣನರಿಯಾ ಕಾಯ್ದು ಕೊಳ್ಳೆನುತ 
ಕಟ್ಟಳವಿಯಲಿ ವೈರಿರಾಯನ 
ನಿಟ್ಟಳಿಸಿ ಮುರಿಯಿಸುತ ಬರಲಡ 
ಗಟ್ಟಿ ತಡೆದರು ಮತ್ತೆ ಸಕಲ ಮಹಾರಥರು ಭಟನ ೩೪ 
- ನಿಲ್ಲು ಸೈರಿಸು ಸೂತಸುತ ಜವ 
ನಲ್ಲಿ ಮೇಳವೆ ಜೀವರಿಗೆ ಭೂ 
ವಲ್ಲಭನ ಸಮಜೋಳಿಯೇ ನೀ ಸಾರು ಸಾರೆನುತ 
ಚೆಲಿದರು ಕೂರಂಬುಗಳನೆಡ 
ದಲ್ಲಿ ಬಲದಲಿ ಹಿಂದೆ ಮುಂದೆಸೆ 
ಝಲ್ಲರಿಯ ಶರಜಾಳ ರೋಂಪಿಸಿತಬುಜಸಖಸುತನ ೩೫ 

ತುರಗ ದಳವೊಂದೆಸೆಯಲ್ಕಿತು 
ಕರಿಘಟೆಗಳೊಂದೆಸೆಯಲತಿರಥ 
ರುರವಣಿಯ ಪದಹತಿಯ ಧೂಳಿಯ ಮಬ್ಬಿನುಬ್ಬರದ 
ಧರಧುರವದೊಂದೆಸೆ ಪದಾತಿಯ 
ಹೊರಳಿಗಳದೊಂದೆಸೆ ವಿಘಾತಿಸಿ 
ತರಿಭಟನನೇನೆಂಬೆನೆ ಧೃತರಾಷ್ಟ್ರ ಕೇಳೆಂದ ೩೬ 

ಮುಸುಕುವುದು ಮುಗಿಲೊಮ್ಮೆ ಸೂರನ 
ಮಸಕ ಮಿಗಿಲಹುದೆ 
ಪ್ರಸರಕೊಳಗಹನೊಮ್ಮೆ ರವಿ ತೋರುವನು ಮತ್ತೊಮ್ಮೆ 
ಅಸಮಸಮರದೊಳೀತನಾ ಪರಿ 
ಮಸುಳುವನು ತೋರುವನು ತೊಡೆವನು 
ದೆಸೆಗೆಡಿಸುವನು ಬಳಿಕ ಮುಳಿಸಿಕೊಳಾ ಮಹಾರಥರ ೩೭ 

ಬಿದ್ದು ದೈನೂರಾನೆ ರುಧಿರದೊ 
ಆದ್ದರಿನ್ನೂರರಸು ಮಕ್ಕಳು 
ಕದ್ದನಂತಕನಾರು ಸಾವಿರ ಕುದುರೆಯುಸುರುಗಳ 
ಬಿದ್ದವರನೊಡೆತುಳಿದು ಮೇಲು 
ಬೈದು ಕವಿಕವಿದಾಳುಕುದುರೆಯ 
ಬಿಬ್ಬಿನಲಿ ಬೇಸರಿಸಿದನು ಪಿತೃಪತಿಯ ಪರಿಜನ ೩೮ 

ಆಳ ನೋಯಿಸಿ ನೋಡುತಿಹ ಹೀ 
ಹಾಳಿ ತಾನೇಕಕಟಕಟ ದೊರೆ 
ಯಾಳ ಧೀವಶವೆನುತ ಸಹದೇವಾದಿಗಳು ಜರೆದು 
ತೋಳು ಬಳಲದೆ ತೆಗೆದೆನುತ ಸಮ 
ಜೋಳಿಯಲಿ ನೂಕಿದರು ಕರ್ಣನ 
ಮೇಲೆ ಸಾತ್ಯಕಿಭೀಮರವನೀಪಾಲನಿದಿರಿನಲಿ - ೩೯ 

ಪೂತು ಮಝರೇ ಭೀಮ ಸಾತ್ಯಕಿ 
ಯಾತರೋ ತನ್ನೊಡೆಯನಿದಿರಲಿ | 
ಘಾತಕರ ಘಟ್ಟಿಸುವೆನೀಗಳೆ ಶಲ್ಯ ನೋಡೆನುತ 
ಭೂತನಾಥನ ಭಾಳನಯನೋ | 
ದೂತಧೂಮಧಜ ಶಿಖಾ ಸಂ 
ಘಾತವಿವೆಯೆನೆಕೆದರಿದನು ಮಾರ್ಗಣ ಮಹೋದಧಿಯ 


- [ ೪೦ 


೫೦೮ 


ಮ ಹಾ ಭಾರತ 

[ ಸಂಧಿ 
ಪವನಸುತ ಮುಖದಿರುಹಿದನು ಯಾ 

ಅರಸನೆಚ್ಚನು ಕರ್ಣ ಶರವನು 
ದವನ ಕಂಡವರಾರು ಸೇನಾ 

ಪರಿಹರಿಸಿ ಮಗುಳೆಚ್ಚನೀತನು 
ನಿವಹಗಿವಹದ ಪಾಡೆ ಕರ್ಣನ ಖಾತಿ ಸೊಪ್ಪರಿಸೆ 

ಧರಣಿಪನನವನೀಶನೆಚ್ಚನು ಹಗೆಯ ರಥ ಹಯವ 
ವರ ಮುರಿದುದು ವಿಜಯಲಕ್ಷ್ಮಿಯ | 

ಮರಳಿ ಶಲ್ಯನನೆಚ್ಚಡಿತನ 
ಸವತಿ ಸೇರಿತು ಸುಭಟರಿಗೆ ಬಳಿ 

ಹೊರೆಯವರಿಚ್ಚನು ರಥಾಂಗವ 
ಕವನಿಪತಿಯೇ ತರುಬಿ ನಿಂದನು ಭಾನುನಂದನನ ೪೧ ಹುರುಳುಗೆಡಿಸಿ ಮಹೀಶನೆಚ್ಚನು ಭಾನುನಂದನನ ೪೮ 
- ಅಂಜುವೆವು ನಿಮಗರಸರೇ ಬಲ 

- ಅಕಟ ಚಂದ್ರಿಕೆ ಗೆದ್ದು ದೋ ಪಾ 
ಪಂಜರದ ಗಿಣಿ ನೀವು ನಿಮಗೀ 

ವಕನ ಝಳವೀ ಧರ್ಮಪುತ್ರನ 
ಮಂಜರನ ಪಡಿಮುಖಕೆ ನಿಲುವುದು ನೀತಿಯೇ ನಿಮಗೆ ವಿಕಳ ಶರದಲಿ ಕರ್ಣ ನೊಂದನಲಾ ಮಹಾದೇವ 
ಭಂಜನೆಗೆ ಬಲುಹುಳಡೆಯು ನಿಮ 

ಅಕುಟಿಲರು ನೀವೆನ್ನ ವೊಲು ಬಾ 
ಗಂಜುವರು ಗುರು ಭೀಷ್ಮರಾ ಪರಿ 

ಧಕರೆ ಪರರಿಗೆ ಪರಶುಧರ ಸಾ | 
ರಂಜಕರು ತಾವಲ್ಲೆನುತ ತಾಗಿದನು ಭೂಪತಿಯ ೪೨ ಯಕದ ಸವಿನೋಡಾದಡೆನುತೆಚ್ಚನು ಮಹೀಪತಿಯ ೪೯ 
ಕಲಿತನವೆ ಹೃದಯದಲಿ ಕಾವ್ಯದ 

- ಏನ ಹೇಳುವೆನವನಿಪತಿ ನಿ 
ಬಳಕೆ ಕೈಯಲಿ ನಡುವೆ ನಾಲಗೆ 

ನ್ಯಾನೆಯಗ್ಗಳಿಕೆಯನು ಪಾಂಡವ 
ಯುಲಿದಡೇನಗ್ಗಳಿಕೆಯಹುದೋ ವೀರ ಸಿರಿಯಹುದೊ ಸೇನೆ ಮಗುಳಡ್ನವಿಸಿತವನೀಶನ ರಥಾಗ್ರದಲಿ 
ಕಲಿತನದ ಕೆಚ್ಚುಳಡೆಸುಗೆಯ 

ಆನೆ ಹೊಕ್ಕವು ಬದ್ಧರದ ಬಲು 
ಸುಳಿವತೋರಾದರೆಯೆನುತ ನೃಪ 

ವಾನಿಸದ ಬಂಡಿಗಳನೊಡ್ಡಿದ 
ತಿಲಕ ಬತ್ತಳಿಕೆಯಲಿ ಸೆಳೆದನು ಹೂಡಿದನು ಶರವ ೪೩ ರಾ ನಿರಂತರ ಶರವ ತಡೆದರು ತೆಕ್ಕೆವರಿಗೆಯಲಿ ೫೦ 
ರೂಪಿದೊಳಿತು ರೇಖೆಯುಚಿತ ಕ 

- ಕಡಿದು ಬಿಸುಟನು ತೆಕ್ಕೆವರಿಗೆಯ 
ಳಾಪವತಿ ಹಸನಾಯ್ತು ಬಾಣ 

ಗಡಣವನು ಬರದ ಬಂಡಿಗ 
ಸ್ಥಾಪನಕೆ ಮೆಚ್ಚಿದೆನು ಮೇಲಣ ತೂಕದಾಳವನು ಲಡಗಿದವು ನಿಜಸೇನೆಸಹಿತರುಣಾಂಬುಪೂರದಲಿ 
ಈ ಪರಿಯಲೆಂದರಿಯೆನಹುದ್ದೆ 

ಅಡಿಗಡಿಗೆ ಮುಕ್ಕುರಿಕಿ ತನ್ನನು 
ಚಾಪವಿದ್ಯಾಪಾತ್ರವಿಂದವ 

ತಡೆವ ರಿಪುಚತುರಂಗವಿಪಿನದ 
ನೀಪತಿಯಲಾ ಪೂತು ಮರು ಎಂದೆಚ್ಚನಾ ಕರ್ಣ ೪೪ ಕಡಿತ ತೀರಿತು ಮತ್ತೆ ರಾಯನ ಕೆಣಕಿದನು ಕರ್ಣ ೫೧ 
ಗಂಡುಗರವನಮ್ಮೊಡನೆ ಕೋ 

- ಕಾವನಾರೆ ಕರ್ಣ ಮುನಿದರೆ 
ದಂಡದಲಿ ಮೆರೆ ಸಾಕು ನಿನ್ನಯ 

ಜೀವದಲಿ ಕಕ್ಕುಲಿತೆಯೆಕೆ ಶ 
ಭಂಡವಿದ್ರವ ಮೆರೆವಡದಲಾ ಕೌರವಾಸ್ತಾನ 

ರಾವಳಿಗಳಿವಲಾ ಕರಾಗ್ರದಲುಗ್ರ ಧನುವಿದಲಾ 
ದಿಂಡುದರಿವೆನು ಸೈರಿಸೆನುತವ 

ನಾವು ಸೂತನ ಮಕ್ಕಳುಗಳೆ 
ಖಂಡಶರನಿಕರದಲಿ ರಿಪುಮಾ 

ನೀವಲೇ ಕೃತ್ರಿಯರು ನಿಮಗೆ 
ರ್ತಂಡತನಯನನೆಚ್ಚು ಬೊಬ್ಬಿರಿದನು ಮಹೀಪಾಲ ೪೫ ಗಾವುದಂತರವತಿಬಳರು ನೀವೆನುತ ತೆಗೆದೆಚ್ಚ 
- ಇರಿತ ಮುನ್ನವೊ ಸುಭಟರಿಗೆ ಬೊ 

ಅರಿಯ ಶರಕತಿಗಡ್ಡವರಿಗೆಯ 
ಬೀರಿತಮುನ್ನ ವೊ ನಿಮ್ಮ ನುಡಿಯಲಿ 

ನರಸನಭಿಮುಖಕೊಡ್ಡಿದರು ರಥ 
ಮುರಿವಡೆದಿರೆ ನೀವೆನುತ ನೃಪನಂಬ ಹರೆಗಡಿದು 

ತುರಗವನು ಚಪ್ಪರಿಸಿ ಸಾರಥಿ ನೂಕಿದನು ರಥವ 
ತೆರಹುಗೊಡದೆಚ್ಚನು ನೃಪಾಸ್ತವ 

ಧರಣಿಪತಿ ಕೇಳೆದು ಶರದಲಿ 
ತರಿದು ಮಗುಳೆಚ್ಚನು ಶರಾವಳಿ 

ಹರಿಗೆಯನ್ನು ಮುರಿಯೆಚ್ಚು ಸೂತನ 
ಯೆರಗಿದವು ತುರುಗಿದವ ತೆತ್ತಿಸಿದವು ರಥಾಂಗದಲಿ ೪೬ ಶಿರವನಿಳುಹಿದಡೋದೆದುಕೊಂಡುದು ಮುಂಡ ಸಾರಥಿಯ 
ಕಾಯಲಾಪರೆ ಕರೆದುಕೊಳ್ತಾ 

- ಕೆದರಿದನು ಮಾರ್ಗಣಿಯೊಳರಸನ 
ವಾಯುಜನನರ್ಜುನನ ನಕುಲನ 

ಹೋದಸಿದನು ಹುಸಿಯೇಕೆ ರಾಯನ 
ನಾಯಕರೊಳುಬ್ಬಾಳುಗಳನತಿರಥಮಹಾರಥರ 

ಹುದಿದ ಕವಚವ ಭೇದಿಸಿದವೊಳಬಿದ್ದವಂಬುಗಳು 

ಎದೆಯಲೌಕಿದ ಬಾಣ ಬೆನ್ನಲಿ 
ಸಾಯಲಂಜುವಡಿಳುಹು ಧನುವನು 

ತುದಿಮೊನೆಯ ತೋರಿದವು. ಪೂರಾ 
ನೋಯಿಸೆನು ನುಡಿಸಿದಡೆ ಕೌರವ 

ಯದ ವಿಘಾತಿಯಲರಸ ಕಳವಳಿಸಿದನು ಕಂಪಿಸುತ ೫೪ 
ರಾಯನಾಣಿ ನೃಪಾಲ ಕೇಳೆನುತೆಚ್ಚನಾ ಕರ್ಣ 


೫೨ 


೫೦೯ 


೧೨] 

ಕರ್ಣ ಪರ್ವ 
- ಅರೆಮರಳುವಾಲಿಗಳ ಹೆಗಲಲಿ 

ಆಳುತನದಭಿಮಾನವದು ಕರ 
ಮುರಿದ ಗೋಣನ ದುರುದುರಿಪ ನೆ 

ವಾಳಧಾರಾಗಮನವರಸರೆ 
ತರನಿಹಾರದ ಮೈಯ ಸಡಲಿದ ಕೈಯ ಬಿಲುಸರಳ ಖಳರಾದಿರಿ ನೀವೆನುತ ಭಂಗಿಸಿದನಾ ಕರ್ಣ - ೫೮ 
ಅರಸನನು ಕಂಡಳಲಿದರು ಚಾ 

ಶುತಿರಹಸ್ಯವನರಿವ ಧರ್ಮ 
ಮರದ ಛತ್ರದ ಹಡಪದವರಾ 

ಸ್ಥಿತಿಗತಿಯನಾರೈವ ಶಾಸ್ತ್ರ 
ಪ್ರರು ವಿಘಾತಿಯಲಂಬ ಕಿತ್ತರು ಬಹಳ ಶೋಕದಲಿ ೫೫ 

ಪ್ರತತಿಯರ್ಥವಿಚಾರವಾಚರಣಾದಿ ಕರ್ಮದಲಿ 
ದಲಿ ತೊಳೆದು ಘಾಯವ 

ಚತುರರಹ ದರುಶನದ ತರ್ಕದ 
ಮಂತ್ರಿಸುತ ಕರ್ಪುರದ ಕವಳದ | 

ಮತನಿಧಾನವನರಿವ ವರ ಪಂ 
ಯಂತ್ರರಕ್ಷೆಯಲವನಿಪನ ಸಂತೈಸಿ ಮಲಗಿಸುತ 

ಡಿತರು ನಿಮಗೀ ಕದನಕರ್ಕಶವಿದ್ಯೆಯೇಕೆಂದ - ೫೯ 
ತಂತ್ರ ತಲ್ಲಣಿಸದಿರಿ ಜಿತಶತ 

- ವರ ನದಿಗಳಲ್ಲಿ ಮುಳುಗಿ ಮೂಗಿನ 
ತಂತ್ರನೋ ಭೂಪತಿ ವಿರೋದಿಭ 

ಬೆರಳಲೂರ್ಧ್ವಶ್ವಾಸ ಪವನನ 
ಟಾಂತ್ರ ಭಂಜನನೀಗಳೆಂದುದು ರಾಯನಾಪ್ತಜನ ೫೬ 

ಧರಿಸಿ ಕಾಲತ್ರಯಜಪಾನುಷ್ಠಾನಹೋಮದಲಿ 
ಸಿಕ್ಕಿದೆಯಲಾ ಸ್ವಾಮಿದ್ರೋಹಿಗ 

ಪರಮಋಷಿ ಮಧ್ಯದಲ್ಲಿ ನೀವಾ 
ಬಿಕ್ಕಿ ಹೋದರೆ ಭೀಮ ಫಲುಗುಣ 

ಚರಿಸುವುದು ಬಿಸುಟುಗಿವಡಾಯದ 
ರೆಕ್ಕ ತುಳದಲಿ ತೊಡಕಿ ನೀಗಿದಲಾ ನಿಜೋನ್ನತಿಯ ಹೊರಳಿಗಿಡಿಗಳ ಹೊದರೊಳಾಚರಿಸುವರೆ ನೀವೆಂದ ೬೦ 
ಚುಕ್ಕಿಗಳು ನಿನ್ನವರ ಮಡುವಿನ 

ಕೋಲುವಡವೆಗೆ ಕೊಟ್ಟ ಮಾತಿಂ 
ಅಕ್ಕಿ ಕೌರವ ರಾಯನನು ಮರೆ 

ಗಳುಕುವೆನು ನೀ ಹೋಗು ಹರಿಬಕೆ 
ವೊಕ್ಕು ಬದುಕಾ ಧರ್ಮಸುತ ಬಾ ಎಂದನಾ ಕರ್ಣ ೫೭ 

ಮಲೆವರಾದರೆ ಕಳುಹು ಭೀಮಾರ್ಜುನರನಾಹವಕೆ 
- ಸಾಳುವನ ಕೂಡರಗಳಿಗೆ ಸಮ 

ಉಲುಕಿದರೆ ನಿನ್ನಾಣಿಯೆನುತ 
ಮೇಳವೇ ಶಸ್ತ್ರಜ್ಞನಾದಡೆ 

ಸ್ಥಳಿಸಿ ನೃಪತಿಯ ಕೆಡೆನುಡಿದು ಪರ 
ಸೋಲುವುದೆ ವರ ಶಸ್ತ್ರವಿದ್ಯಾ ಪ್ರೌಢಿಯದು ಬೇರೆ ಬಲವ ಬರಹೇಳೆನುತ ನಿಂದನು ನುಡಿಸಿ ನಿಜಧನುವ ೬.೧ 


ಹನ್ನೆ ರಡನೆಯ ಸಂಧಿ 


ಸೂ ಲಾಯದಳದುಳಕಾರ ಕೌರವ 

ರಾಯಸೇನಾಪೂರೆಕಾರನ 
ಜೇಯನೋ ಕಲಿಭೀಮ ಗೆಲಿದನು ಭಾನುನಂದನನ 


ಏನ ಹೇಳುವೆನರಸ ಪಾಂಡವ 
ಸೇನೆಗಾದ ವಿಪತ್ತನರಸನ 
ಹಾನಿಯನು ನಿನ್ನವರ ಸುಮ್ಮಾನದ ಸಘಾಡಿಕೆಯ 
ಭಾನುಸುತನೋ ಕೌರವನ ಮದ 
ದಾನೆಯೋ ಕುರುಸೈನ್ಯ ನಳಿನೀ . 
ಭಾನು ಮತ್ತು ಭಾಷೆಂದು ಹೊಗಳಿತು ಕೂಡೆ ಪರಿವಾರ ೧ 

ಇವರ ಹರುಷದ ನಗೆಯನಾ ಬಲ 
ದವರ ಮೋರೆಯ ಹೊಗೆಯನೀ ಬಲ 
ದವರ ಭುಜದುರೆಮೊಯ್ದ ನಾ ಬಲದವರ ಬಿಸುಸುಯ್ಯ 
ಇವರೊಸಗೆ ಕೈಗುಡಿಯನಾ ಬಲ 
ದವರ ಗೆಲವಿನ ಗಡಿಯ ನೀ ಚಿ 
ಇವಿಸಿದ್ದೆ ಧೃತರಾಷ್ಟ್ರ ಎಂದನು ಸಂಜಯನು ನಗುತ ೨ 
- ಅಳುವವರ ನಗಿಸುವುದು ನಗುವರ 
ನಳಿಸುವುದು ಗೆಲಿದವರ ಸೋಲಿಸಿ 
ಗೆಲಿಸುವುದು ಸೋತವರನೀ ವಿಪರೀತಗತಿ ವಿಧಿಗೆ 


ಅಳಲದಿರು ಸುಮ್ಯಾನದಲಿ ವೆ 
ಗಳಿಸದಿರು ನಿನ್ನವರು ನಿಮಿಷದೊ 
ಛಳಲುದೊರೆಯಲಿ ಮುಳುಗುವಂದವನಿನ್ನು ಕೇಳೆಂದ ೩ 
- ಲಳಿಯ ಲಹರಿಯಲಬ್ಬರದ ಕಳ 
ಕಳದ ವಾದ್ಯದ ಲಗ್ಗೆಯಲಿ ಪರ 
ಬಲವಹೊಕ್ಕನು ಮತ್ತೆ ಮೂದಲಿಸುತ್ತ ಮಹಿಪತಿಯ 
ಎಲೆಲೆ ರಾಯನ ರಣಕೆ ಮಾರಿದ 
ತಲೆಯ ಕದ್ದಿರೆ ಕುನ್ನಿಗಳಿರೆನು 
ತೊಳಗೊಳಗೆ ಬಿಡೆ ಜರೆದು ಜೋಡಿಸಿ ನೂಕಿತರಿಸೇನೆ ೪ 
- ಅಕಟ ರಾಯನ ಹರಿಬದಲಿ ಸೇ . 
ವಕರಿಗಾದುದು ಸೂ 
ರಕ ವಧೂವರ್ಗದಲಿ ಚಾಳಿಸಬೇಡ ವಿಗ್ರಹಕೆ 
ವಿಕಳಬಲನಿವನೇನು ಭಾಳಾಂ 
ಬಕನೋ ಬಲಿಬಂಧಕನೋ ಸುರಪಾ 
ಲಕನೋ ಫಡಫಡ ಎನುತ ಕವಿದುದು ಕರ್ಣನಿದಿರಿನಲಿ ೫ 


೫೧೦ ಮ ಹಾ ಭಾರತ 

( ಸಂಧಿ 
ಅರಸ ಕೇಳಾಕ್ಷಣಕೆ ರುಧಿರದ 

ಬೀಳ ಹೊಯ‌ಹೋಮ್ಬಿಡೆಯದಲಿ ಹೊ . 
ಬಿರುವೊನಲ ಬಲುಗೆಸರ ನೆಣವಸೆ 

ಕಾಳುತೆಗೆಯಲಿ ಧರ್ಮಪುತ್ರನ 
ಯರಿಲ ನೆಲದಲಿ ಧೂಳಿಯೆದ್ದುದು ದಳದ ಪದಹತಿಗೆ ಮೇಲುನೋಟದಲಿರಲಿ ನೋಡಲಿ ನಮ್ಮ ನಾಟಕವ 
ಸರಕಟಿಸಿ ರಿಪು ಸರದಳ ಸಂ 

ಆಳ ನಿಲಿಸೋ ನಿಲಿಸೆನುತ ಸಂ | 
ವರಿಸಿ ನೂಕಿತು ಕಲ್ಪ ಮೇಘದ 

ಸ್ವಾಲಿತೋದ್ದತ ಚಪಳ ಚಾಪ ಕ 
ಸರಿವಳೆಗೆ ಸಿಗುರೆದ್ದು ಕೊಬ್ಬಿದ ಕಡಲಿನಂದದಲಿ 

ರಾಳ ಮೌರ್ವೀನಾದ ಭೀಷಣನಾದನಾ ಭೀಮ ೧೩ 
. ನೋಂದನೇ ಧರ್ಮಜನು ಭಂಗಕೆ 

ಪವನಸುತನಿಂಗಿತವ ಮನದಂ 
ತಂದನೇ ರಾಧೇಯನಕಕ 

ಘವಣಿಯನು ಮಾದೇಶ ಕಂಡನು 
ಟಿಂದು ಮಡಿದರೆ ಭೀಮಪಾರ್ಥರು ಭೀತಿಯೇಕಿದಕೆ ರವಿಸುತನ ನೋಡಿದನು ಮುಖದಲಿ ಮುರಿದು ತೋರಿದನು 
ನೊಂದನೀ ಪರಿ ತನ್ನ ಕಂಗಳ 

ಇವನ ಬಲ್ಲೆ ಭೀಮನೋ ಭೈ . 
ಮುಂದೆ ನರಪತಿ ಪಾರ್ಥ ನಿನ್ನೆ 

ರವನೋ ಭರ್ಗನೋ ಮನುಜ ಕಂಠೀ 
ನೆಂದು ಮುನಿವನೊ ಶಿವಶಿವಾ ಎಂದಳಲಿದನು ಭೀಮ ೭ . ರವನೊ ಕಾಲಾಂತಕನೊ ಕೋಳಾಹಳವಿದೇನೆಂದ ೧೪ 
- ಅರಸ ಮುರಿವಡೆದಲ್ಲಿ ದಿಕ್ಕನೆ 

ಉರಿಯ ಚೂಣಿಯಲುಸುರ ಹೊಗೆಯು 
ಬೆರಸಿದನೆ ಬವರವನೆನುತ ನ 

ಬೃರಿಸುತದೆ ಕೆಂಪೇರಿದಕ್ತಿಯ 
– ರಸಿ ನಗಳೇ ಭಂಡವೀರನ ಮಾತ್ರ ತೆಗೆಯೆನುತ 

ಲೆರಡುಕೋಡಿಯಲೊಗುತಲದೆ ಕಿಡಿಗಳ ತುಷಾರಚಯ 
ಅರಸ ತಾನಿನ್ಯಾವ ಪರಿ ಹೇ 

ಸ್ಪುರದಹಂಕಾರ ಪ್ರತಾಪ 
ವರಿಸುವನೋ ತಾ ಮುನ್ನ ಕರ್ಣನ 

ಜ್ವರದಿ ಮೈ ಕಾಹೇರುತದೆ ನಿ 
ಶರಹತಿಯಲೇಕಳಿದುದಿಲ್ಲಾ ಎನುತ ಚಿಂತಿಸಿದ 

ಬೃರದ ಬರವಿಂದೀತನದು ಕಲಿಕರ್ಣ ನೋಡೆಂದ ೧೫ 
ನರನ ಖಾತಿಗೆ ದೌಪದಿಯ ತೋ 

- ಕಾಯಲಳವೇ ಕರ್ಣ ಬರಿಯ ನ 
ತಿರುಗಳುಪಹಾಸ್ಯಕ್ಕೆ ನೃಪತಿಯ 

ವಾಯಿಯಲಿ ಫಲವಿಲ್ಲ ದೇಹದ 
ಮರಣ ಸಾದೃಶ್ಯ ಪ್ರಹಾರವ್ಯಥೆಯ ಕಾಣಿಕೆಗೆ 

ಬೀಯಕಿದು ಹೊತ್ತಲ್ಲ ಸಾಧಕವಿದಕೆ ಬೇರುಂಟು 
ಅರರೆ ಭಾಜನವಾದೆನೆ ಹರ 

ಸಾಯಲಡಸಿದ ಬಡತನಕ್ಕೆ ಪ 
ಹರ ಮಹಾದೇವಾ ಎನುತ ತುದಿ 

ಲಾಯನವೆ ನಿಕ್ಷೇಪವಿದೆ ಬಯ 
ನೆರಳಲಾಲಿಯ ನೀರ ಮಿಡಿದಳಲಿದನು ಈ ಭೀಮ ೯ . ಲಾಯಸವು ನಮಗೇತಕೆಂದನು ಮಾದ್ರಪತಿ ನಗುತ ೧೬ 
- ಅರಸ ಕೇಳೆ ಶೋಕರಸಸಾ 

ನೀ ಮರುಳಲಾ ಶಲ್ಯ ಫಡ ಸು 
ಗರದೊಳದ್ದು ದೊ ವಡಬನೆನೆ ಕ 

ತಾಮನೇ ಸಮವರ್ತಿಯೇ ಜಿತ 
ಇರಳಿದವು ಕುಡಿಮಿಾಸೆ ಕುಣಿದವ ಸುಯ ಹೊಗೆ ಮಸಗೆ ಕಾಮನೇ ಬಡ ಭೀಮನುರುಬೆಗೆ ಬೇಡನಾದೆಯಲ 
ಕರ ನಡುಗೆ ಮೈ ಬಲಿಯೆ ಹುಬ್ಬುಗ. 

ತಾಮಸನ ತಡೆಗಡಿದು ಭೂತ 
ತುರೆ ಬಿಗಿಯೆ ಕಂಗಳಲಿ ಕೆಂಗಿಡಿ 

ಸೊಮಕುಣಬಡಿಸುವೆನು ಜಯ ಸಂ 
ಸುರಿಯೆ ವೀರಾವೇಶದಲಿ ಮಸಗಿದನು ಕಲಿಭೀಮ ೧೦ ಗ್ರಾಮ ರುದ್ರನು ಕರ್ಣನಾರೆಂದರಿಯೆ ನೀನೆಂದ ೧೭ 
- ಧರಣಿಪನ ಸಂರಕ್ಷೆಗೈಸಾ 

ಅಕಟ ಬಲುಗೈಯಹೆ ಕಣಾ ಸಾ 
ವಿರ ರಥವನಿಪ್ಪತ್ತು ಸಾವಿರ 

ಧಕನು ನಾ 
ತುರಗವನು ಹದಿನಾರು ಸಾವಿರ ಮತ್ತಗಜಘಟೆಯ 

ವಿಕಟಕೋಪಾಟೋಪಭೀಮನ ದಂಡಿಯದು ಬೇರೆ 
ದೊರೆಗಳನು ಸಹದೇವ ಸಾತ್ಯಕಿ 

ತ್ರಿಕೆಟುಕದ ಕಜ್ಜಾಯವಿದು ಬಾ 
ವರನಕುಳ ಸುತಸೋಮ ಪಾಂಚಾ 

ಲಕರ ಸೊಗಸೇ ಕರ್ಣ ಹೇಳ್ ಕೌ 
ಲರ ಕುಮಾರಾನೀಕವನು ಕರೆಕರೆದು ನೇಮಿಸಿದ ೧೧ ತುಕದ ಮಾತೇ ನಿನ್ನ ಮೇಲಾಣಿಂದನಾ ಶಲ್ಯ ೧೮ 
- ವೈರಿ ಕರ್ಣನ ಕಾಂತೆಯರ ದೃಗು | 

ನುಡಿನುಡಿಗೆ ಭಂಗಿಸುವೆ ನೀ ನಿ 
ವಾರಿಧಾರೆಯಲೆನ್ನ ಭಾರಿಯ 

ನೃಡಿಗಡಿಗೆ ತಲೆಯೊತ್ತುವೆನೊ ನಿ 
ಭೂರಿಕೋಪಾನಳನ ಅಳಿಯನು ತಗ್ಗಿಸುವೆನೆನುತ ನೊಡನೆ ಬಂದರಿಯೊಡನೆ ತಲೆಯೆತ್ತುವೆನೋ ತವಕದಲಿ 
ಧಾರುಣೀಪತಿಗೆರಗಿ ನಿಜ ಪರಿ 

ಪಡಿಮುಖದೊಳಕುವ ವಿರೋಧಿಯ 
ವಾರವನು ಸುಯಾನವರಸೆನು 

ಕಡುಹ ತಗ್ಗಿಸಿ ನಿನ್ನ ಮೆಚ್ಚಿಸಿ 
ತಾರುಭಟೆಯಲಿ ಭೀಮ ಮೊಳಗಿದನಹಿತ ಮೋಹರಕೆ ೧೨ ಕೊಡುವೆನಿನ್ನರೆಗಳಿಗೆ ಸೈರಿಸು ಮಾದ್ರಪತಿಯೆಂದ ೧೯ 


* C 


ಕರ್ಣ ಪರ್ವ 
೧೨ ] 

ಹೊಡೆದು ತಲೆಯನು ಹಗೆಯ ರಕುತವ 
ಇತ್ತಲೇ ಮಾತಿಂಗೆ ಮುನ್ನ ಪಿ 
ಯಳವನಳಿರಿವ ಸಿಂಧದ 

ಕುಡಿವೆನಲ್ಲದೊಡವನಿಪಾಲನ 
ಸುತ್ತು ಝಲ್ಲರಿ ಚೌರಿಗಳ ಘಲ್ಲಣಿಯ ಘಂಟೆಗಳ 

ಕೆಡೆನುಡಿದ ನಾಲಗೆಯ ಕೀಳುವೆನೆನುತ ಕೋಪದಲಿ 
ಹೊತ್ತ ಕೋಪದ ಹೊಗೆವ ಮುಖದ 

ಸಿಡಿವ ಕಿಡಿಗಳ ಕೊಪಶಿಖೆಯು 
ಡೊತ್ತುವಧರದ ವೈರಿ ಸೇನೆಯ 

[ ೨೦ ಈಡದ ಮಾರುತಿ ಹೋಯ್ತು ಕರ್ಣನ ಮುಂದಲೆಗೆ ೨೭ 
ಕುತ್ತಿ ತೇಗುವ ಮನದ ಮಾರುತಿ ಮೊಳಗಿದನು ಮುಂದೆ ಕೆಡಹಿದನು ಮುರಿಯೊದೆದನೆದೆಯನು ಹಾಯು 
- ಎಲೆಲೆ ಭೀಮನು ಶಿವಶಿವಾ ದಳ 

ಬಾಯ ಬಿಟ್ಟುದು ಸೇನೆಕೌರವ 
ದುಳವ ಹಾಯ್ದ ನೊ ದಿಟ್ಟ ರಾವೆಡೆ 

ರಾಯನಾವೆಡೆ ದಳಕೆ ಬಲುಗೈ . 
ನಿಲಿಸಲಾಪವರಿಲ್ಲಲಾ ಕುರುರಾಯನಾನೆಗಳು 

ನಾಯಕರು ಕೃಪಗುರುಸುತರು ಕೈಗೊಟ್ಟರೇ ಹಗೆಗೆ 
ಕಳಕಳದ ಶಾಲಾಟ ರಾಯನ 

ವಾಯುಜನ ಕೈದೊಳಗಿನಲಿ ಕುರು 
ದಳಕೆ ದುರ್ಲಭವೆನುತ ಮಿಗೆ ಮುಂ 

ರಾಯ ರಾಜ್ಯಶ್ರೀಯ ಮುಂದಲೆ 

[ ೨೮ 
ಕೊಳಿಸಿ ಭೀಮನ ತುಡುಕಿದರು ರವಿಸುತನ ಪರಿವಾರ ೨೧ ಹೋಯಿತೋ ಹಾ ಎನುತ ಮರುಗಿತು ಕೂಡೆ ಕುರುಸೇನೆ 
- ಕವಿದವಾನೆಗಳಟ್ಟಿ ರಾವ್ವರು 

- ಥಟ್ಟುಗೆಡಹಿದ ಕರ್ಣನನು ಕೈ 
ತಿವಿದರಂಬಿನ ಸರಿಯ ಸಾರದೊ 

ಮುಟ್ಟದಿರು ಹರಸಾರು ಪಾರ್ಥನು 
ಳವಘಟಿಸಿದರು ರಥಿಕರುರವಣಿಸಿದರು ಸಬಳಿಗರು 

ಕೊಟ್ಟ ಭಾಷೆಯ ಮರೆದೆಲಾ ಕೈತಪ್ಪ ಮಾಡದಿರು 
ಸವಗ ಖಂಡಿಸಲೊದಗಿದರು ಬಿ 

ಬಿಟ್ಟು ಹಿಂಗೆಲೆ ಭೀಮ ಭೀತಿಯ 
ಲ್ಲವರು ಕಟ್ಟಿರಿಕಾರರಾತನ 

ಬಿಟ್ಟು ಬೆರಸಿದೆ ಸಾಕು ಹರಿಬಕೆ 
ಜವಗೆಡಿಸಿದರು ಕಡಲುವಡಬನ ತಡೆದು ನಿಲುವಂತೆ ೨೨ . ಮುಟ್ಟಿಸಿದ ಗೆಲವಾಯ್ತು, ಮರಳಿನ್ನೆಂದನಾ ಶಲ್ಯ ೨೯ 
- ನುಸಿಗಳಳವಿಯ ಥಟ್ಟಣಿಯ ತೋ 

ದುರುಳತನದಿಂದಣ್ಣ ದೇವನ 
ರಿಸಿದರೆ ಬಲುಹಾಯ ರಾಯನ 

ಹುರುಳುಗೆಡೆ ನುಡಿದನು ವಿರೋಧಿಯ 
ಘಸಣಿಗಕಟ ವಿಶೋಕನೋಡೇ ಪೂತು ವಿಧಿಯೆನುತ ಶರಹತಿಗೆ ಬೆಂಡಾಗನಿವನ ದುರುಶರಹತಿಗೆ 
ಮಸಗಿ ಮೊಗೆದನು ಹೋಗುವ ಸೇನಾ 

ಅರನ ಬಳಲಿದನೇನ ಮಾಡುವೆ 
ಪ್ರಸರವನು ಕುಡಿತೆಯಲಿ ಚೆಲ್ಲಿದ 

ದುರುಳ ನುಡಿದನ ನಾಲಗೆಯ ನಿಡು 
ನಸಮಬಲನಡಹಾಯ್ದಿ ಕೊಂಡನು ನೆಲನನಳವಿಯಲಿ ೨೩ ಸೆರೆಯ ಬಿಡಿಸುವೆ ಮಾವ ಸೈರಿಸಿಯೆಂದನಾ ಭೀಮ ೩೦ 
ಎಲವೊ ಸೂತನ ಮಗನ ರಾಯನ 

* ಸಾಕು ಹೊರತೆಗೆ ಘಾಯವಡೆದವಿ 
ನಳಲಿಸಿದೆಲಾ ನಿನ್ನ ರಕುತವ 

ವೇಕಿ ಮೈ ಮರೆದಿದ್ದ ಹೊತ್ತಿದು 
ತುಳುಕುವೆನು ಹಿಂದಿಕ್ಕಿ ಕೊಂಬನ ತೋರುತೋರೆನುತ ನೀ ಕುಠಾರನಲಾ ಕಿರೀಟಿಯ ಭಾಪ್ರಿತದುಮಕೆ 
ಬಲುಸರಿಯ ನಾರಾಚದಲಿ ಕ 

ಲೋಕಮಾನ್ಯನು ಕರ್ಣ ಕುರುಬಲ 
ಇಲಿಸೆ ದೆಸೆ ಕೈಮಾಡಿದನು ಕೈ 

ದಾಕೆವಾಳನು ಭಂಗವಡೆದುದೆ 
ಚಳಕದೆಸುಗೆಯ ಕೇಣದಳತೆಯನರಿಯೆ ನಾನೆಂದ ೨೪ ಸಾಕು ನೀ ಸಾರೆಂದು ಭೀಮನ ನೂಕಿದನು ಶಲ್ಯ ೩೧ 
- ಏನ ಹೇಳುವೆನಿಲೀ ರವಿ 

ರಥಕೆ ಮರಳಿದನಾತನೀತನ 
ಸೂನುವೇ ದುರ್ಬಲನೆ ಭೀಮನ 

ವ್ಯಥೆಯನೇನೆಂಬೆನು ಸುಯೋಧನ 
ಮನಶರಸಂಘಾತವನು ಖಂಡಿಸಿದನಾಕ್ಷಣಕೆ 

ರಥಿಗಳುಬ್ಬಟೆ ಗರ್ಭವಿಕ್ಕಿತು ನಿಮಿಷಮಾತ್ರದಲಿ 
ದೀನನೇ ಶರನಿಕರದಲಿ ಪವ | 

ರಥದೊಳಗೆ ಮಾದೇಶನೀ ಸವ 
ಮಾನಜನೋ ಪಾತಾಳಿಯೊ ಕಲಿ 

ರಥನ ಸಂತೈಸಿದನು ಕವಳ 
ವೈನತೇಯನೊ ಕರ್ಣನೋ ನಾವರಿಯೆವಿದನೆಂದ ೨೫ ಪ್ರಥಿತ ಮಂತ್ಪಧಿಗಳಲಿ ಹದುಳಿಸಿದನಾ ಕರ್ಣ ೩೨ 
- ಅರಸ ಕೇಳಾಶ್ಚರಿಯವನು ಟೆ 

- ಆರಿತದು ಬೊಬೈಯಲಿ ದುಗುಡದ 
- ಬೃರಿಸುವನೆ ಕಲಿಭೀಮನುಬ್ಬಟೆ 

ಭಾರದಲಿ ತಲೆಗುತಿವರು 
ಯರಿಗಳಾಹವ ಧೀರರಾದರೆ ಧಾತುಗೆಡುವವನೆ 

ಬ್ಯಾರದಲಿ ಭುಲ್ಲವಿಸಿತವರು ವಿಘಾತಿಯಿಂದಿವರು 
ಶರ ಧನುವ ಹಾಯ್ದಿದನು ದೊಪ್ಪನೆ 
ಧರೆಗೆ ಧುಮ್ಮಿಕ್ಕಿದನು ಖಡುಗವ 

ಪೂರವಿಸಿದುದು ಪುಳಕದಲಿ ದೃಗು 
ತಿರುಹಿ ಬೆರಸಿದನಳವಿಯಲಿ ಕುರುಸೇನೆ ಕಳವಳಿಸೆ ೨೬ 

ವಾರಿ ಪೂರದಲಿವರಖಿಳ ಪರಿ 
ವಾರವಿದ್ದುದು ಕೇಳು ಜನಮೇಜಯ ಮಹೀಪಾಲ ೩೩ 


ಇ೧೨ 


ಮ ಹಾ ಭಾ ರ ತ 


[ ಸಂಧಿ 


ಹದಿಮೂರನೆಯ ಸಂಧಿ 


ಸೂ . . ಮಡಿದರಾಹವದೊಳಗೆ ಕೌರವ 

ನೊಡನೆ ಹುಟ್ಟಿದರನಿಲಸುತನಿಂ 
ದಡಿಗಡಿಗೆ ಹಳಚಿದನು ಯಮನಂದನನನಾ ಕರ್ಣ 


ಕೇಳು ಧೃತರಾಷ್ಮಾವನಿಪ ನಿ 
ನ್ಯಾಳನಗ್ಗಳಿಕೆಯ ವಿಘಾತಿಯ 
ಗಾಳಿ ತಾಗಿತು ತಿರುಗಿದುದು ಬಳಿಕೀ ಸಮಸ್ತಬಲ 
ಕೋಲು ತಪ್ಪಿದ ಫಣಿಯವೊಲು ಲಯ 
ಕಾಲಕೋದರುವ ಸಿಡಿಲವೊಲು ಹೀ 
ಹಾಳಿಸುತ ತಮತಮಗೆ ಬಯ್ದು ದು ಕೂಡೆ ಪರಿವಾರ ೧ 
- ರಣದೊಳೊಪ್ಪಿಸಿಕೊಟ್ಟು ಕರ್ಣನ 
ಹಣವ ಹೊಳಿಸಿ ಮರೆದೆವೇ ಮ | 
ನೃಣಿಯ ಮೋಹವ ತೊರೆದೆವೇ ಕರ್ಪುರದ ವೀಳೆಯವ 
ಗುಣ ಪಸಾಯದ ಕಾಣಿಕೆಯ ಹರಿ | 
ಯಣದ ಹಂತಿಯ ದಾಯದೂಟಕೆ 
ಋಣಿಗಳಾದೆವೆ ಶಿವಶಿವಾ ಎಂದೊಳರಿತಖಿಳಬಲ 
- ಮಾಸೆಯೇಕಿವ ಸುಡಲಿ ಸುಭಟರ 
ವೇಷವೇಕವು ತಮ್ಮ ವಧುಗಳು 
ಹೇಸಿ ನಮ್ಮ ನು ಬಿಸುಟು ಹೊಗಳೆ ಚಂಡಿಕಾದೇವಿ 
ಭಾಷೆ ಬಾಯಲಿ ಕೈದುಕೈಯಲಿ 
ವಾಸಿಯನು ಬಿಸುಟಕಟ ಜೀವದ 
ಲಾಸೆ ಮಾಡಿದೆವೆನುತ ಮರುಗಿತು ಕೂಡೆ ಪರಿವಾರ ೩ 
– ಬಯ್ಯ ಹೆಂಡಿರ ಚಿಂತೆಯಿಲ್ಲದೆ 
ಹೊಯ್ಯ ಕೀರ್ತಿಯ ಹಂಬಲಿಲ್ಲದೆ 
ಒಯ್ಯ ನರಕದ ನೆನಹದಿಲ್ಲದೆ ಪತಿಯ ಸಮಯದಲಿ 
ಕಾಯ್ಕರಾವಲ್ಲೆಂದು ಕೆಲದಲಿ 
ಬಯ್ಕರಿಗೆ ಮೈಗೊಟ್ಟು ಬದುಕುವ 
ದೈವದೂರರು ನಾವೆನುತ ಮರುಗಿತ್ತು ಪರಿವಾರ 
- ನುಡಿಯ ಭಂಡರು ಕೆಲರು ಸಿಂಧದ 
ಗುಡಿಯ ಭಂಡರು ಕೆಲರು ಹಾಹೆಯ 
ತೊಡರ ಭಂಡರು ಕೆಲರು ಕೆಲರು ಕುಲಕ್ರಮಾಗತದ 
ಗಡಬಡೆಯ ಭಂಡರು ವಿಪತ್ತಿನೊ 
ತೊಡೆಯನಿರೆ ಕೈದುಗಳ ಹೊರೆತಲೆ | 
ಯೊಡನೆ ಬಿಟ್ಟಿಯ ಭಂಡರಾವೆಂದುದು ಭಟಾತ ೫ 
- ಮಾಸೆ ಸೀದವು ಭಟರ ಸುಯ್ತಿ ನ 
ಲಾಸೆ ಬೀತುದು ದೇಹದಲ್ಲಿ ಬಲು 
ವಾಸಿಯಲಿ ಮನ ಮುಳುಗಿತನಿಬರಿಗೇಕಮುಖವಾಗಿ 
ಬೀಸಿದರು ಚೌರಿಗಳ ಬಲ ವಾ 
ರಾಶಿ ಮಸಗಿತು ರಿಪುಗಳಸುವಿನ 
ಮಾಸಲನು ತುಡುಕಿದುದು ಮನ ಕೌರವ ಮಹಾರಥರ ೬ 


ಕುದುರೆ ಕುದುರೆಯ ಮುಂಚಿದವು ಕರಿ 
ಮದಕರಿಯ ಹಿಂದಿಕ್ಕಿದವು ನೂ 
ಕಿದವು ರಥ ರಥದಿಂದ ಮುನ್ನ ಮಹಾರಥಾದಿಗಳು 
ಇದಿರೊಳೊಬ್ಬನನೊಬ್ಬನೊದಗುವ 
- ಕದನ ಭರದ ಪದಾತಿ ಪೂರಾ 
ಯದಲಿ ಕವಿದುದು ಜಡಿವ ಬಹುವಿಧ ವಾದ್ಯರಭಸದಲಿ ೬ 
- ಪೂತು ಮರು ದಳಪತಿಯ ಹರಿಬವ 
ನಾತುದೇ ಕುರುಸೇನೆ ಸುಭಟ 
ವಾತವಳವಿಗೆ ಬರಲಿ ಬರಲಿ ವಿಶೋಕನೋಡೆನುತ 
ಹೂತ ಸಂಪಗೆ ವನವನಳಿ ಸಂ 
ಘಾತ ಮುತ್ತಿ ದಡೇನೆನುತ ನಿ 
ರ್ಭಿತನಿದ್ದನು ಭೀಮ ಸುಮ್ಮಾನದ ಸಘಾಡದಲಿ ೮ 
- ಕವಿದುದಿದು ಗರಿಗಟ್ಟಿ ಕೌರವ 
ನಿವಹ ಮೊಡಾಫೋಡಿಯಲಿ ರಣ 
ದವಕಿ ಕರ್ಣದ್ರೋಹಿಯಾವೆಡೆ ತೋರುತೋರೆನುತ 
ತಿವಿವ ಬಲ್ಲೆಹದಿಡುವ ಚಕ್ರದ 
ಕವಿವ ಬಾಣದ ಹೊಯ್ಯ ಖಡ್ಡದ 
ವಿವಿಧಬಲ ಬಿಡದೌಕಿ ಮುತ್ತಿತು ಪವನನಂದನನ 

ಸಿಕ್ಕಿದನು ರಿಪು ಸ್ವಾಮಿಹನು 
ಚುಕ್ಕಿಯೋ ತಡೆ ಹೋಗಬಿಡದಿರಿ | 
ಹೊಕ್ಕುಳಲಿ ಮಗವುಂಟೆ ಹಣಿಯಲಿ ನೋಟವೇ ಹಗೆರೆ 
ಹೊಕ್ಕುಹೊಯ್ಹೊಯ್ ನೆತ್ತರೊಬ್ಬರಿ 
ಗೊಕುಡಿತೆಯೇ ಸಾಕೆನುತ ಬಲ 
ಮುಕ್ಕುರುಕಿತನಿಲಜನ ಕಾಣಿನು ನಿಮಿಷಮಾತ್ರದಲಿ ೧೦ 

ಹರಿಬಲೆಯಕಾರರೊ ಮು 
ಕುರುಕಿದರೆ ಪವನಜನು ಸಿಕ್ಕಿದ 
ದೊರೆಯ ಬಿಡಿಸೋ ನೂಕೆನುತ ಪಾಂಚಾಲಕೈಕೆಯರು 
ವರನಕುಲ ಸಹದೇವ ಸಾತ್ಯಕಿ 
ತುರುಕ ಬರ್ಬರಭೋಟ ಮಾಗಧ 
ಮರುಪುಳಿಂದಾದಿಗಳು ಕವಿದುದು ನೃಪನ ಸನ್ನೆಯಲಿ ೧೧ 

ಸರಕಟಿಸಿ ರಿಪುರಾಯ ದಳ ಸಂ . 
ವರಿಸಿಕೊಂಡುದು ಸಿಕ್ಕಿ ದಹಿತನ 
ಸೆರೆಯ ಬಿಡದಿರಿ ಬಿಡದಿರಂಜದಿರಂಜದಿರಿ ಎನುತ 
ಗುರುಜ ಕೃಪ ಕೃತವರ್ಮ ಯವನೇ 
ಶೂರ ಕಳಿಂಗ ಕರೂಪ ಕೌರವ 
ರರಸ ಮೊದಲಾದಖಿಳ ಬಲಜೋಡಿಸಿತು ಝಡಿತೆಯಲಿ ೧೨ 


ಕರ್ಣ ಪರ್ವ 


೫೧೩ 


೧೩] 


- ಏನ ಹೇಳುವೆನರಸ ಕರ್ಣನ 
ಹಾನಿ ಹರಿಬದ ಬವರವನು ಪವ 
ಮಾನನಂದನ ನಿಮಿಷದಲಿ ಮುಸುಕಿದನು ಬಾಣದಲಿ 
ದಾನವರ ಥಟ್ಟಣಿಯ ಕೀಲಣ 
ದಾ ನಗರಿಯನು ನೆಕ್ಕಿ ದಂತಿರ 
ಲೀ ನಿಘಾತದ ಸೇನೆ ಮುರಿದುದು ಭಟನ ಭಾರಣಿಗೆ ೧೩ 

ಸಿಲುಕುವುವು ಮೃಗಪಕ್ಷಿ ಹೂಡಿದ 
ಬಲೆಗಳಲಿ ಕಾಡಾನೆ ಬೀಸಿದ 
ಬಲೆಯ ಕೊಂಬುದೆ ನಿನ್ನ ದಳ ಥಟ್ಟೆ ಸಿ ಮುತ್ತಿದರೆ 
ಅಳುಕುವನೆ ಕಲಿಭೀಮನೆಡದಲಿ 
ಕಲಕಿದನು ಬಲವಂಕದಲಿ ಕೈ 
ವಳಿಸಿ ಕೊಂದನು ವರ ಪುರೋಭಾಗವ ವಿಭಾಡಿಸಿದ ೧೪ 
- ಆಳ ಮೇಳೆಯ ಮುರಿದುದೀ ಸಾ 
ಯಾಳು ಸತ್ತುದು ಹಲವು ಪಡಿಬಲ 
ದಾಳು ಕೂಡದ ಮುನ್ನ ಕೊಂದನುಕೋಟಿಸಂಖ್ಯೆಗಳ 
ಮೇಲೆ ಮೇಲೊಡಗವಿವ ಸಮರಥ 
ಜಾಲವನು ಮುರಿಯೆಚ್ಚು ನಿಮಿಷಕೆ 
ಧೂಳಿಪಟ ಮಾಡಿದನು ಕರ್ಣನ ಮನ್ನಣಿಯ ಭಟರ ೧೫ 

ಮತ್ತೆ ಕವಿದುದು ಮೇಲೆ ಪಡಿಬಲ 
ವೊತ್ತಿ ಹಕ್ಕು ದು ಹೆಣದ ಬೆಟ್ಟವ 
ಹಳ್ಳಿ ಹುಡಿಹುಡಿ ಮಾಡಿ ಹಿಡಿದರು ರಥದ ಕುದುರೆಗಳ 
ಕುತ್ತಿದರು ಸಾರಥಿಯನಾತನ 
ತೆತ್ತಿಸಿದರಿಟ್ಟಿಯಲಿ ಭೀಮನ 
ಮುತ್ತಿ ಕೈಮಾಡಿದರು ರವಿಸುತ ಸಾಕಿದತಿಬಳರು ೧೬ 
- ಇಳಿದು ರಥವನು ಗದೆಯ ಕೊಂಡ 
ಪ್ಪಳಿಸಿದನು ಹೊರಕ್ಕೆಯಲರೆದಿ 
ಎಳಿಸಿದರನೆಡಗಾಲಲೊದೆದನು ಹೊಯ್ತು ಮುಡುಪಿನಲಿ 
ಕಲಕಿದನು ಕೌರವ ಮಹಾಬಲ 
ಜಲಧಿಯನು ಸರ್ವಾಂಗಶೋಣಿತ 
ಜಲದಲೆಸೆದನು ನನೆದ ಜಾಜಿನ ಗಿರಿಯವೊಲು ಭೀಮ ೧೭ 

ಸವರಿದನು ರವಿಸುತನ ಪರಿವಾ 
ರವನು ಮಗುಳುಬೈದ ಕೌರವ 
ನಿವಹದಲಿ ಕಾದಿದನು ದುರೊಧನ ಸಹೋದರರ 
ತಿವಿದು ನಾಲ್ವರ ಕೊಂದನುಬ್ಬರಿ 
ಸುವರ ಗರವ ಮುರಿದು ಪ್ರಳಯದ 
ಭವನ ರೌದ್ರದವೋಲು ಭುಲ್ಲಯಿಸಿದನು ಕಲಿಭೀಮ ೧೮ 
- ಶಿವಶಿವಾ ಕೌರವನ ತಮ್ಮ ದಿ 
ರವಗಡಿಸಿದರು ನಂದೋಪನಂದರು 
ಜವಗೆ ಜೇವಣಿಯಾದರೇ ಕಲಿ ಭೀಮನಿದಿರಿನಲಿ 
ತಿವಿವರಿನ್ನಾರೆನುತ ಗುರುಸಂ 
ಭವ ಕೃಪಾದಿಗಳೊ ನಡೆತಹ 
ರವವ ಕೇಳಿದು ಕುದಿದನವಮಾನದಲ್ಲಿ ಕಲಿಕರ್ಣ ೧೯ 

KBS, 


ಪೂತು ದೈವವೆ ಭೀಮಸೇನನ 
ಘಾತಿಯಲಿ ಸೊಪ್ಪಾದೆನ್ನ ಸುಡ 
ಲೇತಕೀ ಧನುವೇತಕೀ ದಿವ್ಯಾಸ್ತ ನಿಕರಗಳು 
ಜಾತಿ ನಾನೆಂದೆನ್ನ ನಗ್ಗಿಸಿ 
ಭೂತಳಾಧಿಪ ಸಾಕಿದನು ತಾ 
ನೇತರಿಂದುಪಕಾರಿ ಎಂದನು ಸುಯು ಕಲಿಕರ್ಣ ೨೦ 
- ಎಲೆ ಮರುಳೆ ರಾಧೇಯ ಫಡ ಮನ 
ವಿಳುಕದಿರು ತಪ್ಪೇನುಸೋಲವು 
ಗೆಲವು ದೈವಾಧೀನ ನಿನ್ನಾಳನಕೆ ಕುಂದೇನು 
ಹಲಬರಮರಾಸುರರೊಳಗೆ ಹೆ | 
ಬೃಲವೆ ದುರ್ಬಲವಾಯ್ತು ನೀ ಮನ 
ವಳುಕದಿರು ಹಿಡಿ ಧನುವನನುವಾಗೆಂದನಾ ಶಲ್ಯ ೨೧ 

ಖಾತಿ ಮೊಳೆತುದು ಮತ್ತೆ ಬಲ ಸಂ 
ಘಾತಕಭಯವನಿತ್ತು ಬಾಣ 
ವಾತವನು ಹೊದೆಗೆದರಿ ಹೊಸಹೊಗರೆನಡಿಗಡಿಗೆ 
ಭೂತನಾಥನ ಮರೆಯ ಹೊಗಲಿ ಮ 
ಹೀತಳೇಶನ ಹಿಡಿವೆನೆನುತ ವಿ 
ಧೂತರಿಪುಬಲ ರಥವ ಬಿಟ್ಟನು ಧರ್ಮಜನ ಹೊರೆಗೆ ೨೨ 

ಕಾಲಯಮನೂ ಕರ್ಣನೋ ಭೂ 
ಪಾಲಕನ ಬೆಂಬತ್ತಿದನು ಪಾಂ 
ಚಾಲೆಯೋಲೆಯ ಕಾವರಿಲ್ಲಾ ಎನುತ ಬಲನೋದರೆ 
ಕೇಳಿದನು ಕಳವಳವನೀ ರಿಪು 
ಜಾಲವನು ಜರೆದಡ್ಡಹಾಯ್ದ ನು 
ಗಾಳಿಗುದಿಸಿದ ವೀರನದ್ಭುತ ಸಿಂಹನಾದದಲಿ - ೨೩ 
- ಮತ್ತೆ ಕರ್ಣನ ಭೀಮನಾಹವ 
ಹೊತ್ತಿದುದು ಹಿಂದಾದ ಹೆಕ್ಕಳ 
ಹತ್ತು ಸಾವಿರ ಹಡೆಯದೇ ಫಡ ನೂಕು ನೂಕೆನುತ 
ಮತೆ ಗಜಘಟೆಯಾರು ಸಾವಿರ 
ಮುತ್ತಿದವು ಸೌಬಲನ ಥಟ್ಟಿನೊ 
ಟೊತ್ತಿಬಿಟ್ಟವು ನಾಲ್ಕು ಸಾವಿರ ಕುದುರೆ ರಥಸಹಿತ ೨೪ 

ಸಂದಣಿಸಿ ದಳ ನೂಕಿಕೊಂಡೆ 
ತಂದುದಿದು ರವಿಸುತನ ತೊಲಗಿಸಿ 
ಮುಂದೆ ಮೋಹರದೆಗೆದು ಮೂದಲಿಸಿತು ಮರುತ್ತುತನ 
ಬಂದುದೇ ಕರ್ಣಂಗೆ ಪಡಿಬಲ 
ತಂದುದೇ ನಮಗೊಸಗೆಯನು ಲೇ 
ಸೆಂದು ಸುಭಟರ ದೇವ ಸುಮಾನದಲಿ ಲಾಗಿಸಿದ ೨೫ 
- ದಳದೊಳಗೆ ದಳವುಳಿಸಿದನು ಕೆಲ 
ಬಲನನೆಚ್ಚನು ಕೇಣವಿಲ್ಲದೆ 
ನಿಲುಕಿದರಿಗಳು ಚಿಗಿದರಮರೀಜನದ ತೋಳಿನಲಿ 
ತಲೆಗಳೊಟ್ಟಿಲ ತೋಳ ಕಡಿಗಳ 
ತಳಿದ ಖಂಡದ ಕುಣಿವ ಮುಂಡದ 
ಸುಳಿಯ ರಕುತದ ಕಡಲ ರೌಕುಳವಾಯು ನಿಮಿಷದಲಿ | 


33 


ಇ೫೧v ಮ ಹಾ ಭಾರ ತ 

[ ಸಂಧಿ 
ಬಿಟ್ಟ ಸೂಠಿಯೊಳೊಗು ಮುರಿಯದೆ 

ಗುರುಸುತನನೈವತ್ತು ಬಾಣದ 
ಬಿಟ್ಟ ಕುದುರೆಯ ದಳವ ಕೊಂದನು 

ಲರಸನನುಜರ ಕೃಪನ ಕೃತವ 
ಬೆಟ್ಟವನು ಬಲವೈರಿ ತರಿವವೊಲಿಭದ ಮೋಹರವ 

ರ್ಮರನು ಮೂನೂರಂಬಿನಲಿ ವೃಷಸೇನ ಸೌಬಲರ 
ಥಟ್ಟುಗೆಡಹಿದನುರವಣಿಸಿ ಸಾ 

ಸರಳು ಮೂವತ್ತರಲಿ ಪುನರಪಿ 
ಲಿಟ್ಟು ರಥವಾಜಿಗಳ ನೆರೆ ಹುಡಿ 

ಗುರುಸುತಾದಿ ಮಹಾರಥರನೆರ 
ಗುಟ್ಟಿದನು ಕಾಲಾಳ ಘಾಸಿಯನರಿಯೆ ನಾನೆಂದ ೨೭ 

[ ೩೪ 

ಡೆರಡರಲಿ ಮುರಿಯೆಚ್ಚು ವಿಮುಖರ ಮಾಡಿದನು ಭೀಮ 
ಮುರಿಯೆ ಪಡಿಬಲವಾಕೆಯಲಿ ಬಿಡೆ 

- ಮತ್ತೆ ಜೋಡಿಸಿ ಕೌರವೇಂದ್ರನ 
ಜರೆದು ಬಿಟ್ಟನು ರಥವ ಭೀಮನ 

ನೋತ್ತಲಿಕ್ಕಿ ಮಹಾರಥರು ರಿಪು 
ಬಿರುಬ ಕೊಳ್ಳದೆ ನೂಕಿದನು ಧರ್ಮಜನ ಸಮ್ಮುಖಕೆ ಮತ್ತದಂತಿಯ ಕೆಣಕಿದರು ಕೆದರಿದರು ಮಾರ್ಗಣವ 
ಇರಿತಕಂಜದಿರಂಜದಿರು ಕೈ 

ಎಲವನೀಪತಿಯ ಮೋಹರ 
ಮರೆಯದಿರು ಕಲಿಯಾಗೆನುತ ಬೊ 

ವತ್ತ ಮೆಲ್ಲನೆ ರಥವ ಬಿಟ್ಟನು 
ಬಿರಿದು ಧಾಳಾಧೂಳಿಯಲಿ ತಾಗಿದನು ಕಲಿಕರ್ಣ ೨೮ ಮತ್ತೆ ಮೂದಲಿಸಿದನು ಯಮಸೂನುವನು ಕಲಿಕರ್ಣ ೩೫ 
ನ ಭುಜವ ಕೆಲ ಸಾ . 

- ದ್ರೋಣಬರಸಿದ ಭಾಷೆಯೆಂದೇ 
ರ್ದೆಚ್ಛನಾತನ ಸಾರಥಿಯ ರಥ 

ಕೊಣಿಪತಿ ಬಗೆಯದಿರು ತನ್ನನು 
ದಚ್ಚನಾತನ ಹಯವನವನೀಪತಿಯ ಟೆಕ್ಕೆಯವ 

ವಾಣಿಯದ ವಿವರದಲಿ ಸಲಹನು ಕೌರವರ ರಾಯ 
ಎಚ್ಚು ಮೂದಲಿಸಿದನು ಪುನರಪಿ 

ಪ್ರಾಣದಾಸೆಯ ಮರೆದು ತನ್ನೊಳು 
ಯೆಚ್ಚು ಭಂಗಿಸಿ ನೃಪನ ಮರ್ಮವ 

ಕೇಣವಿಲ್ಲದೆ ಕಾದೆನುತ ನಿ 
ಚುಚ್ಚಿ ನುಡಿದನು ಘಾಸಿ ಮಾಡಿದನಾ ನೃಪಾಲಕನ ೨೯ ತ್ರಾಣನನು ನಿಬ್ಬರದ ನುಡಿಗಳಲಿರಿದನಾ ಕರ್ಣ ೩೬ 
- ಚೆಲ್ಲಿತವನೀಪತಿಯ ಮೋಹರ 

- ಬಿಡನು ರಾಯನ ಬೆನ್ನನೀತನ 
ವೆಲ್ಲ ನೆರೆ ನುಗ್ತಾಯ್ತು ರಾಯನ 

ಕೆಡಹಿ ರಕುತವ ಕುಡಿಯೆನುತ ಬಲ 
ಘಲ್ಲಿಸಿದನೇಳೆಂಟು ಬಾಣದಲೀತನಡಿಗಡಿಗೆ 

ನೆಡನೋಳಿಟ್ಟಿಸಿದರು ಸಾತ್ಯಕಿ ನಕುಲ ಸಹದೇವ 
ಅಲ್ಲಿಯದುಭುತ ರಣವನಪ್ರತಿ 

ತುಡುಕಿದರು ಪಾಂಚಾಲಮರ 
ಮಲ್ಲ ಮಾರುತಿ ಕೇಳಿದನು ಮಗು 

ಗಡಣ ಕೈಕೆಯ ಪಂಚ ಪಾಂಡವ 

[ ೩೭ 
ಇಲ್ಲಿಯೇ ಮೊಳಗಿದನು ನಿಮಿಷಕೆ ಕರ್ಣನಿದಿರಿನಲಿ ೩೦ ರಡಸಿದರು ಹೊದಿಸಿದರು ಕಣಿಯಲಿ ರವಿಸುತನ ರಥವ 
ಅಳಲಿಸಿದನೇ ಧರ್ಮಪುತ್ರನ 

- ಇನಿಬರೊಂದೇ ಸೂಠಿಯಲಿ ಮುಂ 
ಬಳಿಚಿ ಬಿಟ್ಟೆನು ನಾಯ ಕೊಲ್ಲದೆ 

ಮೊನೆಯ ಬೋಳೆಯ ಸುರಿದರಡಿಗಡಿ 
ಕಳುಹಿದರೆ ಬೆಂಬಿಡನಲಾ ಮರುಕಳಿಸಿ ಮರುಗೊಳಿಸಿ ಗಿಬರಂಬನು ಮುರಿದು ತರಿದನು ಸೂತ ವಾಜಿಗಳ 
ತಲೆ ಕೊರಳ ಸಂಪ್ರತಿಗೆ ಭೇದವ 

ತನತನಗೆ ಹೊಸ ರಥದೊಳೊಂದೊ 
ಬಳಸಿದರೆ ಸಾಕೈಸಲೇ ಎನು 

ಗಿ ನಲಿ ಕವಿದೆಚ್ಚರು ಮಹಾಹವ | 
ತುಲಿದು ಕಣಿಗಳ ಕೆದರಿ ಕರ್ಣನ ತರುಬಿದನು ಭೀಮ ೩೧ ವೆನಗೆ ಬಣ್ಣಿಸಲರಿದು ಧರಣಿಪಾಲ ಕೇಳೆಂದ ೩೮ 
- ಭೀಮಸೇನನ ದಳಪತಿಯ ಸಂ 

ಭಟರು ಮುತ್ತಿದರಿನಸುತನ ಲಟ 
ಗ್ರಾಮ ಮಸೆದುದು ಮತ್ತೆ ಕೈಕೊಳ 

ಕಟಿಸಲೆಚ್ಚರು ಶಿವ ಶಿವಾ ನಿ . 
ಲೀ ಮಹಾರಥರೆನುತ ಕೈಬೀಸಿದನು ಕುರುರಾಯ 

ಚಟದ ನಿಬ್ಬರದಂಘವಣಿ ಮತ್ತು ಪೂತು ಲೇಸೆನುತ 
ಸೋಮದತ್ತನ ಸೂನು ಕೃಪನು | 

ನಿಟಿಲನೇತ್ರನ ನಯನ ಶಿಖಿಯು 
ದ್ಯಾವ ಶಕುನಿ ಸುಯೋಧನಾನುಜ. . [ ೩೨ ಬೃಟೆಗೆ ಸಮ ಜೋಡಿಸಿತು ಕರ್ಣನ 

- 

ಚಟುಳ ವಿಕ್ರಮಪವನ ಪರಿಗತ ಬಾಣಶಿಖನಿಕರ 
ನಾ ಮಹಾಹವಕೊದಗಿದರು ಕೃತವರ್ಮ ಗುರುಸುತರು 

೩೯ 
ಅಖಿಳ ಬಲಭಾರಣಿಯಲೆಂದೇ 

- ನಕುಳನನು ನೋಯಿಸಿದ ಸಹದೇ 
ಮುಖದಲೊಡ್ಡಿತು ಪವನಜನ ಸಂ 

ವಕನ ಫಾಯಂಬಡಿಸಿದನು ಸಾ 
ಮುಖದೊಳನಿಬರು ಕೆಣಕಿದರು ಕಲ್ಪಾಂತಭೈರವನ 

ತ್ಯಕಿಯ ಮಸೆಗಾಣಿಸಿದನಾ ಪಾಂಚಾಲ ಕೈಕೆಯರ 
ಸುಖಿಗಳಕಟಾ ನೀವು ಸಮರೋ 

ವಿಕಳಗೊಳಿಸಿದನಾ ಮಹಾರಥ 
ನ್ನು ಖರಹರೆ ಕರ್ಣಂಗೆ ಸಾವಿನ 

ನಿಕರ ಸೈರಿಸಿ ಮತ್ತೆ ಮೇಳಾ 
ಸಖಿಗಳೇ ಲೇಸೆನುತ ಕೈಕೊಂಡೆಚ್ಚನಾ ಭೀಮ ೩೩ ಪಕದಲಂಘಿಸಿದರು ತಡೆದರು ಭಾನುನಂದನನ ೪೦ 


೫೧೫ 


ಕರ್ಣ ಪರ್ವ 


೪೧ 


೧೪] 

ಹೇಳಲರಿಯೆನು ನಿನ್ನವನ ಕ 
ಟ್ವಾಳುತನವನು ದೇವ ದೈತ್ಯರ 
ಕಾಳೆಗದಲಿವನಂತೆ ಬಲ್ಲಿದರಿಲ್ಲ ಬಿಲ್ಲಿನಲಿ 
ಆಳ ಮುರಿದನು ಹೂಣಿಹೋಗುವು 
ಬ್ಯಾಳುಗಳ ಬಲು ದೇಹದಂಬಿನ 
ಕೀಲಣದ ಕಾಳಾಸದಿರಿತನ ಮೆರೆದನಾ ಕರ್ಣ 
- ಸರಳ ಹತಿಯಲಿ ನಕುಲ ಸಾತ್ಯಕಿ 
ಬಿರುದ ಸಹದೇವಾದಿ ವೀರರು 
ಪಿರಿದು ನೊಂದರು ಮತ್ತೆ ತರುಬಿದನವನಿಪಾಲಕನ 
ಅರಸ ಹಿಡಿಹಿಡಿ ಧನುವನಿನ್ನೆರ 
ಡರಸನಾನದು ಧರಣಿಯೊಬ್ಬನ 
ಶಿರದ ಬರಹವ ತೊಡೆವೆನಿದೆಯೆಂದೆನುತ ತೆಗೆದೆಚ್ಚ 

ಅಕಟಕಟ ರಾಧೇಯ ಕೇಳಿ 
ನಕುಲ ಸಹದೇವನೀ ಸಾ 
ತ್ಯಕಿ ನರೇಶ್ವರರೆನಿಸುವೀ ಕುಂತಿಕುಮಾರಕರು 
ಅಕುಟಿಲರು ನಯಕೋವಿದರು ಧಾ 
ರ್ಮಿಕರ ಕೊಲಬೇಡಿವರನತಿ ಬಾ 
ಭಕರು ಭೀಮಾರ್ಜುನರ ಸಂಹರಿಸೆಂದನಾ ಶಲ್ಯ 
- ಮುಳಿದು ಕಬ್ಬಿನತೋಟದಲಿ ನರಿ 
ಹುಲಿಯಮೋಲ್ ಗರ್ಜಿಸಿತು ಗಡ ಹೆ 
ಕಳದ ಹೇರಾಳದಲಿ ಹೆಣಗಿದೆ ಬಾಲವೃದ್ಧರಲಿ 
ಬಲುಹು ನಿನಗುಂಟಾದಡಿತಲು 
ಫಲುಗುಣನ ಕೂಡಾಡು ನಡೆ ಮರು 
ವಲಗೆಯನು ಭೀಮನಲಿ ಬೇಡಿನ್ನೆಂದನಾ ಶಲ್ಯ 


೪೨ 


ಎನಲು ಕಿಡಿಕಿಡಿವೋಗಿಭೀಮಾ 
ರ್ಜುನರ ತೋರಾದರೆ ಎನುತ ನಿಜ 
ಧನುವ ಮಿಡಿದಬ್ಬರಿಸಲಿತ್ತಲ ರಾಯದಳದೊಳಗೆ 
ಅನಿಲಜನ ಕಾಲಾಟ ಕದಳೀ | 
ವನದ ಕಾಡಾನೆಯ ಮೃಗಾಳಿಯ 
ವನಚರರ ದಬ್ಬಾಳದಬ್ಬರ ಕಾಣಲಾಯ್ಕೆ೧ದ ೪೫ 

ಮಂಡಳಿಸಿ ಬಲಜಲಧಿ ಸುಳಿ ಸುಳಿ 
ಗೊಂಡು ಸಿಕ್ಕಿದ ಕೌರವೇಂದ್ರನ 
ಕೊಂಡು ಹಿಂಗುವ ಜೋಕೆನೂಕದೆ ಡಗೆಯ ಡಾವರದ 
ಗಂಡುಗುಂದಿನ ಬೀತ ಬಿರುದಿನ 
ತೋಂಡುಗೇಡಿನ ಜಯದ ಜಾರಿನ 
ಖಂಡ ಶೌಲ್ಯದ ಧೀರರಿದ್ದುದು ನೃಪನ ಬಳಸಿನಲಿ ೪೬ 
- ವಾಯದಲಿ ಕೌರವನ ವಿಜಯ 
ಶ್ರೀಯ ಸೆರೆವೋಯಿತ್ತು ಶಿವ ಶಿವ 
ಕಾಯಲಾಪವರಿಲ್ಲಲಾ ಗುರುಸೂನು ಮೊದಲಾದ 
ನಾಯಕರು ದುಪ್ರೀರ್ತಿ ನಾರಿಯ 
ನಾಯಕರು ಸುಪಲಾಯನದ ನಿ 
ರ್ಭಾಯಕರು ಮತ್ತು ಪೂತರೆಂದುದು ನಿಖಿಳ ಪರಿವಾರ 
- ಕೇಳಿದನು ಕಳವಳವ ಕಿವಿಗೊ 
ಟ್ಯಾಲಿಸಿದನೆಲೆ ಕರ್ಣ ಕರ್ಣ ಛ 
ಡಾಳ ರವವೇನದು ಸುಯೋಧನ ಸೈನ್ಯ ಮಧ್ಯದಲಿ 
ಖಳ ಬಿಡಿಸಾ ಭೀಮಸೇನನ 
ತೋಳುವಲೆಯಲಿ ಸಿಕ್ಕಿದನು ಭೂ 
ಪಾಲನಕಟಕಟೆನುತ ತೇಜಿಯ ತಿರುಹಿದನು ಶಲ್ಯ ೪೮ 


೪೩ 


೪೪ 


ಹದಿನಾಲ್ಕನೆಯ ಸಂಧಿ 


ಸ , ಮರಳಿದನು ಪಾಳೆಯಕೆ ಪಾಂಡವ 

ರರಸನಿಷ್ಕಲು ಪಾರ್ಥ ಕೇಳಿದು 
ಬರುತ ಗೆಲಿದನು ಸಕಲ ಕೌರವ ರಾಯ ಮೋಹರವ 


ದೂರುವರಲೇ ಕರ್ಣನೋಲೆಯ 
ಕಾರತನವನು ಹಿಂದೆ ಕೆಲಬರು 
ದೂರಿದರೆ ಫಲವೇನು ಕದನದಲವಗೆ ಸರಿಯಹರೆ 
ಹಾರಲೂದಿದನಹಿತ ರಾಯನ 
ನೀರತನವನು ತನ್ನ ರಾಯನ 
ಸೂರೆಗಡಹಾಯ್ದ ರಿಯ ತಡೆದನು ಭೂಪ ಕೇಳೆಂದ ೧ 
- ಅರರೆ ಸಿಂಹದತೋಳತೆಕ್ಕೆಯ 
ಕರಿಯ ಸೆಳೆವಂದದಲಿ ಗರುಡನ 
ಕೊರಳ ಬಿಲದಲಿ ಬಿಳ ಸರ್ಪನ ಸೇದುವಂದದಲಿ 
ಧರಣಿಪಾಲನ ತೆಗೆದು ಭೀಮನ 
ಬರಿಯನೆಚ್ಚನುಜೋಡಜೋಕೆಯು 
ಜರುಹಿದನು ಜವಗೆಡಿಸಿದನು ನಿನ್ನಾ ತನನಿಲಜನ ೨ 


ಅರಸ ಕೇಳೆ ಕರ್ಣ ಭೀಮರ 
ಧರಧುರದ ದೆಖ್ಯಾಯ ತನ ಗ. 
ಬೃರಿಸಿತಾಹವ ಗರ್ವಿತರ ಗಾಢಾಯ ಚೇತನವ 
ಧರಣಿಪಾಲನನyಲವರಾ 
ದರಿಸಿದರು ಸಹದೇವ ನಕುಳರು 
ಸರಳ ಕಿತ್ತರು ಘಾಯವನು ತೊಳೆತೊಳೆದು ಮಂತ್ರಿಸುತ ೩ 
- ದುರುದುರಿಪ ಬಿಸಿರಕ್ತವೇರಿನೊ 
ಳೊರತೆ ಮಸಗಿತು ಬಹಳ ಧೈಯ್ಯದ 
ಹೊರಿಗೆ ಮರಿದುದು ಮೂಗಿನುಸಿರುಚ್ಚೆದ್ದು ದಡಿಗಡಿಗೆ 
ಅರಿವು ಮರವೆಗಳೊಂದನೊಂದನು 
ಮುರಿದು ನೂಕಿದವವನಿಪತಿ ಕಡು 
ವೆರಗ ಕೇಣಿಯ ಕೊಂಡವೋಲಿದ್ದನು ವಿಚೇಷ್ಟೆಯಲಿ ೪ 


೧೬ 


ಮ ಹಾ ಭಾರತ 

[ ಸಂಧಿ 
ಜಯಸಮರ ಜಾರಾಯು ತೆಗೆ ಪಾ 

ಧರಣಿಪತಿ ಸಪ್ರಾಣನೇ ಗಜ 
ಳೆಯಕೆ ಮರಳಿಚು ರಥವನಿನ್ನೆ 

ಪುರದ ರಾಜಕೆ ನಿಲಿಸುವೆನು ಮೇಣ್ 
ಲ್ಲಿಯದು ನೆಲ ನೆರೆ ಕುದಿವ ಕುರುಡನ ಮಕ್ಕಳೇ ಕೊಳಲಿ ಸುರರೊಳಗೆ ಸಮ್ಮೇಳವೇ ಕುಂತೀ ಕುಮಾರಂಗೆ 
ನಿಯತವೆಮ್ಮಿಬ್ಬರಿಗೆ ರಾಯನ 

ಅರೆಘಳಿಗೆ ಧರ್ಮಜನ ಬಿಟ್ಟಾ 
ಲಯವೆ ಲಯವಿನ್ನೆನುತಲಾ ಮಾ 

ನಿರೆನು ಮುರಹರ ರಥವ ಮರಳಿಚು ( ಎಂದ ೧೨ 
ದ್ರಿಯ ಕುಮಾರರು ದೊರೆ ಸಹಿತ ತಿರುಗಿದರು ಪಾಳೆಯಕೆ ಮರಳಿಚೆ ರಥ ಮುಂಚುವುದೊ ಮನ ಮುಂಚುವುದೊ 
ರಾಯರಥ ಮಡಮುರಿಯೆ ಮುರಿದುದು 

- ತಿರುಹಿ ವಾಷೆಯ ಹಿಡಿದು ಹರಿ ಹೂಂ 
ನಾಯಕರು ಪಾಂಚಾಲಕರು ವಾ 

ಕರಿಸಿ ಬಿಟ್ಟನು ರಥವನಾತನ 
ನಾಯುಜರು ಮತ್ತ್ವ ಪ್ರಬುದ್ಧ ಕ ಸೋಮಕಾದಿಗಳು ಮುರಿವ ಕಂಡುದು ಲಳಿ ಮಸಗಿ ಸಮಸಪ್ತಕರ ಸೇನೆ 
ವಾಯುಹತಿಯಲಿ ಮೇಘದೊಡ್ಡಿಂ 

ಅರರೆ ನರ ಪೈ ಸರಿಸಿದನೊ ಪೈ 
ಗಾಯಸವು ಕರ್ಣಾಸ್ತ ಹತಿಯಲ 

ಸರಿಸಿದನೊ ಫಡ ಹೋಗಬಿಡದಿರಿ 
ಪಾಯವರಿ ರಾಯರಿಗಪೂರ್ವವೆ ಭೂಪಕೇಳೆಂದ 

ಕುರುಕೃಪಾಲನ ಪುಣ್ಯವೆನುತಟ್ಟಿ ದರು ಸೂಠಿಯಲಿ ೧೩ 
ರಾಯದಳ ಹಗೆ. 

ಕವಿದುದದುಭುತ ಬಲ ಮುರಾರಿಯ 
ಹರಿದು ಕುರುಪತಿಗೆ ಹರುಷವ 

ತಿವಿದರಡಗಟ್ಟಿದರು ತೇಜಿಯ 
ಕರೆದು ಕರ್ಣಪ್ರತಾಪಾಟೋಪಜೀಮೂತ 

ಜವಗೆಡಿಸಿ ತಲೆಯಾರ ತಡೆದರು ತುಡುಕಿದರು ನೋಗನ 
ಇರಿತ ಮೆರೆದುದು ನಿನ್ನವರ ಬೊ 

ಅವರನೆಂದೇ ನಿಮಿಷದಲ್ಲಿ ಪರಿ 
ಬೃರಿತ ಜರೆದುದು ವಿಜಯಲಕ್ಷ್ಮಿಯ 

ಭವಿಸಿ ನಡೆತರೆ ಮುಂದೆ ಗುರುಸಂ 
ಸೆರಗು ಸೋಂಕಿತು ಕೌರವೇಶ್ವರಗರಸ ಕೇಳೆಂದ ೭ ಭವನ ರಥವಡಹಾಯುದವನೀಪಾಲ ಕೇಳೆಂದ ೧೪ 
- ಅರಿಬಲದ ಲಗೈಯನು ನಿಜ ಮೋ 

# ಇತ್ತಲಿತ್ತಲು ಪಾರ್ಥ ಹೋಗದಿ 
ಹರದ ಮುರಿವಿನ ಸುಗ್ಗಿಯನು ಧರ 

ರಿತ್ತಲಶ್ವತ್ಥಾಮನಾಣಿ ಮ 
ಧುರದ ಪರಬಲದೊಸಗೆಯನು ನಿಜಬಲದ ಹಸುಗೆಯನು ಹೊತ್ತಮರು ಗುರು ಭೀಷ್ಕರಲಿ ಮೆರೆ ನಿನ್ನ ಸಾಹಸವ 
ಮುರಮಥನ ನೋಡಿದನು ಮೂಗಿನ 

ಕಿತ್ತು ಬಿಸುಡುವೆನಸುವನಿದಿರಾ 
ಬೆರಳ ತೂಗುವ ಮಕುಟದೊಲಹಿನ 

ಗತ್ತಲೆಲವೋ ನಿನ್ನ ಜೋಕೆಯ 
ಬೆರಳ ಕುಡಿಚಮ್ರ ಟಿಗೆಯಲಿ ಸೂಚಿಸಿದನರ್ಜುನಗೆ ೮ . ಜೊನಾಹವವಲ್ಲೆನುತ ತರುಬಿದನು ಗುರುಷನು ೧೫ 
ಆರ ರಥವಾ ಹೋಹುದದು ಹಿಂ 

- ಆವುದಿಲ್ಲಿಗುಪಾಯವೇತನ 
ದಾರವರು ಬಳಿವಳಿಯಲೊಗ್ಗಿನ 

ಭಾವ ಬೆಟ್ಟಿತು ತೆರಹುಗೊಡನಿಂ 
ಲೋರಣಿಸಿ ಮುಂಚುವರು ಟೆಕ್ಕೆಯವಾರ ತೇರಿನದು ದೀ ವಿಸಂಧಿಯೊಳರಿಯೆನವನಿಪನಾಗುಹೋಗುಗಳ 
ಆರ ದಳವದು ಧುರಪಲಾಯನ 

ದೇವ ಹದನೇನೆನುತ ವರ ಗಾಂ 
ಚಾರು ದೀಕ್ಷಿತರಾಯ್ತು ಫಲುಗುಣ 

ಡೀವಿ ಮುಕ್ಕಳಂಬಕಾಂಡ 
ಧಾರುಣೀಪತಿಯಾಣಿ ಹೇಳೆಂದಸುರರಿಪು ನುಡಿದ ೯ ಪ್ಯಾವರಣದಲಿ ಮುಸುಕಿದನು ಗುರುನಂದನನ ರಥವ ೧೬ 
ನೋಡಿನೋಡಿ ಕಿರೀಟವನು ತೂ 

- ಖಳ ತೆಗೆ ಹೆರಸಾರು ಠಕ್ಕಿನ 
ಗಾಡಿದನು ಕಂಬನಿಗಳಾಲಿಯೊ 

ರೌಳಿಯಾಟವೆ ಕದನ ಕುಟಿಲದ 
ನೀಡಿರಿದು ಸೋರಿದವು ಸೊಂಪಡಗಿತು ಮುಖಾಂಬುಜದ ಬೇಳುವೆಯ ಡೊಳ್ಳಾಸ ಮದ್ದಿನ ಮಾಯೆ ನಮ್ಮೊಡನೆ 
ಹೂಡಿದಂಬಿನ ತೋಳ ತೆಗಹಿನ 

ಆಳುತನವುಳೊಡೆ ಮಹಾಸ್ತ್ರದ 
ಬಾಡಿದುತ್ಸಾಹದ ವಿತಾಳದ 

ಜಾಳಿಗೆಯನುಗಿಯೆನುತ ಪಾರ್ಥನ 
ಬೀಡಿಕೆಯ ಬೇಳುವೆಗೆ ಬೆಬ್ಬಳೆವೋದನಾ ಪಾರ್ಥ ೧೦ ಕೋಲುಗಳ ನೆರೆ ತರಿದು ತೀವಿದನಂಬಿನಲಿ ನಭವ ೧೭ 
ಸೇನೆ ಮುರಿಯಲಿ ಕೌರವನ ದು 

ಸರಳ ಹರಿಮೇಖಲೆಗೆ ನೀವೇ 
ಮಾನ ಹರಿಯಲಿ ನನಗೆ ಚಿತ್ರ 

ಗುರುಗಳಲ್ಲಾ ನಿಮ್ಮ ವಿದ್ಯೆಯ 
ಗ್ಲಾನಿಯೆನಿತಿಲ್ಲ ಕಟ್ಟಲಿ ಗುಡಿಯ ಗಜನಗರ 

ಹುರುಳುಗೆಡಿಸುವಿರೆನುತ ಗುರುಸುತನಂಬ ಹರೆಗಡಿದು 
ಆ ನರೇಂದ್ರನ ಸಿರಿಮೊಗಕೆ ದು 

ತುರಗದಲಿ ರಥಚಕ್ರದಲಿ ಕೂ 
ಮ್ಯಾನವೋ ಮೇಣ್ ಸುರಪುರಕೆ ಸಂ 

ಬರದೊಳೀಸಿನಲಚ್ಚಿನಲಿ ದು . 
ಧಾನವೋ ನಾನರಿಯೆನಳೆದೆಯಾದುದೆನಗೆಂದ ೧೧ ರ್ಧರ ಶಿಲೀಮುಖ ಜಾಳವನು ಜೋಡಿಸಿದನಾ ಪಾರ್ಥ ೧೮ 


೫೧೭ 
ಕರ್ಣ ಪರ್ವ 
೧೪] 

ಮೇಲೆ ಬಿದ್ದುದು ಮತ್ತೆ ಬಲ ಮೇ 
- ತಳಿವ ನಿನ್ನ೦ಬಿನ ಮಳೆಗೆ ಮನ | 

ಘಾಳಿ ನೂಕಿತು ನರನ ರಥ ಸುಳಿ 
ನಲಿವ ಚಾತಕಿಯರಿಯೆಲಾ ಕಳ 
ವಳಿಸದಿರು ಕೊಳ್ಳಾದಡೆನುತೆಚ್ಚನು ಧನಂಜಯನ 

ಗಾಳಿಯಂತಿರೆ ತಿರುತಿರುಗಿದುದು ವಿಶ್ವತೋಮುಖದಿ 
ಹೊಳೆವ ಕಣಿ ಹೊಕ್ಕಿರಿದ ದಾರಿಯೊ 

ಹೇಳಲೇನವನೀಶ ಚಪಳ ಛ 
ತುಳಿದ ಕಣಿ ದಾಂಟಿದವು ಗುರುಸುತ 

ಡಾಳ ಪಾರ್ಥನ ವಿಕ್ರಮಾಗ್ನಿ 

[ ೨೬ 
ತುಳುಕಿದನು ಫಲುಗುಣನ ಮೈಯಲಿ ರಕುತ ರಾಟಳವ ೧೯ ಜ್ವಾಲೆಯಲಿ ನೆರೆ ಸೀದು ಸೀಕರಿವೋಯ್ತು ಕುರುಸೇನೆ 
ಕಡುಗಿದರೆ ಕಾಲಾಗ್ನಿ ರುದ್ರನ 

ಗುರುಸುತನ ಮುರಿಯೆಚ್ಚು ಶಕುನಿಯ 
ಕಡುಹನಾನುವರೀತನೇ ಸೈ 

ಪರಿಭವಿಸಿ ಕೃತವರ್ಮಕನ ವಿ . 
ಗೆಡೆವ ರೋಮದ ಧೂಮ್ರವಕ್ಕದ ಸ್ನೇದಬಿಂದುಗಳ ಸರಿಸಲೀಯದೆಕೇರಳ ದ್ರವಿಡಾಂಧ್ರ ಕೌಸಲರ 
ಜಡಿವ ರೋಷದ ಭರದಲಡಿಗಡಿ | 

ಹುರುಳುಗೆಡಿಸಿ ಸುಯೋಧನನ ಮೊಗ 
ಗೊಡಲನೊಲೆದು ಮಹಾಸ್ತ್ರದಲ್ಲಿ ಕಡಿ | [ ೨೦ ಮುರಿಯಲೆಚ್ಚು ಸುಷೇಣ ಗೌತಮ 
ಕಡಿದು ಬಿಸುಟನು ಗುರುಸುತನ ಸಾರಥಿಯ ರಥಹಯವ ರುರವಣಿಯ ನೆಗ್ಡೆ ಹಾಯ್ದ ನು ಮತ್ತೆ ಸೈವರಿದು ೨೭ 
ಧನುವನುರು ಬತ್ತಳಿಕೆಗಳನಂ 

ಆವರಿಸಿದುದು ಮತ್ತೆ ಹೊಸ ಮೇ . 
ಬಿನ ಹೊದೆಯನುರು ಟೆಕ್ಕೆಯವ ಜೋ 

ಇಾವದಲಿ ಕುರುಸೇನೆ ಘನ ಗಾಂ 
ಡಿನ ಬನವ ಕಡಿದಿಕ್ಕಿದನು ಸೆಕ್ಕಿದನು ಸರಳುಗಳ 

ಡೀವವಿಗಳಿತ ವಿಶಿಖ ವಿಸರದ ವಹಿಗೆ ವಂಚಿಸದೆ 
ಧನು ವರೂಥದ ಹಾನಿ ಗುರು ನಂ . 

ಲಾವಣಿಗೆಗೊಳಲಲಸಿ ಯಮನನು 
ದನನ ಗರವಿನಾಶಿಯೇ ಫಡ 

ಜೀವಿಗಳು ಜಡರಾಯು ಫಲುಗುಣ 
ಎನುತ ಪಾರ್ಥನ ತರುಬಿ ನಿಂದನು ಸೆಳೆದಡಾಯುಧದಿ ೨೧ ನಾವ ವಹಿಲದಲೆಸುವನೆಂಬುದನರಿಯೆ ನಾನೆಂದ ೨೮ 
- ದಿಟ್ಟನ್ನು ಗುರುಸೂನು ಶಿವ ಜಗ 

- ಜಾಳಿಸಿತು ರಥ ಜಡಿವ ಕೌರವ 
ಜಟ್ಟಿಯಲ್ಲಾ ಕೌರವೇಂದ್ರನ 

ನಾಳ ಝಂಪಿಸಿ ಡೊಂಬು ಮಾಡುವ 
ಥಟ್ಟಿನಲ್ಲಿ ಭಟರಾರೆನುತ ತಲೆದೂಗಿದನು ಪಾರ್ಥ 

ಜಾಳ ಝಾಡಿಸಿ ಬೈದು ಹೊಕ್ಕನು ಮತ್ತೆ ಗುರುಸೂನು 
ಇಟ್ಟಣಿಸಿದನು ಹಿಂದೆ ಕೃಪನಡ 

ಖಳ ಫಡಫಡ ಜಾರದಿರು ತೋ 
ಗಟ್ಟಿದನು ಸಮಸಪ್ತಕರು ಸಲೆ 

ರಾಳ ತೂರಿದ ಡೊಂಬು ಬೇಡ ವಿ | 
ಮುಟ್ಟಿ ಬಂದರು ಕೌರವೇಶ್ವರ ಸಕಲಬಲ ಸಹಿತ ೨೨ ಡಾಳ ವಿದ್ಯೆಗಳೆನ್ನೊಡನೆಯೆನುತೆಚ್ಚನರ್ಜುನನ ೨೯ 
ತಡೆಯಿ ಪಾರ್ಥನನಿವನ ರಾಯನ 

ಗುರುಸುತನನೊಟ್ಟೆ ಸಿ ಫಲುಗುಣ 
ಕೆಡಹಿದನು ಕಲಿ ಕರ್ಣನೀಗಳೆ 

ತಿರುಗಿ ಹಾಯ್ಕನು ಮುಂದೆ ಶರಪಂ 
ಮುಡುಹುವನು ಪವನಜನವೊಂದರೆಘಳಿಗೆ ಮಾತ್ರದಲಿ ಜರವ ಹೂಡಿದನೀತನಾತನ ಬಯು ಬೆಂಬತ್ತಿ 
ಬಿಡಿಓರೀತನನೆನುತ ಕುರುಪತಿ 

ಸರಳ ಹರಹಿನ ಹೂಟವನು ಕಾ 
ಯೊಡನೆ ದುಶ್ಯಾಸನ ಕೃಪಾದಿಗ 

ಹುರದ ಕಡುಹಿನಲೊದೆದು ಬೊಬ್ಬಿರಿ 
ಳಡಸಿದರು ಕೆಂಗೊಲ ಮಳೆಯಲಿ ನಾದಿದರು ನರನ ೨೩ ದುರವಣಿಸಿದನು ಪಾರ್ಥನೀತನ ಧನುವ ಖಂಡಿಸಿದ ೩೦ 
ಅವನಿಪನ ಕಾಣಿಕೆಗೆ ಬಹು ವಿ 

ಧನು ಮುರಿಯೆ ದಿಟ್ರಾಯ ತನವೀ . 
ಈ ವನು ಬಲಿದುದೆ ದೈವ ಯಂತ್ರವ 

ತನಲಿ ಸಾಕಿನ್ನೆನುತ ಗುರುನಂ 
ನವಗಡಿಸಿ ನೂಕುವರೆ ನಮ್ಮಳವೇ ಶಿವಾ ಎನುತ 

ದನನು ಮುರಿದನು ಹೊಗರು ಮೋರೆಯ ಹೊತ್ತ ದುಗುಡ 
ಕವಲುಗೊಬೈದರಲಿ ಕೃಪ ಕೌ 

ಅನಿಲಸೂನುವ ಹಳಚಿದರು ಮು 
ರವನ ತಮ್ಮಂದಿರ ಸುಸನ್ನಾ . 

ಮೈನೆಯ ಬೋಳೆಯ ಮೈಯ ಕೊಳುಕೊಡೆ 
ಹವ ವಿಸಂಚಿಸಿ ಬಗಿದು ಸಮಸಪ್ತಕರನೊಡೆಹಾಯಿ ೨೪ ಯೆನಗೆ ತನಗೆಂಬಗ್ಗಳಿಕೆಗಳ ಮೆರೆದರಿಚ್ಚೆಯಲಿ - ೩೧ 
ಹೋಗಹೊಗಲು ಮತ್ತೆ ಕುರುಬಲ 

ತರಣಿತನಯನ ತೆಗೆದು ಭೀಮನೊ 
ಸಾಗರದ ಭಟಲಹರಿ ಲಳಿಯಲಿ 

ತುರವಣಿಸಿ ಗುರುಸೂನು ಕಾದು 
ತಾಗಿದರು ತುಡುಕಿದರು ತಡೆದರು ನಾಲ್ಕು ದೆಸೆಗಳಲಿ ತಿರೆ ಧನಂಜಯ ತೆರಳಿದನು ಪಾಳೆಯದ ಪಥವಿಡಿದು 
ನೀಗಿದರು ಶಸ್ತ್ರಾಸ್ತ್ರವನು ಕೈ 

ಅರರೆ ಫಲುಗುಣನೋಟವನು ಸಂ 
ಲಾಗಿನಲಿ ಮರಳಿದರು ಪುನರಪಿ 

ಗರ ಸಮರ್ಥರ ನೋಟವನು ನ 
ತಾಗಿದರು ಗುರುಸೂನು ಕೃತವರ್ಮಾದಿ ನಾಯಕರು ೨೫ ರಸ ಕಂಡನಲಾ ಎನುತ ನೂಕಿದನು ಕಲಿಕರ್ಣ ೩೨ 


೫೮ 


ಮ ಹಾ ಭಾರತ 

[ ಸಂಧಿ 
ನೆರೆದುದಲ್ಲಿಯದಲ್ಲಿ ಕಹಳೆಯ 

ಜೀವಿಸಿರಲಾವಾವ ಲೇಸಿನ 
ಧರಧುರದ ನಿಸ್ಸಾಳ ಸೂಳಿನ 

ದಾವ ಕಾಣಿವು ಜೀಯ ಕರ್ಣನ 
ಮೊರೆವ ಭೇರಿಯ ರಾಯಗಿಡಿಗನ ಜಡಿವ ಚಂಬಕನ ನಾವುತೊಡಚುವರಲ್ಲ ತೆರಳಿಚು ಪಾಳೆಯಕೆ ರಥವ 
ತುರಗ ಕರಿ ರಥ ಪಾಯದಳ ಚಾ 

ಈ ವಿಗಡನಂತಿರಲೆನುತ ಗಾಂ 
ಮರದ ಧವಳಚ್ಚತ್ರ ಪಟ ಪಳ | 

ಡೀವಿ ಚಾಪವನಿಳುಹೆ ರಥವನು 
ಹರದ ಪಡಪಿನಲೌಕಿ ನಡೆದುದು ಮುಂದೆ ಪಾಯದಳ ೩೩ ದೇವಕೀಸುತ ನೂಕಿದನು ಪವಮಾನ ವೇಗದಲಿ 
- ಕವಿದು ಕೆಂಧೂಳಿಡುವ ಸೇನಾ 

ಬರುತ ಭೀಮನ ಕಂಡರಾತನ 
ಟವಿಯ ನೋಡುತ ಹಿಂದೆ ಕರ್ಣನ 

ಹೊರೆಗೆ ಬಿಟ್ಟರು ರಥವನರ್ಜುನ 
ಲವಲವಿಕೆಯಾಯತವ ಕಂಡನು ಕದನಕೇಳಿಯಲಿ 

ಕರೆದು ಬೆಸಗೊಂಡನು ನೃಪಾಲನ ಕೈವ ಕೌಶಲವ 
ಅವನಿಪನ ದರುಶನವೆನಗೆ ಸಂ 

ಅರಸನಿಂದು ಸಜೀವಿಯೊ ಸುರ 
ಭವಿಸಲರಿಯದು ಭಾಪುರೇ ಕೌ 

[ ೩೪ ಪುರ ನಿವಾಸಿಯೊ ಹದನನೇನೆಂ 
ರವ ಮಹಾರ್ಣವವೆನುತ ಮಕುಟವ ತೂಗಿದನು ಪಾರ್ಥ ದರಿಯೆ ಸಂಗ್ರಾಮ ಧುರವೆನಗೆಂದನಾ ಭೀಮ ೩೮ 
ಬಳಿಕ ಸೇನಾಸ್ತಂಭ ಶರದಲಿ 

- ಅದಡೆಲೆ ಪವಮಾನಸುತ ನೀ 
ನಿಲಿಸಿದನು ಮಾರ್ಬಲವನಿತ್ತಲು 

ನಾದರಿಸು ನಡೆ ನೃಪತಿಯನು ನಾ 
ಚಳೆಯದಲಿ ಹಿಮ್ಮೆಟ್ಟುತಿರೆ ಕಂಡನು ಧನಂಜಯನ 

ಕಾದುವೆನು ಕೌರವರ ಸಕಲಬಲ ಪ್ರಘಾಟದಲಿ 
ಹೊಳಹು ದೂವಾಳಿಯಲಿ ಪಾರ್ಥನ 

ಕೈದುಕಾರರು ನಿಖಿಳ ದೆಸೆಗಳ 
ಕೆಲಕೆ ಬಿಟ್ಟನು ರಥವ ನಿಲು ನಿ 

ಲೈದಿ ಬರುತಿದೆ ನೀ ಮರಳು ನಾ 
ಲವೊ ಹೋಗದಿರೆನುತ ಬೆಂಬತ್ತಿದನು ಕಲಿಕರ್ಣ ೩೫ ಛೇದಿಸುವೆನರೆಘಳಿಗೆ ಮಾತ್ರದಿಂದನಾ ಪಾರ್ಥ ೩೯ 
ಕಂಡನರ್ಜುನನಿದಿರೆಳಿವನು 

- ಎಲೆ ಧನಂಜಯ ನೀನೆ ಬಲು 
ದಂಡತನವನು ನೃಪತಿ ಚಿಂತಾ 

ಯುಳಿದವರು ರಣಖೇಡರೇ ಕುರು 
ಖಂಡಧ್ವರರು ನಾವಲಾ ಹೊತ್ತಲ್ಲ ಕಾದುವರೆ 

ಬಲವನೊಬ್ಬನೆ ಕೇಣಿಗೊಂಡೆನು ಕರ್ಣ ಮೊದಲಾಗಿ 
ಕಂಡಿರೇ ಮುರವೈರಿ ದಳಪತಿ 

ಅಳಿಕಿಸುವೆನೀಕೃಣಕೆ ತನ್ನ 
ಚಂಡಬಳನಹ ನಡುಹಗಲ ಮಾ 

ಗ್ಗಳಿಕೆಯನ್ನು ನೋಡವನಿಪಾಲನ 
ರ್ತಾಂಡನಂತಿರೆ ತೋರುತೈದನೆ ರಥವ ತಿರುಹೆಂದ ೩೬ ಬಳಲಿಕೆಯ ಸಂತೈಸು ನಡೆ ನೀನೆಂದನಾ ಭೀಮ ೪೦ 


ಹದಿನೈದನೆಯ ಸಂಧಿ 


ಸ , ರಾಯ ರಿಪುಬಲ ವಿಪಿನ ದಹನನ 

ಜೇಯನೇಕಾಂಗದಲಿ ಕೌರವ 
ರಾಯ ಬಲಬಹಳಾಂಬುಧಿಯ ಕಲಕಿದನು ಕಲಿ ಭೀಮ 


ಕೇಳು ಧೃತರಾಷ್ಟ್ರಾವನಿಪ ದು 
ವ್ಯಾಳಿಯಲಿ ಕೃಷ್ಣಾರ್ಜುನರು ನಿಜ 
ಪಾಳೆಯಕೆ ತಿರುಗಿದರು ಬಳಿಕಿತ್ತಲು ವೃಕೋದರನ 
ಆಳುತನದ ಸಘಾಡಿಕೆಯ ನಾ 
ಹೇಳಲರಿಯೆನು ಸಕಲ ಕುರುಬಲ 
ಜಾಲವೊಂದೆಸೆ ಭೀಮನೊಂದೆಸೆ ಕೇಳು ಕೌತುಕವ ೧ 

ಸೆರಗ ಬೀಸಿತು ನಿನ್ನವರು ಬೊ 
ಬಿರಿದರರ್ಜುನನಿತ್ಯ ಬೆನ್ನಿನ 
ತೆರಿಗೆಯುತ್ಸವ ಧನವ ತೆಗೆ ಭಂಡಾರದೊಳಗೆನುತ 
ತುರುಗಿತಲ್ಲಿಯದಲ್ಲಿ ಲಗ್ಗೆ ಯ 
ಬಿರುದನಿಯ ನಿನ್ನಾಳ ಕಹಳೆಯ 
ಜರಹು ಜೋಡಿಸಿ ಜರುಹಿತಡಕಿಲು ಜಗದ ಜೋಡಿಗಳ ೨ 


ಆರು ಸಾವಿರ ಕುದುರೆ ಕರಿಘಟೆ 
ಮೂರುಸಾವಿರ ಸಾವಿರದ ನಾ 
ನೂರು ರಥ ಪರಿಗಣನೆಗೊಂದೇ ಲಕ್ಕ ಪಾಯದಳ 
ನೂರು ರಥದಲಿ ಸರಳ ಹೊದೆ ಮೂ 
ನೂರು ಪರಿಚಾರರು ಸಹಿತ ಮೈ 
ದೋರಿ ನಿಂದನು ಭೀಮನೊಬ್ಬನೆ ತರುಬಿ ಕುರುಬಲವ ೩ 

ಅರಸ ಕೇಳೆ ನಿಮ್ಮ ದಳದೊಳು 
ಗುರುತನುಜ ಕೃತವರ್ಮ ಕೃಪ ನಿ 
ಇರಸುಮಗ ರಾಧೇಯ ಶಕುನಿ ಸುಶರ್ಮ ವೃಷಸೇನ 
ಮರು ಯವನ ಹಾರ ಕೇರಳ 
ತುರುಕ ಬಾಕ್ಸಿಕ ಮಗಧ ನೇಪಾ 
ಳರು ಕುರೂಪಾದಿಗಳು ಸಂಖ್ಯಾತೀತ ಬಲವೆಂದ 


೫೯ 


ಕರ್ಣ ಪರ್ವ 


- ಮಾಳವಾಂಧ್ರ ಪುಳಿಂದ ಬರ್ಬರ 
ಗೌಳ ವಂಗ ದ್ರವಿಡ ಸಿಂಹಳ 
ಲಾಳ ಗುರ್ಜರ ಚೀನ ಭೋಟಕರಾಳ ಖರ್ಪರರು 
ಚೋಳ ಸಿಂಧು ಕಳಿಂಗ ಸಗರ ವ 
ರಾಳ ಪಾತ್ಯಾತ್ರಪ್ರಮುಖ ಭೂ 
ಪಾಲರಿವರೆಡ್ಡಿನಲಿ ಸಂಖ್ಯಾರಹಿತ ದಳವೆಂದ 

ಇದ್ದುದಾ ಸಮಸಪ್ತಕರು ಜಗ 
ವದ್ದ ಜಲಧಿಯ ತೆರೆಯವೊಲು ಮುಳಿ 
ದೆದ್ದ ಹರಿಬಲದಂತೆ ದುಶ್ಯಾಸನನ ಪಾಯದಳ 
ದೊದ್ದೆಯಲ್ಲದೆ ದೊರೆಗಳೇ ಜರೆ 
ದೆದ್ದು ದೆರಡಕೋಣಿಯನಿಬರಿ 
ಗಿದ್ದನೊಬ್ಬನೆ ಭೀಮನವನೀಪಾಲ ಕೇಳೆಂದ 

ಹೇಳು ಸಂಜಯ ವಿಸ್ತರಿಸಿ ಕಾ 
ಲಾಳು ಮೇಲಾಳಿನಲಿ ಭೀಮನ 
ಕಾಳೆಗದ ಕೌತುಕವನೀ ಹೆಬ್ಬಲದ ದುರ್ಬಲವ 
ಆಳು ಹಿರಿದಿದ್ದೇನು ಫಲ ಹೀ 
ಹಾಳಿ ದೈವಕೆ ಬೇರೆ ಪರಿಯ ವಿ 
ತಾಳವಿಲ್ಲ ವಿಪಕ್ಷಪಾತದೊಳೆಂದನಂಧನೃಪ 
- ಅರಸ ಕೇಳಾದಡೆ ಮಹಾ ಸಾ 
ಗರಕೆ ಮುನಿ ಮಂಡಿಸಿದವೊಲು ಸಂ 
ಹರಣ ದಿನದಲಿ ಜಗಕೆ ವಲೆವ ಮಹೇಶನಂದದಲಿ 
ಅರಿ ಹಿರಣ್ಯಾಕ್ಷನ ಬಲಕೆ ಕೋ 
ಡೆರಗಿ ನಿಂದ ವರಾಹನಂತಿರೆ 
ಪರಬಲಾಂತಕ ಭೀಮ ನಿಂದನು ತರುಬಿ ಪರಬಲವ ೮ 

ಆತನಿಂದಂಘವಣಿಯನು ನಿ 
ನ್ಯಾತ ಕಂಡನು ಮೆಚ್ಚಿದನು ಮತ್ತು 
ಪೂತು ಭೀಮ ಸುಧೀರನೆ ಸದ್ದುಣಕೆ ಮತ್ಸರವೆ 
ಈತನೊಬ್ಬನೆ ಕೌರವರಸಂ 
ಖ್ಯಾತವೆಂಬುದು ಲೋಕ ಸಾಕಿ 

ತ ಮರಳಲಿ ಎಂದು ಭಟ್ಟರನಟ್ಟಿ ದನು ಭೂಪ ೯ 
ಬಂದು ಭಟ್ಟರು ಭೀಮಸೇನಂ 
ಗೆಂದರೆಲೆ ಕೌಂತೇಯ ನೀ ನಿ 
ಇಂದಿನಗ್ಗದ ದುಂದುಮಾರನ ಕಾರ್ತವೀರ್ಯಕನ 
ಸಂದ ಭರತ ಭಗೀರಥಾದಿಗ 
ಳಿಂದ ಮಿಗಿಲು ಮಹಾ ಪ್ರಚಂಡ 
ಇಂದು ನಿನಗೆಣಿಯಾರು ದನುಜಾವರರ ಥಟ್ಟಿನಲಿ ೧೦ 
- ರಾಯ ಜಗಜಟ್ಟಿಗಳು ರಿಪುಕುರು 
ರಾಯ ಥಟ್ಟಿನೊಳಿನಿಬರಿಗೆ ನಿ 
ನ್ಯಾಯತದಿ ನಿಲುವಂಘವಣಿಗಾವೇನ ಹೇಳುವೆವು 
ರಾಯನನು ಸಂತೈಸುವುದು ಮಾ 
ದೈಯ ಫಲುಗುಣ ಸಹಿತ ನಿಲು ನಿ 
- ನ್ಯಾಯತದಿ ನಮ್ಮ ರಸನೊಲ್ಲನು ನಿನ್ನೊಡನೆ ರಣವ ೧೧ 


ಅಗಲದು ತಪ್ಪೇನು ಧರ್ಮಜ 
ನಾಗುಹೋಗರ್ಜುನನ ಮೇಲೆ ವಿ 
ಭಾಗದಲ್ಲಿ ಬಂದುದು ಸುಯೋಧನ ಸೈನ್ಯಧುರವೆಮಗೆ 
ಈಗಳೊಬ್ಬನೆ ವಿಷಮ ವಿಗ್ರಹ 
ಯಾಗದಲಿ ರಿಪುಸುಭಟ ಪಶು ಹಿಂ 
ಸಾಗಮವತೋರುವೆನು ಸೈರಿಸಿಯೆಂದನಾ ಭೀಮ ೧೨ 
- ವಿವಿಧ ಮಣಿ ಕನಕಾದಿ ವಸ್ತುವ 
ನವರಿಗಿತ್ತನು ತನ್ನ ಪಾಠಕ 
ನಿವಹವನು ಕಳುಹಿದನು ಕೌರವ ಬಲದ ಸುಭಟರಿಗೆ 
ಅವರು ಬಂದರು ಕರ್ಣ ಗುರು ಸಂ 
ಭವ ಸುಶರ್ಮಕ ಶಕುನಿ ಕೃಪ ಕಾ 
ರವ ನೃಪಾದಿಗಳಿದಿರಲೊದರಿದರನಿಲಜನ ಮತವ ೧೩ 
- ಮುರಿದು ಲೋಕವ ನುಂಗಿದರೆ ಕ 
ಟ್ಟಿರುವೆಯೇ ಕಾಲಂಗೆ ಕತ್ತಲೆ 
ಯಿರಿತದಲಿ ಕೈದೀವಿಗೆಯ ಹಂಗೇಕೆ ದಿನಮಣಿಗೆ 
ಮರೆದೆಲಾ ರಾಧೇಯ ಕೃಪ ನಿಲು 
ಹೊರಗೆ ಗುರುಸುತ ನಿನ್ನ ಗದ್ಭವ 
ಹೆರಿಸುವವು ಭೀಮಾಸ್ತ್ರವೆಂದುದು ವಂದಿ ಸಂದೋಹ ೧೪ 
- ಆಸೆಯೇ ಜೀವದ ಕುರುಧರ 
* ಶ ಬಿಡು ರಾಜ್ಯವನ್ನು ಮಾತಿನ 
ವಾಸಿಯೇ ಕೊಡು ಕದನವನು ಸಾಕುಳಿದ ಮಾತೇನು 
ಈ ಸುಶರ್ಮಕ ಶಕುನಿ ಸಲೆ ದು 
ಶಾಸನಾದಿ ಪಿಪೀಲಕರು ತಮ್ಮ 
ಗೇಸು ಬಲುಹುಂಟೈಸನೊದಗಲಿ ಎಂದರವರಂದು ೧೫ 

ಇವರು ಕಳುಹಿದರುಚಿತದಲಿ ನಿ 
ಇವರು ಮಸಗಿದ ಕಡಲವೊಲು ಬಲು 
ದವಕಿಗರು ಕೋಲಳವಿಗೊಂಡರು ಕೋಡಕೈಗಳಲಿ 
ತವತವಗೆ ದೆಖ್ಯಾಯ ಮಿಗೆಯು 
ತೃವದಲುರುಬಿದರವನಿಪಾಲನ 
ಗವಿಯ) ಘಾಡಿಕೆ ಜೊಡಿಸಿತು ಗೀರ್ವಾಣರಾಲಿಗಳ ೧೬ 

ಇನ್ನರಿಯಬಹುದೆನುತ ರಾಯನ 
ಮನ್ನಣಿಯ ಮದಸೊಕ್ಕಿದಾನೆಗ 
ಲೆನ್ನ ಬಿಡು ಬಿಡು ತನ್ನ ಬಿಡು ಬಿಡು ಎನುತ ಖಾತಿಯಲಿ 
ತಿನ್ನಡಗನೊಡೆಯು ಭೀಮನ 
ಬೆನ್ನಲುಗಿ ತನಿಗರುಳನಕಟಾ 
ಕುನ್ನಿಗಳಿರೆನುತೊದಗಿದರು ದುಶ್ಯಾಸನಾದಿಗಳು ೧೭ 
* ಈತನೇ ನಮಗರ್ಜುನನು ಕೊ 

ತನನು ಹೊಯ್ಹೊಯ್ಕೆನುತ ಗತ 
ಭೀತರಿಟ್ಟಿಸಿದರು ಸಮಸಪ್ತಕರು ವಂಗಡಿಸಿ 
ಪೂತು ಮರುರೇ ಭೀಮ ಎನುವೆ 
ಸೂತಸುತನಕಿದನು ಕೃಪ ಗುರು 
ಜಾತ ಕೃತವರ್ಮಾದಿ ರಥಿಕರು ಹೊಕ್ಕರುರವಣಿಸಿ ೧೮ 


* ೫೨೦ 


ಮ ಹಾ ಭಾರತ 

[ ಸಂಧಿ 
ಒಂದು ದೆಸೆಯಲಿ ರಾಯಪ್ಪ 

ಸಿಕ್ಕಿದನು ಹಗೆ ಸ್ವಾಮಿದೊಹಿಯ 
ತ್ತೊಂದು ಸಾವಿರ ರಥ ಸಹಿತುಘ . 

ಸೆಕ್ಕಿ ಸುರುಗಿಯೊಳಿವನ ಖಂಡವ 
ಯೆಂದು ಬಿಟ್ಟನು ಭೀಮಸೇನನ ರಥದ ಸಮ್ಮುಖಕೆ ನಿಕ್ಕುಳಿನೊಳೊಡೆಯವಚಿ ಕೊ 
ಅಂದು ಗೋಗ್ರಹಣದಲಿ ಫಲುಗುಣ 

ಸುಂಟಿಗೆಯ ತಿನ್ನೆನುತ 

ಹೊಕ್ಕು ಹೊಯ್ದರು ರಥವನಳವಿಗೆ 
ನಿಂದನನಿಬರಿಗರಸ ಚಿಕ್ಕೆ 

ಮಿಕ್ಕು ಕೈ ಮಾಡಿದರು ಕಾಲ್ತುಳಿ 
ಸಿಂದು ಸೈರಿಸಿ ನಿಂದನನಿಬರಿಗೊಬ್ಬನೇ ಭೀಮ ೧೯ ಯೊಕ್ಕಿಲಲಿ ಬೇಸರಿಸಿದರು ಪವಮಾನ ನಂದನನ ೨೬ 
- ಕೀರಿ ಕಾಲಿಡೆ ದಿಕ್ಕರಿಗಳೆದೆ 

- ನೆಲಕೆ ದೊಪ್ಪನೆ ಹಾಯ್ದು ಕೊಂಡನು 
ಡೋರುವೋಗಲು ಸರ್ ಲಗ್ಗೆಯ 

ಹಲಗೆ ಗದೆಯನು ಮೇಲುವಾಯ 
ಲೇರಿತೀ ದಳ ದಳವುಳಿಸಿ ದಳಪತಿಯ ನೇಮದಲಿ 

ಪ್ಪಳಿಸಿದರೆ ಕುಪ್ಪಳಿಸಿತರಿಬಲ ಘಾಯ ಘಾಯದಲಿ 
ಏರು ಸೂರೆಗೆ ಹಾರಿ ಖಾಸಲಿ 

ತಲೆಗಳೊಟ್ಟಿಲ ಕರಿಗಳಟ್ಟೆಯ 
ನೇರು ನಮ್ಮದು ತಮ್ಮ ದೆನುತು 

ನೆಳೆವ ರಕುತದ ಹೊನಲ ಮುಂಡದ 
ವೈರಿ ಭೀಮನ ಮುತ್ತಿದರು ಮೆತ್ತಿದರು ಸರಳಿನಲಿ ೨೦ ಲಳಿಯ ನಾಟ್ಯದಲೆಸೆದುಬೈ ಬೀಭತ್ಸ ರೌದ್ರದಲಿ ೨೭ 
- ಅರಸ ಕೇಳೆ ನಿಮ್ಮ ಭೀಮನ 

ಕರಿ ಕೆಡೆಯೆ ಕಾಲಿನಲಿ ಜೋದರು 
ಪರಿಯನೀ ಸರ್ವಾಸಘಾತ 

ತೆರಳದೆಚ್ಚಾಡಿದರು ರಥಚಯ 
ಸ್ಸು ರಣ ಮದಕರಿ ಮತ್ತಿಕಾ ಸಂಘಾತದಂದದಲಿ 

ಮುರಿಯೆ ಕಾಲಿನಲೊದಗಿದರು ಸಮರಥ ಮಹಾರಥರು 
ಕೆರಳಿ ಕವಿದನು ಕೆದರಿದುರಿ ಕ 

ಹರಿಯೆ ಹಯ ರೂಢಿಯಲಿ ನಿಂದ 
ರ್ಪುರಕೆ ಕವಿವಂದದಲಿ ಕರ್ಣನ 

ಬೃರಿಸಿದರು ರಾವುತರು ಭೀಮನ 
ಗುರುಸುತನ ಕುರುಪತಿಯ ದುಶ್ಯಾಸನನ ರಥಕಾಗಿ ೨೧ ಬಿರುಗದೆಯ ಘಲ್ಲಣಿಗೆ ಚೆಲ್ಲಿತು ನಿಮ್ಮ ಪರಿವಾರ ೨೮ 
- ಎಚ್ಚನವರವರೆಚ್ಚ ಬಾಣವ | 

- ರಾವುತರು ಕಡಿವಡೆ ಕಾಂಭೋ 
ಕೊಚ್ಚಿದನು ಕೋಲಳವಿಗೊಡ್ಡಿದ 

ಜಾವಳಿಗಳೊಡಿದವುಜೋದರ 
ನಿಚ್ಛಟರ ನೀಗಿದನು ತಾಗಿದನರಸು ಮೋಹರವ 

ಜೀವ ಜಾಳಿಸೆ ಬೀದಿವರಿದವು ಗಜಘಟಾಳಿಗಳು 
ಹೆಚ್ಚಿ ವೀರಾವೇಶದಲಿ ಬಹ 

ತಾವು ನಿಬ್ಬರ ಗತಿಯ ರಥ ತುರ 
ಬಿಚ್ಚು ರಥಿಕರನಾಯು ಧೈಯ್ಯದ 

ಗಾವಳಿಗಳೆಳೆದವು ರಥಂಗಳ 
ಕೆಚ್ಚ ಮುರಿದನು ಕದಡಿದನು ರಿಪುಸುಭಟ ಸಾಗರವ ೨೨ ನಾ ವಿಗಡ ವಿಗ್ರಹ ಮಹಾದ್ಭುತವರಸ ಕೇಳೆಂದ ೨೯ 
ತುಡುಕುವಾನೆಯನೀಸಿನಲಿ ಖುರ 

ಕೆಡೆದ ಝಲ್ಲರಿಗಳ ರಥಾಗ್ರದೊ 
ವಿಡುವ ಕುದುರೆಯನೊತ್ತಿ ಹಾಯುವ 

ಕುಡಿದ ಸಿಂಧದ ಮಕುಟ ಪದಕದ | 
ಬಿಡು ರಥವ ತಲೆವರಿಗೆಯಲಿ ತವಕಿಸುವ ಕಾಲಾಳ ಖಡೆಯ ಸರಪಣಿ ತೋಳಬಂದಿಯ ವಜ್ರಮಾಣಿಕದ 
ಕಡಿದನಂಬಿನೊಳಾ ಗಜವನಾ 

ಕಡುಕು ಹೀರಾವಳಿಯ ಹಾರದ 
ಕಡು ಹಯವನಾ ರಥವನಾ ವಂ 

ಕಡಿಯ ರಚನೆಯ ರಾಶಿ ಯಮನಂ 
ಗಡದ ಕಾಲಾಳುಗಳನೊಂದು ವಿಘಳಿಗೆ ಮಾತ್ರದಲಿ ೨೩ ಗಡಿಯ ಪಸರವಿದೆನಲು ಮೆರೆದುದು ಕೂಡೆ ರಣಭೂಮಿ ೩೦ 
ಮುಂದೆ ಸಬಳಿಗರಡ ಬಲದಲೋ 

- ಕಡಿದ ಹಕ್ಕರಿಕೆಗಳ ಸೀಳಿದ 
ರಂದದಲಿ ಬಿಲ್ಲಾಳು ದೊರೆಗಳ 

ದಡಿಯ ನಗ್ಗಿದ ಗುಳದ ರೆಂಬೆಯ 
ಮುಂದೆ ಹರಿಗೆಗಳೆರಡು ಬಾಹೆಯಲಾನೆ ಕುದುರೆಗಳು ಸಿಡಿದ ಸೀಸಕ ಬಾಹುರಕ್ಷೆಯ ಜೋಡುಮೊಚ್ಚೆಯದ 
ಸಂದಣಿಸಿದುದು ಮತ್ತೆ ಬೀಳುವ 

ಉಡಿದ ಮಿಣಿ ಮೊಗರಂಬ ಗದ್ದುಗೆ 
ಮಂದಿಗದು ನೆರವಾಯು ನೆಗ್ಗಿದ 

ಬಡಿಗೆಗಳ ಸೂತ್ರಿಕೆಯ ಕಬ್ಬಿಯ 
ನೋಂದು ಹಲಗೆಯಲೇರಿದವರನು ಭೂಪಕೇಳೆಂದ ೨೪ ಕಡಿಯಣದ ಕುಸುರಿಗಳಲೆಸೆದುದು ಕೂಡೆ ರಣಭೂಮಿ ೩೧ 
- ಮುರಿದು ನೆಗ್ಗಿದ ರಥವ ಬರಿಕ್ಕೆ 

ಮುರಿದ ದೂಹಗಳ ನೆಗ್ಗಿದ 

ಸುರಗಿಗಳ ಚಿನಕಡಿಯ ತೋಮರ 
ಹರಿದು ಬೀಳುವ ಗಜವ ಘಾಯದ 
ನೆರವಣಿಗೆಯಲಿ ನೆಕ್ಕಿ ಮುಗಿದ ಕುದುರೆ ಕಾಲಾಳ ಪರಶು ಸೆಲ್ಲೆಹ ಚಕ್ರ ಸಬಳ ಮುಸುಂಡಿ ಲೌಡೆಗಳ 
ಅರಿಯೆನಭಿವರ್ಣಿಸಲು ಬಲ ಮು 

ಹರಿದ ಹೊದೆಯಂಬುಡಿದ ಬಿಲ್ಲಿನ 
ಕುರಿಕಿಕೊಂಡುದು ಮೇಲೆಮೇಲ 

ಬಿರಿದ ಬತ್ತಳಿಕೆಗಳ ಸೀಳಿದ 
ರಿವ ಕಹಳೆಯ ಬಹಳ ಬಹುವಿಧ ವಾದ್ಯ ರಭಸದಲಿ ೨೫ ಹರಿಗೆಗಳ ಹೇರಾಳದಲಿ ರಂಜಿಸಿತು ರಣಭೂಮಿ ೩೨ 


೫೨೧ 


೧೬ ] 

ಕರ್ಣ ಪರ್ವ 
ಉರುಳ ತಲೆಗಳ ಕುಣಿವ ಮುಂಡದ 

ಇತ್ತ ಹಾಯ್ಕನು ಕೌರವನ ರಥ 
ಹೊರಳ ಕರಿಗಳ ಗದೆಯ ಹೊಯ್ಯಲಿ 

ದತ್ತ ಚಿಗಿದನು ಗುರುಸುತಾದಿಗ 
ನರಳೂ ವೀರರ ಮಿದುಳ ಜೋರಿನ ಜೊಂಡೆ ಜೋಡಣಿಯ ಕತ್ತಲಲ್ಲಿಗೆ ಮೊಳಗಿದನು ಮೋದಿದನು ಪಟುಭಟರ ೩೫ 
ಅರಳೂ ಕಡಿವಾಳಿಕೆಯ ರಕುತಕೆ 

ಕರಿಘಟೆಯ ವರೆವೊಕ್ಕು ನಿಂದರು 
ಮರಲ್ಪ ಭೂತವಜದ ಝಂಪಿಸಿ 

ನರರು ತೇಜಿಗಳೊಡಿತೇರಿನ 
ಕೆರಳ ಭಟರಟ್ಟೆಗಳಲೆಸೆದುದು ಕೂಡೆ ರಣಭೂಮಿ ೩೩ ಮರೆಯ ಸಾರ್ದವು ತೇರು ಹಾಯವುದೊರೆಯ ಹಿನ್ನೆಲೆಗೆ 
- ಅಲ್ಲಿ ಕರ್ಣನ ರಥದ ತೇಜಿಯ 

ಕರಿಮುರಿದು ಕಾಲಾಳು ಕಾಲಾ 
ಫಲ್ಲಿಸಿದನಾ ಕಣದೊಳಿಟ್ಟೆಯ 

ಆರಳಿ ದೊರೆಗಳ ಹಿಂದೆ ದೊರೆ ಪೈ 
ಕೆಲ್ಲೆಯಲಿ ಕಾದಿದನು ಚಿಗಿದನು ಕೌರವನ ಹೊರೆಗೆ ಸರಿಸಿತಲ್ಲಿಯದಲ್ಲಿ ಭೀಮನ ಹೊಯ್ಯ ಹೋರಟೆಗೆ ೩೬ 
ಅಲ್ಲಿ ಹೊತ್ತು ಸುಶರ್ಮನವದಿರ 

ಪೂತು ಮತ್ತು ರಿಪುರಾಯ ಮನ್ಮಥ 
ಚೆಲ್ಲಬಡಿದನು ದಳದ ನಾಯಕ 

ಭೂತನಾಥ ವಿರೋಧಿಬಲ ಪುರು 
ರೆಲ್ಲರಿಗೆ ಸವಿದೋರಿದನು ಬಲುಗದೆಯ ಹೋಯ್ತು ಗಳ ೩೪ ಹೂತ ರಾಯಘರಟ್ಟ ವೈರಿನಿಕಾಯ ಗಿರಿವಜ್ರ 
- ಇತ್ತಲಿತ್ತಲು ಭೀಮನೆಂದುರೆ 

ಏತಕೀ ಸೂಳೆಯ 
ಮುತ್ತಿ ಮುಸುಕಿತು ಸೇನೆ ಚಿಮ್ಮಿದ 

ಜಾತಿಯಲಿ ಜನಿಸಿದರು ಶಿವ ಶಿವ 
ನತ್ತಲಾಚೆಯಲಲ್ಲಿ ದಳ ಘಾಡಿಸಿತು ವೇಢಿಯಲಿ 

ಪೂತು ಗಂಡಿಗನೆಂದು ಗರ್ಜಿಸಿತಖಿಳ ವಂದಿಜನ - ೩೭ 


ಹದಿನಾರನೆಯ ಸಂಧಿ 


ಸ , ರಾಯರಿಪುಭಟಗಿರಿ ನಿವಹ ವ 

ಜ್ರಾಯುಧನು ಕಲಿ ಪಾರ್ಥನಂಭೋ 
ಜಾಯತಾಂಬಕ ಸಹಿತ ಕಂಡನು ಧರ್ಮನಂದನನ 


ಕೇಳು ಧೃತರಾಷ್ಮಾವನಿಪ ಬಲು 
ಗಾಳೆಗವ ಭೀಮಂಗೆ ಸೇರಿಸಿ 
ಪಾಳೆಯಕೆ ತಿರುಗಿದ 

- ನರು ದುಗುಡದಲಿ 
ಹೇಳು ಮುರಹರ ಬುದ್ದಿ ಕದಡಿ ಛ 
ಡಾಳಿಸಿತು ಪರಿಭೇದವೊಸಗೆಯ 
ಕೇಳಲರಿಯೆನು ರಾಜವಾರ್ತೆಯನೆಂದನಾ ಪಾರ್ಥ 

ನೋಡುವೆವು ನಡೆ ಧರ್ಮಪುತ್ರನ 
ಕೇಡು ಕಲಿಯುಗ ಬೀಜವೀ ಪರಿ 
ಕೂಡದೀ ಹೊತ್ತಿನಲ್ಲಿ ಧರ್ಮಸ್ಥಿತಿಗೆ ಲಯವಿಲ್ಲ. 
ಬೇಡನಾಗದಿರಿದಕೆ ಚಿಂತಿಸ 
ಬೇಡೆನುತ ಫಲುಗುಣನ ಚಿತ್ರದ 
ಪಾಡರಿದು ನುಡಿವುತ ತಂದನು ಪಾಳೆಯಕೆ ರಥವ 

ಬರಲು ಪಾರ್ಥನ ಕಂಡು ಪುರಜನ 
ಹರೆದುದಲ್ಲಿಯದಲ್ಲಿ ದುಗುಡದ 
ಭರದ ಗುಜುಗುಜು ಗೋಷ್ಠಿಗಳ ಜನಜನದ ಮುಸುಕುಗಳ 
ಮುರಿದ ನೀಹಾರದ ವಿಹಾರದ 
ಸರಸಿರುಹವನದಂತೆ ಪಾಳೆಯ 
ದಿರವು ಲೇಸಲ್ಲೆನುತ ಬಂದನು ರಾಜಮಂದಿರಕೆ 

ಕಳಚಿದನು ಸೀಸಕವ ಬೆಂಬ 
ತಳಿಕೆಯನು ವಜಾಂಗಿ ಮೊಟ್ಟೆಯ 
ಬಿಲು ಸರಳಳುಹಿದನು ರಥದಲಿ ದೈತ್ಯರಿಪು ಸಹಿತ 


ಇಳಿದು ರಥವನು ರಣದ ಭಾರಿಯ 
ಬಳಲಿಕೆಯ ಕೈಕೊಳದರಸನ 
ನಿಳಯವನು ಹೊಕ್ಕನು ಧನಂಜಯ ಕಂಡನವನಿಪನ ೪ 

ಝಂಪಿಸುವ ಸಿರಿಮೊಗದ ನೋಟದ 
ಸೋಂಪಡಗಿದಾಲಿಗೆ 
ಗುಂಪಳಿದ ನಿಜ ರಾಜತೇಜದ ವಿಪುಳ ವೇದನೆಯ 
ಬಿಂಪಗಿವ ಬೇಸರಿನ ತುರುಗಿದ 
ತಂಪಿನಗ್ಗಳಿಕೆಯ ವಿಘಾತಿಯ 
ರೋಂಪಿನಲಿ ಹುದುಗಿದ ಮಹೀಶನ ಕಂಡನಾ ಪಾರ್ಥ ೫ 

ಬಿಗಿದು ಕಟ್ಟಿದ ಘಾಯ ಮದ್ದಿನ 
ಜಿಗಿಯ ತೈಲದ ತಳಿತ ಲೇಪದ 
ಲುಗಿದ ಬಾಣವ್ಯಥೆಯ ಕರ್ಣಧ್ಯಾನಚೇತನದ 
ಸೊಗಸು ಮಿಗೆ ದೌಪದಿಯ ತುದಿವರ 
ಳುಗುರುವೆರಸಿದ ಸಿರಿಮುಡಿಯ ಬಲು 
ದುಗುಡ ಭರದಲಿ ಕುಸಿದ ಭೂಪನ ಕಂಡನಾ ಪಾರ್ಥ ೬ 
- ನಕುಳ ಧೃಷ್ಟದ್ಯುಮ್ಮ ಸಹದೇ 
ವಕ ಯುಧಾಮನ್ನುಕನು ಸುತಸೋ 
ಮಕ ಶತಾನೀಕ ಪ್ರಬುದ್ಧ ಕ ಚೇಕಿತಾನಕರು 
ಸಕಲ ಕೈಕೆಯ ಮಸುತ ಸಾ 
ತ್ಯಕಿ ಯುಯುತ್ಸು ಶಿಖಂಡಿ ಪ್ರತಿವಿಂ 
` ಕರು ಪಾರ್ಥನನುಪಚರಿಸಿ ಕುಳ್ಳಿರ್ದರಲ್ಲಲ್ಲಿ ೭ 


೫೨೨ 


ಮ ಹಾ ಭಾರತ 


( ಸಂಧಿ 


ಕರಗಿತಂತಃಕರಣವಾಲಿಗ 
ಳೊರತೆಯೆನೆ ಕಣಣ್ಣಾಲಿಯಲಿ ಕಾ 
ತರಿಸಿದವು ಜಲಬಿಂದುಗಳು ಪುರುಹೂತ ನಂದನನ 
ಅರಸನಿರವಿದೆಯೆನುತ ನೊಸಲನು 
ಚರಣದಲಿ ಚಾಚಿದನು ಚೇಷ್ಯಾ 
ಪರಿಗತಿಯನಾರೆವುತಭಿಮುಖನಾಗಿ ಕುಳ್ಳಿರ್ದ 
- ನೋಂದೆಲಾ ನರನಾಥ ವಿಧಿಯೇ 
ನೆಂದು ಮುನಿದುದೊ ನಿನಗೆನುತ್ತ ಮು 
ಕುಂದನತಿ ಕಾರುಣ್ಯ ದೃಷ್ಟಿಯಲವನಿಪನ ನೋಡಿ 
ಮಂದವಂದದಿ ಪಾಣಿ ಪಲ್ಲವ 
ದಿಂದ ತಡವಿದನೇರನಾಗಳೆ 
ಕಂದೆರೆದು ನೋಡಿದನು ಭೂಪತಿ ಕೃಷ್ಣ ಫಲುಗುಣರ ೯ 
- ಹರಿ ಕರಾಬ್ಬ ಸ್ಪರ್ಶ ಮಾತ್ರ 
ಸ್ಸು ರಣದಿಂದಾಪ್ಯಾತಾಂತಃ 
ಕರಣನಾದನು ನನೆದನುತಬಾಷ್ಪವಾರಿಯಲಿ 
ಮುರಿಯದೇರಿನ ಮೈವಳಿಗೆ ಲಘು 
ತರದ ಲುಳಿಯಲಿ ಮೈಯ ಬಲಿದಾ 
ದರಿಸಿ ಕುಳಿರ್ದನು ಮಹೀಪತಿ ಮಾನಿನಿಯ ಮಲಗಿ ೧೦ 
- ಹದುಳವೇ ಪಾರ್ಥಂಗೆ ಹೇರಾ 
ಳದಲಿ ಕಾದಿದನಾ ಸುಶರ್ಮನ 
ಕದನ ಬಿಟ್ಟಿತು ಶಪಥವಲ್ಲಾ ತಮ್ಮೊಳನಿಬರಿಗೆ 
ಕೆದರಿದನು ಕೊಲ್ಲಣಿಗೆಯಲಿ ಬಂ 
ದೊದಗಿ ನೀವವದಿರಲಿ ಸುಯ್ಯಾ 
ನದಲಿ ಬಂದುದೆ ಲಕ್ಷವೆಂದನು ನೃಪತಿ ಕೃಷ್ಣಂಗೆ 

ಆಯಿತಿದು ನೀ ಬಂದ ಪರಿ ರಿಪು 
ರಾಯ ಥಟ್ಟಿನೊಳೊಕ್ಕಲಿಕ್ಕಿದ 
ದಾಯವೊಳಿತು ದಿಟ್ಟನಾವನು ನಿನ್ನ ಹೊಲಿಸಲು 
ಕಾಯಿದರಿ ಕಳುಹಿದನೊ ಮೇಣದ 
ಹಾಯಿದ ಕರ್ಣಂಗೆ ಮಾಡಿದು 
ಪಾಯವಾವುದು ಪಾರ್ಥ ಹೇಳೆಂದವನಿಪತಿ ನುಡಿದ ೧೨ 
- ಬೇರೆ ಸಮಸಪ್ತಕರೂಳೆಕ್ಕತಿ 
ತೋರಿಸಿದೆ ನೀ ತೋಂಡಿನೋಲೆಯ 
ಕಾರತನವನು ಸೂತಸುತನಿಲ್ಲವರ ಥಟ್ಟಿನಲಿ 
ಹಾರಲೂದಿ ಸುಶರ್ಮನವದಿರ 
ಸೂರಿ ತಿರುಗಿದ ಬಳಿಕ ಕೈ ಮೈ 
ತೋರಿದನೆ ಕಲಿಕರ್ಣ ನಿನ್ನೊಡನೆಂದನಾ ಭೂಪ ೧೩ 
- ಎಲೆ ಧನಂಜಯ ಸೂತತನಯನ 
ಗೆಲಿದು ಬಂದೆಯೋ ದಿವಿಜ ನಗರಿಗೆ . 
ಕಳುಹಿ ಬಂದೆಯೋ ಕಂಡು ಕೆಣಕದೆ ಬಂದೆಯೊ ಮೇಣು 
ಉಳುಹಿ ಬಿಡುವನೆ ಸಮರ ಮುಖದಲ್ಲಿ 
ಮಲೆತನಾದರೆ ಕರ್ಣನೇನ 
ಗ್ಗಳಿಕೆವಡೆದನೋ ಶಿವಶಿವಾ ಎಂದರಸ ಬಿಸುಸುಯ್ದ ೧೪ 


ಜೀಯ ಖಾತಿಯಿದೇಕೆ ಕರ್ಣನ 
ಕಾಯಿದುಳುಹಿದನೊಂದು ಬಾರಿ ವಿ 
ಘಾಯದಲಿ ಘಟ್ಟಿಸುವೆನೀಗಳೆ ಹಾಯ್ಕು ವೀಳೆಯವ 
ರಾಯದಳಗಿಳವೆನ್ನ ಕೂಡೆ ನ 
ವಾಯಿಯೇ ಕಲಿ ಕರ್ಣನಾಯುಷ 

[ ೧೫ . 
ಹೊಯಿತಿದೆಯೆಂದೂರಸಿದನು ವಾಮಾಂಟ್ರಿಯಲಿ ನೆಲನ 

ಈಸು ಪರಿಯಲಿ ನಿಮ್ಮ ಚಿತ್ತದೊ 
ಕಾಸರಾಯಿತೆ ನಮ್ಮ ದುಷ್ಕೃತ 
ವಾಸನಾ ಫಲವೈಸಲೇ ತಾನಿದ್ದು ಫಲವೇನು 
ಆ ಸುಯೋಧನ ವಿಗಡ ಭಟ ವಾ 
ರಾಸಿಯನು ಮುಕ್ಕುಳಿಸುವೆನು ಧರ 
ಣಿತ ನಿಮ್ಮ ಡಿಯಾಣಿ ನೇಮವ ಕೊಂಡೆ ನಾನೆಂದ ೧೬ 

ನಾಲಗೆಯ ನೆಣಗೊಬ್ಬು ಮಿಕ್ಕು ಛ 
ಢಾಳಿಸಿದರೇನಹುದು ಕರ್ಣನ 
ಕೋಲಗರಿ ಸೋಂಕಿದರೆ ಸೀಯದೆ ಸಿತಗತನ ನಿನಗೆ 
ವೀಳೆಯವ ತಾ ಕರ್ಣನಾಯುಪ 
ಕೊಳುವೋಯಿತ್ತೆಂಬ ಗರ್ವನ 
ಗಾಳುತನವನು ನಂಬಲರಿವೆನೆ ಪಾರ್ಥ ಹೇಳೆಂದ ೧೭ 

ನಿನಗೆ ಮಣಿವವನಲ್ಲ ರಾಧಾ 
ತನಯನವ ಹೆಚ್ಚಾಳು ಕಡ್ಡಿಯ 
ಮೊನೆಗೆ ಕೊಂಬನೆ ನಿನ್ನ ಹೆಮ್ಮಕ್ಕಳಿದಿರಿನಲಿ 
ಕನಲಿ ಕಳವಳಿಸಿದರೆ ನೀನಾ 
ತನ ವಿಭಾಡಿಸಲಾಪ ಸತ್ಯದ 
ಮನವ ಬಲ್ಲೆನು ಪಾರ್ಥ ನುಡಿಯದಿರೆಂದನಾ ಭೂಪ ೧೮ | 
- ಬಲನ ಜಂಭನ ಕೈಟಭನ ದಶ 
ಗಳನ ನಮುಚಿಯ ಕಾಲನೇಮಿಯ 
ಬಲ ನಿಶುಂಭ ಹಿರಣ್ಯಕಾದಿಯ ಖಳರ ಸಂದೋಹ 
ಅಳವಿಗೊಡುವರೆ ಪಾಡಹುದು ನೀ 
ನಿಲುಕಲಳವೇ ಕರ್ಣಜಯವತಿ 
ಸುಲಭವೇ ನಿನ್ನಂದದವರಿಗೆ ಪಾರ್ಥ ಹೇಳೆಂದ ೧೯ 

ಜಾಣತನದಲಿ ಕಾದಿ ಹಿಂಗುವ 
ದೋಣನಲ್ಲಳವಿಯಲಿ ಕಳವಿನ 
ಕೇಣದಲಿ ಕೊಂಡಾಡುವರೆ ಗಾಂಗೇಯನಿವನಲ್ಲ 
ಸಾಲೆಗಂಡಲಗಿವನು ಸಮರಕೆ 
ಹೂಣಿಗನು ರಿಪುಬಲದ ಹಾಣಾ 
ಹಾಣಿಕಾರನು ಕರ್ಣನಳುಕುವನಲ್ಲ ನಿನಗೆಂದ ೨೦ 
- ಜಾಳ ಜರೆದು ಜಡಾತ್ಮರಿಗೆ ಜಂ 
ಘಾಳತನವನು ಮೆರೆದು ನೋಡಿಯ 
ಖಳರನು ಬೊಪ್ಪರಿಸಿ ಚೂಣಿಯ ಚರರ ಚಪ್ಪರಿಸಿ 
ಆಳುತನದಲಿ ಬೆರೆವ ನಿನಗವ 
ಸೋಲಲರಿಯನು ನಿನ್ನ ಗಂಟಲ 
ಗಾಳ ನಿನಗಳುಕುವನೆ ಕರ್ಣನು ಪಾರ್ಥ ಹೇಳೆಂದ ೨೧ 


೨೩ 


ಕರ್ಣ ಪರ್ವ 
೧೬] 
- ಏನ ಹೇಳುವೆನೆನ್ನ ದಳದಲಿ 

ಕೋಲಗುರುವಿನ ಮಗನಲೇ ಹರಿ 

ಧಾಳಿ ಹರಿದಡಿಗಟ್ಟಿ ತಡೆದನು 
- ತಾನು ಭೀಮನ ಥಟ್ಟಿನಲಿ ಬಳಿ 
ಕೀ ನಕುಲ ಸಹದೇವ ಸಾತ್ಯಕಿ ದ್ರುಪದರೊಡ್ಡಿನಲಿ ಹೇಳಿ ಫಲವಿನ್ನೇನೆನುತ ಬಿಸುಸುಯ್ದ ನಾ ಪಾರ್ಥ ೨೮ 
ಮಾನನಿಧಿ ರಾಧೇಯನತ್ತಲು 

ಇಟ್ಟಣಿಸಿಕೊಂಡೆನ್ನೊಡನೆ ಸರಿ 
ತಾನೆ ತನುಮಯವಾಯ್ತು ಪಾಂಡವ 

ಗಟ್ಟಿ ಕಾದಿದ ರವಿಸುತನ ಹುಡಿ 
ಸೇನೆ ಬಡ ಸಾಹಸಿಕರೆಣಿಯೇ ಸೂತತನಯಂಗೆ ೨೨ ಗುಟ್ಟಿದೆನು ರಥವಾಜಿ ಸೂತ ಶರಾಸನಾದಿಗಳ 
ಎಲ್ಲಿ ಕರ್ಣನು ತಿರುಗಿ ನೋಡಿದ 

ಮುಟ್ಟೆ ಬಂದನು ಖಡುಗದಲಿ ಮೈ 
- ಡಲ್ಲಿ ತಾನೆಡವಂಕ ಬಲ ಮುಖ 

ಮುಟ್ಟಿ ಹೆಣಗಿದೆನಾಕ್ಷಣಕೆ ಸಾ 
ದಲ್ಲಿ ಸೂತಜನೆಂಟು ದೆಸೆಗಳ ನೋಡೆ ಕರ್ಣಮಯ ಲಿಟ್ಟು ಸರಿದುದು ಸಕಲ ಕೌರವ ಸೇನೆ ಸರಿಸದಲಿ ೨೯ 
ಎಲ್ಲಿ ನೋಡಿದಡಲ್ಲಿ ಕರ್ಣನ 

ತೊಡಕಿದನು ಗಡ ಗರುಡ ಹಾವಿನ 
ಬಿಲ್ಲ ಬೊಬ್ಬೆ ರಥಾಶ್ರವವೆದೆ 

ತಡಿಕೆವಲೆಯಲಿ ನಿನ್ನ ಗಮನವ 
ದಲ್ಲಣದ ದೆಬ್ಬಾಳ ರಚನಾ ರಸಿಕನವನೆಂದ ೨೩ 

ತಡೆದರೆ ತಪ್ಪೇನು ಕೌರವ ದಳದ ನಾಯಕರು 
ಮುರಿದು ಹರಿಹಂಚಾದ ನಿಜ ಮೋ 

ಕಡುಹಿನಲಿ ತಡವಾದುದುಳಿದಂ 
ಹರವ ನೆರೆ ಸಂತೈಸಿಜೋಡಿಸಿ 

ತಡೆಯಲುಳಿವರ್ಜುನನೆ ನಮ್ಮವ 
ಜರೆದು ಗರಿಗಟ್ಟಿದ ವಿರೋಧಿವ್ರಜದ ಥಟ್ಟಣಿಯ 

ಗಡವ ಕೇಳಿದು ನಿಲ್ಲನೆಂದನು ನಗುತ ಯಮನೂನು ೩೦ 
ಮುರಿದು ಕುರಿದರಿ ಮಾಡಿ ದೊರೆಗಳ 

ಏನನೆಂಬೆನು ನಮ್ಮ ಪುಣ್ಯದ 
ನರಸಿ ಕಾದಿ ವಿಭಾಡಿಸುವ ರಣ 

ಹಾನಿ ತಲೆದೋರಿದರೆ ಭೀಮನ 
ದುರಬೆಕಾರನನೆಂತು ಸೈರಿಸಿ ಗೆಲುವೆ ನೀನೆಂದ ೨೪ 

ಸೂನುವಿರಲಭಿಮನ್ಯುವಿರಲೆವಗೀ ವಿಪತ್ತಹುದೆ 
- ಕಾದಿ ನೊಂದೆನು ತಾನು ಬಳಿಕ ವ್ಯ 

ಆ ನದೀಜದೊಣರಲಿ ತಾ 
ಕೋದರನೆಯಡಹಾಯ್ದ ನಾತನ 

ಹಾನಿಯನು ಮಿಗೆ ಕಂಡೆನೇ ನೆರೆ 
ಕಾದಿ ನಿಲಿಸಿ ಮದೀಯ ರಥವನು ಮತ್ತೆ ಕೆಣಕಿದನು ಹೀನನನು ಕಂಡಾದಡೆಯು ಬದುಕುವುದು ಲೇಸೆಂದ ೩೧ 
ಮೂದಲಿಸಿ ಸಹದೇವ ನಕುಲರು 

- ಅರಳಿಚದೆ ಮಧುಮಾಸ ವಾಣಲಿ 
ಕಾದಲಿವದಿರ ಮುರಿದನಗ್ಗದ 

ವರುಷ ಋತುವೇ ಸಾಕು ಜಾತಿಗೆ 
ಕೈದುಕಾರರ ದೇವ ಕರ್ಣನ ಗೆಲುವರಾರೆಂದ | 

- ೨೫ ಜರಡರೆಮಗಿನ್ನೇನುಪೂರ್ವಪ್ರಕೃತಿ ವನವಾಸ 
ಮಲೆತು ಧಾಳಾಧೂಳಿಯಲಿ ಬಲ 

ಸಿರಿಗೆ ಕಕ್ಕುಲಿತೆಯೆ ವಿಪಕ್ಷವ 
ಸುಳಿ ಮಸಗಿಯೆನ್ನೊಬ್ಬನನು ಮೈ 

ಬೆರಸಿ ಬದುಕುವೆವೈಸಲೇ ವರ 
ಬಳಸಿ ಕಾದಿತು ವೀರ ಕರ್ಣನ ಕೂಡೆ ತಲೆಯೊತಿ 

ಗುರುವಲಾ ಧೃತರಾಷ್ಟ್ರನೂಣಿಯವೇನು ಹೇಳೆಂದ ೩೨ 
ಒಲವರು ನಿನಗುಳ್ಳರಾಗಳೆ 

- ಬರಿದೆ ಬಯಸಿದಡಹುದೆ ರಾಜ್ಯದ 
ನಿಲಿಸಿದಾ ನೀ ಬಂದು ಬಯಲ 

ಹೊರಿಗೆಯನ್ನು ನಿಶ್ಚಂಕೆಯಲಿ ಹೋ 
ಗ್ಗಳಿಕೆಯನೆ ಬಿಡೆ ಕೆದರುತಿಹೆ ಮಾಣಿಂದು ನೃಪ ನುಡಿದ 

ಕ್ಕಿರಿದು ಬಹ ಸತ್ತಾತಿಶಯ ಬೇಡುದು ರಣಾಗ್ರದಲಿ 
ಉಕ್ಕಿದುದು ತನಿ ವೀರರಸ ಕುದಿ 

ಇರಿದು ಮೇಣ ರಿಪುರಾಯರನು ಕು 
ದುಕ್ಕಿ ಹರಿದುದು ರೌದ್ರ ರಸವವ 

ಕುರಿಸುವರೆ ರಾಧೇಯನಂತಿರ 
ರಕ್ಕಜವ ನಭಕೆ ಪರಿದುದು ಶಾಂತಿರಸಲಹರಿ 

ಲುರುವನೊಬ್ಬನೆ ಬೇಹುದಲ್ಲದಡಿಲ್ಲ ಜಯವೆಂದ 
ಮಿಕ್ಕು ಬಹಳಕ್ರೋಧವೊಡಲೊಳ 

೩೩ 
ಗುಕ್ಕಿತಮಲೋತ್ಸಾಹ ಚಾಪಳ 

- ಎವಗೆ ವಿಕ್ರಮವೆಂಬಡೀ ರೌ 
5 ನಿಮಿಷ ಮೋನದೊಳಿರ್ದನಾ ಪಾರ್ಥ ೨೭ 

ರವವ ಕಂಡೆನು ಕರ್ಣನಂತಿರ 

ಲೆವಗೆ ಧೀವಸಿಯಾಗಿ ಕಾದುವರೆಂಬರವರಿಲ್ಲ 
ಹೇಳಲಂಜುವೆನಾ ಸುಶರ್ಮಕ 

ಬವರ ಗೆಲುವರೆ ಹರಿಗೆ ಕೊಡು ಗಾಂ 
- ನಾಳು ತಾಯಿಗೆ ಮಕ್ಕಳಾಗದೆ 

ಡಿವವ ಸಾರಥಿಯಾಗು ನೀನೆಂ 
ಬೀಳಹೊಯ್ತು ನಿಹಾರದಲಿ ತಿರುಗಿದೆನು ಹರಿಸಹಿತ ದವಗಡಿಸಿದನು ವೀರನಾರಾಯಣನ ಮೈದುನನ ೩೪ 


೫೨೪ 


ಮ ಹಾ ಭಾರತ 


( ಸಂಧಿ 


ಹದಿನೇಳನೆಯ ಸಂಧಿ 


ಸ , ರಾಯನನು ಕೆಡೆನುಡಿದನಾ ವ 

ಜಾಯುಧನ ನಂದನನು ಬಳಿಕಬು 
ಜಾಯತಾಂಬಕ ಸಂತವಿಟ್ರನು ಧರ್ಮಜಾರ್ಜುನರ 


ಕೇಳು ಧೃತರಾಷ್ಟ್ರಾವನಿಪ ಭೂ 

ಬೆದರಿಸದಿರೆ ಕೃಷ್ಟ ದುಷ್ಕ 
ಪಾಲನಾಡಿದ ನುಡಿಯನಾಲಿಸಿ 

ರದಲಿ ಸುಳಿಯೆನು ಭೂಪತಿಯ ಗ 
ಕೇಳಿದನು ಕೆದರಿದನು ಜಡಿದವುರೋಮರಾಜಿಗಳು ದ ದ ವಚೋವಿನ್ಯಾಸವನ್ಯಾಯ ಪ್ರಪಂಚವಿದು 
ಮೇಲುಮೇಲುಬೈ ರೋಪ 

ಅದರಿನೀತನ ಪೊಯ್ದು ಕೊಂದ 
ಜ್ವಾಲೆ ಹೋದಸಿತು ವದನವನು ಕ 

ಲ್ಲದೆ ಸುನಿಷ್ಮತಿಯಿಲ್ಲ ಸತ್ಯಾ 
ಞಾಲಿ ಕಾಹೇರಿದವು ಪಾರ್ಥಂಗೊಂದು ನಿಮಿಷದಲಿ ೧ ಭ್ಯುದಯವೇ ತನ್ನು ದಯವದರಳಿವೆನ್ನ ಲಯವೆಂದ ೭ 
ಆಯುಧವ ಹಿಡಿದೊರೆಯನುಗಿದನ 

- ದೇವ ಪೂರದಲೆನ್ನ ನುಡಿ ಗಾಂ 
ಡಾಯುಧವ ಝಳಪಿಸುತ ರೌದ್ರ 

ಡೀವವೇತಕೆ ನಿನಗೆ ನಿನಗೀ | 
ಸ್ಥಾಯಿಭಾವದ ಭಾರದಲಿ ಭುಲ್ಲಯಿಸಿ ಭಯವಡಗಿ ದೇವಧನು ಸಾದೃಶ್ಯವೇ ತೆಗೆಯೆಂದು ರೋಷದಲಿ 
ರಾಯನಲ್ಲಿಗೆ ಮೆಲ್ಲ ಮೆಲ್ಲನು | 

ಅವನೊಬ್ಬನು ನುಡಿದನಾತನ 
ಪಾಯಗತಿ ಪಲ್ಲವಿಸಲುಪ್ಪರ 

ಜೀವನವ ಜಕ್ಕುಲಿಸಿಯನ್ನ ವ 
ಘಾಯದಲಿ ಲಾಗಿಸುವ ಪಾರ್ಥನ ಕಂಡುದಖಿಳಜನ ೨ ಚೋವಿಳಾಸವ ಕಾಯ್ಕೆನೆಂದೆನು ಕೃಷ್ಣ ಕೇಳೆಂದ ೮ 
ಅಹಹ ಕೈತಪ್ಪಾಯು, ಹಾ ಹಾ 

ಸಾರು ತೆಗೆ ಗಾಂಡಿಮವ ನಿನಗನು 
ರಹವಿದೇನೆನುತ ರಾಯನ | 

ಸಾರಿಯೇ ಬಿಸುಡೆಂದು ನುಡಿಯನೆ | 
ಮಹಿಳೆ ಬಿದ್ದಳು ಮೇಲುಖಡ್ಗಕೆ ತನ್ನ ನಡೆಯೊಡ್ಡಿ ಧಾರುಣೀಪತಿ ಕೇಳಿರೇ ನೀವಿನಿಬರೀ ನುಡಿಯ 
ಬಹಳಶೋಕದಲಖಿಳ ಜನವು 

ಆರದಾಯವು ವಿಚಾರ ವಿ 
ಮೃ ಹವ ಬಿಸುಟರು ದೈವಗತಿ ದು 

ಶಾರದನು ನೀನೆಲೆ ಮುಕುಂದ ವಿ 
ಸೃಹವಲಾ ಎನುತಸುರರಿಪು ಹಿಡಿದನು ಧನಂಜಯನ ೩ ಕಾರಿಯೇ ತಾನೆಂದು ಬಿನ್ನಹ ಮಾಡಿದನು ಪಾರ್ಥ ೯ 
ಹಿಡಿಯದಿರು ಮುರವೈರಿ ಪಾರ್ಥನ 

- ಲೇಸು ಲೇಸಿದು ತಮ್ಮ ನಾಡಿದ 
ಬಿಡು ಬಿಡೀತನ ಖಡ್ಡಕಿದೆಯೆ 

ಭಾಷೆ ಬಾಹಿರವಾಗ ಬೇಡ ವಿ 
ನೋಡಲು ತನ್ನನೆ ಧಾರೆಯೆರಿದೆನು ನಯನವಾರಿಯಲಿ ನಾಶಕಾನಂಜೆನು ಮುರಾಂತಕ ಬಿಡು ಧನಂಜಯನ 
ತೊಡಗಿದೀತನ ರಾಜಕಾರವ 

ಆಸೆಯೆನಗೀ ರಾಜ್ಯದಲಿ ಮೇ 
ಕೆಡಿಸದಿರು ನಿರ್ವಾಹಿಸಲಿ ನೀ 

* ಶರೀರದಲಿಲ್ಲ ಪಾರ್ಥನ 
ಬಿಡು ಬಿಡೆನೆ ಜರೆದನು ಮುರಾಂತಕನಿಂದ್ರನಂದನನ ೪ . ಭಾಷೆ ಸಂದರೆ ಸಾಕು ನೀ ಸಾಗೆಂದನಾ ಭೂಪ ೧೦ | 
ಅಕಟ ಗುರುಹತ್ಯಾ ಮಹಾ ಪಾ 

ಮರುಳೆ ಮೋನದೊಳಿರು ಯುಧಿಷ್ಠಿರ 
ತಕಕೆ ತಂದೆ ಮನವ ಭರತ 

ನರನ ನೀ ಮುಂದಿಟ್ಟು ಯಮದೂ 
ಪ್ರಕಟಕುಲ ನಿರೂಲಕನೆ ನೀನೊಬ್ಬನುದಿಸಿದಲ 

ತರಿಗೆ ಕೈ ವರ್ತಿಸುವ ಪರಿಯೇ ಕೋಟಿನರಕದಲಿ 
ವಿಕಳ ಕುರುಪರೊಳಗೆ ದುರಿತಾ 

ಹುರುಳನರಿಯದೆ ಧರ್ಮಶಾಸ್ತ್ರದ 
ತಕರ ಕಾಣೆನು ನಿನ್ನ ಸರಿ ಹೋ . 

ಪರಮ ತತ್ವದಾವ ಮುಖವೆಂ 

ಈ 
ಲಿಕೆಗೆ ಹರಹರದೇವ ನೆನೆದನೆನುತ ಗರ್ಜಿಸಿದ 

೧೧ 

ದರಿಯೆ ವಿಪಮ ಕತ್ರತಾಮಸ ನಿನ, ಬಿಡದೆಂದ 
ಧರಣಿಪನ ಕೋಲಲೆಂದೊ ಮೇಣ 

- ಎಲೆ ಧನಂಜಯ ಧರ್ಮಪುತ್ರನ 
ತರುಣಿಯರಿಗೋ ನಕುಲ ಸಹದೇ 

ಕೊಲುವೆನುಳುಹುವದಿಲ್ಲವೆಂಬ 
ವರಿಗೆ ಮೇಣಿನಗೆಯೋ ನೀನುಗಿದಡಾಯುಧದ ಗ್ಗಳಿಕೆಯಿದು ನಗೆಯಲ್ಲವೇ ನಿಶ್ಚಯವೆ ಹಿಂಸೆಯಲಿ 

ಕಲುಮನವಲಾ ನಿನಗಕಟ ನಿ | 
ಪರಿಯ ಹೇಳೆ ಪಾರ್ಥ ಮೊನದೊ 
ಆರದಿರೆನ್ನಾಣಿನಲು ಬೆರಗಿನ 

ರ್ಮುಳದ ಧರ್ಮಸ್ಥಿತಿ ರಹಸ್ಯವ 
ಗರದ ಗಾಹಿನಲದ್ದು ಮೋನದೊಳಿದ್ದ ನಾ ಪಾರ್ಥ ೬ ತಿಳುಪಿದವರಾರೆನುತ ತಲೆದೂಗಿದನು ಮುರವೈರಿ ೧೨ | 


೫೨೫ 
ಕ ಣ ೯ ಪ ರ್ವ 
೧೭ ] 

ಪಿತೃಸಭಾತಾ ಎನಿಪ್ಪುದು 
* ನುಡಿದ ಮಾತ್ರದಲಿರದು ಧರ್ಮದ 
ಬೆಡಗು ತಾನದು ಬೇರೆ ಸತ್ಯವ 

ಶ್ರುತಿವಚನವರಸಂಗೆ ನೀನುವ 
ನುಡಿದು ಕೆಟ್ಟವರುಂಟು ಹಿಂಸಾಧರ್ಮವೃತ್ತಿಯಲಿ ಹತಿಯ ಮಾಡಲು ನೆನೆದೆ ಮಾತಿನ ವಾಸಿ ಬೇಕೆಂದು 
ನಡೆದು ಯಾವಜೀವದಲಿ ಗತಿ 

ಕ್ಲಿತಿಯೊಳಬುಜಮೃಣಾಳಕೋಸುಗ 
ವಡೆದುರುಂಟೆಲೆ ಪಾರ್ಥ ನಿನ್ನು 

ಕೃತತಟಾಕವನೊಡೆದವೊಲು ಭೂ 
ಗೃಡದ ವೀರಾವೇಶ ಮಾಣಲಿ ಮಾತ ಕೇಳೆಂದ ೧೩ ಪತಿ ವಧವ್ಯಾಪಾರ ನಿರ್ಮಳ ಧರ್ಮವಹುದೆಂದ ೨೦ 
ವನದೊಳೊಬ್ಬನು ಕೌಶಿಕಾಹ್ನಯ 

ಗುರುಹತಿಯ ಕರ್ತವ್ಯ ತಾನಾ 
ಮುನಿ ತಪಶ್ಯರಿಯದಲಿ ಸತ್ಯವೆ 

ದರಿಸಿ ಮಾಡಿದ ಮಾತನೇ ಪತಿ 
ತನಗೆ ಸುವ್ರತವೆಂದು ಬಟ್ಟೆಯೊಳಿದ್ದನೊಂದು ದಿನ 

ಕರಿಸುವುದು ಶ್ರುತಿವಿಹಿತ ಧರ್ಮವಿದೆಂಬುದೀ ಲೋಕ 
ವನಚರರು ಬೇಹಿನಲಿ ಭೂಸುರ 

ಎರಡರಭ್ಯಂತರವ ನೀನೇ 
ಜನವ ಬೆಂಬತ್ತಿದರು ಕೌಶಿಕ 

ನರಿಯದವನೇ ವೇದಶಾಸ್ತ್ರದ 
ಮುನಿಯ ಬೆಸಗೊಂಡರು ಮಹೀಸುರ ಮಾರ್ಗಸಂಗತಿಯ ವರ ನಿಧಾನಜ್ಞಾತೃವಲ್ಲಾ ಪಾರ್ಥ ನೀನೆಂದ - ೨೧ 
ವಿತತ ಸತ್ಯದ ವಿಷಯಭೇದ 

- ಈಸು ನಿರ್ದಯನೆಂಬುದನು ನಾ 
ಸಿತಿಯನರಿಯದ ಮುನಿಪ ವನಚರ 

ವೀಸು ದಿನವರಿಯೆವು ಮಹಾದೇ . 
ತತಿಗೆ ಭೂಸುರಜನದ ಮಾರ್ಗವನರುಹಿದನು ಬಳಿಕ ವೇಸು ಪರಿಯಂತಿದ್ದುದೊ ನಿನ್ನಂತರಂಗದಲಿ 
ಅತಿ ದುರಾತ್ಮ ಕರವದಿರನಿಬರು 

ಏನನೋದಿದಡೇನು ಪಾಪ ವಿ 
ಕ್ಲಿತಿಸುರರ ಕೊಂದವಳ ಭೂಷ 

[ ೧೫ ಳಾಸ ರಚನಾ ಗೌರವಾರ 
ಪ್ರತತಿಯನು ಕೊಂಡೊಯ್ದರೆಲೆ ಕೌಂತೇಯ ಕೇಳೆಂದ . ವಾಸನೆಗಳವು ಬೇರೆ ಹರಹರ ಎಂದನಸುರಾರಿ 
ಕಾಲವಶದಲಿ ಕೌಶಿಕನನಾ 

ನನೆದುದಂತಃಕರಣ ಮಧುಸೂ 
ಕಾಲದೂತರು ತಂದರಾತನ 

ದನನ ಸೂಕ್ತಿಸುಧಾರಸದಿ ನೆರೆ 
ಮೇಲುಪೋಗಿನ ಸುಕೃತ ದುಷ್ಕೃತವನು ವಿಚಾರಿಸಲು ನೆನೆದುದಾತನ ಮೈ ವಿಲೋಚನವಾರಿ ಪೂರದಲಿ 
ಮೇಲನರಿಯದೆ ಸತ್ಯದಲಿ ವಿ 

ಮನದ ಪರಿತಾಪ ವ್ಯಥಾ ದು 
ಪ್ರಾಳಿ ವಧೆಯಾತಂಗೆ ಬಂದುದು 

ರ್ಮನನು ಖಡ್ಡ ವನೆರೆಯೊಳಕುತ 
ಹೇಳಲದು ಭೋಕ್ತವ್ಯವತಿ ಪಾತಕದ ಫಲವೆಂದ ೧೬ ವಿನಯದಲಿ ಕೃಷ್ಣಂಗೆ ಬಿನ್ನಹ ಮಾಡಿದನು ಪಾರ್ಥ ೨೩ 
- ನರಕಕಾತನ ನೂಕಿದರು ವಿ 

- ನಾವು ನೆರೆ ಸರಾಪರಾಧಿಗ 
ಸರಣವೆಂತ್ಯೆ ಪಾರ್ಥ ಸತ್ಯದ 

ಭಾವ ಗುಣದೋಷವನು ನಮ್ಮಲಿ 
ಹುರುಳನರಿಯದೆಕಾಳುಗೆಡೆದರೆ ಕಾರವೆಂತಹುದು ಭಾವಿಸುವೆ ನಾವೆತ್ತ ಬಲ್ಲೆವು ಧರ್ಮನಿರ್ಣಯವ 
ಮರುಳೆ ಕೇಳದ್ದು ತವ ಹಿಂಸಾ 

ಆವ ಪರಿಯಲಿ ತನ್ನ ಸತ್ಯದ 
ಪರನಹರ್ನಿಶವಾ ದುರಾತ್ಮನ 

ಠಾವು ನಿಲುವುದು ರಾಯನುಪಹತಿ 
ವರಿಸಿದರು ದೇವಾಂಗನೆಯರೀ ಕಥೆಯ ಕೇಳೆಂದ ೧೭ ಯಾವ ಪರಿಯಿಂದಾಗದಿಹುದದನರಿದು ಬೆಸಸೆಂದ ೨೪ 
- ಬನದೊಳೊಬ ಬಳಾಕನೆಂಬವ 

- ಭರತ ವಂಶದೊಳುದಿಸಿದೆಮ್ಮೆ : 
ವನಚರನು ತನ್ನ ಕುಟುಂಬವ 

ವರಿಗೆ ಇಹಲೋಕದ ನಿವಾಸಕೆ 
ನನುದಿನವು ಮೃಗವಧೆಯಲೇ ಸಲಹಿದನು ಬೇಸರದೆ ಪರದ ಸೌಖ್ಯಸ್ಥಿತಿಗೆ ಹೊಣಿನೀನಲ್ಲದೆಮಗಾರು 
ತನಗೆ ಕಡೆಪರಿಯಂತ ಮತ್ತೊ೦ 

ದುರುಳರಾವನ್ನಯ ಮದದ ದು . 
ದನುವನರಿಯನು ರಾಗಲೋಭವ 

ರ್ಧರ ಪರಾಕ್ರಮ ಮದದ ಘನಮ 
ನೆನೆಯನದರಿಂ ಹಿಂಸೆ ಸಂದುದು ವೃತ್ತಿ ರೂಪದಲಿ ೧೮ ತರಿಗೆ ಕೃಪೆಮಾಡೆಂದು ಬಿನ್ನಹ ಮಾಡಿದನು ಪಾರ್ಥ ೨೫ 
ವರವವಂಗೆ ಕುಟುಂಬ ರಕ್ಷಾ 

ಕೋಲುವುದೇನೆಂದರಿದೆ ಟಿಕ್ಕರಿ 
ಕರಣ ಕಾರಣವಾದ ಹಿಂಸಾ 

ಗಳೆವುದೇ ಪರಹಿಂಸೆ ಲೋಗರ | 
ಚರಣಿಯೆಂದೇ ಬರಹ ಧರ್ಮನ ಸೇನಬೊವನಲಿ 

ಹಳಿವುದೇ ವಧೆ ಶಸ್ತವಧ ವಧೆಯಲ್ಲ ನೋಡುವರೆ 
ಮರಣವಾತಂಗಾಗೆ ಕೊಂಡೊ 

ಖಳರ ದುಸ್ಸಹ ದುಷ್ಟವಚನದ 
ಯರು ಸುರಾಂಗನೆಯರು ಧನಂಜಯ 
ಪರಮ ಧರ್ಮರಹಸ್ಯವಾವಂಗರಿಯಬಹುದೆಂದ 

ಪಿಳುಕು ಹೃದಯವ ಕೊಂಡು ಮರುಮೊನೆ 
೧೯ ಮೊಳೆತ ಬಳಿಕವ ಬದುಕಿದವನೇ ಪಾರ್ಥ ಹೇಳೆಂದ ೨೬ 


೫೨೬ ಮ ಹಾ ಭಾರ ತ 

( సంధి 
ಅರಸಗುಪಹತಿಯೆನಿಸದೇ ನಿ 

ಏನ ಹೇಳುವೆನಡಹಾಯಿದು 
ಷ್ಟುರ ದುರುಕೃಪಾಣದಲಿ ಸಂ 

ನೀನೆ ಕೆಡಿಸಿದೆಯೆಮ್ಮನಲ್ಲದ 
ಹರಿಸಿದರೆ ನಿರ್ವಾಹವಾಗದೆ ನಿನ್ನ ನುಡಿಗಳಿಗೆ . 

ಡೇನ ಮಾಡೆನು ಸತ್ಯಭೌಲ್ಯದ ಹಾನಿ ಹರಿಬದಲಿ 
ಪರಮ ಋಷಿಮತವೆನೆ ಮುಗಾರಿಯ 

ಈ ನರೇಂದ್ರನ ಕೊಂದ ನನಗಿ . 
ಸಿರಿವಚನಕೆ ಹಸಾದವೆಂದು 

ನೈನು ದೇಹಕೆ ತಲೆಯೊಡನೆ ಸಂ 
ಬೃರದ ಗರ್ವೊಕ್ತಿಯಲಿ ಗರುವಿಕೆಗೆಡಿಸಿದನು ನೃಪನ ೨೭ ಧಾನವೇ ಸಾಕೆನ್ನ ಕೈದುನನೆನಗೆ ನೀಡೆಂದ ೩೪ 
- ಎಲೆ ಯುಧಿಷ್ಠಿರ ಜನಿಸಿದೆ ಶಶಿ 

ಎಲವೊ ಖಳ ಕಿರೀಟಿ ಮತ್ತೆಯು 
ಕುಲದ ವೀರ ಕ್ಷೇತ್ರ ಪಂತಿಯೊ 

ತಿಳಿಯಲಾ ನೀನಾವ ಪರಿಯಲಿ 
ಕೆಳಮನದ ಕಾಳಿಕೆಯ ತೊಡಹದ ಗಂಡು ರೂಪಿನಲಿ 

ಮುಳಿದು ರಾಯನನಿರಿದೆ ನಿನಗೆಯು ತದ್ವಿಧಾನದಲಿ 
ನೆಲನ ಕೊಂಡರು ನಿನ್ನ ಮೊರೆಯ 

ಅಳಿವ ನೆನೆಯಾ ಸಾಕು ದೇಹವ 
ಬಲುಹ ಕಂಡೇ ಕೌರವರು ನಿ 

ನಳಿವುದೇ ಕೊಲೆಯಲ್ಲ ನಿನ್ನ 
ನ್ನೊಳಗೆ ಬಲ್ಲಿದನೆನ್ನ ಭಂಗಿಸಲೇಕೆ ನೀನೆಂದ ೨೮ ಗ್ಗಳಿಕೆಗಳ ನೀನಾಡಿ ನಿನ್ನನೆ ಕೊಂದುಕೊಳ್ಳೆಂದ ೩೫ 
- ನಿನ್ನ ಜೂಜಿನ ವಿಲಗದಲಿ ಸಂ . 

ಸಂದ ಪರಿಯಿದು ಜಗಕೆ ಲೋಗರ 
ಪನ್ನ ರಾಜ್ಯವ ಬಿಸುಟು ನಿನ್ನಯ 

ನಿಂದಿಸುವುದೇ ಹಿಂಸೆ ತನ್ನನೆ 
ಬೆನ್ನಲಡವಿಯಲಾಡಿದೆವು ಹನ್ನೆರಡು ವರ್ಷದಲ್ಲಿ 

ಕೊಂದವನು ತನ್ನಾಳುತನವನು ತಾನೆ ಹೊಗಳಿದರೆ 
ಮನ್ನಿಸಿದೆ ಲೇಸಾಗಿ ಕೌರವ 

ಎಂದಡರ್ಜುನನವನಿಪಾಲಂ 
ರಿನ್ನು ಕೊಡುವರೆ ನಿನಗೆ ರಾಜ್ಯವ 

ಗೆಂದನೆನಗಿದಿರಾಗಿ ರಣದಲಿ 
ನಿನ್ನ ಹಿಡಿದೇ ಭೀಮ ಬದುಕಲಿ ಎಂದನಾ ಪಾರ್ಥ ೨೯ ನಿಂದು ಕಾದುವನಾರು ದನುಜಾವರರ ಥಟ್ಟಿನಲಿ ೩೬ 
ರಣದ ಘಾರಾಮಾರಿಯಾರೋ 

- ನಾನಲಾ ದೌಪದಿಯ ಮದುವೆಯೋ 
ಗಣಿಯ ಮನೆಯಲ್ಲರಸ ಶಿರದಲಿ 

ಳಾ ನರೇಂದ್ರರ ಗೆಲಿದವನು ಬಳಿ 
ಕುಣಿವಡಾ ಕೆ ಸುಳಿವ ಸುರಗಿಗೆ ತಿವಿವ ಬಲ್ಲೆಹಕೆ ಕಾ ನಿಳಿ೦ಪವ್ರಜವ ಮುರಿದುರುಪಿದೆನು ಖಾಂಡವವ 
ಹವ ರೌಡಿಗೆ ಪಾಯು ಬೀಳುವ 

ಏನನೆಂಬೆನು ಸಕಲ ಕೌರವ 
ಕಣಿಗೆ ಖಂಡದ ರುಧಿರ ರಣದೌ 

ಸೇನೆಯನು ಗೋಗ್ರಹಣದಲಿ ಸಲೆ 
ತಣವ ರಚಿಸದೆ ಬರಿದೆ ರಾಜ್ಯವ ಕೊಂಬೆ ನೀನೆಂದ ೩೦ ನಾನಲೇ ರಥವೊಂದರಿಂದವೆ ಗೆಲಿದೆ ದಿಟವೆಂದ ೩೭ 
- ಕರುಳ ಕಂಕಣಧಾರ ಮಿದುಳಿನ 

ಬಳಿಕ ಭೀಷ್ಮನನಾರು ರಣದಲಿ. 
ಶಿರದ ಬಾಸಿಗ ಭುಜದ ವಕ್ತದ 

ಗೆಲಿದವನು ದ್ರೋಣಪ್ರತಾಪಾ 
ಕರದ ಘಾಯದತೋಳ ಬಂದಿಯ ಪದಕ ಸರಪಣಿಯ ನಳನ ನಂದಿಸಿದಾತನಾರು ಮಹಾಹವಾಗ್ರದಲಿ 
ಅರುಣಜಲ ಲಲಿತಾಂಬರದ ಸಂ 

ಮಲೆತು ನಿಂದರೆ ಸತತನಯನ 
ಗರ ವಿವಾಹದ ಭೂಷಣದ ಸೌಂ 

ಕೋಲುವನಾವನು ಎನ್ನ ಟಿಕ್ಕರಿ 
ದರಿಡುವಿಲ್ಲದೆ ರಾಜ್ಯಸಿರಿ ನಿನಗೊಲಿವಳಲ್ಲೆಂದ - ೩೧ ಗಳೆವೆ ನೀನೆನ್ನೊಡನೆ ಸೆಣಸುವ ಭಟನ ತೋರೆಂದ ೩೮ 
- ಇಂದಿನಲಿ ಹದಿನೇಳು ದಿನವಿ 

ಉಂಟು ಫಲುಗುಣ ನಿನ್ನ ಹೋಲಿಸ 
ಲ್ಲಿಂದ ಹಿಂದಣ ಬವರದಲಿ ನೀ 

ಲುಂಟೆ ಸುಭಟರು ದೇವ ದೈತ್ಯರೊ 
ನೋಂದುದುಂಟೇ ದೊಣಭೀಷ್ಮರಕೋಲತೋಹಿನಲಿ ಳೆಂಟು ಮಡಿ ನಾವರಿಯವೇ ಕೈವಾರವೇನದಕೆ 
ಒಂದು ತೂರಂಬಿನಲಿ ಗಡ ನೀ 

ಕಂಟಣಿಸದಿರು ಕೃಷ್ಣನಿಕ್ಕಿದ 
ನಿಂದು ಜೀವವ ಜಾರಿಸುವೆ ಸುಡ 

ಗಂಟಿನಲಿ ಸಿಲುಕದಿರು ತನ್ನಯ 
ಲಿಂದುಕುಲ ಕಂಟಕರನಿರಿದರೆದೋಷವೇನೆಂದ 

ಗಂಟಲಿದೆ ಶಸೌಘವಿದೆ ನೀ ಬೇಗ ಮಾಡೆಂದ ೩೯ 
ಎನುತಡಾಯವನೊರೆಯೋಳುಗಿದ 

- ಭರತ ಕುಲದಲಿ ಭಾಗಧೇಯ | 
ರ್ಜುನನು ತನ್ನಯ ಕೊರಳ ಸಂದಿಗೆ 

ಸ್ಸು ರಣ ಹೀನರನಮ್ಮ ನುರೆ ಧಿ 
ಮನದೊಳಗೆ ಖಯಸೋಡಿಯಿಲ್ಲದೆ ಚಾಚಿದನು ಬಳಿಕ ಕ್ಕರಿಸಿದಾದಡೆ ಮುನಿದು ಮಾಡುವದೇನು ವಿಧಿಯೊಡನೆ 
ದನುಜರಿಪುವಡಹಾಯ್ದು ಪಿಡಿದೀ | 

ಅರಿನ್ಸಿಪಾಲರ ಗೆಲಿದು ವಿಶ್ವಂ 
ತನ ಕೃಪಾಣವ ಕೊಂಡು ನಿನ್ನಯ 

ಭರೆಯ ಕೊಂಡರೆ ಭೀಮಸೇನನ | 
ಹೇಳೆಂದ 

ನರಸುತನದಲಿ ನಿಲಿಸು ಸುಖದಲಿ ಬದುಕಿ ನೀವೆಂದ ೪೦ 


೫೨೭ 


ಕರ್ಣ ಪರ್ವ 


೧೭ ] . 


ಇರಿದು ಮೆರೆವ ವಿನೋ 
ದಿರಿತವೇ ಹಿಂದಾಯು ಹರಹಿನೊ 
ತುರುವ ಫಲಿತದ ಬೀಡು ಬಿಟ್ಟುದು ನಮ್ಮ ತನುವಿನಲಿ 
ಇರಿದ ಕರ್ಣನೆ ಸಾಲದೇ ಪಣ . 
ನಿರಿದು ಪಗೆಯೇಕೆಂಬ ಮಾತನು 
ಮರೆದು ಕಳೆದೆ ತಮ್ಮ ಎಂದವನೀಶ ಬಿಸುಸುಯ್ದ ೪೧ 
- ನಿನ್ನ ಜನನಿಯ ಜಠರದಲಿ ತಾ 
ಮುನ್ನ ಜನಿಸಿದೆ ಗುರುತ್ವಕೆ 
ಮನ್ನಿಸಿದೆ ಸಾಕೈಸಲೇ ಸಾಪರಾಧವನು 
ಎನ್ನನೊಬ್ಬನನುಳಿಯಲುಳಿದರ 
ಭಿನ್ನ ಸಾಹೋದರ ಸಂಪ್ರತಿ 
ಪನ್ನಗುಣರವರೊಡನೆ ಸುಖದಲಿ ರಾಜ್ಯ ಮಾಡೆಂದ ೪೨ 

ಸೇರುವುದು ಭೀಮನಲಿ ಸಾಹಂ 
ಕಾರನಾತನ ಕೊಂಡು ನಡೆವುದು 
ಕಾರಣಿಕ ನೀನಾದಡೀ ಸಹದೇವ ನಕುಲರನು 
ಆರಯಿದು ಸಲಹುವುದು ದ್ರುಪದ ಕು 
ಮಾರಿಯನು ಬೇಸರಿಸದೀ ಪರಿ 
ವಾರವನು ಮನ್ನಿಸುವುದರ್ಜುನದೇವ ಕೇಳೆಂದ 

ಎನುತ ನಯನೋದಕದ ಸರಿಯಲಿ 
ನನೆದವಲ್ಲಿಯ ಬಾಹುಮಲದ 
ಕನಕದೊರೆಯ ಕಠಾರಿಯವನಿಪನೆದ್ದು ಸಂವರಿಸಿ 
ಮನದ ದುಗುಡದ ದಡಿಯ ಮೋರೆಯ 
ತನಿಹೋಗರ ಬಿಸುಸುಯ್ದ ತವಕದ 
ಬನದ ಪಯಣದ ಧರ್ಮಸುತ ಹೊರವಂಟನರಮನೆಯ 
- ರಾಯನಪರೋಕ್ಷದಲಿ ರಾಜ್ಯ 
ಶ್ರೀಯ ಬೇಟವೆ ಶಿವ ಶಿವಾದಡೆ 
ತಾಯ ನುಡಿ ತೊದಳಾಯ್ತಿ ತಮತಮ್ಮಂತರಂಗದಲಿ 
ಆಯಿದುಲೇಸೆನುತ ತಮ ತ 
ವ್ಯಾಯುಧಂಗಳ ಕೊಂಡು ವರಮಾ 
ಪ್ರೇಯರರಸನ ಕೂಡೆಹೊರವಂಟರು ನೃಪಾಲಯವ ೪೫ 

ಕೊರಳನೋಲೆದಳು ಬಾಪು ದೈವದ 
ಪರುಠವಣಿ ದುಶ್ಯಾಸನನ ನೆ 
ತರಿನ ವೇಣಿಬಂಧಕಘಟಿತವಾಯ್ತು ಸಂಬಂಧ 
ತರಣಿ ಬಿಜಯಂಗೈದರಬುಜದ 
ಸಿರಿಗೆ ಸುಮಾನವೆ ಎನುತ ಪಂ 

| ೪೬ 
ಕರುಹಮುಖಿ ಸಖಿಯರು ಸಹಿತ ಹೊರವಂತಳರಮನೆಯ 
- ಸದನವನು ತಮತಮಗೆ ಹೊರವಂ 
ಟುದು ನೃಪಾಲಸೋಮ ದುಮ್ಮಾ 
ನದಲಿ ಧೃಷ್ಟದ್ಯುಮ್ಮ ಸಾತ್ಯಕಿ ಚೇಕಿತಾನಕರು 


ಕದಡಿತಾ ಪರಿವಾರವಾರಿಧಿ 
ಕೆದರಿ ಹೊರವಂಟುದು ಕಿರೀಟಿಯ 

[ ೪೭ 
ಹೃದಯ ಹೊಗೆದುದು ಹೊತ್ತಿದನುಪಮ ಶೋಕವಯಲಿ 
- ಮೂಗನಾದನು ಪಾರ್ಥ ನೃಪ ಚಿಂ 
ತಾಗಮದೊಳಿರಿವಶೋಕದ 
ಸಾಗರವನೀಸಾಡಿ ತೆರೆಗಳ ಹೊಯ್ದ ಹೊದರಿನಲಿ 
ಆ ಗರುವನಡಿಗದ್ದು ಮೂಡಿದ 
ನಾಗಳೇ ತಡಿಗಡರಿ ಬಳಲಿದು 
ತಾಗಿದನು ನೆರೆ ತಳ್ಳವಾರುತ ಪಾರ್ಥ ಹೊರವಂಟ ೪೮ 

ಹರಿದು ಬೀದಿಯೊಳವನಿಪಾಲನ 
ಚರಣದಗ್ರದೊಳೊಡಲ ಹಾಯಿಕಿ 
ಹೊರಳಿದನು ಹೊನಲಿಡುವ ಲೋಚನವಾರಿ ಪೂರದಲಿ 
ಧರಣಿಪತಿಯ ದುರಾತ್ಮ ಕವನು 
ದ್ಧರಿಸಬೇಹುದು ಜೀಯ ಕರುಣಾ 
ಕರನಲಾ ನೀನೆನುತ ಪಿಡಿದನು ಭೂಪನಂಘ್ರಗಳ ೪೯ 

ಮಾಡಿದೆನ್ನ ಪರಾಧ ಶತವನು 
ನೋಡಲಾಗದು ಕರುಣದಲಿ ನೀ 
ಬೋಡಿಯನು ಬಿಡು ಚಿತ್ರಗೊಡದಿರು ಖತಿಯ ಘಲ್ಲಣಿಗೆ 
ನೋಡುವುದು ಕಾರುಣ್ಯ ದೃಷ್ಟಿಯೊ 
ಲೀಡಿರಿವ ಘನಶೋಕವಸ್ಸಿಗೆ 
ಖೇಡನಾದೆನು ಜೀಯೆನುತ ಹಲುಬಿದನು ಕಲಿಪಾರ್ಥ ೫೦ 

ಏಳು ತಂದೆ ಕಿರೀಟಿ ತನ್ನಾ 
ಗಳು ಸಾಕೀ ಹವಣಿನಲಿ ಮು 
ನ್ಯಾಳಿಕೆಯ ಕಾಂತಾರ ರಾಜ್ಯದ ಸಿರಿಯೆ ಸಾಕೆನಗೆ. 
ಬಾಲಕರು ನೀವ್ ಮೇಲಣದು ದು 
ಪ್ಯಾಲವೀ ಸಾಮ್ರಾಜ್ಯ ಭೋಗ 
ವ್ಯಾಳ ವಿಷಕಂಜುವೆನು ಪಾಂಡುವಿನಾಣಿ ಸಾರೆಂದ ೫೧ 

ಹಿಂಗದಿನ್ನೂ ದ್ವಾಪರದ ಸ 
ಲ್ಯಾ  ಂಗ ದ್ವಾಪರದ ಸೀಮಾ 
ಸಂಗದಲಿ ಸಿಗುರೆದ್ದ ಕಲಿಕೆಯ ಸೊಗಡ ಹಿನಲಿ 
ಸಂಗಡಿಸಿತಧರೋತ್ತರದ ಸಮ 
ರಂಗವೀ ಹದನರಿದು ರಾಜ್ಯಾ 
ಸಂಗ ಸುಗತಿವ್ಯರ್ಥನಹೆನೇ ಪಾರ್ಥ ಹೇಳೆಂದ ೫೨ 

ಸಾಕು ಪಾರ್ಥನ ಬಿನ್ನಹವ ಕೆಡೆ 
ನೂಕದಿರು ನೆಳಲಿಂಗೆ ಬೇರೆ ವಿ 
ವೇಕ ಚೇಷ್ಟೆಗಳೇ ಸಹೋದರರೀ ಚತುಷ್ಟಯಕೆ 
ಈ ಕಮಲಮುಖಿಯರಿಗೆ ನಿನ್ನಾ 
ಲೋಕವಲ್ಲದೆ ಬೇರೆ ಕಾರ 
ವ್ಯಾಕುಳತೆ ಬೇಡೆಂದು ಮುರರಿಪು ತಿರುಹಿದನು ನೃಪನ ೫೩ 


೨೮ 


ಮ ಹಾ ಭಾರ ತ 


[ ಸಂಧಿ | 


ಹದಿನೆಂಟನೆಯ ಸಂಧಿ 
ಸೂ . ಗಂಡುಗಲಿ ಯಮತನುಜನಲಿ ಮಾ 

ರ್ತಾಂಡ ತನಯನ ವಧೆಗೆ ನೇವವ 

ಕೊಂಡು ಕದನೋದ್ಧಾಮದಲ್ಲಿ ಹೊರವಂಟನಾ ಪಾರ್ಥ 
ಕೇಳು ಧೃತರಾಷ್ಮಾವನಿಪ ಭೂ 

ಖಳನ ಹಿಂಸಾಪರನ ಡಂಬನ 
ಪಾಲನನು ಸಾಮದಲಿ ಮುರರಿಪು 

ಚಳಮತಿಯ ನಾಸ್ತಿಕನ ನಿಂದಾ 
ಬೋಳವಿಸಿ ಭಾವಜ್ಞ ನಂದಿಸಿದನು ಮನೋವ್ಯಥೆಯ ಕುಳನ ಪರಧನಬಾಧಕನ ದತ್ತಾಪಹಾರಕನ 
ಮೇಲುಸುರ ಬಿಕ್ಕುಳಿನ ಬಿಗುಕಿನ 

ಜಲನದನ ಶಿಶುಘಾತಕನ ಪರಿ 
ತಾಳಿಗೆಯ ನೀರುಗಳ ಮುಕುಳಿ 

ದಳಿತಧರ್ಮನ ಗತಿಗಳಲಿ ತಾ 
ನಾಲಿಗಳ ನರನಾಥ ತೆಗೆದಪ್ಪಿದನು ಫಲುಗುಣನ ೧ ನಿಳಿವನಿಂದೇ ಕೊಲ್ಲದಿರ್ದರೆ ಸೂತನಂದನನ 
- ಒರಲುತರಸನ ಮುರುಚಿಕೊಂಡಡಿ 

- ನೀನಿನಿತ ನೆರೆ ನುಡಿವರೇ ತ 
ಗೆರಗೆ ಕೈಯೊಡನವನಿಪತಿ ಮುರಿ 

ನ್ಯಾಣಿ ಬಾರೆ ತಂದೆ ಬಾ ಎನು 
ದೆರಗಿ ಪಾರ್ಥನ ಸೇರಿ ತಕ್ಕೆಸಿದನು ಗೋಳಿಡುತ 

ತಾ ನರೇಶ್ರರ ತೆಗೆದು ಬಿಗಿಯಪ್ಪಿದನು ಫಲುಗುಣನ 
ಮರುಗಿದಳು ದೌಪದಿ ದೃಗಂಬುಗ 

ದಾನವಾನರರೊಳಗೆ ನಿನಗೆ ಸ 
ಳೊರತೆಯಲಿ ಸಹದೇವ ನಕುಳರ 

ಮಾನ ಭಟರಿಲ್ಲೆಂಬುದೀ ಸ್ನೇ 
ಲರಿಯೆನುಪಮಿಸಲವರ ಬಹುಳಾಕ್ರಂದನ ಧ್ವನಿಯ ೨ ಹಾನುಗುಣವೇ ಲೋಕವರಿಯದೆ ಪಾರ್ಥ ಹೇಳೆಂದ ೮ 
ಮುರಹರನ ಮಂತ್ರದಲ್ಲಿ ಶೋಕ 

- ತಾಯೆನುತ ಘನ ಸಾರದುರು ತವ 
ಜರಕೆ ಬಿಡುಗಡೆಯಾಯ್ತು, ಬಳಿಕಿನೊ 

ಲಾಯಿಗಳ ನೂಕಿದನು ಮುದದಲಿ 
ಳರಸ ಸಿರಿಮೊಗದೊಳೆದು ವಸನಾಂಚಲದೊಳಾನನವ ಬಾಯ ತಂಬುಲವಿತ್ತು ತಮ್ಮನ ಮತ್ತೆ ತಕ್ಕೆ ಸಿ 
ಒರಸಿ ಪಾರ್ಥನ ಸಂತವಿಸಿ ಮಂ 

ರಾಯ ಕೇಳೆ ಬಳಿಕಖಳ ದಳ 
ದಿರಕೆ ಬಿಜಯಂಗೈದು ಮುದದಲಿ 

ನಾಯಕರ ಕರೆಕರೆದು ಕದನ ಪ 
ಕರಸಿ ಕಾಣಿಕೆಗೊಂಡು ಪರಿವಾರವನ್ನು ಮನ್ನಿಸಿದ ೩ ಸಾಯತರಿಗಿತ್ತನು ನೃಪತಿ ಕರ್ಪುರದ ವೀಳೆಯವ 
ಇಟ್ಟಣಿಸುವರಿಸೈನ್ಯ ಜಲಧಿಗೆ. 

- ನೇಮವಾಯಿತು ಮತ್ತೆ ನೃಪತಿ 
ಕಟ್ಟೆಯಾದನು ಭೀಮನೊಬ್ಬನ 

ಸೋಮವರ್ಜುನನೊಡನೆ ಕದನೋ 
ಬಿಟ್ಟು ನೋಡುವುದುಚಿತವೇ ಪರಿವಾರ ಪಂಥದಲಿ 

ದ್ವಾ ಮರುಬ್ಬರಿಸಿದರು ಪತಿಕರಣಿಗೆ ಮಹೀಪತಿಯ 
ಕೊಟ್ಟ ನೇಮವ ಯಮಳರಿಗೆ ಜಗ 

ಸೋಮಕರು ನಕುಲಾದಿಗಳು ಸುತ 
ಜಟ್ಟಿ ಸಾತ್ಯಕಿ ಕಮಲಮುಖಿಯೋಡ 

ಸೋಮಕಾದಿ ಕುಮಾರರಖಿಳ ಸ 
ಹುಟ್ಟಿದನು ಮೊದಲಾಗಿ ನೃಪಜನವೇ ನೀವೆಂದ ೪ ನಾಮರೆದ್ದುದು ತೊಡರ ಝಣಝಣ ರವದ ಖಡೆಯದಲಿ 
- ದೇವ ಪರಿವಾರಕ್ಕೆ ನೇಮವ 

- ನುಡಿವ ವಾದ್ಯದ ಜಡಿವ ಕಹಳೆಯ 
ನೀವ ಸಮಯದಲಿಂದು ನಿಮ್ಮ ಕೃ 

ಹೊಡೆವ ಭೇರಿಯ ರವದ ರಭಸದೊ 
ಪಾವಲೋಕನವಾದುದೆನ್ನ ಪರಾಕ್ರಮಾನಳಕೆ 

ಳೊಡೆದುದಾ ದಿಗುಭಿತ್ತಿಯೆನೆ ಚಲಿಸುವ ಚತುರ್ಬಲದ 
ಜೀವಸಖನಲ್ಲಾ ಸುಯೋಧನ | 

ತುಡುಕು ಚಮರಿಯ ಝಾಡಿಗೆದರಿನ 
ನಾವ ಪಾಡು ವಿರೋಧಿಕುಲ ವಿ 

ಗಡಣಿಸುವ ಝಲ್ಲರಿಯ ದಳ ಬರ 
ದ್ರಾವಣಕೆ ಕೊಡು ತನಗೆ ನೇಮವನೆಂದನಾ ಪಾರ್ಥ ೫ ಸಿಡಿಲ ಮೇಳವದಂತೆ ನೆರೆದುದು ನೃಪತಿಯಿದಿರಿನಲಿ ೧೧ 
ಬರಸು ಭಾಷೆಯನಿಂದು ಕರ್ಣನ 

- ವೀರಸೇಸೆಯನಿಕ್ಕಿ ರಾಯನ 
ಶಿರವುಳಿದು ತಾವರೆಯ ನಗೆ ಪೈ 

ನಾರಿ ಪರಸಿದಳಖಿಳ ವಿಪ್ರರ | 
ಸರಿಸಿದರೆ ಮೈ ಬೆಸುಗೆ ಬಿಟ್ಟರೆ ಜಕ್ಕವಕ್ಕಿಗಳ 

ಚಾರು ಚಾತುರೇದ ಮಂಗಳಸೂಕ್ತಘೋಷದಲಿ 
ಇರುಳ ಬೀಜವನಿಂದು ನಭದಲಿ 

ತೇರನೇರಿದನಸುರರಿಪು ಸಹಿ 
ಹರಹಿದರೆ ಕಲಿ ಭೀಮನಯ್ಯನ 

ತಾರುಭಟೆಯಲಿ ನೂಕಿದವು ರತು 

೬ 
ಹರಹು ನಿಂದರೆ ಬಳಿಕ ನಿಮ್ಮಯ ತಮ್ಮನಲ್ಲೆಂದ 

೧೨ 
ನಾರತಿಯ ತಳಿಗೆದಳು ವರ ಕಾಂತಾ ಕದಂಬದಲಿ 


ಕರ್ಣ ಪರ್ವ 


೫೨೯ 


೧೮] 


ಕೂಡೆಗರಿಗಟ್ಟಿದವು ರಥದಲಿ 
ಹೂಡಿದಶ್ಚಾತವಾನೆಗೆ 
ಲೀಡಿರಿದು ಬರಿಕಯ್ಯನೆತ್ತಿದವೊಲೆದವಡಿಗಡಿಗೆ . 
ಜೋಡಿಸಿತು ಜಯ ಜಯ ಜಯಧ್ವನಿ 
ಕೂಡೆ ಜಗದಗಲದಲಿ ಬಿರುದುಪ 
ವಾಡಗಳ ಮೊಗನೆಗಡಿ ಹೊಗಳಿತು ವಂದಿ ಸಂದೋಹ ೧೩ 
- ನಿಳಯವನು ಹೊರವಂಟು ಬೀದಿಗ 
ಳೊಳಗೆ ಬರೆಬರೆ ಮುಂದೆ ಮೊಹಿದ 
ತಳಿಗೆದಂಬುಲ ವೀರಸೇನೆಯ ಮಂಗಳಾರತಿಯ 
ಫಲ ಸಮೂಹದಕಾಣಿಕೆಯ ಕೊ 
ಮಲೆಯರುಪ್ಪಾರತಿಯ ಮನೆಮನೆ 
ಗಳಲಿ ಮನ್ನಿಸಿಕೊಳುತ ಪಾಳೆಯದಿಂದ ಹೊರವಂಟ ೧೪ 

ಮೇಲೆ ಮೊಳಗುವ ದೇವದುಂದುಭಿ 
ಜಾಲದೊಸಗೆಯ ಪಕ್ಷಿ ಮೃಗದನು 
ಕೂಲ ಶಕುನದ ಸೌಮನಸ್ಯದ ಸಾಧುವಾದದಲಿ 
ಲಾಲನೆಯ ಮೈವಳಿಯ ಲಳಿಯ ವಿ 
ಶಾಲ ಮಂದಾನಿಲನಖಿಳ ಭೂ 
ತಾಳಿ ಸಂತೋಷದಲಿ ಪತಿಕರಿಸಿತು ಧನಂಜಯನ ೧೫ 

ನಡೆದು ಬಂದುದು ರಾಯದಳ ಮುಂ 
ಗುಡಿಯ ವಾದ್ಯಧ್ವನಿಯ ಥಟ್ಟಣಿ 
ತುಡುಕಿತರಿ ಚತುರಂಗ ಚಪಳರ ಕರ್ಣ ಕೋಟರವ 
ನಡುಗಿದವು ಕೈದುಗಳು ಜೋಧರ 
ಕೊಡಹಿದವು ಗಜರಾಜಿ ವಾಜಿಯ 
ಗಡಣವೀಡಾಡಿದವು ರಾವ್ವರನಿವರ ಥಟ್ಟಿನಲಿ 
- ಅರಸ ಕೇಳ್ವೆ ಸಮರಭೂಮಿಗೆ 
ಪರಿದರರಸಾಳುಗಳು ರಾಯನ 
ಸಿರಿಮುಡಿಗೆ ಸುಳೇವು ಮುಚ್ಚಿದವೇರುಮದ್ದಿನಲಿ 
ಮರಳಿ ನೇಮವ ಕೊಂಡು ಫಲುಗುಣ 
ಬರುತಿದನೆ ಜೀಯ ನಿಮ್ಮಯ 
ಚರಣ ಸರಸಿಜದಾಣಿಯೆಂದರು ಭೀಮಸೇನಂಗೆ ೧೭ 
- ಜೋಡು ಬಿರಿದುದು ಹರುಷಜಲ ಕಡೆ 
ಗೋಡಿವರಿದುದು ರೋಮಪುಳಕದ 
ಬೀಡು ಬಿಟ್ಟದು ಮೈಯನುಬ್ಬಿದನೂಲೆದನಡಿಗಡಿಗೆ 
ನೀಡುವರೆ ತಳುವೆನುತ ತೆಗೆದೀ 
ಡಾಡಿದನು ದೂತರಿಗೆ ರತುನದ 
ಜೋಡಣಿಯ ಭುಜ ಕಂಠ ಕರ್ಣಾಂಫ್ರಿಗಳ ಭೂಷಣವ ೧೮ 
- ರಾಯ ಹದುಳಿಸಿದನೆ ಮಹಾದೇ 
ವಾಯಿದೆತ್ತಣ ಪುಣ್ಯವೋ ರಣ 
ದಾಯಸವ ಸೈರಿಸಿದ ತನಗಿದು ಸಫಲವಾಯಿತಲ 
ದಾಯ ಬಂದುದು ನಮಗೆ ಹೊ ಲೇ . 
ಸಾಯಿತೇಳು ವಿಶೋಕ ಸಾಕುಳಿ 
ದಾಯುಧದ ಪರಿಗಣಿತವನು ಹೇಳೆಂದನಾ ಭೀಮ ೧೯ 

K . B . , 


ಉಳಿದ ಕೈದುಗಳೇಸು ಬಂಡಿಯ 
ಲುಳಿದ ಸರಳಿನ ಹೊದೆಯ ಲೆಕ್ಕವ 
ತಿಳಿದು ಹೇಳೆ ತಂದೆ ಸಾರಥಿ ನೋಡಲಹುದಿನ್ನು 
ಅಳಲಿಸಿದ ಕೌರವನ ರಕ್ತದ 
ಮಳೆಯೊಳಲ್ಲದೆ ತನ್ನ ಕೋಪಾ 
ನಳನ ಝಳವಡಗದು ಯುಧಿಷ್ಠಿರ ರಾಯನಾಣಿಂದ ೨೦ 

ಅರಸ ಚಿತ್ರವಿಸುಳಿದ ಧನು ಹ 
ನೈರಡುಸಾವಿರ ಬಲ ಸರಳು ಹ 
ನೈರಡುಸಾವಿರ ಬೋಳೆಯ್ಯನೂರರ್ಧಚಂದ್ರಶರ 
ಪರಿಗಳಿತ ಲುಳಿಯಂಬು ಕಣಗಿಲ 
ಸರಳುಗೂಡಿಪ್ಪತ್ತು ಸಾವಿರ 
ವೆರಡುಸಾವಿರವುಳಿದವೀ ನಾರಾಚನಿಕರದಲಿ ೨೧ 

ಗುಳಂಬು ಸಾವಿರ 
ವೇಳು ಬಳಿಕೋಂಬತ್ತು ಸಾವಿರ 
ಕೋಲು ಮೀಂಟೆಯ ಕವಲುಗಣಿ ಹನ್ನೆರಡುಸಾವಿರವು 
ಮೇಲೆ ಸಾವಿರ ನಾಲ್ಕು ಮುಮ್ಮೊನೆ 
ಬೋಳೆಯಂಭೀರೈದುಸಾವಿರ 
ನಾಳಿಯಂಬುಗಳಾರುಬಂಡಿಯ ಲೆಕ್ಕವಿದೆಯೆಂದ ೨೨ 

ಪರಶು ಮುಸಲ ಮುಸುಂಡಿ ಸೆಲ್ಲೆ ಹ 
ಪರಿಘ ತೋಮರ ಚಕ್ರವಸಿ ಮು 
ದರ ತ್ರಿಶೂಲ ಕಠಾರಿ ಬೇಟಕ ಪಿಂಡಿವಾಳಚಯ 
ಸುರಗಿ ಮೊದಲಾದಖಿಳ ಶಸ್ತೂ 

ರವನೆಂದೇ ಬಂಡಿಯಲಿ ಸಂ 
ವರಿಸಿದೆನು ಗಿಪುರಾಯರೊಡಲಲಿ ಬಿಯಮಾಡೆಂದ ೨೩ 

ಪೂತು ಸಾರಥಿ ಈಸುಬಾಣ 
ವಾತವುಳಿದುದೆ ತನ್ನ ಕರ ಕಂ 
ಡೂತಿಯನು ಕಳುಚುವೆನಲಾ ಕೌರವನ ನೆತ್ತಿಯಲಿ 
ಆತನೇನಾದನು ಯುಧಿಷ್ಠಿರ 
ಸೋತು ಪಿಂಗಿದನೆಂಬ ಹಂಬಲು 
ಬೀತುದಿನ್ನೇನೆನ್ನ ನೋಡಾ ಎನುತ ಗರ್ಜಿಸಿದ ೨೪ 

ಚಳಯದಲಿ ಫಲುಗುಣನ ಮೋಹರ 
ಕಳನ ಪೊಕ್ಕುದು ಹಲವು ಮೊನೆಯಲಿ 
ತಳಿತು ನಿಂದುದು ಜಡಿವ ಬಹುವಿಧವಾದ್ಯರಭಸದಲಿ 
ಅಳುಕಿ ನಮ್ಮವರು ಭೀಮನ 
ಸುಳಿವಿನಲಿ ಸೋಪ್ಪಾದೆವರ್ಜುನ 
ನೆಳತಟಕೆ ನಿಲವೆಂತೆನುತ ನೆಗ್ಗಿ ದುದು ದುಗುಡದಲಿ ೨೫ 
- ದಳದ ಮಧ್ಯದೊಳೊಂದು ರಥದಲಿ 
ಹೊಳೆದು ದುವಾಳಿಸಿ ಧನಂಜಯ 
ನಿಲಿಸಿದನು ನಿಜರಥವ ಭೀಮನ ರಥದ ಮುಂಬಿನಲಿ 
ಬಳಿಕ ತನ್ನಿಂದಾದ ಕೋಳಾ 
ಹಳವನಾ ತರುವಾಯಲವ್ಯಾ 
ಕುಳ ಸಮಾಧಾನವನ್ನು ಬಿನ್ನಹಮಾಡಿದನು ಪಾರ್ಥ ೨೬ 

34 


೫೩೦ 


ಮ ಹಾ ಭಾರತ 


fಸಂಧಿ 


ಜನಪ ಕೇಳೆ ಬಳಿಕ ಭೀಮಾ 
ರ್ಜುನರ ಮೊಹರಕ್ಕೆ ದುಸಾವಿರ 
ಕನಕಮಯರಥಸಹಿತ ಬಿಟ್ಟನು ಶಕುನಿ ಸೂಠಿಯಲಿ 
ಅನಿಲಸುತನರ್ಜುನನ ನೀ ಸಾ 
ರೆನುತ ಕೆದರಿದನಹಿತನಂಬಿನ 
ಮೊನೆಯೊಳಳ್ಳಿರಿದೌಕಿ ತುಡುಕುವ ತೇರ ತೆಕ್ಕೆಯಲಿ ೨೭ 
- - ಒಂದು ಶರಸಂಧಾನದಲಿ ಕಪಿ 
ತಂದವ್ವ ಸಾವಿರ ರಥಾವಳಿ 
ಯೊಂದು ಧನುವಿನೊಳೀತ ಮೊಗೆದನು ಸರಳಸಾಗರವ 
ಸಂದಣಿಸಿತಾ ರಥಿಕರಾ ಹಯ 
ವೃಂದವಾ ಸಾರಥಿಗಳಾ ರಥ 
ಕೊಂದುಹತ್ತರ ಲೆಕ್ಕದಲಿ ಮಿಕ್ಕವು ಶರವಾತ ೨೮ 


ಒಗ್ಗಿ ನೈಸಾವಿರ ರಥಾವಳಿ 
ಮುಗಿದವು ಕಣಿ ತಾಗಿ ರಥಿಕರು 
ನೆಕ್ಕಿದರು ಮೇಲಂಬು ಸುಳಿದೊಯ್ದು ವು ಸಜೀವಿಗಳ 

೧ ಕಲಿಶಕುನಿ ಘಾಯದ 
ಸುಗ್ಗಿಯಲಿ ಲಘುವಾಗಿ ಹರುಷದ 
ಮುಗಿಲೋಣಗಿಲ ಮೋರೆಯಲಿ ತಿರುಗಿದನು ಮೋಹರಕೆ 
- ಶಕುನಿ ಮುರಿದನು ಬೇಹ ದಳನಾ 
ಯಕರು ತಿರುಗಿತು ಭೀಮಸೇನನ 
ವಿಕಟ ಸಿಂಹಧ್ವನಿಗೆ ಜರಿದುದು ಭಟರ ಬಲುಹೃದಯ 
ಅಕಟಕಟ ಕುರುಸೇನೆ ನಿರ್ನಾ 
ಯಕವಲಾ ಹಾ ಎನುತ ಮಂತ್ರಿ 
ಪ್ರಕರ ಮರುಗಿತು ತುರುಗಿತಲ್ಲಿಯದಲ್ಲಿ ಕಳವಳಿಸಿ ೩೦ | 


ಹತ್ತೊಂಬತ್ತನೆಯ ಸಂಧಿ 
ಸ ರಾಯ ಚೌಪಟಮಲ್ಲ ಮಲೆವರಿ 

ರಾಯ ಧೂಳೀಪಟ ಗರ್ವಿತ 

ರಾಯ ಭೀಕರ ಭೀಮ ಕೊಂದ ಕೌರವಾನುಜನ 
ಕೇಳು ಧೃತರಾಷ್ಟಾವನಿಪ ನಿ 

ಬಲದೊಳಗೆ ಹೆಸರುಳ್ಳವರು ನೃಪ 
ನ್ಯಾಳು ತಲೆಕೆಳಗಾಯ್ತು ಭೀಮನ 

ತಿಲಕ ನೀ ಸಾಕಿದ ಕುಮಾರರು 
ಧಾಳಿ ಹೆಚ್ಚಿತು ಹೊಸತು ದಶಕದ ಮಸಕ ಮಿಗಿಲಾಯ್ತು ಹಳೆಯರಲಿ ಮಿಕ್ಕವರು ಮಕ್ಕಳ ತಂಡದಲ್ಲಿ ಕೆಲರು 
ಮೇಲೆಮೇಲುಬೈಳ ರಿಪುಶರ 

ಅಳಲಿಗರು ದುಶ್ಯಾಸನನ ಬಲ 
ಜಾಲ ಧಾರಾಥಮವ 

ದೊಳಗೆ ನಿಂದುದು ಸಾಲಸಿಡಿಲಿನ 
ಜ್ವಾಲೆಗುರೆ ತೇರೆಸಿಕೋರೈಸಿತು ಕುರುಸ್ತೋಮ ೧ ಬಳಗವೋ ನಿನ್ನವರ ಬಣ್ಣಿಸಲರಿಯೆ ನಾನೆಂದ 
ಉಲುಕಲಮ್ಮು ವರಿಲ್ಲಲಾ ಭಟ 

ಸಾಲ ಸಿಂಧದ ಮಣಿವ ಗೋವಳಿ 
ರಳುಕಿದರೆ ಭಾರಂಗದವರ 

ಗೋಲತೂಕದ ತಳಿತ ಚೌರಿಯ 
ಗಳೆಯ ಬಿರುದರು ಬೀತರೇ ಸೋತರೆ ಪಲಾಯನಕೆ ಜಾಲ ಮೊಹಿದ ಮೇಘಘಟೆಯೆನೆ ಜಡಿವ ಝಲ್ಲರಿಯ 
ಹಲವುಮಾತೇನೆವ ಮಾವನ 

ಜಾಳಿಗೆಯ ಹೊಗರೊಗುವ ವಹಿ 
ಕಳ ಹರಿಬಕೆ ನಾವೆ ಇನ್ನೆ 

ಜ್ವಾಲೆಯನೆ ಝಳಪಿಸುವ ಕೈ ದುಗ 
ಸಲೆ ಎನುತ ನೆರಹಿದನು ನಿನ್ನ ಕುಮಾರಕನು ದಳವ ೨ ಲೋಳಿಹೊಳೆದುದು ಸೆಳೆದುದೀತನ ಗರ್ವವಿಭ್ರಮವ 
ಆ ವಿಗಡ ಪರಿವಾರದಲ್ಲಿ ರಥ 

ಹರೆದ ಬಲ ಹುರಿಗಟ್ಟಿ ಖತಿಯಲಿ 
ಸಾವಿರವ ಮೇಳೆಸಿದರು ದಂ 

ದೊರೆಯ ಕೂಡೋದಗಿದುದು ಬೀರುವ 
ತ್ಯಾವಳಿಯ ಬೇರೆಣಿಸಿ ನಿಲಿಸಿದರೆ ದುಸಾವಿರವ 

ಬಿರುದುಗಹಳೆಯ ದನಿಯ ಘಾಯದ ಭೂರಿ ಭೇರಿಗಳ 
ರಾವುತರೊಳಗ್ಗಳೆಯರನು ದಶ | 

ಮೊರೆವ ಬಹುವಿಧ ವಾದ್ಯರಭಸದ 
ಸಾವಿರವ ಜೋಡಿಸಿದರಿನಿಬರು 

ಧರಧುರದ ಕೆಂಧೂಳಿಯಲಿ ಮೋ 
ಸಾವನೇ ನಿಶ್ಮಿಸಿ ಬಿಗಿದರು ವೀರಕಂಕಣವ 

ಹರಿಸಿ ಮುಸುಕಿತು ಭೀಮಸೇನನ ರಥದ ಬಳಸಿನಲಿ ೭ 
ಕುಡಿತೆಯಲಿ ಕರ್ಪುರವ ಸುರಿಸುರಿ, 

ಸಾರಹೇಳೊ ರಾಯಕುವರ ಮು 
ದೊಡನೆ ಸಾದು ಜವಾಜಿಲೇಪವ 

ರಾರಿ ದುಶ್ಯಾಸನ ಕಣಾ ಫಡ 
ಮುಡಿವ ಹೊಸಹೂಗಳನು ವರಗಂಧಾನುಲೇಪನದ ವೈರಿಭೀಮ ದ್ವಿರದ ಕುಂಭಸ್ಥಳಕೆ ಪಂಚಮುಖ 
ಉಡುಗೊರೆಯ ವೀಳೆಯದ ರತ್ನದ 

ವೀರಮನ್ಮಥ ತ್ರಿಪುರಹರ ಜು 
ತೊಡಿಗೆಗಳಲಾ ಪಟುಭಟರ ವಂ 

ಜ್ಞಾರ ಭಟ ಜಗಜಟ್ಟಿಗಿದಿರೆ ವಿ 
ಗಡವ ಮನ್ನಿಸಿ ನಿನ್ನ ಮಗನನುವಾದವಾಹವಕೆ - ೪ ಕಾರಿಯೇ ಫಡ ಭೀಮನೆನುತೈದಿತು ಭಟಸ್ತೋಮ ೮ 


೧೯ ] 


ಕ ಣ ೯ ಪ ರ್ವ 


೫೩೧ 


- ದಾಯವಿದು ಮರು ಪೂತು ರಣದ ವಿ 
ಡಾಯಿಯಹುದೊ ಕಲಿ ಯುಧಿಷ್ಠಿರ | 
ರಾಯನಾಣಿ ಸುಯೋಧನಾನುಜನೋಜೆ ಲೇಸೆನುತ 
ವಾಯುಸುತನಾಕರ್ಣಕರುಪಿತ 
ನಾಯಕನು ರಿಪುಸುಭಟಕುಲ ಲಯ 
ದಾಯಕನು ದಳದುಳವ ಹಾಯ್ದ ನು ವೈರಿಮೋಹರವ ೯ 
- ನುಸಿಗಳೆನ್ನೆ ವು ನೀವು ಜಗಸಾ 
ಹಸಿಕರೆ ಕಾಲಾಳು ಜೋಧ 
ಪ್ರಸರದೆಸುಗೆಗೆ ಹೆದರುವೆವು ಹೇರಾಳದಂಬುಗಳ 
ದಶಕವುಳ್ಳವರಸಿರಿ ಸಮರಥ 
ವಿಷಮರಾವರು ನೋಡುತಿರಿ ಸರ 
ಳಿಸಲಿ ನಿಮ್ಮ ಯ ದೊರೆಗಳೆನುತುರವಣಿಸಿದನು ಭೀಮ ೧೦ 
- ಸಾರಿರೆ ಕಾಲಾಳು ರಥಿಕರು 
ಸಾರಿರೆ ರಾವುತರು ಜೋಧರು 
ಭಾರಣಿಯಲಿರಿ ದೊರೆಯನರಸುವ ಬಯಲ ಬೊಬ್ಬೆಗಳ 
ಆರುಭಟೆಗಾರಳುಕುವರು ಪರಿ 
ವಾರ ಕೈಮಾಡದಿರೆನುತ ಕುರು 
ವೀರನನುಜರು ತರುಬಿದರು ಪವಮಾನನಂದನನ ೧೧ 

ಸಡಿಫಡೇನಿದು ತಮ್ಮ ತಲೆಗಳಿ 
ಗೊಡೆಯರಲ್ಲದೆ ಕೌರವಾನುಜ 
ರೊಡೆಯರೇ ಪರಿವಾರದಭಿಮಾನಾವಮಾನದಲಿ 
ಬಿಡುವವರು ನಾವಲ್ಲ ಭೀಮನ 
ಕಡಿಯೊಳಗೆ ಕಡಿವೆರಸಿ ನೆತ್ತರು 
ಗುಡಿಯೆವೇ ತಾವೆನುತ ದಳ ಮುಕ್ಕುರುಕಿತನಿಲಜನ ೧೨ 

ಏನ ಹೇಳುವೆನರಸ ತೂಳಿದ 
ವಾನೆಗಳು ನಾರಾಚನಿಚಯದ 
ಸೋನೆ ಸುರಿದುದು ಭೀಮಸೇನನ ರಥದ ಶಿಖರದಲಿ 
ಭಾನುಬಿಂಬವ ಮೊಗೆವ ಲೌಡೆಯ 
ಮಾನಸದ ಧಕ್ಕಡರು ಕಲಿ ಪವ 
ಮಾನತನಯನ ಮುತ್ತಿಕೊಂಡರು ರಾಯರಾವುತರು ೧೩ 

ಬಳಸಿನಲಿ ಚಾಚಿದವು ರಥಸಂ 
ಕುಳ ಪದಾತಿಯ ಕೈದು ಮಾರಿದ 
ವಳವಿಯಲಿ ಮೊನೆಗಾಣಿಸಿದರರಿಸೂತವಾಜಿಗಳ 
ಸಿಲುಕಿದನು ಫಡ ಸ್ವಾಮಿದ್ರೋಹಿಗೆ 
ಬಲೆಯ ಹಾಯಿಕೊ ಗಂಡುಮಾನ 
ಗ್ಗಳೆಯ ಗಾಣವ ಕೊಳ್ಳದೆನುತಾಕಿದರು ಬಳಸಿನಲಿ ೧೪ 
- ಧೂಳು ಮುಸುಕಿತು ಸುತ್ತುವಳಯದ 
ಲಾಳು ಹೊಕ್ಕುದು ಹೊಚ್ಚ ಹೊದರಿನ 
ಬಾಳುಗಿಡಿಗಳ ಖಣಿಖಟಿಲ ಘಲ್ಲಣಿಯ ಗರ್ರರದ 
ಮೇಲುಮೇಲುಬೈ ಬೊಬ್ಬೆಯ 
ತೂಳುವರೆ ಕಹಳೆಗಳ ಘೋಳಾ 
ಘೋಳಿಮಸಗಿತು ಭೀಮಸೇನನ ರಥದ ಬಳಸಿನಲಿ ೧೫ 


ಅಳಲಿಗರಲೇ ಕೌರವಾನುಜ ' . 
ರಳುಕದಿರಿದರಿ ವಿಘಾತಿಗೆ 
ಸಿಲುಕದಿರನೋ ಭೀಮನೆನುತುಬ್ಬಿದರು ನಿನ್ನವರು 
ಜಲನಿಧಿಯೊಳುಬ್ಬಿದ್ದ ತೆರೆಯಲಿ 
ಮುಳುಗುವುದೆ ಮಂದರವೆನುತ ಕಳ 
ವಳಿಸಿದವರೇನರಿಯರೇ ತಮ್ಮ ವನ ಕೈಗುಣವ , ೧೬ 

ತೆಗಸಬೇಹುದು ಪವನಜನ ಮು 
ತಿಗೆಯನೆನುತುರವಣಿಪ ನಕುಲಾ 
ದಿಗಳ ಕಂಡನು ಕರೆದು ಮರುಳಾಡಿದನು ಕಲಿಪಾರ್ಥ 
ತೆಗಸಬೇಹುದು ತರಣಿಬಿಂಬವ 
ತಗುಳ ತಿಮಿರವ ನಿನ್ನ ಹಂಗಿನ 
ನುಗುಳಗಂಡಿಯ ನುಸುಳುದಲೆಗನೆ ಮರಳಿ ನೀವೆಂದ ೧೭ 

ಮಾತು ಹಿಂಚಿತಿ ದು ವಿಲಂಬಿಸ 
ದಾತ ಮುರಿದನು ಮುತ್ತಿದಿಭಸಂ 
ಘಾತವನು ಪಲ್ಲಟಿಸಿ ಕಡಿ ಕೊಚ್ಚಿದನು ತೇರುಗಳ 
ಆತು ತಾಗಿದ ರಾವುತರ ಸುರ 
ಜಾತಿಯಲಿ ಕಂಡೆನು ಪದಾತಿ 
ವಾತ ಪಾಣಿಗ್ರಹಣವನು ಗೀರ್ವಾಣವಧುಗಳಲಿ ೧೮ 
- ಬಲನೆಡನ ಗದೆ ಖಡುಗದಲಿ ರಿಪು 
ಜಲನಿಧಿಯನೀಸಾಡಿದನು ಹೆ 
ಬೃಲದ ಹೆಬ್ಬೆಳೆ ಸಾಲಕೊಯ್ಲಿನ ಮೆದೆಗಳೊಟ್ಟಿಲಲಿ 
ತಳಕುಗಳ ವರ ರಥ ಹಯದ ಹೊಸ 
ಮೆಳೆಯ ಕಡಿತದ ಕರಿಘಟಾಳಿಯ 
ಬಲುಮೊರಡಿಗಳ ಸವರಿ ತಳಪಟಮಾಡಿದನು ಭೀವು ೧೯ 
- ಅಸಿಯಲಿಟ್ಟರೆದಂತೆ' ಬಲ ನಿ 
ಪ್ಪಸರದಲಿ ನುಗ್ತಾಯ್ತು, ನೀಗಿದ 
ರಸುವ ದುಶ್ಯಾಸನನ ನಂಬುಗೆಯ ಪರಿವಾರ 
ಬಸಿವ ನೆತ್ತರ ಮೆಯ್ಯ ಕರುಳಿನ 
ಕುಸುರಿಗಳ ತಲೆಮಿದುಳ ಮೆತ್ತಿಗೆ. 
ವಸೆಯ ತೊರಳೆಯ ತೊಂಗಲಲಿ ರಂಜಿಸಿತು ರಣಭೂಮಿ 
- ಹೋರಿ ಹಂಗಿಗರಾದೆವೇ ಪರಿ 
ವಾರ ನೆರೆದುದು ನಾಕದಲಿ ತೆಗೆ 
ವೀರಕಂಕಣವೇಕೆನುತ ದುರಿಯೋಧನಾನುಜರು 
ತೇರ ಸೂತನ ಸೂಚನೆಯ ಚೀ 
ತ್ಯಾರ ಪರಿಧಾವನೆಯ ಧೂಳಿಯ 
ಲೋರಣದ ಭಾರಣಿಯಲೈದಿದರನಿಲನಂದನನ 

ಇಂದಲೇ ನೀವ್ ಗದೆಯ ಹಬ್ಬಕೆ 
ಬಂದಿರೈ ಲೇಸಾಯ್ತು ನೀವೇ 
ನೆಂದರೆ ನಿಮ್ಮಣ್ಣ ದೇವನ ಮುಂದೆ ಭಾಷೆಗಳ 
ತಂದಿರೆ ತಳ್ಳಂಕವನು ನಮ 
ಗೆಂದು ಕೊಡುವಿರಿ ಕೌರವನ ತ . 
ಮಂದಿರೆ ನೀವೆನುತ ಸುಳಿದನು ಸಿಂಹನಾದದಲಿ , ೨೨ 

34 * 


೨೧ 


೫೩೨ 


ಮ ಹಾ ಭಾರ ತ 

[ ಸಂಧಿ 
ಗಿಡಿಗನತ್ತಲು ಗಿಣಿಯ ಮರಿಗಳ 
ಗಡಣವೆತ್ತಲುತೋಳನೆತ್ತಲು 

ರೂಡಿಸಿದ ಭಟ ನೀನು ಹರಿಬವ 

ಬೇಡಿ ತೊಡಕಿದೆ ನಾನು ಖಾಡಾ 
ತೊಡಕುವರೆ ತಗರೆಲಿವರಿಗೆ ಗೆಲವುಸೊಲವನು 

ಖಾಡಿಯಲ್ಲಿ ಸಿಗುರಿಲ್ಲ ತೆಗೆ ಹಂಗೇಕೆತೆಗರ 
ನುಡಿಯಲಮ್ಮೆನು ನಿನ್ನ ಮಕ್ಕಳ 

ನೋಡುತಿರಲೀ ಬಲವೆರಡು ಹೊ 
ಮಿಡುಕಿನಂತರವೇನು ಪ್ರಳಯದ 

ಗಾಡು ನಮ್ಮ ನು ಮೇಣು ನಿನ್ನನು 
ಸಿಡಿಲ ಬಲುಹೊ ಭೀಮನೋ ನಾವರಿಯೆವಿದನೆಂದ ೨೩ ಸೂಡುದರಿವೆನು ಸತೃದಳತೆಯ ಕಾಣಲಹುದೆಂದ ೩೦ 
- ಥಟ್ಟುಗೆಡಹಿ ಕುಮಾರಕರನರೆ 

ತೊಲಗಿರೆ ಪರಿವಾರ ಬಾಳೆಯ 
ಯಟ್ಟಿ ಹೋಯ್ತ ನು ಕೆಲಬಲದಲಡ 

ತಳಿಯ ಮುರಿವತಿಸಹಸಿ ಗಡ ಮರಿ 
ಗಟ್ಟಿದರನಪ್ಪಳಿಸಿದನು ಚಿಗಿದಾನೆವರಿವರಿದು 

ಮೊಲನ ಬೇಟೆಯ ವೀರ ಗಡ ಬಾಣಪ್ರಯೋಗದಲಿ 
ಇಟ್ಟಣಿಸಿ ಹೊಕ್ಕೆಸುವವರ ಹುಡಿ 

ಸಲೆ ಮೃಗದ ಸಾಹಸಿಕ ಗಡ ಕು 
ಗುಟ್ಟಿದನು ಹೆಣಸಾಲಿನಲಿ ಮಡು 

ಟ್ಕಳಿತ ಕೇತಕಿ ತೀಕ್ಷ ಗಡ ನೀ | 
ಗಟ್ಟಿ ನಿಂದುದು ರಕ್ತಜಲ ನರನಾಥ ಕೇಳೆಂದ - ವಳವಿಗೊಡದಿರಿ ಎನುತ ನಿನ್ನ ಕುಮಾರನನುವಾದ ೩೧ 
- ಒಂದು ಹಲಗೆಯಿದು ಹರಿಬಕೆ 

- ಪೂತು ಸುಭಟ ಸುಯೋಧನನ ಸಹ 
ಬಂದು ಹೊಕ್ಕವರೆದು ಖತಿಯಲಿ 

ಜಾತನಲ್ಲಾ ಮತ್ತೆ ಕೆಲಬರಿ 
ಹಿಂದ ಕೆಣಕಿದರೆಂಟು ಮಗುಳಿಬ್ಬರನು ಕದನದಲಿ 

ಗೀ ತವಕವೀ ಶೌರವೀ ಬಲುಹೀಸುದಿಟ್ಟ ತನ 
ಕೊಂದನಿಂತಿಪ್ಪತ್ತು ನಿನ್ನಯ 

ಸೋತುದುಂಟೇ ಹೊಳುವಾತಿನ 
ನಂದನರು ನೀಗಿದರು ನೆಲನನು 

ಹೂಡಬೆ ನಿನಗಿಲ್ಲ ಧೈಯ್ಯದ 
ನಿಂದು ಕರೆದನು ಬಳಿಕ ದುಶ್ಯಾಸನನ ಕಲಿಭೀಮ ೨೫ ಧಾತುವೊಳಿತು ಕೊಳ್ಳೆನುತ ತೆಗೆದೆಚ್ಚನಾ ಭೀಮ ೩೨ 
- ಧಾರುಣೀಪತಿ ಕೇಳು ನಿನ್ನ ಕು 

ಫಡ ಎನುತ ಪವನಜನ ಬಾಣವ 
ಮಾರರಲಿ ತೊಂಬತ್ತಯೆಂಟರ 

ಕಡಿದು ಕೂರಂಬಿನಲಿ ಭೀಮನ 
ಪಾರುಖಾಣಿಯ ಲೆಕ್ಕ ಸಂದುದು ನಿಮ್ಮ ಚಿತ್ರದಲಿ ಕೆಡೆಯೆಸುತ ಮುರಿಯನ್ನು ಮಗುಳೆಚ್ಚಂಬ ಹರೆಗಡಿದು 
ಸಾರಭೂತರಲೇ ಸಮಸ್ತವಿ 

ಎಡೆಯಲೆಚ್ಚಂಬುಗಳನಿಬ್ಬರು 
ಕಾರಿಗಳೊಳೀ ವಿಶ್ವನೃಪ ಸಂ | 

ಕಡಿದರಂಬಂಬುಗಳ ಹೊರಟೆ 
ಹಾರರಿಬ್ಬರ ಬೀಯವನು ಮೇಲಿನ್ನು ಕೇಳೆಂದ ೨೬ ಕಿಡಿಗೆದರೆ ನಿಬ್ಬರದ ಕದನವ ಕಂಡೆನಿಬ್ಬರಲಿ 

- ೩೩ 
- ಮುರಿದುದಚ್ಚಾಳಚ್ಚು ಕುದುರೆಗ 

ಸವೆಯೆ ಸರಳಚ್ಚಾಡಿದರು ಕಲಿ 
ತುರುಕುಗೊಂಡುದು ನಿನ್ನವರು ಹೊ 

ಪವನಸುತ ದುಶ್ಯಾಸನರು ರಣ 
ಕ್ಕಿರಿದು ಹೋಗಾಡಿದರು ತನ್ನ ಸಹೋದರವ್ರಜವ 

ದವಕಿಗರಕೋಪಾಗಿ, ಭುಗಿಭುಗಿಲೆಂದುದಡಿಗಡಿಗೆ 
ಹೊರಗೆ ಕರ್ಣಕೃಪಾದಿಗಳು ಮೈ 

ಅವನಿಗಿಳಿಬಿಡು ಧನುವ ತೆಗೆ ಖಡು 
ಮರೆವ ಹೊತ್ತಾಯಿವನ ನೆತ್ತರ 

ಗವನೆನುತ ರಥದಿಂದ ಹಾಯ್ದರು 
ಸುರಿಯದೆಡೆಯಲಿ ಬಿಡೆನೆನುತ ಪವನಜನು ಗರ್ಜಿಸಿದ ೨೭ ಬವರಿಗರು ಬಿನ್ನಣದಿ ಹೊಯ್ದಾಡಿದರಡಾಯುಧದಿ ೩೪ 
ದೊರೆಯ ತಮ್ಮನ ತವಕ ತೋಟಿಗೆ 

- ಚಾರಣದ ಚಮ್ಮ ಟದ ಖಡುಗದ 
ತಿರುಗುತದೆ ತಡವೇನು ನೂಕೆನು 

ಪಾರಗದಲುಚ್ಚಟದ ಲುಳಿಯು 
ತರಸ ಕೇಳೆ ತನತನಗೆ ದುಶ್ಯಾಸನನ ರಥವ 

ಖ್ಯಾರದೊಡ್ಡಿನ ಹೊಯ್ದ ಹೋರಟೆಗಳ ಸುರೇಖೆಗಳ 
ಪರಿಹರಿಸಿಕೊಂಡೇರಿತೀ ದಳ 

ಸಾರತರಶ್ರಮರೊದಗಿದರು ಜ 
ದುರವಣಿಯ ಸೈರಿಸಿದಡವನೀ . 

ಜ್ಞಾರರುಬ್ಬಣ ಮುರಿಯೆ ಕಾದಿ ಕ 
ಶರನಲೇ ಕಲಿಭೀಮನಲ್ಲದೆ ಧೀರನಾರೆಂದ 

ಠಾರಿಗಳಲೇ ತರುಬಿ ನಿಂದರು ದಂಡೆ ಮಂಡಿಯಲಿ ೩೫ 
- ನೂಕದಿರಿ ಸಂಘಟಿಸಿ ಹೋಹೋ 

- ಲುಳಿಯ ಪಯಪಾಡುಗಳ ದಂಡೆಯ 
ಸಾಕು ಸಾಕಾ ಮೆಚ್ಚಿದೆನು ತಳು 

ಬಳಿಯ ಲೋಹದ ಲವಣಿಗಳ ಮನ | 
ವೇಕೆ ದುಶ್ಯಾಸನ ವೃಥಾ ನೀ ಹೊತ್ತುಗಳೆವೆಯಲಾ ಲಳಿಯ ಲಾಗಿನ ದೃಪ್ಪಿಯೋರೆಯ ಕೊಂಕಿದವಯವದ 
ನೀ ಕಳೆದುಕೊಳು ಧನುವ ನಮ್ಮ ವಿ 

ಬಲಿದ ದಂಡೆಯ ಮರೆಯ ದೇಹದ 
ವೇಕವನು ದಳ ನೋಡುತಿರಲಿ ನಿ . 

ತಳಿತ ಠಾಣದ ಹಚ್ಚೆ ಹಜ್ಜೆಯ 
ರಾಕುಳದಲೆಚ್ಚಾಡುವೆವು ನಿಲ್ಲೆಂದನಾ ಭೀಮ ೨೯ ನೆಲನ ಪಲ್ಲಟದರಿಭಟರು ಕಾದಿದರು ಖಾತಿಯಲಿ ೩೬ 


gg 


೫೩೩ 
ಕೆ ಣ ೯ ವ ವ 
೧೯ ] 
ಬಿಡಿಸಿದರೆ ಕುತ್ತುವ ವಿಘಾತಿಯ 

ಘಾಯವೇ ಜಗಜಟ್ಟಿ ಮಲ್ಲರಿ 
ಮಡಮುರಿಯಲೇ ಕಳೆವ ದಂಡೆಯ 

ಗಾಯಸವು ಜೋಕ್ಕೆಯವು ಬಿಡುವಡು 

ಪಾಯ ಕೇಳೆಂದೊದೆದು ದಂಡೆಯನೊಡ್ಡಿದನು ಭೀಮ 
ತುಡುಕಿದಡೆ ನೋಡುವ ನಿವಾರಿಸಿ ಜಡಿದು ಝಳಪಿಸುವ 

ರಾಯ ಕೇಳೆ ಸಿಡಿಲ ತಿವಿಗುಳ 
ಪಡಿಮುಖದೊಳಂಫೈಸಿ ಬವರಿಯ 
ಲೋಡಲನೋಲೆವ ಕಠಾರಿಕಾರರ 

[ ೩೭ ತಾಯಿಮನೆಯೋ ಪವನಜನ ಬಲು 
ಬಿಡುಶ್ರಮದ ಬಿನ್ನಣಕೆ ಮತ್ತು ಭಾಷೆಂದುದುಭಯಬಲ ಘಾಯವೋ ಘನತೋರಹತ್ತರು ತಿವಿದರುರವಣಿಸಿ ೪೪ 
ಕಣಿಯ ಕಾಲಾಟದಲಿ ಹಿರಿಯು 

ಮೈಗೆ ಮೇಣದ ಹಾಹೆ ಸರಿ ಮುಂ 
ಬೃಣದ ಹೊರಟೆಯಲಿ ಕಠಾರಿಯ 

ಗೈಗೆ ಮೇರುವಿನಿರವು ದೊರೆಹೊರ 
ಕುಣಿಹದಲಿ ಮಸೆಗಾಣದಿದ್ದುದು ನಿನ್ನ ದೇಹದಲ್ಲಿ 

ಕೈಗೆ ವಜ್ರದಹೊಯ್ದು ಪಡಿಘಟ್ಟಣಿ ಮಹಾದೇವ 
ರಣಮುಖದೊಳಿದು ನಮ್ಮ ಪುಣ್ಯದ 

ಕೈಗಡಿಯ ಪಟುಭಟರೊಳಗೆ ಬಲು 
ರಿಣವಿಶೇಷ ಕಣಿಣಾ ಎನುತ ರಿಪು 

ಗೈಗಳೆಂದವರಾಳಿ ಹೊಗಳಲು 
ಗಣಭಯಂಕರ ಭೀಮ ನುಡಿದನು ಕೌರವಾನುಜನ ೩೮ ಹೊಯ್ಯುಳಿನ ಹೊಸನಾಟಕವನಭಿನಯಿಸಿ ಕಾದಿದರು ೪೫ 
ಸಾಕಿದೇತಕೆ ಮಲ್ಲಶ್ರಮದಲಿ 

ಒಂದು ಭೀಮನ ಮೇಲೆ ನಿನ್ನಯ 
ನೂಕಿನೋಡುವೆವಿನ್ನು ಕೈದುಗ 

ನಂದನನ ಮೇಲೆರಡು ಕೊಂತೀ 
ಲೇಕೆ ದೃಢಮುಷ್ಠಿ ಪ್ರಹಾರ ಪ್ರಕಟನರಿಗೆ 

ನಂದನಗೆ ನಾಲ್ಕೆಂಟು ನಿನ್ನ ಕುಮಾರನಂಗದಲಿ 
ಈ ಕುಮಾರಕರೊಳಗೆ ನೀನೇ 

ಸಂದಣಿಸಿದವು ಘಾಯ ಘಾಯದ 
ಜೋಕೆಯುಳ್ಳವನಹೆ ನಿಯುದ್ದ 

ಮುಂದೆ ಹೋದರೆದ್ಧವು ಸುಫಾಯದ 
ವ್ಯಾಕರಣಪಾಂಡಿತ್ಯವೆಮಗುಂಟೆಂದನಾ ಭೀಮ - ೩೯ ಬಂದಿಯಲಿ ಸಿಲುಕಿತ್ತು ನಿನ್ನ ಕುಮಾರನಂಘವಣಿ ೪೬ 
ಏಸನಗ್ಗಿಸಿಕೊಂಬೆ ನಿನಗಿ 

- ತ್ರಾಣವೆಳದಾಯ್ತಖಿಳಶೌಲ್ಯದ 
ನೈಸುಕೈದುಗಳಲ್ಲಿ ಕೃತವ 

ಚೂಣಿ ಮುರಿದುದು ಘರ್ಮಜಲವು 
ಭಾಸವಾ ಕೈದುಗಳ ಬಾಯಿಗೆ ನಿನ್ನ ಬೀರುವೆನು 

ಗ್ರಾಣಿಸಿತು ಭುಜಬಲವನಂಕುರಿಸಿತ್ತು ರಣಭೀತಿ 
ಏಸು ಬೇಹುದು ಮಲ್ಲತನ ನಿನ 

ಪ್ರಾಣಪವನನ ಬೀಡುಬಿಟ್ಟುದು | 
ಗೈಸು ಬಿನ್ನಾಣದಲಿ ನಿನ್ನಯ 

ಗೋಣಿನಲಿ ಗರುವಾಯಿಗಡೆ ರಣ 
ಸೀಸವಾಳವ ಹೊಯ್ಸನೆಂದು ನಿನ್ನ ಮಗ ನಗುತ ೪೦ ಹೂಣಿಗನು ಜವಗುಂದಿದನು ದುಶ್ಯಾಸನನು ಬಳಿಕ ೪೭ 
- ತರಿಸಿ ಬಿಗಿದರು ಚಲ್ಲಣವ ಈ 

ಹೊಯ್ತು ತುರುಬನು ಹಿಡಿದು ತಡೆಗಾ 
ಪ್ಪರವನಳವಡೆಗಟ್ಟಿದರು ಕ . 

ಲೋಯ್ತು ಕೆಡಹಿದನಸಬಡಿದುಹೋಮ್ 
ಸುರಿಯ ತಿಲಕವನೊಟ್ಟಿದರು ನೊಸಲಿನಲಿ ಮುಡುಪಿನಲಿ ಹೊಯ್ತು ಬಿಡೆ ಬೊಪ್ಪರಿಸಿ ಡೊಕ್ಕ ರವಿಕ್ಕಿ ರಾಘಯಲಿ 
ಕರತಳವ ಮಾರುದ್ದಿ ಭುಜದಲಿ 

ಹಾಯ್ ವಾಲಿಗಳುಸುರ ಪಾಳೆಯ 
ಶಿರದಲಂದಕ್ಕಡದ ಮಣ್ಣನು 

ವೆಯ್ದೆ ಬಿಟ್ಟುದು ಮೂಗಿನಲಿ ಕೈ 
ಬೆರಳಲುದುರಿಚಿ ಬಾಳುಗೆಂದರು ನೆನೆದು ನಿಂಬಜೆಯ ೪೧ ಗೆಯು ತುಡುಕಿದಶೋಣಿತಕೆ ಲಟಕಟಿಸಿದನು ಭೀಮ ೪೮ 
- ಸೂಳವಿಸಿದರು ಭುಜಶಿಖರ ನಿ 

- ಹರಿ ಮದೋತ್ಕಟ ದಂತಿಯನು ಡೋ 
ಸ್ವಾಳವನು ನೆಲಕುಣಿಯೆ ದಿಕ್ಕಿನ 

ಕ್ಕರಿಸಿ ಡಾವರಿಸುವವೊಲಾ ನರ 
ಮೂಲೆ ಬಿರಿಯೆ ಪಯೋಧಿಗಳಲಿ ಪಯೋಧಿ ಪಲ್ಲಟಿಸೆ ಹರಿ ಹಿರಣ್ಯಕಶಿಪುವನಂಕದ ಮೇಲೆ ತೆಗೆವಂತೆ 
ಘೀಳಿಡಲು ಕಿವಿಗಳಲಿ ಸೇನಾ 

ಅರಸ ನಿನ್ನ ಕುಮಾರಕನ ನಡು 
ಜಾಳವೆರಡರೊಳುಭಯದಿಗು ಶುಂ 

ತರದೊಳಗೆ ಕೆಡಹಿದನು ಕೊಬ್ಬಿದ 
ಡಾಲ ಕೈಯಿಕ್ಕುವವೊಲಿವರೆತ್ತಿದರು ತೋಳಳಲಿ ೪೨ ಮರುಷ ಹರುಷ ನಿಯುದ್ದದಕ್ಕಡನಾದನಾ ಭೀಮ ೪೯ 
ತೆಗೆದು ಗಳಹದಲಿ ಕೊರಳನು 

ಸಿಕ್ಕಿದೆಯಲಾ ಸ್ವಾಮಿದ್ರೋಹಿಯೆ 
ಬಿಗಿಯೆ ಬಿಡಿಸುವ ತೋರಹತ್ವದ 

ಸೋಕ್ಕಿದೆಯಲಾ ಹಿಂದೆ ಜೂಜಿನ 
ಹೋಗುತೆಯನು ವಂಚಿಸುವ ತಳಹದಲಿ ತವಕಿಸುವ ಲಕ್ಕವ ಮಾಡಿದೆಯಲಾ ಮಾನಿನಿಯ ಮುಡಿವಿಡಿದು 
ಲಗಡಿಯಲಿ ಲಟಕಟಿಸುವಂತರ 

ಚುಕ್ಕಿಗಳಲಾ ನಿನ್ನವರು ಕೈ 
ಲಗಡಿಯಲಿ ಲಾಲಿಸುವ ಡೋಕ್ಕರ 
ಣಿಗಳ ಬಿಗುಯೆನ ಬಿಡೆಯ ಬಿನ್ನಾಣದಲ್ಲಿ ಹೆಣಗಿದರು ೪೩ 

ಯಿಕ್ಕ ಹೇಳಾ ನಿನ್ನನೊಬ್ಬನ 
ನಿಕ್ಕಿನೋಡಿದರಕಟೆನುತ ಮೂದಲಿಸಿದನು ಭೀಮ ೫೦ 


[ ಸಂಧಿ 


१३९ 

ವ ಹಾಭಾರ ತ 
ಉಕ್ಕಿದುದು ತನಿಹರುಪ ಮೈಯೊಳ 

ಅಡಿಗಡಿಗೆ ಕದುಕಿರಿದು ರಕುತವ 
ಗೊಕ್ಕವಾ ಪುಳಕಾಂಬು ಕಂಗಳು 

ಕುಡಿತೆಯಲಿ ಕುಡಿಕುಡಿದು ಬೆರಳಲಿ 
ಮುಕ್ಕುಳಿಸಿದುವು ಮುನ್ನ ದುಶ್ಯಾಸನನ ಶೋಣಿತವ . ವಿಡಿದು ಕದನಸ್ಥಾನದೇವತೆಯರಿಗೆ ಕೈಕೊಳಿಸಿ 
ಬಿಕ್ಕುವಹಿತನನಡಿಗಡಿಗೆ ಎವೆ 

ಕುಡಿದು ಮಿಕ್ಕುದನಖಿಲಭೂತಕೆ 
ಯಿಕ್ಕದೀಕ್ಷಿಸಿ ತಣಿಯದಿನ್ನಕ 

ಬಡಿಸಿ ಚಪ್ಪಿರಿದಾರಿ ಬೊಬ್ಬಿರಿ 
ಸಿಕ್ಕಿ ಸಿಡಿಮಿಡಿಗೊಂಬ ರೂಪವೆ ರಾಜ್ಯಮಾಡೆಂದ ೫೧ 

[ ೫೮ 

ದೊಡನೊಡನೆ ನೊರೆನೆತ್ತರೋಕುಳಿಯಾಡಿದನು ಭೀಮ 
- ಎತ್ತಿ ಕಳೆದಿರಿ ವನಕೆ ನಾವ್ ನಿ 

" ಎಲವಲವೊ ಗುರುಷನು ಭೂಮಂ 
ಮೈ ತುಗಳಲಾ ಬೀದಿಯಲಿ ಬೆಂ 

ಡಲದೊಳಗೆ ನಿಮ್ಮಯ್ಯನೂ ನೀ .. 
ಬತ್ತಿ ಕೊಂಕಿನ ಬೆರಳಲೇಡಿಸಿ ಬಯು ಭಂಗಿಸಿದೆ : ನುಳಿಯೆ ಭಟರಿಲ್ಲೆಂಬ ಗರದ ಗಿರಿಯನೇರಿಸಿರಿ 
ತೋತ್ರ ಲಾ ಪಾಂಚಾಲೆ ನಾವ್ ನಿ 

ನಿಲುಕಲಾಗದೆ ಕೌರವಾನುಜ 
ಮೈತುಗಳಲಾ ಹಿಂದೆ ಕಿಚ್ಚಿನ 

ನುಳಿವು ಸೊಗಸದೆ ನಿನಗೆ ಬಿಲುವಿಡಿ 
ತುತ್ತು, ವಿಷದುಬ್ಬ ಟೆಗಳನು ನೆನೆಯೆಂದನಾ ಭೀಮ ೫೨ ದುಳುಹಿರೈ ಲೇಸಹುದೆನುತ ಮೂದಲಿಸಿದನು ಭೀಮ ೫೯ . 
ಎರಗಿದನು ಕಟವಾಯ ಹಲುಗಳ 

ಎಲೆ ಕೃಪಾಚಾರಿಯ ಸುಯೋಧನ 
ಮುರಿಯಲುಗುರಲಿ ಹೊಯು ಹೃದಯವ 

ನೊಳಗೆ ಸೇರುವೆ ಹಿರಿದು ನಿಮಗಿ 
ನುರೆ ಬಗಿದು ಮೊಗೆಮೊಗೆದು ರಕ್ಷವಕುಡಿತೆಕುಡಿತೆಯಲಿ ಖಳನ ಕೊಲೆಯನು ನೀವು ಮನಗೊಟ್ರೋಲಿದು ನೋಡುವರೆ 
ಸುರಿಸುರಿದು ಸುರಿದಡಿಗಡಿಗೆ ಚ 

ಎಲೆ ಶಕುನಿಯೆಲೆ ಶಲ್ಯ ಎಲೆ ಬಾ 
ಪ್ಪಿರಿದು ಚಪ್ಪರಿದಿದರ ಮಧುರಕೆ 

ಹಿಲಿಕ ಕೃತವರ್ಮಾದಿ ವೀರರು 
ನೆರೆವವೇ ಸುಧೆಯಿಕ್ಷುರಗಿಸವೆಂದನಾ ಭೀಮ ೫೩ ಸೆಳೆದುಕೊಳಿ ದುಶ್ಯಾಸನನನೆನುತೋರಲಿದನು ಭೀಮ ೬೦ 
- ಆಡಿದುದು ಹುಸಿಯಲ್ಲ ನೀ ಸವಿ 

- ಪತಿಗೆ ಮಲೆವರಗಂಡನಾಳಗೆ 
ನೋಡುಕರ್ಣ ನರೇಂದ್ರ ಕೌರವ 

ಹಿತವ ಕೌರವಕುಲಕೆ ಕಣು ಗತಿ 
ನೋಡುಸವಿಯನು ಶಕುನಿ ಕೃಪಕೃತವರ್ಮ ಗುರುಸುತರು ಮತಿಯೆನಿಸಿ ನೀ ಕರ್ಣನೆಂಬುದು ಸಕಲಜನಜನಿತ 
ನೋಡಿರೈ ಹೇವರಿಸುವರೆ ಕೈ 

ಪತಿಯ ಸಹಸಂಭವನ ಮರಣ 
ಮಾಡಿರೈ, ನಿಮ್ಮಾತನಳಿವನು 

ವ್ಯತಿಕರವನೋಡಿದಡೆ ದುಮ್ಮಿ 
ನೋಡುತಿಹುದೇ ನಿಮಗೆ ನೀತಿಯೆ ಎಂದನಾ ಭೀಮ ೫೪ ರಿತಿಯ ಮೊಳೆಹೊಮ್ಮುವವರೇ ರವಿಸುತನೆ ಕೇಳೆಂದ ೬೧ 
ಬಿಡಿಸಲಾಗದೆ ಕೈದುಕಾತಿಯ 

ಕರೆದು ಮೂದಲಿಸಿದರೆ ರಣಭೀ 
ರಡಬಳವನೀ ಹುಲಿಯ ಬಾಯಲಿ 

ಕರರು ಮರಳುವರವಗಿಗೆತ್ತಿದ | 
ಕೆಡವಿ ಕಳೆದಿರಲಾ ಸುಯೋಧನ ಕರ್ಣ ಗುರುಸುತರು ಬಿರುದಿನಗ್ಗ ದವೀರ ನೋಡುತ್ತಿಹರೆ ಕಲಿಕರ್ಣ 
ಸುಡಲಿ ನಿಮ್ಮನು ಮೊಲೆಗಳಿಲ್ಲದ 

ಹರಣವಿದೆ ದುಶ್ಯಾಸನನ ತೆಗೆ 
ಕಡುಮುಹುಳಿ ನಿಮಗೇಕೆ ನಿಮ್ಮನು 

ಬರಸೆಳೆವ ಬಲುಹುಳಡೆನುತು 
ನುಡಿಸುವವರಾವಲ್ಲೆನುತ ಮದವೇರಿದನು ಭೀವು ೫೫ ಬೃರಿಸಿ ಗಜರಿನ ಗರುವನೊಲಿದನಹಿತವೀರರಿಗೆ ೬೨ 
- ಎಲೆಲೆ ಕೌರವ ಮೋಹರದ ಮಂ 

- ಆಕೆವಾಳರು ಕರ್ಣಗುರುಸುತ 
ಡಳಿಕರಿರ ದುಶ್ಯಾಸನನ ತೊ 

ರೀ ಕೃಪಾಚಾರಿಯರು ತಾವೇ 
ಟ್ಟುಳಿಕೆಗಾಂತಿದೆ ಹರಣವಕಟಾ ಕಾಯಲೆಳಸಿರಲಾ ಕೈಕವೀರರು ನಿನ್ನನೊಬ್ಬನನೊಪ್ಪುಗೊಟ್ಟರಲಾ 
ಸಲಹಿದವನೊಡಹುಟ್ಟಿದೀತನ 

ಏಕೆ ತರುಬಿದಿರಿವರನಾಹವ . 
ಕೊಲುವೆಡೆಗೆ ಮತವೇ ಮಹೀಶರ 

ಭೀಕರರನವಿವೇಕಿಗಳು ಇವ 
ಕುಲಕೆ ಪಂಥವಿದೇ ಎನುತ ಮೂದಲಿಸಿದನು ಭೀಮ ೫೬ ರೇಕೆ ನೀವೇಕೆಂದು ದುಶ್ಯಾಸನನ ನೋಡಿದನು ೬೩ 
ಏನ ಹೇಳುವೆನರಸ ಕೌರವ 

- ಮರಣ ನೆರೆಹೊರೆಯಾಯು ನಿನ್ನಯ 
ಸೇನೆ ಗರಹೊಡೆದಂತೆ ಬಹಳಾಂ , 

ಹರಣವೆನ್ನಂಗಯ್ಯಲಿದೆ ನಿ . 
ಭೂನಿಧಿಯಲದಂತೆ ಬೆಗಡಿನ ಸೊಗಡ ಸೆರೆವಿಡಿದು ಮ್ಯ ರಸನನು ಕರಸೆಲವೊ ಕಾದಿಸು ನಿನ್ನ ರಕ್ಷಿಸಲಿ - 
ಮೋನದಲಿ ಮನವಳುಕಿ ಯೋಗ 

ಅರಿ ಬಲದೊಳಿದಿರಿಲ್ಲ ನಿಜವೋ 

ಹರದೊಳಗೆ ಮಿಡುಕುಳ ವೀರರು 
ಧ್ಯಾನಪರರಾದಂತೆ ಚಿತ್ರ 
ಗ್ಲಾನಿಯೊಳಗೆಲೆಮಿಡುಕದಿದ್ದುದು ನಿನ್ನ ಪರಿವಾರ ೫೭ ಮರಳಿಚಲಿ ನಿನ್ನುವನೆನುತ ನೋಡಿದನು ತನ್ನ ವರ ೬೪ 


ಪ 


ರ್ವ 


೫೩ ೫ . 


ಕ ಣ ೯ 
೧೯ ] 

ಎಲವೊ ಧೃಷ್ಟದ್ಯುಮ್ಮ ಸಾತ್ಯಕಿ 
ಎಲೆ ಶಿಖಂಡಿಪ್ರಮುಖನಾಯಕ 
ರಳುಕದಿಹ ಮನವುಳಡಿದಿರಾಗಿವನ ಸಲಹುವುದು 
ಹಲಬರಲಿ ಫಲವೇನು ದಾನವ 
ಕುಲ ದಿಶಾಪಟ ಕೃಷ್ಣ ಮುನಿದಡೆ 
ಕಳೆದುಕೊಳು ಕೌಮೋದಕಿಯನೆಂದೊದಗಿದನು ಭೀಮ 

ಕೇಳು ಫಲುಗುಣ ಲೋಕಮರರೊ 
ತಾಳು ನೀನೆಂದೆಂಬ ಗರವ 
ಪಾಲಿಸುವೊಡಿದಿರಾಗು ತೋಡು ಗಾಂಡಿವದಲಂಬುಗಳ 
ಆಳುತನ ನಿನಗುಳ್ಳೆಡಹಿತನ 
ಪಾಲಿಸುವೊಡೇಳೆಂದೆನಲು ಜಯ 
ಲೋಲ ಸುಗತಿಯೊಳಿಳಿದನರ್ಜುನನನಳಮಣಿರಥವ ೬೬ 

ಅಹುದಹುದು ತಪ್ಪೇನು ತಪ್ಪೆ 
ನಹಿತದುಶ್ಯಾಸನನ ಸಲಹುವೆ 
ನಹಿತಬಲವೆನಗನಿಲಸುತನೆನುತ್ತೆದೆ ಬರೆ ಕಂಡು 
ಬಹಳ ಭೀತಿಯೊಳಸುರರಿಪು ಸ 

ಹಿತ ಚಾಪವ ಹಿಡಿದು ಮನದು 
ಮೃ ಹವ ಕೆಡಿಸಿ ಕಿರೀಹಿಯನು ನಿಲಿಸಿದನು ರಥದೊಳಗೆ ೬೭ 

ಅಹುದು ಭೀಮನ ಗೆಲುವ ಭಟನೀ 
ನಡೆಯಲೇ ನಾವಂಜುವೆವು ನಿ 
ರ್ವಹಿಸಬಹುದೇ ಕಾಲರುದ್ರನ ಕೆಣಕಿ ಕದನದಲಿ 
ಸಹಜವಿದು ಸಾಕ್ಷಾದುಮಾಪತಿ 
ಯಹ ಕಣಾ ಪವನಜನ ನೋಡಲು 
ಬಹಡೆ ನೋಡೆಂದಸುರರಿಪು ನುಡಿದನು ಧನಂಜಯಗೆ ೬೮ 

ಕಂಡನರ್ಜುನ ತ್ರಿಪುರದಹನದ 
ಖಂಡಪರಶುವೊಲಿರ್ದ ಭೀಮನ 
ದಂಡಿಯನು ಥಟ್ಟೆ ಸಿ ಭೂತಗಳೆಡಬಲದೊಳಿರಲು 
ಚಂಡಬಲನಕನೆ ವೃಕೋದರ 
ಗಂಡುಗಲಿಗಿದಿರಾವನೆನುತಾ 
ಖಂಡಲಾ ಜನೆರಗಿದನು ಮುರವೈರಿಯಂಫ್ರಿಯಲಿ ೬೯ 

ಉಭಯ ವೀರರ ನೋಡಿ ಸಂಗರ 
ರಭಸದಲಿ ಮೂದಲಿಸಿ ಚಾಪ 
ಪ್ರಭವ ಚಪಲರ ಚದುರುಗೆಡಿಸಿದ ಭುಜಬಲೋನ್ನತಿಯ 
ಸಭೆಯೋಳಾದವಮಾನದಹನ 
ಪ್ರಭೆಯ ನಂದಿಸಲಾಯಲಾ ರಿಪು 
ಸುಭಟನುರವೆಂಬಭ್ರ ಸಂಭವ ರುಧಿರಜಲವೆಂದ ೬೦ 

ಕೆಡೆದ ಹಗೆಯೊರಲಿನಲಿ ಕಿವಿ ಎಡೆ 
ಯುಡುಗದೀಕಿಸಿ ಕಂಗಳಾ ಖಳ 
ನೊಡಲ ಕಡಿಗೆಡಹಿನಲಿ ಮೈ ರಿಪುಮಾಂಸಗಂಧದಲಿ 
- ಬಿಡದೆ ನಾಸಿಕ ಖಳನ ರಕುತವ 
ಕುಡಿದು ನಾಲಗೆ ಸೊಗಸೆ ಸೊಕ್ಕಿದ 
ನೊಡನೊಡನೆ ಪಂಚೇಂದ್ರಿಯ ಪ್ರೀತಿಯಲಿಕಲಿಭೀಮ ೭೧ 


ಘನಪರಾಕ್ರಮಿ ಭೀಮಸೇನಗೆ 
ವಿನುತ ಭುಜಗೇಂದ್ರಂಗೆ ದುಶ್ಯಾ 
ಸನನ ಜೀವಾನಿಳನ ಪಾರಣಿ ಸಮರಭೂಮಿಯಲಿ 
ಮುನಿವನಾರಿವನೊಳಗೆ ಕರುಳಿನ 
ಘನ ನಿಶಾಕರಬಿಂಬದುದಯದೊ 
ಇನಿಲಜನ ಮುಖ ಕುಮುದ ನಸುನಗೆಯೆಸಳು ಪಸರಿಸಿತು 

ಉಕ್ಕಿದುದು ಕಡುಗೋಪ ರಕುತದ 
ಸೊಕ್ಕಿನಲಿ ಸೊಗಡೇರಿ ಕಂಗಳ 
ಲುಕ್ಕಿದುದು ಕಡುಗೆಂಪು ತೊದಳಿನ ಗಜರು ಘಾಡಿಸಿತು 
ಮಿಕ್ಕ ರಕುತವ ಮೊಗೆದು ಬದಿಗಳೊ 
ಳೊಕ್ಕ ಕರುಳ ಳನಾಯು ಮೂಲೆಗೆ 
ಲೊಕ್ಕಿನಲಿ ಕೈಯಿಕ್ಕಿ ರಿಂಗಣಗುಣಿದನಾ ಭೀಮ ೭೩ 

ಬಳಿಕ ಪರಿತೋಷದಲಿ ಮಾರುತಿ 
ಲಲನೆಯಲ್ಲಿಗೆ ಕಳುಹಿದನು ತ 
ನ್ನೊಲವಿನಾಹವವಾದುದೈತಹುದೆನಲು ಬೇಗದಲಿ 
ನಳಿನಮುಖಿ ನಲವೇರಿ ಮೇಳದ 
ಕೆಳದಿಯರು ಕೈಗೊಡಲು ನೇವುರ 
ದೆಳಮೊಳಗು ಮೋಹಿಸಲು ಮಾನಿನಿ ಬಂದಳಾಯೆಡೆಗೆ ೭೪ 

ಮನಸಿಜನ ಮದದಾನೆ ಮೊಗಸಿದ 
ತನುವರಕೆ ಮತ್ತು ಮಾಯೆ ಮೆಚ್ಚಿನ 
ಮನದ ಕಡುಹಿನ ಖಾತಿಯೆಂತುಟೊ ಕೌರವನ ಮೇಲೆ 
ಎನಲು ದಿವಿಜರು ಝಣಝಣಾಯಿತ 
ನಿನದದುರವಣಿ ವಿಗಲು ಘನಸಂ. 
ಜನಿತ ಪದತಳ ಚಲನಕೃತಿಯಿಂದೈದಿದಳು ರಣವ ೭೫ 

ಅರರೆ ಭೀಮನ ವಿಜಯಲಕ್ಷ್ಮಿಯ 
ಬರವೊ ಕೌರವನೃಪನ ಮರಣಾಂ 
ಕುರವ ಸೂಚಿಸುವಾತುರಶ್ರೀಸತಿಯ ಸಂಭ್ರಮವೊ 
ಅರಿಭಟರಿಗದ್ಭುತವೆನಲು ಭೀ . 
ಕರರು ದುರ್ಧರವೆಂದೆನಲು ಪಂ 
ಕರುಹಮುಖಿ ನಡೆತಂದಳಾ ಪವಮಾನಜನ ಹೊರೆಗೆ ೬೬ 

ಬರುತ ಕಂಡಳು ಭೀಮಸೇನನ 
ಧುರಪರಾಕ್ರಮವನ್ನಿ ಭುಗಿಲೆಂ. 
ದರಿ ಭಯಂಕರರೌದ್ರರೂಪಿನೊಳಿರಲು ಬರಲಂಜಿ 
ತಿರುಗೆ ಕಂಡನು ಪವನಸುತ ಪಂ 
ಕರುಹಮುಖಿಯನು ಕರೆದು ನಿನ್ನಯ 

[ ೭೭ 
ಭರದ ಬಯಕೆಯಿದಾ ದಿಟ ನೋಡೆಂದು ತೋರಿಸಿದ 
- ಆರಿವನು ನೀ ಕೊಟ್ಟ ಭಾಷೆಯ 
ಕಾರಣಿಕ ಖಳರೊಳಗಿದಾವನು 
ವೀರ ದುಶ್ಯಾಸನ ಕಣಾ ಅಂತಾದಡಾಯ್ಕೆನುತ 
ಸಾರಿದಳು ಸರಸಿಜವದನೆ ಭ 
ರ್ತಾರನನು ನಸುನಗುತ ಚರಣದ 
ಚಾರು ನೇವುರವುಲಿಯಿದೆದಳು ಖಳನ ಮಸ್ತಕವ ೭೮ 


೫೩೬ ಮ ಹಾ ಭಾರತ 

( ಸಂಧಿ | 
ನುಡಿವುದರಿದೇ ನುಡಿದ ಭಾಷೆಯ 

ಕೆಲದ ತಲೆಯದ್ರಿಗಳ ಮೂಳೆಯ 
ಕಡೆತನಕ ಪೂರೈಸಿ ಮಾಡುವ 

ಹೊಳೆವ ಸಾಲಿನ ಸುಂಟಗೆಯ ತೊ೦ 
ಕಡುಗಲಿಗಳಾರುಂಟು ಜಗದೊಳು ನಿನ್ನ ಹೋಲುವರು ಗಲಿನ ತೋರಣದೊಟ್ಟಿಲಟ್ಟೆಯ ಕರುಳ ಮಾಲೆಗಳ 
ಮೃಡಪರಾಕ್ರಮಿ ನನ್ನ ಹೋಲುವ 

ತಿಳಿದ ರಕುತದ ಕೊಳನ ಘನಕೊಳು 
ಮಡದಿಯರು ನಿನ್ನಂದದೊಡೆಯರ 

ಗುಳದತೋಪಿನ ನಡುವೆ ಮಾರುತಿ 
ಪಡೆವುದೇ ಪರಮೈಕಸೌಖ್ಯವಿದೆಂದಳಿಂದುಮುಖಿ ೭೯ ಲಲನೆಸಹಿತಾಡಿದನುಶೋಣಿತವಾರಿಯೋಕುಳಿಯ ೮೬ 
- ತರುಣಿ ಕುಳ್ಳಿರು ಸ್ವಾಮಿದೊಹಿಯ 

ಕೊಳುಗುಳದ ಜಯಲಕ್ಸಿಗಾಯಿತು 
ಕರುಳ ಮುಡಿ ಬಾ ನಿನ್ನ ಖಾತಿಯ 

ಚಲನಸುತನಲಿ ಮದುವೆಯೆನೆ ಮಂ 
ಪರಿಹರಿಸುವೆನು ಖಳನ ರುಧಿರಸ್ನಾನಕೆಳಸುವರೆ 

ಗಳಮುಹೂರ್ತಕದೊಳಗೆ ಮುಳುಗಿದ ಘಳಿಗೆವಟ್ಟಿಲೆನೆ 
ಸರಸಿಜಾನನೆ ಕೊಳೆನುತ ಖಳ 

ತಲೆ ಕಪಾಲದ ಸಾಲಶೋಣಿತ 
ನುರವನಿಬ್ಬಗಿಮಾಡಿ ಕುಡಿತೆಯ 

ಜಲದಲಂದೊಪ್ಪಿದವು ರಣದೊಳು| 
ಲರುಣಜಲವನು ಮೊಗೆದು ಮಾನಿನಿಗಿತ್ತನಾ ಭೀಮ ೮೦ ಕಳದೊಳು ತರಚನೆ ಮಿಗೆ ಸೌರಂಭ ರಂಜಿಸಿತು ೮೭ 
- ಶೋಣಿತಾಂಬುವಿನಿಂದ ತರುಣಿಯ 

ಉಡಿದು ಕೆಡೆದ ಸಿತಾತಪತ್ರದ 
ವೇಣಿಯನು ನಾದಿದನು ದಂತ 

ನಡುವೆ ಹರಿಸಾಲಿನ ಕಪಾಲದ 
ಶ್ರೇಣಿಯಲಿ ಬಾಚಿದನು ಬೈತಲೆದೆಗೆದು ಚೆಲುವಿನಲಿ ಗಡಣವಿರೆ ಚೆಲುವಾಯು ಜನಮೇಜಯಮಹೀಪಾಲ 
ರಾಣಿ ಹುಸಿಯದೆ ಹೇಳು ಹೇಳೆ 

ಅಡಗನಂತಕಗಗಲ ತಂದುಣ . 
ನ್ಯಾಣಿಸೊಗಸೇ ಖಳನ ದಂತ 

ಬಡಿಸಲಿಕ್ಕಿದ ತಳಿಗೆಯೊಳು ಸಂ 
ಶ್ರೇಣಿ ತವೆ ಪಾವನವೆ ಯೆಂದನು ಪವನಸುತ ನಗುತ ೮೧ ಗಡಿಸಿದವು ಕೆಲವಟ್ಟಲೆನೆ ರಂಜಿಸಿತು ರಣಭೂಮಿ ೮೮ 
- ಮುಡಿಗೆ ಹಾಯವನುದರರಕ್ತವ 

ಸರಳ ತುದಿಯಿಳುಕಿನಲಿ ಸಬಳದ 
ತೊಡೆದು ಕಬರಿಯ ಕಟ್ಟೆ ಕಟ್ಟುವೆ 

ಸುರಗಿಗಳ ಸೂನಗಿಯ ಬಂಡಿಯ 
ನುಡಿಗೆಯಳಿದನ ಚರ್ಮವನು ನೀನುಡಿಸಲುಟ್ಟ ಪೆನು 

ಶರಗಳಲಿ ಸಿಲುಕಿರ್ದ ಸುಭಟರ ಕಡಿಕು ಮೆರೆದಿರಲು 
ಎಡೆಯಲೋಯಾರದಲಿ ಕಟ್ಟೆನು 

ಅರರೆ ಜವನಂಗಡಿಯೊಳಿಕ್ಕಿದ 
ಮುಡಿಯ ಮಡಿಯುಡೆನೆಂಬ ತೇಜದ 

ತರತರದೊಳಿಹ ಪಸರವೆನೆ ಸಿಂ 
ನುಡಿದ ನುಡಿ ಸಲೆ ಸಂದುದೇ ತನ್ಮಾಣಿ ಹೇಳೆಂದ ೮೨ ಗರಿಸಿ ರಣಭೂಮಿ ಜನಮೇಜಯ ಮಹೀಪಾಲ ೮೯ 
ಖಳನ ತೆಳುದೊಗಲುಗಿದು ವಾಸ 

- ಸಿಡಿದ ಕಣಣ್ಣಾಲಿಗಳು ಜವನಂ 
ಚಲವ ಸಲಿಸಿದನವ ಜಠರದೊ 

ಗಡಿಯ ನೀಲದ ಹಸರದಂತಿರ 
ಳೊಳಗರುಳನುಗಿದಬುಜವದನೆಯ ಮುಡಿಗೆ ಮುಡಿಸಿದನು ಲಡಗು ಮೆರೆದುದು ಸೂಳೆಗಾರರ ಹಸರದಂದದಲಿ 
ತಳುಕಿದನು ಖಳನುರದ ರಕ್ತದ | 

ಹೊಡೆಗೆಡೆದ ಗಜದಟ್ಟೆ ರಕುತದ 
ತಿಳಕವನು ರಚಿಸಿದನು ಹರುಷದೊ 

ಕಡಲೋಳದ್ಧವು ಬೀತರಸುಗಳ 
ಳುಲಿದು ಕೀಚಕವೈರಿ ನೋಡಿದನೋಲಿದು ನಿಜಸತಿಯ ೮೩ ಪಡಗು ಜವಲೋಕಕ್ಕೆ ಜಂಗುಳಿಸಿರ್ದುವೆಂಬಂತೆ ೯೦ 
ಪಸರಿಸಿದ ಪರಿವಾರ ಶರಧಿಯ 

- ಬಂದ ತೊರೆಗಳ ಕುಡಿದೆನತಿ ಢಗೆ 
ಮಸಕ ಮುಸುಳಿತು ತೊಡೆಯಲಡಗೆಡೆ 

ಯಿಂದ ಸಕಲ ಸರೋರುಹಾಂಬುವ 
ದ ಸುಹೃದನ ದರುಶನದೊಳಗೆ ಮಸಗಿದವು ಮುಡುಹುಗಳು ನೊಂದೆ ಶ್ವಾಸದಲೀಂಟಿದೆನು ಶಂಕಿಸದು ಕೋಪಾಗ್ನಿ 
ಶಶಿವದನೆಯುತ್ಸಾಹವತಿ ಢಾ 

ಇಂದು ದುಶ್ಯಾಸನನ ಶೋಣಿತ 
ಳಿಸಿತು ಭೀಮನಹರುಷಜಲನಿಧಿ 

ದೊಂದು ಕುಡಿಯಲಾ ಮಹಾಶಿಖಿ 
ವಿಸಟವರಿದುದು ಕೇಳು ಜನಮೇಜಯ ಮಹೀಪಾಲ ೮೪ ನಂದಿತೇನಿದು ಚಿತ್ರವಲ್ಲಾ ಸೂತ ಹೇಳೆಂದ 
- ಎಡದ ತೊಡೆಯಲಿ ಮಡದಿ ಬಲುವಗೆ 

- ಇವನ ನೆತ್ತರ ಕುಡಿವ ರಿಪುಕ್‌ 
ಯೋಡಲು ಬಲವಂಕದಲಿ ನೆಗಹಿದ 

ರವರ ನೂರ್ವರ ಕಡಿವ ಭಾಷೆಗ. 
ಕುಡಿವೆಗಳ ನಿಡುಗರುಳ ಮಾಲೆಯ ರೌದ್ರ ರಚನೆಯಲಿ ಆವಗೆ ಪೂರಾಯವು ಸುಯೋಧನಹರಣವೊಂದುಳಿಯೆ 
ಕಡುಮನದ ಖತಿಗಾರ ಭೀಮನ 

ಅವನಿ ಜಳ ಶಿಖಿ ಪವನ ಪುಷ್ಕರ 
ಕಡುಹು ಹೋಲುವೆಯಾಯ್ತು ಕಂಭದೊ [ ೮೫ ದಿವಿಜ ದನುಜೊರಗಮುಖಾಖಿಳ 
ತೊಡೆದು ಮೂಡಿದ ಮೃಗದ ಮೊಗದ ಮಹಾಸುರಾಂತಕನ ಭುವನಜನ ನೀವ್ ಕೇಳಿಯೆಂದನು ಭೀಮ ಮೊಗನೆಗಹಿ ೯೨. 


೩೬ 


ಕರ್ಣ ಪರ್ವ 
೨೦] : 
- ಮಡದಿಯನು ಕಳುಹಿದನು ಕೆಳದಿಯ 

ನಿಯತ ಜಯಲು ಕನು ರಣಭೂ 
ರೊಡನೆ ನಡೆತರೆ ನಾಕುಕಡೆಯಲಿ 

ಮಿಯಲಿ ಹರಿಸಲು ಜಯದ ಸಿರಿಯನು 
ಹಿಡಿದ ಜವನಿಕೆಗಳಲಿ ಜಲರುಹವದನೆ ಗಮಿಸಿದಳು 

ಭಯವಿಹೀನರು ಬೆರಗುಗೊಂಡರು ಭೀಮನುರವಣಿಗೆ 
ತುಡುಕಿ ವಾಮಾಂಘಿಯಲಿ ಹಗೆಯನು 

ಹಯದ ವಾಷೆಯನಿಳುಹಿದರು ಮ 
ಮಡದಿದೆದನು ಬಳಿಕ ಕೌರವ | 

ನೈಯರು ಮನಗುಂದಿದರು ಕುರುಸೇ 
ಪಡೆಯ ಪವನಜ ಕೊಟ್ಟನಂತಕಪುರವನಾಂತರಕೆ ೯೩ ನೆಯಲಿ ಕಾಣಿಸಲಾದುದಪಜಯಸಿರಿಯ ಸಂಭ್ರಮವು ೯೭ 
ಅರಿಯ ಹೆಣನನು ಹಾಯಿ ನೊರೆನೆ 

- ಬೆಟ್ಟವಾದವು ಬಿಸುಟ ಕೈದುಗ 
ಇರಲಿ ಬೊಟ್ಟಿಟ್ಟನು ವರೂಥದ 

ಊಟಿ ಲಾದುವು ಸಿಂಧ ಸೆಳೆರಥ | 
ಹೊರಗೆ ಬಂದನು ಕಳಶಜಲದಲಿ ತೊಳೆದು ಕರಪದವ ವಿಟೈಡೆಗಳಲಿ ಮಿಸುಕಲಸದಳವಾದುದನಲಂಗೆ 
ಪರಿಹೃತಶ್ರಮನಾಗಿ ವರಕ 

ಥಟ್ಟು ಮುರಿದುದು ಪಟುಭಟರು ಧೃತಿ 
ರ್ಪುರದ ಕಸ್ತುರಿಗಂಧಲೇಪವ 

ಗೆಟ್ಟು ದೆಸೆದೆಸೆಗಳಲಿ ಮಿಗೆ ಸಾ 
ನೊರಸಿ ಹೊಸಮಡಿವರ್ಗದಲ್ಲಿ ರಂಜಿಸಿದನಾ ಭೀಮ ೯೪ ಲಿಟ್ಟು ಸರಿದುದು ಕೇಳು ಜನಮೇಜಯಮಹೀಪಾಲ ೯೮ 
ವೀಳೆಯವ ಕೊಂಡನು ವರೂಥದ 

ಬಿಸುಟರಮಲಚ್ಛತ್ರವನು ಕೂ 
ಮೇಲುವಲಗೆಯ ಗದ್ದುಗೆಗೆ ರಿಪು 

ರಸಿಯನಿಡಾಡಿದರು ರಾಯರು 
ಕಾಲಭೈರವನಡರಿದನು ತುಡುಕಿದನು ನಿಜಧನುವ ಮುಸುಡ ತಿರುಹುತ ಮಕುಟವರ್ಧನಕೋಟಿಸಮರದಲಿ 
ಕಾಳೆಗಕೆ ಕಡೆಹಾರವೇ ತೆಗೆ 

ಜಸವ ಮಾರಿದರಾಯುಧಂಗಳ 
ಯಾಳನಾಗಲಿ ಬಂದು ಕುರುಭೂ 

ಹೆಸರ ವೀರರು ಬಾಹುಬಲಸಾ 
ಪಾಲ ಬೀಳಲಿ ಧರ್ಮರಾಯನ ಚರಣಕಮಲದಲಿ ೯೫ ಹಸರು ಕಂಗೆಟ್ಟೋಡಿದರು ಪವನಜನ ಸಮರದಲಿ ೯೯ 
- ಎನುತ ಬಿಟ್ಟನು ರಥವ ದುರಿಯೋ 

ಬಲ ಮುರಿದು ಬರುತಿರ್ದುದೈ ಕಡೆ 
ಧನನ ಮೋಹರಕಾಗಿ ಬಂಡಿಯ 

ಜಲಧಿಯಲಿ ತೆರೆ ತಿರುಗಿದಂತಿರೆ | 
ಬಿನುಗುಗಳು ಕೈದೋರಿರೆ ಪುನ್ನಾ ಮನಾರಿಯರು 

ತಲೆಮುಸುಕಿನಲಿ ನೋಟದುರವಣಿಕಾರ ನಾಯಕರು 
ಅನುಜರಾವೆಡೆ ಕರಸು ಕೌರವ 

ನೆಲೆದೆಗೆದು ನಮ್ಮವರು ನೃಪನರ 
ಜನಪ ಕರ್ಣಾದಿಗಳ ಬಿಂಕವ 

ನೆಲೆಗೆ ಸೇರದೆ ಸರಿಯೆ ಕಂಡನು 
ನೆನಗೆ ತೋರಾಯೆನುತ ಮೊಳಗಿದನರಸನಿದಿರಿನಲಿ ೯೬ ನಳಿನಮಿತ್ರನಮೊಮ್ಮ ತಡೆದನು ಭೀಮನುರವಣಿಯ 


ಇಪ್ಪತ್ತನೆಯ ಸಂಧಿ 


ಸೂ ಚಂಡಬಲ ಪವಮಾನಜನ ಮುಂ 

ಕೊಂಡು ವಿರಥನಮಾಡಿ ಕದನೋ 
ದಂಡ ನರನೊಳು ಕಾದಿ ಮಡಿದನು ವೀರವೃಷಸೇನ 


- ಅವಧರಿಸು ಧೃತರಾಷ್ಟ್ರನೃಪ ನಿ 
ನೃವಗೆ ತಿಳಿದುದು ಸೊಕ್ಕು ಚಿತ್ರದ 
ಬವಣ ಬೀತುದು ಮನದ ಜೊಂಪಿಳಿದುದು ಛಡಾಳಿಸಿದ 
ಡವರಿಸಿದ ಡೊಳ್ಳಾಸ ರಣಬೇ . 
ಳುವೆಯ ಬಿಗುಹಡಗಿದವೊಲನಿಬರು 
ತವತವಗೆ ನಾಚಿದರು ಕೋಳಾಹಳಕೆ ಪವನಜನ ೧ 

ಮುಟ್ಟಿ ಬಂದುದು ಕೇಡು ನೃಪನೊಡ 
ಹುಟ್ಟಿದನ ಹೊಯ್ದ ರುಣಜಲದಲಿ 
ಚಟ್ಟಿರಿದು ರಿಪು ಚಾರಿವರಿದನು ಕಳನ ಚೌಕದಲಿ 
- ಇಟಣಿಸುವೀ ರಣಮಧಾಂದವ 
ತೊಟ್ಟುಳಿಕೆಯನು ಕೀಳ್ಳ ರಾಯನು 
ರಟ್ಟ ನಿಲ್ಕಾ ಎನುತ ತನಿಮಸಗಿತು ಭಟಸ್ತೋಮ ೨ 


ದೊರೆಯೊಡನೆ ತಲೆಯೆತ್ತಿ ಮುರಿದ 
ಬೃರಿಗನುಬ್ಬಿದ ಸಮರದಲಿ ನಿ 
ಬೃರದ ಬೆರಗಿನೊಳಿದ್ದರೆ ಬಳಕೀಗಲರಿತಿರಲಾ 
ಅರಸನನುಜನ ಕುಡಿದನೆತ್ತರ 
ಬರಿಸುವೆನು ಮೂಗಿನಲಿ ಮಾಣಿನು 
ತರಿಯ ರಥದುರವಣಿಗೆ ಕರ್ಣನಸೂನುವಿದಿರಾದ 

ಫಡ ವಿಕಾರವೆ ನೋಡು ನೆತ್ತರು 
ಗುಡುಹಿತನವೇ ನಮ್ಮೊಡನೆ ಮೊಲೆ 
ಮುಡಿಯ ಮೂದಲೆಗರುಹರೇ ಕರ್ಣಾದಿನಾಯಕರು 
ಕುಡಿದ ರಕುತದ ಜಿಗುಳೆ ನೀ ನಿ 
ನೊಡಲ ನಿಗುಚುವೆ ನಿನುತ ಬಲ 
ನೆಡನ ಬಿರುದರ ಮೇಳದಲಿ ತೂಗಿದನು ವೃಷಸೇನ ೪ 


೫೩೮ ಮ ಹಾ ಭಾರತ 

[ ಸಂಧಿ 
ವೀರ ಮರ ಸೇನಾಧಿಪತಿಯ ಕು 

ಅರಸ ಕೇಳೆ ಬಳಿಕ ಭೀಮನ 
ಮಾರ ನೂಕಿದನೆನುತಖಳಪರಿ 

ತರಹರವನರಿದಾಚೆಯಲಿ ಸಂ . 
ವಾರ ಕವಿದುದು ಕರಿ ರಥಾಶ್ಚ ಪದಾತಿಯೊಡ್ಡಿನಲಿ 

ವರಿಸಿಕೊಂಡನು ನಕುಳ ಬಿಟ್ಟನು ಸೂಠಿಯಲಿ ರಥವ 
ಆರು ಪೊಗಳುವರನಿಲಸುತನ ಸ 

ತರುವಲಿಯೆ ನೀನಿದಿಹುದೆ ಫಡ 
ಧಾರತನವನು ಮೇಲೆ ಬೀಳ ಕ 

ಸರಿಸವೇ ಭೀಮಂಗೆ ನೀನೆನು 
ಠೋರ ಶಸವ್ರಜವ ನೂಕಿದನಡ್ಡವರಿಗೆಯಲಿ 

ತರಿಭಟನ ಕೆಣಕಿದನು ಕೆದರಿದನಸ್ತ ಸಂತತಿಯ ೧೨ 
ಅಕಟ ಮಗುವಿನ ಕೂಡೆ ಬಲುನಾ 

- ಆರಿವರು ನಕುಲಾಂಕರೇ ಜು 
ಯಕರು ಬಯಸಿದರಳಿವನಿದು ಸೇ . 

ಜ್ಞಾರರೇ ನಿಮ್ಮಣ್ಣನಾಡಿ, ದು . 
ವಕರ ಪಂಥವಲಾ ವಿರೋಧವೆ ಎನುತ ಮುರಿದೆದ್ದು ಹಾರದಲ್ಲಿ ಸೆರೆಯೋದನಾತನ ಹರಿಬವೇ ನಿಮಗೆ 
ಲಕುಟಹತನಿರ್ಭಿತೃ ಭಾಂಡ 

ತೀರದೇ ನಿಮ್ಮಲಿ ವೃಥಾಹಂ 
ಪ್ರಕರವೋ ನಿನ್ನಾಳುಕುದುರೆಯೊ 

ಕಾರವೇಕಿದು ಪಾರ್ಥನೆಂಬನ 
ಸಕಲ ಸುಭಟರನೊಕ್ಕಲಿಕ್ಕಿದನೊಂದುನಿಮಿಷದಲಿ ೬ ತೋರಿರೇ ನೀ ಸಾರೆನುತ ತೆಗೆದೆಚ್ಚು ಬೊಬ್ಬಿರಿದ ೧೩ 
* ನುಗ್ಗೆ ಬಡಿದಂಜಿಸಿದ ಗೆಲವಿನ 

ಮಗುವು ನಿನ್ನೊಡನೇನು ಸರಿಯೋ 
ಸುಗ್ಗಿ ಗಿದೆ ಮಳೆಗಾಲವೆನುತ ನಿ 

ಮಿಗಿಲೊ ಶರವಿವ ಹೇಳೆಸುತ ಕೈ 
ರರ್ಗ್ಗಳಿತ ಭುಜಶೌರ ಸುರಿದನು ಸರಳ ಸರಿವಳೆಯ 

ಮಗುಚಿದನು ಹೊದೆಯಂಬನೀತನಮೇಲೆ ನಿಮಿಷದಲಿ 
ಬಗ್ಗಿ ಕವಿವಂಬುಗಳ ಗರಿಗಳ 

ಮುಗಿಲ ಹರಿಗೆಗೆ ಮಾರುತನ ಬಂ 
ಲಗ್ಗೆ ಗರಿನಾಯಕರ ಕಿವಿಗಳು 

ದಿಗೆಯ ಹೊಯ್ಸನೆ ನಕುಳನೆಚ೦ 
ನೆಗ್ಗಿದವು ಮುಗ್ಗಿ ದವು ಮನ ಮಾರಕದತಿರಥರ ೭ ಬುಗಳು ಕಿಡಿಸೂಸಿದವು ಕಂಡನು ರಥದ ಬಳಸಿನಲಿ ೧೪ 
- ಬಲುಹು ಮಗುವಿನ ಶರವೀರ 

- ಮರಳಿ ನಕುಲನನೆಚ್ಚನಾತನ 
ಗ್ಗಳೆಯನ್ನೆ ಶಿವಯೆನುತ ಚಿತ್ತದೊ 

ತುರಗವನು ಮುರಿಯಚ್ಚನಾತನ 
ಛಳುಕಿ ಹೂಡಿದನಂಬನವಧಾನದಲಿ ಬಿಡೆಯರಿದು 

ವರ ರಥವ ಸಾರಥಿಯನಾತನ ಟೆಕ್ಕೆಯವ ಧನುವ 
ಪಿಳುಕುಹಿಳುಕುಗಳೊರಸೋರಸು ಮುಂ 

ಉರುಳೆಗಡಿದನು ಮತ್ತೆ ಜೋಡಿಸಿ 
ಕೋಳಿಗೆ ಹಿಂದಣನಂಬನಂಬು 

ಪರಿತರಲು ಮುರಿಯನ್ನು ಪುನರಪಿ 
ಳಿಸಲೆಚ್ಚನು ಭೀಮ ರವಿನಂದನನನಂದನನ 

ಹುರುಳುಗೆಡಿಸಿದನರಸಿ ಹರಿದನು ಮತ್ತೆ ಪವನಜನ ೧೫ 
ಕೆಣಕಿದುರಿಯಂದದಲಿ ದಂಡೆಯೊ 

ನಕುಲ ಮುರಿದನು ಭೀಮ ನಿಲು ಕಾ 
ತಣಿದ ಕಾಳೊರಗನವೋಲು ಚ 

ರ್ಮುಕವ ಹಿಡಿ ಬಿಡು ಸರಳನಳುಕುವ 
ಡ್ಡಣಿಯ ಚಪಳಕೊಧಶಿಖಿ ಮೋಹಿದುದು ಮೊರೆಯಲಿ ಡಕಟ ಕೊಲ್ಲೆನು ನಿನ್ನ ತಮ್ಮನ ಕರಸು ಫಲುಗುಣನ 
ಕಣಿಗಳೊ ಕಲ್ಪಾಂತವನ್ನಿಯ 

ವಿಕಲರುಳಿದಿರಲಾಗದೀ ಸಾ | 
ಡೋಣಿಗಳೊ ಹಾಳಾಹಳದ ಡಾ 

ಯಕದ ಸೃಷ್ಟಿವಿರಿಂಚ ಸುಭಟ 
ವಣಿಗಳೋ ನಾವರಿಯೆವೆಚ್ಚನು ವೀರ ವೃಷಸೇನ ೯ ಪ್ರಕರದೊಳು ತಾನೆನುತ ತೆಗೆದೆಚ್ಚನು ವೃಕೋದರನ ೧೬ 
- ಫಲಿತ ಶಾಲೀವನವ ಮುತ್ತಿದ 

- ಮುರಿದು ನಕುಲನ ಭೀಮಸೇನನ | 
ಗಿಳಿಗಳೊ ತಾವರೆಯ ತೆಕ್ಕೆಯೊ 

ನರಸಿ ಹಿಡಿದನು ಬವರವನು ಭಟ 
ಅಳಿದ ಮರಿದುಂಬಿಗಳೂ ವೃಷಸೇನನ ಶರಾವಳಿಯೊ 

ನುರುಬೆ ಬಲುಹೋ ದಿಟ್ಟನಿವ ಕೌರವರ ಥಟ್ಟಿನಲಿ 
ಹಿಲುಕು ಹೇರಿದವಾತನಶ್ಯಾ 

ತೆರಹುಗೊಡದಿರಿ ನೂಕುನೂಕೆನು 

ತುರುಬಿದನು ಸಹದೇವನೀತನ 
ವಳಿಯಲಾತನ ಸೂತನೊಡಲಲಿ 
ಹಲವು ಮಾತೇನಾತನಂಗೋಪಾಂಗ ನಿಕರದಲಿ 

ತರುಬಿ ಮೂದಲಿಸಿದನು ಮುಸುಕಿದನಂಬಿನಲಿ ರಥವ ೧೭ 
ಕೂಡೆ ಹಾಹಾಧ್ರನಿಯ ರವವ 

ಮೊದಲ ಬಲುಹನು ಕಂಡೆನಿನ್ನಿ 
ಲಾಡಿಸಿತು ಪರಬಲವನೀತನ 

ತುದಿವರನ ತನಿಗೆಚ್ಚು ನಮ್ಮನು 
ತೋಡುಬೀಡಿನ ಸಂಚ ಸೆಳೆದುದು ಹಗೆಯ ಸಾಹಸವ ಬೆದರಿಸುವುದೋ ಶಿವಶಿವಾ ತಪ್ಪೇನು ತಪ್ಪೇನು 
ಓಡಲರಿಯದೆ ಭೀಮನಂಬಿನ 

ಸದೆಗರಿವದಿರ ಗೆಲುವುದಾವು 

ಗದಲಿ ಬಹುದೋ ಎನುತ ಪರಿಹಾ 
ರೂಢಿ ನಿಗುಚದೆ ಕಾದುವರೆ ಜಯ | 
ಜೋಡಿಸದೆ ಜೊವಳಿಸಿ ಜವಗುಂದಿದನು ಕಲಿಭೀಮ ೧೧ ಸದಲಿ ರಿಪುಭಟನಂಬುಗಳ ಕೆದರಿದನು ಕಣಿಗಳಲಿ - ೧೮ 


೫೩೯ 


ಕರ್ಣ ಪರ್ವ 
- ೨ ] 
ಆತನೊಡನೆಯೆ ತೋರುತುರಗ 

ಎಸುಗೆ ಚೆಲುವನು ಹಾಲುಗಲ್ಲದ 

ಹಸುಳೆಯಂಗವಿದಲ್ಲಿ ತುಂಬಿಯ 
ವಾತವನು ಹುಡಿಮಾಡಿ ರಥಹಯ 
ಸೂತ ಧನು ಶಸೌಘ ಕವಚ ಧ್ವಜ ಪತಾಕೆಗಳ 

ದೆಸೆಗೆ ಕೆಂದಾವರೆಯ ಬನವೇ ವನದವಾನಳನು 
ಘಾತಿಸಿದನೈದಂಬಿನಲಿ ಮಗು 

ಉಸುರದೀ ಜಯದೊಪ್ಪದಲಿ ಜಾ 
ತಾತನುರವನು ತೋಡಿತೊಲಗಿಸಿ 

ಳಿಸುವರೊಳಿತು ತೊಲಗೆನುತ ನಿ 
ವಾತಜನನರಸಿದನು ಮೂದಲಿಸಿದನು ಸರಳಿನಲಿ ೧೯ ಪ್ರಸರದಲಿ ತೆಗೆದೆಚ್ಚನರ್ಜುನನಿನಸುತನ ಸುತನ ೨೬ 
ಶಿವಶಿವಾ ಸಹದೇವ ನಕುಲರ 

- ಚಾರು ಪೌರುಷ ಸಮರವಿಕ್ಕಳ 
ಬವರ ಮುರಿದುದು ಬಿಡದೆ ಬಳಿಯಲಿ 

ತಾರಕರು ನೀವ್ ನಮ್ಮ ದಿದು ಕೌ 
ಪವನಜನ ತುಡುಕಿದನು ನೂಕಲಿ ಸರ್ವದಳವೆನುತ 

ಮಾರದೆಸೆ ತಾಮಸವಲೇ ನಿಮಗಾನು ಸಮಬಳನೆ 
ತವತವಗೆ ಸುತಸೋಮಕಾದಿಗ 

ಕೂರಲಗು ತೊಲೆಗೋಲಿನಲಿ ನಿ 
ಭವಗಡಿಸಿದರು ಮತೃಕೈಕೆಯ 

ಮ್ಯಾರುಭಟೆಯನು ನಮ್ಮ ಬಾಹುವಿ 
ನಿವಹ ಸಾತ್ಯಕಿ ಚೇಕಿತಾನರು ಕವಿದರುರವಣಿಸಿ ೨೦ ಕಾರಬಲವನು ತೂಗಿದೆನುತೆಚ್ಚನು ಧನಂಜಯನ ೨೭ 
ಎಲೆಲೆ ಪಾಂಡವ ಸರ್ವದಳವಿ 

- ಮುರಮಥನ ಚಿತ್ತೆಸಿದ್ಯೆ ತರು 
ಟ್ಟಳಿಸಿತೋ ಸುಕುಮಾರನೊಬ್ಬನೆ 

ವರಿಯ ಸಾಭಿಪ್ರಾಯ ವಾಕ್ಯ 
ನಿಲುವುದರಿದೋ ನೂಕೆನುತ ಕುರುಸೇನೆ ಸಂವರಿಸೆ ಸುರಣವನು ಸಭ್ಯಾಂಗ ಭಾಷಿತ ಭಾವ ನಿಷ್ಟುರವ 
ಉಲುಕದಿರಿ ಭಾರಣಿಯ ಭಟರ 

ಪರಿಹೃತಿಯ ಕರ್ತವ್ಯವೆನುತು 
ಗಳೆಯರೆ ಮಕ್ಕಳಾಟಿಕೆ 

ಚರಿಸಿದನು ಮೌರ್ವಿ ನಿನಾದ 
ಯಳವನೀಕ್ಷಿಸಿ ಸಾಕೆನುತ ತರುಬಿದನು ಪರಬಲವ ೨೧ ಸುರಿತ ವಿಮಳಪ್ರಣವಮುಖ ಶರಸೂಕ್ತಸಂತತಿಯ ೨೮ 
ಕುದುರೆಕಾರರ 

- ಅದು ಬಳಿಕ ಲೋಕಾಯತಾಂಗ 
ದೂರದಲಿ ಖಂಡಿಸಿದನೊಗ್ಗಿನ 

ಚೈದನ ಪರನಾರಾಚ ನಿರ್ಮಾ 
ವಾರಣಘವ ಸೀಳಿದನು ಹೂಳಿದನು ರಕುತದಲಿ 

ಣದಲಿ ಭಂಗಿತವಾಯ್ತು ಪಾರ್ಥನ ಬಾಣದೊಡ್ಡ ವಣಿ 
ಆರು ಬಲ್ಲರು ಪಯದಳವನಾ 

ಬಿದಿರ ಮೊಳೆಯಲಿ ಹರಿವುದೇ ಬೆ 
ವೀರ ಸುತಸೋಮಾದಿ ನಿಖಿಳ ಕು 

ಟ್ರದಲಿ ಹರಿಯದ ವಸ್ತು ಹರನಿಂ 
ಮಾರರಂಘವಣಿಗಳ ಸೆಳೆದುದು ಭೀತಿರಸಜಲಧಿ ೨೨ ದೊದಗಿದಂಬಿನ ಹವಣ ತೋರೆಂಚನರ್ಜುನನ ೨೯ 
ಉಗುಳುಗುಳು ದುಶ್ಯಾಸನನ ನೀ 

- ದನುಜರಿಪು ಹುಸಿಯಲ್ಲಿ ನಮ್ಮೊ 
ನುಗುಳು ಮಗುನ್ನಾರ ಬಸುರನು 

ಡ್ಡಿನಲಿ ಭಟನಭಿಮನ್ಯು ಪರರೊ 
ಹೋಗುವೆ ಮೊಲೆಮುಡಿಯಾರಿಗಿವು ಫಡ ನಿಲ್ಲು ನಿಲ್ಲೆನುತ ಡ್ಡಿನಲಿ ಭಟನಿವನಲ್ಲದಿಲ್ಲ. ಕುಮಾರವರ್ಗದಲಿ 
ಹೊಗರೊಗುವ ಹೊಸವಸೆಯ ಬಾಯ 

ತನಗೆ ದೇವತಯವಲ್ಲದೆ 
ರೆಗಳ ಬಂಬಲುಗಿಡಿಯ ಬಾಣಾ 

ದನುಜ ದಿವಿಜಾದಿ ತ್ರಿಲೋಕದ 
ಳಿಗಳಲೀತನ ಹೂಳಿದನು ಕಾಣಿರು ವೃಕೋದರನ ೨೩ ಜನವಿದಿರೆ ಮೆಚ್ಚಿಸಿತು ಮಗುವಿನ ದಿಟ್ಟತನವೆಂದ ೩೦ 
- ಕಳವಳಿಸಿತರಿಸೇನೆ ಬೊಬೈಯೊ 

- ಪೂತುರೇ ವೃಷಸೇನ ಶರಸಂ 
ಳುಲಿದುದೀ ನಮ್ಮವರು ಕಂಡನು 

ಘಾತವಿದೆಕೊ ಸೈರಿಸಾದಡೆ 
ಬಳಿಕ ಮುರರಿಪು ತೋರಿದನು ಪಾರ್ಥಂಗೆ ಪವನಜನ ಪಾತಕಕೊಸರಿಸಿದವಲೇ ಭೂಣಹತಿಯೆಂಬ 
ಎಲೆ ಧನಂಜಯ ಭೀಮಲಯ ನಿ 

ಮಾತು ಹಲವರಲೇನು ಪಾರ್ಥಿವ 
•ಳಿವು ನಮ್ಮ ಪರೋಕ್ಷದಲಿ ನಾ 

ಜಾತಿಗೆನುತ ಮಹಾಸ್ರನಿಕರ 
ಡೆವು ಕರ್ಣತನಯನಲಿ 

[ ೩೧ 

ಲೀತನನು ಮುಸುಕಿದನು ಶರಮಯವಾಯ್ತು ರಣಭೂಮಿ 
- ಈಸು ಘನವೇ ಕೃಷ್ಣ ಮಗುವಿನ 

- ಆವ ವಹಿಲದೊಳರ್ಜುನನ ಬಾ 
ನೈಸರವನೆಂದಿದ್ದೆನಾದರೆ 

ಞಾವಳಿಯ ತರಿದೊಟ್ಟಿ ಮಗುಳೆ ಶ 
ಹಾಯುರಥವನು ಭೀಮಸೇನನ ರಥದ ಮುಂಗುಡಿಗೆ ರಾವಳಿಯ ಕೊನೆಗಳಲ್ಲಿ ಮುದ್ರಿಸಿದನು ಧನಂಜಯನ 
ವಾಸಿಯೇ ಕಿವನಲಿ ವಚೋವಿ 

ನಾವರಿಯೆವೀಸದುಭುತವನಿವ 
ನ್ಯಾಸದಿಂ ರಥ ಮುಂಚಿತಹಿತನ 
ಘಾಸಿಯಿಂದನಿಲಜನನುಗಿದನು ಬಗಿದು ರಿಪುಶರವ ೨೫ 

ಕಾವನೇ ವಿಕ್ಕವರನರ್ಜುನ 
ದೇವನಲಿ ಸರಿಮಿಗಿಲ ಕಾದಿದನರಸ ಕೇಳೆಂದ ೩೨ 


೫೪೦ ವಾ ಹಾ ಭಾರ ತ 

[ ಸಂಧಿ 
ನರನ ಮಾಂಕದ ಮಹೇಂದ್ರಗೆ. 

ಕೆದರಿತೀಶನ ಭಾಳದುರಿನೇ 
ಚರಣಯುಗ ಬೆನ್ನಿನಲಿ ಬವರದೊ 

ತ್ರದವೊಲುರಿದುದು ಸೂತಸುತ ಸಾ 
ಳರಿದಲೆ ಭೀಷ್ಮಾದಿಗಳಿಗೀ ರಣದ ಮೇಳಾಪ 

ಕಿದ ಕುಮಾರನ ಮೇಳವದ ಮನ್ನಣಿಯ ಪರಿವಾರ ೩೭ 
ಜರಡನ್ನ ಭಾರ೦ಕದಾಳಿವ 
ತರಳನೇ ಸುರಗಿರಿಯನಾನುವ 

ನೂಕಿತೀ ಬಲದಳದ ಪದಹತಿ 
ಕೊರಳ ಸತ್ವವೆ ಶಿವಶಿವೆಂದುದು ಮೇಲೆ ಸುರಕಟಕ ೩೩ 

ಗೇಕೆ ಬಿರಿಯದು ಧರಣಿ ದಿಕ್ಕರಿ 

ಯೋಕರಿಸದೇ ಮದವನಾದರೆ ಪುಣ್ಯನಬುಜಭವ 
- ಎಸಲು ಕಡಿದನು ಝಾಡಿಯಲಿ ರೋಂ 

ಈ ಕಡುಹಿನಾತಗಳನಾನುವ 
ಪಿಸಲು ಜಡಿದನು ಚಳಕದಲಿ ಜಾ 

ಡೀ ಕಪರ್ದಿಯೆ ಸಾಕು ಕೆಲನವ | 
ಳಿಸಿದರೊಂದಕ್ಕೆರಡು ನಾಲ್ಕಕ್ಕೆಂಟು ತೋರಿಸಿದ 

ರಾಕೆವಾಳರೆ ಎನುತಲಿರ್ದುದು ಮೇಲೆ ಸುರಕಟಕ ೩೮ | 
ಮುಸುಕಿದರೆ ಮಂತ್ರಾಸ್ತ್ರದಲ್ಲಿ ಮೊ 

ಉರಿಯ ಸರಿಗೇರಿದ ಪತಂಗಕೆ 
ಹಿಸಿದ ಸರಿಸಕೆ ಸರಿಸ ವಿಷಮಕೆ 

ಮರಳುದಲೆಯೇ ಮತ್ತೆ ರಣದಲಿ 
ವಿಷಮಗತಿ ಶರಸಾರ ಸಾಳಂಗದಲಿ ರಂಜಿಸಿದ 

ನರನೊಡನೆ ಕಳನೇರಿದಾತನ ಸತಿ ಸುವಾಸಿನಿಯೆ 
ಆಯಿತಿದು ಸಮರದಲ್ಲಿ ಗುರು ಗಾಂ 

ಅರಳ ಹೊಸ ಸಂಪಗೆಯ ಮಧುವನು 
ಗೇಯ ಕರ್ಣದೌಣಿಗಳ ತರು 

ಮರಿಗೆ ತಹವೇ ತುಂಬಿಗಳು ಕೇ | 
ವಾಯ ಲೆಕ್ಕಕೆ ಸಂದನೆ ಮತ್ತು ಪೂತು ಪಾಯ್ಕೆನುತ ರಸ ಹರಿಬಕೆ ಹೊಕ್ಕ ಸುಭಟರ ಕಾಣಿ ನಾನೆಂದ ೩೯ 
ಸಾಯಕವನಭಿಮಂತ್ರಿಸುತ ವೈ . 

ಕೇಣವಿಲ್ಲದೆ ಹೊಕ್ಕ ಕುದುರೆಗ 
ನಾಯಕಾಸ್ತವ ಹೂಡಿದನು ಬಲ 

೪ಾಣತಿಯ ತುಂಬಿಯ ಕಪೋಲ 
ಬಾಯಬಿಡೆ ಚಿಗಿದಂಬು ಕಡಿದುದು ಕರ್ಣನಂದನನ ೩೫ 

ದೊಣಿಯೊರತೆಯ ಮದದ ಕರಿಗಳ ಕಡುಹ ನಿಜರಥದ 
ಚಿಗಿದ ತಲೆ ಬೊಬ್ಬಿರಿಯೆ ಬಳಿಕಾ 

ಸಾಣಿಯಲಗಿನ ಸರಿಯ ಸೇನೆಯ 
ಳುಗಳ ದೇವನು ಮುಪ್ಪಿ ಬಳಿಗೋ 

ಜಾಣತನವೋ ಜಯದ ಸುಭಟರ 
ಲುಗಳನ್ನೆ ದಾರೇಳ ಹಳುಹಳುವಾಯಿಯೆಸುಗೆಯಲಿ 

ಕಾಣಿ . ಕಣಿಯೆರಡರಲಿ ಸಂವರಿಸಿದನು ಪಾರ್ಥ ೪೦ 
ತೆಗೆದು ನಿಂದುದು ಭಯರಸದ ಹ 

* ವೀರದುಶ್ಯಾಸನನು ಕರ್ಣಕು 
ಬ್ಯುಗೆಯಲುಬ್ಬಿದಶೋಕದೊಡ್ಡಿನ 

( ೩೬ 

ಮಾರಕರು ನೀ ಸಾಕಿದಗ್ಗಳ 
ಮುಗಿಲು ಕರೆದುದು ಕುರುಬಲದ ಕಂಬನಿಯ ಬಿರುವಳೆಯ 

ವೀರಗಳ ಕೌರವ ಸಹೋದರಸೇನೆ ಮೊದಲಾಗಿ 
ಕದಡಿತೀ ಬಲಜಲಧಿ ಕಾಂ 

ತೀರಿತಾಹವದಲಿ ಕುರುವ್ರಜ 
ತದ ಸಮುದ್ರದವೊಲು ಮಹಾಧ್ವನಿ 

ವಾರುಧಿಗೆ ಸರಿಯಾಯ್ತು ನಿನ್ನ ಕು 
ಗದಗದಿಸೆ ಹಾ ಕರ್ಣಸುತ ಹಾ ಕರ್ಣಸುತ ಎನುತ 

ಮಾರನಿಂಗಿತವರಿದು ಸಮರಕೆ ಕರ್ಣನನುವಾದ 


೨೧] 


ಕರ್ಣ ಪರ್ವ 


ಇಪ್ಪತ್ತೊಂದನೆಯ ಸಂಧಿ 


ಸೂ , ವೈರಿಗಜ ಪಂಚಾನನನು ರಣ 
- ಧೀರನಪ್ರತಿಮಲ್ಲ ಕರ್ಣನು | 

ದಾರದಲ್ಲಿ ಹಳಚಿದನು ಹನುಮನ ಹಳವಿಗೆಯ ರಥವ 


ಕೇಳು ಧೃತರಾಷ್ಮಾವನಿಪ ನಿ 

ಸಾರಿ ಸುಭಟರ ಜರೆವ ಕಹಳೆಯ 
ನ್ಯಾಳಸುಮಾನವನು ತನುರೋ 

ಗೌರುಗಳ ತಿರಿಂ 
ಮಾಳಿ ಪಲ್ಲವಿಸಿದುದು ಪರಿತೋಷಪ್ರವಾಹದಲಿ 

ಚೀರುಗಳ ನಿಡುಗೊಂಬುಗಳ ಚೆಂಬಕನ ನಿರ್ಘೋಪ 
ಕಾಳಗಕೆಕೈಯು ಹಗೆವನ 

ಡೋರುಗಳೆದುವು ನೆಲನನುದಧಿಯ 
ಮೇಳಯದ ಕಳನೇರಿದನು ತ 

ಕಾರಿಸಿದವರಿಮಳಲನೆನೆ ಹುರಿ | 
ನ್ನಾಳುತನವನು ತೋರಲಾಯ್ಕೆನುತುಬ್ಬಿದನು ಕರ್ಣ ೧ ಯೇರಿತಬ್ಬ ರವಿವರ ಬಲದಲಿ ಭೂಪ ಕೇಳೆಂದ 
- ಆಳ ಹೊಯ್ಹೊಯ್ ನಾಯಕರ ನಿಲ 

- ರಥವಿಳಿದು ಬಲವಂದು ನಿಜಸಾ 
ಹೇಳು ಕೃಪ ಗುರುನಂದನಾದಿಗ 

ರಥಿಗೆ ಕೈಮುಗಿದಶ್ಚಯಕತಿ 
ಶಾಲಿಗಳಿಗೌತಣವ ರಚಿಸುವೆ ನಿಮಿಷ ಸೈರಿಸಲಿ 

ರಥಭಯಂಕರನೆರಗಿ ಕಂದವ ತಟ್ಟಿ ಬೆಳೆಸಿ 
ಕಾಳೆಗದಲಿಂದಹಿತರಾಯರ 

ರಥವನಡರಿದು ನೋಡಿಗಗನದ 
ಭಾಳಲಿಪಿಗಳನೊರಸುವೆನು ಭೂ 

ರಥಿಗೆ ತಲೆವಾಗಿದನು ಲೋಕ 
ಪಾಲಕನ ಮೊಗವಡದ ದುಗುಡವನುಗಿವೆ ನಾನೆಂದ ೨ ಪ್ರಥಿತಸಾಹಸಮಲ್ಲ ಮುದದಲಿ ತುಡುಕಿದನು ಧನುವ ೮ 
ತರಿಸಿ ಸಾದು ಜವಾಜಿಗಳ ಹೋಂ 

ಸರಳ ಹೊದೆಗಳ ತುಂಬಿ ಬಂಡಿಯ 
ಭರಣಿಯಲಿ ಮೊಗೆಮೊಗೆದು ಶಲ್ಯಗೆ 

ನರಸ ಕಳುಹಿದನೆಂಟುನೂರನು 
ಸುರಿದು ಹಡಪಿಗ ಚಮರ ಬಾಹೆಯ ಬಾಣದಾಯಕರ ಚರರು ಪರಿವೇಷ್ಟಿಸಿತು ಪರಿಚಾರಕರ ವಿಗ್ರಹದ 
ಕರೆದು ಮನ್ನಿಸಿ ತನ್ನ ನತಿವಿ 

ಸರಿಸ ಸಿಂಧವನೆತ್ತಿಸುತ ಬೊ 
ಸರಿಸಿ ಹೊಸಮಡಿವರ್ಗದಲಿ ಮಿಗೆ 

ರಿದು ಜವನಿಕೆವಿಡಿದು ಭೀಮನೋ 
ಮೆರೆದು ರಣಸುಮ್ಯಾನದಲಿ ಹೊಗರೇರಿದನು ಕರ್ಣ ೩ ನರನೊ ನಿಲುವವರಾರು ಬರಹೇಳೆಂದನಾ ಕರ್ಣ ೯ 
ತೊಳಗಿ ಬೆಳಗುವ ಶಿರದ ಪಟ್ಟೆಯ 

ಮಾತು ತಪ್ಪಿತು ರಿಪುಗಳ್ಳವರಿ 
ಹಳುಕು ಬೆರಸಿದ ವೀಳೆಯವನಿ 

ಗೌತಣಿಸಿದೆವು ನೆರವಿನಲಿ ಪುರು 
ಕೈಲದ ಶಲ್ಯಾದಿಗಳಿಗಿತ್ತನು ವರರಥಾಗ್ರದಲಿ 

ಹೂತ ಶಿಖಿ ಯಮ ನಿರುತಿ ವರುಣ ಸಮೀರ ಹರಸಖರು 
ಕಳಚಿ ತೆಗೆದನು ಜೋಡಮೈವೆ . 

ಆತುಕೊಳಲಿಂದೀ ಸುಯೋಧನ 
ಸ್ಥಳಿಸಿ ದಳವೇರಿದುದು ಮನ ಮೊಗ 

ಜಾತಪುಣ್ಯ ಧರ್ಮಪುತ್ರನೆ 
ಥಳಥಳಿಸೆ ಬಹಳಪ್ರತಾಪದಲಿರ್ದನಾ ಕರ್ಣ 

ಭೂತಭಾಗ್ಯನೋ ಕಾಣಲಹುದ್ದೆ ಶಲ್ಯ ಕೇಳೆಂದ ೧೦ 
ತಳಿತು ಮುತ್ತುವ ಮುಗಿಲ ಝಾಡಿಸಿ 

ಸರಳೊಳಾಯು ಮಹಾಸ್ತ್ರವನು ಸಂ 
ರುಳಪಿಸುವ ರವಿಯಂತೆ ಭುವನವ 

ವರಿಸಿದನು ಬತ್ತಳಿಕೆಯಲಿ ನಾ 
ಬೆಳಗಲುಕಿಸುವ ಭಾರ್ಗವ ಭಾಳಶಿಖಿಯಂತೆ 

ರ್ತಿರುವ ಬೆರಳಲಿ ತೀಡಿ ರೊಪ್ಪಿನ ಬಲುಹನಾರೈದು 
ಹೊಳೆಹೊಳೆವ ಕರ್ಣಪತಾಪಾ 

ತಿರುವನೇರಿಸಿ ಮಿಡಿಮಿಡಿದು ಪೊಂ 
ನಳನ ನಾಟ್ಯವ ಕಂಡು ಕೌರವ 

ಬರಹದವನಿನ್ನೂರು ಚಾಪವ 
ಬಲದೊಳೊಸಗೆಯ ಲಗ್ಗೆ ಮಸಗಿತು ಭೂಪ ಕೇಳೆಂದ | ನಿರಿಸಿದನು ಕೆಲದವರ ತೊಲಗಿಸಿ ವಾಮಭಾಗದಲಿ ೧೧ 
- ರಾಯನನುಜನ ರುಧಿರ ಜೀವದ 

- ತಿರುವ ಬೆರಳಲಿ ಮಿಡಿದು ಕೆನ್ನೆಗೆ 
ಬೀಯದಲಿ ಕರ್ಣಾತ್ಮಜನ ಕುಲಿ 

ಬರಸೆಳೆದು ಲುಳಿವಡೆದು ಹೂಡಿದ 
ಶಾಯುಧನ ಸಾಲೋಕ್ಯದಲಿ ಕಣ್ಣಿರೆದ ವೇದನೆಯ 

ಸರಳ ಕಿವಿವರೆಗುಗಿದು ಬೈಸಿಗೆದೆಗೆದು ಠಾಣದಲಿ 
ಆಯಸವ ನೆರೆ ಮರೆದು ಕೌರವ 

ಪರಿವಿಡಿಯನಾರೈದು ಗರುಡಿಯ 
ರಾಯ ಭುಲ್ಲವಿಸಿದನು ಲಹರಿಯ 
ಘಾಯದಲಿ ಸೂಳೆಸಿದವು ನಿಸ್ಸಾಳಕೋಟಿಗಳು 

ಗುರುವ ನೆನೆದನು ವೈರಿಸೇನೆಯ 
೬ ತರುಬಿ ನಿಂದನು ಕಾದುವಣ್ಣನ ಬೇಗ ಕರೆಯೆನುತ ೧೨ 


ಮ ಹಾಭಾರತ 


[ ಸಂಧಿ 


ಭೀತಿಗೊಳುತದೆ ಮಾರುಬಲ ಮತ್ತು 
ಪೂತು ದಕ್ಕಡ ದಿಟ್ಟ ರಿಪು ಸಂ 

- 
ಘಾತ ವಾರಿಧಿ ಬಾಡಬಾನಲ ಕೀರ್ತಿಜಗಝಂಪ 
ಜಾತರಿಪುನಿರ್ಮಥನ ವೈರಿ 
ವಾತ ಕಾನನ ಧೂಮಕೇತುವ 
ರಾತಿಹರ ಜಯ ಜೀಯ ಎಂದುದು ವಂದಿಸಂದೋಹ ೧೩ 

ಒಳಗೆ ಸುಳಿಸುಳಿಗೊಂಡು ಪಾಂಡವ 
ಬಲಪಯೊಧಿ ಪರಿಭ್ರಮಿಸೆ ಕ 
ಕುಳಿಸಿದಗ್ಗಳಿಕೆಗಳ ಸುಕ್ಕಿದ ಸಾಹಸೋನ್ನತಿಯ 
ಕಳಕಳವ ಕಣ್ಣಿರವೆಗಳ ಮನ 
ಗಲಿತನದ ಮುಳುಮೆಟ್ಟುಗಳ ವೆ 
ಗ್ಗಳೆಯರಿದುದು ಭೀಮ ಸಾತ್ಯಕಿ ಸೃಂಜಯಾದಿಗಳು ೧೪ 
- ಮುಸುಕಿತೋ ಕರ್ಣಪ್ರತಾಪದ 
ಬಿಸಿಲು ಗಾಂಡವ ಕುಮುದ ಕಾನನ 
ವಿಸರವನು ವಿಗ್ರಹದ ಮುಖ ಲೇಸೆನುತ ಕುರುಸೇನೆ 
ಮಸಗಿದಂಬುಧಿಯಂತೆ ಮಿಗೆ ಗ .. 
ರ್ಜಿಸಲು ಗರುವರ ಗಾಢ ಮೌಲ್ಯದ 
ಬೆಸುಗೆ ಬಿಡೆ ಗಾಂಡೀವವ ದನಿಮಾಡಿದನು ಕಲಿಪಾರ್ಥ ೧೫ 
- ಅರಸ ಕೇಳೆ ಧೂರ್ಜಟಿಯ ಡಾ 
ವರದ ಡಮರಥೋನಿಯೊ ವಿಲಯದ 
ಬರಸಿಡಿಲ ಬೊಬ್ಬಾಟವೋ ಕಾಂತಸಾಗರದ 
ತೆರೆಗಳಬ್ಬರವೋ ಧನಂಜಯ 
ಕರನಿಹಿತಗಾಂಡೀವದ ಮೌರ್ವಿ 
ಸ್ಟು ರಿತ ಕಳಕಳವೊದೆದುದಬುಜಭವಾಂಡಮಂಡಲವ ೧೬ 
- ಘೀಳಿಡಲು ಕಿವಿಗಳಲಿ ಕುರುಬಲ 
ಜಾಲ ಜರಿದುದು ಜಾತಭುವನಾ 
ಸ್ವಾಳ ಪುನರಾಗತ ಮಹಾಧ್ರನಿ ಕದಡಿತಂಬುಧಿಯ 
ಮೇಲುಮೊಳಗಿನ ದನಿಯನಾಲಿಸಿ 
ಹೀಲಿಗೆದರುವ ನವಿಲವೊಲು ನಿ 
ನಾಳು ಬಾಹಪ್ಪಳಿಸಿ ಹಿಗ್ಗಿ ದನರಸ ಕೇಳೆಂದ 
- ಸಂತವಿಸಿತಾ ಸೇನೆ ಕುರುಬಲ 
ಕಂತುಹರನುದ್ಯೋಗವಾಗೆ ನಿ 
ರಂತರದ ನಿಸ್ತಾಳಸೂಳಿನ ಲಗ್ಗೆ ದಂಬಟದ 
ಅಂತರಿಕ್ಷದೊಳುಲಿವ ಸುಮನಸ 
ಸಂತತಿಯ ಘನಸಾಧುವಾದಶ 
ಕುಂತಸೂಚಿತ ಭದ್ರಭಾಷಣವೆಸೆದುದಾಚೆಯಲಿ ೧೮ 
- ಹರಿಗೆ ಕೈಮುಗಿದೆರಗಿ ತೇರಿನ 
ಹರಿಗಳಿಗೆ ವಂದಿಸಿ ಪತಾಕೆಯ 
ಹರಿಗೆ ನಮಿಸಿ ನಿಜಾಯುಧಕೆ ಕೈಮುಗಿದು ಜೀವೊಡೆದು 
ಹರಿ ಧನಂಜಯ ಧರ್ಮ ನೈರುತಿ 
ವರುಣ ಮಾರುತ ವೈಶ್ರವಣ ಶಂ 
ಕರ ವಿರಿಂಚಾದಿಗಳಿಗಭಿವಂದಿಸಿದನಾ ಪಾರ್ಥ ೧೯ 


ಭರತಕುಲಸಂಭಾಳು ಜಯ ಹಿಮ 
ಕರ ಪುರೂರವ ನಹುಷ 
ವರ ಯಯಾತಿಪ್ರಕಟ ವಿಮಳಾನ್ನಯದೊಳವತರಿಸಿ 
ಧುರಕೆ ಮನವಳುಕಿದರೆ ಹಜ್ಜೆಯ 
ತಿರುಪಿದಡೆ ಕುಲಕೋಟಿಕೋಟಿಗೆ. 
ನರಕವೆಂದೆಚ್ಚರಿಸಿದರು ಭಟ್ಟರು ನಿಜಾನ್ಸಯವ ೨೦ 

ಹಿಡಿಯೆ ಜವನಿಕೆ ಸಕಲಬಲ ಸಂ 
ಗಡಿಸಿತೊಂದೇ ಮುಖದಲೀ ದಳ 
ಗಡಣಿಸಿತು ಮುಂದಿಕ್ಕಿ ಕರ್ಣನನೇಕಮುಖವಾಗಿ 
ಪಡಿಬಲಕೆ ಭೀಮಾದಿಭಟನಾ 
ಕಡೆಯಲನುವಾಯ್ತಿಚೆಯಲಿ ನೆಲ 
ನೊಡೆಯ ಕೃಪ ಗುರುಜಾದಿಗಳು ಕೈಗೈದರೊಗ್ಗಿನಲಿ ೨೧ 
- ದಳವೆರಡ ಹಿಂದಿಕ್ಕಿ ರಥರಥ 
ಹೊಳೆದು ಸುಳಿದೌಕಿದವು ಕುಲಗಿರಿ 
ಕುಲಗಿರಿಗೆ ದಿಕ್ಕರಿಗೆ ದಿಕ್ಕರಿ ಜೋಳಿಗೆಗೆದಂತೆ 
ಬಲನ ವಜ್ರನ ಕಾಲನೇಮಿಯ 
ಜಲರುಹಾಕ್ಷನ ರಾವಣನ ರಘು 
ಕುಲನ ದೆಖ್ಯಾದೆನ್ನಿ ಜೋಡಿಸಿತಾತನೀತನಲಿ ೨೨ 

ನೆಲನ ರಾಜ್ಯಶ್ರೀಯ ತುರುಬಿಂ 
ಗಳುಕದಂಫೈಸಿದ ವಿರೋಧಿಯ 
ಲಲನೆಯರ ಶ್ರುತಿಪತ್ರ ಸೀಳಲಿ ಸಾಲ ಹಿಂಗಿತಲ 
ಅಳಿದ ವೃಷಸೇನಕನ ತಾಯ್ಕ ಳು 
ಮೆಲಲಿ ವೀಳೆಯವನು ಕಿರೀಟಿಯ 

[ ೨೩ 
ತಲೆಯ ತೆರಿಗೆಗೆ ತಾವೆ ಹೊಣಿಯೆಂದುದು ಭಟಕ್ಕೊಮ 

ಇಟ್ಟಣಿಸುತದೆ ಧುರಕೆ ರಾಯನು 
ರಟ್ಟ ಪಾರ್ಥನ ತೇರು ತೇಜವ 
ದಿಟ್ಟಿಸುವಡೆವೆ ಸೀಯ್ಯವೇ ಫಡಸೂಸುತನಳವೆ 
ಕೆಟುದಿನೆನಹಿತಬಲ ಜಗ. 
ಜಟ್ಟಿ ಗೆಲಿದನು ಧರ್ಮಪುತ್ರನ 
ಪಟ್ಟದಾನೆಯೆನುತ್ತಲಿರ್ದುದು ಪಾಂಡುಸುತಸೇನೆ ೨೪ 

ಉಲಿದುದೀ ಬಲ ಸೂತಸುತನ 
ಗ್ಗಳಿಕೆಯನ್ನು ಕೊಂಡಾಡಿ ಪಾರ್ಥನ 
ಬಲುಹ ಬಹುವಿಧದಿಂದ ಬಣ್ಣಿಸುತ್ತಿದ್ದು ದಾ ಸೇನೆ 
ಲಳಿಯ ಲಗ್ಗೆಯ ನಿಖಿಳವಾದ್ಯದ 
ಕಳಕಳವನಡಿಗಿಕ್ಕಿ ಮಲೆತುದು 
ಬಲದೊಳಿಬ್ಬರ ಬಿರುದ ಪಾಡುಪವಾಡುಗಳ ರಭಸ ೨೫ 
- ಭಾರಿಯಂಕದ ಭಟರಿವರು ಜು 
ಜ್ಞಾರಕ್ಕೆ ತಮ್ಮಾಯತವ ತ 
ಮ್ಯಾರುಭಟೆಯನು ಲಕ್ಷ ಲಕ್ಷಣ ಭೇದ ಭಂಗಿಗಳ 
ಸಾರತರಕೋದಂಡಪಂಡಿತ 
ರಾರಯಿಕೆಯಲಿ ತರುಬಿ ನಿಂದರು 
ಭಾರತದೊಳಿಂದೊಂದು ಚಿತ್ರವ ಕಂಡೆ ನಾನೆಂದ ೨೬ 


ಕರ್ಣ ಪರ್ವ 


೫೪೩ 


೨೨ ] 


ಇಪ್ಪತ್ತೆರಡನೆಯ ಸಂಧಿ 


ಸೂ , ಸಕಲ ದನುಜ ಭುಜಂಗ ವೃಂದಾ 

ರಕಮಹಾಭೂತಾದಿಲೋಕ 
ಪ್ರಕರವೆರಡೂಡಾ ಯು ಕರ್ಣಾರ್ಜುನರ ಕದನದಲಿ 


ಹೇಳು ಸಂಜಯ ಕರ್ಣಪಾರ್ಥರ 
ಕಾಳೆಗದೊಳೇನಾಯ್ತು ಚಿತ್ರವ 
ಕೇಳುವೆನು ಕರ್ಣಾಮೃತವೊ ಕರ್ಣವ್ಯಥಾಹವವೊ 
ಹೇಳು ನೀನಂಜದಿರು ಕುರುಕುಲ 
ಕಾಲಸರ್ಪನ ತಾಯುದರ ನೀ 
ತಾಳಮಳಿಗೆಯಲೇ ಮಹಾದ್ಭುತವೇನು ಹೇಳೆಂದ ೧ 
- ಅರಸ ಕೇಳಾದರೆ ಮಹಾವಿ 
ಸ್ವರವನಾ ಕರ್ಣಾರ್ಜುನರ ರಥ 
ಸರಿಸದಲಿ ಚಾಚಿದುವುನೋಟಕರಾದುದುಭಯಬಲ 
ಹರಿ ವಿರಿಂಚ ಸುರೇಂದ್ರ ದಿಗುಪಾ 
ಲರು ಚತುರ್ದಶ ಮನುಗಳಾದಿ 
ತ್ಯರು ಭುಜಂಗಮ ವಿಶ್ವವಸುಗಳು ನೆರೆದುದಭ್ರದಲಿ ೨ 

ಏನ ಹೇಳುವೆನವನಿಪತಿ ವೈ 
ಮಾನಿಕರ ಹಂತಿಗಳ ಹರ ಚತು 
ರಾನನರ ವೊಡೋಲಗದ ವಾಗ್ವನಿತ ವಿಗ್ರಹವ 
ಭಾನುಜನ ಭಾರಣಿಯನರ್ಜುನ 
ನಾನಲಳವೇ ಫಲುಗುಣಗೆ ರವಿ 
ಸೂನುವೇ ಫಡಪಾಡೆ ಎಂದುದು ಮೇಲೆ ಸುರಕಟಕ ೩ 

ರಾಸಿ ತಾರಾಗಣಸಹಿತವಾ 
ಕಾಶ ಕರ್ಣನ ಕಡೆ ಸಮೀರ ಹು 
ತಾಶನಾಂಬುಧಿ ಗಿರಿಸಹಿತಲೀ ಧರಣಿ ಪಾರ್ಥನಲಿ 
ಆ ಸುರಾರಿಪ್ರಮುಖ ಯಕ್ಷರಿ 
ಗಾಸೆ ಕರ್ಣನ ಮೇಲೆ ನಾಕನಿ 
ವಾಸಿ ನಿರ್ಜರನಿಕರವಾದುದು ನರನ ಕೈವಾರ ೪ 

ವಿತತ ಮಂತ್ರಾಖ್ಯಾನ ವೇದ 
ಸ್ಮತಿ ಪುರಾಣ ಪಡಂಗವಿಂದ್ರನ 
ಸುತನ ದೆಸೆಯುಚ್ಚಾಟನಸ್ತಂಭಾದಿ ವಿದ್ಯಗಳು 
ಕ್ಷಿತಿಪ ಕೇಳೆ ಕರ್ಣನತ್ತಲು 
ಕ್ರತುಗಳಾ ದೆಸೆಯಾಭಿಚಾರ 
ಕ್ರತುಗಳೇ ದೆಸೆಯಾಗಿ ನಿಂದವು ನೃಪತಿ ಕೇಳೆಂದ ೫ 
- ವಿವಿಧ ರತ್ನಾವಳಿ ಮಹಾನಿಧಿ 
ಯವರ ದೆಸೆ ರಜತಾದಿ ಲೋಹ 
ಪ್ರವರ ಧಾತುಗಳಿತ್ತಲಲು ನಿಮ್ಮ ಥಟ್ಟಿನಲಿ 
ರವಿ ಶನೈಶ್ಚರ ರಾಹು ಬುಧ ಭಾ 
ರ್ಗವರು ಕರ್ಣನ ದೆಸೆಯಲಾ ಮಿ 
ಕ್ಕವರು ಪಾರ್ಥನ ದೆಸೆಯಲಾಯಿತು ರಾಯ ಕೇಳೆಂದ ೬ 


ಶೇಪ ಕಾರ್ಕೋಟಕನು ತಕ್ಷಕ 
ವಾಸುಕಿ ಪ್ರಮುಖರಿಗೆ ವಿಜಯದ 
ವಾಸಿ ಪಾರ್ಥನ ಮೇಲೆಯುಳಿದೀ ಕೂರಫಣಿಗಳಿಗೆ 
ಆಸೆ ಕರ್ಣನ ಮೇಲೆ ಖಗಮೃಗ| 
ಕೇಸರಿಗಳಾಚೆಯಲಿ ಜಂಬುಕ 
ಕಾಸರ ವ್ಯಾಳಾದಿ ಖಗಮೃಗವಿತ್ತಲಾಯ್ಕೆಂದ 
_ ಯಾತುಧಾನ ಕುಬೇರ ಕಿನ್ನರ 
ಮಾತೃಗಣ ಕರ್ಣನಲಿ ಸುಮನೋ 
ಜಾತ ಚಿತ್ರರಥಾದಿ ಗಂಧರರು ವಿಪಕ್ಷದಲಿ 
ಭೂತಗಣಪೀಚೆಯಲಿ ದೆಸೆ ದಿಗು 
ಜಾತ ಮನು ವಸು ನಾರದಾದಿ ಮ 
ಹಾತಪಸ್ಸಿಗಳತ್ತಲಾಯಿತು ರಾಯ ಕೇಳೆಂದ 

ಭರತ ನಳ ನಹುಷಾದಿ ಭೂಮಿ 
ಶೃರರು ಪಾರ್ಥನ ದೆಸೆಗೆ ಮಹಿಷಾ 
ಸುರ ದಶಾನನ ತಾರಕಾದಿಗಳಾದುದೀಚೆಯಲಿ 
ಸುರಮುನಿಗಳಿಂದಾನಲಾಂತಕ 
ವರುಣ ವಾಯು ಮಹೇಶ ವಿದ್ಯಾ 
ಧರರು ಪಾರ್ಥನ ದೆಸೆಯಿದಿತು ಭೂಪ ಕೇಳೆಂದ ೯ 

ಖ್ಯಾತಿ ತೇಜಸೋಮ ವೀರ 
ಪ್ರೀತಿ ವಿಕ್ರಮ ಸತ್ಯ ಸಿದ್ಧಿ ವಿ 
ಭೂತಿ ಶೌರ ತಪಃ ಕ್ಷಮಾದಿಗಳಾದುದಾಚೆಯಲಿ 
ಭೀತಿ ಕಾಮ ಕೊಧ ಕಲಿ ದು 
ರ್ನಿತಿ ಮದವಖ್ಯಾತಿ ಮಾನವಿ 
ಘಾತಿ ವಿಭ್ರಮ ಕೈತವಾದಿಗಳಾದುದೀಚೆಯಲಿ ೧೦ 

ಭ್ರಗು ವಸಿಷ್ಠಾಂಗಿರಸ ದಕ್ಷಾ 
ದಿಗಿಳು ಪಾರ್ಥನ ಪಕ್ಷವಾಯ್ತಿ 
ಚೆಗೆ ಪುಲಸ್ತ್ರ ಮರೀಚಿ ವಿಶ್ವಾಮಿತ್ರ ಗೌತಮರು 
ಜಗದ ಜೀವರು ಧಾತುಮೂಲಾ 
ದಿಗಳೊಳಿಕ್ಕಟ್ಟಾದುದೀ ಕಾ 
ಆಗ ಚತುರ್ದಶ ಭುವನಜನ ಸಂಕ್ಷೆಭವಾಯ್ತಿಂದ ೧೧ . 
- ಲೋಕವಿವರಲಿ ಪಕ್ಷಪಾತವಿ 
ದೇಕೆ ನೋಡೆ ನಿಮ್ಮ ಕರ್ಣನು 
ಲೋಕವಿಖ್ಯಾತಪ್ರತಾಪನಲಾ ಮಹಾದೇವ 
ಆ ಕೃತ ಪ್ರೇತೆಯಲಿ ಕಾದಿದ 
ನೇಕ ದಿವಿಜಕ್ಷತ್ರದನುಜಾ 
ಕವೀ ಪರಿ ಚಿತ್ರವಿಲ್ಲವನೀಶ ಕೇಳೆಂದ 


ಮ ಹಾ ಭಾರ ತ 

[ ಸಂಧಿ 
ಅರಸ ಕೇಳೆ ಶಕ್ರ ನೂರರ 

ಅಕಟ ಗೋರಕ್ಷಕನೆ ಪಶುಪಾ 
ಮರುಳುತನವೋ ಮೇಣು ಮರ್ತ್ಯಾ 

ಲಕರ ಮಕ್ಕಳೊಳಶೃಹೃದಯ 
ಚರಣಿಗಳ ನಾಟಕವೊ ಮೇಣ ಸಾಂಸಾರಿಕ ಭ್ರಮೆಯೋ ಪ್ರಕಟ ವಿಜ್ಞಾನಂಗಳುದಿಸಿದವೇ ವಿಶೇಷವಲಾ 
ನರನಲೇ ಲೋಕೈಕವೀರನು 

ವಿಕಳರಾವಿ 
ಧಿರುರೆ ಮತ್ತು ಭಾಷೆಂಬ ಸಡಿಫಡ 

ಸಕಲಗುಣಸರಜ್ಞ ನಿನಗೀ 
ಸರಿಯೆ ಕರ್ಣಂಗೆಂಬ ಕಳಕಳ ಕೇಳಲಾಯ್ಕೆಂದ ೧೩ ಬಕವಿಡಂಬನವೇಕೆನುತ ಮೂದಲಿಸಿದನು ಶಲ್ಯ ೨೦ 
- ಈ ಪರಿಯಲೆರಡಿಟ್ಟ ಜಗದಾ 

- ಧಾರಿಣೀಪತಿ ಕೇಳು ಬಿಲುಟಂ 
ಳಾಪವನು ಕರ್ಣಾರ್ಜುನರ ಪ 

ಕಾರ ಕದನೋಪಕ್ರಮದೊಳೊಂ 
ಕೋಪಚಾರ ಪ್ರಕಟ ಕಲಹ ಕಠೋರಕಳಕಳವ 

ಕಾರವಾಯಿತು ಕಾರು ಕಸ್ವಾಧ್ಯಾಯವಿಸ್ತರಕೆ 
ಆ ಪುರಂದರ ಕಮಲಸಖರಾ 

ಭೂರಿ ಬಹುವಿಧ ಬಾಣವರ್ಗವಿ | 
ಟೋಪವನು ಭುವನಾಪಘಾತವ 

ಹಾರವೆಸೆದುದು ಕರ್ಣಪಾರ್ಥರು | 
ನಾ ಪಿತಾಮಹನರಿದು ಸಂತೈಸಿದನು ಸಾಮದಲಿ ೧೪ ದಾರ ಸಮರಾರಂಭವರಿದುದು ಜಗತ್ರಯವ ೨೧ 
- ಅರಸ ಚಿತ್ತೆಸುಭಯಬಲದು 

ಸೂತಜಾತಿಯೊಳೀ ಧನುರ್ವೆ 
ಬೃರದ ಬಹುವಿಧವಾದ್ಯರವದು 

ದಾತಿಶಯವೆಂತಾಯು ಪಾರ್ಥಿವ 
ಭೈರವ ಮುಕ್ಕಳಿಸಿತು ಪಾಠಕ ನಿಕರ ನಿರ್ಘೋಷ 

ಜಾತಿಯಧ್ಯಾಪನವಿಧಾನನಿಯೋಗವಾವನದು 
ಸುರರ ಕಳಕಳವೀ ಧ್ವನಿಯನು 

ಪೂತು ಮಝರೇ ಸೈರಿಸಾದಡೆ 
ತರಿಸಿ ಬಲುಗಜಬಜವ ನಡ 

ಸೂತನಂದನ ಎನುತ ಬಾಣ 
ತರದೊಳಿಕ್ಕಿತು ಕರ್ಣಪಾರ್ಥರ ಚಾಪಟಂಕಾರ ೧೫ ವಾತದಲಿ ಹೊದಿಸಿದನು ಕರ್ಣನ ರಥವನಾ ಪಾರ್ಥ ೨೨ 
- ಅಳವಿಯಂಕೆಯ ಮೀರಿ ರಥರಥ 

- ಹರೆಗಡಿದನಾ ಕ್ಷಣದೊಳಾತನ 
ಹಳಚಿದವು ಬಹುಮಾನದಲಿ ವೆ 

ಶರವನೆಲವೋ ಪಾರ್ಥ ನಿಮ್ಮೆ 
ಗಳಿಸಿದವು ವೇಗಾಯ ವಾಜಿಯ ಲಳಿಯ ಲಹರಿಯಲಿ ವರಿಗೆ ಜನಕನು ಪಾಂಡು ನೀವಧ್ಯಯನಯೋಗ್ಯರಲಾ 
ಹೊಳೆದವಡಬಲವಾಫೆ ಸನ್ನೆಯ 

ಧರೆಯೊಳಗ್ಗದ ರಾಜಸೂಯಾ 
ಸುಳಿವ ಸುಭಟರ ಬವರಿ ಭಂಗಿಯ 

ಧ್ವರಕೆ ಪತ್ನಿ ಯೊ ಯೊಗೈ ಯಜಮಾ 
ಲುಳಿಯ ಸೂತರ ರೇಖೆ ಸೆಳೆದುದು ಜನದ ಕಣ್ಮನವ ೧೬ ನರುಗಳೆ ನೀವೇನಹೇಳುವೆವೆನುತ ತೆಗೆದೆಚ್ಚ - ೨೩ 
ಉಪ್ಪರಿಸಿ ಲಳಿಯೆದ್ದು ಸೋತರ 

ಸೂಳೆಯರು ಗಡ ಸಾಮಗಾನವ 
ಚಪ್ಪರಣಿಗಳ ಮೀರಿ ಖುರದಲಿ 

ನಾಳಿಗೊಂಬರು ಗಡ ದಿನೇಶನ 
ಬೊಪ್ಪರಿಸಿ ಹೊಯ್ದಾಡಿದವು ಹೇಪಿತದ ಹಲ್ಲಣಿಯ ಮೇಳವನು ಮುದುಗೂಗೆ ಮೆಚ್ಚದು ಹಾನಿಯೇನದಕೆ 
ದರ್ಪದಲಿ ತೇಜಿಗಳು ತೇಜಿಯ 

ಆಳುತನದಂಘವಣಿಯುಂಟೇ 
ತಪ್ಪಡಿಗೆ ಲಟಕಟಿಸಿದವು ರಣ 

ಬೋಳೆಯಂಚಿನಲಾಡಿಕೊಳು ಬಿಡು 
ವೊಪ್ಪಿ ಕರ್ಣಾರ್ಜುನರ ರಥವಾಜಿ ವಾಜಿಗಳ ೧೭ ಜಾಳುನುಡಿಗಳ ಜವಳಿವಾತನೆನುತ್ತ ನರನೆಚ್ಚ - ೨೪ 
- ಅರಸ ಕೇಳೇನೆಂಬೆನೆ ಕಪಿ 

ಆತನೆಚ್ಚ ಶರೌಘವನು ಕಡಿ 
ವರನ ಕೋಳಾಹಳದ ಕದನವ 

ದೀತ ನುಡಿದನು ಹೊಳುವಾತಿನ 
ಕರೆದು ನಖದಲಿ ಹೊತ್ತು ಕರದಲಿ ಕಾದುವಂದದಲಿ ಹೋತುದರಿಹಿಗಳಿವರುಪಾಧ್ಯರು ನಾವು ಸೂಳೆಯರು 
ಮುರಿದು ಬಾಲದಲಡಿಗಡಿಗೆ ಬೊ 

ಏತಕೀ ಬಳೆಗೈಗೆ ಬಿಲು ಹಿಣಿ 
ಬೃರಿದು ಹೆಣಗಿದನಿನಸುತನ ಭಾ 

ಲೇತಕೀ ಜೊಲ್ಲೆಹಕೆ ಚಲ್ಲಣ 
ಸುರದ ಹೇಮಧ್ವಜದ ಹಲಗೆಯ ಹಕಕ್ಷದಲಿ ೧೮ ವೇತಕೀ ಹೆಣ್ಣುಡಿಗೆಗೆನುತೆಚ್ಚನು ಧನಂಜಯನ ೨೫ 
- ಏನ ಹೇಳುವೆ ಸೂತತನದಲ್ಲಿ 

ಕಾಣಿಸಿದ . ಕೌರವನ ಹರಿ 
ಮಾನವೇರಿದ ಪರಿಯನಾ ವೇ 

ವಾಣದಾಯದ ಹಂತಿಕಾರನು 
ಪಾನುರೂಪ ವಿಚೇಷ್ಟೆಯನು ಲೋಕೈಕ ಚೇಷ್ಟಕನ ಕಾಣಿಕೋಂಕನು ನಮ್ಮ ಚರಿತಕೆ ಹಾ ಮಹಾದೇವ 
ನೀನೆನಗೆ ಸಾರಥಿತನದಲಿ | 

ಜಾಣತನವೊಳೆಯದು ಧರ್ಮಜ 
ಮಾನನೇ ಫಡ ತುರಗಹೃದಯ | 

ನಾಣಿ ಬಲ್ಲೆನು ದಿಟವೆನುತ ಬಲು 
ಜ್ಞಾನ ನಿನಗೇಕೆನುತ ಶಲ್ಯನ ಜರಿದನಸುರಾರಿ ೧೯ ಸಾಣಿಯಲಗಿನ ಸರಿಯ ಸುರಿದನು ಸವರಿ ರಿಪುಶರವ ೨೬ 


೨೨ ] 


ಕರ್ಣ ಪರ್ವ 


೫೪ . 


ರಾಯತನದಲಿ ಬೆರೆತು ರಾಜ್ಯ 
ಶ್ರೀಯ ನೆರೆ ಹೋಗಾಡಿ ಪರರಿಗೆ 
ಜೀಯ ಬೆಸಸುವುದೆಂದು ಜೀವಿಸುವವರು 
ರಾಯತನವೆನಗಿಲ್ಲ ಕೌರವ 
ರಾಯನೋಲೆಯಕಾರರಹೆವೆ 
ಮ್ಯಾಯತವು ತಾ ಬೇರೆನುತ ಕವಿದೆಚ್ಚನಾ ಕರ್ಣ ೨೭ 

ಆವ ಹಂಜರಕೋಳಿ ಮೊಗವಲೆ 
ಯಾವಗಾಣವು ಬೀಸುವಲೆಯುರೆ | 
ತೀವಿದುದಕದ ಮಡುವೆಯಿದು ಸಂಗ್ರಾಮಭೂಮಿ ಕಣಾ 
ಹೇವವಿಲ್ಲದೆ ಕಾದಬೇಹುದು 
ಧೀವರರವೋಲ್ ತಡಿಕೆವಲೆಯಲಿ 
ಲಾವುಗೆಯ ಹೊಯ್ಕಂದವಲ್ಲೆನುತೆಚ್ಚನಾ ಪಾರ್ಥ ೨೮ 
- ನೀರ ನುಡಿದುದು ಹುಸಿಯೆ ಕೂಳಿಯ 
ತೀವಿ ತೀವೆವು ಕೊಳಚೆಗಳ ಬಾ 
ಾವಳಿಯ ತಡಿಕೆಯಲಿ ಹೊಯ್ಕೆವು ನಕುಲ ಜಾತಿಯನು 
ನಾವು ನಿಮ್ಮಯ ಹೃದಯಸರಸಿಯ 
ಜೀವಮತೃಕೆ ಗಾಣವಿಕ್ಕುವ 
ಧೀವರರು ನೋಡೆನುತ ಪಾರ್ಥನನೆಚ್ಚನಾ ಕರ್ಣ ೨೯ 
- ಬೇರೆ ಕೆಲವಂಬುಗಳು ಗಡ ಮೈ 
ದೊರಿದವು ನಿನಗೆಂಬರವ ನೀ 
ತೋರಿಸಾ ನಿನಗಾಯು ಗಡ ಶಶಿಮೌಳಿಯುಪದೇಶ 
ಹಾರುಗಣಿಗಳ ಹರಸಿ ಹೆಮ್ಮೆಯ 
ಬೀರಿ ಚದುರಿಗತನವ ಮೆರೆದರೆ 
ನೀರನೆಂಬರೆ ನಿನ್ನ ನೆನುತೆಚ್ಚನು ಧನಂಜಯನ - ೩೦ 

ಮೊಲನ ಬೇಂಟೆಗೆ ತಿವಿದು ಹಾಸನ 
ಕಳುಚುವರೆ ಕೇಸರಿಯನಕಟಾ 
ಕೊಳಚೆಯುದಕಕೆ ಕೊಂಬುದೇ ಹರಗೋಲ ಬಾಡಗೆಯ 
ಗಳಹತನವೇ ಹರನ ಬಾಣಾ 
ವಳಿಗೆ ಗುರಿಯೇ ನೀನೆನುತ ಕೈ 
ಚಳಕದಲಿ ರಿಪುಶರವ ಖಂಡಿಸಿ ತುಳುಕಿದನು ಪಾರ್ಥ ೩೧ 
- ಡೊಂಬಿಯೇ ಪಾರ್ಥ ಬಯಲಾ 
ಡಂಬರವ ನಾವರಿಯೆವೇ ತಿ . 
ಯಂಬಕಾಸ್ತ್ರದ ತೊಡಹವಲ್ಲಾ ನಿನ್ನ ವಿಕ್ರಮಕೆ 
ಶಂಬರಾರಿಯ ಕಣಿಯವೊಲು ನಿ 
ನೃಂಬು ಬಲ್ಲಿದವೆಂದು ಕೆಲದವ 
ರೆಂಬ ಹುಸಿಯಲ್ಲೆನುತ ರಿಪುಶರವ ಖಂಡಿಸಿದ ೩೨ 
- ಲೇಸನಾಡಿದೆ ಕರ್ಣ ನೀನೇ 
ನೈ ಸುಖಳನೆ ನಿನ್ನ ವಂದಿಗ . 
ವೇಷ ವಧುಗಳ ನುಗಿವಡಿವು ಮದನಾಸ್ತವೇಕಲ್ಲ. 
ಈ ಶರಾವಳಿ ಕುಸುಮಮಯ ನೀ . 
ನೈಸೆ ವನಿತಾಮಯನು ಪುಷ್ಟಶ 
ರಾಸನನು ತಾನೆನುತ ಕಣಿಗೆದರಿದನು ಕಲಿಪಾರ್ಥ ೩೩ 

_ K . B . K . 


ಗಂಡುಗಲಿ ನೀ ಕಾಮನೆ ಕೈ 
ಕೊಂಡೆವೆ ತಪ್ಪೇನು ನಾವೇ 
ಖಂಡಪರಶುಗಳಾಗೆವೇ ಭವದೀಯ ವಿಗ್ರಹಕೆ 
ಕಂಡೆ ನಿನ್ನನು ಸುಭಟವೇಷದ 
ಭಂಡನೋ ಫಡ ಹೋಗೆನುತ ಪರಿ 
ಮಂಡಳಿತಕೋದಂಡನೆಚ್ಚನು ಕರ್ಣನರ್ಜುನನ ೩೪ 
- ನಿಮಿಷ ನಿಮಿಷಕೆ ಹೆಚ್ಚಿತಿಬ್ಬರ 
ತಿಮಿರಮಯ ಘನರೋಪವಿಬ್ಬರ 
ಸಮರಸಾಹಸಶೌರವಿಬ್ಬರ ಕಣಿಯ ಕೈಚಳಕ 
ಶ್ರಮವಿಧಾನವ್ಯಾಪ್ತಿಯಿಬ್ಬರ 
ಗಮಕವಿಬ್ಬರ ಗಾಢವಿಬ್ಬರ , 
ಸಮತೆಯಿಬ್ಬರ ಗರ್ವವಿಬ್ಬರ ತೀವ್ರತರತೇಜ 
- ಜನಪ ಕೇಳೆ ಬಳಿಕ ಕರ್ಣಾ 
ರ್ಜುನರ ಸಮಸಂಗ್ರಾಮವನು ಗುರು 
ತನುಜ ಕಂಡನು ಕೌರವೇಂದ್ರನ ಬಳಿಗೆ ನಡೆತಂದು 
ತನತನಗೆ ತೊಲಗಿತು ಮಹೀಶರ 
ಮೊನೆಯ ಸಮರಥರಾಜಿ ಗುರುನಂ 
ದನನಲಾ ಎನುತಿದಿರುವಂದನು ನಿನ್ನ ಮಗ ನಗುತ ೩೬ 

ಏನು ಬಂದಿರಿ ಕಾಳೆಗದ ಹದ 
ನೇನು ಪಾಂಡವರಾಜತಿಮೀರಕೆ 
ಭಾನುವಿನ ಭಾರಣಿಯ ಬಲುಹೇ ನಿಮ್ಮ ದಳಪತಿಯ 
ಆನಲಳವೇ ಪಾರ್ಥನೀತನ 
ನೇನು ಹದನೆ ರಾಜಕಾರನಿ 
ಧಾನವೇನೆಂದರಸ ನುಡಿದನು ದ್ರೋಣನಂದನನ ೩೭ 
- ಏನನೆಂಬೆನು ಜೀಯ ಕರ್ಣನ 
ನಾನುವಡೆ ಫಲುಗುಣನ ಪಾಡೆ ಕೃ 
ಶಾನುರೇತ್ರ ಕೈಟಭಾರಿಯೊ ಕಮಲಸಂಭವನೋ 
ಆ ನಿರೂಢಿಯ ದೊರೆಗಳಿವನ ಸ 
ಮಾನರೇ ಗುಣದಲಿ ಸಮತ್ಸರ 
ಮಾನಿಸನೆ ನಿನ್ನಾಣಿ ಭಾರದ್ವಾಜನಾಣಿಂದ | - ೩೮ 
- ಹರಿ ಮಹೇಶ್ವರರಾಳುತನಕಿ 
ಬೆರಳು ಮಿಗಿಲರ್ಜುನನ ಬಲುಹೀ 
ಧರೆಯರಿಯಲೀ ಹೊತ್ತಿನಲಿ ನಿನ್ನಾತನಗ್ಗಳಿಕೆ 
ಸರಿಗೆ ಸಂದುದೆ ಸಾಕು ತೂಗಿದ 
ಡರಸ ರವೆ ಕುಂದದು ಪರಸರ 
ವರಸುಕಾರದ ವಾಸಿ ಬಂದುದು ರಾಯ ಕೇಳೆಂದ ೩೯ 
- ಒಮ್ಮೆ ಮುರಿವುದು ವೈರಿದಳ ಮ 
ತ್ತೊಮ್ಮೆ ಮುರಿವುದು ನಮ್ಮ ದಳ ಬಳಿ 
ಕೊಮ್ಮೆ ಮಕ್ಕಳತಂಡವವರಲಿ ನಮ್ಮ ಥಟ್ಟಿನಲಿ 
ನಮ್ಮ ದೆಸೆ ಬಲುದೊರೆಗಳಳಿವಿನೊ 
ಟೊಮ್ಮೆ ಹೋಯಿತು ಹೊತ್ತು ರಣದಲಿ 
ನಮ್ಮ ವಿಳಸಕೆ ಮೇಲುವಾಸಿ ನೃಪಾಲ ಕೇಳೆಂದ ೪೦ 


೫೪ 


ಮ ಹಾ ಭಾ ರ ತ 

[ ಸಂಧಿ 
ಸರಿಗಳೆವೆನೆರಡಂಕವನು ನಾ 

ಇರಿದಿರಿದು ಮೂದಲಿಸಿ ಮಿಗೆ ಚ 
ಕರಸಿ ಕೊಡುವನು ಧರ್ಮಜನನರ 

ಪ್ಪರಿದು ಚಪ್ಪರಿದಾಡಿ ರಕುತವ 
ಡರಸುಗಳು ಸರಿಯಾಗಿ ಭೋಗಿಸುವುದು ಮಹೀತಳವ ಸುರಿದು ಸೊಕ್ಕಿದ ಭೀಮನೊಡನೆಮಗೆಂತ ಸಂಧಾನ ೪೫ 
ಅರಸ ಕರ್ಣನ ಕೆಡಿಸದಿರು ನಿ 

- ಆಡಲೇಕಿದನಿನ್ನು ಹಿಂದಣ 
ಪುರದ ನುಡಿಯಿದು ಕೆಂಡದಲಿ ಕ 

ಕೇಡನೆಣಿಸಿದಡೇನು ಫಲ ತಾ 
ರ್ಪುರವ ಹಾಯದಿರೆಂದು ರಾಯನ ಗಲ್ಲವನು ಪಿಡಿದ 

ಗೂಡಿ ಹಲಬರು ಜೀವಪುರುಷರು ಹೆಂಗಳಾದೆವಲೆ | 
- ಆಗಲಿದು ತಪ್ಪೇನು ಸಂಪ್ರತಿ 

ನೋಡದಿರು ಹಿಂದಾದ ಭಂಗವ 
ಯಾಗಬೇಡೆಂದೆನೆ ಮಹಾಹವ 

ನಾಡದಿರು ಬಹುಬಂಧುವರ್ಗದ 
ವೀಗ ಸರಿಬರಿಯಾಯು ಬಂದುದು ವಾಸಿಯೆಂದಿರಲೆ | ಕೇಡದೆಲ್ಲವನೊಬ್ಬ ಕರ್ಣನ ನೋಡಿ ಮರೆಯೆಂದ ೪೬ 
ಈಗಲಭಿಮನ್ಯುವಿಗೆ ಲಕ್ಷಣ 

ಅನುಜರಳಿದುದು ನೂರು ವರದಿ 
ಹೋಗಲಾ ಸೈಂಧವಗೆ ದುಪದನ 

ತನುಜರಳಿದುದು ನೂರು ಬಾಂಧವ 
ನೀಗಲದು ಸರಿಯಾಗಲೆಂದನು ಕೌರವರರಾಯ ೪೨ 

ಜನರು ಸಂಖ್ಯಾರಹಿತ ಬಿದ್ದೆನವದಿರಿದ್ದೆನು 
- ಗುರುನದೀಸುತರಳಿವುಭಯರಾ 

ಎನಗೆ ಕರ್ಣನ ಜೀವವೇ ಜೀ . 
ಯರಿಗೆ ಸರಿ ದುಶ್ಯಾಸನನ ನೆ 

ವನವಿದೆಂಬೆಯಲಾ ಸಹೋದರ 
ಇರದಿ ಪಾನಕೀಡನಾ ಸೌಭಾಗ್ಯಸಂಪದಕೆ 

ತನುಜರೆಲ್ಲರನೊಬ್ಬ ಕರ್ಣನ ನೋಡಿಮರೆಯೆಂದ ೪೭ 
ಸರಿಯದಾವದು ಕರ್ಣತನಯನ 

ರಣದೊಳಳಿದೀ ಸಕಲಬಾಂಧವ 
ಮರಣಕಾವುದು ಸರಿಸ ಭೀಮನ 

ಗಣವಿದೆಲ್ಲವನೊಬ್ಬ ಕರ್ಣನ 
ಕರುಳಲೆನ್ನಯ ಕರುಳು ತೊಡಕಲು ಮೇಲೆ ಸಂಧಾನ ೪೩ 

ಗುಣವ ಕಂಡೇ ಮರೆದೆಯಕಟೀ ಕರ್ಣನಳಿವಿನಲಿ 
- ಈ ದಿವಿಜರಿ ಸೇನೆಯಿ ಕ 

ಎಳೆಯಗಲಿ ನೀ ಬದುಕುವೆ ಧಾ 
ಕರ್ಣಾದಿ ಸುಭಟರು ನಾವು ನೀವೀ 

ರುಣಿಯ ಪತಿಯೇ ಪಾರ್ಥವಸ್ಸಿಯ 
ಮೇದಿನೀಶ್ವರರಖಳನಾಯಕರವರ ಥಟ್ಟಿನಲಿ 

ನಣಿದು ಕರ್ಣನನುಳುಹಿಕೊಳು ಸಂಪ್ರತಿಯ ಮಾಡೆಂದ ೪೮ 
ಈ ದುರಾಗ್ರಹವುಚಿತವಲ್ಲೆನೆ 

ಗುರುತನುಜ ನೀವಾಡಿದುದ ಧಿ 
ಸೋದರನ ತನುಗೆಡಹಿ ರಕುತವ 

ಕರಿಸುವವರಾವಲ್ಲ ಕರ್ಣನ 
ಸೇದಿ ಸೊಕ್ಕಿದ ಭೀಮನೊಡನೆನಗೆಂತು ಸಂಧಾನ ೪ 

ಹಿರಿಯ ಮಗನನು ಪಾರ್ಥನುದರದೊಳಾ ಸಹೋದರನ 
ನಿರಿಗರುಳನುಗಿದುಗಿದು ನೆತ್ತರಿ 

ದುರುಳ ಭೀಮನ ಬಸಿರ ಬಗಿದು 
ನೆರವಿನಲಿ ಮೊಗೆಮೊಗೆದು ಬಾಳ 

ತರಿಸುವೆನು ಭಾಷೆಯನು ನೀವ್ ಹಿರಿ 
ಗೆರೆದು ಸವಿನೋಡೆಂದು ನಿಮಗೆಲ್ಲರಿಗೆ ಕೈನೀಡಿ 

ಯರಸರಲಿ ಯಮಳರಲಿ ಸಂಧಿಯ ಮಾಡಿಕೊಡಿಯೆಂದ ೪೯ 


ಇಪ್ಪತ್ತಮೂರನೆಯ ಸಂಧಿ 


ಸ . ಶಿವಶಿವಿದು ತಾರಕನ ಗುಹನಾ 

ಹವವೊ ಮೇಣ ರಾವಣನ ರಾಮನ 
ಬವರವೋ ಹೊಸತಾಯು ಕರ್ಣಾರ್ಜುನರ ಸಂಗ್ರಾಮ 


ಕೇಳು ಧೃತರಾಷ್ಮಾವನಿಪ ಭೂ 
ಪಾಲ ಮೊಗದಿರುಹಿದೊಡೆ ಬಳಿಕೀ 
ಕೋಲಗುರುವಿನಸೂನು ಮುರಿದನು ಬಿಗಿದ ದುಗುಡಗಲಿ 
ಕೋಲಹೊದೆಯೆಂಬತ್ತು ಬಂಡಿಯ 
ಹೇಳಿದನು ಕರ್ಣಂಗೆ ಕುರುಭೂ 
ಪಾಲ ತಾನೊತ್ತಾಗಿ ನಿಂದನು ಸಕಲದಳಸಹಿತ - ೧ 
- ಅರಸ ಹೇಳುವುದೇನು ಬಳಿಕಿ 
ಬೃರ ಮಹಾಕೋದಂಡಚಂಡ 
ಸುರಿತಾರ್ವಿನಾದ ಮುಸುಕಿತು ಸಕಲ ದಿಗುತಟವ 


ಸ್ಟು ರದಮಂದೊ ಭಾಸ್ಪ 

ರಣಗರ್ಭಕಳಾಪಭದ್ರಾ 
ಕರಣಕಳಿತಧ್ಯಾಂತಬಿಂಬಕಳಂಬಸಂತತಿಯ 

ಗಬ್ಬರಿಸಿದುದು ಗಗನವನು ಬಲು 
ಬೊಬ್ಬೆ ಬಹುವಿಧವಾದ್ಯರಭಸದ 
ನಿಬ್ಬರದ ನಿಡುಸೂಳು ಸೂಳೆಸಿದುದು ದಿಗುತಟವ 
ಉಬ್ಬುಗೆಡದಿರಿ ಕರ್ಣಪಾರ್ಥ ಸ 
ಗರ್ಭರಹಿರೋ ಪೂತು ಮರು ಎಂ 
ಬಬ್ಬರಣಿ ಸುರರೂಢಿಯಲಿ ರೋಂಪಿಸಿತು ಮೂಜಗವ ೩ 


೫೪೭ 


ಕರ್ಣ ಪರ್ವ 


೨೩ ] 


- ಅಡಿಗಡಿಗೆ ಹೊರೆ ಹೆಚ್ಚಿತಿಬ್ಬರು 
ಹಿಡಿದ ಖಾತಿ ದಿಗಂತಕೋಶದ . 
ತಡಿಯ ಬಿಲುಟಂಕಾರ ಮುಸುಕಿತು ಲೋಕ ಪದಿನಾಲ್ಕ 
ಜಡಿದ ಶೌರದ ಮೈಗಳುಬ್ಬಿನ 
ಗುಡಿಯಿಡಿದ ರೋಮಾಳಿ ರಿಪುಗಳ 
ಕುಡಿದ ಕಂಗಳ ಸುಭಟರೆಚ್ಚಾಡಿದರು ಚಳಕದಲಿ ೪ 
- ಬಿರಿದುವಿಬ್ಬರ ಜೋಡು ಮೈಯು 
ಬೃರಿಗೆ ಹಳಹಳಿಕೆಯ ಸುತೇಜವ 
ಸುರಿದುವಿಬ್ಬರ ಮೊರೆ ಗಂಟಿಕ್ಕಿದುವು ಹುಬ್ಬುಗಳು 
ಅರಳೋ ನಿಡುಗಂಗಳ ನಿಹಾರದ 
ಕರದ ಚಳಕದ ಕಾದ ನಾಸಿಕ 
ದೆರಲ ಕೆತ್ತುವ ಮೀಸೆಗಳ ಭಟರೆಚ್ಚರುರವಣಿಸಿ 
* ವಹಿಲವನು ವೇಢಿಸುವಡೆ ನರ 
ರಹಿಪತಿಗಳೇ ಭಟರ ಪಡಿಯಿಡ 
ಬಹುದೆ ಪಲ್ಲವ ಪಂಡಿತರ ಸಣಣಾಸಿಗಳ ಗತಿಯ 
ಅಹಿಯ ಶರಮಾನದ ಸುತಾಳ 
ಗ್ರಹಮುಖದ ಸರವಾದಿಗಳು ಸರ 
ವಹಿಯ ನಾಯಕವಾಡಿಗಳೆ ನರನಾಥ ಕೇಳೆಂದ 

ಕಣಿ ಕಣಿಯನಿಟೈರಸಿದುವು ಕೂ 
ರ್ಗಣಿಗೆ ಮಾರ್ಗಣಿ ಚಾಚಿದುವು ಕಣಿ 
ಕಣಿಗೆ ಮಲೆತುವು ತರುಬಿದವು ಕಣಿ ಕಣಿಯ ಪಡಿಮುಖವ 
ಕಣಿ ಕಣಿಗೆ ತೆರಳಿದವು ಕಣಿ ಮಾ 
ರ್ಗಣಿಯನಣಿದವು ಹಿಂಡುಗಣಿ ಸಂ 
ದಣಿಗಣಿಯಲಕ್ಕಾಡಿದವು ರಣಧೀರರೆಸುಗೆಗಳು ೭ 
- ಎಸುವ ಗತಿಗೊಮೊಮ್ಮೆ ಜಗ ಗ 
ರ್ಜಿಸಿದುದಾಯೆಂದೆರಡು ಥಟ್ಟನೊ 
ಳೊಸಗೆಯಲಿ ಮೊಳಗಿದವುಕೊಹಿನಕೋಟೆನಿಸ್ವಾಳ 
ನಿಶಿತ ಶರವೋ ಪ್ರಳಯಸೂರರ 
ಮಸಕವೋ ಹರನೇತ್ರವತ್ನಿಯ | 
ಹಸರವೋ ಹೆಸರಿಡುವನಾವನು ಭೂಪ ಕೇಳೆಂದ 
- ಇವರ ಬಿಲುದನಿ ತುರಗ ಹೇಮಾ 
ರವದ ಘಲ್ಲಣಿ ಸೂತರಬ್ಬರ 
ವಿವಿಧವಾದ್ಯನಿನಾದ ದಳವೆರಡರ ಮಹಾರಭಸ 
ಅವಿರಳಾwಧ್ಯಾನವಧ್ರದ 
ದಿವಿಜನಿಕರದ ಸಾಧುವಾದದಿ 
ಭುವನ ಶಬ್ದ ಬ್ರಹ್ಮಮಯವಾಯೊಂದು ನಿಮಿಷದಲಿ ೯ 

ಮುಂಚುವುದು ಕೈಮನವ ಕೈಮೆಯ 
ಸಂಚವನು ಮನ ಮುಂಚುವುದು ಮಿಗೆ 
ವಂಚಿಸುವುದಂಬುಗಳ ಗತಿ ಕೈಮನದ ಕಲುಹೆಗಳ 
ಮುಂಚಿದಂಬುಗಳಾರನೇಳನು 
ಹಿಂಚಿದವು ಹೊಂಬರಹದಂಬಿನ 
ಮಿಂಚುಗಳಿವೆ ಹಳಚಿದವು ಹರಿಹರ ಪುರಂದರರ ೧೦ 


ಮನದೊಳಗೆ ಮೊಗೆದೀಂಟಿದರು ಕ 
ನಲಿ ಕಾರಿದರಡಿಗಡಿಗೆ ಕಿವಿ 
ಗೊನೆಗಳಲಿ ಕುಡಿಕುಡಿದುಗುಳಿದರು ಮೂದಲೆಯ ಮಾತುಗಳ 
ಮನದಲಂಕುರವಾಗಿ ಕಡೆಗೆ 
* ನಲಿ ಪಲ್ಲವವಾಗಿ ರಣವಾ 
ತಿನಲಿ ಹೂತುದು ಕರ್ಣಪಾರ್ಥರರೋಷಮಯಚೂತ ೧೧ 
- ಅರಸ ಕೇಳೆ ಬೊಬ್ಬಿರಿದು ಚ | 
ಪ್ಪರಿಸಿ ತೇಜಿಯ ನೂಕಿದನು ಮುರ 
ಹರನು ಸೂಠಾನೂಠಿಯಲಿ ಕೈದೋರಿದನು ಪಾರ್ಥ 
ಖುರಪುಟದಲಾಕಾಶವನು ಕ 
ತರಿಸುವವೊಲುಬ್ಬರದಲತಿನಿ 
ಬೃರದ ಗತಿಯಲಿ ನಿಗುರಿದವು ರಥವಾಜಿಗಳು ನರನ ೧೨ 
- ಕುಬುಬೆನುತ ಬೊಬ್ಬಿರಿದನುಗ್ರ 
ಪ್ರಬಲ ವಾನರ ರಾಜನಿದಿರಲಿ 
ಕಬಳಿಸಿದವರ್ಜುನನ ಶರ ಕರ್ಣನ ಪತಾಕಿನಿಯ 
ಶಬರರೂಪ ವರಾ 
ನಿಬಿಡದರ್ಪವ ಮುರಿವವೊಲು ವರ 
ವಿಬುಧತತಿ ಕೊಂಡಾಡೆ ಕಳೆಯೇರಿದನು ಕಲಿಪಾರ್ಥ ೧೩ 
- ಏನ ಹೇಳುವೆನರಸ ಕೇಳ್ ನಿ 
ನ್ಯಾನೆಯಗ್ರಳಿಕೆಯನ್ನು ಮುಂದಣ 
ದಾನವಾಂತಕನುರವನೆಚ್ಚನು ಜೋಡನೋಡೆಬಗಿದು 
ಆ ನಿರೂಢಿಯ ಹಯದ ಘಾಯವ 
ನೇನನೆಂಬೆನು ಜೀರ ಸಿಂಧದ 
ವಾನರನ ವೇದನೆಯ ಗಣನೆಯನರಿಯೆ ನಾನೆಂದ ೧೪ 

ಬರಸೆಳೆದ ಬಿಲುಗೋಲಿನಲಿ ನಿ 
ಷ್ಟುರದ ಶರಸಂಧಾನದಲಿ ರಥ 
ತುರುಗವನು ಕೆಡೆಯೆಚ್ಚನರ್ಜುನನಸಮಬಾಣದಲಿ 
ಸುರಪನಾಯುಧಹತಿಗೆ ಕುಲಗಿರಿ 
ತೆರಳುವಂತಿರಲೊಂದು ಯೋಜನ 
ವರೆಗೆ ತಿರನೆ ತಿರುಗಿ ತೊಲಗಿತು ಕರ್ಣರಥವಂದು ೧೫ 
- ಔಕಿ ವಾಫೆಯ ಕೊಂಡು ಶಲ್ಯನು 
ನೂಕಿದನು ತೇಜಿಯನು ಸಮರ 
ವ್ಯಾಕುಳದಿನಾ ಕರ್ಣ ಸೆಳೆದನು ದಿವ್ಯಮಾರ್ಗಣವ 
ನಾಕನಿಳಯರು ನಡುಗೆ ಶರ ಕ 
ರ್ಣಾಕರುಷಣ ಪ್ರೌಢಿಯಲಿ ನಿಂ 
ದಾ ಕಿರೀಟಿಯ ರಥವನೆಚ್ಚನು ಭಾನುಸುತ ಮುಳಿದು ೧೬ 
- ಅರಿಯ ಶರಹತಿಗಳುಕಿ ತಿರನೆ 
ತಿರುಗಿ ಪಾರ್ಥನ ತೇರು ಬಿಲ್ಲಂ 
ತರಕೆ ಹಿಂದಕೆ ತೊಲಗೆ ಕಂಡು ಮರಾರಿ ಬೆರಗಾದ 
ಅರರೆ ಧಣುಧಣು ಪೂತು ಪಾಯಿಕು 
ಸರಿಯ ಕಾಣಿನು ಭಾಷೆನುತ ವಿ 
ಸರಿಸಿ ದಾನವವೈರಿ ಕರ್ಣನ ಹಿರಿದು ಹೊಗಳಿದನು ೧೬ 


35 * 


೫೪೮ 


ಮ ಹಾ ಭಾರತ 


[ ಸಂಧಿ 


ನಲವು ನಿಲೆ ಫಲುಗುಣನು ಹೂಡಿದ 
bಳುಕಡಾಡಿದನು ಲೋಕದ 
ಬಳಕೆ ಕೌತುಕವೆನುತ ತೂಗಿದನವಳ ಮಕುಟವನು 
ಒಲವರವಲಾ ಮುರಹರಂಗಿ 
ಬಲದೊಳಗೆ ಸಾಹಸವ ಸುಡಸು ( ಧನುವ ೧೮ 
ಡಲೆನುತ ದುಗುಡವ ಪಿಡಿದು ಫಲುಗುಣನಿಳುಹಿದನು 

ಏನು ಫಲುಗುಣ ಧರ್ಮಜನ ಮದ 
ದಾನೆ ದುಗುಡವಿದೇನು ಪೇಳೆ 
ನೀನು ಧನುವನು ತೊರೆದ ಕಾರಣವೇನು ಪೊಸತೀರ 
ಏನು ಹದ ಹೇಳೆನಲು ಕೇಳೆಲೆ 
ದಾನವಾಂತಕ ನುಡಿಯಲಾವುದು 
ಹಾನಿಯೆಮಗಿಲ್ಲೆನುತ ಮೇಗರೆನುಡಿದನಾ ಪಾರ್ಥ ೧೯ 

ಹೇಳು ಹೇಳೆನ್ನಾಣಿ ಚಿತ್ತದೊ 
ತಾಳುವುದ ಮರೆಮಾಡದಿರು ನಿಜ 
ಲೋಲ ಧರ್ಮಜನಾಳೆ ನಿನಗೆನೆ ಪಾರ್ಥ ನಸುನಗುತ 
ಕಾಲಗುಣವೆಂದರಿಯೆ ಮೇಣ ತ 
ನ್ನಾಳುತನ ಪುಸಿಯಾಯು ರಿಪುಭಟ | 
ನಾಳುತನ ದಿಟವಾಯು ಕೌತುಕವೆಂದನಾ ಪಾರ್ಥ ೨೦ 

ಒಂದು ಯೋಜನವರೆಗೆ ತಿರುಗಿತು 
ಹಿಂದಕಹಿತನ ತೇರು ತಾನೆಸ | 
ಲೊಂದು ಬಿಲ್ವಂತರಕೆ ತೊಲಗಿತು ನಮ್ಮ ರಥವಿಂದು 
ಇಂದು ಕರ್ಣನ ಸಾಹಸಕೆ ಮನ 
ಸಂದು ಪತಿಕರಿಸಿದಿರಿ ಕೌತುಕ 
ವೆಂದು ಕಾಲವ ಬೈದೆನೆಂದನು ಪಾರ್ಥನಾ ಹರಿಗೆ ೨೧ 
- ಆಳುತನದಲಿ ವೀರಕರ್ಣನ 
ಹೋಲುವರ ನಾ ಕಾಣಿನೆ ಸುರ | 
ಪಾಲಕರು ತಾವಾನಬಹುದೇ ಕರ್ಣನುರವಣಿಯ 
ಕೋಲುಯೋಜನವರೆಗೆ ತೊಲಗಿಸಿ 
ಜಾಳಿಸಿ ನೀ ನುಡಿವೆ ನಿಜ ಬಿ 
ಲ್ಲಾಳತನವನು ನಿನ್ನ ಮನದಲಿ ತಿಳಿದು ನೋಡೆಂದ ೨೨ 
- ಬಸುರೊಳಗೆ ಬ್ರಹ್ಮಾಂಡಕೋಟಿಯ 
ಮುಸುಕಿಕೊಂಡಿಹ ನಾ ಸಹಿತ ಮೇ 
ಲೆಸೆವ ಸಿಂಧದ ಹನುಮಸಹಿತೀ ದಿವ್ಯಹಯಸಹಿತ 
ಎಸುಗೆಯಲಿ ತೊಲಗಿಸುವ ಕರ್ಣನ 
ಅಸಮಸಾಹಸ ಪಿರಿದೊ ಹುಲುರಥ 
ದೆಸುಗೆ ನಿನ್ನಗ್ಗಳಿಕೆ ಪಿರಿದೊ ಪಾರ್ಥ ಹೇಳೆಂದ ೨೩ 
- ಎನಲು ತಳವೆಳಗಾಗಿ ಫಲುಗುಣ 
ಧನುವ ಕೊಂಡನು ದನುಜವ್ವರಿಗೆ 
ಮನದ ಗರವನುಸುರಲರಿಯದೆ ಬಾಗಿದನು ಶಿರವ 
ಮೊನೆಯಲಗಿನಂಬಿನಲಿ ಕರ್ಣನ 
ಧನುವನಿಕ್ಕಡಿಗಳೆದು ಫಲುಗುಣ 
ನನವರತ ಬಹುಸತ್ಪದಲಿ ಮತ್ಸರಿಸಿ ಕಾದಿದನು ೨೪ 


ಆತನ ಸಾರಥಿಯ ಮಗು 
ಬೆಚ್ಚನೀತನ ರಥವ ವಾಜಿಯ 
ನೆಚ್ಚನೀತನ ಧನುವನೀತನ ಸಿಂಧ ಸೀಗುರಿಯ 
ಎಚ್ಚನೀತನ ನಿಶಿತಶಸ್ತವ 
ಕೊಚ್ಚಿದನು ಮಗುಳೆಚ್ಚು ಪುನರಪಿ 
ಯೆಚ್ಚು ಕರ್ಣನ ಹೋಳುಗಳೆದನು ಪಾರ್ಥ ನಿಮಿಷದಲಿ ೨೫ 
- ಬೊಬ್ಬಿರಿದುದಾ ಸೇನೆ ಸೋಲದ 
ಮಬ್ಬು ಮುಸುಕಿದುದೀ ಬಲವನೀ 
ಯುಬೈ ಯನು ಸೈರಿಸುತ ಸಾಹಸವಲ್ಲ ತನಿಗೆದರಿ 
ಇಬ್ಬರಿಗೆ ಫಡ ಹುಬ್ಬ ನಿಕ್ಕುವ 
ಳೊಬ್ಬಳೇ ಜಯಲಕ್ಷ್ಮಿ ಬೊಡ್ಡಿಯ 
ಕೊಬ್ಬ ನಿಲಿಸುವೆನೆನುತ ಖತಿಯಲಿ ಮಸಗಿದನು ಕರ್ಣ ೨೬ 

ಹನುಮನನು ಮತ್ತೊಮ್ಮೆ ಪುನರಪಿ 
ದನುಜರಿಪುವನು ಮತ್ತೆ ಹಯವನು 
ಧನುವನರ್ಜುನನಂಬುಗಳನಾ ಛತ್ರ ಚಾಮರವ 
ಮೊನೆಗಣಿಯಲೇ ಮುಸುಕಿದನು ಮು 
ಮೈನೆಯ ಬೋಳೆಯ ತೊಡಚಿ ಕೌರವ 
ಜನಪನಾವೆಡೆ ನೋಡಹೇಳೆನುತುಬ್ಬಿದನು ಕರ್ಣ ೨೭ 
ಈ ಮೊದಲಲಾ ಭೀಷ್ಮನ ಶರಾಘಾ 
ತದಲಿ ನೊಂದೆನು ಬಳಿಕ ಕರ್ಣನ 
ಕದನದಲಿ ತಪ್ಪಲ್ಲ ತಪ್ಪಲ್ಲೆನುತ ಮುರವೈರಿ 
ಗದಗದಿಸುತತ್ತ್ವವನ್ನು ಬೆಳೆ 
ಸಿದನು ಹನುಮನ ನೋಡಿ ತಲೆದೂ 
ಗಿದನು ಮಂದಸ್ಮಿತಮಧುರಮುಖಕಮಳನೊಲವಿನಲಿ ೨೮ 

ಶರಹತಿಯಲುರೆ ನೊಂದು ಧೂಪಿಸಿ 
ತರಹರಿಸುವಾಳಿ ಕೃಷ್ಣನ 
ಕರುಣವಚನಾಮೃತರಸದಿನಾಪ್ಯಾಯನಂಬಡೆದು 
ಖುರದಲವನಿಯ ಪೊಯ್ಯು ಲಳಿ ಮಿಗ 
ಲುರವಣಿಸಿದವು ಹನುಮನಂತಃ 
ಕರಣ ಹದುಳಿಸಿ ಹಿಗ್ಗಿದನು ನರನಾಥಕೇಳೆಂದ ೨೯ 

ಬಳಿಕ ಹೇಳುವುದೇನು ಪಾರ್ಥನ 
ಮುಳಿಸಿನಲಿ ಕಾಲಾಗ್ನಿ ಜಿಹ್ವಾ 
ವಳಿಯ ಲಳಿಯಲಿ ಕುಪಿತಕಾಳೊರಗನ ವದನದಲಿ 
ಸುಳಿವವನ ಸಾಹಸವನಾತನ 
ಬಲುಹನಾತನ ಜಯವನಾತನ 
ನಿಲವ ಕಂಡವರಾರು ಸುರನರ ನಾಗಲೋಕದಲಿ ೩೦ 

ರಾಯ ಕೇಳಭಿಮಂತ್ರಿಸಿದನಾ 
ಕ್ಷೇಯವನು ಹೂಡಿದನು ಸುರಕುಲ ( ನೊದೆದು 
ಬಾಯಬಿಡಲಂಬುಗಿದು ಹಾಯುದು ಬಿಲದಿರುವ 
ವಾಯು ಪಡಿಬಲವಾಗೆ ಕಿಡಿಗಳ . 
ಬಾಯಿಧಾರೆಯ ಹೊದರ ಕರ್ಬೊಗೆ 
ಲಾಯದಲಿ ಲವಣಿಸುವ ದಳ್ಳುರಿದಿರುಳ ಚೂಣಿಯಲಿ ೩೧ 


[ ೩೯ 


Hರ್೪ 
ಕರ್ಣ ಪರ್ವ 
೨೩] 

ಆಗಳೇ ತೆಗೆದುರಗಬಾಣವ 
ಅಹಹ ಬೆಂದುದುಲೋಕವಿನ್ನಾ 
ರಹಿಮುಖವ ಚುಂಬಿಸುವರೋ ವಿ 

ಕೂಗಿ ಬಿಟ್ಟನು ನಿನ್ನ ಕರ್ಣನ 
ಗ್ರಹದ ಫಲನಿಗ್ರಹವಲಾ ಶಿವ ಎನುತ ಸುರರುಲಿಯೆ ಲಾಗುವೇಗವನೇನನೆಂಬೆನು ಚಾಪತಂತ್ರದಲಿ 
ವಹಿಲ ಮಿಗೆ ವರುಣಾಸ್ತ್ರದಲ್ಲಿ ಹುತ 

ಸೀಗುರಿಸುವುರಿವಿಷದ ಲೋಳೆಯ 
ವಹನ ಬಿಂಕವ ಬಿಡಿಸಿದನು ಜಯ 

ಲಾಗಿಸುವ ನಾಲಗೆಯ ಸುಯ್ಲಿನ 
ವಹುದೆ ಪರರಿಗೆ ಪಾರ್ಥನಿರೆ ಜನನಾಥ ಕೇಳೆಂದ ೩೨ ಬೇಗುದಿಯ ತೊಡಬೆಗಳ ಹಾವ್ ತುಡುಕಿದವು ಥಟ್ಟಿನಲ್ಲಿ 
ಸರಳ ಝಳ ಝಾಡಿಸಿತು ಕಬ್ಬಿಗೆ. 

ಎಲೆಲೆ ಹಾವೋ ಹಾವು ಕೆಂಡದ 
ಪರೆದುದಲ್ಲಿಯದಲ್ಲಿ ತಂಪಿನ 

ಮಳೆಯ ತಡೆವವೆ ಕೊಡೆಯೆನುತ ಕಳ 
ಸರಳಮೊನೆಯಲಿ ಸಿಂಪಿಸುವ ತುಂತುರ ತುಷಾರದಲಿ - ವಳಿಸಿತಲ್ಲಿಯದಲ್ಲಿ ಹರೆದುದು ಹುದುಗಿ ಹೋದರೋಡೆದು 
ಅರಿಬಲದ ಬೊಬ್ಬಾಟದಲಿ ಧರೆ 

ಬಲುವಿಷದ ಕಿರುವನಿಯ ಹಾವಿನ | 
ಬಿರಿಯಲರ್ಜುನ ಹೂಡಿದನು ಹೂಂ 

ಮಳೆಗೆ ಗುರುಡಾಸ್ಕದಲಿ ತನ್ನಯ 
ಕರಣ ಮಾನಿತ ಮಂತ್ರಮಂಡಿತಮೇಘಮಾರ್ಗಣವ ೩೩ ದಳಕೆ ಹಿಡಿದನು ಕೊಡೆಯನರೆಘಳಿಗೆಯಲಿ ಕಲಿಪಾರ್ಥ ೪೦ 
ಹೊಗೆಯ ಹೊರಳಿಯ ವಿವಿಧವರ್ಣದ 

ಏಸು ಹಾವುದುರಿದವು ರಣದೊಳ 
ಮುಗಿಲ ಪಾಳೆಯವೆತ್ತಿ ಬಿಟ್ಟು ದು 

ಗೈಸು ಹದ್ದೆರಗಿದವು ತುಂಡಿಸಿ 
ಗಗನದಗಲದಲೌಕಿದವು ದೆಸೆದೆಸೆಯ ಮೂಲೆಗಳ 

ಬೀಸಿ ಬಿಸುಟವು ಕಡಿಗಳನು ಕೌರವನ ಥಟ್ಟಿನಲಿ 
ಹಗಲುಗತ್ತಲೆಕಟ್ಟಿತೇನಿದು . 

ಏಸು ಪರಿಯಲಿ ನರನ ಬಿನ್ನಣ 
ಯುಗದ ಕಡೆಯೋ ಶಿವಶಿವಾ ಎನೆ 

ಮೈಸುಪರಿ ಕರ್ಣನಲಿ ಕರ್ಣನ 
ಜಗ ಜಗತ್ಸಾಣಾಸ್ತ್ರವನು ಹೂಡಿದನು ಕಲಿಕರ್ಣ ೩೪ ಕೌಶಲವದೆನಿತನಿತು ಪರಿಯನು ಕಂಡೆನಾತನಲಿ 
ಅಟ್ಟಿ ಹೊಯ್ತುದು ನಿರಿಮುಗಿಲನರೆ 

- ಬಲುಹು ಭೀಷ್ಮದ್ರೋಣರಿಂದ 
ಯಟ್ಟಿ ಕೊಡಹಿತು ತಳಿತಮೇಘದ 

ಸ್ಥಳವಲಾ ಕರ್ಣಂಗೆನುತ ಪಡಿ 
ಥಟ್ಟು ಮುರಿದುದು ಬೀಸಿದವು ಬಿರುಗಾಳಿ ಬಲ ಬೆದರೆ ಬಲಕೆ ಬಂದರು ಭೀಮ ಸಾತ್ಯಕಿ ನಕುಲ ಸಹದೇವ 
ಇಟ್ಟಣಿಸಿ ಕೈಯೊಡನೆ ಕೊಂಡನು 

ದಳದೊಳದತುಳವರು ಪಾರ್ಥನ 
ಬೆಟ್ಟವುರುಳುವ ಬಾಣವನು ಜಗ 

ಕೆಲಬಲದಲುರವಣಿಸಿದರು ವೆ 
ಜಟ್ಟಿ ಕೌರವರಾಯ ಬಾಳೆನುತೆಚ್ಚನಾ ಕರ್ಣ ೩೫ ಗ್ಗಳೆಯನೆ ನಿನ್ನಾತನಿಂದಿನಲೆರಡು ಥಟ್ಟಿನಲಿ 
ಗಿರಿಯ ಡೆಂಕಣಜಂತ್ರವನು ತರ 

ಎಲೆ ಧನಂಜಯ ಸಾಲದೇ ಹೆ 
ಹರಿಸುವವರಾರರಸ ಢಾವಣಿ 

ಬುಲಿಯ ಕಾಲಾಟದಲಿ ಮೃಗಶಿಶು 
ಗಿರಿಯ ಧಾಳಿಗೆ ಧಾತುಗೆಟ್ಟುದು ಪಾಂಡುಸುತಸೇನೆ ಮಲೆತಡ್ನಗ್ಗಳೆಯನೇ ಮೂಲೋಕವರಿವುದಲೇ 
ಅರರೆ ಕೆಡೆಕೆಡೆಯೆನುತ ವಜ್ರದ 

ಅಳವಿಗೊಡದಿರು ಸತತನಯನ . 
ಸರಳನುಗಿದನದಾವ ವಹಿಲದೆ 

ತಲೆಯ ಬೆಸುಗೆಯ ಬಿಡಿಸುವಂಬಿನ 
ಳುರುಳೆಗಡಿದನು ಪರ್ವತಾಸ್ಕವನಿದ್ರಸುತ ನಗುತ ೩೬ ಪಿಳುಕನುಗಿಯಾ ಹೊಳುಗಣಿಯೇಕೆಂದನಾ ಭೀವು ೪೩ 
- ಆವ ಚಳಕದೊಳರ್ಜುನನು ತಿವಿ 

- ಪುಸಿಯೆ ಭೀಮನ ಮಾತು ಹೂಸುಕ 4 
ರಾವಲಂಬದ ಸರಳಲೆಚ್ಚನು 

ದೆಸುಗೆ ತಾನೇಕಿನ್ನು ರಿಪು ನಿ 
ನಾವರಿಯೆವಿರುಳಂಧತಮ ಮುದ್ರಿಸಿತು ದೃಷ್ಟಿಗಳ 

ಪ್ರಸರದಲಿ ಕಲಿಯೇರಿದರೆ ಕೈಕೊಳನೀಶ್ವರನ 
ಆವನಾವನನರಿವನೋ ತಾ 

ಹುಸಿಕಣಿಯಲೇನಹುದು ತೆಗೆ ಹರ 
ನಾವನಿದಿರಾರೆಂಬ ಭೇದವ 

[ ೩೭ ವಿಶಿಖವನು ತೊಡು ಬೇಗಮಾಡೆಂ 
ಠಾವುತೋರದು ತಮದೊಳದ್ದುದು ಕೂಡೆ ಕುರುಸೇನೆ 

ದಸುರರಿಪುವರ್ಜುನನ ಜರೆದನು ಭೂಪಕೇಳೆಂದ ೪೪ 
ವೈರಿಶರಸೇನರಿಯನೇ ಪ್ರತಿ 

- ಕೊಧಶಿಖಿ ಭುಲ್ಲವಿಸೆ ಮುಳಿದು ವಿ 
ಕಾರವನು ನಿನ್ನಾ ತನಗ್ಗದ 
ಸೌರಮಯ ಮಂತ್ರಾಭಿಮಂತ್ರಿತ ಭಾನುಮಾರ್ಗಣವ 

ರೋಧಿಯನು ನೋಡಿದನು ಮುಳುಗಲಿ 
ಆರು ಕಂಡರು ತಿಮಿರಜನಿತವಿ 

ರಾಧೆ ಕಂಬನಿಗಳಲಿ ಕುದಿಯಲಿ ಪುತ್ರಶೋಕದಲಿ 
ಕಾರವನು ಹೇಳಿಗೆಯ ಮುಚ್ಚುಳ 

ಆಧಿ ತೀರಲಿ ನಮ್ಮ ಸೇನಾ 

ವ್ಯಾಧಿಗಿದೆ ವದ್ದೆನುತ ಪರಬಲ 
ಜಾರಿಸಿದ ಫಣಿಯಂತೆ ಭುಲ್ಲವಿಸಿತ್ತು ಕುರುಸೇನೆ ೩೮ ಸಾಧಕನು ಬ್ರಹ್ಮಾಸ್ತ್ರವನು ತೊಟ್ಟೆಚ್ಚನಾ ಪಾರ್ಥ ೪೫ 


೫೫೦ 


ಮ ಹಾ ಭಾರ 


[ ಸಂಧಿ 


- ಶಿವಶಿವಾ ಬ್ರಹ್ಮಾ ಸ್ವವಿದಲಾ 
ಭುವನಜನ ಸಂಹಾರಶರ ಸಂ 
ಭವಿಸಿತೋ ಹಾ ಎನುತ ಹರೆದುದು ಮೇಲೆ ದಿವಿಜಗಣ 
ತವಕದಲಿ ತತ್ತ್ವತಿಮಹಾಸ್ತವ 
ಜವಳಿವೆರಳಿಂದುಗಿದು ಬಿಡೆ ತಿವಿ 
ತಿವಿದು ತಮ್ಮೊಳಗಡಗಿದವು ದಿವ್ಯಾಸ್ತವಭ್ರದಲಿ ೪೬ 

ಆ ಮಹಾಸ್ಯದ ಹಾನಿ ರೋಷದ 
ತಾಮಸಾಗ್ನಿಯ ನೂದಿ ಬಿಡಲು 
ದ್ದಾಮನರ್ಜುನ ಕೊಂಡನದ್ದದ ಜಾತಮನ್ಯುವನು 


ಆ ಮಹಾಬಾಣಾಭಿಮುಖದಲಿ 
ಸೋಮಧರ ಮಾರ್ಗಣವನಿಂತೀ 
ಭೀಮವಿಕ್ರಮ ಕರ್ಣನೆಚ್ಚನು ರಾಯ ಕೇಳೆಂದ 
- ಆತನಲಿ ಕೌಬೇರ ಮಾರ್ಗಣ 
ವೀತನಲಿ ವಾಯವ್ಯಶರ ಬಳಿ 
ಕಾತನಲಿ ನೈರುತ್ಯವಿತ್ತಲುಸೋಮವರ್ತಿಶರ 
ಆತನಲಿ ಸಾಮುದ್ರ ರೋಷಣ 
ವೀತನಲಿ ವಡಬಾಸ್ತವಿಂತಿರ 
ಲಾತನೀತನ ಸಮರ ಸರಿ ನರನಾಥ ಕೇಳೆಂದ 


ves 


ಇಪ್ಪತ್ತನಾಲ್ಕನೆಯ ಸಂಧಿ 


- ಸೂ , ರಾಯಸಾಹಸವಲ್ಲ ವೆಗಳ 

ರಾಯ ಸುಭಟ ಶಿರೋರತುನ ರಾ 
ಧೇಯಪಾರ್ಥರ ವಿಷಮ ರಣ ರಂಜಿಸಿತು ಮಜಗವ 


ರಾಯ ಕೇಳೆ ಮತ್ತೆ ಕರ್ಣ ರ 
ಸಾಯನವ ಕಟ್ಟಾಳು ರಣದಲಿ 
ಸಾಯಲಾಗದೆ ಶಿವಶಿವಾ ಸಾಯರೆ ಸುರಾಸುರರು 
ಬಾಯಬಿಡೆ ಪರಸೇನೆ ಭೀತಿಯ 
ಲಾಯದಲಿ ಕಟ್ಟಿದನು ಪಾರ್ಥನ 
ವಾಯು೯ನ ಕರಣೀಂದ್ರಿಯಾತ್ಸಂಗಳನು ಕಲಿಕರ್ಣ ೧ 

ಎಲೆ ಮುರಾಂತಕ ಸಾಕು ರಥದಿಂ 
ದಿಳಿ ಸುದರ್ಶನವೆಲ್ಲಿ ಚಾಪವ 
ಕಳೆದುಕೊಳುಕೌಮೋದಕಿಯ ಹಿಡಿ ಹಾಯು ವಾಯವ 
ಉಳುಹುವವರಾವಲ್ಲ ಕೊಳೆನು 
ತಳವಿಯಲಿ ಕೈಕೊಂಡು ಕೃಷ್ಣನ 
ನಳುಕದೆಚ್ಚನು ನೂರು ಶರದಲಿ ಕರ್ಣ ಬೊಬ್ಬಿರಿದು ೨ 
- ಜೋಡಿನಲಿ ಸೀಸಕದ ಮೇಲ 
ಕ್ಯಾಡಿದವು ಕವಲಂಬು ಕವಚವ 
ತೋಡಿ ನಟ್ಟವು ನೂಕಿದವು ನಾರಾಚ ಗರಿಸಹಿತ 
ನೋಡಲೀ ವ್ಯಥೆಯುಂಟೆ ಭುವನದ 
ಗೂಡು ಕೃಷ್ಣನ ದೇಹವಿದು ನಾ 
ಡಾಡಿಗಳ ನಾಟಕವಿ ನರನಾಥ ಕೇಳೆಂದ 

- ೩ 
- ಏನ ಹೇಳುವೆ ಹೂಡಿದಾ ಸಂ 
ಧಾನವನು ರಥಹಯದ ವಾಷೆಯ 
ಜೀನಗೆಲಸದ ಹಕ್ಕರಿಕೆಗಳ ನೊಗನ ಜೊತ್ತಗೆಯ 
ಭಾನುಸುತ ಮುರಿಯೆಚ್ಚು ನಿನಗಿ 
ನೇನು ಹದನೈ ಹನುಮ ಲಂಕೆಯ 
ದಾನವರು ನಾವಲ್ಲೆನುತ ಕೈಮಾಡಿ ಬೊಬ್ಬಿರಿದ 
- ಸೈರಿಸರ್ಜುನ ಶಿವನೊಡನೆ ನೀ 
ಹೋರಿದಾತನು ನಿನ್ನ ಕೊಲುವಡೆ 
ತೀರದ್ರೆ ತಪ್ಪೇನು ತಳುವಿತು ಪೇಳಲೇಕೆನುತ 


ಕೂರಲಗಿನಂಬುಗಳ ಹಿಳುಕಿನ 
ಸಾರದಲಿ ಮುದ್ರಿಸಿದನುದಯದ 
ಲಾರನಿದಿರಲಿ ಕಂಡನೋ ಕಡುನೊಂದನಾ ಪಾರ್ಥ ೫ 

ಹರಿದುದಿಮ್ಮೆ ಜೋಡು ನೆತ್ತಗಿ 
ನೊರತೆ ನೂಕಿತು ಭದ್ರಪೀಠದ 
ಹೊರಗು ನನೆದುದುಕ್ರಿಮಿ ನಲಿ ಜೊಲಿದನು ಮಲಗಿನಲಿ 
ಉರುಕುಗೊಂಡುದು ಕರಣಚಯವರೆ 
ದೆರೆದ ಕಂಗಳು ರೋಮಕಂಪದೋ 
ಇರಿದುದಿಲ್ಲರೆಘಳಿಗೆಕೋಳಾಹಳವನಾ ಪಾರ್ಥ 

ಮತ್ತೆ ಕೇಳವನೀಶ ಭೀಮನ 
ನೆತ್ತಿ ಬಿಸುಟವು ಬಾಣ ನಕುಲನ 
ಕುತ್ತಿದವು ಸಹದೇವನೊಡಲಲಿ ಮಾಡಿದವು ಪಥವ 
ಇತ್ತ ಸಾತ್ಯಕಿ ಚೇಕಿತಾನಕ | 
ನುತ್ತಂಜ ಶಿಖಂಡಿ ದಳಪತಿ 
ಕೆತ್ತಿದೊಡಲಿನ ಜೋರಿನಲಿ ಹೊರಳಿದರು ಹುಡಿ ನನೆಯೆ ೭ 
- ಒಸಗೆಯಾದುದು ನೆಲನ ದಿಕ್ಕಿನ 
ಬೆಸುಗೆ ಬಿಡೆ ನಿಸ್ಸಾಳತತಿ ಗ 
ರ್ಜಿಸಿದವುಬ್ಬಿದ ಬೊಬ್ಬೆ ಬಿಡಿಸಿತು ಧ್ರುವನ ಮಂಡಲವ 
ಅಸಮಭುಜಬಲ ಪೂತುರೇ ಸಾ 
ಹಸಿಕೆ ಮರರೇ ಭಾಪು ಧಣುಧಣು 
ವಿಷಮರಣ ನರಸಿಂಹ ಜಾಗೆಂದುದು ಭಟಕ್ಕೊಮ ೮ 

ಜನಪ ಕೇಳೆ ಮತ್ತೆ ಸುತಸೋ 
ಮನ ಶತಾನೀಕಾದಿ ರಿಪುನಂ 
ದನರವೈವರನೆಚ್ಚು ಬೆರಸಿದನವರ ಸೀಮೆಯಲಿ 
ಅನಿಲಜನ ಮರಳೆಚ್ಚು ಪಾಂಚಾ 
ಛನ ವಿಭಾಡಿಸಿ ಥಟ್ಟಿನೊಳು ಮು ( ಮೇಘ ೯ 
ಮೊನೆಯ ಮೊಳೆಯ ಸರಿಯ ಸುರಿದುದು ಕರ್ಣನವ 


೫೫೧ 
ಕ ಣ ೯ ಪರ್ವ 
೨೪] 

ನರನ ಬಿಗಿದುದು ಮರ್ಧೆಭೀಮನ 
- ಸಾಲ ಝಲ್ಲರಿಗಳ ಪತಾಕಾ 

ಹರಣ ಕೊರಳಲಿ ಮಿಡುಕುತದೆ ಮುರ 
ಜಾಲವನು ಚಾಮರವ ಗೋವಳಿ 
ಗೋಲ ಡೊಂಕಣಿಯೊಡನೆತ್ತಿದ ಸಿಂಧ ಸೀಗುರಿಯ ಹರನುಸುರ ವೈಹಾಳಿಯದೆ ಮೂಗಿನಲಿ ಮೊಹರಿಸಿ 
ಧೂಳಿಪಟಮಾಡಿದನು ಮಿಡುಕು 

ಬಿರುದ ಸಾತ್ಯಕಿ ನಕುಲ ಸಹದೇ 

ವರಿಗದಾವದು ಹದನು ನಾವಿ 
ಇಾಳಕೊಂದನು ಗಜರಥಾಸ್ಪದ 
ಮಾಲೆಯನು ಮುತ್ತಿದುದು ಕರ್ಣನ ಶಿಳಿಮುಖವಾತ ೧೦ ನೃರಿಯೆವೆ ನೀವೆ ನೋಡಿಯೆಂದನು ನಗುತ ಕುರುರಾಯ 
ಅರಸ ಕೇಳಾ ನರನನಾ ವಾ 

ನೋಡಿ ಮಕ್ಕಳನಿಕ್ಕಿ ತಂದೆಗೆ 
ನರನನಾ ಮುರಹರನನಾ ರಥ 

ಜೋಡುತದೆ ನರಳಿಂಗೆ ತಮ್ಮನ 
ತುರಗನಿಚಯವನಾ ರಥವನಾ ಶರವನಾ ಧನುವ 

ನೀಡಿತೋರಿಸಿ ಜಾರುತದೆಯಣ್ಣಂದಿರಾದವರು 
ಹುರುಳುಗೆಡಿಸಿದು ಭುಜಪರಾಕ್ರಮ 

ಓಡುತದೆ ಆಳೊಡೆಯನನು ಬೀ 
ದುರಿಯೊಳಗೆ ಬಿಡೆಕಾಸಿ ಹಗೆನೆ 

ಸಾಡಿ ತಾಯಿಗೆ ಮಕ್ಕಳಾಗದೆ | 
ಇರಲಿ ನೀರೂಡಿದನು ನಿಜಶರನಿಕರವನು ಕರ್ಣ ೧೧ ಕೂಡೆ ಮುಮ್ಮಳಿ ಮಸಗುತದೆ ಗುರುತನುಜ ನೋಡೆಂದ | 
ಹೇಳಲರಿಯೆನು ವಿಕ್ರಮಾಗಿ ಛ 

ಅರಿಬಲದ ಕಡುಗೇಡು ಹಬ್ಬಿತು 
ಡಾಳಿಸಿದುದಡಿಗಡಿಗೆ ಸೇನಾ 

ಸುರಬಲದೊಳಕಟಕಟ 
ಜಾಳವನು ಬೇಳಿದನು ಕೂರಂಬುಗಳ ಕೊಂಡದಲಿ 

ಸುರಪತಿಗೆ ದುಮಾನವಡಸಿತಲಾ ಮಹಾದೇವ 
ಆಲಿಗಳು ಸವಿನೋಡಲಿಂದಿನ 

ಸುರನದೀಜದ್ರೋಣರೀ ಪರಿ 
ಕಾಳೆಗವ ಬರಹೇಳು ಕುರುಭೂ 

ಪರಮ ಶೌರದಲೊದಗಿದರೆ ನಿ 
ಪಾಲಕನ ಬರಹೇಳು ಬರಹೇಳೆನುತ ಬೊಬ್ಬಿರಿದ ೧೨ ಷ್ಟು ರದ ನುಡಿಯೆನ್ನದಿರಿ ಕಂಡುದನಾಡಬೇಕೆಂದ ೧೯ 
- ಶರಹತಿಗೆ ಮುಖದಿರುಹಿ ಕಾಲಾಳ್ 

ಉಂಟು ಜೀಯ ವಿರೋಧಿಬಲವತಿ 
ತುರಗಸೇನೆಯ ಮರೆಯ ಸಾರಿತು 

ಕಂಟಣಿಸುತದೆ ಪಾಂಡುತನಯರ 
ತುರಗದಳ ಬಗಿದಂಡುಗೊಂಡುದು ಗಜಘತಾವಳಿಯ ನಂಟರಿಷ್ಟರಿಗಾದುದೆ ದುಮ್ಮಾನ ಪುಸಿಯೇಕೆ 
ಕರಿಘಟಾವಳಿ ಕೊಲಿನುರುಬೆಗೆ 

ಎಂಟುಮಡಿ ನಿಮಗಾದ ಜಯ ಹದಿ 
ತೆರಳಿದವು ತೇರುಗಳ ಮರೆಯಲಿ 

[ ೧೩ ನೆಂಟುಮಡಿಯಾಚೆಯಲಿ 
ಹೊರಳಿಯೊಡೆದುದು ತೇರ ಥಟ್ಟು ನಿಹಾರದೆಸುಗೆಯಲಿ ದುಂಟು ಪುಸಿದರೆ ಕೊಯ್ಲಿಕೊಟ್ಟೆವು ನಮ್ಮ ನಾಲಗೆಯ 
ಕೋಲಕೋಳಾಹಳಕೆ ತೇರಿನ 

- ಮುಗುಳುನಗೆಯೊಬ್ಬರಲಿ ಸವಿವಾ 
ಗಾಲಿಗಳನೊಡ್ಡಿದರು ಹರಿಗೆಯ 

ತುಗಳ ರಸವೊಬ್ಬ ರಲಿ ಕಡೆಗೆ | 
ಹೇಳಿದರು ಹಮ್ಮುಗೆಯ ಕೆಯೊಡ್ಡಿದರು ರೆಂಬೆಗಳ ಣ್ಣುಗಳ ಮಿಂಚೊಬ್ಬರಲಿ ನೇವುರದೆಳೆಮೊಳಗು ಸಹಿತ 
ಮೇಳೆಯವ ಮೊಹಿದರು ಕಂಬುಗೆ 

ಸೊಗಸು ಬೇರೊಬ್ಬರಲಿ ನೇಹದ 
ನೂಲು ಹರಿಗೆ ತನುತ್ರ ಸೀಸಕ 

ತಗಹು ಬೇರೊಬ್ಬರ ಸತಿಯರ 
ಜಾಲ ಗುಳ ಹಕ್ಕರಿಕೆ ಹಣ ಬಾಹುರಕ್ಷೆಗಳ 

ವಿಗಡತನವಿದು ಸಹಜ ಜಯವಧು ಜಾರೆ ನೋಡೆಂದ ೨೧ 
ಉರಿಯ ಮಳೆಗಾಲದಲಿ ದಡ್ಡಿಯ 

- ಒಂದು ಕಡೆಗಣ್ಣಿನಲಿ ಕೌರವ 
ನರಗಿನಲಿ ಮಾಡಿದರೆ ಗಡ ಕಾ 

ವೃಂದವನು ನೋಡುವಳು ಕಿಡ 
ರಿರುಳಕೋಟೆಯ ರಚಿಸಿದರು ಗಡ ರವಿಯ ಮುತ್ತಿಗೆಗೆ ನೊಂದು ಕಡೆಗಣ್ಣಿನಲ್ಲಿ ಮಾತಾಡಿಸುವಳರಿಬಲವ 
ಹರಿಗೆ ಸೀಸಕ ಜೋಡುಕಾವವೆ 

ಇಂದು ಜಯವಧು ದೃಢಪತಿವ್ರತೆ 
ಕೆರಳಿದಡೆ ಕರ್ಣಾಸ್ತವನು ನಿ 

ಯೆಂದು ಬಗೆದ್ದ ಭೂಪ ಹುಸಿ ಹೋ . 
ಬೃರದ ರಣದುಬ್ಬಟೆಯ ಕಂಡುಬ್ಬಿದನು ಕುರುರಾಯ ೧೫ ಗೆಂದು ಗುರುಸುತ ನಗುತ ಹೋದನು ತನ್ನ ಮೋಹರಕೆ 
ನೋಡಿರೆ ನಿಮ್ಮ ವರ ದಳ ಕೈ 

- ಅರಸ ಚಿತ್ರಿಸಿಲರ್ಜುನ 
ಮಾಡುತದೆ ನಮಾತನನು ನೀವ್ 

ನರೆಮುಗಿದ ಕಣ್ಣರಳವಂತಃ| 
ಖೋಡಿಗಾಬರಿ ನಿಮ್ಮ ಫಲುಗುಣ ಭೀಮರುಬ್ಬ ಟೆಯ ಕರಣ ಪಂಚೇಂದ್ರಿಯಕೆ ಬಿಟ್ಟುದು ತಗಹು ಕಳಕಳವ 
ನೋಡಿರೈ ಲೇಸಾಗಿ ನೀವ್ ಮಾ 

ಮುರಿದು ಮುಗಿದಿಡಬಲದ ತನ್ನವ 
ತಾಡಲಾಗದೆ ನಿಮ್ಮ ನಾಲಗೆ 
ಗೂಡುಗೊಂಡವೆಯೆಂದನವನಿಪ ಕೃಪನ ಗುರುಸುತನ ೧೬ 

ರಿರವವೀಕ್ಷಿಸಿ ಕೋಪಶಿಖಿಯು 
ಬೃರದಲಿಬ್ಬಗಿಯಾದ ದಂತರ್ಭಾವವಡಿಗಡಿಗೆ ೨೩ 


೫೫೨ 


ಮ ಹಾ ಭಾರತ 

[ಸಂಧಿ 
ಕಳಶಜಲದಲಿ ಮೆಯ್ಯ ನೆತ್ತರ 

ತೋರಿಸಾ ನಿನ್ನೊಡೆಯನೋಲೆಯ 
ತೊಳೆದು ಪೊಸಮಡಿವರ್ಗದಲಿ ಮುರಿ 
ಮಲಕ ಬಿಗಿದನು ಧರಿಸಿ ಸಾಧು ಜವಾಜಿ ಕಸ್ತುರಿಯ 

ಕಾರತನವನು ನಮ್ಮ ಬಲವನು 

ಮೂರುಮೂಲೆಯ ಹೊಗಿಸಿ ಬೆಚ್ಚನೆ ಬೆರತ ಗರುವನಲೆ 
ಲುಳಿಯ ಹೊಸ ಸೀಸಕದ ಕವಚವ 

ಜಾರಿದವೆ ಕಯ್ಯಂಬು ಬಲು ರಣ 
ನಳವಡಿಸಿ ಕರ್ಪುರದ ಕವಳದ 

ವೀರಸಿರಿ ಹಾರಿದುದೆ ಶೌಲ್ಯದ 
ಹಳುಕ ಹಾಯಿಸಿಕೊಳುತ ಕೊಂಡನು ಮತ್ತೆ ಗಾಂಡೀವವ ಮೋರೆಗೇಕೆ ಮರುಕವೆಂದನು ನಗುತ ಕಲಿಪಾರ್ಥ ೩೧ 
- ನಿಮ್ಮ ಸಿರಿಯೊಡಲಿನಲಿ ಜೋಡಿನ 

- ಮರಳಿ ಶಲ್ಯನನೆಚ್ಚನಾತನ 
ಹಮ್ಮುಗೆಯನುಡಿದಂಬು ಹಾಯ್ದ ವು . 

ಕರದ ವಾಫೆಯ ಕಡಿದನಾ ರಥ 
ನಮ್ಮ ದುಷ್ಕೃತವೈಸಲೇ ನಿಮಗೆತ್ತಲೀ ವ್ಯಸನ 

ತುರಗದೊಡಲಲಿ ಹೂಳಿದನು ಹೇರಾಳದಂಬುಗಳ 
ನಿಮ್ಮಡಿಗಳೇ ಬಲ್ಲಿರಿಂತಿರ 

ಹೊರೆಯ ಹಡಪಿಗ ಚಾಹಿಯರ ಚಾ 
ಲೆಮ್ಮ ರಾಜ್ಯದ ಹುದುವೆ ನೊಂದನು 

ಮರಿಯರನ್ನು ನೋಯಿಸಿದ ಗೆಲವಿನ 
ನಿಮ್ಮ ಹನುಮನನೋಡಿಯೆಂದನು ಹರಿಗೆ ಕಲಿಪಾರ್ಥ ೨೫ ಗರುವತನವನು ಬಡ್ಡಿ ಸಹಿತುಗುಳಿಚಿದನಾ ಪಾರ್ಥ ೩೨ 
- ಸಾಕದಂತಿರಲಾಹವಕೆ ಬರ 

- ದಳಪತಿಯ ದುಮ್ಮಾನದಲ್ಲಿ ಕಳ 
ಲೇಕೆ ಕಬ್ಬಿನ ಬನವೆ ಬಾಣಾ 

ವಳಿಸಿತೀಚೆಯ ಥಟ್ಟು ಪಾರ್ಥನ 
ನೀಕಕಭಿಮುಖವಾಗೆ ಸಾವು ನೋವರಿದಕೇನು 

ಪಿಳುಕು ಹೊಕ್ಕವು ಹರಹಿ ತಿವಿದುವು ರಾಯನಿದಿರಿನಲಿ 
ಈ ಕುಠಾರನನೀಕಣಕೆ ಕೈ 

ಹಲವು ಮಾತೇನಾ ಕೃಪನ ಕೌ 
ತೂಕದಲಿ ಕಾದದೆ ವಿವೇಕದೊ 

ಸಲನನಾ ಗುರುಸುತನನಾ ಸೌ 
ರಾಕರಿಸು ಜಯವಧುವನೆಂದನು ಕೃಷ್ಣನರ್ಜುನನ ೨೬ ಬಲನನಾ ಕೃತವರ್ಮಕನ ಮುರಿಯೆಚ್ಚು ಬೊಬ್ಬಿರಿದ ೩೩ 
- ಹರಿಸು ರಥವನು ವೈರಿಯುರುಬೆಗೆ 

- ಸಿಕ್ಕಿದನು ಕುರುರಾಯನಾದುದು 
ತೆರಳುತದೆ ನಮ್ಮವರು ಕರ್ಣನ 

ಮಕ್ಕಳಾಟಿಕೆ ಗುರುನದೀಸುತ 
ಕೊರಳ ಬಾರಲಿ ನಿಲುಕಿಸುವೆನೀ ಶರಸಲಾಕೆಗಳ 

ರಿಕ್ಕಿ ಹೋದರು ನಮ್ಮ ದಳಪತಿ ಕಾದಿ ಬಳಲಿದನು 
ಅರಸ ಕೇಳೆ ಮಾತು ಹಿಂಚಿತು . 

ಪೊಕ್ಕನರ್ಜುನನಿವರ ದರ್ಪವ 
ನರನ ರಥ ಜೋಡಿಸಿತು ಕರ್ಣನ 

ನೆಕ್ಕಿ ತೂರಿದನಿನ್ನು ಪರಿವಾ 
ಸರಿಸದಲಿ ಜೀವಿಸಿತು ಪಾಂಡವಸೇನೆ ನಿಮಿಷದಲಿ ೨೭ ರಕ್ಕೆ ಬಂದುದು ಪಂಥವೆನುತಿದ್ದುದು ಭಟಸ್ತೋಮ ೩೪ 
- ಎಲೆಲೆ ಕರ್ಣ ಕಿರೀಟಿಯುರುಬೆಗೆ. 

- ಅರಸ ಚಿತ್ತೆಸಾರುಸಾವಿರ 
ನಿಲುವುದರಿರೈ ಹಾವನರೆಗಡಿ 

ವರಮಹಾರಥಝಕಿದರು . 
ದುಳುಹಿ ಕೆಡಿಸಿದೆ ಪಾಪಿ ರಾಯನ ರಾಜಕಾರಿಯವ ಲ್ಲರಿಯ ಝಾಡಿಯ ಸೆಳೆಯ ಸಿಂಧದ ಸುಳಿವ ಸೀಗುರಿಯ 
ತೊಲಗಿಸುವೆನೇ ರಥವನೆನೆ ಹೆ 

ಬಿರಿಯೆ ನೆಲನುಬೈ ಬೊಬ್ಬೆಯ 
ಕಳಿಸಿ ಜರೆದನು ಕರ್ಣ ಶಲ್ಯನ 

ಮುರಜ ಡಿಂಡಿಮ ಪಟಹದಾಡಂ 
ನೆಲವೊ ಫಡ ನೋಡೆನುತ ತೆಗೆದೆಚ್ಚನು ಧನಂಜಯನ ೨೮ ಬರದಲೊದಗಿತು ಕೆಲನ ಕೈವಾರಿಗಳ ರಭಸದಲಿ ೩೫ 
- ಎಡೆಯಲೀತನ ಸರಳ ಸಾರವ 

ಫಡಫಡಲವೋ ಪಾರ್ಥ ರಾಯನ 
ಕಡಿದು ಕಯೊಡನೆಚ್ಚು ಮಗುಳೆ 

ತುಡುಕಲಹುದೇ ಕೂಟಗಿರಿಯಲಿ 
ಚೂಡಿಗಡಿಗೆ ಬಿಡದೆಚ್ಚು ಪುನರಪಿ ಮತ್ತೆ ಮಗುಳೆಚ್ಚು ಕಡಲು ಹೂಳುವುದೇ ಸಧಾರನಲಾ ಮಹಾದೇವ 
ಪಡಿಬಲಕೆ ರೋಪಾಗ್ನಿಯದನಿ 

ಹಿಡಿ ಮಹಾಸ್ಯವನಿನ್ನು ಮುಂದಡಿ 
ಮ್ಮಡಿಸಿ ಬೀಸುವ ಖೇದಪವನನು 

ಮಿಡುಕಿದಡೆ ತಮ್ಮಾಣಿಯೆನುತವ 
ಸುಡದೆ ಬಿಡುವನೆ ಕಲಿಧನಂಜಯನಹಿತ ತೃಣವನವ ೨೯ ಗಡಿಸಿ ನೂಕಿತು ನಿನ್ನ ವನ ಮನ್ನಣಿಯ ಪರಿವಾರ ೩೬ 
ಒದೆದು ಕವಚವನೊಡೆದು ಗರಿ 

ಜನಪ ಕೇಳೆ ರಕುತಜಲದಲಿ 
ರಿದವು ವಕ್ತದ ಮೇಲೆಮೊನೆಮ 

ನನೆದ ನೆಲ ಪುಡಿಮಸಗೆ ಕೆಂಧೂ 
ಡಿದವು ಬೆನ್ನಲಿ ಕರ್ಣ ನನೆದನು ರುಧಿರಧಾರೆಯಲಿ ಳಿನಲ್ಲಿ ಕಲಿಸಿತ್ತು ದಿಮೆಯಾದುದಡಿಗಡಿಗೆ 
ಉದುರಿದವು ಕಯ್ಯಂಬು ಬಲುಕಾ 

ಇನಿಬರಾವೆಡೆ ಕರ್ಣನೋ ಫಲು 
ರಿದನು ರಕುತವ ಕಳವಳದ ಕಂ 

[ ೩೦ ಗುಣನೊ ಪಾಂಡವಬಲವೊ ನಿನ್ನಾ 
ಪದಲಿ ಝಂಪಿಸಿ ಮಲಗಿದನು ಮಣಿಮಯರ 

ತನೊ ನಿಧಾನಿಸಲರಿಯೆನೊಂದರೆಗಳಿಗೆ ಮಾತ್ರದಲಿ ೩೭ 


ಕರ್ಣ ಪರ್ವ 


೫೫೩ 


೨೪ ) . 


ಮಳೆಗೆ ಹೆಚ್ಚಿದ ಧೂಳಿನಬ್ಬರ | 
ವಳಿವವೊಲು ವಿಜಯಾಹತಿಯಲಿ 
ಹಿಳಿದ ಕರಿ ನರ ತುರಗದೊಡಲರುಣಾಂಬುಧಾರೆಯಲಿ 
ಕಳಚಿ ಕೆಂಧೂಳಿ ಬಾಣಾ 
ವಳಿಯ ಕತ್ತಲೆಯೊಳಗೆ ಕಾಣಿನು 
ದಳದೊಳಾರಾರೆಂದು ಮತ್ತರೆಗಳಿಗೆ ಮಾತ್ರದಲಿ ೩೮ 

ಬೆರಸಿ ಹೋಯ ರು ರಾವುತರು ರದ 
ತುರಗನಿಕರದ ಬೆಸುಗೆ ಬಿಡೆ ಮದ 
ಕರಿಗಳಂಘವಿಸಿದವು ರಥ ಚಾಚಿದವು ಮುಂದಣಿಗೆ 
ಹರಿಗೆಗಳ ತಲೆಗೊಡಿ ಕಕ್ಕಡ 
ಪರಶು ಖಂಡೆಯದವರು ಮಂಡಿಯ 
ತೆರಳದಾಂತರು ಫಲುಗುಣನ ರಥದೆರಡುಪಕ್ಕದಲಿ ೩೯ 

ಅರಸ ಕೇಳು ಜಯದ್ರಥನ ಮೋ 
ಹರದ ಮಧ್ಯದೊಳಂದು ಸಿಲುಕದ 
ನರನ ರಥವೀ ಹೋಳುಗರ ಹೋರಟೆಗೆ ಹೆದರುವುದೇ 
ಕರಿಘಟಾವಳಿಗೊಂದು ಶರವಾ 
ತುರಗದಳಕೊಂದಂಬು ಬಳಿಕೆರ 
ಡೆರಡು ಶರದಲಿ ಕೆಡಹಿದನು ಕಾಲಾಳುಪೇರುಗಳ ೪೦ 
- ಆಳು ಮುರಿದುದಕ್ಕೆ ಮಹಾರಥ 
ರೇಳಿರೆ ನೀವಾರುಸಾವಿರ 
ಮೇಲುದಳದವರಾಕೆವಾಳರು ನಿಮ್ಮ ಥಟ್ಟಿನಲಿ 
ಮೇಳವದ ಪರಿ ಲೇಸು ಕರ್ಣನ 
ಸೋಲದಲಿ ಸೀವರಿಸಿದರೆ ಭೂ 
ಪಾಲನಾಣಿ ದೊಠಾರರಹಿರೆನುತೆಚ್ಚನಾ ಪಾರ್ಥ ೪೧ 
- ಬಾಣಹತಿಗಕ್ಕು ಡಿಸಿ ರಾಜ್ಯ 
ಶ್ರೇಣಿ ಜರುಗಿತು ಶೌಯ್ಯನಗರದ 
ವಾಣಿಯರು ಹೊಕ್ಕಿರಿದು ಹೋಗಾಡಿದರು ಪರಿಣವ 
ಗೋಣಕೊಯ್ಲಿನ ಕಾವಣಕೆ ಮುಂ 
ಗೇಣಿಕಾರನು ಮೊಳಗಿದನು ಫಡ 
ಕೇಣವಿನ್ನೇಕೆನುತ ಕೈದೋರಿತು ಭಟಸೊಮ ೪೨ 
- ಸೀಳಿದನು ಸಮರಥರ ಸುಳಿಗೊಂ 
ಡಾಳ ಸದೆದನು ಸವರಿದನು ಭೂ 
ಪಾಲಪುತ್ರರನಖಿಳದೇಶದ ರಾಜಸಂತತಿಯ 
ಆಳು ಮುರಿದುದು ಮಾನಹಾನಿಯ 
ಹೇಳುವಡೆ ನಗೆಯದನು ಕುರುಬಲ 
ಜಾಲದಲಿ ಜಳುಗರು ಬಿದ್ದುದು ಭಂಗ ಶರಧಿಯಲಿ ೪೩ 
- ಬಿಡುದಲೆಯಲೋಡಿದರು ಬಿರುದಿನ 
ತೊಡರ ಬಿಸುಟರು ವಾಹನಂಗಳ 
ತೊಡಕ ಬಿಟ್ಟರು ನೆಲಕೆ ಕೈಲೆಡೆಗೊಟ್ಟು ಕೈದುಗಳ 
ಅಡಸಿ ಕಾವ ನರಪ್ರತಾಪದ 
ಕಡುವಿಸಿಲ ಬೇಗೆಯಲಿ ವೀರದ 
ಮಡುಗಳುರೆ ಬತ್ತಿದವು ಮೋರೆಗಳೊಣಗಿ ಪಟುಭಟರ ೪೪ 


ಹೋಗದಿರಿಹೋಗದಿರಿ ದಳಪತಿ 
ಯಾಗುಹೋಗರಿಯದೆ ನೃಪಾಲನ | 
ಮೂಗನಾರಿಗೆ ಮಾರಿದಿರಿ ಕೊಂಬವರು ನಾವಲ್ಲ. 
ಈ ಗರುವರೀ ಪರಿ ಪಲಾಯನ 
ಯೋಗಸಿದ್ದರೆ ಸಾಹಸಿ ಕರೆ 
ಜಾಗೆನುತ ಬೆಂಬತ್ತಿ ಹುಡಿಗುಟ್ಟಿದ ಮಹಾರಥರ 
- ಇವರ ಹದನಿದು ಕರ್ಣನಾಡಿದ 
ಕವಡಿಕೆಯ ಬೆಸಗೊಳಿರೆ ಕೌ 
ರವನ ಸರಗಾಸಕಿವೆ ರಾಹುಗಳು ಲಟಕಟಿಸಿ 
ನಿನಗೆ ಹರಿಬದೊಳೊಂದು ಮುಟ್ಟಿಗೆ 
ರವಣವುಂಟೇ ಹಾಯ್ಕೆ ನಿಮ್ಮಾ 
ಟವನು ನೋಡುವೆನೆಂದು ಕರೆದನು ಕೃಪನ ಗುರುಸುತನ 
- ಅರಸ ಕೇಳಾಕ್ಷಣಕೆ ಮುಗಿತು 
ಮರವೆ ನೆಗ್ಗಿತು ಭೀತಿ ಧ್ವರದ | 

[ರೆಯೆ 
ತಿರುಳು ಬಲಿದುದು ಕೋಪ ತಳಿದುದು ಖೋಡಿನೀರೊ 
ಕರಣಪಲ್ಲಟಪಾಡಿನಲಿ ಸಂ 
ವರಿಸಿಕೊಂಡುದು ವೀರರಸವು 
ಬೃರಿಸಿ ಸರೇಂದ್ರಿಯವ ಮುಸುಕಿತು ನಿಮ್ಮ ದಳಪತಿಯ 

ನೋಡಿದನು ಕೆಲಬಲನನುಗಿದೀ 
ಡಾಡಿದನು ನಟ್ಟಂಬುಗಳ ಹರಿ 
ಜೋಡಬಿಟ್ಟನು ತೊಳೆದನಂಗೋಪಾಂಗಶೋಣಿತವ 
ಕೂಡೆ ಕಸ್ತುರಿಗಂಧದಲಿ ಮುಳು 
ಗಾಡಿ ದಿವ್ಯದುಕೂಲದಲಿ ಮೈ 
ಗೂಡಿ ಮೆರೆದನು ಕರ್ಣನನುಪಮ ತೀವ್ರತೇಜದಲಿ ೪೮ 

ಬೆಳವಸಿದನು ಶಲ್ಯನನು ಮಿಗೆ 
ಸೂಳವಿಸಿದನು ಭುಜವನುಬ್ಬಿನೊ 
ಲಾಳವಿಸಿದನು ಚಾಪಗಾಸ್ನಾನಕವನರಿದು 
ಮೇಳವಿಸಿ ನಿಜರಥವ ಕೆಲದಲಿ | 
ಜೋಳವಿಸಿ ಹೊದೆಯಂಬನಹಿತನ 
ಪಾಳಿಸುವಡಂಬಿದೆಯೆನುತ ತೂಗಿದನು ಮಾರ್ಗಣಿಯ ೪೯ 
- ಫಡಫಡಲವೋ ಪಾರ್ಥ ಜೂಜಿಂ 
ಗೊಡಬಡಿಕೆ ನಿಮಗೆಮಗೆ ಹಾರುವ 
ರೊಡನೆ ಹೆಕ್ಕಳವೇಕೆಹೋಗದಿರಿತ್ತಲಿದಿರಾಗು 
ಹಿಡಿದ ಮುಪ್ಪಿಗೆ ಸಕ್ಸ ರವಣವ 
ಕೊಡಹಿ ನಿನ್ನೆ ದೆವೆರಳಕೊಳ್ಳದೆ 
ಬಿಡುವೆನೇ ಬಾ ಎನುತ ಕರೆದನು ಕರ್ಣನರ್ಜುನನ ೫೦ 
- ಅರಸ ಕೇಳೆ ಸಿಡಿಲಗರ್ಜನೆ | 
ಗುರವಣಿಪ ಕೇಸರಿಯವೊಲು ಕೃಪ 
ಗುರುಸುತರ ಬಿಸುಟಿ ಹಾಯ್ದ ನು ಹಗೆಯ ಸಮುಖಕೆ 
ತಿರುಪು ಸದರವು ನಿನಗೆ ಗತಿಕಾ 
ಹುರ ಕಣಾವಳಿ ಕಂಠಗತ ಬಾ 
ಹಿರನು ನೀನೆಲೆ ಕರ್ಣ ಫಡ ಹೋಗೆನುತ ತೆಗೆದೆಚ ೫೧. 


೫೫೪ 


ಮ ಹಾ ಭಾರ ತ 

[ ಸಂಧಿ | 
ಭರತಭಾಷೆಯಲಾ ವಿಧಾವಂ. 

ತಾರಕನ ಜಂಭನ ನಿಕುಂಭನ 
ತರು ವಿರಾಟನ ಮನೆಯಲಿದ್ದುದ 

ತಾರಕಾಕ್ಷನ ಕಾಲನೇಮಿಯ 
ನರಿಯೆವೇ ನಾವೆತ್ತ ಬಲ್ಲೆವು ನಿಮ್ಮ ವಿದ್ಯೆಗಳ 

ವೀರ ಮಹಿಷಾಸುರನ ಬಾಣಾಸುರನ ರಾವಣನ 
ಸರಸವಾತಂತಿರಲಿ ಚಾಪ 

ತೋರಹತರ ಬಾಹುಬಲವನು 
ಸ್ಸು ರಣದಭಿನಯದಂಗಹಾರದ 

ಸಾರಿಯಾ ಕರ್ಣಂಗೆ ಮಿಕ್ಕಿನ 
ಪರಿಯ ತೋರಾ ಎನುತ ತೆಗೆದೆಚ್ಚನು ಧನಂಜಯನ ೫೨ ಸಾರಿಹೃದಯರು ನಿನಗೆ ಸರಿಯಿಲ್ಲೆಂದುದಮರಗಣ ೫೫ 
- ಝಳಪಿಸಿದುದೆರಡಂಕದಲಿ ನಿ 

ಪೂತು ಮಝರೇ ಕರ್ಣ ವಿಶಿಖ 
ಪಲಿತ ತೇಜಃಪುಂಜವಿಬ್ಬರ 

ವಾತವೊಂದಿನಿತಿಲ್ಲ ಲಂಕೆಯ 
ಹಳಹಳಿಕೆ ಹಬ್ಬಿದುದು ಗಬ್ಬರಿಸಿದುದು ಗಗನದಲಿ 

ಘಾತಕರ ಚಾಪಳವ ಕಂಡೆನು ಚಾಪತಂತ್ರದಲಿ 
ಪಿಳುಕದವೊ ಹಿಳುಕು ಮೊನೆಯಲ 

ಈತನತಿಶಯವಾಣರಚನಾ 
ಗಲಗನುಗುಳ ವೊ ಕಣಿಗಳಲಿ ಕಣಿ 

ಜಾತಿಯಿದು ಭೀಷ್ಮಾದಿಸುಭಟ 
ತಳಿತವೋ ತೈಲೋಕ್ಯಬಾಣಾದ್ರೆ ತವಾಯ್ತಿಂದ ೫೩ ವ್ಯಾತಕೆಲ್ಲಿಯದೆಂದು ತಲೆದೂಗಿದನು ಹನುಮಂತ ೫೬ 
ಪರಶುರಾಮನ ಕಾರ್ತವೀರನ 

- ಅದು ದುಮ್ಮಾನದಲಿ ಹೊಡೆವರು 
ವರ ದಿಲೀಪನ ದುಂದುಮಾರನ 

ಆದುದೀ ಕುರುಸೇನೆ ತಡೆಯಲಿ 
ಭರತ ದಶರಥ ನಹುಷ ನಳ ರಾಘವನ ಲಕ್ಷಣನ 

ಬಿದ್ದು ದತಿಸಂತೋಷ ಸಾರಕ್ಷೀರಜಲಧಿಯಲಿ 
ಸರಿಮಿಗಿಲು ಕಲಿಪಾರ್ಥನೀ ಮಿ 

ಗೆದ್ದ ನೈ ನಿನ್ನಾ ತನೊಸಗೆಯ 
ಕ್ಕರಸುಗಳ ಪಾಡೇ ಕಿರೀಟಿಯ 

ಬಿದ್ದಿನರಲೆ ನಾವು ಪರರಿಗೆ 
ದೊರೆಯದಾವವನೆನುತ ಕೊಂಡಾಡಿತು ಸುರಕ್ಕೊಮ ಬಿದ್ದುದೊಂದು ವಿಘಾತಿಯೆಂದನು ಸಂಜಯನು ನಗುತ 


[ ೫೭ 


ಇಪ್ಪತ್ತೈದನೆಯ ಸಂಧಿ 


ಸೂ , ರಾಯಪರಬಲವಥನ ಕೌರವ 

ರಾಯ ಧರಣಿ ವರಾಹ ಕಲಿರಾ 
ಧೇಯನೆಚ್ಚನು ರೌದ್ರದರ್ಪದ ಸರ್ಪಬಾಣದಲಿ 


ಹೇಳು ಸಂಜಯ ಹಗೆಗೆ ಬಿದ್ದ ವಿ 
ತಾಳವಾವುದು ಕಿವಿಗಳೆದವು 
ನಾಲಗೆಯನೊಡುವೆನು ವಚನಾಮೃತದ ಸವಿ ಹಿರಿದೆ 
ಜಾಳಿಸಿತೆ ಹಗೆ ಕರ್ಣ ಗೆಲಿದನೆ 
ಕಾಳೆಗವನೀ ಮಾತುಗಳನೇ 
ಹೇಳುತಿರು ಸಾಕೆಂದು ನುಡಿದನು ನಗುತ ಜನನಾಥ . ೧ 
- ಅವನಿಪತಿ ಕೇಳುವಡೆ ಸಾವಿರ 
ಕಿವಿಗಳೆದವು ನಿಮ್ಮ ಕರ್ಣನ | 
ಬವರದಲಿ ರೂಢಿಸಿದ ರೌದ್ರದ ರಾಜಕಾರಿಯವ 
ಸವಡಿವೆರಳಿನ ಸೇದುವಂಬಿನ 
ತವಕಿಗನ ತಗ್ಗಿಸುವೆ ನಿಲ್ಲೆನು | 
ತವಗಡದ ಕೋಪದಲಿ ಕಿಡಿಕಿಡಿವೋದನಾ ಕರ್ಣ ೨ 
- ಮಾರಿತುರಿ ಸುಯ್ಲಿ ನಲಿ ಕಂಗಳು 
ಹೇರಿದವು ಕಡುಗೆಂಪನೆಗಡಿಸಿ 
ಕಾರಿದವು ರೋಮಾಳಿ ರೋಪಸೇದಬಿಂದುಗಳ 
ಕೌರಿದವು ಕುಡಿಮಿಾಸೆ ಕಾದುದು 
ಮೋರೆ ಬದ್ಧಭ್ರುಕಟಿಯಲಿ ಹುರಿ 
ಯೇರಿತಧಿಕಧತಾಮಸ ನಿಮ್ಮ ದಳಪತಿಯ ೩ 


ಉಗಿದನುರಗಾಸ್ಕವನು ಹೊಮ್ಮ 
ಡಿಗೆಯೊಳಗೆ ಹೊರಕಯ್ಯ ಗಾಳಿಗೆ 
ಹೊಗೆಯ ಹೊದರಿನ ಹೊರಳಿ ಹಬ್ಬಿತು ಕೂಡೆ ಕಿಡಿಯಿಡುತ್ತ 
ಗಗನ ಗಮನದ ನಿಖಿಳ ವಿಹಗಾ 
ಳಿಗಳು ಬೆಂದವು ಗಾಢ ಗರಳದ 
ಸೊಗಡಸೋಹಿಗೆ ಕಂಠಣಿಸಿತೆರಡೊಡ್ಡು ಕಳವಳಿಸಿ ೪ 

ಬೆರಳಲಂಬನು ತೂಗಲುರಿ ಭೂ . 
ತರಣಿಯಲಿ ಪಂಠಿಸಿತು ಸುಯ್ಲಿನ 
ಧರಧುರದ ಬೆಳುನೊರೆಯ ಲಹರಿಯ ವಿಷದ ಲೋಳೆಗಳ 
ಉರವಣಿಸಿದವು ಗರಳ ರಸದ 
ಬೃರದ ಬೊಬ್ಬುಳಿಕೆಗಳು ಮುಸುಕಿತು 
ಹೊರಳಿಗಿಡಿಗಳ ಛಟಛಟಧ್ವನಿ ಮಸಗಿತಡಿಗಡಿಗೆ ೫ 

ಹೊರೆಯವರು ಮರನಾದರಾ ರಥ 
ತುರಗತತಿ ಲಟಕಟಿಸಿದವು ನಿ 
ಬೃರದ ಬೆರಗಿನೊಳದ್ದು ಹೋದನು ಶಲ್ಯ ನಿಮಿಷದಲಿ 
ಉರಿ ಛಡಾಳಿಸಿಪೂತಿಯ ಪಂ 
ಜರದೊಳಗೆ ಪಲ್ಲವಿಸಿತುಬ್ಬಿದ 
ಹೊರಳಿಹೊಗೆಯಂಬರವ ತುಂಬಿತು ಭೂಪಕೇಳೆಂದ ೬ 


೫೫೫ 


ಕ ರ್ಣ ಪ ರ್ವ 
೨೫ | 
- ಆವರಿಸಿದವು ಪುಷ್ಟಳಾವ 

ಲೇಸುಮಾಡಿದೆ ಕರ್ಣ ಕೌರವ 
ರ್ತಾವಳಿಗಳೆನೆ ಬಹಳವಿಷಧ 

ಸುದಿನ ಸಾಕಿದ ಫಲವ ನೀ 
ಮಾವಳಿಯಲೇ ಧಾತುಗೆಟ್ಟುದು ಸಕಲಭುವನಜನ 

ನೈಸಲೇ ತೋರಿದವನೀ ನೃಪಸೈನ್ಯಶರಧಿಯಲಿ 
ದೇವತತಿ ಬೆಂಡಾಯು ಮೊದಲಿನ 

ಈಸು ಕಾಳೆಗವಾದುದೀ ಕ 
ದೇವರುಬ್ಬಿದರುರಗಪತಿಯ ಫ | 

ಟ್ಯಾಸುರದ ಸರಳೆಲ್ಲಿ ಗುಪ್ತಾ 
ಇಾವಳಿಯ ಗುಡಿಯೆತ್ತಿದವು ಪಾತಾಳಲೋಕದಲಿ ೭ . ವಾಸವಾದುದು ಪೂತುರೆಂದನು ಶಲ್ಯನಿನಸುತನ 
- ಭುಜವ ಹೊಯ್ದು ರು ಸೂರತಕ್ಷಕ 

ಆಯಿತಿದು ಸರಳೊಳ್ಳಿ. ಕುರು 
ರಜನ ಸಭೆಯಲ್ಲಿ ಭಯದಿ ಸುರಪತಿ 

ರಾಯನಭ್ಯುದಯ ಪ್ರಪಂಚವಿ 
ಭಜಿಸಿದನು ಗರುಡನನು ನಿಶ್ಚಿಷಮನ್ನು ನರಗೆನುತ 

ದಾಯಿತ ಸಂಧಾನವೊಡಬಡದೆನ್ನ ಚಿತ್ರದಲ್ಲಿ 
ಗಜರಿದವು ನಿಸ್ಸಾಳವಾದ್ಯ 

ಸಾಯಕವ ನೀ ತಿರುಗಿ ತೊಡು ನಿ 
ವಜದ ಕಹಳೆಯ ಭಟರ ಬೊಬ್ಬೆಯ 

ರ್ದಾಯದಲಿ ನೆಲನಹುದಲಾ ರಾ . 
ಗಜಬಜಿಕೆ ಘಾಡಿಸಿತು ಕೌರವಸೈನ್ಯಶರಧಿಯಲಿ ೮ ಧೇಯ ಎಂದನು ಶಲ್ಯನವನೀಪಾಲ ಕೇಳೆಂದ 
- ಹಣುಗಿದರು ಭೀಮಾದಿಗಳು ಕ 

ಕೊರಳಿಗೊಡ್ಡಲು ಹೊಳುವಾರಿದ 
ದ್ರೋಣಗಿಲಾದವು ಭಟರ ಮೊರೆಗ 

ಸರಳು ಮಕುಟವ ತಾಗುವುದು ಮೇ 
೮ಣಿಸುತಿರ್ದರು ಜಪವನರ್ಜುನ ಕೃಷ್ಣನೆಂಬವರು 

ಣುರಕೆ ತೊಟ್ಟರೆ ಕೆಯ್ಯುದೀಗಳೆ ಕೊರಳನರ್ಜುನನ 
ಸೆಣಸುವನು ಗಡ ಕೌರವನೊಳಿ| 

ಮರಳಿ ತೋಡು ತೊಡು ಬೇಗ ಕೌರವ 
ನ್ನು ಣಲಿ ಧರೆಯನು ಧರ ಸುತನೆಂ 

ನರಸುತನವುಳಿವುದು ಕಣಾ ಹೇ . 
ದಣಕವಾಡಿತು ನಿನ್ನ ದುಷ್ಪರಿವಾರ ಹರುಷದಲಿ ೯ ವರಿಸದಿರು ಹೇಳುವುದು ಪಥ್ಯವಿದೆಂದನಾ ಶಲ್ಯ ೧೬ 
- ಮೂಡಿಗೆಯೊಳಂಬುಗಿದು ತಿರುವಿಗೆ 

- ಒಂದು ಶರಸಂಧಾನ ನಾಲಗೆ 
ಹೂಡಲೀ ಹದನಾಯ್ತು ಚಾಪದೊ 

ಯೊಂದು ನಮ್ಮಲಿ ಕುಟಿಲವಿದ್ಯವ 
ಜೋಡಿಸಿದಡೇನಹುದು ಹರಹರ ಹರ ಮಹಾಸ್ಯವಲೆ ನೆಂದು ಕಂಡ್ರೆ ಶಲ್ಯ ನಾವಡಿಯಿಡೆವಧರ್ಮದಲಿ 
ನೋಡಿರೈ ಗುರುಸುತಕೃಪಾದಿಗ 

ಇಂದು ಹೂಡಿದ ಶರವನಿಳುಹುವು 
ಲೋಡದಿರಿ ನೀವೆನುತ ಪುಳಕದ 

ದಂದವೇ ನೀನರಿಯೆ ಹರಸಾ 
ಬೀಡಿನಲಿ ಮೈಮುಳುಗಿ ತೂಗಾಡಿದನು ಕುರುರಾಯ ೧೦ ರೆಂದು ತಿರುವಿನೊಳಂಬನೊದೆದನು ಕರ್ಣ ಬೊಬ್ಬಿಡುತ 
ಉರಿಯ ಜೀರ್ಕೊಳವಿಗಳವೊಲು ಪೂ 

- ಏನಹೇಳುವೆ ಬಳಿಕ ಭುವನ 
ತೋರಿಸಿದವು ಫಣಿ ವದನದಲಿ ದ 

ಗ್ಲಾನಿಯನು ತೆಗೆದೊಡಿದರು ವೈ 
ಳುರಿಯ ಸಿಮಿಸಿಮಿಗಳ ತುಷಾರದ ಕಿಡಿಯ ತುಂತುರಿನ ಮಾನಿಕರು ವೆಂಠಣಿಸಿತುರಿಯಪ್ಪಳಿಸಿತಂಬರನ 
ಹೊರಳಿಗಿಡಿಗಳ ಕರ್ಬೊಗೆಯ ಕಾ 

ಕಾನಿಡುವ ಕಬ್ಬಿಗೆಯ ಚೂರಿಸು 
ಹುರದ ಸುಯ್ಲಿನಝಳವ ಗರಳಾ 

ವಾನನದ ಕಟವಾಯ ಲೋಳೆಯ 
ಕರದ ಜಿಗಿಯಲಿ ಮಾತು ತೋರಿತು ಬೆಸಸು ಬೆಸಸೆನುತ 

ಜೇನಹುಟ್ಟಿಯ ಬಸಿವ ವಿಪದಲಿ ಬಂದುದುರಗಾನ್ಯ ೧೮ 
- ಹೂಡಿದನು ತಿರುವಿನಲ್ಲಿ ಬಾಣದ 

- ಕಾದಲೆಳಸಿದ ಪಾಂಡವರ ಸಂ 
ಝಾಡಿಯುರಿನಾಲಗೆಯ ನಿರುತವ 

ವಾದ ತೀರಿತು ಕೌರವೇಂದ್ರನು 
ನೋಡಿ ಪಾರ್ಥನ ಗಳಕೆ ಸಂಧಾನವ ನಿಧಾನಿಸುತ 

ಸಾಧಿಸಿದ ಹಗೆ ಸಫಲವಾದುದು ಸಮರಭೂಮಿಯಲಿ 
ನೋಡಿದನು ಶಲ್ಯನನು ಮಿಗೆ ತೂ 

ಹೋದನರ್ಜುನನೀ ಮಹಾಸ್ತ್ರದ 
ಗಾಡಿದನು ಕೌರವನ ಪುಣ್ಯದ 

ಬಾಧೆಗಿದಿರಿನುತ ಘನಚಿಂ 
ಬೀಡು ಬಿಡುವಡೆ ಕಾಣಲಹುದಿಂದೆಂದನಾ ಕರ್ಣ ೧೨ ತೋದಧಿಯಲುರೆ ಮುಳುಗಿ ಮರುಗಿತು ಮೇಲೆ ಸುರಕಟಕ 
- ಏನು ಸಾರಥಿ ಸರಳು ಪಾಂಡವ 

ದರ ನಕುಲ ಹಾ ಸಹ 
ಸೇನೆಯನು ಗೆಲಲಹುದೆ ಪಾರ್ಥನ 
ಮಾನಿನಿಗೆ ವೈಧವ್ಯದೀಕ್ಷಾವಿಧಿಯ ಕೊಡಲಹುದೆ 

ದೇವ ಹಾ ಧರ್ಮಜ ಧನಂಜಯ 
ಅನಲನ್ನುವರುಂಟೆ ನಿನಗಿದು 

ಹಾವಿನಗಿಗೆ ಹವಿಗಳಾದರೆ ಹಾ ಮಹಾದೇವ 

ಸಾವಡೆಯು ಶಸ್ತ ಪ್ರಹಾರದ 
ಸಾನುರಾಗವೆ ಹೇಳೆನಲು ರವಿ 
ಸೂನುವಿನ ರೌದ್ರಾವನು ಹೊಗಳಿದನು ಮಾದೇಶ ೧೩ 

ಸಾವು ಕ್ಷತ್ರಿಯ ಕುಲಕೆ ಭಂಗವೆ 
ಹಾ ವಿಧಿಯೆ ಎಂದೊದರಿ ಮರುಗಿತು ಪಾಂಡುಸುತಸೇನೆ 


- [ ೨೦ 


೫೫೬ 


ಮ ಹಾ ಧಾ ರ ತ 

[ ಸಂಧಿ 
ತುರಗತತಿ ತಲೆಗುತ್ತಿದವು ಮದ 

ನಡುಗುತಿರ್ದುದು ಸುರಕಟಕ ಭೋ ! 
ಕರಿಗಳೊದರಿದವಸವಳಿದು ರಥ 

ಬ್ಬಿಡುತರ್ಲಿದುದು ನಮ್ಮ ಬಲ ಮೊರೆ 
ತುರಗವೆಳೆದವು ರಥವನಾಗಳ ವಿಷದ ಝಳಹೋಯ್ತು ಯಿಡುತಲಿರ್ದುದು ಪಾರ್ಥನಳವಿಗೆ ಪಾಂಡುಸುತಸೇನೆ 
ಸುರಿವ ಗರಳದ ಗಾಳಿ ಸೋಂಕಿದ 

ತಡೆಯದಂಗುಲಕೆ ರಥವನು 
ನರಗೆ ನಂಜೇರಿತು ಭಯಂಕರ 

ನೆಡಿಸಿದನು ಹರಿ ಧರೆಗೆ ಪಾರ್ಥನ | 
ತರದ ಭಾರಿಯ ವಿಷಕೆ ಕೊಳ್ಳುದಿಗೊಂಡುದರಿಸೇನೆ ೨೧ 

- [ ೨೮ 

ಮುಡಿಯ ಸರಿಸಕೆ ಬಾಣ ಬಂದುದು ಕೊಲುವ ತವಕದಲಿ | 
ಗರುಡಪಂಚಾಕ್ಷರಿಯ ಮಂತ್ರೋ 

ಅಣಿ ದುದಹಿ ಮಕುಟವನು ತಾರಾ 
ಚ್ಛರಣಿಯಲ್ಲಿ ಭೂನಾಗಸತ್ಯದ 

ಗಣದ ಮಧ್ಯದ ಚಂದ್ರಮನ ಹೊ 
ಬೆರಳ ಮುದ್ರಿಕೆಗಳಲ್ಲಿ ರಕ್ಷಾಯಂತ್ರಮಂತ್ರದಲ್ಲಿ 

ಝಣಲೊಳಡಸಿದ ರಾಹುವಿನ ರಹಿಯಾಯ್ತು ನಿಮಿಷದಲ್ಲಿ 
ಮರಕತದ ಘುಟಿಕೆಯಲಿ ವಿಷಸಂ 

ಕುಣಿಕೆ ಮುರಿದುದು ಮೌಕ್ತಿಕದ ಕೀ 
ಹರಣ ವಿವಿಧೋಪಾಯದಲಿ ನೃಪ 

ಲಣದ ವಜ್ರದ ಮಾಣಿಕದ ವರ 
ವರರು ನಿಂದುದು ಭೀಮಸೇನಾದಿಗಳು ದುಗುಡದಲಿ ೨೨ ಮಣಿಗಳೊಕ್ಕವು ರಕುತ ಮಿದುಳೊಡಸೂಸಿದಂದದಲಿ ೨೯ 
ಹಿಂದೆ ಭಗದತ್ತಾಯುದಧಿ ನೆರೆ 

ಬಿದ್ದುದೇ ಫಲುಗುಣನ ತಲೆಯಡಿ 
ಬೆಂದು ಬದುಕಿತು ಬಳಿಕ ಗುರು 

ಗದ್ದುದೇ ನಮ್ಮಾಟ ಜಯವಧು 
ನಂದನನ ನಾರಾಯಣಾಸ್ತ್ರ ದಿನಾದುದಪಘಾತ 

ಕದ್ದಳೇ ರಣದೊಸಗೆಗೇಳ್ವಳೆ ದೌಪದಾದೇವಿ 
ಅಂದುಪಾಯದಲುಳಿದೆವೀ ಗೋ . 

ಇದ್ದುದೇ ಧರ್ಮಜನ ಸಿರಿ ತಳ 
ವಿಂದನಿಂದಪಮೃತ್ಯುವಿದನು ಮು 

ಕದ್ದುದೇ ನನ್ನೊಡಲನಸು ಬಿಡ 
ಕುಂದ ತಾನೇ ಬಲ್ಲನೆನುತಿರ್ದುದು ಭಟಸ್ತೋಮ ೨೩ ದಿದ್ದುದೇ ಹಾ ಎನುತ ಭೀಮಾದಿಗಳು ಹೊರಳಿದರು ೩೦ 
- ಜನಪ ಕೇಳೆ ಬಳಿಕ ಭೀಮಾ 

ವಿಷವ ತೆಗೆದಳು ದ್ರುಪದಸುತೆ ಕೈ 
ರ್ಜುನ ನಕುಲ ಸಹದೇವ ಸಾತ್ಯಕಿ 

ಮುಸುಕಿನಲಿ ಚೀಲಾಯವುಗಿದನು 
ತನತನಗೆ ದಿವ್ಯಾಸನಿಕರದಲೆಚ್ಚರಹಿಶರವ 

ವಸುಮತೀಶ್ವರನಾ ಮುಹೂರ್ತಕೆ ದೂತರೆ ತಂದು 
ಅನಿತು ಶರವನು ನುಂಗಿ ಮಗುಳೆ 

ಒಸಗೆ ಜೀಯರ್ಜುನನ ಮಕುಟದ 
ಚೈನಿತನೊಳುಕೊಳುತಾಜ್ಯಧಾರೆಗೆ 

ಬೆಸುಗೆ ಮುರಿದುದು ಹರಿ ವರೂಥವ 
ನನೆದ ಹುತವಹನಂತೆ ಹೆಚ್ಚಿತು ತೀವ್ರ ಫಣಿಬಾಣ ೨೪ ಕುಸಿಯಿತ್ತಿದನಿಂದು ತಪ್ಪಿತು ತೀವ್ರ ಫಣಿಬಾಣ ೩೧ 
ಆರು ನಿಲಿಸುವರಕಟ ದುಪ್ಪತಿ 

ಎನಲು ಸಂತೈಸಿತ್ತು ರಾಯನ 
ಕಾರ ಶರವಿದು ಭೀಮಪಾರ್ಥರ 

ಮನೆಯವರು ಪಾಂಡವರ ಸೇನಾ 
ಕೂರಲಗುಗಳು ಶಿವಶಿವಾ ಕೆಚ್ಚಾಯು , ಕದಳಿಗಳ 

ವರದಿ ಬಿಡೆ ಗರ್ಜಿಸಿತು ಬಹುವಿದ ವಾದ ರಭಸದಲಿ 
ಕೌರವನ ಜಯವಧುವಿನೊಡೆನೆಯ | 

ವಿನುತ ಮಕುಟವ ಕಡಿದು ಕಂಗನೆ 
ಸೇರುಗೆಯ ಕೂಟಣಿಯೋ ಶರವಿ 

ಕನಲಿತಹಿ ತಲೆ ಬದುಕಿತೇ ಹಾ 
ನ್ಯಾರಿಗೊರಲುವೆವಕವೆನುತ ತಲ್ಲಣಿಸಿತರಿಸೇನೆ - ೨೫ . ಎನುತ ಹಲುಮೆರೆಯುತ್ತ ಹರಿದುದು ಕರ್ಣನಿದ್ದೆಡೆಗೆ ೩೨ 
- ನಾಲಗೆಯ ಚೂರಣದ ದಳ್ಳುರಿ 

ತೊಡು ತೊಡಿನ್ನೊಮ್ಮೆ ನಕಟಾ 
ಜಾಳಿಗೆಯ ಚಮ್ಮಟದ ಗರಳದ 

ಕೆಡಿಸಿದೆಯಲಾ ರಾಜಕಾರವ 
ಲೋಳೆಗಳ ಚಾರಣದ ಕಿಡಿಗಳ ಖಡುಗ ಪೂರಯದ 

ನುಡಿದು ಹೇಳದೆ ನಿನ್ನ ಸಾರಥಿ ಲಕ್ಷ ಭೇದನವ 
ಧೂಳಿಯುಗೆಯಬ್ಬರದ ಬಲುಗೈ 

ಅಡಗಲಿರೇಳು ಭುವನದೊ 
ಯಾಳವೊಲು ಭುಗಿಲೆಂಬ ರವದಲಿ 

ಇಡಗಿ ತಿಂಬೆನು ನರನನೆಂದವ 
ಮೇಲುವಾಯು ದು ಕೊರಳ ಸರಿಸಕೆ ಕಲಿಧನಂಜಯನಾ ಗಡಿಸಿ ಕರ್ಣನ ಬೆಸನ ಬೇಡಿತು ಮತ್ತೆ ಫಣಿಬಾಣ ೩೩ 

- ಶಿವನ ಮರೆಯನು ಹೊಗಲಿ ಮೇಣ6 ವಾ 
- ಅರಸ ಕೇಳೇಪೇಸು ಬಾರಿಯ 
ಕೊರಳಡಾಯುಧ ಕಳಚದೇಸು 

ಸವನ ಸೀಮೆಯೊಳಿರಲಿ ಪಾತಾ 
ಬೃರದ ಮಾರಿಯ ಬಿಂಕ ಮುರಿಯದು ಪಾಂಡುತನಯರಿಗೆ ಇವನು ಹೋಗಲಂಬುಧಿಯ ಮುಳುಗಲಿ ಜವನ ಕೆಳೆಗೊಳಲಿ 
ಹರಿಯ ಹರಹಿನ ವಜ್ರಪಂಜರ 

ಭುವನಕತಿಶಯವಾಗಿ ರಣದಲಿ 
ದರಗಿಣಿಯಲೇ ಪಾರ್ಥನಹಿ ಮಂ 

ವಿವೆ ಪಾರ್ಥನನೆನಲು ಕೇಳಿದು 
ಜರನ ಮರುಕವ ಕೊಂಬುದೇ ಧೃತರಾಷ್ಟ್ರ ಕೇಳೆಂದ ೨೭ ರವಿಯ ಮಗ ಬೆರಗಾಗಿ ಬೆಸಗೊಂಡನು ಶಿಳಿಮುಖವ ೩೪ 


ಕ ಣ ೯ 


ಘ 


೫೫೭ 


ರ್ವ 


೨೫೫) 


ಎಸಲು ಸರಳುಗಳತ್ತಲೇ ಕೀ . 
ಲಿಸುವವಲ್ಲದೆ ಮತ್ತೆ ಮರಳಿದು 
ಬೆಸನ ಬೇಡುವ ಬಾಣವೆಂಬುದನರಿಯೆ ನಾ ಕೇಳು 
ವಿಶಿಖ ನೀನಾರೆನಲು ಕಿಡಿಗಳ 
ಕುಸುರಿಗಳನುದ್ಧರಿಸಿ ನುಡಿದುದು 
ವಿಷಮನರಿಯಾ ಕಾಳಕೂಟ ಕರಂಡ ಕಾನನದ ೩೫ 

ಉರಗಪತಿ ತಾನಶ್ವಸೇನನು 
ಸುರಪತಿಯ ಖಾಂಡವದೊಳಿಹೆನದ 
ನುರುಹುವಂದಿನೊಳೆನ್ನ ನರೆಗಡಿದೀ ದುರಾತ್ಮ ಕನ 
ಶಿರವನರಿವೆನು ಬೇಗತೊಡು ಕೊಡು | 
ಬೆರಗ ಹಾರದಿರೆನೆ 
ಪರಮಸೀಮೆಗೆ ತಪ್ಪಲಮ್ಮದೆ ಕರ್ಣನಿಂತೆಂದ 

- ೩೬ 
ಅರಿಯೆ ನಾ ನೀನೆಂದು ಲೋಗರ 
ಮರೆಯಲರಿಗಳ ಗೆಲುವ ಕರ್ಣನೆ 
ಯರಿಯಲಾ ನೀನೆನ್ನ ಹವಣನು ತೊಡುವುದಿಲ್ಲೆ ನಲು 
ಮರುಗಿದನು ಶಲ್ಯನು ನೃಪಾಲನ 
ನಿರಿದೆಯೋ ರಾಧೆಯ ನೀನೆಂ 

[ ೩೭ 
ದುರುಬೆಯಲಿಕೋಪಿಸುತ ಕರ್ಣನ ಬಯು ಗಜರಿದನು 

ತೊಡು ತೊಡೆಲವೋ ಶರವು ರಿಪುವನು 
ತಡೆಗಡಿವೆನೆಂದೊದರುತದೆ ನೃಪ 
ನೋಡೆತನಕೆ ನೀ ಬಯಸಿದಾ ಮತವುಂಟೆ ರಿಪುಗಳಲಿ 
ನುಡಿದ ಭಾಷೆಗೆ ನಾವು ಹೇಳಿತ 
ನೋಡಬಡುವ ನೀನಲ್ಲ ಕುರುಪತಿ 
ಬಿಡದೆ ನಿನ್ನನು ಸಲಹಿತಕ್ಕುಪಕಾರಿ ನೀನೆಂದ ೩೮ 

ಎಲವೊ ನಿನ್ನನು ಜಗವರಿಯೆ ಕ 
ಬೀಲನ ಮಗನನು ಮರಸಿ ಕುರುಪತಿ 
ಕುಲಜನನು ಮಾಡಿದನಲಾ ಒಡನುಂಡು ಪತಿಕರಿಸಿ 
ನೆಲನು ಹೇಸದೆ ನಿನ್ನ ಕೀರ್ತಿಯ 
ಬೆಳಗು ಮಾಸದೆ ಬಿಡದೆ ಸಾಕಿದ 
ಹೊಲೆಯನವಸರಕೊದಗುವನು ನೀ ಕಪ್ಪ ಹೋಗೆಂದ ೩೯ 
- ನಂಬಿ ಹಿಡಿದರೆ ನದಿಯಮಗ ಹಗೆ 
ಯಂಬಿಗಿತ್ತನು ಕಾಯವನು ಮಗ. 
ನೆಂಬ ನೆವದಲಿ ತನುವ ಬಿಸುಟನು ಗರುಡಿಯಾಚಾರ 


ಅಂಬು ಬೆಸನನು ಬೇಡಿದಡೆ ನೀ 
ನೆಂಬ ವಿಧಿಯಾದೆ ಮೂವರ 
ನಂಬಿ ಕರವ ಕೆಟ್ಟನಕಟಕಟೆಂದನಾ ಶಲ್ಯ 
- ಮಾತೆಗಿತ್ತೆನು ಭಾಷೆಯನ್ನು ನಿ 
ನ್ಯಾತಗಳೊಳ್ಳೆವರೊಳಗಾರಿದಿ 
ರಾತಡೆಯು ತಲೆಗಾದು ಬಿಡುವೆನು ಕೊಲುವುದಿಲ್ಲೆಂದು 
ಮಾತುಗಳು ಕವಲಾದ ಬಳಿಕಿ 
ನೈತಕೀ ತನುವಿದನು ಪಾರ್ಥನ 
ಖಾತಿಗೊಪ್ಪಿಸಿ ಕಳೆವೆನೆಂದನು ತನ್ನ ಮನದೊಳಗೆ ೪೧ 
- ಮರುಳಲಾ ಮಾದೇಶಮರಳಿದ 
ಶರವ ತೊಡುವೆನೆ ಸೈರಿಸೆನೆ ಕಾ 
ತರಿಸಿ ವಾಷೆಯ ಬಿಸುಟು ಕಿಡಿಕಿಡಿವೋಗಿ ಖಾತಿಯಲಿ 
ಅರಸನೊಲಿದಂತಾಗಲೆನ್ನದು 
ಮರುಳುತನ ಕುಲಹೀನನಲಿ ಗುಣ 
ವರಸಲೇಕೆಂದೆನುತ ಧುಮ್ಮಿಕ್ಕಿದನು ಧಾರುಣಿಗೆ ೪೨ 

ಕಂಡುದೀ ವ್ಯತಿಕರವನೀತನ 
ನಂಡಲೆದು ಫಲವಿಲ್ಲಲಾ ಕೈ 
ಕೊಂಡು ನೋಡುವೆನೆನ್ನ ಸಾಮರ್ಥ್ಯದ ಸಘಾಡದಲಿ 
ಚಂಡಿಯಾದೆನು ತಾನೆನುತ ಖತಿ 
ಗೊಂಡು ಮರಳಿತು ಸರ್ಪಶರವಾ 
ಖಂಡಳಾತ್ಮಜನ ಹಾಳಾಹಳದ ಚೂಣಿಯಲಿ ೪೩ 
- ಇವನ ಬಗ್ಗೆ ಪಾರ್ಥ ಚಕ್ಷು 
ಶ್ರವನಿವನು ತಕ್ಷಕನ ಮಗ ಖಾಂ 
ಡವದ ಬೇಳಂಬದಲಿ ಬದುಕಿದ ತಲೆಯೊಳಡಹಾಯು 
ಇವನ ಮೂಡಿಗೆಯೊಳಗೆ ಶರವಾ 
ಹೈವನು ತಾನೇ ಮರಳಿದನು ನೀ 
ನವಧರಿಸಿಕೊಳ್ಳೆನುತ ನುಡಿದನು ದೈತ್ಯರಿಪು ನಗುತ ೪೪ 

ಅರಸ ಕೇಳೆ ಕರ್ಣಶಕ್ತಿ 
ಸ್ಸು ರಣಸಹಿತೀ ಬಾಣವತಿ ದು 
ರ್ಧರವದಲ್ಲದೆ ಬರಿಯ ವಿಷದುಬ್ಬರದ ಸಾಹಸವ 
ನರನಲೇ ಕೈಕೊಳದೀ ಬಹ 
ಸರಳ ದಂಬುಗಳಲೆಡೆಯಲಿ 
ತರಿದು ಬಿಸುಟನು ವೀರನಾರಾಯಣನ ನೇಮದಲಿ ೪೫ 


೫೫೮ 


ಮ ಹಾ ಭಾರ ತ 


[ ಸಂಧಿ 


ಇಪ್ಪತ್ತಾರನೆಯ ಸಂಧಿ 
ಸೂ , ಚಂಡ ಭುಜಬಲ ವಿಕ್ರಮನ ಮಾ 

ರ್ತಂಡತನಯನ ವಿಜಯಸಿರಿ ಮುಂ 

ಕೊಂಡು ಮನ್ನಿಸಿ ಭುಜಕೆ ಬಂದಳು ಕಲಿಧನಂಜಯನ 
ಕೇಳು ಧೃತರಾಷ್ಮಾವನಿಪ ನಿ 

ಬಾಯಿಬಡಿಕನಲಾ ವೃಥಾ ರಾ 
ನ್ಯಾಳ ಜಯಸಿರಿ ಸರ್ಪಬಾಣದ 

ಧೇಯ ಮದವೇಕಿನ್ನು ನಿನಗಹಿ 
ಮೇಳೆಯ ದ ಸೀಮೆಯಲಿ ನಿಂದುದು ಹಲವು ಮಾತೇನು ಸಾಯಕದ ಸಾವಿನಲಿ ನೀರಿಳಿಸುವೆನು ನೆತ್ತರಲಿ 
ಹೇಳಿ ಫಲವೇನಿನ್ನು ಮುಂದಣ 

ತಾಯ ಬಸುರಿಂಬಿಲ್ಲ ನೀನು 
ಕಾಳೆಗದ ಕರ್ಣಾಮೃತದ ಮಳೆ 

ವಾಯತಿಕೆಯಿನ್ನೆಂತು ಕೌರವ 
ಗಾಲ ಮಾದು ವಿಲೋಚನದ ಮಳೆಗಾಲವಾಯ್ತಿಂದ ೧ ರಾಯ ನೋಡಲಿ ಕರೆಯೆನುತ ತೆಗೆದೆಚ್ಚನಾ ಪಾರ್ಥ ೭ 
- ಕಳಿದ ಹೂವಿನ ಪರಿಮಳವೊ ಧರೆ 

ಆರು ಶರದಿಂದೆಚ್ಚು ಮಗುಳಿ 
ಗಿಳಿದ ಸೂರಪ್ರಭೆಯೊ ಶರದದ 

ರಾರುಬಾಣದಲೌಕಿಮೂವ 
ಹೊಳೆಯೊ ಮೇಘಸ್ಥಿತಿಯೂ ಸುರಪತಿ ಚಾಪ ವಿಭ್ರಮವೊ ತಾರು ಮಾರ್ಗಣದಿಂದ ಮುಕ್ಕುರಿಕಿದನು ರಿಪುಭಟನ 
ಇಳಿದ ಜವ್ವನದೊಲುಮೆಯೋ ಕುರು 

ಮೂರುಬಾಣದಲರಿಯ ದೇಹವ 
ಬಲವ ಕಂಡೆನು ಜೀಯ ಜಯದ 

ಕೀರಿದನು ಮತ್ತೆರಡುಶರದಲಿ 
ಗ್ಗಳಿಕೆಗಳ ಜಾರುಗಳ ನಿನ್ನ ಕುಮಾರನೊಡ್ಡಿನಲಿ ೨ ಜಾರಲೆಚ್ಚನು ಜರೆದು ಕರ್ಣನ ಕರ್ಣಕುಂಡಲವ 
ಆಗಳಳಿದುದು ಸರ್ಪಶರ ತಾ 

. ಜೋಡಕಡಿದನು ಸೀಸಕವನೀ . 
ನಾಗಳೇ ಕುರುರಾಯ ಭುಜವನು 

ಡಾಡಿದನು ಕೆಲಬಲದ ಕಣಿಗಳ 
ನೀಗಿದಳು ಜಯವಧು ಧರಾವಧು ಭಾಗ್ಯವಧು ಸಹಿತ ನೀಡುಕಾರರನಿಕ್ಕಿದನು ಗರಿಸಹಿತ ಸರಳುಗಿಯೆ 
ಆಗಳೇ ಬಿನ್ನೆ ಸೆನೇ ರಣ 

ಹೂಡಿದಂಬಿನ ಹೊದೆಯ ಬಂಡಿಯ 
ದಾಗುಹೋಗಿನ ಹೊರಿಗೆಯನು ತಾ 

ತೋಡ ಕಡಿದನು ಛತ್ರ ಚಮ್ರದ 
ನೀಗಿ ಬಿಸುಟನು ತನ್ನ ಸತ್ಯಸ್ಥಿತಿಗೆ ಕಲಿಕರ್ಣ 

ರಾಡಿಗಳ ತರಿದೊಟ್ಟಿದನು ಕಲಿಪಾರ್ಥ ನಿಮಿಷದಲಿ ೯ 
- ಆದರೇನದು ಮತ್ತೆ ಕರ್ಣನ 

ಈತನನ್ನುಡಿಸುವನೆ ಬಳಕಿನೊ 
ಕೈದುಕಾರತನಕ್ಕೆ ಸುಭಟರು 

೪ಾ ತತುಕ್ಷಣವರ್ಜುನನ ಚಮ 
ಮೇದಿನಿಯೊಳಾರುಂಟು ಪಡಿ ದೈವಾಭಿಮುಖವುಳಿಯೆ ರಾತಪತ್ರವ್ಯೂಹವನು ಕೈದುಗಳ ಬಂಡಿಗಳ 
ಹೋದೆಹೋಗಿನ್ನೆನುತ ಕಲೆಗಳ 

ಘಾತಿಸಿದನೆಡಬಲದ ಸುಭಟ 
ಸಾದುಗಳ ತನಿವೀರರಸದಲಿ 

ವಾತವನು ಕೆದರಿದನು ಸರಳ ವಿ 
ತೇದು ಚಿತ್ರವ ಬರೆದನರ್ಜುನನಂಗಭಿತ್ತಿಯಲಿ 

ಘಾತಿಯಲಿ ಬಲುಘಾಯವಡೆದನು ಪಾರ್ಥನಡಿಗಡಿಗೆ ೧೦ 
ಮತ್ತೆ ಕೃಷ್ಣನನೆಚ್ಚು ಹನುಮನ 

ಅರಸ ಹೇಳುವುದೇನು ರಾಯನ 
ತೆತ್ತಿಸಿದ ಕೂರಂಬಿನಲಿ ಕೈ 

ಸಿರಿಯ ಪೈಸರವನು ಸುಯೋಧನ 
ವರ್ತಿಸಿದರೆಂಟು ಶರವನು ತುರಗ ದೇಹದಲ್ಲಿ 

ನರಸುತನದಾಧಾರ ಮೂಲಸ್ತಂಭ ಭಂಜನವ 
ಹೊತ್ತಿದುದು ಕಡುಗೋಪ ವತ್ನಿಯೊ 

ನರನ ಜಯವೆಲ್ಲಿಯದು ದೈವವ 
ಆತ್ಮಲಿದೆ ನಿಲ್ಲೆನುತ ಪಾರ್ಥನ 

ಮರುಳುಮಾಡಿದರವರು ನಿಮ್ಮ ಯ 
ಮೆತ್ತಿ ನೂರಂಬಿನಲಿ ಪುನರಪಿ ಕಪಿಯನೊಡೆಯೆಚ್ಚ ೫ ಧರಣಿ ನಿಮಗನುಚಿತವ ನೆನೆದಳು ಹೇಳಲೇನೆಂದ ೧೧ 
ನೆಲನ ಬೇಟದ ಬೇಗೆಗೋಸುಗ. 

ಧರೆ ನೆನೆದ ದುಷ್ಕೃತವದೇನೆಂ 
ರಳಿವರಿವದಿರು ಪಾಂಡುನಂದನ 

ದರಸ ಬೆಸಗೊಂಬೆ ನಿರಂತರ 
ರಳಿಯಲವದಿರ ಬಳಿಯ ವೇಳಾಯಿತನು ಕೃಷ್ಣ ಗಡ | ಸುರಿವ ರುಧಿರಾಸಾರದಲಿ ಕೆಸರೆದ್ದು ಕಳನೊಳಗೆ 
ಅಳಿಯಲಥವಾ ನಿಲಲಿ ಹಣುಹಂ 

ಹರಿವ ಬಿಂಕದ ರಥದ ಗಾಲಿಯ 
ಪಲು ಮೆಲಿದು ನೀನಿವರ ಬಲೆಯಲಿ 

ಗರುವತನ ಗಾಳಾಯ್ತಲೇ ಖೋ 
ಸಿಲುಕಿ ನೊಂದೈ ತಂದೆ ಪವನಜ ಎಂದನಾ ಕರ್ಣ ೬ ಪ್ಪರಿಸಿ ತಗ್ಗಿತು ತೇರು ತಡೆದುದು ಭಟನ ಸಾಹಸವ ೧೨ 


೫೫೯ 


ಕರ್ಣ ಪ ವF 
೨೬ ] 

ಏನನೆಂಬೆನು ಜೀಯ ಕರ್ಣಂ 
ಗಾಲಿಯದ್ದವುಕೂಡೆ ಯಂತ್ರದ 

ಗೇನಹನೋ ಫಲುಗುಣನು ಬಳಿಕಾ 
- ಕೀಲುಗಳು ಕಳಚಿದವು ಹಯತತಿ 
ತೂಳಿ ಸತ್ಯದಲೌಕಿ ಸೆಳೆದವು ಕುಸಿದು ನಿಜಮುಖವ 

ದಾನವಾರಿಯ ನುಡಿಯ ಕೇಳಿದು ಕೇಳಿದಾಕ್ಷಣಕೆ 
ಮೇಲು ಮಿಡುಕದು ತೇರು ಕುರುಬಲ 

ಗ್ಲಾನಿಯಲಿ ಮುಳುಗಿದನು ಮನದಲ್ಲಿ 
ಜಾಲ ಜರಿದುದು ವೈರಿ ಬಲದಲಿ 

ಮಾನ ಸರ್ಪನ ಕೆಡಹಿ ಧೈರನಿ 
ಸೂಳವಿಸಿದರು ಭುಜವನೊದರಿತು ಬೆರಳ ಬಾಯ್ಕಳಲಿ ೧೩ ಧಾನವನು ಕೈ ಸೂರೆಗೊಂಡುದು ಶೋಕವರ್ಜುನನ ೨೦ 
- ಮೂಗಿನಲ್ಲಿ ಬೆರಳಿಟ್ಟು ಮಕುಟವ 

- ಮುಕ್ಕಿದನು ಮಹಿಮೆಯನು ಕಂಗಳು 
ತೂಗಿ ತೊನೆದನು ಪೂತು ಮರು ನಿ 

ಮುಕ್ಕುಳಿಸಿದವು ನೀರನಹಿತನೊ 
ರ್ಭಾಗಧೇಯನು ರಾಯನಕಟಾ ಶಿವ ಮಹಾದೇವ 

ಳುಕುವನುರಾಗದಲಿ ಕೊಂಡನು ಬಳಿಕ ವೀಳೆಯವ 
ಈಗಳಿದು ತಾನೇನು ವಿಧಿ ಬರೆ 

ಸಿಕ್ಕಿದನು ಕರುಣಾಲತಾಂಗಿಯ 
ದೊಗಟೆಯೊ ಕುರುವಂಶ ವಜ್ರದ 

ತೆಕ್ಕೆಯಲಿ ನಾನೇನ ಹೇಳುವೆ 
ಬೇಗಡೆಯೋ ಮಾಮಾ ಎನುತ ಮರುಗಿದನು ಕಲಿಕರ್ಣ ನೊಕ್ಕಲಿಕ್ಕಿತುಶೋಕವರ್ಜುನನಂತರಂಗದಲಿ - ೨೧ 
ಶಿವನ ಬಲುಹುಂಟೆಂಬೆನೇ ಶಿವ 

- ತೇರಿನಲಿ ಚಾಚಿದನು ಮೆಲ್ಲನೆ 
ನವರ ಕಡೆ ಹರಿಯೆಂಬೆನೇ ಪಾಂ 

ಭಾರಿ ಧನುವನು ಕಯ್ಯ ಕಣಿಗಳ 
ಡವರ ಬಂಡಿಯ ಬೋವನಿಂದ್ರಾದ್ಯರು ಸಹಾಯಿಗಳು ನೋರೆಯಲಿ ಸೈತಿರಿಸೆ ಕಂಡನು ಮತ್ತೆ ಮುರವೈರಿ 
ಅವರು ಸಾಕ್ಷಾತರ್ಜುನರು ನ 

ಹಾರವೇಕೆ ಕಂಗಳಲಿ ಕ 
ಮೃವನಿ ನಮಗುಂಟೆಂಬೆನೇ ಕೌ 

ಸ್ತೂರಿಯೇಕೆ ಕದಪಿನಲಿ ಶೃಂ 
ರವನ ಪುಣ್ಯವನರಿಯೆನಿದು ಹದನೆಂದನಾ ಕರ್ಣ ೧೫ ಗಾರವಿದು ವಿಪರೀತವೇ . ಪಾರ್ಥ ಹೇಳೆಂದ - ೨೨ 
ಇಳುಹಿದನು ರಥದೊಳಗೆ ಚಾಪವ 

- ದೇವ ಹಗೆಯಾಗಿರನು ಕರ್ಣನಿ 
ನಳವಡಿಸಿದನು ಸೆರಗನಲ್ಲಿಂ 

ದಾವ ಹದನೆಂದರಿಯೆ ಮನದಲಿ 
ದಿಳಿದು ಗಾಲಿಯನಲುಗಿ ಪಾರ್ಥನ ನೋಡಿ ನಸುನಗುತ ನೋವುಮಿಗುವುದು ಕೈಗಳೇಳವು ತುಡುಕುವಡೆ ಧನುವ 
ಎಲೆ ಧನಂಜಯ ಸೈರಿಸುವುದರೆ 

ಜೀವವೀತನಮೇಲೆ ಕರಗುವು 
ಗಳಿಗೆಯನು ರಥವೆ ನಿನಗಾ 

ದಾವ ಸಖನೋ ಶತ್ರುವೆಂಬೀ 
ನಳವಿಗೊಡುವೆನು ತನ್ನ ಪರಿಯನು ಬಳಿಕ ನೋಡೆಂದ ೧೬ ಭಾವನೆಯ ಬಗೆ ಬೀಳುಕೊಂಡುದು ಕರ್ಣನಾರೆಂದ ೨೩ 
ರೂಡಿಸಿದ ಭಟ ನೀನು ಪಂಥದ 

ಕೌರವನ ಮೇಲಿಲ್ಲದಗ್ಗದ 
ಪಾಡುಗಳ ಬಲ್ಲವನು ಶಾಸ್ತ್ರವ 

ವೈ ರವೀತನಮೇಲೆ ನಮಗಪ | 
ಖೋಡಿಗಳೆವವನಲ್ಲ ಲೌಕಿಕ ವೈದಿಕ ಸ್ಥಿತಿಯ 

ಕಾರಿಯಿಾತನು ಮರಣದನುಸಂಧಾನವಿನ್ನೆ ಬರ 
ನಾಡೆ ಬಲ್ಲಿರಿ ಶಸ್ತ್ರಹೀನರ 

ವೈರವುಪಶಮಿಸಿತು ಯುಧಿಷ್ಠಿರ 
ಕೂಡೆ ವಾಹನಹೀನರಲಿ ಕೈ 

ವೀರನಿಂದಿಮ್ಮಡಿಯ ನೇಹದ 
ಮಾಡಲನುಚಿತವೆಂಬ ಮಾರ್ಗನೆಂದನಾ ಕರ್ಣ ೧೭ ಭಾರವಣಿ ತೋರುವುದಿದೇನೆ ಕರ್ಣನಾರೆಂದ 
- ಎನುತ ಗಾಲಿಯನಲುಗಿ ಕೀಲ 

- ಆಸುರದ ವ್ಯಾಮೋಹವಿದು ಡೋ 
ಚ್ಚಿನಲಿ ಮುಂಗೈಗೊಟ್ಟು ಮೊಳಕಾ 

ಲ್ಯಾಸವೋ ಕೌರವರ ಥಟ್ಟಿನ 
ಲಿನಲಿ ಧರಣಿಯನ್‌ಕಿ ತಗ್ಗಿದ ರಥವ ನೆಗಹುತಿರೆ 

ವೈಸಿಕವೊ ನಿಮ್ಮಡಿಯ ಮಾಯಾಲಯದ ಮಾಲೆಗಳೊ 
ದನುಜರಿಪು ಚಮ್ಮಟಿಗೆಯಲಿ ಫಲು 

ವಾಸಿ ಬೀತುದು ಛಲಗಿಲದ ಕಾ 
ಗುಣನ ತಿವಿದನು ನೋಡು ರಾಧಾ 

ಳಾಸ ಸೋತುದು ಕರ್ಣನಲಿ ಹಿರಿ 
ತನುಜನಿರವನು ಬೇಗಮಾಡೆಂದರ್ಜುನನ ಜರೆದ 

ದಾಸೆಯಾಯಿತು ಕೃಷ್ಣ ಕರುಣಿಸು ಕರ್ಣನಾರೆಂದ ೨೫ 
ಎಸು ಮರುಳೆ ಗಾಂಡೀವಿಯಾಪ 

- ಕಾಲಯವನನುಪಾಯದಿಂದವೆ 
ನೈಸಗಿದಾಗಳೆ ಹಗೆಯ ಗೆಲುವುದು 

ಬೀಳಿಸಿದೆ ಮಾಗಧನನಾ ಪರಿ 
ವಸುಮತೀಶರ ನೀತಿ ತೊಡುತೊಡು ದಿವ್ಯಮಾರ್ಗಣವ ಸೀಳಿಸಿದೆ ಭೀಪ್ರಾದಿಗಳ ಸೋಲಿಸಿದ ಸಾಮದಲಿ 
ವಿಷಮವೀರನು ರಥವ ಮೇಳಾ 

ಡಾಳನತಿ ಡೊಂಕಣಿಯ ಠಕ್ಕಿನ 
ಪಿಸದ ಮುನ್ನವೆ ಹರಿವ ನೆನೆ ಸೈ 

ಡೌಲಿಕಾರನು ನಿನ್ನ ಮಾಯೆಯ 
ರಿಸಿದ ಬಳಿಕೀ ಕರ್ಣ ಕೈಕೊಂಬನೆ ತ್ರಿಯಂಬಕನ ೧೯ ಹೇಳಲಮ್ಮೆನು ಕೃಷ್ಣ ಕರುಣಿಸು ಕರ್ಣನಾರೆಂದ ೨೬ 


೫೬೦ ಮ ಹಾ ಭಾರತ 

[ ಸಂಧಿ 
ಋಷಿಗಳನುಮತದಿಂದ ಕುಂತಿಯ 

ಈಗಲೀ ಧರ್ಮಶ್ರವಣ ನೀ 
ಬಸುರಲೇನುದಯಿಸನಲೆ ನೀ 

ನಾಗಳೇರಿಸಿ ನುಡಿದ ಭಾಷೆಗೆ 
ನಸುರರಿಪು ಬಹು ಕಪಟನಾಟಕ ಸೂತ್ರಧಾರನಲೆ 

ಮೂಗುಹೋದುದೆ ಮರೆದಲಾ ಮಾತುಗಳು ಹಳಸುವವೆ 
ವಸುಮತಿಯ ಭಾರವನು ಸಲೆ ಹಿಂ 

ಹೋಗಲೆಲೆ ಮರುಳೇ ವಿಭಾಡಿಸು 
ಗಿಸುವ ಕೃತ್ಯವು ನಿನ್ನದೆನಗು | 

ಬೇಗದಲಿ ಬಹುರಾಜಕಾರವ 
ಬೃ ಸವಿದೇನೆಂದರಿಯೆನಕಟಾ ಕರ್ಣನಾರೆಂದ ೨೭ ನೀಗಳೇ ತಿದ್ದುವೆನು ತೊಲಗಿಸು ಸೂತಜನ ಶಿರವ ೩೪ 
- ಧರೆಯ ಬಿಡುವೆವು ಕುರುಪತಿಗೆ ನಾ 

- ಅಕಟ ನಿಷ್ಕರುಣಿಯೆ ವೃಥಾ ಪಾ 
ವರುವರೊಡವುಟ್ಟಿದರು ವಿಪಿನಾಂ 

ತಕವಿದೇಕೆ ಹೇಳು ಜಯಕಾ 
ತರದೊಳಗೆ ಭಜಿಸುವೆವು ನಿನ್ನನು ಭಾವಶುದ್ದಿಯಲಿ ಮುಕರು ನಾವೊಲ್ಲದಡೆ ನಿಮಗೇಕೀಸು ನಿರ್ಬಂಧ 
ತೆರಳುವೀ ಸಿರಿಗೋಸುಗರ ಸೊ 

ಪ್ರಕಟ ಕುರುವಂಶದ ಯದುರಾ 
ದರನ ಕೊಲವೆನೆ ಕೃಷ್ಣ ಕರುಣಿಸು 

ಜಕರೊಡನೆ ಹಗೆಯಿಲ್ಲಲೇ ಮತಿ 
ಕರುಣಿಸಕಟಾ ಕೃಷ್ಣ ಕರುಣಿಸು ಕರ್ಣನಾರೆಂದ ೨೮ ವಿಕಳನಾದೆನು ಕೃಷ್ಣ ಕರ್ಣನ ಕೊಲುವನಲ್ಲೆಂದ ೩೫ 
- ದೂರುವವರಾವ ಕರುಣವ 

ಬಿಸುಟು ಹೋದನು ರಥವ ಸಾರಥಿ 
ತೋರಿ ಬಿನ್ನಹಮಾಡಿದೆನು ಹಗೆ 

ವಸುಧೆಯಲಿ ರಥವನ್ನು ಕೆಡೆದುದು 
ಯೇರದಿವನಲಿ ಸೇರುವುದು ಸೋದರದ ಸಂಬಂಧ 

ನಿಶಿತಮಾರ್ಗಣವಿಲ್ಲ ಕಯ್ಯಲಿ ದಿವ್ಯಧನುವಿಲ್ಲ 
ಆರೆನೀತನ ಕೊಲೆಗೆ ಹೃದಯವ 

ಎಸುವಡೆಂತೇಳುವುವು ಕಯ್ ನೀ | 
ಸೂರೆಗೊಂಡನು ಕರ್ಣನಕಟಾ 

ಬೆಸಸುವಡೆ ಮನವೆಂತು ಬಂದುದು 
ತೋರಿ ನುಡಿಯಾ ಕೃಷ್ಣ ಕರುಣಿಸು ಕರ್ಣನಾರೆಂದ ೨೯ ಬಸುರ ಶಿಖಿ ಬಲುಹಾಯ್ಕು ಕರ್ಣನ ಕೊಲುವನಲ್ಲೆಂದ ೩೬ 
- ಅರಸ ಕೇಳೆ ಬಳಿಕ ಪಾರ್ಥನ 

ಗುರುವನೆಸುವಡೆ ಮೇಣು ಭೀಷ್ಮನ 
ಕರುಣರಸದಾಳಾಪ ವಾಗ್ನಿ 

ಸರಳ ತಡಿಕೆಗೆ ಚಾಚುವಡೆ ಧಿ 
ಸರಕೆ ಮನದಲಿ ಮರುಗಿದನು ಮ ರಸುನಗುತ ಸ್ಮರಿಸುವಡೆ ಕೃಪ ಶಲ್ಯ ಸೈಂಧವ ಮುಖ್ಯ ಬಾಂಧವರ 
ಕೆರಳಿದನು ಮಾತಿನಲಿ ಸುಡು ಬಾ 

ತೆರಳಿದೆನೆ ತೆರೆಸಿದೆನೆ ಹೇ . 
ಹಿರನಲಾ ನೀ ನಿನ್ನ ವಂಶಕೆ 

ವರಿಸಿದೆನೆ ಹೊರಿದೆನೆ ಕಲಿತನ 
ಸರಿಯೆ ಸೂತನ ಮಗನಿದೇನೆಂದಪುರರಿಪು ಜರೆದ ೩೦ ಕರಗಿತೇನೆಂದರಿಯೆ ಕರ್ಣನ ಕೊಲುವನಲ್ಲೆಂದ ೩೭ 
ವಾಸಿಗಾದುದೆ ಜಾತಿಸಂಕರ 

ಬಳಿಕ ಭೀಮಾದಿಗಳ ಮನದಲಿ 
ಬೇಸರಾಯಿತೆ ಧೃತಿಗೆ ಕಲಿತನ 

ಸುಳಿದು ಸಂದೇಹವೀತನ | 
ಕೀಸು ಮೊಲೆಗಳು ಮೂಡಿದವಲಾ ಪಾರ್ಥ ಸಮರದಲಿ ಕೊಲುವುದೇನನುಚಿತವೊ ಮೇಣುಚಿತವೋ ಶಿವಾ ಎನುತ 
ಹೂಸಕದ ಛಲವೀಯಹಂಕೃತಿ 

ಅಳುಕಿದರು ದೌಪದಿ ಯುಧಿಷ್ಠಿರ 
ಮೀಸಲಳಿದುದೆ ಶಿವಶಿವಾ ನಿ 

[ ೩೧ ರೊಳಗೊಳಗೆ ಸಂತಾಪಶಿಖಿಯಲಿ 
ರ್ದೊಪದಲಿ ಬಹುದೊಷವಿದು ವಿಪರೀತವಾಯ್ತಿಂದ ತಳಿತ ದುಗುಡದ ಬಿಗಿದ ಬೆರಗಿನೊಳಿದ್ದು ದಾಚೆಯಲಿ ೩೮ 
- ಕೃತಿಯೊಳೀ ಕ್ಷತ್ರಿಯರ ಧರ 

ಮೊದಲಲೆರಡೊಡ್ಡಿನಲಿ ಸುಮಾ 
ಸ್ಥಿತಿಯನರಿಯಾ ಕೃಷ್ಣ ಚಾಪ 

ನದ ಸಘಾಡವ ಕಂಡೆನಿಗಳು 
ಚ್ಯುತರನಪಗತವಾಹನರ ಪರಿಮುಕ್ತಕೇಶಿಗಳ 

ತುದಿಗೆ ಬರೆವರೆ ಕಂಡೆನಿವರವರೆರಡು ಥಟ್ಟಿನಲಿ 
ಗತಿವಿಹೀನರ ದೈನ್ಯವಾಚಾ 

ತುದಿಬೆರಳ ಕಂಬನಿಯ ಬಳಸಿದ 
ಯುತರ ತರು ವಲ್ಮೀಕ ಜಲ ಸಂ 

ಬೆದರುಗಳ ಕುಕ್ಕುಳಿಸಿದುತ್ತಾ 
ಗತರವಿರಿವುದು ಧರ್ಮವೇ ನಾವರಿಯೆವಿದನೆಂದ ೩೨ ಹದ ವಿಘಾತಿಯ ನಟ ಚಿಂತೆಯನರಸ ಕೇಳೆಂದ ೩೯ 
ಹೇಳು ಹೇಳಿನ್ನೊಮ್ಮೆ ಧರ್ಮವ 

- ಮತ್ತೆ ಜರೆದನು ದನುಜರಿಪು ತಲೆ 
ಕೇಳಿದರಿಯವು ನಿಮ್ಮ ಕಯ್ಯಲಿ 

ಗುತ್ತಿದನು ಕಲಿ ಪಾರ್ಥನಾತನ 
ಕೇಳಲಾಗದೆ ರಾಜಧರ್ಮ ಪುರಾಣ ಸಂಗತಿಯ 

ಕುತ್ತಿ ಬರಸೆಳೆದಂತೆ ಭಂಗಿಸಿದನು ಮುರಧ್ವಂಸಿ 
ಅಳಿವನಘಾಟನೆ ದೊಠಾರಿಸಿ 

ಒತ್ತುವವು ಫಲುಗುಣನ ನುಡಿ ಮಿಗೆ 
ಸೋಲಿಸುವುದೇನರಿದೆ ಬಲುಗೆ 

ಕೆತ್ತುವವು ಹರಿವಚನವಾತನ | 
ಯಾಳಲಾ ನೀ ರಣಕೆ ದಿಟ ವಸುದೇವನಾಣಿಂದ ೩೩ ಚಿತ್ರವನ್ನು ಸಂತೈಸಿ ಹರಿ ತಿಳುಹಿದನು ಸಾಮದಲಿ ೪೦ 


೫೬೧ 
ಕರ್ಣ ಪರ್ವ 
೨೬] 
ಎಲೆ ಧನಂಜಯ ನೀನು ಹಿಮಕರ 

ಧನುವ ಕೊಂಡನು ಹಯವ ಜರೆದ 
ಕುಲದ ಸುಕುಮಾರಕನು ಲೋಕದ 

ರ್ಜುನನ ತರುಬಿದನಖಿಳ ಕುರುಬಲ 
ಕುಲವಿಹೀನನು ಕರ್ಣನಿವ ನಿನಗೆಂತು ಸರಿಯಹನು 

ವನಧಿಗಭಯವನಿತ್ತು ಮುಸುಕಿದನಂಬಿನಲಿ ನರನ 
ತಲೆಯ ಮಾರಿ ಶರೀರವನ್ನು ಸಲೆ 

ಕನಲಿದವು ನಿಸ್ಸಾಳ ರಿಪುನೃಪ | 
ಸಲಹಲೋಸುಗ ಕೌರವನ ತಂ 

ಜನವ ಬಯ್ದವುಕಹಳೆ ಬಹುವಿಧ 
ಬುಲಕೆ ಕಾಂತವನು ಬಂಧುವೆ ಪಾರ್ಥ ಹೇಳೆಂದ ೪೧ ನಿನದದಲಿ ಗರ್ಜಿಸಿದವೆರಡೊಡ್ಡಿ ನಲಿ ಘನವಾದ್ಯ ೪೭ 
ಕೇಡಹೊತ್ತಿಸಿ ನಿಮ್ಮ ಬೇಂಟೆಯ 

- ಅಳುಕಿದನೆ ರಥ ಮುಗಿದರೆ ಕಳ 
ನಾಡಿಸಿದನಿವ ಜೂಜನಾಡಿಸಿ 

ವಳಿಸಿದನೆ ಶಲ್ಯಾಪಕರಣಕೆ 
ನಾಡ ಗೊಳಿಸಿದ ಹಿಸುಣವ ನಿಮ್ಮೆಲ್ಲರನು ಕೆಡಿಸಿ 

ಕೆಲಬಲನ ಹಾರಿದನೆ ನರನವಗಡಿಸಿ ಕಾದಿದಡೆ 
ನಾಡ ಸಂಧಾನವನು ನಾವ್ ಮಾ 

ಬಲಿಮಥನ ಮತ್ತು ಭಾಪು ಪಾಂಡವ 
ತಾಡಲೆಮ್ಮ ನು ಬಿಗಿಯಲನುವನು 

ಬಲದಿಶಾಪಟ ರಾಯಮದನ 
ಮಾಡಿಸಿದ ಕರ್ಣ ನಿಮಗತಿಹಿತವನಹನೆಂದ ೪೨ ಪ್ರಳಯಹರ ಭಾವೆಂದು ಹೊಗಳಿತು ವಂದಿಸಂದೋಹ 
- ಕೊಲ್ಲನೇ ಅಭಿಮನ್ಯುವನು ಹಗೆ 

- ಅರಸ ಕೇಳೆ ಜೂಜುಗಾರರ 
ಯಲ್ಲವೇ ಮಾರುತಿಯ ಕೊರಳನು 

ಸಿರಿಯ ಸಡಗರ ಕಳಿವಗಲ ತಾ 
- ಬಿಲ್ಲ ಕೊಪ್ಪಿನೊಳೆಳೆಯನೇ ಕೆಡೆಯೆಸನೆ ಧರ್ಮಜನ ವರೆಯ ನಗೆ ಸಜ್ಜನರ ಖಾತಿ ನಿತಂಬಿನೀ ಸ್ನೇಹ 
ಖುಲ್ಲನೀತಿಯ ನೆನೆಯದಿರು ನೀ 

ಪರಮಯೋಗಿಯ ಲೀಲೆ ಕೌರವ 
ನೆಲ್ಲಿಯವನೀ ವೈರಿ ಕರ್ಣನ 

ರರಸನೊಡ್ಡಿನ ಜಯವಿದೀಸರ 
ದೆಲ್ಲಿಯವನೆಸು ಮರುಳೆ ಎಂದನು ನಿಜವ ತೋರಿಸದೆ ೪೩ ಗರುಡಿಯೊಂದೇ ಶ್ರಮವಕೊಡುವುದು ಶಕ್ರಧನುವೆಂದ ೪೯ 
ಬೀಸಿದನು ನಿಜ ಮಾಯೆಯನು ಡೋ 

ಉಬ್ಬಿದನು ನಿನ್ನಾತನಾತನ 
ಲ್ಯಾಸದಲಿ ಹರಹಿದನು ತಮವನು 

ತುಬ್ಬಿನಲಿ ಕುರುಬಲದ ಹರುಷದ 
ರೋಪವನು ಬಿತ್ತಿದನು ಮನದಲಿ ನರನ ಕಲಿಮಾಡಿ ಜಬ್ಬುರಿಯ ಹುರಿಗೂಡಿತೋರಿತು ಚಾರು ಚತುರಂಗ 
ಐಸೆ ಬಳಿಕೇನೆನ್ನ ಖಿಳಗುಣ 

ತಬ್ಬಿ ತುಳುಕುವ ಕಣಿಯ ಕಣಿಯಲಿ 
ದೋಷ ನಿನ್ನದು ಪುಣ್ಯಪಾಪದ 

ಹಬ್ಬಿ ಹರೆದುದು ತೋರದಲಿ ಬಲಿ 
ವಾಸಿ ನಮಗೇಕೆನುತ ಕೊಂಡನು ಧನುವನಾ ಪಾರ್ಥ ೪೪ ದುಬ್ಬುಗವಳದ ಕಣ್ಣುಗಳು ಕರ್ಣಾವಸಾನದಲಿ HC 
ಹಿಡಿ ಧನುವನನುವಾಗ ಸಾಕಿ 

ಹತ್ತು ಶರದಲಿ ತುರಗವನು ಮೂ 
ನೈಡಬಲನ ಹಾರದಿರೆನುತ ಕಯ್ 

ವತ್ತರಲಿ ಮುರವೈರಿಯನು ತೊಂ 
ಗಡಿಯನೆಚ್ಚನು ನೂರು ಶರದಲಿ ಸೂತನಂದನನ 

ಬತ್ತರಲಿ ಫಲುಗುಣನನ್ನವಂಬಿನಲಿ ಕಪಿಯ 
ತೊಡಗಿತೇ ಕಕ್ಕುಲಿತೆ ಮನದಲಿ 

ಮತ್ತೆ ಮೂವತ್ತರಲಿ ಮಗುಳರು 
ಪಡ ಎನುತ ಮೂರಂಬನೆಡೆಯಲಿ 

ವತ್ತರಲಿ ನರರಥವ ನೂರೆ . 
ಕಡಿದು ಬಿಸುಟನು ಸೆಳೆದು ಕಿಗ್ಗಟ್ಟಿನ ಕಠಾರಿಯಲಿ ೪೫ ವತ್ತು ಶರದಲಿ ಘಾಯಗಾಣಿಸಿದನು ಚತುರ್ಬಲವ ೫೧ 
- ರಥವ ಸಂತೈಸಿದನು ಬಳಿಕ 

- ಬಲಜಲಧಿ ಸುಳಿಗೊಂಡು ಪಾರ್ಥನ 
ರಥ ಭಯಂಕರನೇರಿದನು . ನಿಜ 

ಬಳಿಗೆ ತೆಗೆದುದು ತೆಗೆದುದಿತನ 
ರಥವನತಿಹರುಷದಲಿ ತೊಳೆದನು ಚರಣ ಕರತಳವ 

ಕಲಿತನದ ವಿಕ್ರಮ ಧನಂಜಯನಾ ಧನಂಜಯನ 
ಪೃಥಿವಿ ನೆನದಪಕಾರ ಲೋಕ 

ಅಳುಕಿದರು ಭೀಮಾದಿಗಳು ತ 
ಪ್ರಥಿತವಾಯಿತು ಸಾಕು ಬದುಕಲಿ 
ಪೃಥೆಯ ಮಕ್ಕಳೆನುತ್ತ ಕೊಂಡನು ನಗುತ ವೀಳೆಯವ ೪೬ 

ಲ್ಲಳಿಸಿತಾಚೆಯ ಥಟ್ಟು ಕೌರವ 
ದಳದ ಕಳಕಳ ಕೆಟ್ಟುದೊಂದರೆಗಳಿಗೆ ಮಾತ್ರದಲಿ ೫೨ 


K . B . K . 


* 


ಮ ಹಾ ಭಾರತ 


[ ಸಂಧಿ 


ಇಪ್ಪತ್ತೇಳನೆಯ ಸಂಧಿ 
ಸ , ಸಮರ ಸಾಹಸ ವೀರನನುಪಮ 

ಕಮಲಸಖನ ಕುಮಾರನದಟಿಂ 

ದಮರನಗರಿಗೆ ನಡೆಯ ಹಲುಬಿದ ಕೌರವರ ರಾಯ 
ಸಾಲದೇ ಕಥೆಯನ್ನು ಮೇಲಣ 

ನೋಡಿ ದಣಿಯನು ನಿಚ್ಚಲುಚಿತವ 
ಕಾಳೆಗದ ಮಾತುಗಳನಕಟಾ 

ಮಾಡಿ ದಣಿಯನು ಖೇಳ ಮೇಳದ 
ಕೇಳಿ ಜೀವವ ಹಿಡಿಯಲಾಪೈ ತಂದೆ ಧೃತರಾಷ್ಟ್ರ 

ಲಾಡಿ ದಣಿಯನು ಶಿವಶಿವಾ ತನ್ನೊಡನೆ ಕುರುರಾಯ 
ಹೇಳುವಡೆ ಕರ್ಣವ್ಯಥೆಯ ಸಂ 

ಓಡಲರಿಯದೆ ದ್ರೋಣಭೀಷ್ಕರು 
ಭಾಳಿಸುವಡೆನಗರಿದು ನುಡಿಗಳ 

ಗೂಡ ತಲೆಗೊಟ್ಟೆ ಸರಲಿ ತಾ 
ಕಾಳಕೂಟವ ಬಡಿಸುವೆನು ಕಿವಿಯಾರೆ ಸವಿಯೆಂದ ೧ ಮಾಡಿತೇನರಸಂಗೆನುತ ಮರುಗಿದನು ಕಲಿಕರ್ಣ ೭ 
ತೂಳಿದನು ಕಲಿ ಪಾರ್ಥನೀತನ 

- ಮೊದಲಲಾತ್ಮಜರಳಿವನೊಡವು 
ಮೇಲೆ ಶಿವಶಿವ ಕಣಿಯ ಕಡೆವಳೆ 

ಟ್ವಿದರ ಮೆಯ್ಯಲಿ ಮರದನೊಡವು 
ಗಾಲ ತಪ್ಪಲ್ಲೆನುತ ಕಡಿದನು ಕರ್ಣನಂಬುಗಳ 

ಟ್ಟಿದರು ನೂರ್ವರು ಮಡಿಯ ಮರೆದನು ತನ್ನ ಸುಳಿವಿನಲಿ 
ಮೇಲೆಮೇಲೆಚ್ಚಂಬುಗಳ ಸಲೆ 

ಕದನವೆನ್ನಯ ಸುಳಿವನೊಳಕೊಂ 
ಸೀಳಿ ಕರ್ಣಧ್ವಜದ ಕಂಭದ 

ಡುದು ಸುಯೋಧನನ್ನ ಪತಿಗಿನ್ಯಾ 
ಕೂಲ ಮುರಿಯಿಸಲುಡಿದು ಬಿದ್ದುದು ವರ ರಥಾಗ್ರದಲಿ ೨ ಸ್ಪದರ ಕಾಣೆನು ಶಿವಶಿವಾ ಎಂದಳಲಿದನು ಕರ್ಣ ೮ 
- ಆ ಮಹಾಧ್ವಜ ದಂಡ ಪಾತದ 

- ಸಲಹಿದೊಡೆಯನ ಜೋಳವಾಳಿಗೆ 
ಡಾಮರದ ದಳವುಳಕೆ ಹೆದರಿತು 

ತಲೆಯ ಮಾರುವುದೊಂದು ಪುಣ್ಯದ 
ಹಾ ಮಹಾದೇವೇನ ಹೇಳುವೆನೈ ಮಹೀಪತಿಯೆ 

ಫಲವು ಮರಣದ ಹೊತ್ತು ಕೃಷ್ಣನ ಕಾಬ ಸುಕೃತಫಲ 
ಧೂಮಚುಂಬಿತ ಚಿತ್ರದಂತೆ ಸ 

ಇಳೆಯ ಮೇಲೆನಗಲ್ಲದಾರಿಗೆ 
ನಾಮರಿದ್ದುದು ಸೌಬಲಾಶ್ 

ಫಲಿಸುವುದು ತಾ ಧನ್ಯನೆನುತೆವೆ 
ತಾಮ ಕೃಪ ಕೃತವರ್ಮಕಾದಿಗಳೊಂದು ನಿಮಿಷದಲಿ ೩ 

ಹಳಚದಸುರಾಂತಕನನೀಕ್ಷಿಸುತಿರ್ದನಾ ಕರ್ಣ 
ಮತ್ತೆ ಕೇಳರಿವಿಕ್ರಮವ ನಭ 

- ಒಳಗೆ ಹೃದಯಾಂಬುಜದ ಮಧ್ಯ 
ಕೊತ್ತಿತೀತನ ಶೌರವಾತನ 

ಸ್ಥಳದೊಳಗೆ ಮುರವೈರಿಯನು ಹೊರ 
ನೆತ್ತರಲಿ ನಾದಿದನು ನಾನಾವಿಧ ಶರಾವಳಿಯ 

ವಳಯದಲಿ ಫಲುಗುಣನ ಮಣಿರಥದಗ್ರಭಾಗದಲಿ 
ಹತ್ತು ಶರದಲಿ ಕರ್ಣ ಚಾಪವ 

ಹೊಳೆವ ಹರಿಯನು ಕಂಡನಿದು ಹೊರ 
ಕತ್ತರಿಸಿದನು ಪಾರ್ಥನೀತನ 

ಗೋಳಗೆ ಹರಿ ತಾನೆಂಬಭೇದವ 
ಚಿತ್ತದಲಿ ಕರುಣಾರಸಕೆ ಕಾಲಾಟವಾಯ್ತಿಂದ 

ತಿಳಿದು ನಿಜದೆಚ್ಚರ ಸಮಾಧಿಯೊಳಿರ್ದನಾ ಕರ್ಣ ೧೦ 
- ದೊಣಭೀಷ್ಕರ ನಚ್ಚಿದರೆ ಮುಂ 

- ಅರಸ ಚಿತೆಸಾಚೆಯಲಿ ಮುರ 
ಗಾಣಿಕೆಯಲೇ ಮಡಿದರೆನ್ನಯ 

ಹರನಲೇ ನಿಮ್ಮನ್ನಯವ ಸಂ 
ಗೋಣಕೊಯ್ದ ನು ಕೃಷ್ಣ ಮುನ್ನಿನ ಕುಲವನೆಚ್ಚರಿಸಿ ಹರಿಸಿದಾತನು ಭೀಮಸೇನನೊ ಮೇಟ್ ಧನಂಜಯ 
ಪ್ರಾಣ ಪಾಂಡವರೆಂಬ ನುಡಿಯನು 

ಸರಳ ತೊಡುತೊಡು ಪಾರ್ಥ ಕರ್ಣನ 
ಜಾಣಿನಲಿ ಹರಿ ಬಲಿದನೊಡೆಯಗೆ 

ಶಿರವನಿಳುಹಾ ಹಾರದಿರು ಹೇ 
ಕಾಣಿನಾರನೆಂದು ಮನದಲಿ ಮರುಗಿದನು ಕರ್ಣ ೫ ವರಿಸದಿರು ತೆಗೆ ದಿವ್ಯಶರವನು ಬೇಗಮಾಡೆಂದ ೧೧ 
- ಕುಲಕೆ ಕೀಳಿವನೆಂದು ಟಿಕ್ಕರಿ 

ಕರಗುವರೆ ನೀ ಸಾರು ಭೀಮನ 
ಗಳೆದಡಾ ಬಹುಬಂಧುವರ್ಗವ 

ಕರೆದು ಕೊಲಿಸುವೆನೀತನನು ನಿ 
ನುಳಿದು ಸಿಂಹಾಸನದಲೆನಗಭಿಷೇಕವನ್ನು ಮಾಡಿ 

ಷ್ಟು ರನಲಾ ನೀನೆನ್ನದಿರು ತೆಗೆ ನಿನ್ನ ತನ್ನಿಂದ 
ಕುಲದ ಮಲಿನವ ತೊಳೆದು ಕೌರವ 

ಹರಿಯದೇ ಹಗೆ ನಮ್ಮ ಚಕ್ರದ 
ಕುಲದೊಳೊಡವೆಚ್ಚವನಿಪಾಲಕ 

ಲರಿಭಟನ ಮುರಿವೆನು ಯುಧಿಷ್ಠಿರ 
ತಿಲಕ ಕುರುಪತಿಗಾಪ್ತರಿಲ್ಲೆಂದಳಲಿದನು ಕರ್ಣ ೬ ನರಸುತನವದು ನಿಲಲಿ ನೀನಂಜುವರೆ ಸಾರೆಂದ ೧೨ 


೫೬೩ 
ಕರ್ಣ ಪರ್ವ 
೨೭ ] 

ಹಿಂದೆ ಪಾಶುಪತಕ್ಕೆ ಬಳುವಳಿ 
- ಈಸು ಕರ್ಣನ ಮೇಲೆ ಬಹಳ 
ದ್ವೇಷವೇನೋ ಎನುತ ಮನದಲಿ 

ಬಂದುದಂಜನ ಬಾಣವದರೆಣಿ | 
ಘಾಸಿಯಾದನು ಪಾರ್ಥ ಕರುಣಧದುಪಟಳಕೆ ಯಿಂದ ತೆಗೆದನು ಗಿರಿಜೆಯಂಫ್ರಿಯ ನೆನೆದು ಮಂತ್ರಿಸುತ 
ಆಸೆಯಿನ್ನೇಕೆನುತ ಸೆಳೆದನು 

ಮಂದರಾಚಲ ನಡುಗೆ ಕಿಡಿಗಳ 
ಸೂಸುಗಿಡಿಗಳ ಹೊಗೆಯ ಹೊದರಿನ 

ಸಂದಣಿಯ ಸುರಿವಂಬನಾ ರವಿ | 
ಮಾಸಲಳಿದಾರೆಂಜಲಿಸದಂಜಳಿಕ ಮಾರ್ಗಣವ 

ನಂದನನ ಕೊರಳೆಡೆಯೊಳೆಚ್ಚನು ವಾಸವನ ಸೂನು ೨೦ 
ಉರಿಯನುಗುಳುವ ಬಾಣದಲಿ ಕ 

ಅರಸ ಕೇಳೆ ಕರ್ಣನೊಡಲಲಿ 
ತರಿಸಿ ಕರ್ಣನನೆಸಲು ಸಮರದ 

ಪರಮತೇಜಃಪುಂಜವೊದೆದು 

ಪ್ಪರಿಸಿ ಹಾಯ್ದು ದು ಹೊಳೆದುದಿನಮಂಡಲದ ಮಧ್ಯದಲಿ 
ಲುರವ ಕೀಲಿಸಿತಂಬು ಗರಿಗಡಿಯಾಗಿ ಗಾಢದಲಿ 
ಹರಣ ತೋಲಗದ ಮರ್ಮವನು ಮುರ 

ಅರರೆ ಭಾಪುರೆ ಕರ್ಣ ಮತ್ತು ಭಾ 4 
ಹರನು ಕಂಡನು ರಥದ ವಾಷೆಯ 

ಪುರೆ ಭಟಾಗ್ರಣಿ ನಿನ್ನ ಸರಿದೊರೆ 
ನಿರಿಸಿ ಕರ್ಣನ ಹೊರಗೆ ಬಂದನು ವಿಪ್ರವೇಷದಲಿ ೧೪ ಯೆರಡು ಯುಗದಲಿ ಕಾಣೆನೆಂದಳಲಿದನು ಹನುಮಂತ ೨೧ 
- ತ್ಯಾಗಿ ಜಗದೊಳಗೆಂಬ ಕೀರ್ತಿಯ 

ಕೊಟ್ಟ ಭಾಷೆಗೆ ಮರಳಿ ಬಾಣವ 
ಲೋಗರಿಂದ ಕೇಳು ಬಂದೆನು 

ತೊಟ್ಟನೇ ತಾನೊಡೆಯನೆಂದರೆ 
ಮೇಗಳತಿಶಯ ಪದವನೊಲುವಡೆ ಮನದ ಬಯಕೆಗಳ 

ಪಾಂಡವರೊಳನುಸಂಧಾನವನು ಬಿಸುಟು , 
ಈಗಳಿವುದು ನಮ್ಮ ಭೀಷ್ಮ 

ನಟ್ಟ ಕಣಿಗಳುಕಿದನ ಕೌರವ 
ಶ್ರೀಗೆ ಮಂಗಳವೆಂದು ಹರಸಿದ 

ಕೆಟ್ಟನಕಟಕಟೆಂದು ಕಾಯುವ 
ಡಾಗಳರಿದಾ ಕರ್ಣ ನಸುನಗುತಿರ್ದ ಮನದೊಳಗೆ ೧೫ ಬಿಟ್ಟ ಕರ್ಣನೊಳಾರು ಸರಿಯೆನುತಿರ್ದುದಮರಗಣ ೨೨ 
- ತ್ಯಾಗಿ ಸಿಂಹಾಸನದ ಮೇಲಿ 

ಬಲುವಿಡಿಯ ಬಿಲು ವಾಮದಲಿ ಬೆರ 
ದ್ದಾಗ ಬೇಡಿತನೀಯಬೇಹುದು 

ಳೊಳಗೆ ಸವಡಿಸಿ ತೆಗೆವ ತಿರುವಿನ 
ಈಗವುದ ಬೆಸಸಿಯೆನೆ ನಗುತೆಂದನಾ ವಿಪ್ರ 

ಅಳುಕು ನಿಮಿರಿದ ತೋಳತೋರಿಕೆ ಬಲದ ಭಾಗದಲಿ 
ತೂಗುವೀ ಕುಂಡಲವನೀವುದು 

ಬಲಿದ ಮಂಡಿಯ ಬಾಗಿದೊಡಲಿನ 
ಬೇಗ ಧಾರೆಯನೆರೆದು ಕೋಡಿಯನ 

ಹೊಳೆವ ತನುಕಾಂತಿಯ ಮಹೀಪತಿ 
ಲಾಗಳುದಕವನರಸಿ ಕಾಣದೆ ನೋಡಿದನು ಕೆಲನ ೧೬ ತಿಲಕ ಕೇಳೆ ಕರ್ಣನೆಸೆದನು ರಥದ ಮಧ್ಯದಲಿ ೨೩ 
- ಉದಕವನು ಹೊರಗರಸುತಿರಲಾ 

- ಕಳಚಿ ದುರಿಯೋಧನನ ಬೆಳುಗೊಡೆ 
ಪದುಮನಾಭನು ನಗುತ ನಿನ್ನಯ 

ನೆಲಕೆ ಬೀಳಂದದಲಿ ಕೌರವ | 
ಹೃದಯದೊಳಗಿರ್ದಮಲಗಂಗಾಜಲವ ತೆಗೆದೆನಗೆ ಕುಲದ ನಿಖಿಶರವಿಳೆಗೊರ್ಗುಡಿಸಿ ಕೆಡೆವಂತೆ 
ಹದುಳದಿಂದೆರೆ ಧಾರೆಯನು ಸಂ 

ಥಳಥಳಿಪ ನಗೆಮೊಗದ ಗಂಟಿಕಿ 
ಪದದ ಮುಕುತಿಯ ಪದವನೊಲುವಡೆ 

ಬಲಿದ ಹುಬ್ಬಿನ ಬಿಟ್ಟ ಕಂಗಳ 
ಇದು ಶುಭೋದಯವೆಂದು ಮಾಯಾವಿಪ್ರನರುಹಿದನು೧೭ ಹೊಳೆವ ಹಲುಗಳ ಕರ್ಣಶಿರ ಕೆಡೆದುದು ಧರಿತ್ರಿಯಲಿ ೨೪ 
ಸರಳ ತೆಗೆದನು ಸರಸಿಜಿಯ 

ಕರ್ಣ ಹಾ ಹಾ ಸೂತಸುತ ಹಾ 
ವರ ಸುತನು ತನ್ನು ರವ ಬಗಿದನು 

ಕರ್ಣ ಹಾ ರಾಧಾತನುಜ ಹಾ 
ಘರಿಘರಿಲು ಘರಿಲೆನಲು ತೆಗೆದನು ನಿರ್ಮಲೋದಕವ ಕರ್ಣ ಹಾ ಎನ್ನಾನೆ ಹಾ ಬಹಿರಂಗ ಜೀವನವೆ 
ಪರಮ ಸಂತೋಷದಲಿ ಧಾರೆಯ 

ನಿರ್ಣಯವು ಕುರುಕುಲಕೆ ಹಾ ಹಾ 
ನೆರೆದು ಕುಂಡಲವೀಯ ಮಿಗೆ ಪು . 

ಕರ್ಣ ಮಡಿದ್ದೆ ತಂದೆಯೆನುತವೆ | 
ಸ್ಮರದ ಜನ ಜಯಯೆನಲು ಮುರರಿಪುವೊಲಿದು ಕೈಕೊಂಡ ನಿನ್ನ ಮಗ ರಥದಿಂದ ದೊಪ್ಪನೆ ಕೆಡೆದನವನಿಯಲಿ ೨೫ 
ಪರಮ ಕರುಣಾಸಿಂಧು ಕರ್ಣಂ 

- ರಾಯ ಹಮ್ಮೆ ಸಿದನು ಹಾ ರಾ 
ಗಿರದೆ ನಿಜಮೂರ್ತಿಯನ್ನು ತೋರಿದ 

ಧೇಯ ಹಾ ರಾಧೇಯ ಹಾ ರಾ 
ನುರುತರ ಪ್ರೇಮದಲಿ ಮುಕುತಿಯ ಪದವ ನೇಮಿಸಿದ ಧೇಯ ಹಾ ಎನ್ನಾನೆ ಬಾರೆ ನಿನ್ನ ತೋರೆನುತ 
ನರನನೆಚ್ಚರಿಸಿದನು ಕರುಣಿಗೆ. 

ಬಾಯಬಿಟ್ಟುದು ಕಯ್ಯ ಕೈದುವ 
ಕರುಣದನುಸಂಧಾನ ಮಾಣದು 
ಧರೆಯೊಳಚ್ಚರಿಯೆನುತ ಬೆರಗಿನೊಳಿದ್ದು ದಮರಗಣ ೧೯ 

ಹಾಯಿಕಿತು ಕಂಬನಿಯ ಕಡಲೊಳು 
ಹಾಯಿದೆದ್ದುದು ಹೊರಳುತಿರ್ದುದು ಕೂಡ ಪರಿವಾರ೨೬ 

36 * 


೫೬ ೪. 


ಮ ಹಾ ಭಾರ ತ 


ನರರ್ಗೆ ಸೈರಣಿಯೆತ್ತಣದು ಕರಿ 
ತುರಗ ಕಂಬನಿಗರೆದುದನ್ನು ತ 
ತರದ ಶೋಕಾಂಬುಧಿಯ ಸುಳಿಯಲ್ಲಿ ಸಿಕ್ಕಿ ಸೇನೆ 
ಅರಸ ಕೇಳಾಚೆಯಲಿ ಭೀಮನ 
ನರ ನಕುಲ ಸಹದೇವ ಸಾತ್ಯಕಿ 
ಧರಣಿಪನ ದೌಪದಿಯ ಚಿಂತೆ ದುರಂತವಾಯ್ತಿಂದ ೨೭ 
- ಕಿತ್ತರೋ ಕಲ್ಪದ್ರುಮವ ಕೆಡೆ 
ಗುತ್ತಿದರೆ ಸುರಧೇನುವನು ಕೈ 
ವರ್ತಿಸಿದರೋ ಪರುಷವನು ಹಾ ಜಲಧಿ ಮಧ್ಯದಲಿ 
ಎತ್ತಣದು ಭಾರತದ ರಣ ನಮ 
ಗೆತ್ತಲರಸುತ ಬಂದುದಕಟಾ 
ಮಿತ್ತುವೆಂದೋರಲಿದರು ವಂದಿಗಳೆರಡು ಥಟ್ಟಿನಲಿ ೨೮ | 

ಅರಸ ನೀ ಸೈರಿಸಿದಲಾ ಶಂ 
ಕರ ವಿರಿಂಚಾದಿಗಳು ಕರ್ಣನ 
ಪರಮಸತ್ಯವ್ರತವ ಕೊಂಡಾಡಿದರು ಅಕಟೆನುತ 


ಎರಡು ಥಟ್ಟಿನ ದುಃಖಮಯಸಾ 
ಗರವ ಹವಣಿಸಲರಿಯೆನರ್ಜುನ 
ತಿರುಗಿದನು ದುಮ್ಮಾನದಲ್ಲಿ ಪಾಳೆಯಕೆ ಹರಿಸಹಿತ ೨೯ 

ಇತ್ತ , ಪರವಶವಾದ ರಾಯನ 
ತೆಕ್ಕಿಗರು ದಂಡಿಗೆಯೊಳೀತನ 
ನೆತ್ತಿ ತಂದರು ಪಾಳೆಯಕೆ ದುಃಸ್ಥಿತಿಯ ಮೇಳೆಯಕೆ 
ತತ್ತನೇ ಮಗನಸುವನಕಟ ಎ 
ನುತ್ತ ಚಿಂತಾರಾಗದಲಿ ಕಡ 
ಲತ್ತ ಹಾಯ್ದ ನು ಬಿಸುಟನಂಬುಜಮಿತ್ರನಂಬರವ 

- ೩೦ 
- ದ್ಯುಮಣಿ ಕರ್ಣದ್ಯುಮಣಿಸಹಿತ 
ಸ್ವಮಿಸೆ ಕಮಲಿನಿ ಕೌರವನ ಮುಖ 
ಕಮಲ ಬಾಡಿತು ತಿಮಿರ ಹೆಚ್ಚಿತುಶೋಕತಮದೊಡನೆ 
ಅವಳ ಚಕ್ರಾಂಗಕ್ಕೆ ಭೂಪೋ 
ತಮನ ವಿಜಯಾಂಗನೆಗೆ ಅಗಲಿಕೆ 
ಸಮನಿಸಿತು ಕೇಳಯ್ಯ ಜನಮೇಜಯ ಮಹೀಪಾಲ ೩೧ 


ಇತಿ ಶ್ರೀಮದಚಿಂತ್ಯಮಹಿಮ ಗದುಗು ವೀರನಾರಾಯಣ ಚರಣ್‌ರವಿಂದ 

ಮಕರಂದ ಮಧುಪಾನ ಪರಿಪುಷ್ಟ ವಚಃಪಟ್ಟಿದೀನಿಕಾಯ 
ಶ್ರೀಮತ್ಕುಮಾರವ್ಯಾಸಯೋಗೀಂದ್ರ ವಿರಚಿತಮಪ್ಪ 
ಕರ್ಣಾಟ ಭಾರತ ಕಥಾಮಂಜರಿಯೊಳ್ 
ಕರ್ಣಪರ್ವ ಸಮಾಪ್ತಮಾದುದು 


ಶಲ್ಯ ಪರ್ವ 


ಮೊದಲನೆಯ ಸಂಧಿ 


ಸೂ . ರಾಯ ಕೇಳೆ ಕದನದಲಿ ರಾ 

ಧೇಯನವಸಾನದಲ್ಲಿ ಕೌರವ 
ರಾಯ ದಳಪತಿಯಾಗಿ ಹೊಕ್ಕನು ಶಲ್ಯನಾಹವವ 


ಹೇಳರೇ ಭೀಷ್ಮಾದಿ ಹಿರಿಯರು 
ಮೇಲುದಾಯವ ಬಲ್ಲವರು ಹೆ 
ಚಾಳುತನದಲಿ ಹಿಗ್ಗಿ ಕಂಡಿರೆ ಜಯದ ಜಾರುಗಳ 
ಮೇಲಣಾಹವದೊಳಗೆ ದೇಹವ 
ಬೀಳುಕೊಂಡನು ಶಲ್ಯನಲ್ಲಿಂ 
ಮೇಲೆ ದೊರೆಗೇನಾದುದೆಂಬುದನರಿಯೆ ನಾನೆಂದ ೧ 
- ಮರುಳೆ ಸಂಜಯ ಗಾಳಿಯಲಿ ಕುಲ 
ಗಿರಿಯ ಬೈಸಿಕೆ ಬಿಚ್ಚಿದಡೆ ಹುಲು 
ಮೊರಡಿಗಳ ಬಿಗುಹೇನು ಬೀತುದು ಕರ್ಣನೊಡ್ಡವಣಿ 
ಕುರುಪತಿಯ ಪಾಡೇನು ಮಾದ್ರೆ 
ಶೃರನ ಮತ್ಸರವೇನು ಸಾಕೆಂ 
ತಿರಲಿ ಸವರಿತೆ ಕೌರವಾನ್ಸಯವೆಂದನಂಧನೃಪ 
- ಬೇಯದೆನ್ನೆದೆಶೋಕವಯ 
ಬಾಯಲಕಟಾ ಕರ್ಣ ಕೌರವ 
ರಾಯನಳಿವಿನಲುಳಿವ ಪುತ್ರದೋಹಿಯಾರಿನ್ನು 
ಸಾಯಿಸುವ ಸಾವಂಜಿತೆನಗೆ ಚಿ 
ರಾಯು ತೊಡರಿಕ್ಕಿದೆನು ಮಾರ್ಕಂ 
ಡೇಯ ಮುನಿಗೆಂದರಸ ದೊಪ್ಪನೆ ಕೆಡೆದನವನಿಯಲಿ ೩ 

ಹದುಳಿಸೆ ರಾಜೇಂದ್ರ ನೀ ಬಿ 
ದ ವಿಷದುಮ ಫಲಿತವಾಯಿತು 
ಬೆದರಲೇಕಿನ್ನನುಭವಿಸು ಸಾಕುಳಿದ ಮಾತೇನು 
ಕದನದಲಿ ಸುತನಿಧಿಯ ಹೊಗಾ 
ಡಿದೆ ನಿಜಾನ್ನಯ ಕಲ್ಪತರುವನು 
ಮದಕರಿಗೆ ಮಾರಿದೆಯೆನುತ ನೆಗಹಿದನು ಭೂಪತಿಯ ೪ 
- ಮಲಗಿಸಿದನೆರವೇಶ್ಯ ನಯನ 
ಸ್ಥಳವ ನೇವರಿಸಿದನು ಶೋಕಾ 
ನಲನ ತಾಪಕೆ ತಂಪನೆರೆದನು ನೀತಿಮಯರಸದ 
ಅಳಲಶ್ರವಮಾಡಿದೆ ನದೀಸುತ 
ನಳಿವಿನಲಿ ಗುರು ಕರ್ಣ ಶಲ್ಯರ 
ಕಳಿವಿನಲಿ ಕಟ್ಟಳಲ ಬಹಳಾಭ್ಯಾಸಿ ನೀನೆಂದ - ೫ 


ಅಹುದು ಸಂಜಯ ಶೋಕಶಿಖ ನೆರೆ 
ದಹಿಸಿತೆನ್ನನು ಬೆಂದ ವಸ್ತುಗೆ | 
ದಹನವುಂಟೇ ಎಂಬ ನಾಣ್ಣುಡಿ ನಮೋಳಾದುದಲಾ 
ಮಿಹಿರಸುತ ಪರಿಯಂತ ಕಥೆ ನಿ 
ರ್ವಹಿಸಿ ಬಂದುದು 
ರಹಗೆ ನೆಗಳಿದರದನು ವಿಸ್ತರವಾಗಿ ಹೇಳೆಂದ 

ತೆಗೆದುದಾಚೆಯಲವರ ಬಲ ಜಗ 
ದಗಲದುಬ್ಬಿನ ಬೊಬೈಯಲಿ ಮೊರೆ 
ಮುಗಿಲಮದದಂದಲಿ ಮೊಳಗುವ ವಾದ್ಯರಭಸದಲಿ 
ಬಿಗಿದ ಮೋನದ ಬೀತ ಹರುಷದ 
ಹೊಗೆವ ಮೋರೆಯ ಹೊತ್ತುವೆದೆಗಳ 
ದುಗುಡದೊಗ್ಗಿನ ನಮ್ಮ ಮೋಹರ ತೆಗೆದುದೀಚೆಯಲಿ ೭ 
- ಸಿಡಿದು ಕರ್ಣನ ತಲೆ ಧರಿತ್ರಿಗೆ. 
ಕೆಡೆಯೆ ದೊಪ್ಪನೆಮೂರ್ಛಯಲಿ ನೃಪ 
ಕೆಡೆದು ಕಣ್ಣು ಮೃದನು ಶೋಕಜ್ರರದ ಢಗೆ ಜಡಿಯೆ 
ಹಡಪಿಗರು ಚಾಮರದ ಚಾಹಿಯ 
ರೊಡನೆ ನೆಲಕುರುಳಿದರು ಸಾರಥಿ 
ಕಡಿಯಣದ ಕುಡಿನೇಣ ಕೊಂಡನು ತಿರುಹಿದನು ರಥವ ೮ 

ಬಂದು ಕರ್ಣನ ಹಾನಿ ಕೌರವ 
ವೃಂದವನು ವೇಢಿಸಿತೇ ಹಾ 
ಯೆಂದು ಕೃಪಗುರುಸುತರು ರಥವನು ಬಿಟ್ಟು ಸೂಠಿಯಲಿ 
ತಂದು ಬಾಚಿಸಿದರಸನಿರವೆಂ 
ತೆಂದುಸುರನಾರೈದು ವಿಧಿಯನು 
ನಿಂದಿಸಿದರವಧಾನ ಜೀಯವಧಾನ ಜೀಯೆನುತ 

ತಳಿತಳಿದುಪರನಕ್ತಿಗೆ 
ಚಳೆಯವನು ಹಿಡಿದೆತ್ತಿ ಗುರುಸುತ 
ಮಲಗಿಸಿದಡೇನಯ್ಯ ಕರ್ಣ ಎನುತ್ತ ಕಂದೆರೆದು 
ಘಳಿಲನೆದ್ದನು ಕರ್ಣ ತೆಗೆಸೆ 
ದಳವನಿರುಳಾಯ್ಕೆಂದು ಶೋಕದ 
ಕಳವಳದಲರೆಮುಚ್ಚುಗಣ್ಣಲಿ ಮತ್ತೆ ಮೈ ಮರೆದ . ೧೦ 


೫೬೫ 


と ಮ ಹಾ ಭಾರತ 

[ಸಂಧಿ 
ರಾಯ ಹದುಳಿಸು ಹದುಳಿಕಟಾ 

ನಾವು ಹೊಯ್ದಾಡುವೆವು ಭುಜದ 
ದಾಯಿಗರಿಗೆಡೆಗೊಟ್ಟಲಾ ನಿ 
ರ್ದಾಯದಲಿ ನೆಲಹೊತ್ತು ಭೀಮನ ಭಾಷೆ ಸಂದುದಲಾ 

ತಾವಲಂಬವ ತೋರುವೆವು ಕ 

ರ್ಣಾವಸಾನವ ಕಂಡು ಬಳಿಕುಗುಳುವೆವು ತಂಬುಲವ 
ವಾಯುಜನ ಜಠರದಲಿ ತೆಗೆಯಾ 

ನೀವುಸೇನಾಪತ್ಯವನು ಸಂ 
ಜೀಯ ನಿನ್ನನುಜರನು ಪಾರ್ಥನ 

ಭಾವಿಸಿರೆ ಸಾಕಿನ್ನು ಮಿಗಿಲಾ 
ಬಾಯಲುಗಿ ಸೂತಜನನೆಂದರು ಜರೆದು ಕುರುಪತಿಯ ೧೧ ದೈವಕೃತ ಪೌರುಷವ ನಾಳಿನೊಳರಿಯಬಹುದೆಂದ ೧೮ 
ಏನು ಗುರುಸುತ ಮಡಿದನೇ ತ 

- ಧರಣಿಪತಿಚಿಸುಸೇನಾ 
ನ್ಯಾನೆ ಬವರದಲಕಟ ಕುಂತೀ 

ಧುರವವುದು ಮದ್ರಭೂಪತಿ 
ಸೂನುವೇಕೈ ತಪ್ಪ ಮಾಡಿದನೇ ಮಹಾದೇವ 

ಗೊರವಲಾ ಜಯಲಕ್ಷ್ಮಿ ಬಳಿಕಾ ಪಾಂಡುತನಯರಿಗೆ 
ಭಾನುಸನ್ನಿಭ ಸರಿದನೇ ತ . 

ಸುರನದೀಜ ದ್ರೋಣರಾಧೆ 
ಪೈನು ಪಾರ್ಥನ ಬಸುರಲೆನ್ನ ನಿ 

ಯರಿಗೆ ಸರಿಮಿಗಿಲಿಂದು ಮಾದ್ರೆ 
ಧಾನವಿದ್ದುದು ತೆಗೆವೆನೈನಲೆಯೆಂದು ಕಂದೆರೆದ ೧೨ ಶ್ವರನುಳಿಯೆ ದೊರೆಯಾರು ದಿಟ್ಟರು ನಮ್ಮ ಥಟ್ಟಿನಲಿ ೧೯ 
- ತಾಪವಡಗಿತು ಮನದ ಕಡುಕಿನ 

- ನೀವು ಕಟಕಾಚಾರೈ ಪುತ್ರರು 
ಕೋಪತಳಿತುದು ಭೀಮ ಪಾರ್ಥರ 

ನೀವಿರಲು ಕೃಪನಿರಲು ದಳವಾಯ್ 
ರೂಪು ಮುಖದಲಿ ಕರ್ಣ ದುಶ್ಯಾಸನರ ಕಲ್ಪಿಸಿದ 

ನಾವಣೆವೆ ನೀವಿಂದು ತೇಜೋವೃಯದಲಧಿಕರಲೆ 
ಭೂಪಕೇಳೆ ಪಾಳಯಕೆ ಕುರು 

ನಾವು ತರುವಾಯವರೆನಲು ಜಯ 
.ಭೂಪ ಬಂದನು ನಾಳೆ ಕರ್ಣಿ 

ಜೀವಿಗಳು ನೀವನ್ಯಗುಣಸಂ 
ತಾಪನವಲಾ ಎನುತ ಹೊಕ್ಕನು ಭದ್ರಮಂಟಪವ ೧೩ ಭಾವಕರಲಾ ಎಂದನಶ್ವತ್ಥಾಮ ಶಲ್ಯಂಗೆ ೨೦ 
- ಶಕುನಿ ಕೃಪ ಗುರುಸೂನು ಕೃತವ 

- ಉಚಿತವಿತರೇತರಗುಣಸ್ತುತಿ 
ರ್ಮಕ ಸುಕೇತು ಸುಶರ್ಮ ಸಮಸ 

ರಚನೆ ಗುಣಯುಕ್ತರಿಗೆ ವಿಜಯೋ 
ಪ್ರಕರು ಮಾದೇಶ್ವರ ಸುಬಾಹು ಸುನಂದ ಚಿತ್ರರಥ ಪಚಿತ ರಣನಾಟಕಕೆ ಜವನಿಕೆಯಾಯ್ತಲೇ ರಜನಿ 
ಸಕಲ ಸುಭಟರು ಸಹಿತ ದಳನಾ 

ಅಚಲ ಮೂರರ ಪೈಸರದ ಬಲ 
ಯಕರು ಬಂದರು ಕರ್ಣಹಾನಿ 

ನಿಚಯ ನಮ್ಮದು ವೀರ ಸುಭಟ 

[ ೨೧ 
ಪ್ರಕಟ ಕಳಿತ ಶಿರೋವಕುಂಠನ ವೈಮನಸ್ಯದಲಿ - 

ಪ್ರಚಯ ಮುಖ್ಯರ ಮಾಡಿಯೆಂದನು ಕೃಪನು ಕುರುಪತಿಗೆ 
- ಹಿಮದ ಹೊಯ್ದಲಿ ಸೀದು ಸಿಕ್ಕಿದ 

ಸುರನದೀಜ ದ್ರೋಣಕೃಪರೀ 
ಕವುಲವನದಂದದಲಿ ಹತವಿ 

ಕುರುಬಲಕೆ ಕಟ್ಟೋಡೆಯರವರಿ 
ಕ್ರಮದ ಕೀರ್ತಿಯ ಬಹಳಭಾರಕೆ ಬಳುಕಿದಾನನದ ಬೃರ ಪರೋಕ್ಷದಲಾರವಿಲ್ಲಿಯ ಹಾನಿವೃದ್ದಿಗಳು 
ಸುಮುಖತಾವಿಚ್ಚೇದಕಲುಷ 

ಗುರುಸುತ ಶಲ್ಯನೂ ಚಮ್ಮು 
ಸಿಮಿತರಿರವನು ಕಂಡು ನಾಳಿನ 

ಖ್ಯರನು ನೀವೇ ಬೆಸಸಿಯೆಂದನು 
ಸಮರಕೇನುದ್ಯೋಗವೆಂದನು ಕೃಪನ ಗುರುಸುತನ ೧೫ ಧರಣಿಪತಿ ಕೇ ಕೃಪಾಚಾರೈಂಗೆ ಕುರುರಾಯ ೨೨ 
- ಅರಸ ಕರ್ಣಚೋದವೇ ಜಯ 

ಆದಡಾ ಭೀಷ್ಮಾದಿ ಸುಭಟರು 
ಸಿರಿಯ ನಾಸಾಚ್ಛೇದವಿನ್ನರ 

ಕಾದಿ ನೆಗ್ಗಿದ ಕಳನ ಹೊಗುವಡೆ 
ವರಿಸದಿರು ಹೊಯ್ಯಾಡಿ ಹೊಗಳಿಸು ಬಾಹುವಿಕ್ರಮವ ಕೈದುಕಾರರ ಕಾಣಿನೀ ಮಾದೇಶ ಹೊರಗಾಗಿ. 
ಗುರುನದೀಪುತರಳಿದ ಬಳಿಕೀ 

ಈ ದುರಂತರ ಸಮರಜಯ ನಿನ 
ಧರೆಗೆ ನಿನಗಸ್ವಾಮ್ಯ ಕರ್ಣನ 

ಗಾದಡೊಳ್ಳಿತು ಶಲ್ಯನಲಿ ಸಂ 
೧೬ 

- 
ಮರಣದಲಿ ನೀನರ್ಧದೇಹವು ಭೂಪಕೇಳೆಂದ 

ಪಾದಿಸಿರೆ ಸೇನಾಧಿಪತ್ಯವನರಸ ಕೇಳೆಂದ ೨೩ 
- ಆ ವೃಕೋದರ ನರರೊಳಂತ 

- ತರಿಸಿ ಮಂಗಳವಸ್ತುಗಳನಾ 
ರ್ಭಾವ ದುಶ್ಯಾಸನಗೆ ತನ್ನಯ 

ದರಿಸಿ ಭದ್ರಾಸನದಲೀತನ | 
ಜೀವಸಖಗಾ ಭೀಮ ಪಾರ್ಥರ ಮರಣಸಿದ್ದಿಯಲಿ ನಿರಿಸಿ ನೃಪ ವಿಸ್ತರಿಸಿದನು ಮೂರ್ಧಾಭಿಷೇಚನವ . . 
ಕೈವಿಡಿಯಲೇ ಕರ್ಣನಿಹನೆಂ 

ಮೊರೆವ ವಾದ್ಯದ ಸಿಡಿಲ ಧರಣಿ 

ಸುರರ ಮಂತ್ರಾಕ್ಷತೆಯ ಮಳೆಗಳೊ 
ದಾವು ನಿಶ್ಚಯಿಸಿದೆವು ಕರ್ಣನ 
ಸಾವ ನಾಳಿನೊಳರಿವೆನೆಂದನು ನಿನ್ನ ಮಗ ನಗುತ ೧೭ ತಿರುಳನುಗಿದವು ಮುಕುಟಮಣಿರಾಜಿಗಳ ಮಿಂಚುಗಳು ೨೪ 


೫೬೭ 


ಶಲ್ಯ ಪರ್ವ 


ಆದುದುತ್ಸವ ಕರ್ಣಮರಣದ 
ಖೇದವಕ್ಕಿತು ಹಗೆಗೆ ಕಾಲೊಳೆ 
ಯಾದ ವೀರರಸಾಬ್ಲಿ ನೆಲೆದಪ್ಪಿತ್ತು ನಿಮಿಷದಲ್ಲಿ 
ಬೀದಿವರಿದುದು ಬಿಂಕ ನನೆಕೊನೆ 
ವೋದುದಾಶಾಬೀಜ ಲಜ್ಜೆಯ 
ಹೋದಮೂಗಿಗೆ ಕದಪ ಹೊಯ್ದನು ನಿನ್ನ ಮಗನೆಂದ೨೫ 

ಕಾಣಿಕೆಯನಿಖಿಳ ಸುಭಟ 
ಶ್ರೇಣಿ ಕಂಡುದು ನುಡಿಯ ಹಾಣಾ 
ಹಾಣಿಗಳ ಭಾಷೆಗಳ ಹಕ್ಕಲು ವೀರರುಕ್ಕುಗಳ 
ಪ್ರಾಣಚುಳಕೋದಕದ ಚೇಷ್ಟೆಯ 
ಹೂಣಿಗರು ವಿಜಯಾಂಗನೋಪ 
ಕ್ಷೀಣಮಾನಸರೊಪ್ಪಿದರು ಕುರುಪತಿಯ ಪರಿವಾರ ೨೬ 
- ಪತಿಕರಿಸಿದ್ದೆ ವೀರಸುಭಟ | 
ಪ್ರತತಿಮಧ್ಯದಲಮ್ಮನಹಿತ 
ಚ್ಯುತಿಗೆ ಸಾಧನವೆಂದು ನಿಜಸೇನಾಧಿಪತ್ಯದಲಿ 
ಕೃತಕವಿಲ್ಲದೆ ಕಾದುವೆನು ಯಮ 
ಸುತನೊಡನೆ ಜಯಸಿರಿಗೆ ನೀನೇ 
ಪತಿಯೆನಿಸಿ ತೋರಿಸುವೆನೆಂದನು ಶಲ್ಯ ಕುರುಪತಿಗೆ ೨೭ 

ಉಬ್ಬಿದನಿ ಮಧುರವಚನದ 
ಹಬ್ಬದಲಿ ನಿನ್ನಾ ತನಿಲು 
ತುಬ್ಬಿನವದಿರು ತಂದು ಬಿಸುಟರು ನಿಮ್ಮ ಪಾಳೆಯದ 
ಸರ್ಬ ವೃತ್ತಾಂತವನು ಗಾಢದ | 
ಗರ್ಭ ಮುರಿದುದು ಕೃಷ್ಣರಾಯನ 
ನೆಬ್ಬಿಸಿದನಿರುಳವನಿಪತಿ ಬಿನ್ನೆಸಿದನು ಹದನ 
- ದೇವ ಚಿತ್ತೆಸಿದರೆ ಬೊಪ್ಪನ 
ಭಾವನನು ಸೇನಾಧಿಪತ್ಯದ 
ಲೋವಿದರಲೇ ಶಲ್ಯ ಮಾಡಿದ ಭಾಷೆಯವರೊಡನೆ 
ಅವನಂಫೈಸುವನೊ ಪಾರ್ಥನೆ 
ಪಾವಮಾನಿಯೊ ನಕುಲನೂ ಸಹ 
ದೇವನೋ ತಾನೋ ನಿದಾನಿಸಲರಿಯೆ ನಾನೆಂದ ೨೯ 

ಕಲಹವೆನ್ನದು ದಳಪತಿಗೆ ತಾ 
ನಿಲುವೆನೆಂದನು ಭೀಮನೆನ್ನನು 
ಕಳುಹಿ ನೋಡೆಂದನು ಧನಂಜಯನೆಮ್ಮ ಮಾವನಲಿ 


ಸಲುಗೆಯೆನಗೆಂದನು ನಕುಲನೆ 
ನೊಲವಿನರ್ತಿಯಿದೆನ್ನ ಕಳುಹಿದ 
ಡುಳುಹಿದವರೆಂದೆರಗಿದನು ಸಹದೇವನಾ ಹರಿಗೆ ೩೦ 

ಹರಿಯದರ್ಜುನನಿಂದ ಭೀಮನ 
ನೆರವಣಿಗೆ ನೋಯಿಸದು ನಕುಲನ 
ಹೆರಿಗೆಯೊದಗದು ಸೈರಿಸದು ಸಹದೇವನಾಟೋಪ 
ಇರಿವಡಾ ಮಾದ್ರೇಶನನು ನೆರೆ 
ಮುರಿವಡೆಯು ನಿನಗಹುದು ನಿನ್ನನು 
ತರುಬಿದವರೇ ಕಷ್ಟರೆಂದನು ನಗುತ ಮುರವೈರಿ| 
- ಲೇಸನಾಡಿದೆ ಕೃಷ್ಣ ಶಲ್ಯಂ 
ಗೀಸು ಬಲುಹುಂಟಾದಡನುಜರು 
ಘಾಸಿಯಾದರು ಹಿಂದೆ ಭೀಷ್ಮಾದಿಗಳ ಬವರದಲಿ 
ಈ ಸಮರಜಯವೆನಗೆ ನಾಳಿನೊ 
ಲೈಸಲೇ ನಳ ನಹುಷ ಭರತ ಮ 
ಹೀಶ ವಂಶೋತ್ಪನ್ನ ತಾನೆಂದನು ಮಹೀಪಾಲ - ೩೨ 

ತಾಯಿ ಹೆರಳೇ ಮಗನ ನಿನ್ನನು 
ನಾಯಕನೆ ಲೋಕೈಕವೀರರ 
ತಾಯಲಾ ನಿಮ್ಮ ವೈಯಾ ಮೊಲೆವಾಲ ಬಲುಹಿನಲಿ 
ರಾಯ ನೀ ಕ್ಷತ್ರಿಯನು ಸೇನೆಯ 
ತಾಯೆನುತ ತೂಪಿರಿದು ಕಮಲದ 
ಳಾಯತಾಂಬಕನಪ್ಪಿಕೊಂಡನು ಧರ್ಮನಂದನನ ೩೩ 

ಸಂದವೆ ಹದಿನೇಳು ರಾತ್ರಿಗ. 
ಇಂದಿನಿರುಳಾ ಸೇನೆ ನಿರ್ಭಯ | 
ದಿಂದ ನಿದ್ರಾವ್ಯಸನನಿರ್ಭರ ಪೂರ್ಣಹರುಷದಲಿ 
ಸಂದುದೀ ನಿನ್ನವರು ರಾಧಾ 
ನಂದನವ್ಯಪರಮನನಪ್ಪಾ 
ನಂದವಿಕ್ಷಲಕರಣರಿದ್ದರು ಭೂಪ ಕೇಳೆಂದ ೩೪ 

ಆ ಶಿಖಂಡಿಯ ತೋರಿ ಸರಳಿನ 
ಹಾಸಿಕೆಯಲೊಬ್ಬನನು ಮಾತಿನ 
ವಾಸಿಯಿಂದೊಬ್ಬನನು ಮುನ್ನಿನ ಕುಲವನೆಚ್ಚರಿಸಿ 
ಘಾಸಿ ಮಾಡಿದನೊಬ್ಬನನು ಧರ 
* ಶ ಚೇಷ್ಟೆಯಲೊಬ್ಬನನು ಕೃಪೆ 
ಯೇಸು ಘನವೋ ವೀರನಾರಾಯಣಗೆ ಭಕ್ತರಲಿ ೩೫ 


೫೬೮ 


ಮ ಹಾ ಭಾರತ 


[ ಸಂಧಿ 


ಎರಡನೆಯ ಸಂಧಿ 


ಸೂ . ಗಂಡುಗಲಿ ಕದನ ಪ್ರಚಂಡನ 

ಖಂಡ ಭುಜಬಲ ಧರ ಸುತ ಮುಂ 
ಕೊಂಡು ರಣದಲಿ ಕಾದಿ ಗೆಲಿದನು ಮಾದ್ರ ಭೂಪತಿಯ 


ಒಳಗೆ ಢಗೆ ನಗೆ ಹೊರಗೆ ಕಳವಳ 
ವೊಳಗೆ ಹೊರಗೆ ನವಾಯಿ ಡಿಳಸ 
ವೊಳಗೆ ಹೊರಗೆ ಸಘಾಡಮದ ಬಲುಬೇಗೆಯೊಳಗೊಳಗೆ . 
ಬಲುಹು ಹೊರಗೆ ಪರಾಭವದ ಕಂ 
ದೊಳಗೆ ಕಡುಹಿನ ಕಲಿತನದ ಹಳ 
ಹಳಿಕೆ ಹೊರಗೆ ಮಹೀಶ ಹದನಿದು ನಿನ್ನ ನಂದನನ ೧ 
- ನೆಗ್ಗಿದನು ಗಾಂಗೇಯನವರರೊ 
ಟೊಗ್ಗಿದನು ಕಲಿದ್ರೋಣನೆನ್ನವ 
ನಗ್ಗಳಿಕೆಗೂಣಿಯವ ಬೆರಸಿದನೆನ್ನ ಬಿಂಬದಲಿ 
ಉಗ್ಗಡದ ರಣವಿದಕೆ ಶಲ್ಯನ 
ನಗ್ಗಿಸುವ ಕೌರವೇಶ್ವರ | 
ನೆಗ್ಯ ನೋಡುವೆನೆಂಬವೊಲು ರವಿಯಡರ್ದನಂಬರವ ೨ 
- ಸೂಳವಿಸಿದುವು ಸನ್ನೆ ಯಲಿ ನಿ 
ಸ್ವಾಳ ದಳಪತಿ ಕುರುಬಲದ ದೆ 
ಖ್ಯಾಳವನು ನೋಡಿದನು ತೂಗಾಡಿದನು ಮಣಶಿರವ 
ಆಳು ನೆರೆದಿರೆ ನಾಲ್ಕು ದಿಕ್ಕಿನ 
ಮೂಲೆ ನೆರೆಯದು ಮುನ್ನವೀಗಳು 
ಪಾಳೆಯದ ಕಡೆವೀಡಿಗೈದದು ಶಿವಶಿವಾಯೆಂದ 
- ಗಜಕೆ ಗುಳವನು ಬೀಸಿ ವಾಜಿ 
ವ್ರಜವ ಹಲ್ಲಣಸಿದರು ಗಾಲಿಯ | 
ಗಜರು ಫಿಲಿಡೆ ನೊಗನ ಹೆಗಲಲಿ ಕುಣಿದವಶಚಯ 
ಭುಜದಹೊಯ್ಲಿನ ಹರಿಗೆಗಳ ಗಜ 
ಬಜದ ಬಿಲುಜೇವಡೆಯ ರವದ | 

ಜದ ಕಾಲಾಳೊದಗಿತವನೀಪತಿಯ ಸನ್ನೆಯಲಿ | 
- ಮೊರೆವ ಕಹಳಾರವದ ಡಿಂಡಿಮ 
ಮುರಜ ಗೋಮುಖ ಪಟಹ ಜರ್ಝರ 
ಕರಡೆ ಪಣವ ಮೃದಂಗ ಡಮರುಗ ಢಕ್ಕೆ ಡವುಡೆಗಳ 
ಬಿರಿಯೆ ನೆಲನಳ್ಳಿರಿವ ವಾದ್ಯದ| 
ಹರುಷತರ ನಿರ್ಘೋಪದಬ್ಬರ 
ಜರಿಹಿತಡಕಿಲು ಜಗದಜೋಡಿಯನರಸ ಕೇಳೆಂದ ೫ 

ಮುರಿದ ಬಲುಗುದುರೆಗಳ ಬಾದಣ 
ಗೊರೆದ ಮಯಾನೆಗಳ ಹತ್ತಿಗೆ 
ಹರಿದ ಗಾಲಿಯ ರಥವ ಚಿನಕಡಿವಡೆದ ಕಾಲಾಳ 
ಅರುಹಿದರು ಭೂಪತಿಗೆ ಸೇನೆಯ 
ಲರಸಿ ತೆಗೆದಾಯತ ಚತುರ್ಬಲ 
ಹೊರಗೆ ನಿಂದುದು ಹೊಗೆದೆಗೆದ ಕೇಸುರಿಯ ತಿರುಳಂತೆ ೬ 


ಹತ್ತು ಸಾವಿರದೇಳುನೂರರು 
ವತ್ತು ಗಜ ಹನ್ನೊಂದು ಸಾವಿರ 
ಹತಿ ದವು ರಥವೆರಡು ಲಕ್ಕವನೆಣಿಸಿದರು ಹಯವ 
ಪತ್ತಿ ಮೂರೇ ಕೋಟಿಯದು ಕೈ 
ವರ್ತಿಸಿತು ದಳಪತಿಗೆ ಸಾಗರ 
ಬತ್ತಲೆಡೆಯಲಿ ನಿಂದ ನೀರವೊಲಾಯ್ತು ಕುರುಸೇನೆ ೭ 
- ವೈರಿಬಲದೊಳಗಾರು ಸಾವಿರ 
ತೇರು ಗಜಘಟೆ ಮೂರು ಸಾವಿರ 
ವಾರುವಂಗಳನೆಣಿಸಿ ತೆಗೆದರು ಹತ್ತು ಸಾವಿರವ 
ವೀರಭಟರಾಯೋಂದುಕೋಟಿ ಮ 
ಹೀರಮಣ ಕೇಳುಭಯಬಲ ವಿ . 
ಸ್ವಾರ ಹದಿನೆಂಟೆನಿಸಿದರೋಹಿಣಿಯ ಶೇಪವಿದು 

ಶಕುನಿ ಮೋಹರಿಸಿದನು ಸಮಸ 
ಪ್ರಕರು ಬೇರೊಡ್ಡಿದರು ಕೃತವ 
ರ್ಮಕ ಕೃಪಾಶ್ವತ್ಥಾಮರೊದಗಿದರೊಂದು ಬಾಹೆಯಲಿ 
ಸಕಲ ಬಲ ಮಾದೇಶ್ವರನ ಹೇ . 
ಆಕೆಯಲೋಯಾರಿಸಿತು ಕುರುಬಲ 
ನಿಕರ ತಳಿತುದು ತರವಿಡಿದು ಕಳಕೊಂದು ಮೂಲೆಯಲಿ ೯ 

ಇದಿರಲೌಕಿತು ಗಾಳಿ ಪಟ್ಟದ 
ಮದಗಜಾವಳಿ ಮುಗಿದುವು ಧ್ವಜ 
ವದಿರಿದವುಹೋಡೆಗೆಡೆದು ಹೊಳೆದುದು ತೇರು ದಳಪತಿಯ 
ಬಿದಿರಿದವು ತಡಿಸಹಿತ ಥಟ್ಟಿನ | 
ಕುದುರೆ ಮೈಗಳಲಾಯುಧದ ಕಿಡಿ 
ಯುದುರಿದವು ಕುರುಬಲದಲದ್ಯುತವಾಸ್ತು ನಿಮಿಷದಲ್ಲಿ 

ಬಂದುದಾ ಮೋಹರ ಬಲ್‌ಘದ 
ಮುಂದೆ ಪಾಠಕರವರ ಕಾಹಿಗೆ 
ಹಿಂದೆ ಬಿಲ್ಲಾಳವರ ಸುಯಾನದಲಿ ಸಬಳಿಗರು 
ಹಿಂದೆ ತುರಗ ಸಮೂಹವಲ್ಲಿಂ 
ಹಿಂದೆ ಗಜಘಟೆ ಗಜದ ಬಳಿಯಲಿ 
ಸಂದಣಿಸಿದುದು ರಾಯದಳ ಮಣಿರಥ ನಿಕಾಯದಲಿ ೧೧ 
- ಅರಸನೆಡವಂಕದಲಿ ಸಾತ್ಯಕಿ 
ನರ ನಕುಲ ಸಹದೇವಸೋಮಕ 
ವರ ಯುಧಾಮನ್ನೂತ್ತಮೌಜಸ ಸೃಂಜಯಾದಿಗಳು 
ನೆರೆದುದಾ ಬಲವಂಕದಲಿ ತನು 
ಜರು ವೃಕೋದರ ದ್ರುಪದನುತ ದು 
ರ್ಧರ ಶಿಖಂಡಿ ಪ್ರಮುಖ ಘನಪಾಂಚಾಲ ಪರಿವಾರ ೧೨ 


೫೬೯ 
- ಶಲ್ಯ ಪರ್ವ 

ನೂಕಿದರು ನಿನ್ನವರು ಹಿನ್ನೆಲೆ 
ಆಯತಿಕೆಯಲಿ ಬಂದು ಪಾಂಡವ 

ಯಾಕೆವಾಳರ ಜೋಕೆಯಲಿ ರಣ 
- ರಾಯದಳ ಮೋಹರಿಸಿ ನಿಂದುದು 
ರಾಯರಿಬ್ಬರ ಬೀಸುಗೈಗಳ ಸನ್ನೆ ಸಮವಾಗೆ 

ವೋಕರಿಸಿತರುಣಾಂಬುವನು ಗಜಹಯದ ಮೈಗಳಲಿ 
ತಾಯಿಮಳಲನು ತರುಬಿದಬುಧಿಯ 

ವ್ಯಾಕುಲರಬಬಯ್ತು ಚಪಲಾ 
ದಾಯಿಗರು ತಾವಿವರೆನಲು ಬಿಡೆ 

[ ೧೩ ನೀಕ ಬಂಡಿಸಿ ಚಂಡಪಾತ ನಿ . 
ನೋಯಬೆರಸಿದುದುಭಯಬಲ ಬಲುಖತಿಯ ಬಿಂಕದಲಿ ರಾಕರಿಷ್ಣುಗಳೊಕ್ಕಲಿಕ್ಕಿತು ದಳದ ಮಧ್ಯದಲಿ ೨೦ 
ಕೇಣವಿಲ್ಲದೆ ಭಟರ ಹಾಣಾ 

* ಕವಿದುದೊಂದೇ ಸೂಠಿಯಲಿ ರಿಪು 
ಹಾಣಿ ಮಸಗಿತು ಖಣಖಣಿಲ ಹೊ 

ನಿವಹ ನಿಬ್ಬರದಬ್ಬರದ ಶರ | 
ಯಾಣಿಗಳ ಬಿರುಗಿಡಿಯ ಹಿರಿಯಬ್ಬಣದ ಹೊಯ್ತುಗಳ ಲವಣಿಗಳ ಲಾವಣಿಗೆಗಳ ಲಂಬನದ ಲಂಘನದ 
ಹೂಣಿಕೆಯ ಸಬಳಿಗಳಿಮ್ಮೆ 

ಪವನಜನ ಪಡಿಬಲದಲೌಕಿದ 
ಗಾಣಿಕೆಯ ಬಲುಸೂತರಕರ 

ನವನಿಪತಿ ಸಹದೇವ ನಕುಲರ 
ಜಾಣತಿಯ ಬಿಲ್ಲವರ ಧಾಳಾಧೂಳಿ ಬಲುಹಾಯು ೧೪ ಸವಡಿರಥ ಸಮ್ಮುಖಕೆ ಬಿಟ್ಟವು ಮಾದ್ರಭೂಪತಿಯ ೨೧ 
ರಾವುತರು ಸಲ್ಲಿಸಿದರಗದ 

- ಆರಿವರು ಸಹದೇವ ನಕುಲರೆ 
ಮಾವುತರನಾನೆಗಳ ತುಡುಕಿ ಹ | 

ಭಾರಿಯಾಳುಗಳಹಿರಲೇ ಬಿಲು 
ಯಾವಳಿಯ ಬೀಸಿದರು ರಥಿಕರು ಹಾಯ್ದಿದರು ರಥವ ಗಾರರಲ್ಲಾ ಕಳಶಸಿಂಧನ ಕೋಲ ಮಕ್ಕಳಲೇ 
ಆ ವರೂಥವನೇಳನೆಂಟ ಗ 

ಸೈರಿಸಿದರೊಪ್ಪುವುದಲೇ ಜು 
ಜಾವಳಿಗಳಿಟ್ಟವು ಗಜಸ್ಕಂ 

ಜ್ಞಾರತನಕಾಭರಣವಹುದೆನು 
ಧಾವಲಂಬನ ಸೆಕ್ಕಿದರು ಸುರಗಿಯಲಿ ಸಮರಥರು ೧೫ ತಾರುಭಟೆಯಲಿ ಶಲ್ಯ ಹಳಚಿದನರ್ಜುನಾನುಜರ 

೨೨ 
- ಒರಲೆ ಗಜ ದಾಡೆಗಳ ಕೈಗಳ 

ಪಡಿತಳಿಸಿ ಸಹದೇವ ನಕುಲರ 
ಹರಿಯಹೊಯ್ದ ರು ಪಾರಕರು ಮು 

ನಡೆಗಲಸಿತರ್ಜುನನ ರಥ ನರ 
ಕುರಿಕಿದರೆ ಸಬಳಿಗರು ಕೊಡೆತ್ತಿದರು ಕರಿಘಟೆಯ 

ನೊಡನೆ ಹೊಕ್ಕನು ಭೀಮನುರು ಪಾಂಚಾಲಬಲ ಸಹಿತ 
ತರುಬಿದರೆ ಕಡಿನಾಲ್ಕ ತೋರಿಸಿ 

ಜಡಿವ ನಿನ್ನಾಳದಲಿ ಜಗ ಕಿವಿ 
ಮೆರೆದರುರೆ ರಾವುತರು ರಾವರ 

ಗೆಡೆ ಯುಧಿಷ್ಠಿರರಾಯನೌಕಿದ 

[ ೨೩ 
ತರುಬಿದರು ತನಿಚೂಣಿ ಮಸಗಿತು ತಾರುಥಟ್ಟಿನಲಿ ೧೬ ನೆಡಬಲನ ಕೊಂಡರು ಯುಯುತ್ಸು ಶಿಖಂಡಿ ಸೃಂಜಯರು 
- ಅರಸ ಕೇಳೆ ಹೊಕ್ಕ ಚೂಣಿಯ 

ಏರಿತೊಬ್ಬನ ಮೇಲೆರಿಪುರಥ 
ನೆರಡು ಬಲದಲಿ ಕಾಣಿವಗ್ಗದ 

ವಾರು ಸಾವಿರ ಮತ್ತಗಜಘಟೆ 
ದೊರೆಗಳನುವಾಯಾಚೆಯಲಿ ಧರ್ಮಜನ ನೇಮದಲಿ ಮೂರು ಸಾವಿರ ಹತ್ತು ಸಾವಿರ ತುರುಗದಳ ಸಹಿತ 
ಗುರುಜ ಕೃಪ ಕೃತವರ್ಮ ಯವನೇ 

ತೂರುವಂಬಿನ ತುಂಡಿಸುವ ಬಿ 
ಶೃರ ಸುಶರ್ಮ ಸುಬಾಹು ಶಕುನಿಗ 

ಟೈರುಗಳ ಚೂರಿಸುವ ಸಬಳದ 
ತುರವಣಿಸಿತೀಚೆಯಲಿ ಶಲ್ಯನ ಬೆರಳ ಸನ್ನೆಯಲಿ ೧೭ ಗೀರುಗಳ ಕಾಲಾಳು ಕವಿದುದು ಶಲ್ಯನಳವಿಯಲಿ ೨೪ 
ನಿಲಿಸಿದರು ನಿನ್ನವರು ಬಲದ | 

ದಳಪತಿಯ ಮುಕುರುಕಿದರು ಪಡಿ 
ಗಳೆಯರನು ಬಿರುದಾವಳಿಯ ಮೂ 

ಬಲವ ಬರಹೇಳೆನುತ ಚಾಚಿದ 
ದಲಿಸಿದರು ವಿಮಲಾನಯಾಗತ ವಿಕ್ರಮೋನ್ನತರ 

ಪಿಳುಕುಗೆನ್ನೆಯ ಹೊಗರುಮೋರೆಯ ಬಿಗಿದ ಹುಬ್ಬುಗಳ 
ಬಲನೆಡನ ಮಡಿವೆರಳ ಮುಡಿಮುಂ 

ಕಳಶಜನ ಸುತನೌಕಿದನು ಕೃಪ 
ದಲೆಯ ಲಘುವಾಗದಿರಿ ಶಸ್ತ್ರಾ 

ನಳವಿಗೊಟ್ಟನು ಸುಬಲಸುತನಿ 
ವಳಿಯ ಬಾಯುತ್ತುಗಳ ಸೆಳೆಯದಿರೆಂದರುಬ್ಬಿನಲಿ ೧೮ Iಳಿಸಿದನು ಕರ್ಣಾತ್ಮಜರು ಕೈಕೊಂಡರೊಗ್ಗಿನಲಿ ೨೫ 
ದೊರೆಯೊಳೊಬ್ಬನ ಹಾನಿ ಭಟರೆ 

- ನೆತ್ತಿಯಗತೆಗಳಂಕುಶದ ಬೆರ 
ಲ್ಲರಿಗೆ ದೊರೆ ದೊರೆ ತತ್ತರುಳಿದರು 

ಟೊತ್ತು ಗಿವಿಗಳ ಕರದ ಪರಿಘದ 
ನೆರವು ಬಹುದೂರಂದವೊಮ್ಮುಖವೊಂದು ಸಂಕೇತ ಮತ್ತಗಜಘಟೆಗಳನು ನೂಕಿದರೆಂಟು ಸಾವಿರವ 
ಉರವಣಿಸದಿರಿ ಕಂಡ ಮುಖದಲಿ 

ಸುತ್ತು ಝಲ್ಲಿಯ ಝಲ್ಲರಿಯ ಬಲು 
ಕರಿ ತುರಗ ರಥ ಪತಿ ರಣಕು 
ಬೃರಿಸದಿರಿ ಕೃತಸಮಯವೆಂದರು ಸಾರಿ ಸುಭಟರಿಗೆ ೧೯ 

ಹತ್ತುಗೆಯ ಬಿರುಬುಗಳ ತೇರಿನ 
ಹತ್ತು ಸಾವಿರ ಹೊದರುಗೆಗೆದವು ಶಲ್ಯನೆಡಬಲಕೆ ೨೬ 


೫೭೦ ಮ ಹಾ ಭಾರ ತ 

[ ಸಂ । 
ಮೂರುಕೋಟಿಪದಾತಿಯಲಿ ದೊರೆ 

ದೊರೆಗೆ ಬಲುಹೊ ಸಮರ ಶಲ್ಯನ 
ಯೇರಿದನಲೆ ನಿನ್ನ ಮಗನು 

ಶರವಳೆಗೆ ಹಿಡಿ ಕೊಡೆಯನೆನಲ 
ಬೈರಿರಾವರು ಹೊಕ್ಕರೆರಡೇ ಲಕ್ಕ ತೇಜಿಯಲಿ 

ಬೃರದೊಳಗೆ ಗಬ್ಬರಿಸೆ ನೆಲ ಗಾಲಿಗಳ ಘಲ್ಲಣಿಗೆ 
ಕೀರಿದರು ಮಾರೊಡ್ಡ ನಿವರವ | 

ಸರಳ ಹೊದೆಗಳ ತುಂಬಿ ರಥ ಸಾ 
ರೇರಿ ಹೊಯ್ದರು ನಿನ್ನ ವರನೊಗು 

ವಿರದಲಾ ಪಾಂಚಾಲಬಲವು 
ವೇರ ಬಾಯ್ಸಳ ರುಧಿರಜಲವದ್ದುದು ಚತುರ್ಬಲವ ೨೭ ಸ್ಪರಗುಡಿಯ ಸಿಂಧದ ಸಘಾಡದಿದಿತರಿಭಟನ ೩೪ 
- ತಪ್ಪಿಸಿದ ಮೈಮೈಗಳಲಿ ಹರಿ 

- ಪೂತುರೇ ಪಾಂಚಾಲ ಬಲ ಬಂ 
ತಪ್ಪ ರಕ್ತವ ಸುರಿದು ಕೆಂಧೂ 

ದಾತುಕೊಂಡುದೆ ಧರ್ಮಪುತ್ರನ 
ಳುಪ್ಪರಿಸಿದುದು ಚಟುಳ ಚಾತುರ್ಬಲದ ಪದಹತಿಗೆ 

ಘಾತಿಯನು ಘಟ್ಟಿಸಿದರೇ ತುಟ್ಟಿಸಿದನೇ ನೃಪತಿ 
ಅಪ್ಪಿದುದು ಕೆಂಧೂಳಿನೊಡ್ಡಿನ 

ಈತಗಳ ಕೊಳೆನುತ ಶರಸಂ | 
ದರ್ಪಣದ ತನಿರಕವೆರಡರ 

ಘಾತವನು ಕವಿಸಿದನು ಮಾದ್ರಿ 
ದರ್ಪವಡಗದು ನಿಮಿಷದಲಿ ನರನಾಥ ಕೇಳೆಂದ ೨೮ ಜಾತರಡಹಾಯಿದರು ಶಲ್ಯನ ರಥದ ಸಮ್ಮುಖಕೆ ೩೫ 
ತೆಗೆದರರ್ಜುನನನು ಸುಶರ್ಮನ 

- ಮಕ್ಕಳಿರ ನಿಮಗೇಕೆ ರಣವಿದು 
ವಿಗಡ ರಥಿಕರು ಭೀಮಸೇನನ | 

ಮಕ್ಕಳಾಟಿಕೆಯಾಯ್ತಲಾ ಹಿಂ 
ನುಗಿದನಿತ್ತಲು ನಿನ್ನ ಮಗನಾ ಸಾತ್ಯಕಿಯ ರಥವ 

ದಿಕ್ಕಿದಿರಲಾ ದೊರೆಯ ಧೂಳಿಯ ಬೆನ್ನ ತಡೆದಿರಲಾ 
ಹೊಗರುಗಣಿಯಲಿ ಮುಸುಕಿದನು ಹೂ 

ಎಕ್ಕಸರದಲಿ ನಿಮ್ಮ ರಾಯನ | 
ಣಿಗನಲೇ ಗುರುಷನು ನಕುಲನ 

ನಿಕ್ಕಿ ಭೀಮಾರ್ಜುನರಿಗೌತಣ 
ತೆಗೆಸಿದನು ತೂರಂಬಿನಲಿ ತೆರಳದೆ ಕೃಪಾಚಾರ - ೨೯ ವಿಕ್ಕುವೆನು ಬರಹೇಳೆನುತ ತೂಳಿದನು ಮಾದೇಶ ೩೬ 
- ಹಳಚಿದನು ದಳಪತಿಯನವನಿಪ 

ದಳಪತಿಯ ದುವ್ಯಾಳಿ ಪಾಂಡವ 
ತಿಲಕನೆಚ್ಚನು ನೂರು ಶರದಲಿ 

ಬಲವ ಕೆದರಿತು ಕಲ್ಪ ಮೇಘದ 
ಕಳಚಿ ಕಮ್ಮೊಡನೆಚ್ಚು ಬೇಗಡೆಗಳೆದನವನಿಪನ 

ಹೊಲಿಗೆ ಹರಿದಿಲಾಯು ಮಾದೇಶ್ವರನ ಶರಜಾಲ 
ಅಳುಕಲರಿವುದೆ ಸಿಡಿಲ ಹೊಯ್ಲಿ 

ಅಳುಕದಿರಿ ಬರದ ಬಂಡಿಯ 
ಕುಲಕುಧರವೀ ಧರ್ಮಸುತನ 

ನಿಲಿಸಿ ಹರಿಗೆಯ ಪಾಠಕರು ಕೈ 
ಗ್ಗಳಿಕೆಗುಪ್ಪಾರತಿಗಳಾದುವು ಶಲ್ಯನಂಬುಗಳು ೩೦ ಕೊಳಲಿ ಮುಂದಣ ನೆಲನನೆನುತುಬ್ಬರಿಸಿತರಿಸೇನೆ ೩೭ 
ಅರಸ ಕೇಳೆ ಮುಳಿದ ಮಾದ್ರೆ 

- ಅರಸ ಕೇಳೆ ಬಳಿಕ ಶಲ್ಯನ 
ಶೃರನ ಖತಿಯೋ ಕುಪಿತ ಯಮನು 

ಶರಹತಿಗೆ 
ಬೃರದಕೋಪವೊ ಕಾಲರುದ್ರನ ಹಣಿಯ ಹೆಗ್ಗಿಡಿಯೊ ಹರಿಗೆಯಿಬ್ಬಗಿಯಾದವಾ ಬದ್ಧರದ ಬಂಡಿಗಳು 
ಉರಿದನಗ್ಗದ ರೋಪದಲಿ ಹೊಗೆ| 

ಸರಳುಗಳ ಬಳಿಸರಳು ಬೆಂಬಳಿ 
ಹೊರಳಿಗಟಿ ತು ಸುಯಿ ನಲಿ ಸಂ 

ಸರಳ ಹಿಂದಣ ಸರಳುಗಳ ಪಡಿ 
ವರಿಸಿಕೊಳು ಕೌಂತೇಯ ಎನುತೆಚ್ಚನು ಮಹೀಪತಿಯ ೩೧ ಸರಳ ಸಾರದ ಸೋನೆ ಸದೆದುದು ವೈರಿವಾಹಿನಿಯ ೩೮ 
ಮುಂದಣಂಬಿನ ಮೊನೆಯನೊಡೆದವು 

ಘಾಯವಡೆದನು ದ್ರುಪದಸುತ ಪೂ 
ಹಿಂದಣಂಬುಗಳವರ ಮೊನೆಗಳ 

ರಾಯದೇರಿನಲೋಡಿದರು ಮಾ 
ಹಿಂದಣಂಬಿನ ಹಿಳುಕು ಹೊಕ್ಕವು ಮುಂಚಿದಂಬುಗಳ ಪ್ರೇಯರುಬ್ಬಟೆ ಮುರಿದು ಬೆಬ್ಬಳೆವೋದನವನೀಶ 
ಹಿಂದಣವು ಹಿಂದಿಕ್ಕಿದವು ಮಿಗೆ 

ರಾಯದಳ ದೆಸೆಗೆಟ್ಟುದೊಗ್ಗಿನ 
ಹಿಂದಣಂಬುಗಳೆಂಜಲಿಸಿ ಬಳಿ 

ನಾಯಕರು ನುಗ್ತಾಯ್ತು ಯಾದವ 
ಸಂದವುಳಿದಂಬುಗಳೆನಲು ಕವಿದೆಚ್ಚನವನಿಪನ ೩೨ ರಾಯ ಕಂಡನು ರಥವನಡಹಾಯ್ದಿದನು ಫಲುಗುಣನ ೩೯ 
- ತೋಡಿ ನೆಟ್ಟವು ಸೀಸಕವನೊಡೆ 

- ಎಲೆಲೆ ಹನುಮನ ಹಳವಿಗೆಯ ರಥ 
ದೊಡಿದವು ಕವಚದಲಿ ಕುದುರೆಯ 

ಹೊಳೆಯುತದೆ ದಳಪತಿಗೆ ಕಾಳಗ 
ಜೋಡು ಹಕ್ಕರಿಕೆಯಲಿ ತಳಿತವು ಹಿಳುಕು ಹರಹಿನಲಿ ಬಲುಹು ಬರ ಹೇಳುವುದು ಗೌತಮ ಗುರುಸುತಾದಿಗಳ 
ಕೂಡೆ ರಥದಲಿ ಸಿಂಧದಲಿ ಮೈ 

ಬಲವ ಕರೆ ಸಮಸಪ್ತಕರನಿ | 
ಗೂಡಿ ಗಾಲಿಗಳಲಿ ವರೂಥದ 

ಟ್ಕಳಿಸಿ ನೂಕಲಿ ಕರ್ಣಸುತನೆಂ 
ಲೀಡಿರಿದವಂಬುಗಳು ಕಲಿಮಾದ್ರೇಶನೆಸುಗೆಯಲಿ ೩೩ ದುಲಿದು ಹೊಕ್ಕನು ನಿನ್ನ ಮಗನೈನೂರು ರಥಸಹಿತ ೪೦ 


೫೭೧ 


೨] 


ಶಲ್ಯ ಪರ್ವ 


[ ೪೮ 


ಉಲಿದು ಕೌರವ ಸರ್ವದಳ ಮುಂ 
ಕೊಳಿಸಿ ನೂಕಿತು ಶಲ್ಯನನು ಪಡಿ 
ತಳಿಸಿ ಹೊಕ್ಕುದು ಕರ್ಣಸುತ ಕೃಪ ಗುರುಸುತಾದಿಗಳು 
ಪ್ರಳಯದಿನದಲಿ ಪಂಟಿಸುವ ಸಿಡಿ 
ಲಿಳಿದುದೆನೆ ಬಹುವಿಧದ ವಾದ್ಯದ 
ಮೊಳಗುಗಳ ತುದಿ ತುಡುಕಿತಾ ಬ್ರಹ್ಮಾಂಡಮಂಡಲವ ೪೧ 
- ಧರಣಿಪತಿ ಕೇಳ್ ಭೀಮಸೇನನ 
ಕರಿಘಟೆಗಳಿಟ್ಟಣಿಸಿದವು ಮೇ | 
ಹರಸಿದವು ಸಾತ್ಯಕಿಯ ರಥವಾ ದೌಪದೀಸುತರ 
ಬಿರುದ ಭಟ‌ಕಿದರು ರಾಯನ 
ಧುರದ ಧೀವಸಿಗಳು ನಿಹಾರದ 
ಲುರವಣಿಸಿದರು ಶಲ್ಯನಂಬಿನ ಮಳೆಯ ಮನ್ನಿಸದೆ ೪೨ 
- ತರಹರಿಸಿದುದು ಪಾರುದಳ ತಲೆ 
ವರಿಗೆಯಲಿ ಮೊಗದಡ್ಡವರಿಗೆಯ 
ಲರರೆ ರಾವುತೆನುತ್ತ ನೂಕಿತು ಬಿಟ್ಟ ಸೂಠಿಯಲಿ 
ತುರಗದಳ ಮೊಗರಂಬದಲಿ ಮೊಗ 
ವರಿಗೆಗಳಲಾರೋಹಕರು ಚ 
ಪ್ಪರಿಸಿ ಚಾಚಿದರಾನೆಗಳನಾ ಶಲ್ಯನಿದಿರಿನಲಿ ೪೩ 
- ಚೂರಿಸುವ ಮೊಗಸನಿಗೆಯ ಕೊ 
ಲಾರಿಗಳ ಶರಬಂಡಿಗಳ ಹೊಂ 
ದೇರು ಕವಿದುವು ಕೊಲಕೋಲಾಹಲದ ತೋಹಿನಲಿ 
ವೀರರುಬ್ಬಿನ ಬೊಬ್ಬೆಗಳ ಜು 
ಜ್ಞಾರರೇಗಿತು ಸರಳ ಧಾರಾ 
ಸಾರದಲಿ ದಕ್ಕಡರು ಬಿಲ್ಲವರಾಂತರರಿ ಭಟನ 
- ಕಡಿದು ಬಿಸುಟನು ತಲೆವರಿಗೆಗಳ 
ಲಡಸಿದಾ ಪಯದಳವನೊಗ್ಗಿನ 
ತುಡುಕುಗುದುರೆಯ ಖುರವ ತರಿದನು ನಗದನಾಟಕದ 
ಗಡಣದಾನೆ ಥಟ್ಟನುಪ್ಪರ 
ಗುಡಿಯ ರಥವಾಜಿಗಳ ರುಧಿರದ 
ಕಡಲೊಳದ್ದಿದನುದ್ದಿ ದನು ಮಾರ್ಬಲದ ಗರ್ವಿತರ ೪೫ 
- ಮುರಿದು ಚತುರಂಗಬಲ ನಿ 
- ೩ರಿತವಾವೆಡೆ ಧರ್ಮಸುತ ಕೈ 
ಮರೆದಲಾ ಕಲಿಭೀಮಪಾರ್ಥರ ಬಿಂಕ ಬೀತುದಲಾ 
ಮೆರೆಯಿ ಮದವನು ಮಾವನವದು 
ಹೊರಗಿರಲಿ ಸಹದೇವ ನಕುಲರ 
ನರಿಯಬಹುದಿನ್ನೆನುತ ಹೊಕ್ಕನು ಶಲ್ಯ ಪರಬಲವ ೪೬ 
- ಸುರನದೀಸುತನೆಸುಗೆ ದೊಣನ 
ಶರಚಮತ ತಿ ಕರ್ಣನಂಬಿನ 
ಹರಹು ಹೇರಿತು ದಳಪತಿಯ ಶರಸೋನೆ ಸಾರವಲಾ 
ದೊರೆಯ ಸುಯಾನದಲಿ ಸಾತ್ಯಕಿ 
ಯಿರಲಿ ಧೃಷ್ಟದ್ಯುಮ್ಮ ಭೀಮಾ 
ದೂರ ನಿರೀಕ್ಷಿಸ ಹೇಳೆನುತ ತಾಗಿದನು ಕಲಿಪಾರ್ಥ ೪೭ 


- ಅರಸ ಕೇಳೆ ಶಲ್ಯ ಪಾರ್ಥರ 
ಶರ ವಿಧಾನವನವರ ಬಾಳೋ 

ರವನವರಂಬುಗಳ ಬಹಳಾಡಂಬರಧ್ವನಿಯ 
ನಿರುಪಮಾಸ್ತ್ರ ಪ್ರೌಢಿಯನು ದು 
ರ್ಧರ ಶಿಳಿಮುಖ ಸರ್ಗಬಂಧ | 
ಸ್ಪುರಣವನು ಹಿಂದೀಸು ದಿನ ಕಾಣಿನು ರಣಾಗ್ರದಲಿ 
- ಎಸುವನರ್ಜುನನರ್ಜುನಾಸ್ತವ 
ಕುಸುರಿದರಿವನು ಶಲ್ಯ ಶಲ್ಯನ 
ವಿಶಿಖವನು ಮುರಿವನು ಧನಂಜಯನಾ ಧನಂಜಯನ 
ಮಸಕವನು ಮಾದ್ರೇಶನುರೆ ಝಂ 
ಪಿಸುವನಾ ಮಾದೇಶನಂಬಿನ 
ಹಸರವನು ಹರೆಗಡಿವನರ್ಜುನನಗಣಿತಾಸ್ತ್ರದಲ್ಲಿ ೪೯ 

ಕಂಡನೀ ಶಲ್ಕಾರ್ಜುನರ ಕೋ 
ದಂಡಸಾರಶ್ರುತಿರಹಸ್ಯದ 
ದಂಡಿಯನು ಕುರುರಾಯ ಕೈವೀಸಿದನು ತನ್ನ ವರ 
ಗಂಡುಗಲಿಗಳೊ ವೀರಸಿರಿಯುಳಿ 
ಮಿಂಡರೋ ತನಿನಗೆಯ ಬಿರುದಿನ 
ಭಂಡರೋ ನೀವಾರೆನುತ ಮೂದಲಿಸಿದನು ಭಟರ ೫೦ 

ದಳವ ಕರೆ ದಳಪತಿಗೆ ಕಾಳಗ 
ಬಲುಹು ಪಾರ್ಥನ ಕೂಡೆ ಗುರುಸುತ 
ನಳವಿಗೊಡಲಿ ಸುಶರ ತಾಗಲಿ ಭೋಜ ಗೌತಮರು 
ನಿಲಲಿ ಸುಭಟರು ಜೋಡಿಯಲಿ ಪರ 
ಬಲಕೆ ಜಾರುವ ಜಯಸಿರಿಯ ಮುಂ 
ದಲೆಯ ಹಿಡಿಹಿಡಿಯೆನುತ ಹೊಕ್ಕಳಿಸಿದನು ಕುರುರಾಯ ೫೧ 
- ನೂಕಿದರು ಶಲ್ಯಂಗೆ ಪಡಿಬಲ 
ದಾಕೆವಾಳರು ಗುರುಸುತಾದ್ಯರು 
ತೋಕಿದರು ಶರಜಾಳವರ್ಜುನನಂಬಿನಂಬುಧಿಯ 
- ಬೀಕಲಿನ ಭಟರುಬ್ಬಿದರೆ ಸು 
ವ್ಯಾಕುಲರು ತುಚ್ಚಿದರೆ ತಪ್ಪೇ 
ನೀ ಕಳಂಬವ ಕಾಯ್ದುಕೊಳ್ಳೆನುತೆಚ್ಚನಾ ಪಾರ್ಥ ೫೨ 
- ಮುರಿಯಸುತ ಮಾದೇಶ್ವರನ ಹೊ 
ಕುರುಬಿದನು ಗುರುಸುತನ ಸೂತನ 
ನಿರಿದು ಸಮಸಪ್ತಕರ ಸೋಲಿಸಿ ಕೃಪನನಡಹಾಯಿ 
ತರುಬಿದನು ಕುರುಪತಿಯನರ್ಜುನ 
ನೋರಲಿಸಿದನೀ ಸೈನ್ಯ ಸುಭಟರ 
ನೆರವಣಿಗೆ ನಿಪ್ಪಸರದಲಿ ಮುಸುಕಿತು ಧನಂಜಯನ ೫೩ 
- ಅರಸ ಕೇಳಿತ್ತಲು ಯುಧಿಷ್ಠಿರ 
ನರಪತಿಯನರಸಿದನು ಮಾದ್ರೆ 
ಶರನು ರಾವುಠಿಯೆಸುಗೆಯಲಿ ಮುಸುಕಿದನು ಧರಜನ 
ಧರೆಗೆ ಕಾಮಿಸಿದ್ದ ಸುಯೋಧನ 
ನರಸಿಯಲ್ಲಾ ಧಾತ್ರಿ ನಿಮ್ಮೆ 
ಲ್ಲರಿಗೆ ಹುದುನೆಲನಲ್ಲವೆಂದೆನುತೆಚ್ಚನಾ ಶಲ್ಯ 
೫೪ 


೫೭೨ 


ಮ ಹಾಭಾರತ 


( ಸಂಧಿ 


ಮಾವ ಮಾಯಾಡಂಬರದ ದು 

ದಳದ ಪದಹತಿಧೂಳಿಯಲಿ ಕ 
ರ್ಭಾವವೇತಕೆ ಕೌರವನೊಳೆಮ 

ಇಲಿಸೆ ದೆಸೆ ಪಾಂಚಾಲಬಲವಿ 
ಗೀ ವಸುಧೆ ಹುದುವಲ್ಲ ನೆಲನೇಕಾಧಿಪತ್ಯವಲೆ 

ದ್ವೀಳಿಸಿ ನೂಕಿತು ಧರಪುತ್ರನ ರಣದ ಚೂಣಿಯಲಿ ೫೯ 
ನೀವುಕೌರವ ಸರದಳದ ದು 

- ಸರ್ಬಲಗೈಯಲರರೆ ಪಾಂಡವ 
ರಾವಹರಲೇ ಬಾಣಸೃಷ್ಟಿ ಕೃ 

ಸರ್ಬದಳ ದಳಪತಿಯ ಝಂಪಿನ 
ತಾವಧಾನವ ತೋರೆನುತ ನೃಪನೆಚ್ಚು ಬೊಬ್ಬಿರಿದ ೫೫ | ಲೊಬ್ಬನೊದಗಿದಡೇನಹುದು ಕವಿ ನೂಕು ನೂಕೆನುತ 
- ಬರಿಯ ಬೊಬ್ಬಾಟವೊ ಶರಾವಳಿ 

ಬೊಬ್ಬಿಡಲು ಕುರುರಾಯ ನೀ ಬಲ 
ಯಿರಿಗೆಲಸವೇನುಂಟೋ ಧರಣಿಯ 

ದಬ್ಬರಣಿ ವಾರಿಜಭವಾಂಡವ | 
ಲೆರಕ ನಿಮ್ಮೆ ತವರಿಗೆ ಗಡ ದೌಪದಿಗೆ ಸಮವಾಗಿ 

ಗಬ್ಬ ರಿಸೆ ಘಾಡಿಸಿತು ಶಲ್ಯನ ರಥದ ಬಳಸಿನಲಿ ೬೦ 
ಹೊರಗು ಗಡ ಕುರುರಾಯಗಳೊ 

ಸೆಳೆದು ಹೋಯ್ತಾಡಿದುದು ಚಾತು 
ಮರುದಿವಸವೊ ಸಿರಿಮುಡಿಗೆ ನೀ 

ರ್ಬಲ ಛಡಾಳಿಸಿ ವಿವಿಧ ಶಸ್ಸಾ 
ರೆರೆವ ಪಟ್ಟವದೆಂದು ನಿಮಗೆನುತೆಚ್ಚನಾ ಶಲ್ಯ 

ವಳಿಯ ಧಾರಾಸಾರದಲಿ ಹೊನಲೆದ್ದು ದರುಣಜಲ 
ಕಡಿದು ಬಿಸುಟನು ಶಲ್ಯವಸ್ತವ 

ಉಳಿದರಿಬ್ಬರು ದೊರೆಗಳೆನೆ ಮು 
ನೆಡೆಗೊಡದೆ ಕೂರಂಬುಗಳನಳ 

ಮುಳಿತವಾದುದು ಸೇನೆ ನೃಪತಿಯ 
ವಡಿಸಿದನು ನೃಪವರನ ಶರಸಂತತಿಯ ಸಂತೈಸಿ 

ಹಳಚಿದನು ಮಾದೇಶನಾವೆಡೆ ಧರ ಸುತನೆನುತ 
ಒಡನೊಡನೆ ಕೈ ಮಾಡಿದನು ಕೈ 

- ಮತ್ತೆ ತರುಬಿದನವನಿಪನನಿದು 
ಗಡಿಯನಂಬಿನ ಧಾರೆ ದಳಿಸಿ 

ಜೋತಿ ನಾಹನವಲ್ಲಲೇ ಮಿಗೆ | 
ಕಿಡಿಗೆದರಿದವು ನೃಪನ ರಥ ಸಾರಥಿ ಹಯಾಳಿಯಲಿ ೫೭ ಹೋತ ಹೊರಿಗೆಯ ನೆರವಣಿಗೆ ಸೇನಾಧಿಪತ್ಯವಲೆ 
ಗೆಲಿದನೋ ಮಾದೇಶನವನಿಪ 

ತೆತ್ತಿಸಿದನಂಬಿನಲಿ ಜೋಡಿನ 
ತಿಲಕನನು ಫಡ ಧರ್ಮಸುತನೀ 

ಹತ್ತರಿಕೆಯಲಿ ಚಿಪ್ಪನೊಡೆದೊಳು 
ದಳಪತಿಯನದ್ದಿದನು ಪರಿಭವಮಯ ಸಮುದ್ರದಲಿ 

ನೆತ್ತರೋಕುಳಿಯಾಡಿದುವು ಮಾದ್ರೇಶನಂಬುಗಳು ೬೨ 
ಅಳುಕಿದನು ನೃಪನೀ ಬಲಾಧಿಷ 

- ಏನ ಹೇಳುವೆನರಸ ಕುಂತೀ 
ನುಲುಕನಂಜಿದನೆಂಬ ಲಗ್ಗೆಯ 

ಸೂನುವೇ ಕಿರುಕುಳನೆ ಶಲ್ಯನ 
ಲಳಿ ಮಸಗಿ ಮೈದೋರಿತಾಚೆಯ ಸೇನೆ ಸಂದಣಿಸಿ ೫೮ ನನ ಶರಜಾಲದಲಿ ನೊಂದನು ಬಹಳ ಧೈಯ್ಯದಲಿ 
- ನೆಲ ಬಿರಿಯಲಲ್ಲಿರಿವ ವಾದ್ಯದ 

ಭಾನುವಿನ ತಮದೊದವಿದನುಸಂ 
ಕಳಕಳದ ಕೊಲ್ಲಣಿಗೆಯಲಿ ಮುಂ 

ಧಾನದಂತಿರೆಯಹಿತಭಟನ ಸ 
ಕೊಳಿಸಿದರು ಸಹದೇವ ಸಾತ್ಯಕಿ ನಕುಲ ಸೃಂಜಯರು ಘಾನತೆಯನೆತ್ತಿದವು ಕುದವಂಬು ದಳಪತಿಯ * ೬೩ 


ನರನೆಯ ಸಂಧಿ 


ಸೂ . ಸವೆದುದಗ್ಗದ ಪಾಂಡುಸುತ ಕೌ 

ರವ ಬಲಾಂಬುಧಿ ಧರ್ಮತನುಜನ 
ನವಗಡಿಸಿ ಸಮರದಲಿ ಮಡಿದನು ಮಾದ್ರಭೂಪಾಲ 


ಕೇಳು ಧೃತರಾಷ್ಮಾವನಿಪ ಭೂ 
ಪಾಲ ಶಲ್ಯರ ಸಮರಕಿವರನು 
ಕೂಲವಾದರಿ ಕೃಪಾದಿಗಳಿತ್ತಲಾಚೆಯಲಿ 
ಮೇಳವಿಸಿತರ್ಜುನ ನಕುಲ ಪಾಂ 
ಚಾಲ ಬಲಭೀಮಾದಿಗಳು ಪದ 

[ ಬಲ ೧ 
ಧೂಳಿಯಲಿ ಜಗ ಮುಳುಗೆ ಜೋಡಿಸಿ ಜಡಿದುದುಭಯ 
- ಕೆದರಿದನು ಕಲಿಭೀಮ ಬಲವಂ 
ಕದಲಿ ಸಾತ್ಯಕಿ ನಕುಲರೆಡವಂ | 
ಕದಲಿ ಚೂಣಿಗೆ ಚಿಮ್ಮಿದರು ಪಾಂಚಾಲನಾಯಕರು 


ಮದಮುಖರನಿಕ್ಕಿದನು ಬಾಣಿ 
ಘದಲಿ ಫಲುಗುಣನೊಂದು ಕಡೆಯಲಿ 
ಸವೆದು ಸವರಿದರೊಂದು ಕಡೆಯಲಿ ಬ್ರೌಪದೀಸುತರು ೨ 

ಕ್ಲಿಪ ಚಿತ್ತೆ ಸೀಚೆಯಲಿ ಗುರು 
ಸುತ ಸುಶರಕ ಶಲ್ಯ ನಿನ್ನಯ 
ಸುತನು ಕೃತವರ್ಮನು ಕೃಪಾಚಾರಾದಿಗಳು ಮಸಗಿ, 
ಮೃತಸಮುದ್ರದ ಸೆರಗ ಸೋಂಕಿದ 
ಹುತವಹನ ಸೊಂಪಿನಲಿ ವೈರಿ 
ಪ್ರತತಿಯನು ತರುಬಿದರು ತರಿದರು ಸರಳ ಸಾರದಲಿ ೩ 


೫೭೩ 


ಶಲ್ಯ ಪರ್ವ 


- ಕೆಣಕಿದಡೆ ಗುರುಸುತನನಡಹಾ 
ಝಣಿದನಂಬಿನಲರ್ಜುನನ ಮಾ 
ರ್ಗಣಮಹಾರಣ್ಯದಲ್ಲಿ ನಡೆದುದು ಕಡಿತ ಗುರುಸುತನ 
ರಣವಿಶಾರದರಹಿರಲೇ ನೀ | 
ವಣಕವೇತಕೆ ರಾಜಗುರುಗಳು 
ಸೆಣಸುವರೆ ಸೈರಿಸಿರೆ ನೀವೆನುತೆಚ್ಚನಾ ಪಾರ್ಥ ೪ 
- ಮೊಗೆದವಶ್ವತ್ಥಾಮನೆಚ್ಚಂ 
ಬುಗಳನರ್ಜುನನಂಬು ಪಾರ್ಥನ 

ನಿಮಿಷದಲಿ ಭಾರದ್ವಾಜ ಶರಜಾಲ 
ತಗಡುಗಿಡಿಗಳ ಸೂಸುವುರಿಧಾ 
ರೆಗಳ ಮೃತಲೇಪನದ ಬಂಧದ 
ಹೊಗರುಗಣಿ ಹೂಳಿದುವು ಗುರುಸುತನಂಬಿನಂಬುಧಿಯ ೫ 
- ಅರಸು ಕೇಳಡಹಾಯ್ದು ಪಾರ್ಥನ 
ವರ ರಥವ ಹಿಂದಿಕ್ಕಿ ಪವನಜ 
ನುರವಣಿಸಿದನು ನಕುಲ ಸಾತ್ಯಕಿ ಸಹಿತ ಗುರುಸುತನ 
ಸರಳ ಸರಿವಳೆಗಳ ಸಘಾಡದ 
ಲರಿಭಟನು ನನೆದನು ಮಹೋಗ್ರದ 
ಧುರವ ಕಂಡನು ನೃಪತಿ ಬಂದನು ಬಿಟ್ಟ ಸೂಠಿಯಲಿ ೬ 

ರಾಯ ಹೊಕ್ಕನು ಭೀಮಸೇನನ 
ದಾಯ ಬಲುಹೊ ಧರ ಪುತ್ರನ 
ದಾಯವಲ್ಲಿದು ನೂಕೆನುತ ಕೃತವರ್ಮಗೌತಮರು 
ಸಾಯಕದ ಮಳೆಗರೆದು ಕೌರವ 
ರಾಯನನು ಹಿಂದಿಕ್ಕಿ ವೇಢಿಯ 
ವಾಯುಜನ ವಂಗಡವ ಮುರಿದರು ತರಿದರರಿಬಲವ ೭ 
- ಪಡಿಬಲಕೆ ಹೊಕ್ಕುದು ತ್ರಿಗರ್ತರ 
ಗಡಣ ಕೃಪ ಕೃತವರ್ಮರಿಗೆ ಸಂ 
ಗಡಿಗನತ್ತಾ ಮನೀ ಹೇರಾಳ ದಳಸಹಿತ 
ಕೊಡಹಿದರು ಪಾಂಡವಬಲವನವ 
ಗಡಿಸಿದರು ಪವಮಾನಜನನ 
ಕುಡಿಸಿ ಬೆಬ್ಬಳೆವೋಯ್ತು ಭೀಮನ ಭಾರಣಿಯ ಭಟರು ೮ 
- ಫಡ ಎನುತ ಪಾಂಚಾಲಬಲ ಸಂ 
ಗಡಿಸಿತನಿಲಜನೊಡನೆ ಸೃಂಜಯ 
ರೆಡೆಯಲಡಹಾಯಿದರು ಸುತಸೋಮಾದಿಗಳು ಸಹಿತ 
ಕಡೆವಿಡಿದು ಕಲಿಪಾರ್ಥನಂಬಿನ 
ವಡಬನೆದ್ದುದು ಕುರುಬಲದ ಹೆ 
ಗ್ಗಡಲು ಬರತುದು ಹೇಳಲೇನದ ಭೂಪಕೇಳೆಂದ ೯ 

ಆ ಸಮಯದಲ್ಲಿ ಬಹಳ ಶೌಯ್ಯಾ 
ವೇಶದಲಿ ನಿನ್ನಾತ ನೂಕಿದ . 
ನಾ ಶಕುನಿಯೊವತ್ತು ಸಾವಿರ ತುರಗದಳ ಸಹಿತ 
ಕೇಸುರಿಯ ಕರ್ಬೊಗೆಯವೊಲು ನಿ 
ಟ್ಯಾನಿನಾಯುಧದಾನೆಗಳು ಕೈ 
ವೀಸುವಲ್ಲಿಂ ಮುನ್ನ ಮೊಗೆದುವು ವೈರಿಮೋಹರವ ೧೦ 


ಗಜದಳದ ಘಾಡಿಕೆಗೆ ವಾಜಿ 
ವಜದ ವೇಢಿಗೆ ಭೀಮನೇ ಗಜ 
ಬಜಿಸುವನೆ ಹೊಡೆಸಂಡನಾಡಿದನಹಿತ ಮೋಹರವ 
ಗುಜರು ಗುಲ್ಕದ ಕುಂಜರಾತೃ 
ವಜದ ಮೆಳೆಯೊಣಗಿದುದು ಪವಮಾ 
ನಜ ಪರಾಕ್ರಮಶಿಖಿಯ ಝಳ ಝಂಪಿಸಿತು ನಿಮಿಷದಲ್ಲಿ 

ರಾನೆ ಸಾವಿರ 
ಬಲುಗುದುರೆ ರಥ ಮೂರು ಸಾವಿರ 
ನೆಲಕೆ ಕೈ ವರ್ತಿಸಿತು ಭೀಮನ ಹೊಯ್ದ ಹೋರಟೆಗೆ 
ಬಿಲುಹರಿಗೆ ಸಬಳದ ಪದಾತಿಯ 
ತಲೆಯ ತೊಡಸಿದನೆಂಟು ಲಕ್ಕವ | 
ನುಳಿದ ಬಲವೋಲೈಸುತಿರ್ದುದು ಘನ ಪಲಾಯನವ ೧೨ 

ತಡೆದನಶ್ವತ್ಥಾಮ ಭೀಮನ 
ಕಡುಹನಾ ಸಹದೇವ ನಕುಲರ 
ನಡುಗಿಸಿದನುಡುಗಿಸಿದನಾಟೋಪವನು ಪವನಜನ 
ಇಡಿದುದಂಬರವಂ 
ಗಡಿಯನಂಬಿನ ಲಕ್ಷಭೇದವೆ 
ನುಡಿಯಬಲ್ಲವನಾರು ಗುರುನಂದನನ ಸಮರದಲಿ ೧೩ 
- ಪವನಜನನೆಂಟಂಬಿನಲಿ ಪಾಂ 
ಡವಸುತರನ್ನೆವರಲಿ ಯಾ 
ದವನನಿಪ್ಪತಂಬಿನಲಿ ಮಾದ್ರೀಕುಮಾರಕರ 
ಕವಲುಗೊಲಿಪ್ಪತ್ತರಲಿ ಮುರಿ 
ದವಗಡಿಸಿ ಪಾಂಚಾಲ ಸೃಂಜಯ 
ನಿವಹವನು ನೂರಂಬಿನಲಿ ಕೆಡೆಯೆಚ್ಚು ಬೊಬ್ಬಿರಿದ ೧೪ 

ಏನ ಹೇಳುವೆ ಗಜಘಟಾಪ್ರತಿ 
ಮಾನದಲಿಕೋದಂಬುಗಳು ಹಿಂ 
ಡಾನೆಗಳನೇಳೆಂಟನೊದೆದೋಡಿದವು ಪಂಚಕವ 
ಭಾನುರಶ್ಮಿಗಳಂಧಕಾರದ 
ಮಾನಗರ್ವವ ಮುರಿವವೊಲು ಗುರು 
ಸೂನುವಿನ ಶರ ಸವರಿದವು ಕರಿಘಟೆಯ ಬಲುಮೆಳೆಯ ೧೫ 

ತಾಗಿದವು ಕಂದದಲಿ ನಾಳಿಕೆ 
ಗಾಗಿ ಹೊರವಂಟಶ್ರನಿಕರವ 
ನೀಗಿದವು ಶರವೊಂದು ಸಾವಿರ ರಥಹಯಾವಳಿಯ 
ಬೀಗಿದವು ಕಾಲಾಳ ಕಬಳಿಸಿ | 
ತೇಗಿದವು ಚತುರಂಗವನು ವಿನಿ 
ಯೋಗಿಸಿದವಂತಕನ ಮನೆಗಂಬಗಳು ಗುರುಸುತನ ೧೬ 
- ಕಡಿವಡೆದುದಿನೂರು ಗಜ ಧರೆ 
ಗುಡಿದು ಬಿದ್ದು ದು ತೇರು ಸಾವಿರ 
ವಡಗುದರಿಯಾಯ್ತಶೃಚಯ ಸಾವಿರದ ಮೂನೂರು 
ಕಡುಗಲಿಗಳರುವತ್ತು ಸಾವಿರ 
ವೊಡಲನಿಕ್ಕಿ ತು ಪಾಯದಳವು 
ಗ್ಗಡದ ಡಾವರ ಡಿಳವಾದುದು ವೈರಿಸುಭಟರಿಗೆ ೧೭ 


[ ಸಂಧಿ 


೫೬೪ 

ಮ ಹಾಭಾ ರ ತ 
- ಮತ್ತೆ ಕವಿದುದು ಪಾಂಡುಬಲವರು 

ಬೆರಳ ತುಟಿಗಳ ಬೊಬ್ಬೆ ಮಿಗಲ 
ವತ್ತು ಸಾವಿರ ಕುದುರೆ ನೂರಿ 

ಬೃರಿಸಿದವು ನಿಸ್ಸಾಳತತಿ | 
ಪ್ಪತ್ತು ಗಜರಥ ನೂರ ಮೀರಿತು ಲಕ್ಕಪಾಯದಳ 

ರ್ಝರ ಮೃದಂಗದ ಪಣಹ ಪಟಹದ ಗೌರುಗಹಳೆಗಳ 
ಸತ್ತಿಗೆಯ ಸಾಲಿನಲಿ ಧರಣಿಯ 

ಉರು ರಭಸವಳ್ಳಿರಿಯ ರಥಬೀ 
ಕಿತ್ತು ಮಗುಚುವ ವಾದ್ಯರಭಸದ 

ತರಣಿ ರಥಹಯ ಹೇಪಿತದ ನಿ 
ಲೆತ್ತಿ ನೂಕಿತು ಗುರುತನೂಜನ ರಥದ ಸಮ್ಮುಖಕೆ ೧೮ ಷ್ಟುರ ನಿನಾದದಲೌಕಿ ಹೊಕ್ಕನು ಶಲ್ಯನಾಹವವ - ೨೫ 
- ಇತ್ಯ ಹೇಳಿಕೆಯಾಯ್ತು ಹಯವಿ 

- ದಳಪತಿಯ ಸುಮಾನಮುಖ ಬೆಳ 
ಪ್ಪತ್ತು ಸಾವಿರ ದಂತಿಘಟೆಯೇ 

ಬೆಳಗುತದೆ ಗಂಗಾಕುಮಾರನ 
ವತ್ತು ನಾನೂರೇಳು ರಥ ಸಾವಿರದ ನಾನೂರು 

ಕಳಶಜನ ರಾಧಾತನೂಜನ ರಂಗಭೂಮಿಯಿದು 
ತೆಕ್ಕಿಗರು ಕಾಲಾಳು ಲಕ್ಕವು 

ಕಳವನಿದನಾಕ್ರಮಿಸುವಡೆ ವೆ 
ಹತ್ತಿತಲ್ಲಿಯ ವಾದ್ಯರವ ಕೀ 

ಗಳೆಯ ಮಾದ್ರಮಹೀಶನಲ್ಲದೆ 
ರಿತು ಕಮಲಭವಾಂಡ ವಿಪುಲ ಕಟಾಹಖರ್ಪರವ ೧೯ ಕೆಲರಿಗೇನಹುದೆನುತೆ ಕೊಂಡಾಡಿತ್ತು ಕುರುಸೇನೆ ೨೬ 
ಉರವಣಿಸಿತಿದು ಗುರುಸುತನ ಹಿಂ 

ಪೂತು ಮಝರೇ ಶಲ್ಯ ಹೊಕ್ಕನೆ 
ದಿರಿಸಿ ಪರಬಲದಭಿಮುಖಕೆ ಮೋ 

ಸೂತಜನ ಹರಿಬದಲಿ ವೀರ 
ಹರಿಸಿ ನಿಂದುದು ಕಂಡನಿತ್ತಲು ಶಲ್ಯನಾ ಬಲವ 

ವಾತಗಣನೆಯೊಳೀತನೊಬ್ಬನೆ ಹಾ ಮಹಾದೇವ 
ಧುರಕೆ ನಾವಿರೆ ಸೇನೆಯುಪಸಂ 

ಧಾತುವೊಳಿತು ದಿಟ್ಟನೆ ನಿ 
ಹರಿಸಬಹುದೇ ದೊಣಭೀಷ್ಮಾ 

ರ್ಭಿತಗರ್ವಿತನಿವನೆನುತ ಭಟ 
ದ್ಯರಿಗೆ ನಗೆಗಡೆ ನಾವಣೆವೆ ತೆಗೆಯೆನುತ ನಡೆತಂದ ೨೦ 

ರೀತನನು ಹೊಗಳಿದರು ಸಾತ್ಯಕಿಸೋನಕಾದಿಗಳು ೨೭ 
ದಳವ ತೆಗೆತೆಗೆ ತಾನಿರಲು ಕುರು 

4 ತಡೆದು ನಿಂದನು ಪರಬಲವ ನಿ 
ಬಲಕೆ ಬೀಯವೆಕೌರವೇಂದ್ರನ 

ಮೈಡೆಯನಾವೆಡೆ ಸೇನೆ ಕದನವ 
ಕೆಲಬಲದ ಸುಯಿಧಾನದಲಿ ಕೃಪಗುರುಸುತಾದಿಗಳ ಕೊಡಲಿ ಕೊಂಬವನಲ್ಲ ಕೈದುವ ಸೆಳೆಯೆನುಳಿದರಿಗೆ 
ನಿಲಲಿ ಶಕುನಿಯ ತುರಗದಳ ಹಿ 

ಪೊಡವಿಗೊಡೆಯನು ಕೌರವೇಶ್ವರ 
ನ್ನೆಲೆಗೆ ಹೋಗಲಿ ರಾಯದಳವೆ 

ನೊಡನೆ ಸಲ್ಲದು ಗಡ ಶರಾಸನ 
ಮೃಭವ ನೋಡುತ್ತಿರಲಿಯೆಂದನು ಶಲ್ಯ ಕುರುಪತಿಗೆ ೨೧ ವಿಡಿಯ ಹೇಳಾ ಧರ್ಮಜನನೆಂದುರುಬಿದನು ಶಲ್ಯ ೨೮ 
- ಕೇಳು ಕೃಪ ಕೃತವರ್ಮ ಗುರುಸುತ 

- ಚೆಲ್ಲಿತದು ನಾನಾಮುಖಕೆ ನಿಂ 
ಕೇಳು ಶಕುನಿ ಸುಶರ್ಮ ಸಾಲ್ಪನ್ನ 

ದಲ್ಲಿ ನಿಲ್ಲದೆ ಸೃಂಜಯಾದ್ಯರ 
ಪಾಲ ರಾಯನ ಮಂತ್ರಿ ಸಚಿವ ಪಸಾಯರಾದವರು ನಲ್ಲಿ ಕಾಣಿನುಸೊಮಕರ ಪಾಂಚಾಲಮೋಹರವ 
ಕೇಳಿರೆ ಭೀಷ್ಮಾದಿ ಸುಭಟರ | 

ಕೆಲ್ಲೆಯಲಿ ಭೀಮಾರ್ಜುನರು ಬಲು 
ಕಾಳೆಗವ ಕಂಡಿರಿ ಮದೀಯ ಕ 

ದರಿಸೆ ಕದನಚಪಟ 
ರಾಳ ಕದನೋತ್ಸವವ ನೋಡುವುದೆಂದನಾ ಶಲ್ಯ ೨೨ ಮಲ್ಲ ತಾನಿದಿರಾಗಿ ನಿಂದನು ಪಾಂಡವರ ರಾಯ ೨೯ 
- ತರಿಸಿ ಕಾಂಚನಮಯ ರಥವ ಸಂ 

ಜೀಯ ಬುಧನ ಪುರೂರವನ ಸುತ 
ವರಿಸಿದನು ಟೆಕ್ಕೆಯವನೆತ್ತಿಸಿ 

ವಾಯುವಿನ ನಹುಷನ ಯಯಾತಿಯ 
ಸರಳ ತುಂಬಿದ ಬಂಡಿಗಳ ಕೆಲಬಲಕೆಜೋಡಿಸಿದ 

ದಾಯಭಾಗದ ಭೋಗನಿಧಿಯವತರಿಸಿದ್ದೆ ಧರೆಗೆ 
ಬಿರುದನೋದರುವ ಪಾಠಕರ ಮೋ 

ಜೇಯವೆನಿಸಿದೆ ಜೂಜಿನಲಿ ರಣ 
ಹರಕೆ ಮಣಿಕಾಂಚನವ ಮೊಗೆದಿ 

ಜೇಯನಹನೀ ಕೌರವನು ನಿ 
ತರರೆ ಕರೆಯೋ ಧರ್ಮಜನನೆಂದುಬ್ಬಿದನು ಶಲ್ಯ ೨೩ ನ್ಯಾಯತಿಯ ಸಂಭಾವಿಸೆಂದುದು ವಂದಿಜನಜಲಧಿ ೩೦ 
- ರಾಯ ನಿಲುವನೊ ಮೇಣು ಪಾರ್ಥನೋ 

- ಹರಿಗೆ ಹೊಡವಂಟಸ್ತ ಶಿಕ್ಷಾ 
ವಾಯುಸುತನೋ ನಿಮ್ಮ ಮೂವರೊ . 

ಗುರುವ ಮನದಲಿ ನೆನೆದು ಹೊಸ ಬಿಲು 
ಲಾಯುಧವ ಕೊಂಡಾರು ಹೊಕ್ಕರು ನಿಲುವೆನವರೊಡನೆ ದಿರುವನೇರಿಸಿ ಮಿಡಿದು ನಿಜ ಸಾರಥಿಯ ಬೆಳೆಸಿ 
ನಾಯಕರು ಮಿಕ್ಕವರೊಡನೆ ಬಿಲು 

ವರ ರಥವ ನೂಕಿದನು ಪವನಜ 
ಸಾಯಕವನೊಡಿದಡೆ ಕೌರವ 

ನರ ನಕುಲ ಸಹದೇವ ಸಾತ್ಯಕಿ 
ರಾಯನಾಣಿಯೆನುತ್ತ ಮದವೇರಿದನು ಕಲಿಶಲ್ಯ ೨೪ ಬರಲು ಬಲನೆಡವಂಕದಲಿ ನರನಾಥನಿದಿರಾದ ೩೧ 


೫೬೫ 


ಶಲ್ಯ ಪರ್ವ 


೩ ] 
- ಮಾವನವರೇ ನಿಮ್ಮ ಹಿಂಸೆಗೆ | 
ನಾವು ಕಡುಗೆವು ಕ್ಷತ್ರಜಾತಿಯ 
ಜೀವನವಲೇ ಕಷ್ಟವಿದು ಕಾರ್ಪಣ್ಯತರವಾಗಿ 
ನೀವು ಸೈರಿಸಬೇಕು ನಮ್ಮ ಶ 
ರಾವಳಿಯನೆನುತವನಿಪತಿ ಬಾ 
ಞಾವಳಿಯ ಕೆದರಿದನು ಸೇನಾಪತಿಯ ಸಮ್ಮುಖಕೆ ೩೨ 

ನಿನಗೆ ಮಾತುಳರಾವು ಮಾಣಲಿ 
ಮುನಿಯೆಮಗೆ ಮೊರೆಯಲ್ಲ ದುಶ್ಯಾ 
ಸನ ಜಯದ್ರಥರಲ್ಲಲಾ ಸಂಬಂಧಿಗಳು ನಿನಗೆ 
ಜನಪ ಧರ್ಮದ ಹಿಂಸೆ ಬಂದುದು | 
ನಿನಗೆ ಸಾಕದನಾಡಲೇತಕೆ | 
ಮನದ ಗರದ ಗಾಢವೈಸೆನುತೆಚ್ಚನಾ ಶಲ್ಯ - ೩೩ 
- ಅರಸ ಕೇಳ್ ಶಲ್ಯನ ಯುಧಿಷ್ಠಿರ 
ಧರಣಿಪನ ಸಂಗ್ರಾಮವಂದಿನ 
ಸುರನದೀನಂದನನ ದ್ರೋಣನ ಸೂತಸಂಭವನ 
ನರನ ಭೂರಿಶ್ರವನ ಭೀಮನ 
ಕುರುಪತಿಯ ವೃಷಸೇನ ಸೌಭ 
ದ್ರರ ಸಮಗ್ರಾಹವವ ಮರಸಿತು ಹೇಳಲೇನೆಂದ ೩೪ 
- ದಿಟ್ಟ . ಭೂಪತಿಗಳಲಿ ಜಗ 
ಜಟ್ಟಿಯೆ ನಿನಗನ್ನ ವಿದ್ಯವ 
ಕೊಟ್ಟವನ ನಾ ಬಲ್ಲೆನದನಿನ್ನಾಡಿ ಫಲವೇನು 
ತೊಟ್ಟ ಜೋಹದ ವಾಸಿಯೆಂಬುದ 
ಬಿಟ್ಟು ನಮಗೊಡುವುದು ನಿನ್ನೊಡ 
ವುಟ್ಟಿದರನಿಬ್ಬರನೆನುತ ತೆಗೆದೆಚ್ಚನಾ ಶಲ್ಯ 

೩೫ 
- ಮಾವ ಭೀಮಾರ್ಜುನರ ಭಾರಣಿ 
ಗಾವ ನಿಲುವನ್ನು ಸಾಕದಂತಿರ 
ಈ ವಿಚಿತ್ರ ಕಳಂಬ ಖಂಡನ ಪಂಡಿತವನು 
ನೀವುತೋರಿರೆ ಸಾಕು ಸಾವು 
ರ್ಥ್ಯಾವಲಂಬನವುಳಡೀ ಶ 
ಸ್ವಾವಳಿಯ ಸೈರಿಸಿಯೆನುತ ಯಮಸೂನು ತೆಗೆದೆಚ್ಚ ೩೬ 
- ಧರಣಿಪತಿಯಂಬುಗಳನೆಡೆಯಲಿ 
ತರಿದು ತುಳುಕಿದನಂಬಿರುಬ್ಬಿನ 
ಗರಿಯ ಗಾಳಿಯ ದಾಳಿ ಪೈ ಸರಿಸಿದುದು ಪರ್ವತವ 
ಮೊರೆವ ಕಣಿ ಮಾರ್ಗಣಿಗಳನು ಕ 
ತರಿಸಿದವು ಬಳಿಯಂಬುಗಳು ಪಡಿ 
ಸರಳ ತೂಳಿದಡೆಚ್ಚರೆಚ್ಚರು ಮೆಚ್ಚಲುಭಯಬಲ ೩೭ 
- ಸೈರಿಸಾದಡೆಯೆನುತ ಮುಳಿದು ಮ 
ಹೀರಮಣ ಮದ್ರಾಧಿಪನನೆ 
ಬ್ಯಾರಿದನು ಮಗುಳೆಚ್ಚು ಪುನರಪಿಯೆಚ್ಚು ಮಗುಳೆಸಲು 
ಕೂರಲಗು ಸೀಸಕವ ಕವಚವ | 
ಹೊರುಗಳೆದವು ನೆತ್ತರಿನ ಬಾ 
ಯಾರೆಗಳ ತೋರಿದವು ದಳಪತಿಯಪರಭಾಗದಲಿ ೩೮ 


ಪ್ರಳಯಪವನನ ಹೊಯ್ಲಿನಲಿ ಕಳ 
ವಳಿಸಿದವರಾದ್ರಿಯವೊಲುದುರಿದ 
ಬಿಲುಸರಳ ಹೆಗಲೋರೆಗೊರಳರೆಮುಚ್ಚುಗಣ್ಣುಗಳ 
ತಳಿತ ರಕಾ೦ಕುರದ ಬಳಕೆಗೆ 
ಬಳಲಿದಿಂದ್ರಿಯಕುಳದ ಮೂರ್ಛಾ 
ವಿಲಸಿತಾಂಗದ ಶಲ್ಯನಿದ್ದನು ರಥದ ಮಧ್ಯದಲಿ ೩೯ 
- ಅರಸ ಕೇಳೆ ಮರವೆಗಾತ್ಮನ 
ನೆರವ ಕೊಟ್ಟು ಮುಹೂರ್ತಮಾತ್ರಕೆ 
ಮರಳಿಚಿದವೊಲು ಕಂದೆರೆದು ನೋಡಿದನು ಕೆಲಬಲನ 
ಸರಳ ಕಿತ್ಪ ಧಿಯ ಲೇಪವ .. 
ನೊರಸಿದನು ತೊಳೆತೊಳೆದು ನೂತನ 
ವರ ದುಕೂಲವನುಟ್ಟು ಕೊಂಡನು ನಗುತ ವೀಳೆಯವ ೪೦ 
- ತುಡುಕಿದನು ಬಿಲುಸರಳನಕಟವ 
ಗಡಿಸಿದನಲಾ ಧರ್ಮಸುತನು 
ಗ್ಗಡದಲ್ಲೊಂದು ಮುಹೂರ್ತವಾಯಿತೆ ಹಗೆರೆ ಸುಮ್ಮಾನ 
ತೊಡಕಿದೆಡೆಗೆ ಜಯಾಪಜಯ ಸಂ 
ಗಡಿಸುವುವು ತಪ್ಪೇನು ಯಮಸುತ 
ಹಿಡಿ ಧನುವನನುವಾಗೆನುತ ಮೂದಲಿಸಿದನು ಶಲ್ಯ ೪೧ 

ನರನ ರಥವದೆ ಮರೆಯಹೊಗು ಮುರ 
ಹರನ ಮರೆವೊಗು ಭೀಮಸೇನನ | 
ಕರಸಿ ನೂಕು ಶಿಖಂಡಿ ಸಾತ್ಯಕಿ ಸೃಂಜಯಾದಿಗಳ 
ಅರಸುಗುರಿಗಳ ಹೋಯ್ತು ಗೆಲುವಿನ 
ಗರುವನಾದಡೆ ನಿಲ್ಲೆನುತಲು 
ಬೃರಿಸಿ ಮಾದ್ರಾಧೀಶನೆಚ್ಚನು ಧರ್ಮನಂದನನ ೪೨ 
- ಏನ ಹೇಳುವೆ ಭಟನ ಶರ ಸಂ 
ಧಾನವನು ಪುಂಖಾನುಪುಂಖವಿ 
ಧಾನವನು ಝೇಂಕಾರಶರಜಾಳಪ್ರಸಾರಣವ 
ಆ ನಿರಂತರ ಸರಳ ಸಾರದ 
ಸೋನೆ ಸದೆದುದು ಧರಸುತನ ರ 
ಣಾನುರಾಗವ ತೊಳೆದುದನ್ನು ತವಾಯ್ತು ನಿಮಿಷದಲಿ ೪೩ 

ಸರಳ ಮುರಿಯಸಲಾ ಸರಳ ಕ 
ತರಿಸಿ ಹಂಬಿನಲಿ ರಾಯನ 
ಬರಿಯ ಕವಚವ ಹರಿಯಲೆಚ್ಚನು ಮೂರು ಬಾಣದಲಿ 
ಶಿರದ ಸೀಸಕವನು ನಿಘಾತದ 
ಲೆರಡು ಶರದಲಿ ಮತ್ತೆ ಭೂಪತಿ 
ಯುರವನಗುಳಿದನೆಂಟರಲಿ ಮಗುಳೆಚ್ಚು ಬೊಬ್ಬಿರಿದ ೪೪ 

ಗರುಡತುಂಡದ ಹತಿಗೆ ಫಣಿಯೆದೆ 
ಬಿರಿವವೊಲು ಯಮಸುತನ ತನು ಜ 
ರ್“ ರಿತವಾದುದು ಜರಿವ ಜೋಡಿನ ಜಿಗಿಯ ಶೋಣಿತದ 
ಮುರಿದ ಕಂಗಳ ಮಲಗಿನಲಿ ಪೈ 
ಸರದ ಗಾತ್ರದ ಗಾಢವೇದನೆ 

[ ೪೫ 
ಯುರವಣಿಸೆ ಸೊಂಪಡಗಿ ನಿಮಿಷ ಮಹೀಶ ಮೈಮರೆದ 


೫೬೬ ಮ ಹಾ ಭಾ ರ ತ 

( ಸಂಧಿ 
ಬಿದ್ದ ನಾಚೆಯ ದೊರೆ ಸುಯೋಧನ 

ಕಾದುಕೊಳು ಮಾದೇಶ ಕುರುಬಲ 
ಗೆದ್ದ ನಿನ್ನೇನೆನುತ ಸುಭಟರ 

ವೈದಿಬರಲಿಂದಿನಲಿ ನಿನ್ನಯ 
ನದಿ ತತಿಸುಮ್ಮಾನಸಾಗರ ನಿನ್ನ ಮೊಹರವ 

ಮೈದುನನ ಕಾಣಿಕೆಯಲೇ ಸಂಘಟನೆಗೀ ಸರಳು 
ಅದ್ದರೋ ಶೋಕಾಂಬುಧಿಯಲೊಡೆ 

ಕೈದುಕಾತಿಯರುಂಟೆ ಕರೆ ನೀ 
ಬಿದ್ದರೆ ಭೀಮಾರ್ಜುನರಿಗುಸು 

ನೈದಲಾರೆಯೇನುತ್ತ ಮನೂ 
ರಿದ್ದು ದೋ ಬರಹೇಳೆನುತ ಬೊಬ್ಬಿರಿದನಾ ಶಲ್ಯ ೪೬ ರೆದು ಶರದಲಿ ಕಡಿದನಾ ಸಾರಥಿಯ ರಥ ಹಯವ ೫೩ 
- ಗಜಬಜಿಸಿದುದು ವೈರಿಸುಭಟ 

- ತೇರು ಹುಡಿಹುಡಿಯಾಯು ಹೂಡಿದ 
ವ್ರಜ ನಕುಲ ಸಹದೇವ ಸಾತ್ಯಕಿ 

ವಾರುವಂಗಳನಲ್ಲಿ ಕಾಣಿನು 
ವಿಜಯ ಧೃಷ್ಟದ್ಯುಮ್ಮ ಭೀಮ ಬ್ರೌಪದೀಸುತರು 

ಸಾರಥಿಯ ತಲೆ ನೆಲದೊಳದ್ದುದು ಮಿದುಳ ಜೊಂಡಿನಲಿ 
ವಿಜಿತನೋ ವಿಗತಾಸುವೋ ಧ 

ಆರಿ ಬೊಬ್ಬಿರಿದರಸವೆಸಲು 
ರ್ಮಜನ ಹದನೇನೆನುತ ಚಿಂತಾ 

ಬ್ಯಾರದಲಿ ಕಣಿಯಡಸಿದವು ಕೈ 
ರಜನಿಯಲಿ ಕಂಗೆಟ್ಟುದಾ ಬಲವರ ಕೇಳೆಂದ ೪೭ ವಾರವೇಕೆ ಛಡಾಳಿಸಿತು ಚಪಳತೆ ಯುಧಿಷ್ಠಿರನ ೫ಳ 
ಕ್ಷಣಕೆ ಮರಳಚ್ಚತನಕ್ಕೆ 

- ಅರಸ ಕೇಳೆ ಬಳಿಕ ಮಾದ್ರೆ 
ಪ್ರಣವ ತೊಳೆದರು ಘಾಯದಲಿ ಕೇ 

ಶೃರನ ರಥ ಸಾರಥಿ ವಿಸಂಚಿನ 
ವಣಸಿದರು ದಿವೌಷಧಿಯ ಗಂಧಾನುಲೇಪದಲ್ಲಿ 

ಲುರಿದನಧಿಕಕ್ರೋಧಶಿಖಿ ಪಲೈಸಿತಕ್ತಿಯಲಿ 
ರಣವಿಜಯ ನವ ವಸನ ಮಣಿಭೂ 

ಕುರುಬಲದ ತಲ್ಲಣವನುರೆ ಸಂ 
ಷಣ ಪರಿಷ್ಕೃತನಾಗಿ ತಿರುವಿನ 

ಹರಿಸಿ ಹರಿಗೆಯಡಾಯುಧದಲರಿ 

೫೫ 
ಗೊಣಿಯವನು ನೇವರಿಸಿದನು ಸಂತೈಸಿ ಸಂಹನವ ೪೮ ಧರಣಿಪನಮೇಲ್ಯಾಯ್ತು ಹೊಯ್ದನು ರಥ ಹಯಾವಳಿಯ 
- ಮರವೆ ಮಸುಳಿತೆ ಭೂಮಿಪತಿ ಕಂ 

- ವಾರುವನ ವೈಚಿತ್ರಗತಿಯ ನಿ 
ದೆರೆದಿರೇ ಭೀಮಾರ್ಜುನರು ನಿ 

ಹಾರದಲ್ಲಿ ಸಾರಥಿ ನರೇಂದ್ರನ 
ಮೈ ರಿತಕೊದಗಿದರಿಲ್ಲಲಾ ನೀವೇಕೆ ರಣವೇಕೆ 

ತೇರ ತಿರುಗಿಸಿದನು ವಿಘಾತಿಯಲೊಂದು ಬಾಹೆಯಲಿ 
ನೆರೆ ಧನುರ್ವಿದಾರ್ಥಸಾರವ 

ಆರಿ ಹೊಯ್ದನು ಹಯವನಗ್ಗದ 
ನರಿವೆಯಾದರೆ ಕೊಳೆನುತ ಬಿಡೆ 

ವಾರಣಾವಳಿಗಳ ಪದಾತಿಯ 
ತರಿದನೆಂಟಂಬಿನಲಿ ಧ್ವಜ ರಥ ಹಯವನಾ ಶಲ್ಯ ೪೯ ತೇರ ತೆಕ್ಕೆಯನಿಕ್ಕಿದನು ಪ್ರತ್ಯೇಕಸಾವಿರವ ೫೬. 
ಧನುವನೆರಡಂಬಿನಲಿ ಮಗುಳೆ 

- ಮಲೆತ ದೃಷ್ಟದ್ಯುಮ್ನನು ಭಯ 
ಚೈನು ಮಹೀಶನ ಸಾರಥಿಯ ಮೈ 

ಗೊಳಿಸಿ ಸೋಮಕ ಸೃಂಜಯರನ 
ನನೆಯೆ ನವ ರುಧಿರದಲಿ ಮರಳೆಚ್ಚನು ಯುಧಿಷ್ಠಿರನ ಪ್ಪಳಿಸಿದನು ಸಾತ್ಯಕಿ ಯುಧಾಮನ್ನೂತ್ತಮೌಂಜಸರ 
ಮನನ ಶಾಸ್ತ್ರ ಶ್ರವಣ ನಿಯಮಾ 

ದಳದೊಳೊಡಿಸಿ ಮುರಿದು ಚಾತು 
ಸನ ಸಮಾಧಿ ಧ್ಯಾನ ವಿದ್ಯಾ 

ರ್ಬಲವ ಸವರಿ ಶಿಖಂಡಿ ನಕುಲರ 

[ ೫೭ 
ವಿನಯವಲ್ಲದೆ ರಣದ ಜಂಜಡವೇಕೆ ನಿಮಗೆಂದ ೫೦ ಹೊಲಬುಗೆಡಿಸಿ ಮಹೀಪತಿಯ ಪಡಿಮುಖಕೆ ಮಾರಾಂತ 
ಉಡಿದು ಬಿದ್ದು ದು ಚಾಪ ಸಾರಥಿ 

- ಎಸು ಯುಧಿಷ್ಠಿರ ಹಲಗೆ ಖಡ್ಡವ 
ಕಡಿವಡೆದು ರಥ ನುಗು ನುಸಿಯಾ 

ಕುಸುರಿದರಿಯಾ ಚಾಪವಿದ್ಯಾ 
ಯಡಗುದರಿಯಾಯಶೃಚಯ ಜೋಡುತಡಿ ಸಹಿತ | ಕುಶಲನೆಂಬರಲೈ ತನುತ್ರ ರಥಂಗಳಿಲ್ಲೆಗೆ 
ನಡುಗಿತರಿಬಲವವನಿಪತಿ ಕಾ 

ಅಸುವ ತಡೆವರೆ ರಣಪಲಾಯನ 
ಡೆಗೆ ಬಂದನು ಮತ್ತೆ ರಥವಂ 

ವೆಸೆವುದೇ ಕ್ಷತ್ರಿಯರಿಗತಿಸಾ 
ಗಡವ ಮೇಳೆಸಿದನು ನಗುತಡರಿದನು ಮಣಿರಥವ ೫೧ ಹಸಿಕನಾದಡೆ ನಿಲ್ಲೆನುತ ಮೂದಲಿಸಿದನು ಶಲ್ಯ ೫೮ 
- ಬೊಬ್ಬಿರಿದುದಾ ಸೇನೆ ರಾಯನ 

ಅಕಟಕಟ ಧರ ಜನನೀ ಕಂ 
ಸರ್ಬದಳ ಜೋಡಿಸಿತು ಸೋಲದ 

ಟಕಕೆ ಕೈವರ್ತಿಸಿದರೇ ಪಾ 
ಮಬ್ಬು ಹರೆದುದು ಜಯದ ಜಸವೇರಿದನು ನರನಾಥ ತಕರು ಪಾಂಡವರೆನುತ ಕುರುಬಲವೆಲ್ಲ ಸಮತಳಿಸೆ 
ಉಬ್ಬಿದನು ಸತ್‌ಕ್ಷತ್ರತೇಜದ 

ವಿಕಟರೋಪಶಿಖಿ ಸುಲಿಂಗ 
ಗರ್ಭ ಗಾಡಿಸಿತಾರಿ ಮಿಡಿದನು 

ಪ್ರಕಟ ಭೀಷಣಸಹಿತ ಕೌಕ್ಷೇ | 
ತೆಬ್ಬಿನಸ್ತವ ತೂಗಿ ತುಳುಕಿದನಂಬಿನೆಂಬುಧಿಯ ೫೨ ಯಕನ ಖಂಡಿಸಿ ಧರೆ ಬಿರಿಯೆ ಬೊಬ್ಬಿರಿದನಾ ಭೀಮ ೫೯. 


ಶಲ್ಯ ಪರ್ವ 


೫೭೬೬ 


[೬೭ 


- ಲೇಸ ಮಾಡಿದೆ ಭೀಮ ಕಟ್ಟಾ 

ಇದಿರೊಳೆಚ್ಚನು ಶಲ್ಯನಂಬಿನ 

ಹೊದೆ ಸವೆಯೆ ಹರಿತಪ್ಪ ಶಕ್ತಿಯ 
ಲೈಸಲೇ ನೀನವರೊಳಗೆ ನಿ 
ನ್ಯಾ ಸೆಯಲ್ಲಾ ಧಯ್ಯ ಪುತ್ರನ ಸತ್ಯಸಂಪದಕೆ 

ತುದಿಗೆ ಕಬಳಗ್ರಾಸವಾದುದಲೆ ವಿಚಿತ್ರವಲಾ 
ಐಸೆ ಬಳಿಕೇನೆನುತ ಶಲ್ಯಮ 

ಹೊದರುಗಿಡಿಗಳ ಕೇಸುರಿಯ ಹಾ 
ಹೀಶ ಮುರಿಯಲು ಹೊಸ ರಥವ ಮೇ 

ರದಲಿ ಹರಿತಂದಹಿತ ದಳಪತಿ 
ಲೈಸಿ ಸಾರಥಿ ಸಂಧಿಸಿದನವಧಾನ ಜೀಯೆನುತ 

ಯೆದೆಯನೊದೆದುದು ನೆಲಕೆ ನಟ್ಟು ದು ನಾಲ್ಕು ಮುಷ್ಟಿಯಲಿ 
- ರಥಕೆ ಬಂದು ಪಸಾಯವನು ಸಾ 

- ಕಾರಿದನು ರುಧಿರವನು ಧರಣಿಗೆ 
ರಥಿಗೆ ಕೊಟ್ಟನು ಚಾಪತರವನು 

ಹಾರಿ ಬಿದ್ದನು ಮಾದ್ರಪತಿಯೆದೆ 
ರಥದೊಳಗೆ ತುಂಬಿದನು ನಂಬಿಸಿದನು ಸುಯೋಧನನ ಡೋರಿನಲಿ ಡಾವರಿಸಿದವು ರಕ್ತಾಂಬುಧಾರೆಗಳು 
ಪೃಥೆಯ ಮಕ್ಕಳ ರಣಪರಾಕ್ರಮ 

ಮಾರಿತಸು ಕಂಠವನು ನಾಸಿಕ 
ವೃಥೆ ಕಣಾ ಕರ್ಣಾದಿ ಸುಭಟ 

ಕೇರಿದುದು ನಿಟ್ಟುಸುರು ನಿಮಿಷಕೆ 
ವ್ಯಥೆಯ ನಿಲಿಸುವೆನೆನುತ ಮೂದಲಿಸಿದನು ಧರಜನ ೬೧ ಚೀರಿದುದು ಕುರುರಾಯದಳ ಶಲಾವಸಾನದಲಿ ೬೮ 
- ಸಾರಥಿಗೆ ಸೂಚಿಸಿ ನೃಪಾಲನ 

- ಅಹಹ ಸೇನಾಪತಿಯ ಮಗ್ಗುಲು 
ಸಾರೆ ದುವ್ಯಾಳಿಸಲು ಮಿಗೆ ನೃಪ 

(ನೋಲೆದು ಮಹಿಗೆ ಬಿದ್ದುದು ಬೆಚ್ಚತೀಚೆಯ 
ನೋರೆಗೊಂಡನು ತಿರುಗೆ ತಿರುಗಿದನೊಲೆದೊಡ್ಡ 

ಬಹಳಬಲರಿನ್ನಾರು ಕುರುಸೇನಾಧುರಂಧರರು 
ಚೂರಿಸುವ ನಾರಾಚವಿಕ್ರಮ | 

ಮಿಹಿರಸುತ ಗುರು ಭೀಷ್ಕರಲಿ ಸ 
ದೊರಣಿಗೆ ನಾರಾಚಿಸಿತು ವಿ . 

ಹಿತನಾದನು ಶಲ್ಯನೆನೆ ಕಿಂ 
ಸ್ವಾರದಲ್ಲಿ ವಿಸ್ತರಿಸಿದನು ಜಯಸಮರಸಾಹಸವ ೬೨ ಗಹನವೀ ರಣವೆನುತ ಶಲ್ಯಾನುಜನು ಮಾರಾಂತ ೬೯ 
ಹಿಂದೆ ಕರ್ಣನು ಫಲುಗುಣನು ಬಳಿ 

ಗೆಲವು ನಿನಗಾಯ್ತರಸ ಹರಿಬಕೆ 
ಕಿಂದು ಶಲ್ಯಯುಧಿಷ್ಠಿರರು ಸಾ 

ನಿಲುಕಿದೆನ್ನನು ಸಂತವಿಸಿ ನಿಜ 
ನಂದದಲಿ ಸಮತಳಿಸಿ ಕಾದಿದರುಭಯಬಲ ಹೊಗಳೆ ಬಲದಲೋಸಗೆಯ ಮಾಡಿಸಾ ಮಾದ್ರಶಮಾರಣವ 
ಇಂದು ಮಾದ್ರಾಧೀಶ್ವರಗೆ ಯಮ 

ಅಳುಕದಿದಿರಾಗೆನುತ ಬಾಣಾ 
ನಂದನನು ಯಮಸುತಗೆ ಪಡಿ ತಾ 

ವಳಿಯ ತವಿಪೆ ನಿರಂತರಾಸ್ತ್ರದ 
ಸಂದಕ್ಕೆ ಮಾದ್ರಾಧಿಪತಿಯೆಂದುದು ಭಟಸೋಮ ೬೩ ಜಲನಿಧಿಗೆ ವಡಬಾಗ್ನಿಯಾದನು ನಗುತ ಯಮಸೂನು ೭೦ 
- ಅರಸ ಕೇಳೆ ಕೃಷ್ಣ ಶಕ್ತಿ 

- ಆತನಸ್ತವ ಮುರಿಯೆಸುತ ರಥ 
ಸ್ಪುರಣವೈಸಿ ನಿಮ್ಮ ಬಲ ಸಂ 

ಸೂತ ಹಯವನು ತರಿದು ಬಾಣ 
ಹರಣಕಾವುದು ಬೀಜ ನಿರ್ದೈವರ ವಿಲಾಸವಿದು 

ವಾತದಲಿ ಶಲ್ಯಾನುಜನ ಹೂಳಿದನು ಹರಹಿನಲಿ 
ಹರಿ ಯುಧಿಷ್ಠಿರ ನೃಪನನೆಕ್ಕತಿ 

ಈತನನು ಕೆಡಹಿದನು ಸಾಲ್ಮವು 
ಗರೆದು ನಿಜಶಕ್ತಿಪ್ರಯೋಗವ 

ಹೀತಳಾಧಿಪನವನ ಹರಿಬಕೆ 
ನೊರೆದಡೊಡಬಟ್ಟನು ಹಸಾದದ ಮಧುರವಚನದಲಿ ೬೪ ಭೂತಳೇಶನ ಕೆಣಕಿ ಕಂಡನು ವರ ಸುರವ್ರಜವ ೭೧ 
ಆಯಿದನು ಶಸ್ತ್ರಾಸ್ತ್ರದಲ್ಲಿ ದಿ 

ಆರಿ ಹೊಕ್ಕುದು ಶಲ್ಯನೃಪಪರಿ 
ವ್ಯಾಯುಧವನರೆಬಳಿದ ವರ ತಪ 

ವಾರ ಮಾದ್ರದ ನಾಯಕರು ಜು 
ನೀಯರೇಖೆಯ ಕುಣಿವ ಗಂಟೆಯ ಹೊಳೆವ ಹೊಂಗರಿಯ | ಜ್ಞಾರ ಮನ್ನೆಯ ಮಂಡಳಿಕ ಸಾಮಂತಸಂದೋಹ 
ಬಾಯಿಧಾರೆಯ ತೈಲಲೇಪನ 

ಭೂರಿಬಲ ಸಾಲ್ಯನ ಭಟಾವಳಿ 
ದಾಯತದ ಚೌರಿಗಳ ರಿಪುಭಟ 

ಯಾರುಭಟೆಯಲಿ ನೂಕಿದುದು ವಿ 
ನಾಯುಷದ ಕಡೆವಗಲ ಭುಕ್ತಿಯ ಶಕ್ತಿಯನು ನೃಪತಿ ೬೫ | ಸ್ವಾರಿಸಿತಲೆ ಧರ್ಮನಂದನನೊಡನೆ ಬಲುಸಮರ ೭೨ 
ತುಡುಕಿದನು ಹೊಸರವಿಯ ತೇಜದ 

ಕೇಳಿದನು ಕುರುರಾಯ ಮಾದ್ರನ 
ದಡಿಯನುಗಿದಂದದಲಿ ಹೊಳೆಹೊಳೆ 
ವುಡುನಿಕರವುಚ್ಚಳಿಪವೊಲು ಮಣಿಮಯದ ಕಾಂತಿಗಳ 

ಪಾಲನವಸಾನವನು ಕರಸಿದ 

ನಾಳು ಕುದುರೆಯ ರಥ ಮದೋತ್ಕಟ ಗಜಘಟಾವಳಿಯ 
ಕುಡಿಮೋನೆಯ ಪಡಿಮುಖದಲೋದರುವ 
ಕಿಡಿಯು ಘಂಟಾರವದ ರಭಸದ 

ಮೇಳವದ ಮೋಡಿಯಲಿ ರಥ ದು 

ವ್ಯಾಳಿಸಿತು ಫಡ ಪಾಂಡುತನುಜರ [ ಲಗ್ಗೆಯಲಿ ೭೩ 
ಝಡಪದಲಿ ಜೋಡಿಸಿದ ಶಕ್ತಿಯಲಿಟ್ಟನವನೀತ ೬೬ ಸಾಲಹೊಯ್ಹೊಯ್ಯನುತ ಹೊಕ್ಕನು ಅಳಿಯ 
K . B . K . 

37 


೫೭. ೮ 


ಮ ಹಾ ಭಾರ ತ 


ರಾಯನೊಡನೆ ಸಮಸ್ತ ಬಲವಡು 

ಮರಳಿ ಪಂಚರೌಪದೇಯರ 
ಪಾಯಲ್‌ಕಿತು ಪಾರ್ಥ ಸಾತ್ಯಕಿ 

ಪರಿಭವಿಸಿದನು ಧರ್ಮಪುತ್ರನ 
ವಾಯುಸುತರಾಟೆಯಲಿ ಮೇಲೈಸಿತ್ತು ನೃಪಸೇನೆ ತೆರಳಿಚಿದ ಸಹದೇವ ನಕುಲರ ಮತ್ತೆ ಸೋಲಿಸಿದ 
ಸಾಯಕದ ಸೂಠಿಗಳ ಸಬಳದ 

ವರ ಯುಧಾಮನ್ನೂತ್ತಮೌಜರ 
ಪಾಯದಳ ರಥ ವಾಜಿ ಗಜಘಟೆ 

ಹೊರಳಿಸಿದನವನಿಯಲಿ ಭೀಮಾ 
ಲಾಯಶುದ್ಧದ ತೇಜಿ ಹೊಕ್ಕವು ವಾಘಸರಿಸದಲಿ ೭೪ ದ್ಯರಿಗೆ ಭೀತಿಯ ಬೀರಿದನು ಬೇಸರದೆ ಕುರುರಾಯ ೭೩ 
. ಥಟ್ಟನೋಡಹೊಯ್ದ ವನಿಪತಿ ಜಗ 

ಕೆದರುತದೆ ನಮ್ಮವರ ದಳ ದೊರೆ 
ಜಟ್ಟಿಗಳ ಕೆಣಕಿದನು ನಕುಲನ 

ಯದಟು ಸುಕ್ಕಿತು ರಾಯನೊಬ್ಬನೆ 
ನಟ್ಟಿದನು ಸಹದೇವನಡಹಾಯ್ದರೆ ವಿಭಾಡಿಸಿದ 

ಕದನದಲಿ ಕೈದೋರಿ ಭಂಗಿಸಿದನು ಮಹಾರಥರ 
ಬಿಟ್ಟ ದೃಷ್ಟದ್ಯುಮ್ನನು ಹುಡಿ 

ಹೊದರು ತಳಿತುದು ಲಗ್ಗೆ ವರೆ ಮೋ 
ಗುಟ್ಟಿದನು ಸಾತ್ಯಕಿಯ ಜೋಡಿನ 

ನದಲಿ ಮಗುಳುವು ಪಾರ್ಥ ದಿವ್ಯಾ 
ಲೋಟ್ಟಿ ದನು ಕೂರಂಬುಗಳನುಬ್ಬಿನಲಿ ಕುರುರಾಯ ೭೫ ಸದಲಿ ಕೈಮಾಡೆಂದು ನುಡಿದನು ವೀರನಾರಯಣ ೭೭ 


ಇತಿ ಶ್ರೀಮದಚಿಂತ್ಯಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ 

ಮಕರಂದ ಮಧುಪಾನ ಪರಿಪುಷ ವಚಃಪಟ್ಟದೀನಿಕಾಯ 
ಶ್ರೀಮತ್ಕುಮಾರವ್ಯಾಸಯೋಗೀಂದ್ರ ವಿರಚಿತಮಪ್ಪ 
ಕರ್ಣಾಟ ಭಾರತ ಕಥಾಮಂಜರಿಯೊಳ್ 
ಶಲ್ಯಪರ್ವ೦ ಸಮಾವಮಾದುದು. 


ಗ ದಾ ಪ ವ ೯ 


ಮೊದಲನೆಯ ಸಂಧಿ 


ಸೂ . ಶಲ್ಯನವಸಾನದಲಿ ಕೌರವ 

ಮಲ್ಲ ದಳಪತಿಯಾಗಿ ರಣದಲಿ 
ನಿಲ್ಲದಡಗಿದನಿತ್ಯ ಸಂಜಯ ಬಂದನಾಹವಕೆ 


ಕೇಳು ಧೃತರಾಷ್ಟಾವನಿಪ ಸಿರಿ 

ಕವಿದುದಿದು ದುವ್ಯಾಳಿಸುತ ರಥ 
ಲೋಲಸಹಿತರ್ಜುನನು ಸೇನಾ 

ನಿವಹ ಬಿಟ್ಟವು ಕುದುರೆ ಸೂಠಿಯ 
ಜಾಲವನು ಸಂತೈಸಿ ದೊರೆ ಸುಯಾನವೆಂದೆನುತ 

ಲವಗಡಿಸಿ ತೂಳಿದವು ಹೇರಾನೆಗಳು ಸಂದಣಿಸಿ 
ಆಳೊಡನೆ ಬೆರಸಿದನು ಕುರುಭೂ 

ಸವಡಿನೆರಳಲಿ ಸೇದುವಂಬಿನ 
ಪಾಲಕನ ಥಟ್ಟಿನಲ್ಲಿ ಶಸ್ತ್ರ 

ತವಕಿಗರು ತರುಬಿದರು ಬಲುಬಿ 
ಜ್ವಾಲೆಗಳ ಕೆದರಿದನು ಹೊದರಿನ ಹಿಂಡ ಹರೆಗಡಿದ ೧ ಲ್ಲವರು ಮೊನೆಮುಂತಾಗಿ ಮೋಹಿತು ಮಿಕ್ಕ ಸಬಳಿಗರು ೬ 
- ಎಲವೊ ಕಪಟದ್ಯೋತಕೇಳಿ 

ರಣ ಪರಿಚ್ಛೇದಿಗಳು ಮಿಗೆ ಸಂ 
ಕಲುಷಿ ತಾಂತಃಕರಣ ನಿನ್ನಿ 

ದಣಿಸಿತೋ ಕುರುಸೇನೆ ವಾದ್ಯದ 
ಬಲಕೆ ಪತಿ ನೀನೋ ಕೃಪಾಚಾರಿಯನೋ ಗುರುಸುತನೋ ರಣಿತವದ್ರಿಯನೊದೆದುದದುಭುತ ಬೊಬ್ಬೆಗಳ ಲಳಿಯ 
ಖಳ ಸುಶರ್ಮನೋ ಶಕುನಿಯೋ ನಿ 

ಕುಣಿದವರ್ಜುನನುರುರಥದ ಮುಂ 
ನ್ನುಳಿದವೊಡವುಟ್ಟಿದರೆ ರಾಜಾ 

ಕಣಿಯಲಾರೋಹಕರು ರಥ ಹಯ 
ವಳಿಯೊಳಾರಳಲಿಗರೆನುತ ತೆಗೆದೆಚ್ಚನಾ ಪಾರ್ಥ 

ಹೆಣಗಿದವು ಹಯದೊಡನೆ ಕಂದದ ಖುರದ ಹೊಯ್ಲಿ ನಲಿ ೭ 
- ಅರಸ ಕೇಳೆ ಮೂರು ಸಾವಿರ 

ಸುತ್ತುವಲಗೆಯ ಮೇಲೆ ಕಣಿಗಳ 
ಕರಿಘಟೆಗಳಿಪ್ಪತ್ತು ಸಾವಿರ 

ತೆತ್ತಿಸಿದರೀಚಿನಲಿ ಸಬಳಿಗ. 
ತುರಗದಳ ರಥವೆರಡುಸಾವಿರ ಲಕ್ಷ ಕಾಲಾಳು 

ರೆತ್ತಿದರು ರಾವುತರು ಕೀಲಿಸಿದರು ರಥಧ್ವಜವ 
ಅರಸುಗಳು ಮನೂರು ನಿಂದುದು 

ಮುತ್ತಿದವು ಗಜಸೇನೆ ಪಾರ್ಥನ 
ಕುರುಬಲದ ವಿಸ್ಕಾರ ಕೌರವ 

ತೆಗರ ಬರಹೇಳು ವೇಧೆಯ | 
ಧರಣಿಪತಿಯೇಕಾದಶಾಕ್ಷೇಹಿಣಿಯ ಶೇಪವಿದು ೩ . ಕಿತ್ತು ಮಗುಚುವರಾರೆನುತ ಮುಸುಕಿತ್ತು ಕುರುಸೇನೆ ೮ 
- ಕರಿಘಟೆಗಳೆನೂರುಮೂವ 

- ಅರಸ ಕೇಳೆ ಬಳಿಕ ಪಾರ್ಥನ 
ತೆರಡು ಸಾವಿರ ಪಾಯದಳ ಸಾ 

ಕೆರಳಿಚಿದರೋ ಕಾಲರುದ್ರನ 
ವಿರದ ನೂರು ವರೂಥ ವಂಗಡದವನಿಪರು ಸಹಿತ 

ಸರಸವಾಡಿದರೋ ಪ್ರಚಂಡಪ್ರಳಯಭೈರವನ . . 
ತುರುಕ ಬರ್ಬರ ಪಾರಸೀಕರ 

ಪರಿಭವಿಸಿದರೋ ಲ 
ತುರಗವೈಸಾವಿರ ಸಹಿತ ಮೊ . 

ಕರೆದರೋ ಮೂದಲಿಸಿ ನಾವಿ 
ಹರಿಸಿ ನಿಂದನು ಶಕುನಿ ಥಟ್ಟಿನ ಬಲದ ಬಾಹೆಯಲಿ ೪ ನೈರಿಯೆವರ್ಜುನನೆಸುಗೆಯಭಿವರ್ಣನೆಯ ನಿರ್ಣಯವ ೯ 
ನೂರು ರಥವಿನ್ನೂರುಗಜವೆ 

ಎಡದಲೌಕಿದ ಭಟರನಾ ವಂ 
ನೂರು ಹಯವೈಸಾವಿರದ ಮೂ 

ಗಡದ ರಾವರ ಸಮ್ಮು ಖದೊಳವ 
ನೂರು ಸುಭಟರು ಸಹಿತ ಮೊಹರದೆರಡು ಬಾಹೆಯಲಿ ಗಡಿಸಿದಾನೆಯ ಥಟ್ಟಿನಾ ತೇರುಗಳ ಸಮರಥರ 
ತೋರಿದರು ಕೃತವರ್ಮ ಕೃಪರೆ 

ಕಡಿದನೊಂದೇ ಸರಳಿನಲಿ ಚಿನ 
ನೂರು ಗಜ ಗುರುತನುಜ ಸಹಿತೀ 

ಕಡಿಗಳೆದು ರುಧಿರಾಂಬುರಾಶಿಯೋ 
ಮೂರುದಳಕೊತ್ತಾಗಿ ನಿಂದನು ಕೌರವರರಾಯ ೫ ಛಡಗಿಸಿದ ಚತುರಂಗಬಲವನದೊಂದು ನಿಮಿಷದಲಿ ೧೦ 

೫೭೯ 


37 + 


ಇ೫೮ರಿ 


0. 


ಮ ಹಾ ಭಾರ ತ 

( ಸಂಧಿ 
ಅಳಿದವಿನ್ನೂರಾನೆ ಸರಳ 

ಎಲೆ ಮಹೀಪತಿಗಳಿರ ಪುಣ್ಯ 
ಚಳಿಸಿದವು ಮೂನೂರು ಪುನರಪಿ 

ಸ್ಥಳ ಕುರುಕ್ಷೇತ್ರವು ಮಹಾಸ 
ಮಲಗಿದವು ನೂರಾನೆ ಕೆಡೆದವು ತಾರುಥಟ್ಟಿನಲಿ 

ತುಲದೊಳಗೆ ಜನನವು ನಿಮಗೆ ವೀರಕ್ಷತ್ರಿಯೋತ್ತಮರು 
ಬಳಿಕ ನೂರು ನಿರಂತರಾಸ್ತಾ 

ಅಳುಕದಂಥೆಸಿದಡೆ ಸುರಸಂ 
ವಳಿ ವಿಘಾತಿಗೆ ನೂರು ಲೆಕ್ಕವ 

ಕುಲದ ಸೇರುವೆ ತಪ್ಪಿದರೆ ನೀ 
ಕಳೆದವಿನ್ನೂರಾನೆ ಪಾರ್ಥನಕೋಲತೋಪಿನಲಿ ೧೧ ವಿಳಿವಿರೆ ರೌರವದೊಳಾವುದು ಲಾಗು ನಿಮಗೆಂದ ೧೮ 
ರಥ ಮುರಿದುವೆನೂರು ತತ್ಸಾ 

- ವೀರಮಾತೆಯರೆಂದುತಾಳ 
ರಥಿಗಳಳಿದುದು ನೂರು ಮಿಕ್ಕುದು 

ನಾರು ಕೊಂಡಾಡುವರು ಸತಿಯರು 
ರಥವನಿಳಿದೋಡಿದುದು ಸಮರಥರೆಂಟುನೂರೈದು ವೀರಪತ್ನಿಯರೆಂದು ನುಡಿವರೆ ನಿಮ್ಮ ರಾಣಿಯರ 
ಪ್ರಥವಿಗೊರಗಿದುವೆಂಟು ಸಾವಿರ 

ವೀರಸಿರಿ ನಿಮಗೆಂದು ವಂದಿಗ. 
ಪೃಥುಳ ಹರ) ನುಗ್ಯಾ ಯು ಗಣನೆಯ 

ಟೊರೆಕಟಕಿಯಲೆನ್ನರೇ ಕೈ 
ರಥ ಪದಾತಿಯೊಳಿತಲೆನೆ ಸವರಿದನು ಪರಬಲವ ೧೨ ವಾರಿಸುವ ಕವಿನಿಕರ ನಾಚದೆ ಶಿವಶಿವಾ ಎಂದ ೧೯ 
ಒಡೆದು ರಥವನು ಸೂತರಿಳಿದೋ 

ಸೆರೆನರದ ದರ್ಭೆಗಳ ಮಿದುಳಿನ 
ಡಿದರು ಚಾಪವನಿಳುಹಿ ಸಮರಥ 

ಚರುವಿನೆಲುವಿನ ಸಮಿಧೆಗಳ ಬಿಲು 
ರೆದೆ ನೀವಿತು ದೂರದಲಿ ಕರಿಕಂಧರವನಿಳಿದು 

ದಿರುರವದ ಚತುರಂಗರಭಸದ ಸಾಮವೇದಿಗಳ 
ಕೆದರಿತಾಹಕರು ವಿಕ್ರಮ 

ಅರುಣಜಲದಾಜ್ಯದ ಸುವಾದಿಯ 
ವಿದಿತ ವಿಪುಳ ಪದಗ್ಧಭೂಪರು 

ಶಿರಕಪಾಲ 
ಹುದುಗಿತಲ್ಲಿಯದಲ್ಲಿ ಪಾರ್ಥನ ಸರಳ ಘಾತಿಯಲಿ ೧೩ ಧುರದ ಸಂಗರಯಜ್ಞದೀಕ್ಷೆಯ ಮರೆದಿರಕಟೆಂದ ೨೦ | 
ಬಿರುದ ಬಿಸುಟರು ಧ್ವಜದ ಕಂಬವ 

- ಇಲ್ಲಿ ಮನುಜಯ ಮೇಳವ 
ಹರಿಯ ಹೊಯ್ಕರು ಕಾಲ ತೊಡರನು 

ವಲ್ಲಿ ಸುರನಾರಿಯರ ರತಿ ನಿಮ 
ಧರೆಗೆ ಬಿಸುಟರು ಹಡಪ ಬಾಹಿಯ ಚಮ್ರಧಾರಿಗರ ಗಿಲ್ಲಿ ಭೌಮವಿಭಿನ್ನ ರಸ ಪೀಯೂಷರಸವಲ್ಲಿ 
ದೊರೆಗಳುಳಿದರು ಬೆದರಿ ರಥದಲಿ 

ಇಲ್ಲಿಯಧ್ರುವ ವಿಭವವವರತೆ 
ಕರಿಗಳಲಿ ವಾರುವದಿನಿಳೆಗು 

ಯಲ್ಲಿ ಕಿಲ್ಕಿ ಪವಿಲ್ಲಿ ಶಿವಮಯ 
ಪ್ಪರಿಸಿದರು ಹರಹಿನಲಿ ಹಾಯ್ದರು ಹೊತ್ತ ದುಗುಡದಲಿ ವಲ್ಲಿ ನೀವಿಂದೇನ ನೆನೆದಿರಿ ಶಿವಶಿವಾ ಎಂದ 
- ಬೆದರಿ ಗಜ ಮುಂಡಾಸನದಲೋ 

ಅವ ಭವದಲಿ ನಿಮ್ಮ ರಾಜ್ಯವ 
ಡಿದುವು ಚಮರೀಮೃಗದವೊಲು ಬಲು 

ದಾವ ಭವದಲಿ ಪುತ್ರಮಿತ್ರರ 
ಗುದುರೆಹಾವುಕಂದದಲಿ ಬಲುನೋಗನನಸಬಡಿದು ದಾವ ಜನ್ಮಂಗಳ ಸಮಾಗಮ ನಿಮ್ಮ ರಾಣಿಯರು 
ಕುದುರೆಯೆಳೆದವು ಬರಿರಥವನೋ 

ಈ ವಿಡಂಬನ ದೈಹಿಕವ ಸಂ 
ಡಿದ ಪದಾತಿಯ ಬಿಸುಟ ಕೈದುವ 

ಭಾವಿಸುತ ಪರಲೋಕಹಿತವನು 
ಹೊದೆದುರಿಳೆ ಕಳನಗಲದಲಿ ಕಂಡೆನು ಮಹಾದ್ಭುತವ ೧೫ ನೀವು ನೆನೆಯದೆ ಕೆಟ್ಟುದಕೆ ಬೆರಗಾದೆ ನಾನೆಂದ ೨೨ | 
ಮರಳಿ ವಾಫೆಯ ಕೊಂಡು ರಾವರು 

- ನೃಪನ ಮದಲೆ ನಿಜಕುಲಕ್ರಮ 
ತಿರುಗಿದರು ಹಮ್ಮುಗೆಯ ನೇಣಳ 

ಕಪಯಶೋಭಯ ಪಾರಲೌಕಿಕ 
ಹರಿದು ಹಕ್ಕರಿಕೆಗಳ ಬಿಸುಟರು ಹಾಯ್ಕೆ ಖಂಡೆಯವ ದುಪಹತಿ ಪ್ರತಿಭಟರ ನಗೆ ಸೌಭಟಪರಿತ್ಯಾಗ 
ಬಿರುದ ಸಂಭಾಳಿಸುವ ಭಟ್ಟರ 

ಕೃಪಣತೆಯ ದುಪ್ರೀರ್ತಿ ಭುಜಬಲ 
ನಿರಿದರಾರೋಹಕರು ಕರಿಗಳ 

ದಪದಶಾವಿರ್ಭಾವವೀ ಭೂ 
ತಿರುಹಿ ಗುಳ ರೆಂಬೆಗಳ ಕೊಯ್ಲಿ ಡಾಡಿದರು ನೆಲಕೆ ೧೬ ವಿಪರ ಮರಳಿಚಿತೇನನೆಂಬೆನು ಭೂಪಕೇಳೆಂದ ೨೩ 
- ರಾಯ ಕೇಳೆ ಬಲದ ಬಾಹೆಯ 

- ಕರೆದರೊಬ್ಬರನೊಬ್ಬರುರೆ ಧಿ 
ನಾಯಕರು ಜಾರಿದರು ವಾಮದ 

ಸ್ಮರಿಸಿದರು ತಮ್ಮೊಬ್ಬರೊಬ್ಬರ 

ಬಿರುದ ಹಿಡಿದರುಬರಪಮಾನಾನುತಾಪದಲಿ 
ಜೇಯ ಸುಭಟರು ಸಿಡಿದು ತರಹರಿಸಿದರು ದೂರದಲಿ 

ತಿರುಗಹೇಳೊ ರಾವುತರ ರಥಿ 
ರಾಯ ಕಂಡನು ಬಳಿಕ ಬಲದ ಪ 
ಲಾಯನದ ಪರಿವಿಡಿಯನಸುವಿನ 

ಕರ ಗಜಾರೋಹಕರನೆಂದ | 
ಬೀಯಕಿವರಂಜಿದರೆನುತ ಮೂದಲಿಸಿದನು ನೃಪರ ೧೭ ಬೃರಿಸಿ ಚೌರಿಯ ಬೀಸಿ ಮರಳಿತು ಭೂಪತಿವಾತ ೨೪ 


ಗದಾ ಪ ರ್ವ 


೫೮೧ 


ವಾರುವಂಗಳ ಬಿಗುಹನೇರಿಸಿ 

ರಾಯದಳದಲೆ ಚಾತುರಂಗದ 
ವಾರಣಂಗಳ ಗುಳವ ಜೋಡಿಸಿ 

ಬೀಯ ಬೆದರಿಸಿತದಟರನು ಬಲು 
ತೇರುಗಳ ಕೀಲಚ್ಚು ಕೂಬರಯುಗವನಾರೈದು 

ನಾಯಕರಿಗಿದಿರೊಡ್ಡಿದರು ಕೃಪ ಭೋಜ ಗುರುಸುತರು 
ವೀರಪಟ್ಟವ ರಚಿಸಿ ಕಂಕಣ 

ಆಯಿತೀ ರಣವೆನುತ ಪಾಂಡವ 
ದಾರವನು ಕಟ್ಟಿದರು ಸಂಗರ 

ರಾಯ ಹೊಕ್ಕನು ಬಳಿಕಲಾ ಕ 
ವೀರಸಿರಿಯ ವಿವಾಹಸಮಯದ ಸೌಮನಸ್ಯದಲಿ | - ೨೫ ರ್ಣಾಯತಾಸ್ತನು ಕಂಡನರ್ಜುನನಾ ಮಹಾದ್ಭುತವ ೩೨ 
- ರೂಪಿಸಿದ ಬಿಳಿದುಗುಳನುಟ್ಟನು 

- ಮೇಲುಲೋಕವ ಬಯಸಿ ಕುರುಬಲ 
ಲೇಪನಂಗಳ ಹೂಸಿ ಮಧುರಾ 

ಮೇಲೆ ಬಿದ್ದು ದು ಜೀಯ ಜಡಿದು 
ಳಾಪದಲೆ ಬೋಳೆಸಿ ಸಾರಥಿ ಗಜ ಹಯಾವಳಿಯ 

ಪಾಲನೇಕಾಂಗದಲಿ ಹೊಕ್ಕನು ಹೊದರನೊಡೆಬಡಿದು 
ಭೂಪತಿಯ ರಣಯಜ್ಞ ಮುಖಕೆ ನಿ 

ಮೇಲುದಾಯದಲವನಿಪನ ಸಂ 
ಜಾಪಘನಪೂರ್ಣಾಹುತಿಯಲೇ 

ಭಾಳಿಸುವೆನೆನೆ ನಗುತ ಲಕ್ಕಿ 
ಶ್ರೀಪತಿಯ ಸಾಯುಜ್ಯವೆನುತಿದಿರಾಯು ನೃಪಕಟಕ ೨೬ ಲೋಲ ಚಪ್ಪರಿಸಿದನು ನರನುದ್ದಂಡವಾಜಿಗಳ - ೩೩ 
- ಅರಿಯಬಹುದೆ ಭಾವಮೈದನ 

- ಅರಸ ಕೇಳೆ ನಿಮಿಷದಲಿ ನೃಪ 
ಮೆರೆ ಭುಜಾಟೋಪವನು ಹಿಂದಣ 

ವರನ ರಥದಿಂ ಮುನ್ನ ಪ್ರಾರ್ಥನ 
ಕೊರತೆಯನ್ನು ಕಳೆ ಮಗನೆ ಬೊಪ್ಪಕುಲಕ್ರಮಾಗತವ ತಿರುವಿನಬ್ಬರ ಕೇಳಲಾದುದು ಕಳವ ಚೌಕದಲಿ 
ಮರೆಯದಿರು ಮುಂಗಲಿತನಕೆ ತಾ 

ಅರರೆ ದೊರೆಯೋ ಕೋಳಿವನ ಕೈ 
ನಿರಿವೆ ನಾ ಮುಂದು ತಮ್ಮೊಳು 

ಮರೆಯದಿರಿ ಕುರುಧರಣಿಪನ ಹಗೆ. 
ಜರೆದರೋಡವುಟ್ಟಿದರು ಬಾಂಧವ ಮಿತ್ರ ಭೂಮಿಪರು ೨೭ ಹರಿಯಲೆಂದುರವಣಿಸಿ ಕವಿದುದು ಕೂಡೆ ಕುರುಸೇನೆ ೩೪ 
ನೂಕಿತೊಂದೇ ವಾಫೆಯಲಿ ಹರು 

ಮೋಹಿದವು ಭರಿಕೆಗಳನು ರಥ 
ನಾಕು ಸಾವಿರ ರಥದ ಜೋಡಿಯ 

ವಾಹತತಿಗಾನೆಗಳು ವಂಶ 
ಜೋಕೆ ಕವಿದುದು ಮೂರುಸಾವಿರ ರಾಜಪುತ್ರರಲಿ ದೊಹಿಸಿಲುಕಿದನೆನುತ ತಡೆದರು ರಥಿಕರೆಡಬಲನ 
ತೋಕುವಂಬಿನ ಜೋದರೊಗ್ಗಿನೊ 

ಗಾಹಿಸಿತು ದೂಹ ಲೌಡೆಯ 
ಲೌಕಿದವು ಸಾವಿರ ವದೇಭಾ 

ರಾಹುತರು ಕಟ್ಟಳವಿಯಲಿ ಕವಿ 
ನೀಕ ಬೊಬೈಯ ಲಳಿಯಲೌಕಿತು ಲಕ್ಕ ಪಾಯದಳ ೨೮ ದೋಹಡಿಸದೌ೦ಕಿತು ಪದಾತಿ ಧನಂಜಯನ ರಥವ ೩೫ 
- ಸುರಿದುದಂಬಿನ ಸೋನೆರಥಿಕರ 

ಏನನೆಂಬೆನು ಜೀಯ ಕುರುಬಲ 
ಕರಿಘಟೆಯ ಥಟ್ಟಿಂದ ಕಕ್ಕಡೆ 

ದಾನೆಗಳ ವಿಕ್ರಮವನತಿರಥ 
ಪರಶು ಶೂಲ ಮುಸುಂಡಿ ಸೆಲ್ಲೆಹ ಸಬಳ ಶಕ್ತಿಗಳು ರೇನ ನಿಲುವರು ಕೆಲಬಲನ ಚತುರಂಗದುಪಹತಿಗೆ. 
ಅರಿಬಲಾಬಿಯನೀಸಿದವು ತ . 

ಭಾನುಮಂಡಲವಕಟ ತಿಮಿರಾಂ 
ತುರಗ ರಥವನು ಬೀಸಿದವು ಮದ 

ಭೋನಿಧಿಯಲಕ್ಕಾಡಿತೆಂಬವೊ 
ಕರಿಗಳಿಕ್ಕಡಿಘಾಯಕೊದಗಿತು ರಾಯರಾವುತರು ೨೯ ಲಾ ನಿರಂತರ ದಳದ ಥಟ್ಟಣಿ ಧೂಳಿಪಟವಾಯು ೩೬ 
- ನೆರೆ ಪರಿಚ್ಛೇದಿಸಿದ ಬಲ ಮು 

ಮುಂಕುಡಿಯ ಹಿಡಿದಾನೆಗಳನೆಡ 
ಕುರಿಕಿತೋ ನಿಜಸೈನ್ಯಸಾಗರ 

ವಂಕಕೌಕಿದ ರಥಚಯವ ಬಲ 
ಬರತುದೋ ಬಲುಗೈಗಳೆದೆಗಳ ಕೆಚ್ಚು ಕರಗಿತಲಾ ವಂಕಕೆತ್ತಿದ ರಾವುತರನುಚ್ಚೆದ್ದ ಪಯದಳವ 
ಮುರಿದು ಬರುತಿದೆ ಸಂಜಯರು ಕೆ 

ಶಂಕೆಯನು ನಾ ಕಾಣಿ ಬಲನೆಡ 
ಮುರಿದರೇ ಪಾಂಚಾಲಭಟರೆಂ 

ವಂಕವನು ತರಿದೊಟ್ಟಿದನು ಮಾ 
ದೊರಲಿದುದು ಮಂತ್ರಿಗಳು ರಾಯನ ರಥದ ಬಳಸಿನಲಿ ೩೦ ರಂಕ ನಿಲುವುದೆ ಪಾರ್ಥ ಮುನಿದಡೆ ಭೂಪಕೇಳೆಂದ ೩೭ 
- ಅರಸ ಕೇಳು ಯುಧಿಷ್ಠಿರನ ಮೇ 

ಉಡಿಯೆ ಮೋರೆಯ ಜೋಡುಜೋದರ 
ಲುರವಣಿಸಿ ಸೇನೆ ಭೀಮನ 
ಬಿರುದ ತಡೆದವು ಸಾವಿರಾನೆಗಳೊಂದು ಬಾಹೆಯಲಿ 

ಕೊಡಹಿ ಹಾಯ್ದ ವು ದಂತಿಘಟೆ ಖುರ 

ಕಡಿವಡಿಯೆ ಕುದುರೆಗಳು ಹಾಯ್ದವು ಹಾಯ್ಕ ರಾವುತರ 
ಅರರೆ ರಾವುತೆನುತ್ತ ಕವಿದುದು 
ತುರಗ ಸಾವಿರ ನಕುಲ ಸಹದೇ 

ಮಡಿಯೆ ಸಾರಥಿ ಮಗ್ಗಿದವು ರಥ 

ನಡೆದು ಕಾದಿ ಮಹಾರಥರು ಮೆದೆ 
ವರಿಗೆ ಸಾತ್ಯಕಿಗಾಗಿ ಬಿಟ್ಟನು ರಥವನಾ ದೌಣಿ ೩೧ ಗೆಡೆದುದುಳಿದ ಪದಾತಿಪತನವನರಿಯೆ ನಾನೆಂದ ೩೮ 


೫೮೨ 
ಮ ಹಾ ಭಾರತ 

[ ಸಂಧಿ 
ಕರಿಘಟೆಗಳೆನೂರು ರಥ ಸಾ 

ಇತ್ತ ಪಡಿಬಲವಾಗಿ ಸಾವಿರ 
ವಿರದ ಮೂನೂರೆರಡು ಸಾವಿರ 

ಮತ್ತಗಜಘಟೆ ಕೌರವೇಂದ್ರನ 
ತುರಗದಳವೆಂಬತ್ತು ಸಾವಿರ ವಿಗಡ ಪಾಯದಳ 

ತೆಕ್ಕಿಗರು ತಳಿದರು ಪಾಂಚಾಲಪ್ರಬುದ್ಧ ಕರ 
ತೆರಳಿತಂತಕಪುರಿಗೆ ಪುನರಪಿ 

ಹತ್ತು ಸಾವಿರ ಪಾಯದಳ ಹೊಗ 
ತುರಗ ಸಾವಿರ ನೂರು ರಥ ಮದ 

ರೆದಲಗಿನ ಹೊಳಹಿನಂತಿರೆ | 
ಕರಿಗಳಿನ್ನೂರೆಂಟು ಸಾವಿರಗಣಿತ ಪಾಯದಳ 

ಮುತ್ತಿತವನೀಪತಿಯ ಮೋಹರದೆರಡು ಬಾಹೆಯಲಿ ೪೬ 
ಮತ್ತೆ ಮೇಲೊಡಗವಿದ ನೂರರು 

ನೂರು ರಥದಲಿ ಬಲುಗುದುರೆ ನಾ 
ವತ್ತು ಗಜ ರಥಯೂಥ ನೂರಿ 

ನೂರರಲಿ ಕುರುರಾಯ ಸೂಠಿಯ 
ಪ್ಪತ್ತು ಮನೂರಪ್ಪಚಯ ಸಾವಿರದ ನಾನೂರು ಲೇರಿದನು ಧರ್ಮಜನ ದಳ ನುಗ್ತಾಯ್ತು ನಿಮಿಷದಲ್ಲಿ 
ಪತ್ತಿ ಮರವತ್ತು ಗಜ ಮೂ 

ಮೀರಿದವು ಗಜಘಟೆಗಳಾವೆಡೆ . 
ವತ್ತು ಶರವಿನ್ನೂರು ಹಯವರು 

ತೋರು ದೊರೆಗಳನೆನುತ ಬೊಬ್ಬಿರಿ | 
ವತ್ತು ನಾನೂರಿಂದ ಮೇಲಾಯುಳಿದ ಪಾಯದಳ ೪೦ ದೇರಿಸಿದರರಿಭಟರು ನೃಪತಿಗೆ ಜೋದರಂಬುಗಳ ೪೭ | 
- ಬಿರುದುಪಾಡಿನ ಭಾಷೆಗಳ ನಿ 

- ಏನು ಹೇಳುವೆನವನಿಪತಿ ಯಮ 
ಮುರದ ನುಡಿಗಳ ರಾಜವರ್ಗದ 

ಸೂನುವಿನ ಸುಕ್ತಾತ್ರವನು ನಿ 
ಮರಳುದಲೆಯನೆ ಕಾಣಿನರ್ಜುನನಾಹವಾಗ್ರದಲಿ 

ನ್ಯಾನೆಗಳನಗ್ನಳೆಯ ರಾವ್ವರ ರಥಪದಾತಿಗಳ 
ಹರಿವ ರಕುತದ ತಳಿತ ಖಂಡದ 

ಭಾನುಬಿಂಬವ ತಗೆವ ತಮದ ವಿ 
ಶಿರದ ಹರಹಿನ ಕುಣಿವ ಮುಂಡದ 

ತಾನದಂತಿರೆ ವಿರಸವಾಯು ಶ 
ಕರಿ ತುರಗ ಪಯದಳದ ಹೆಣಮಯವಾಯ್ತು ರಣಭೂಮಿ ರಾನುಗತಶರಜಾಲ ಜನದ ವಿಡಾಯ್ದ ತನವೆಂದ ೪೮ 
ಮುರಿದುದೆರಬಲವಂಕ ಪಾರ್ಥನ 

- ಆಳ ಕೊಂದನು ನೂರ ಪುನರಪಿ 
ತರುಬಿದನು ನಿನ್ನಾತ ಸೈರಿಸಿ | 

ಸೀಳಿದನು ಮೂನೂರನುಕ್ಕಿನ | 
ಹರಿದಳವ ಕೂಡಿದನು ಕಲಿಮಾಡಿದನು ಕಾಲಾಳ 

ಬೋಳೆಯಂಬಿಗೆ ಬೀರಿದನು ನಾಲೈದು ಸಾವಿರವ 
ಒರಲಿದವು ಬಹುವಿಧದ ವಾದ್ಯದ 

ಮೇಲೆಮೂಸಾವಿರದ ಸವಡಿಯ 
ಬಿರುದನಿಗಳುಚ್ಚೆದ್ದು ಮಾರಿಯ 

ಸೀಳಿಸಿದನಿನ್ನೂರು ಕುದುರೆಗೆ 
ಸೆರಗ ಹಿಡಿದನು ಕೌರವೇಶ್ವರನರ್ಜುನನ ಕೆಣಕಿ ೪೨ ಕಾಲನೂರಲಿ ಲಾಯ ನೀಡಿತು ನೃಪತಿ ಕೇಳೆಂದ ೪೯ 
- ಕೋಲುವಡನುಚಿತವಿಂದು ಭೀಮಗೆ. 

- ಚೆಲ್ಲಿದವು ರಥ ಗಾಲಿ ಮುರಿದವು 
ಕಳೆದ ಮೀಸಲು ನಿನ್ನ ತನು ನೀ 

ಗೆಲ್ಗೆಡೆದವು ಕೂಡೆ ಕಂಬುಗೆ 
ನೊಲಿದ ಪರಿಯಿಂದೆಸು ವಿಭಾಡಿಸು ರಚಿಸು ಭಾಷೆಗಳ ಯಲ್ಲಿ ಕಾಣಿನು ಕೊಚ್ಚಿದಚ್ಚಿನ ಕಡಿದ ಕೀಲುಗಳ 
ಅಳುಕಿದೆವು ನಿನಗೆಂದು ರಾಯನ 

ಎಲ್ಲಿಯವು ರಥವಾಜಿ ವಾಜಿಗೆ 
ಬಳಿಯ ಜೋದರ ರಾವುತರ ರಥಿ 

ತೆಲ್ಲಟಿಯಲೇ ರಥಿಕ ಸೂತರು 
ಗಳ ಪದಾತಿಯನಿಕ್ಕಿದನು ಸೆಕ್ಕಿದನು ಸರಳುಗಳ ೪೩ ಬಲ್ಲಿದರು ಕುರುಳಿಂಗೆ ಹಾಯ್ದ ರು ಸುರರ ಸೂಳೆಯರ ೫೦ 
- ಜನಪ ಕೇಳೆ ನಿನ್ನ ಮಗನ 

ಉಳಿಗಡಿಯ ನಾನೂರು ಕುದುರೆಗ 
ರ್ಜುನನನೆಚ್ಚನು ಫಲುಗುಣಾಸ್ತವ 

ಛಳಿದವರಸನ ಶರಹತಿಗೆ ಮು 
ಚಿನಕಡಿದು ಮಗುಳೆಚ್ಚು ಪಾರ್ಥನೊಳೇರತೋರಿಸಿದ ಮುಳಿತವಾದುದು ಹತ್ತು ಸಾವಿರ ವಿಗಡ ಪಾಯದಳ 
ಮನದ ಮದ ಮೀರಿತು ಕಿರೀಟಿಯ 

ಕಳಚಿ ಕೆಡೆದವು ನೂರು ರಥ ವೆ 
ಮೊನೆಗಣಿಯ ಮನ್ನಿಸದೆ ದುರೊ . 

ಗಳೆಯತನವರಿರಾಯರಲಿ ಹೆ 
ಧನನು ದುವ್ಯಾಳಿಸಿದನವನೀಪತಿಯ ಮೋಹರಕೆ ೪೪ ಕ್ಕಳಿಸೆ ಕಳವಳಿಸಿದನು ಕೌರವರಾಯ ಖಾತಿಯಲಿ ೫೧ 
ಅರಸುಮೋಹರ ಸಿಲುಕಿದುದು ದೊರೆ 

- ಜೋಡಿಸಿದ ಸಾವಿರ ಗಜಂಗಳ 
ಬೆರಸಿ ಹೊಯ್ದ ನು ಬೇಹ ಸುಭಟರು | 

ನೀಡಿರಿದರಂಕುಶದಿ ನೆತ್ತಿಯ 
ಮರಳಿಯೆನೆ ಮುಂಚಿದರು ಪಂಚದೌಪದೀಸುತರು ತೋಡಿಬಿಟ್ಟರು ನೃಪನ ಮತದಲ್ಲಿ ದೊರೆಯ ಸಮ್ಮುಖಕೆ 
ಧರಣಿಪತಿಯ ವಿಘಾತಿಗೊಪ್ಪಿಸಿ 

ಜೋಡಿಸಿದ ಭರಿಕಯ್ಯ ಪರಿಘದ 
ಶಿರವನೆನುತುಬ್ಬೆದ್ದು ಪಾಂಚಾ 

ಲೌಡಿಗಳ ಪಟ್ಟೆಯದಲೊಬ್ಬುಳಿ 
ಲರು ಪ್ರಬುದ್ಧ ಕ ಸೃಂಜಯರು ರಂಜಿಸಿತು ಚೂಣಿಯಲಿ ೪೫ ಗೂಡಿ ತೂಳಿದವಾನೆಗಳು ಯಮಸುತನ ಪಡಿಮುಖಕೆ ೫೨ 


೫೮೩ 


ಗ ದಾ ಪರ್ವ 


ಎಲೆಲೆ ಭೂಪತಿ ಸಿಕ್ಕಿದನು ಗಜ 
ಬಲದ ಭಾರಣಿ ಬಲುಹೆನುತ ಬಲ 
ಕಳವಳಿಸೆ ಕೇಳಿದವಲೆ ಕಲಿಭೀಮನಾಚೆಯಲಿ 
ಪ್ರಳಯದಿವಸದ ಶಿಖಿಯ ಡಾವರ 
ದೊಳಗೆ ಶ್ರವಮಾಡಿದನೆನಲು ಮಿಗೆ 
ಮೊಳಗಿ ಮಂಡಿಯನಿಕ್ಕಿ ಮಲೆತನು ಸಿಂಹನಾದದಲಿ ೫೩ 
- ಚೆಲ್ಲಿದವು ಗಜಯೂಥವಪ್ರತಿ 
ಮಲ್ಲ ಭೀಮನ ಗದೆಯ ಘಾತಿಯ 
ಘಲ್ಲಣಿಗೆ ಕಂಠಣಿಸಿದವು ಟೆಂಠಣಿಸುವಾನೆಗಳು 

ಮಳೆಗರೆದು ಭೀಮನ 
ಘಲ್ಲಿಸಿದರಾರೋಹಕರು ಬಲು 
ಬಿಲ್ಲ ಜಂತ್ರದ ನಾಳಿಯಂಬಿನ ಸರಳ ಸಾರದಲಿ ೫೪ 
- ಜನಪ ಕೇಳೆ ಜಡಿವ ತುಂತು 
ರ್ವನಿಗಳನು ಬಿರುಗಾಳಿ ಮೊಗೆವವೊ 
ಲನಿತು ಸೆಲ್ಲೆ ಹ ಶರವಳೆಯ ಗದೆಯಿಂದ ಘಟ್ಟಿಸಿದ 
ಜಿನುಗುವಳೆಯಲಿ ಪರತದ ಶಿಲೆ 
ನೆನೆವುದೇ ಗಜಸೇನೆ ಕದಳಿ . 
ವನವಲೇ ಕಲಿಭೀಮದಿಗ್ಗಜ ಗಾಢ ಪದಹತಿಗೆ ೫೫ 

ಅವನಿಪನ ಹಿಂದಿಕ್ಕಿ ಗಜಯೂ 
ಥವ ವಿಭಾಡಿಸಿ ಹಿಂಡ ಕೆದರಿದ 
ನವಗಡಿಸಿದನು ಹಾರಲೂದಿದನೊದೆದು ಬೊಬ್ಬಿರಿದ 
ತಿವಿದನಣಸಿನಲೂರಿ ಮೊನೆಯಲಿ 
ಸವಡಿಯಾನೆಯನೆತ್ತಿದನು ಬಲ 
ಬವರಿಯೆಡಬವರಿಯಲಿ ತಡೆಗಾಲೋಯ್ದ ನಾ ಭೀಮ ೫೬ 

ಒರಲಿ ತಿವಿದನು ಕರಿಯ ಬರಿಯಲು 
ಮುರಿಯಿದೆದನು ಸದೆದು ದಾಡೆಯ 
ತಿರುಹಿ ಕಿತ್ಯನು ಬಿಕ್ಕಿದನು ಬಿದುವಿನಲ್ಲಿ ಬಲುಗದೆಯ 
ಜರೆದನಾರೋಹಕರ ತಲೆಗಳ 
ತರಿದು ಬಿಸುಟನು ಗಜಘಟೆಯ ಥ 
ಚೊರಗಿದವು ದಡಿಸಹಿತ ನವರುಧಿರಾಂಬುಪೂರದಲ ೫೭ 

ಗುಳವನುಗಿದಾರೊಹಕರ ಮುಂ 
ದಲೆಯ ಸೆಳೆದೊಡಮೆಟ್ಟಿದನು ಮಂ 
ಡಳಿಸಿದೊಡ್ಡಿನ ಮೇಲೆ ಹಾಯ್ಕನುಹೊಯ್ದ ನುರವಣಿಸಿ 
ಕಳಚಿದನು ದಾಡೆಗಳ ಭರಿಕ್ಕೆ 
ಗಳನು ತುಂಡಿಸಿ ವಾಲಧಿಯ ಬರ 
ಸೆಳೆದು ಕೊಡಹಿದನಾನೆಗಳ ನಾನಾವಿಧಾನದಲಿ ೫೮ 
- ಕೋಡಕಿತ್ತನು ನೂರು ಗಜವ ವಿ 
ಭಾಡಿಸಿದನಿನ್ನೂರನಡಣಾ 
ಯೋಡಿದವು ನೂರಾನೆ ಭೀಮನ ಗದೆಯ ಗಾಳಿಯಲಿ 
ಜೋಡಿಗೆಡೆದವು ನೂರು ಮಗ್ಗುಲ 
ನೀಡಿದವು ನಾನೂರು ಪುನರಪಿ 
ಕೇಡುಗಂಡವು ನೂರು ಭೀಮನ ಗದೆಯು ಮಾಯದಲಿ ೫೯ 


ಧರಣಿಪತಿ ಕೇಳ್ ಭೀಮಸೇನನ 
ಧರಧುರದ ದೆಖ್ಯಾಳದಲಿ ನ 
ಮೃ ರಸ ನಿಂದನು ಕಾದಿದನು ನೂರಾನೆಯಲಿ ಮಲೆತು 
ಸರಳ ಸಾರದಲನಿಲಜನ ರಥ 
ತುರಗವನು ಸಾರಥಿಯನಾತನ 
ಭರವಸವ ನಿಲಿಸಿದನು ನಿಮಿಷಾರ್ಧದಲಿ ಕುರುರಾಯ ೬೦ 

ಒದೆದು ರಥವನು ಧರೆಗೆ ಧುಮ್ಮಿ 
ಕ್ಕಿದನು ಕೌರವರಾಯ ಮೈದೋ 
ರಿದೆಯಲಾ ಕಲಿಯಾಗು ಪಾಲಿಸದಿರು ಪಲಾಯನವ 
ರದನಿಗಳ ರೌದ್ರಾಹವಕೆ ಕೋ 
ವಿದನಲೇ ಕೊಳೆನುತ ಕರಿಗಳ 
ಕೆದರಿದನು ಕಲಿಜೋದರಂಬಿನ ಸರಿಯು ಸೈರಿಸುತ ೬೧ 
- ಏನ ಹೇಳುವೆನವನಿಪನ ಮದ 
ದಾನೆ ಮುರಿದವು ಭೀಮಸೇನನೋ 
ವೈನತೇಯನೆ ಕರಿಗಳೊ ಕಾಳೊರಗನ ದಳವೊ 
ಮಾನನಿಧಿ ಮುರಿವಡೆದನೆ ಮೈ 
ರಾನುಬಂಧದ ಬೇಗುದಿಯ ದು 
ಮ್ಯಾನ ದಳವೇರಿದುದು ಹೇರಿತು ಭೀತಿ ಭೂಪತಿಗೆ ೬೨ 

ನೂರು ಗಜವಕ್ಕಾಡಲವನಿಪ 
ನೇರಿದನು ವಾರುವನನೆಡದಲಿ 
ಜಾರಿದನು ಸೂಠಿಯಲಿ ದುವಾಳಿಸಿ ತುರಂಗಮವ 
ಆರು ಸಾವಿರ ಕುದುರೆ ರಥವೆ 
ನೂರು ಗಜಘಟೆ ನೂರು ಮೂವ 
ತಾರು ಸಾವಿರ ಪಾಯದಳದಲಿ ಬಂದನಾ ಶಕುನಿ ೬೧ 
- ಶಕುನಿ ಕಂಡನು ಕೌರವೇಂದ್ರನ 
ನಕಟ ನೀನೇಕಾಂಗದಲಿ ಹೋ 
ರಿಕೆಗೆ ಬಂದ್ರೆ ಗರುವ ಗುರುಸುತ ಭೋಜ ಗೌತಮರು 
ಸಕಲಬಲ ನುಗ್ರಾಯ್ಕೆ ಸಮನ 
ಪ್ರಕರು ನಿನ್ನಯ ಮಲಬಲವಿದೆ 
ವಿಕಳನಾಗದಿರೆಂದು ಸಂತೈಸಿದನು ಕುರುಪತಿಯ ೬೪ 
- ದಳಪತಿಯು ಪವಡಿಸಿದನರಸನ 
ಸುಳಿವು ಸಿಲುಕಿತು ಭಯದ ಬಲೆಯಲಿ 
ಮೊಳಗುತದೆ ನಿನ್ನಾಳ ಸುಮಾನದಲಿ ರಿಪುಬಲದ 
ಉಳಿದರೋ ಗುರುನೂನು ಕೃಪರೇ 
ನಳಿದರೋ ಪಾಳೆಯದೊಳಗೆ ರಥ 
ವಿಳಿದರೋ ತಾನೇನೆನುತ ಚಿಂತಿಸಿತು ಕುರುಸೇನೆ ೬೫ 

ಕೂಡೆ ಹರಿಹಂಚಾದ ಸುಭಟರು 
ಕೂಡಿಕೊಂಡುದು ನೊಂದು ನಸಿದವ 
ರೋಡಿದವರೊಗ್ರಾಯು ಕುರುರಾಯನ ಪರೋಕದಲಿ 
ನೋಡಲಹುದಾಹವದೊಳಗೆ ಕೈ 
ಮಾಡಿಸಿದ ವಸುಧಾಂಗನೆಗೆ ಬೆಲೆ 
ಮಾಡುವುದು ಮತವೆಂದು ಕಾದುದು ಮತ್ತೆ ಕುರುಸೇನೆ 


೫೮೪ ಮ ಹಾ ಭಾ ರ ತ 

[ ಸಂಧಿ 
ಬಿಡದಲಾ ಕುರುಸೈನ್ಯ ಹಕ್ಕಲು 

ತಿರುಗಿದರು ಬಳಿಕಿತ್ತಲೀ ಮೋ 
ಗಡಿಯ ಭಟರೊಗ್ಗಾಯ್ತಲಾ ದೊರೆ 

ಹರವ ಧೃಷ್ಟದ್ಯುಮ್ಮ ಸೃಂಜಯ 
ಮಡಿದನೋ ಬಳಲಿದನೊ ಮಿಗೆ ಪೂರಾಯಘಾಯದಲಿ ರೊರಸಿದರು ನಿಶೇಷ ಕೌರವನೃಪಚತುರ್ಬಲವ ೬೮ | 
ಪಡೆಯ ಜಂಜಡ ನಿಲಲಿಕೌರವ 

ಧರಣಿಪತಿ ಕೇಳಿನ್ನು ಮೇಲಣ 
ರೊಡೆಯನಾವೆಡೆ ನೋಡುನೋಡೆಂ 

ಧುರದ ವೃತ್ತಾಂತವನು ಕುರುಪತಿ 
ದೊಡನೊಡನೆ ಪವಮಾನಸುತನರಸಿದನು ಕುರುಪತಿಯ 

ಯಿರವನರಿಯೆನು ಕಂಡುಬಹೆನೇ ನೇಮವೇ ತನಗೆ 
ಅರಸ ಕೇಳೆ ಕೌರವೇಂದ್ರನ 

ಗುರುಸುತನು ಕೃಪ ಭೋಜ ಶಕುನಿಗ 
ನರಸುತರ್ಜುನ ಭೀಮ ಸಾತ್ಯಕಿ 

ಳರಸನನು ಪರಿವೇಷ್ಟಿಸಿದರದ 
ಧರಣಿಪತಿ ಸಹದೇವ ನಕುಲರು ಕೂಡೆ ಕಳನೊಳಗೆ ನರಿದು ಬಹೆನೆನೆ ಕಳುಹಿದನು ಧೃತರಾಷ್ಟ್ರ ಸಂಜಯನ ೬೯ 


ಎರಡನೆಯ ಸಂಧಿ 


ಸೂ . ಸಕಲಬಲ ನುಗ್ರಾಯು ಸಮಸ 

ಪ ಕರು ಮಡಿದರು ಪಾರ್ಥಶರದಲಿ 
ಶಕುನಿಯನು ಸಂಗ್ರಾಮದಲ ಸೀಳಿದನು ಸಹದೇವ 


ಕೇಳು ಜನಮೇಜಯ ಧರಿತ್ರಿ . 
ಪಾಲ ಸಂಜಯ ಬಂದು ಕುರುಭೂ 
ಪಾಲಕನನರಸಿದನು ಸಂಗರ ರಂಗಭೂಮಿಯಲ್ಲಿ 
ಮೇಲುಸುಯಿಧಾನದ ತುರಂಗಮ 
ಜಾಲ ಸಹಿತಗಲದಲಿ ಕುರುಭೂ 
ಪಾಲನಾವೆಡೆಯೆನುತ ಬೆಸಗೊಳುತರಸಿದನು ನೃಪನ ೧ 
- ವಂದಿಗಳ ನಿಸ್ಸಾಳಬದಿಕರ 
ಮಂದಿ ಹಡಪಿಗ ಚಾಹಿ ಸೂತರ 
ಸಂದಣಿಗಳಷಧಿಕ ಹಯಗಜಸಂವಿಧಾಯಕರು 
ನಿಂದುದದು ಸಂಖ್ಯಾತವಿನಿಬರ | 
ನಂದು ಸಂಜಯ ಕರೆದು ಕೇಳಿದ 
ನಿಂದುಕುಲಸಂಭವನ ಕಂಡಿರೆ ಕೌರವೇಶ್ವರನ 

ಕೂಡೆ ಸಂಜಯನರಸಿದನು ನಡೆ 
ಜೋಡಿನವು ನಾನೂರು ಕುದುರೆಯ 
ಕೂಡಿಕೌರವನೃಪನ ಕಾಣದೆ ಕಳನ ಚೌಕದಲಿ 
ನೋಡುತಿರೆ ಸಾತ್ಯಕಿ ಚತುರ್ಬಲ 
ಗೂಡಿ ಕವಿದನು ಹಯಬಲವ ಹುಡಿ 
ಮಾಡಿದನು ನಾನೂರ ಕೊಂದನು ಸರಳ ಸಾರದಲಿ ೩ 

ಹಿಡಿದು ಸಂಜಯನನು ವಿಭಾಡಿಸಿ 
ಕೆಡಹಿದನು ಬಲುರಾವುತರನವ 
ಗಡವ ಕೇಳಿದು ದೊಣಸುತ ಕೃತವರ್ಮ ಗೌತಮರು . 
ಫಡಫಡಲವೋ ಸಂಜಯನ ಬಿಡು 
ಬಿಡು ಮದೀಯ ಮಹಾಶರಕೆ ತಲೆ 
ಗೊಡುವಡಿದಿರಾಗೆನುತ ತರುಬಿದರಿವರು ಸಾತ್ಯಕಿಯ ೪ 
- ದೊಣಸುತ ಕುರುಪತಿಯ ಸಮರಕೆ 
ಹೂಣಿಗನಲೇ ಬಲ್ಲೆವಿದರಲಿ 
ಬಾಣವಿದ್ಯೆಯ ಬೀರಿ ಬಿಡಿಸುವರಿವರು ಸಂಜಯನ 


ಕಾಣಲಹುದಂತಿರಲಿ ನಿಮಗೀ 
ಕೇಣದಲಿ ಫಲವಿಲ್ಲ ಕೃಪ ತ 
ನ್ಯಾಣಿ ನೀ ಮರುಳೆಂದು ಸಾತ್ಯಕಿ ಸುರಿದನಲಬುಗಳ ೫ | 
- ಕೋಡಕಯ್ಯಲಿ ತಿರುಗಿ ಕೃಪ ಕೈ 
ಮಾಡಿದನು ಕೃತವರ್ಮನೆಸುಗೆಯ 
ತೋಡುಬೀಡಿನ ಭರವ ಬಲ್ಲವನಾರು ಸಮರದಲಿ 
ನೋಡಲೀತನ ಗರುಡಿಯಲಿ ಶ್ರವ 
ಮಾಡಿದವರೇ ಮೂರು ಜಗವ ವಿ 
ಭಾಡಿಸುವರೆನೆ ಹೊಗಳ್ಳನಾವನು ದ್ರೋಣನಂದನನ ೬ 
- ಎಚ್ಚನಶ್ವತ್ಥಾಮನಾ ಕೃಪ 
ನೆಚ್ಚನಾ ಕೃತವರ್ಮಕನು ಕವಿ 
ಬೆಚ್ಚನೀ ಶರಜಾಲ ಜಡಿದವು ಕಿಡಿಯ ಗಡಣದಲಿ 
ಬೆಚ್ಚಿದನೆ ಬೆದರಿದನೆ ಕೈಕೊಂ| 
ಡೆಚ್ಚು ಸಾತ್ಯಕಿ ರಿಪುಶರಾಳಿಯ 
ಕೊಚ್ಚಿದನು ಕೊಡಹಿದನು ಮಿಗೆ ಭಂಗಿಸಿ ವಿಭಾಡಿಸಿದ ೭ 
- ಎಲೆಲೆ ಸಾತ್ಯಕಿಗಾಹವದ ಧುರ 
ಬಲುಹನಲು ಸೃಂಜಯರು ಸೋಮಕ 
ಬಲ ಶಿಖಂಡಿ ದ್ರುಪದನಂದನ ಪಾಂಡವಾಜರು 
ಚಳಪತಾಕೆಯ ವಿವಿಧವಾದ್ಯದ 
ಕಳಕಳದ ಕೊದುಗಳ ಹೊಳಹಿನ 
ತಳಪ ಝಳಪಿಸೆ ಜೋಡಿಸಿತು ಸಾತ್ಯಕಿಯ ಬಳಸಿನಲಿ ೮ 

ಹರಿಯದಿಲ್ಲಿಯ ಬವರ ರಾಯನ 
ನರಸಬೇಹುದು ಕುರುಪತಿಯ ಮುಂ 
ದಿರಿದು ಮೆರೆವುದು ಕೀರ್ತಿ ನಿಷ್ಪಲವಿಲ್ಲಿ ಶರರಚನೆ 
ಅರಿವೆವೀ ಸಾತ್ಯಕಿಯ ಸಮರದ 
ಮುರುಕವನು ಬಳಿಕೆನುತ ಕೌರವ 
ನರಿಕೆಯಲ್ಲಿ ತಿರುಗಿದರು ಕೃಪ ಕೃತವರ್ಮ ಗುರುಸುತರು ೯ 


೫೫೮೫ 


ಗ ಧಾ ಪ ರ್ವ 


ತೆರಳಿದರು ಗುರುನಂದನಾದಿಗ 
ಳರಿಪಾಲನ ಕಾಣಿವಾತನ 
ನರಸಬೇಹುದು ಶಕುನಿ ದುರೊಧನ ಸುಶರ್ಮಕರು 
ದೊರೆಗಳಿದು ಪರಿಶಿಷ್ಟ ರುಪಸಂ. 
ಹರಣವೇ ಕರ್ತವ್ಯವಿದು ದು 
ಸರಣಶಮಫಲವೆಂದು ನುಡಿದನು ಧರಸುತ ನಗುತ ೧೦ 

ಮಸಗಿದುದು ಪರಿವಾರ ಕೌರವ 
ವಸುಮತೀಶನರಕೆಯಲಿ ದಳ 
ಪಸರಿಸಿತು ಬಿಡದರಸಿ ಕಂಡರು ಕಳನ ಮೂಲೆಯಲಿ 
ಮಿಸುಪ ಸಿಂಧದ ಸೀಗುರಿಯ ರುಳ 
ಪಿಸುವಡಾಯ ಸಿತಾತಪತ್ರ 
ಪ್ರಸರದಲಿ ಹೊಳೆಹೊಳೆವ ಶಕುನಿಯ ಬಹಳ ಮೋಹರವ 
- ಅದೆ ಸುಯೋಧನನೊಡು ನಸುದೂ 
ರದಲಿ ಕವಿಕವಿಯೆನುತ ಧಾಳಿ 
ಟ್ಟುದು ಚತುರ್ಬಲ ಭೀಮಪಾರ್ಥರ ರಥದ ಚೂಣಿಯಲಿ 
ಹೋದರು ಹಳಚಿತು ಭಟರು ಭುಜಗ. 
ರ್ವದಲಿ ಗರುವರ ಗಾಢಶೌರ್ಯದ [ ದಲಿ ೧೨ 
ಮದಕೆ ಮಡಮುರಿಯಾಯ್ತು ಸಿಲುಕಿತು ಮಾನ ಮೋನ 

ಹೆಗಲ ಹಿರಿಯುಬ್ಬಣದ ಕೈತಳ 
ಮಗುಚಲಮ್ಮದು ವಾಫೆಯಲಿ ಕೈ 
ಬಿಗಿದುದಂಕಣಿದೊಡಕಿನಲಿ ಮರನಾದವಂತ್ರಿಗಳು 
ಬಗೆಯ ಮಡಿ ಮಸಳಿಸಿತು ವೀರಕೆ 
ಬೆಗಡು ಹುದುವನೆಯಾಯ್ತು ಕೈನಂ 
ಬುಗೆಗೆ ಮರಳಿದರೊಬ್ಬರೊಬ್ಬರು ರಾಯರಾವುತರು ೧೩ 

ಬಂದುದಾ ಮೋಹರ ಸಘಾಡದಿ 
ನಿಂದುದೀ ಬಲ ಸೂಠಿಯಲಿ ಹಯ 
ವೃಂದ ಬಿಟ್ಟವುತೂಳಿದವು ಹೇರಾನೆ ಸರಿಸದಲಿ 
ನೊಂದುದಾಚೆಯ ಭಟರು ಘಾಯದೊ 
ಳೊಂದಿತೀಚೆಯ ವೀರರುಭಯದ 
ಮಂದಿ ಬಿದ್ದುದು ಚೂಣಿಯದ್ದುದು ರುಧಿರಜಲಧಿಯಲಿ 
- ಜಾರಿದನೆ ಕುರುಪತಿಯಕಟ ಮ್ಮೆ 
ದೋರನೇ ನಮಗೂರುಗಳ ಕೊಡ 
ಲಾರದೇ ಕಾಳೆಗವ ಕೊಟ್ಟನು ಮತ್ತೆ ಕೊಂಡನಲಾ 
ತೋರಿಸನೆ ಖಂಡೆಯದ ಸಿರಿ ಮೈ 
ದೊರಹೇಳೋ ಕರೆಯೆನುತ ತಲೆ 
ದೋರಿದರು ಭೀಮಾರ್ಜುನರು ಸೌಬಲನ ಥಟ್ಟಿನಲಿ ೧೫ 

ಫಡಫಡಲವೋ ಪಾರ್ಥ ಕುರುಪತಿ 
ಯಡಗುವನೆ ನಿನ್ನ ಡಗ ತರಿದುಣ 
ಬಡಿಸನೇ ವೇತಾಳರಿಗೆ ಮೈ ತಾಳಿಕನೆ ನೀನು 
ಗಡಬಡಿಸಿ ಪರರುನ್ನತಿಯ ಕೆಡೆ 
ನುಡಿದು ಫಲವೇನೆನುತ ಪಾರ್ಥನ 
ತಡೆದನಂದು ಸುಶರ್ಮ ಸಮಸಪ್ತಕರ ದಳ ಸಹಿತ ೧೬ 


ಮುತ್ತಿದವು ರಥವೇಳನೂರರು 
ವತ್ತು ಹಯವೈನೂರು ಸಾವಿರ 
ಮತ್ತಗಜವಿಪ್ಪತ್ತು ಸಾವಿರ ಪಾಯದಳ ಸಹಿತ 
ತೆತ್ತಿಸಿದವಂಬುರವಣಿಸಿ ದೂ 
ಹತ್ತಿ ಹೊಳೆದವು ಸಮರದಲಿ ಮುಖ 
ಕೆತ್ತುದೆನೆ ಕೈದುಗಳ ರುಚಿ ವೇಢಿಸಿತರ್ಜುನನ - ೧೭ 
- ಶಕುನಿ ಸಹದೇವನನುಭೂಕನು 
ನಕುಲನನು ಕುರುರಾಯನನುಜರು 
ಚಕಿತ ಚಾಪನ ಕೆಣಕಿದರು ಪವಮಾನನಂದನನ 
ಅಕಟ ಫಲುಗುಣ ಎನುತ ಸಮಸ 
ಪ್ರಕರು ಕವಿದರು ನೂರು ಗಜದಲಿ 
ಸಕಲದಳಕೊತ್ತಾಗಿ ನಿಂದನು ಕೌರವರರಾಯ ೧೮ 

ಏರಿದರು ಸಮಸಪ್ತಕರು ಕೈ 
ದೋರಿದರು ಫಲುಗುಣನ ಜೋಡಿನೊ 
ಲೇರು ತಳಿತುದು ನೊಂದವಡಿಗಡಿಗಾತನಶ್ಚಯ 
ನೂರು ಶರದಲಿ ಬಳಿ ವಿಶಿಖ ನಾ 
ನೂರರಲಿ ಬಳಿಶರಕೆ ಬಳಿಶರ 
ವಾರು ಸಾವಿರದಿಂದ ತರಿದನು ಪಾರ್ಥನರಿಬಲವ ೧೯ 

ಕಡಿವಡೆದವೇಳೂರು ರಥ ಮುರಿ 
ವಡೆದವ್ವನೂರಪ್ಪಚಯ ಮುಂ 
ಗೆಡೆದವಂದೈನೂರು ಗಜವಿಪ್ಪತ್ತು ಸಾವಿರದ 
ಕಡುಗಲಿಗಳುದುರಿತು ತ್ರಿಗರ್ತರ 
ಪಡೆ ಕುರುಕ್ಷೇತ್ರದಲ್ಲಿ ಪಾರ್ಥನ 
ಬಿಡದೆ ಬಳಲಿಸಿಯನಿಬರಳಿದುದು ಭೂಪಕೇಳೆಂದ ೨೦ 

ದೊರೆಗಳವರಲಿ ಸತ್ಯಕರ್ಮನು 
ವರ ಸುಶರ್ಮನುದೊಣಸಮರದೊ 
ಳೆರಡನೆಯ ದಿವಸದಲಿ ರಚಿಸಿದರಗ್ನಿ ಸಾಕ್ಷಿಕವ 
ಧುರದ ಶಪಥದೊಳರ್ಜುನನ ಸಂ 
ಗರಕೆ ಬೇಸರಿಸಿದ ಪರಾಕ್ರಮ 
ಪರಿಗತರು ಪವಡಿಸಿದರಂದು ಧನಂಜಯಾಸ್ತ ದಲಿ ೨೧ 
- ತರಿದನಗ್ಗದ ಸತ್ಯಕರ್ಮನ 
ಧುರವ ಸಂತೈಸುವ ತ್ರಿಗರ್ತರ 
ದೊರೆ ಸುಶರ್ಮನನವನ ಸಹಭವ ಗೋತ್ರ ಬಾಂಧವರ 
ಒರಸಿದನು ಕುರುರಾಯನಾವೆಡೆ 
ಬರಲಿ ತನ್ಮಾಪ್ರರಿಗೆ ಕೊಟ್ಟೆನು 
ಹರಿವನಿನ್ನಾಹವ ವಿಲಂಬವ ಮಾಡಬೇಡೆಂದ 
- ಇತ್ತ ಭೀಮನ ಕೂಡೆ ನೂರರು 
ವತ್ತು ಗಜ ಸಹಿತರಿಭಟರೊಳು 
ದೃನಿದಿರಾದನು ಸುದರ್ಶನನಂಧನ್ನ ಪಸ್ರನು 
ಹೆತ್ತಳವೈ ವಿರೋಧಿಸೇನೆಯ 
ಮತ್ತ ಗಜಘಟೆಗೊ ಸುಗರವಿವು 
ಮತ್ತೆ ದೊರಕವು ಕೊಂದಡೆಂದುಮ್ಮಳಿಸಿದನು ಭೀಮ ೨೩ 


೫೮೬ 


[ ೨೫ 


ಮ ಹಾ ಭಾರ ತ 

[ ಗಂಡಿ 
ಸೊಕ್ಕಿದಾನೆಯ ಕೈಯ ಕದಳಿಯ 

ಬಳಿಕ ಕಾಲಾಳಾಗಿ ಖಡುಗವ 
ನಿಕ್ಕಿ ಬಿಡಿಸುವನಾರು ಪವನಜ 

ಝಳಪಿಸುತ ಬರೆ ಶಕ್ತಿಯಲ್ಲಿ ಕೈ 
ನೆಕ್ಕತುಳದಲಿ ದಂತಿಘಟೆಗಳ ಮುರಿದನುರವಣಿಸಿ 

ಚಳಕ ಮಿಗೆ ಸಹದೇವನಿಟ್ಟನು ಸುಬಲನಂದನನ 
ಇಕ್ಕಡಿಯ ಬಸುರುಚ್ಚುಗಳ ನರ 

ಖಳನೆದೆಯನೊದೆದಪರಭಾಗಕೆ 
ಸುಕ್ಕುಗಳ ನಾಟಕದವೊಲು ಕೈ 

ನಿಲುಕಿತದು ಗಾಂಧಾರಬಲ ಕಳ 
ಯಿಕ್ಕಿದಾನೆಯ ಹಿಂಡು ಮುರಿದುದು ನಿಮಿಷಮಾತ್ರದಲಿ ೨೪ ವಳಿಸೆ ಸುಳಿದನು ಶಕುನಿ ಸುರತರುಣಿಯರತೋಳಿನಲಿ ೩೧ 
* ಕೆಡಹಿ ದುಯ್ಯೋಧನನ ತಮ್ಮನ 

ಕವಿದುದಾ ಪರಿವಾರ ವಡಬನ 
ನಡಗುದರಿ ಮಾಡಿದನುಭೂಕನ 

ತಿವಿವ ತುಂಬಿಗಳಂತೆ ಶಕುನಿಯ 
ಕಡಿದು ಬಿಸುಟನು ನಕುಲನಿಪ್ಪತ್ತೈದು ಬಾಣದಲಿ 

ಬವರಿಗರು ಮಂಡಳಿಗೆ ಸಹದೇವನ ರಥಾಗ್ರದಲಿ 
ತುಡುಕಿದನು ಸಹದೇವನಂಬಿನ 

ತವರಿಸಿದನನಿಬರ ಚತುರ್ಬಲ 
ಗಡಣದಲಿ ಸೌಬಲನ ಸೇನೆಯ 

ನಿವಹವನು ನಿಮಿಷಾರ್ಧದಲಿ ಸಂ 
ಕಡಲ ಮೊಗೆದನು ಮೋದಿದನು ಶರಜಾಲ ಝಂಕೃತಿಯ ತವಿಸಿದನು ಸಹದೇವ ಕೊಂದನು ಸೌಬಲವ ಬಲವ ೩೦ 
ಎಲವೋ ಕಪಟದೂತ ಬಂಧದೊ 

- ಹರಿಬದಲಿ ಹೊಕ್ಕೆರಡು ಸಾವಿರ 
ಛಳಲಿಸಿದಲಾ ಪಾಪಿ ಕೌರವ 

ತುರಗ ಬಿದ್ದವು ಮೂರು ಮದಸಿಂ 
ಕುಲದ ತಲೆ ಸೆಂಡಾಡಿದವ ನೀನೋ ಮದಗ್ರಜನೊ 

ಧುರಕೆ ಗಂಧನವಾಯು ಪಯದಳವೆಂಟು ಸಾವಿರದ 
ಸಿಲುಕಿದೆಯಲ್ಲಾ ನಮ್ಮ ಬಾಣದ 

ಬರಹ ತೊಡೆದುದು ನೂರು ರಥ ರಿಪು 
ಬಲೆಗೆ ನಿನ್ನನು ಕಾವನಾವವ 

ಶರದೊಳಕ್ಕಾಡಿತು ವಿಡಂಬದ 
ನೆಲೆ ಕುಠಾರ ಎನುತ್ತ ನುಡಿದನು ನಗುತ ಸಹದೇವ ೨೬ ಕುರುಬಲಾಂಬುಧಿ ಕೂಡೆ ಬರತುದು ನೃಪತಿ ಕೇಳೆಂದ ೩೩ 
ವ್ಯರ್ಥವೆಲೆ ಸಹದೇವ ನಿನ್ನ ಕ 

ಓಡಿದವರಲ್ಲಲ್ಲಿ ಧೈರವ 
ದರ್ಥನಕೆ ಫಲವಿಲ್ಲ ನೀ ಕದ 

ಮಾಡಿ ಹರಿಹಂಚಾದ ಸುಭಟರು 
ನಾರ್ಥಿಯೇ ದಿಟ ತೋರಿಸಾದರೆ ಬಾಹುವಿಕ್ರಮವ ಕೂಡಿಕೊಂಡುದು ನೂರು ಮದದಾನೆಯಲಿ ಕುರುಪತಿಯ 
ಪಾರ್ಥ ಭೀಮರ ಮರೆಯೊಳಿರ್ದು ನಿ 

ಓಡಲೇಕಿನ್ನೊಂದು ಹಲಗೆಯ 
ರರ್ಥಕರನಿರಿದಿರಿದು ಜಯವ ಸ . 

ನಾಡಿ ನೋಡುವೆನೆಂಬವೊಲು ಕೈ 
ಮರ್ಥಿಸುವೆ ಫಡ ಹೋಗೆನುತ ತೆಗೆದೆಚ್ಚನಾ ಶಕುನಿ ೨೬ ಮಾಡಿದನು ಕುರುರಾಯನಾ ಸಹದೇವನಿದಿರಿನಲಿ ೩೪ 
ಮರುಗದಿರು ನಿನ್ನು ಭಯ ಪಕ್ಷವ 

ಧರಣಿಪನ ಥಟ್ಟಣಿಗೆ ನಿಲ್ಲದೆ 
ತರಿದು ತುಂಡವ ಸೀಳುವೆನು ತಾ 

ತೆರಳಿದನು ಸಹದೇವನಾತನ 
ಮರೆವೆನೇ ಭವದೀಯ ರಚಿತ ವಿಕಾರ ವಿಭ್ರಮವ 

ಹಿರಿಯನಡೆಸಿದಡೆ ಕೊಟ್ಟನು ಬೋಳೆಯಂಚಿನಲಿ 
ನೆರೆ ಪತಿಗಳಿವೆ ಪತಿಯ 

ಶರಹತಿಗೆ ಸೆಡೆದಾ ನಕುಲ ಪೈ 
ಮರುವೆನರು ನಿನಗಿವರ ಕೇಣಿಗೆ 

ಸರಿಸಿದನು ನೂರಾನೆಯಲಿ ಡಾ 
ತೆರಹುಗೊಡುನೀನೆಂದು ಮಾಗ್ರೀತನುಜ ಮಗುಳೆಚ್ಚ ೨೮ ವರಿಸಿದನು ಧರ್ಮಜನ ದಳದಲಿ ಧೀರ ಕುರುರಾಯ ೩೫ 
- ಎಸಲು ಸಹದೇವಾಸ್ತವನು ಖಂ 

ಎಲೆ ನಪುಂಸಕ ಧರ್ಮಸುತ ಫಡ 
ಡಿಸಿ ಶರೌಘದಿನಹಿತವೀರನ 

ತೊಲಗು ಕರೆಯಾ ನಿನಗೆ ಭೀಮನ 
ಮುಸುಕಿದನು ಮೊನೆಗಣಿಗಳೇಡಿರಿದವು ರಥಾಗ್ರದಲಿ ಬಲುಹೆ ಬಲುಹರ್ಜುನನ ವಿಕ್ರಮ ವಿಕ್ರಮವು ನಿನಗೆ 
ಕುಸುರಿದರಿದತಿರಥನ ಬಾಣ 

ಮಲೆತು ಮೆರೆಯಾ ಕತ್ರಧರ್ಮವ 
ಪ್ರಸರವನು ರಥ ತುರಗವನು ಭಯ 

ನಳುಕದಿರು ನೀ ನಿಲ್ಲೆನುತಲಿ 
ರಸದೊಳದ್ದಿದನುದ್ದಿದನು ಸಹದೇವ ಸೌಬಲನ ೨೯ ಟ್ಕಳಿಸಿ ಬರಲೂಳಿಗದ ಬೊಬೈಯ ಕೇಳಿದನು ಭೀಮ ೩೬ 
- ತೇರು ಹುಡಿಹುಡಿಯಾಗೆ ಹೋಯ್ದ ನು 

ತೂಳಿ ತುಳಿದವು ನೂರು ಗಜ ಭೂ 
ವಾರುವನ ಮೇಲುಗಿದಡಾಯುಧ 

ಪಾಲಕನ ನೆರೆಗಡಿತದಡವಿಗೆ 
ದಾರುಭಟೆಯಲಿ ಬಿಟ್ಟನಾ ಸಹದೇವನಭಿಮುಖಕೆ 

ಬಾಳೆ ಹೆಮ್ಮರನಾಯು ಗಡ ಫಡ ನೂಕು ನೂಕೆನುತ 
ವೀರನಹೆಯೋ ಶಕುನಿ ಜೂಜಿನ 

ಅಲಿ ಕಿಡಿಯಿಡೆ ಕುಣಿವ ಮಿರಾಸೆ ಕ 
ಚೋರವಿದ್ಯೆಯ ಬಿಟ್ಟೆಲಾ ಜು 

ರಾಳ ವದನದ ಬಿಗಿದ ಹುಬ್ಬಿನ | 
ಜ್ಞಾರನಹೆ ಮರು ಪೂತೆನುತ ಖಂಡಿಸಿದನಾ ಹಯವ ೩೦ ಮೇಲುಗೋಪದ ಭೀಮ ಬಂದನು ಬಿಟ್ಟ ಸೂಠಿಯಲಿ ೩೭ 


೫೮೭ 


೩] 

ಗ ದಾ ಪ ರ್ವ 
- ನೆತ್ತಿಯಗತೆಯೊಳೊರಿದಂಕುಶ 

ಉಳಿದುದಿದಿರಲಿ ಛತ್ರ ಚಮರಾ 
ವೆತ್ತಿದಡೆ ತಲೆಗೊಡಹಿದವು ಬೆರ 

ವಳಿಯವರು ಹಡಪಿಗರು ಬಿರುದಾ 
ಲೊತ್ತುಗಿವಿಗಳ ಡಾವರಿಪ ಡಾವರದ ಡಬ್ಬು ಕದ 

ವಳಿಯವರು ಪಾಠಕರು ವಾದ್ಯದ ಮಲ್ಲಗಾಯಕರು 
ಕುತು ವಾರೆಯ ಬಗೆಯದಾನೆಗ 

ಸಲಿಲ ಭಕ್ಷವಿದಾನಗಜಹಯ 
ಳಿತ ಮುರಿದವು ಸಿಂಹನಾದಕೆ 

ಕುಲದ ರಕ್ಷಣಚಿಕಿತ್ಸಕ 
ಮತ್ತಗಜ ಮೊಗದಿರುಹಿದವು ದಳವುಳಿಸಿದನು ಭೀಮ ೩೮ ದಳಿತ ರಥಚಾರಕರು ಕಾರು ಕಬಾಣದಾಯಕರು ೪೦ | 
ಮೆಟ್ಟಿದನು ಬಲವಂಕವನು ಹೊರ 

ಕುದುರೆ ರವರು ಜೋದಸಂತತಿ 
ವಾಮದ ಗಜಂಗಳ 

ಮದಗಜವಜವತಿರಥಾವಳಿ 
ನಿಟ್ಟನೊಂದರೊಳೊಂದನಪ್ಪಳಿಸಿದನು ಪರಿಘದಲಿ 

ಪದಚರರು ಚತುರಂಗಬಲವೊಂದುಳಿಯದಿದರೊಳಗೆ 
ಘಟ್ಟಿಸಿದನೊಗ್ಗಿನ ಗಜಂಗಳ 

ಪದದಲೇ ಕೌರವನೃಪತಿ ಜಾ 
ಥಟ್ಟುಗೆಡಹಿದನಮಮ ಹೆಣಸಾ 

ರಿದನು ಕುಂತೀಸುತರು ಬಹಳಾ 
ಲಿಟ್ಟ ವೈ ಕುರುಕೃಪನ ನೂರಾನೆಗಳು ನಿಮಿಪದಲಿ ೩೯ ಭ್ಯುದಯರಾದರು ವೀರನಾರಾಯಣನ ಕರುಣದಲಿ ೪೧ 


ಮೂರನೆಯ ಸಂಧಿ 


ಸೂ , ರಾಯದಳ ಸಲೆ ಸವೆಯ ಸಮರದ 

ನಾಯಕರು ನೆರೆ ಮುರಿಯಲಾ ದೈತಿ 
ಪಾಯನ ಸರೋವರವ ಹೊಕ್ಕನುಕೌರವರ ರಾಯ 


ಕೇಳು ಜನಮೇಜಯಧರಿತ್ರೀ 
ಪಾಲ ಕುರುಪತಿ ಹೆಗಲ ಗದೆಯಲಿ 
ಕಾಲುನಡೆಯಲಿ ಹಾಯ್ದನೇಕಾಂಗದಲಿ ಕಳನೊಳಗೆ 
ಆಳ ಕಾಣಿನು ಛತ್ರ ಚಮ್ರದ 
ವೀಳೆಯದ ವಿಸ್ತಾರವಿಭವವ 
ಬೀಳುಕೊಟ್ಟನು ನಡೆದನಿಂದ್ರ ದಿಶಾಭಿಮುಖವಾಗಿ 
- ಅಕಟ ನಮ್ಮಯ ಪೂರರಾಜ 
ಪ್ರಕರಕೀ ವಿಧಿಯಾಯ್ತಲಾ ಕಂ 
ಟಕನಲಾ ಧರ್ಮಪ್ರಭಾವಕೆ ಕೌರವೇಶ್ವರನು 
ಶಕುನಿಮತ ವಿಷಬೀಜವೇ ಬಾ 
ಧಕವ ತಂದುದಲಾ ಯುಧಿಷ್ಠಿರ 
ಸಕಲ ಬಲ ಪರಿಶೇಷವೇನೆಂದರಸ ಬೆಸಗೊಂಡ 
- ಧರಣಿಪತಿ ಕೇಳ್ ಧರ್ಮಜನ ಮೋ 
ಹರದೊಳುಳಿದುದು ತೇರು ಸಾವಿರ 
ವೆರಡು ಗಜವೇಳೂರುವಿಕ್ಕುದು ಲಕ್ಕ ಪಾಯದಳ 
ತುರಗ ಸಾವಿರದು ಸಾತ್ಯಕಿ 
ವರ ಯುಧಾಮನ್ನೂತ್ತಮೌಂಜನ 
ರುರು ಶಿಖಂಡಿ ದ್ರುಪದಸೂನುಬ್ರೌಪದೀಸುತರು 

ಆ ಸುಯೋಧನ ಸೇನೆಯಲಿ ಧರ 
* ಶ ಕೃಪ ಕೃತವರ್ಮ ಗುರುಸುತ 
ರೈಸುಬಲದಲಿ ನಾಲ್ವರುಳಿದರು ಹೇಳಲೇನದನು 
ಏಸು ಬಲವೆನಿಸ್ಸರಿಯವಿ 
ದೇನು ಭಟರೆನಿತಗ್ಗಳೆಯರಿ 
ವೈಸರಲಿ ಫಲವೇನು ದೈವವಿಹೀನರಿವರೆಂದ 


ಇತ್ತಲೀ ಸಂಜಯನ ತಂದುದು 
- ಮೃತ್ಯು ಧೃಷ್ಟದ್ಯುಮ್ಮ ನೀತನ 
ಕುತ್ತಿ ಕೆಡಹಿದಡಾಗದೇ ಕುರುಡಂಗೆ ರಣರಸವ 
ಬಿತ್ತರಿಸುವನು ಕೌರವನ ಜಯ 

ದತ್ತಲೆರಕ ದುರಾತ್ಮನನು ಕೈ 
೧ ವರ್ತಿಸಾ ಯಮನಗರಿಗೆಂದನು ಸಾತ್ಯಕಿಯ ಕರೆದು ೫ 

ಸೆಳೆದಡಾಯ್ವ ಸಂಜಯನ ಹೆಡ 
ತಲೆಗೆ ಹೂಡಿದನರಿವ ಸಮಯಕೆ 
ಸುಳಿದನಗ್ಗದ ಬಾದರಾಯಣನವನ ಪುಣ್ಯದಲಿ 
ಎಲೆಲೆ ಸಾತ್ಯಕಿ ಲೇಸುಮಾಡಿದೆ 
ಖಳನೆ ಸಂಜಯನೆಮ್ಮ ಶಿಷ್ಯನ 
ಕೊಲುವುದೇ ನೀನೆನುತ ಕೊಂಡನು ಕೊರಳಡಾಯುಧವ ೬ 
- ದೇವ ನಿಮ್ಮ ಯ ಶಿಷ್ಯನೇ ಪರಿ 
ಭಾವಿಸೆನು ತಾನರಿದೆನಾದಡೆ 
ದೇವಕೀಸುತನಾಗೆ ಬಿಟ್ಟೆನು ಸಂಜಯನ ವಧೆಯ 
ನೀವು ಬಿಜಯಂಗೆವುದೆನೆ ಬದ 

ರಾವಳೀಮಂದಿರಕೆ ತಿರುಗಿದ 
೩ ನಾ ವಿಗಡಮುನಿ ಖೇದಕಲುಷಿತ ಸಂಜಯನ ತಿಳುಹಿ ೭ . 

- ಅರಸ ಕೇಳೆ ಸಂಜಯನು ಬರ 
ಬರಲು ಕಂಡನು ದೂರದಲಿ ನಿರಿ 
ಗರುಳ ಕಾಲೊಡಕುಗಳ ಖಂಡದ ಜಿಗಿಯ ಜಾರುಗಳ 
ಕರಿಗಳೊಟ್ಟಿಲನೇರಿಳಿದು ಪೈ 

ಸರಿಸಿ ಮಿದುಳಿನ ಜೋರು ಜೊಂಡಿನ 
೪ ತೊರಳೆಯಲಿ ದಡದಡಿಸಿ ಜಾರುತ ಬೀಳುತೇಳುವನ ೮ 


೫೮೮ ಮ ಹಾ ಧಾ ರ ತ 

[ ಸಂ 
ಎಡಹುದಲೆಗಳ ದಾಂಟಿ ರಕುತದ 

ಹೇಳುವಡೆ ಕುರುಪತಿಯನೇ ನೆರೆ 
ಮಡುವಿನಲಿ ಗದೆಯೂರಿ ನೆಲೆಗಳ 

ಹೋಲುವನು ಗದೆ ಹೆಗಲಲದೆ ಮೇ 
ಪಡೆದು ಕಂಪಿಸಿ ಕುಣಿವ ಮುಂಡವ ಗದೆಯಲಪ್ಪಳಿಸಿ ಲಾಳ ಕಾಣಿನು ಚಮರ ಚಾಹಿಯ ಗಜಹಯಾವಳಿಯ 
ಅಡಿಗಡಿಗೆ ಹೇರಾನೆಗಳ ಹೇ | 

ಹೋಲುವುದು ಜನವೊಬ್ಬರೊಬ್ಬರ 
ರೊಡಲ ಹತ್ತಿಳಿದೇರಿ ರೋಂಪಿಸಿ 

ನಾಳೊಳೊಬ್ಬನೊ ಮೇಣು ಕುರು ಭೂ 
ಮಿಡುಕಿ ನಿಲುವನು ಬಳಲಿದೂರ್ಧ್ವಶ್ಯಾಸ ಲಹರಿಯಲಿ ೯ ಪಾಲಕನೋ ನೋಡುವೆನೆನುತ ಸಂಜಯನು ನಡೆತಂದ ೧ 
ಓಡದಿಹ ನರಿ ಹದ್ದು ಕಾಗೆಗೆ | 

ಬಂದು ಕಂಡನು ರಾಜವನ ಮಾ 
ಕೂಡ ಗದೆಯನು ಬೀಸುವನು ಬಿಡೆ 

ಕಂದನನು ಧೃತರಾಷ್ಟ್ರರಾಯನ 
ನೋಡುವನು ಹೆಣದಿನಿಹಿಗಳ ಹೇರ 

ಕಂದನನು ದೌರ್ಜನ್ಯವಲ್ಲಿ ವಿಪುಳಕಂದನನು 
ತೊಡುಗೆಗಳ ಮಿದುಳ ಬಾಯ್ಸಳ 

ಮುಂದುವರಿವ ವಿಲೋಚನಾಂಬುಗ 
ಬಾಡುಗರುಳಿನ ಚೀತ್ಕೃತಿಯ ತಲೆ 

ಳಿಂದ ಸೈರಣಿ ಮಿಗದೆ ಸಂಜಯ 
ಯೋಡುಗಳ ತನಿರಕುತಪಾನದ ಶಾಕಿನೀಜನವ ೧೦ ನಂದು ದೊಪ್ಪನೆ ಕೆಡೆದು ಹೊರಳಿದನರಸನಂಫಿಯಲಿ ೧೫ 
- ಕಂದ ಪಖಲೆಗಳಲಿ ತೀವಿದ 

ಕಡಲತಡಿ ಪರಿಯಂತ ರಾಯರ 
ಮಂದ ರಕುತದತೊದ ತಲೆಗಳ 

ಗಡಣದಲಿ ನೀನೊಬ್ಬನೆಂಬೀ 
ತಿಂದು ಬಿಸುಡುವ ನೆಣನ ಕಾರುವ ಬಸೆಯ ಬಾಡಿಸುವ ನುಡಿಗೆ ನಿಶ್ಚಯವೀಗಲಾಯಿತು ತಂದೆ ಕುರುರಾಯ 
ಸಂದಣಿಸಿ ಹರಿದೇರ ಬಾಯ್ಕ ಳೊ 

ಬಿಡದೆ ಬಾಗುವ ನೃಪರ ಮಕುಟದೊ 
ಳೊಂದಿ ಬಾಯ್ಸಳನಿಡುವ ಪೂತನಿ 

ಆಡುವ ಕೋಮಲ ಚರಣವಿದರೊಳು 
ವೃಂದವನು ಕಂಡೋಸರಿಸುವನದೊಂದು ದೆಸೆಗಾಗಿ ೧೧ ನಡೆಯಲೆಂತ್ಯೆ ಕಲಿತೆ ಎಂದನು ಸಂಜಯನು ನೃಪನ ೧ 
ಕುಣಿವ ಕರಿಗಳ ತಲೆಯ ಮಡುಹಿನ 

ರಣಮುಖದೊಳೇಕಾದಶಾಕ್ಷೆ 
ಲಣಿದು ಹೆಜ್ಜೆಯನಿಡುತ ಭೂತದ 

ಹಿಣಿಗೆ ಹರಿವಾಯ್ಕೆ ಯುಧಿಷ್ಠಿರ 
ಹೆಣನ ತೀನಿಗೆ ತವಕಿಸುವ ವೇತಾಳ ಸಂತತಿಯ 

ನುಣಲಿ ಧರೆಯನುಗೋತ್ರವಧ ವಿನ್ಯಸ್ತ ಕಿಷವ 
ರಣದೊಳಂಜಿಸಿ ಸೆರೆನರದ ಕಾ 

ಸೆಣಸ ಮಾಡಿದೆ ದೈವದಲಿ ಧಾ 
ವಣದೊಳಗೆ ಕೈಯೂರಿ ಮಿಗೆ ಹಳ 

ರುಣಿಯ ಹುದುವಿನ ಸಿರಿಗೆ ಸೇರದೆ ' 
ವೆಣನ ಹೊಲಸಿಗೆ ಹೇಸಿ ಹರಿದಡಿಗಡಿಗೆ ಸುಯ್ದವನ ೧೨ ಹಣಿದವಾಡಿದೆ ರಾಜವಂಶದ ಕಲ್ಪತರುವನವ 
ಕಡಿವಡೆದ ಹಕ್ಕರಿಕೆ ರೆಂಬೆಯ 

- ಶಶಿರುಚಿಗೆ ಸೈರಿಸದ ಸಿರಿಮುಡಿ 
ತಡಿಗಳಲಿ ಕುಳಿರ್ದು ಮೊಣಕಾ 

ಬಿಸಿಲ ಸೆಕೆಗಾಂತುದೆ ಸುಗಂಧ 
ಲಡಿಯ ಗಾಢವ್ರಣದ ನೆಣವಸೆಗೆಸರ ಬಳಿಬಳಿದು 

ಪ್ರಸರಪೂರ್ಣಘ್ರಾಣವೀ ಹಳೆವೆಣನ ಹೊಲಸಿನಲಿ 
ಗಡಣಹೆಣದೆರಹುಗಳೊಳಗೆ ಕಾ 

ಉಸುರುದೆಗಹಾದುದೆ ಸುಗೀತದ 
ಲಿಡುತ ಹೊದಿಸಿ ಮುಂದೆ ಹೆಜ್ಜೆಯ 

ರಸದ ಮಧುವಿಂಗಾಂತ ಕಿವಿ ವಾ 
ನಿಡುತ ಪೈಸರವೋಗಿ ಮಾರ್ಗಶ್ರಮಕೆ ಬೆಮರುವನ ೧೩ ಯಸ ಸೃಗಾಲಧ್ವನಿಗೆ ಸೊಗಸಿತೆ ತಂದೆ ಕುರುರಾಯ ೨೦ 
- ಕಡಿದ ಕೈದುಗಳೊಟ್ಟಿಲಲಿ ತನಿ 

- ಲಲಿತ ಮೃದುತರ ಹಂಸತೂಳದ 
ಗೆಡೆದ ಗಾಲಿಯ ಹಾಯ್ಕೆ ಮೆಲ್ಲಡಿ 

ಲುಳಿತ ಕೋಮಲ ಕಾಯ ಕೈದುಗ 
ಯಿಡುತ ಹಜ್ಜೆಯ ನೆಣದ ಕೆಸರಿಗೆ ಛತ್ರಚಮರಿಗಳ ಆಲುಗಳೊಟ್ಟಿಲ ಹಾಸಿನಲಿ ಪೈ ಸರಿಸಿ ಮಲಗಿತಲಾ 
ಅಡಸಿ ಹಜ್ಜೆಯನಿಡುತ ರಕುತದ 

ಸುಳಿಯೆ ಕೈಗೊಡುವರಸುಗಳ ಕೆಲ 
ಮಡುವನೆಡಬಲಕಿಕ್ಕಿ ಮೆಲ್ಲನೆ 

ಬಲದ ಪಾಯವಧಾರಿನವರನು 
ನಡೆದು ದೈವವ ಬಯ್ದು ಬಯ್ದು ಡಿಗಡಿಗೆ ಸುಯ್ದವನ ೧೪ ಕಳುಹಿ ಬಂದೆ ಸಾರ್ವಭೌಮರ ಚಿಹ್ನವಿದೆಯೆಂದ 
- ಭೂತರವ ಭೇತಾಳ ಕಲಹ ವಿ 

- ಎತ್ತಬೇಕಾದಶ ಚಮ್ರಪತಿ 
ಧೂತ ಜಂಬುಕ ಘ್ರಕ ಕಾಕ 

ಯೆತ್ತಣಿಯೇಕಾಕಿತನ ತಾ 
ವಾತ ರಭಸಕೆ ಬೆಚ್ಚುವನು ಪಾಂಡವರ ಬಲವೆಂದು ನೆತ್ತ ಗಜಹಯ ರಥ ಸುಖಾಸನದತಿಶಯದ ಸುಳಿವು 
ಆತು ಮರಳಿದು ಹಿಂದ ನೋಡಿ ಪ 

ಎತ್ತಣ ಕೊಳುಗುಳದ ಕಾಲ್ನಡೆ | 
ರೇತ ವಿಭವವಲಾ ಎನುತ ಛಲ 

ಯೆತ್ತಣಣಾಹವದಭಿಮುಖತೆ ಬಳಿ 
ಚೇತನನು ಸಲೆ ಚಂಡಿಯಾದನು ಕಳನ ಚೌಕದಲಿ ೧೫ ಕೆತ್ತಣಪಜಯವಿಧಿಯ ಘಟನೆ ನೃಪಾಲ ನಿನಗೆಂದ ೨೨ 


೫೮೯ 


ಗದಾ ಪ ರ್ಪ 


- ಮುಳಿದಡಗ್ಗದ ಪರಶುರಾಮನ 

ನರನ ಬಸುರಲಿ ಕರ್ಣನನು ಭೂ 

ವರನ ಸೀಳಿದು ಶಲ್ಯನನು ಕಾ 
ಗೆಲಿದನೊಬ್ಬನೆ ಭೀಷ್ಮ ಪಾಂಡವ 

ತರಿಸದಿರು ಶಕುನಿಯನುಳೋಕನ ಯಮಳರಿಬ್ಬರಲಿ 
ಬಲದ ಸಕಲ ಮಹಾರಥರ ಸಂಹರಿಸಿದನು ದ್ರೋಣ 
ದಳಪತಿಯ ಮಾಡಿದಡೆ ಪಾರ್ಥನ 

ಹರಿಬಕಿದಿರಾಗಲಿ ಮುರಾಂತಕ 

ಹರಹಿಕೊಳಲಿ ಮದೀಯಬಾಹು 
ತಲೆಗೆ ತಂದನು ಕರ್ಣನೀಯ 
ಗೃಳೆಯರಗಿತು ಕಡೆಯಲೊಬ್ಬನೆ ಕೆಟ್ಟೆ ನೀನೆಂದ ೨೩ ಷ್ಟು ರಣಶಕ್ತಿಗೆ ಭಂಗಬಾರದು ನೋಡು ನೀನೆಂದ ೩೮ 
ಅವರು ಬದುಕಿದವರೂ ನಿ . 

- ಕಾನನಕೆ ಕೈಯಿಕ್ಕುವರೆ ಪವ 
ನೃವರೊಳಗೆ ನೀನುಳಿಯೆ ನೂರ್ವರು | 

ಮಾನನನು ಪಾವಕನು ಬಯಸುವ 
ಸವರಿತವರೈವರು ಕುಮಾರರು ಸೌಖ್ಯ ಜೀವಿಗಳು 

ಭಾನು ಭಾರಿಯ ತವವ ತಿವಿವನದಾರ ನೆರವಿಯಲಿ 
ಜವನ ಸಿವಡಿಗೆ ಹತ್ತಿದರು ನಿ 

ಈ ನಿಜೃತ ಗದೆಯಿರಲು ಕುಂತೀ 
ಇವರು ಮಕ್ಕಳು ನೂರು ದೈವವ 

ಸೂನುಗಳ ಕೈಕೊಂಬೆನೇ ಮನ 
ನವಗಡಿಸಿ ದುಃಸ್ಥಿತಿಗೆ ಬಂದ್ರೆ ತಂದೆ ಕುರುರಾಯ ೨೪ ಹೀನನೆ ನೀನಕಟ ಸಂಜಯ ಎಂದನಾ ಭೂಪ ೩೧ 
ಗೆಲಿದನರಸನು ಹಸ್ತಿನಾಪುರ 

- ಆಳು ಬಿದ್ದುದು ಬೇಹ ನಾಯಕ 
ದೊಳಗೆ ಕಟ್ಟಿಸು ಗುಡಿಯನೆಂಬೆನೊ 

ರೋಲಗಿಸಿತಮರಿಯರನೀ ರಣ 
ತಲೆಬಳಿಚಿ ತಾನೋಡಿಬದುಕಿದನೆಂಬೆನೊ ಮೇಣು ದೂಳಿಗಕೆ ನಾನೊಬ್ಬನೆಂದೇ ನಿನಗೆ ತೋರಿತಲಾ 
ಲಲನೆಯರಿಗೇನೊಸಗೆ ಕುರುಡನ 

ಆಳ ಹಂಗನು ನಾಯಕರ ಬಿಲು | 
ನಳಿಸುವೆನೋ ನಗಿಸುವೆನೋ ತಾಯಿಗೆ 

ಗೋಲಜೋಡಿನ ಬಲವ ಚಿತ್ತದೋ 
ಕಲಿಸು ಬುದ್ಧಿಯನೇನನೆಂಬೆನು ಭೂಪಕೇಳೆಂದ ೨೫ ಳಾಳಿದೊಡೆ ಧೃತರಾಷ್ಟ್ರರಾಯನ ಕಂದನಲ್ಲೆಂದ | 
- ಏನು ಸಂಜಯ ಕೌರವೇಶ್ವರ 

- ಖಾತಿ ಕಂದದು ಮನದ ಧೈಯ್ಯದ 
ನೇನ ಮಾಡಿದನಲ್ಲಿ ಕೊಂತೀ 

ಧಾತು ಕುಂದದು ಲಜ್ಜೆಯಭಿಮತ 
ಸೂನುಗಳೊಳಾರಳಿದರುಳಿದರು ನಮ್ಮ ಥಟ್ಟಿನಲಿ 

ಜಾತಿಗೆಡದು ವಿರೋಧಬಿಡದು ಯುಧಿಷ್ಠಿರಾದ್ಯರಲಿ 
ಏನು ಹದ ಶಕುನಿ ರಣದೊಳ 

ಏತಕಿದು ನಿನ್ನಿ ಪ್ರಳಾಪ ವಿ 
ಗೇನ ಮಾಡಿದನೆಂದು ಬೆಸಗೊಳ 

ಧೂತರಿಪು ಕುರುರಾಯನೆಂಬ 
ಲೇನನೆಂಬೆನು ತಾಯಿ ಗಾಂಧಾರಿಗೆ ರಥೋತ್ಸವವ ೨೬ ಖ್ಯಾತಿಯಲ್ಲದೆ ಬೇರೆ ರಾಜ್ಯವನೊಲ್ಲೆ ನಾನೆಂದ ೩೩ 
ಈ ಹಿಂದೆ ರಾಯನ ಪಟ್ಟದರಸಿಯ 

- ಜೀಯ ನಿಮ್ಮಡಿಗಳಿಗೆ ಗುರು ಗಾಂ 
ತಂದು ಭಾರಿಯ ಭಂಗಬಡಿಸಿದೆ 

ಗೇಯ ವಿದುರಾದಿಗಳು ಹೇಳಿದ | 
ಬಂದು ಹರಿಯೆ ದೂರ ಬೇಡಿದರವರ ಚಿತ್ರದಲ್ಲಿ 

ಜೋಯಿಸವ ಕೈಕೊಂಡಿರೇ ನಮ್ಮ ಪ್ರಲಾಪದಲಿ 
ಕಂದ ಬಿತ್ತಿದೆ ಕದನದಲಿ ನೀ 

ರಾಯ ಫಲವೇನೋ ಯುಧಿಷ್ಠಿರ 
ನೊಂದು ನೆಳಲುಳಿಯಲು ಸಹೋದರ 

ರಾಯನೊಲಿದಂತಿರಲಿ ನಿಮ್ಮ ಯ 
ವೃಂದ ತನುಜ ಜ್ಞಾತಿಬಾಂಧವರಳಿದರದರಿಂದ ೨೭ ತಾಯಿತಂದೆಗೆ ಹೇಳ್ವೆನೇನನು ಬುದ್ದಿಗಲಿಸೆಂದ ೩೪ 
- ಕೇಳು ಸಂಜಯ ಪೂರ್ವ ಸುಕೃತದ 

ಇದೆ ಸರೋವರವೊಂದು ಹರಿದೂ 
ಶಾಳಿವನವೊಣಗಿದೊಡೆ ಭಾರಿಯ 

ರದಲಿ ಭುವನಖ್ಯಾತ ತನ್ನ 
ತೋಳುಗುತ್ತಿನ ಜಯಲಕುಮಿ ಜಂಗಳವ ಜಾರಿದಡೆ ಧ್ಯದಲಿ ಮುಳುಗಿಹೆನೆಂದುದಿನ ಪರಿಯಂತ ಸಲಿಲದಲಿ 
ಭಾಳಲಿಪಿಗಳ ಲೆಕ್ಕವನ್ನು ಪ್ರತಿ 

ಕದನದಲಿ ಕೌಂತೇಯರನು ಯಮ 
ಕೂಲವಿಧಿ ಪಲ್ಲಟಿಸಿ ಬರೆದಡೆ 

ಸದನದಲಿತೋರುವೆನು ತಾನೆಂ 
ಹೇಳಿ ಫಲವೇನೆನುತ ತುಂಬಿದನರಸ ಕಂಬನಿಯ ೨೮ 

ಬುದು ರಹಸ್ಯವು ಜನನಿ ಜನಕಂಗರುಹು ನೀನೆಂದ ೩೫ 
ಕದಡಿತಂತಃಕರಣ ವಿಕ್ರಮ 

ತೆಗಸು ಪಾಳೆಯವೆಲ್ಲವನು ಗಜ 
ದುದಧಿ ನೆಲೆಯಾಯಿತು ನಿರರ್ಥಕೆ 

ನಗರಿಗೋದಿಸು ರಾಣಿಯರ ದಂ 
ಒದರಿದಡೆ ಫಲವೇನು ಸಂಜಯ ಹಿಂದನೆಣಿಸದಿರು ಡಿಗೆಯ ಕಳುಹಿಸು ಸೂತಸುತ ದುಶ್ಯಾಸನಾದಿಗಳ 
ಕದನದಲಿ ದುಶ್ಯಾಸನನ ತೇ 

ಹಗೆಯ ವಿಜಯವ ಹರಹದಿರು ನಂ 
ಗಿದನಲಾ ಬಕವೈರಿ ತಮ್ಮನ 

ಬುಗೆಯ ನುಡಿಯಲಿ ಭಾನುಮತಿಯರ 
ನುದರದಲಿ ತೆಗೆವೆನು ವಿಚಿತ್ರವ ನೋಡುನೀನೆಂದ ೨೯ ಬಗೆಯ ಸಂತೈಸೆಂದು ಬೋಳೆಸಿದನು ಸಂಜಯನ ೩೬ 


೫೫೯೦ 


ಮ ಹಾಭಾರ ಕ 

[ ಸಂr 
ಎನುತ ಸಂಜಯಸಹಿತ ಕೌರವ 

ತೆರಹುಗೊಡು ನೀ ಹೋಗೆನುತ ಮುಂ 
ಜನಪ ಬಂದನು ತತ್ಸರೋವರ 

ಜೆರಗನಳವಡೆ ಸೆಕ್ಕಿ ಪೂರ್ವದ 
ಕನಿಲನಿದಿರಾದನು ಸುಗಂಧದ ಶೈತ್ಯಪೂರದಲಿ 

ಲರಿದ ಸಲಿಲಸ್ತಂಭವಿದ್ಯೆಯನರಸ ಚಿಂತಿಸಿದ 
ತನುವಿಗಾಪ್ರಾಯನದಿನಂತ 

ಚರಣವದನಕ್ಷಾಲನಾಂತಃ 
ರನಕೆ ಪಲ್ಲಟವಾಯು ಭೀಮನ 

ಕರಣಶುದ್ಧಿಯಲಾಚಮನವಿ 
ಜನಕನರಿದನು ತನ್ನ ಗುಪ್ತ ಸ್ಥಾನ ಸಂಗತಿಯ 

- ೩೭ 

ಸ್ವರಣದಲಿ ಸತ್ರಣವವಂಗನ್ಯಾ ಸವಿಧಿಗಳಲಿ 
ಉಲಿವಕೋಕಿಲ ಪಾಠಕರ ಮೊರೆ 

ವರುಣ ಮಂತ್ರಾಕ್ಷರದ ಜಪಪರಿ 
ವಳಿಕುಳದ ಗಾಯಕರ ಹಂಸಾ 

ಕರಣದಲಿ ನಿರ್ಣಿಕ ಚೇತಃ 
ವಳಿಯ ಸುಭಟರ ಜಡಿವ ಕೊಳಕ್ಕಿಗಳ ಪಡಿಯರರ ಸ್ಪುರಣ ಸಲಿಲಸ್ತಂಭನವನವನೀತ ಮಂತ್ರಿಸಿದ ೪ . 
ಅಲರ್ದ ಹೊಂದಾವರೆಯ ನವಪರಿ 

- ದ್ಯುಮಣಿ ಮೊದಲಾದಖಿಳ ಸುರರಿಗೆ 
ಮಳದ ಸಿಂಹಾಸನದಿ ಲಕ್ಷ್ಮೀ 

ನಮಿಸಿ ವರುಣಧ್ಯಾನವನು ಹೃ . 
ಲಲನೆಯೋಲಗಶಾಲೆಯಂತಿರೆ ಮೆರೆದುದಾ ಸರಸಿ ೩೮ 

ತ್ಯ ಮಲದಲಿ ನೆಲೆಗೊಳಿಸಿ ನಾಲುಕು ದೆಸೆಯನಾರೈದು 
ಬಂದು ತಡಿಯಲಿ ಸಂಜಯನ ಕರೆ 

ಕುಮತಿಯಿಳಿದನು ಜಾನು ಕಟಿ ಹೃ 
ದೆಂದನೀ ಸರಸಿಯಲಿ ತಾನಿಹೆ 

ಮಲಗಳ ಮುಖ ಮರ್ಧ ಪರಿಯಂ 
ನಿಂದಿ ದಿವಸವನು ಕಳೆವೆನು ಕೊಳನ ಮಧ್ಯದಲಿ ತಮರಿದುದು ಜಲ ಕೊಳನ ಮಧ್ಯದಲರಸ ಪವಡಿಸಿದ ೪೬ 
ಮುಂದೆ ಪಾಂಡವರೈವರನು ಗೇಲಿ 

ಕುರುಪತಿಯ ಬೀಳೊಂಡು ಸಂಜಯ 
ದಂದು ಹೊಗುವೆನು ಗಜಪುರವನಿಂ 

ಮರಳಿದನು ತನಗಾದ ಹಿಂದಣ 
ತೆಂದು ಜನನಿಗೆ ಜನಕವಿದುರರಿಗರುಹು ನೀನೆಂದ ೩೯ 

ಪರಿಭವವ ನೆನೆದಡಿಗಡಿಗೆ ಕಂಪಿಸುತ ಮನದೊಳಗೆ 
- ಚಾರು ಚಂದೊಪಲದ ರಮಾ 

ಧುರದ ಮಧ್ಯದೊಳೊಬ್ಬನೇ ನಡೆ 
ಗಾರದಲಿ ಮಣಿಮಯದ ಬಹುವಿ 

ತರುತ ಭೂತಾವಳಿಯನೀಕ್ಷಿಸಿ 
ಸ್ವಾರ ಭದ್ರೋಪರಿಯ ಭವನದ ಚಿತ್ರಶಾಲೆಯಲಿ ಗುರುವ ನೆನೆದನು ಕೇಳು ಜನಮೇಜಯ ಮಹೀಪಾಲ ೪೬ 
ಸಾರಮಣಿ ಪರಿಯಂಕ ಪರಿಸಂ 

ಬರುತ ಸಂಜಯ ದೂರದಲಿ ಕೃಪ 
ಸ್ಕಾರದಲಿ ಮಲಗುವ ಮಹೀಪತಿ 

ಗುರುಸುತರ ಕೃತವರ್ಮಕನ ಕಂ 
ನೀರೊಳೊರಗುವನೆಂದು ಸಂಜಯನೊರಲಿದನು ಹೊರಳಿ 

ಡರಿರಥಿಗಳಿವರಲ್ಲಲೇ ಶಿವಶಿವ ಮಹಾದೇವ 
- ಒರಲದಿರು ಸಂಜಯ ವಿರೋಧಿಗ 

ಭರತಕುಲ ಮೊದಲೊಂದು ಬಳಿಕಾ 
ಳರಿವರಾನಿದ್ದೆಡೆಯಲ್ಲಿಯೆ 

ಯೆರಡುಕವಲೊಬ್ಬರಿಗೆ ಜಯವಿ 
ಮರೆದು ಕಳೆ ಪಾಳೆಯವ ತೆಗಸಬುಜಾಕ್ತಿಯರ ಕಳುಹು ಸ್ಮರಣ ಗದುಗಿನ ವೀರನಾರಾಯಣನ ಕರುಣದಲಿ ೪೫ 


ನಾಲ್ಕನೆಯ ಸಂಧಿ 
ಸೂ ರಾಯಧರ್ಮಜ ಯಮಳ ಫಲುಗುಣ 

ವಾಯುಸುತಗರಸಿದರು ಕೌರವ 
ರಾಯವನು ಕಳನೊಳಗೆ ಕಾಣದೆ ಮುತ್ತಿದರು ಕೊಳನ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಸಂಜಯ ಬರುತ ಕುರುಭೂ 
ಪಾಲನರಕೆಯ ಭೀಮನವರಿವರಲ್ಲಲೇ ಎನುತ 
ಮೇಲೆ ಹತ್ತಿರ ಬರಬರಲು ಸಮ 
ಪಾಳಿಯಲಿ ರಥ ಮೂರರಲಿ ಕೃಪ| 
ಕೋಲಗುರುವಿನ ಮಗನಲಾ ಎನುತಲ್ಲಿಗೈತಂದ 

ಇಳಿದು ರಥವನು ಸಂಜಯನ ಬರ 
ಸೆಳೆದು ತಕ್ಕೆ ಸಿದರು ಹಗೆಯಲಿ 
ಸಿಲುಕಿ ಬಂದ್ರೆ ಭಾಗ್ಯದಲಿ ಧೃತರಾಷ್ಟ್ರಭೂಪತಿಯ 


ಕಲಹಗತಿಯೇನಾಯ್ತು ಶಕುನಿಯ 
ದಳದೊಳಿದ್ದನು ಕೌರವೇಶ್ವರ 
ನುಳಿದನೇ ಹದವಾವುದೆಂದರು ಭಟರು ಸಂಜಯನ ೨ 
- ಅರಿದುದಿಲ್ಲಾ ಕೌರವೇಂದ್ರನ 
ನರಸಿ ಶಕುನಿಯ ದಳವ ಮುತ್ತಿದ 
ರಿರಿದರವರ ತ್ರಿಗರ್ತರನು ಸೌಬಲ ಸುಶರಕರ 
ಮುರಿದ ಬವರವ ಬಲಿದು ಗಜ ನೂ 
ರರಲಿ ಹೊಕ್ಕನು ರಾಯನಹಿತರ 
ಜರಿದು ಝಾಡಿಸಿ ಬೀದಿವರಿದನು ರಾಯದಳದೊಳಗೆ ೩ 


೧ 


ಇ 


ಗೆ ದಾ ಪರ್ವ 


ಬಳಿಕ ಭೀಮನ ಗದೆಯಲಿಭ ಶತ 
ವಳಿದರೊಬ್ಬನೆ ತಿರುಗಿ ಹಾಯ್ದ ನು 
ಕೋಳುಗುಳದ ಕೊಳ್ಳುದಿಯ ಕೋಲಾಹಲದ ಕೆಸರಿನಲ್ಲಿ 
ತಲೆಗೆ ಬಂದುದು ತನಗೆಯಾಕ್ಷಣ 
ಸುಳಿದರೆನ್ನಾರಾಧ್ಯ ವರ ಮುನಿ 
ತಿಲಕ ವೇದವ್ಯಾಸದೇವರು ಕೃಪೆಯ ಭಾರದಲಿ 

ಸೆಳೆದುಕೊಂಡನು ಮೃತ್ಯುವಿನ ಹೆಡ 
ತಲೆಯನೊದೆದು ಕೃಪಾಳು ತನ್ನನು 
ತಲೆಬಳಿಚಿ ಕಳುಹಿದರೆ ಬಂದೆನು ರಾಯನರಕೆಯಲಿ 
ಬಳಲಿ ಬೀಳುತ್ತೇಳುತೊಬ್ಬನೆ 
ತಲೆಮುಸುಕಿನಲಿ ನಡೆಯೆ ಕಂಡೆನು 
ನೆಲನೊಡೆಯನಹುದಲ್ಲೆನುತ ಸುಳಿದೆನು ಸಮೀಪದಲಿ ೫ 

ಕಂಡೆನರಸನ ನಿಬ್ಬರವ ಬಳಿ 
ಕಂಡಲೆದುದತಿಶೋಕಶಿಖ ಕೈ 
ಗೊಂಡುದಿಲ್ಲರೆಘಳಿಗೆ ಬಳಕೆಚ್ಚು ಕಂದೆರೆದು 
ಖಂಡಿಸಿದನೆನ್ನು ಬೈಯನು ಹುರಿ 
ಗೊಂಡುದಾತನ ಸತೃವಾತನ 
ದಂಡಿಯಲಿ ಬಹರಾರು ಸುರ ನರ ನಾಗಲೋಕದಲಿ ೬, 
- ಬಂದನೆನ್ನನು ಸಂತವಿಡುತಲ 
ದೋಂದು ಸರಸಿಯ ತಡಿಯಲಳವಡೆ 
ನಿಂದು ಸಂವರಿಸಿದನು ಗದೆಯನು ಬಾಹುಮಲದಲಿ 
ತಂದೆಗರುಹೆಂದೆನಗೆ ಹೇಳಿದು 
ಹಿಂದೆ ಮುಂದಡಬಲನನಾರೆ 
ದಂದವಳಿಯದೆ ನೀರ ಹೊಕ್ಕನು ಕಾಣಿವವನಿಪನ ೬ 
- ಅವರು ಕಂಬನಿದುಂಬಿದರು ಕೌ 
ರವ ಮಹಾವಂಶಾಭಿಚಾರ 
ವ್ಯವಸಿತಕೆ ಫಲವಾರು ಲಾ ಯಮನಂದನಾದಿಗಳ 
ಶಿವಶಿವಾ ಪವಡಿಸಿತೆ ಚತುರ 
ರ್ಣವ ವಿಪರಿಪರಿಧಾನ ಪೃಥ್ವಿ 
ಧವನ ಬಾಳಿಕೆ ನೀರೊಳೆಂದಳಲಿದನು ಗುರುನೂನು ೮ 

ಅಳಲದಿರಿ ಗಜಪುರಿಗೆ ಸತಿಯರ 
ಕಳುಹುವೆನು ನೀವವನಿಪಾಲನ 
ತಿಳುಹಲಾಪಡೆ ಸಂಧಿಗೊಡಬಡಿಸುವದು ಕುರುಪತಿಯ 
ಕೊಳನ ತಡಿಯಲಿ ಕಾಣದಂತಿರೆ 
ಬಳಸಿ ನೀವೆಂದವರನತ್ತಲು 
ಕಳುಹಿ ಸಂಜಯ ಬಂದು ಹೊಕ್ಕನು ನೃಪನ ಪಾಳೆಯವ ೯ 
- ಅರಮನೆಗೆ ಬಂದಖಿಳ ಸಚಿವರ 
ಕರಸಿದನು ಸರಹಸ್ಯವನು ವಿ 
ಸ್ತರಿಸಿದನು ಸರ್ವಾಪಹಾರವ ನೃಪಪಲಾಯನವ 
ಅರಸಿಯರಿದಳು ಭಾನುಮತಿ ಮಿ 
ಕ್ಕರಸಿಯರಿಗರುಹಿಸಿದಳಂತಃ 
ಪುರದೊಳಲ್ಲಿಂದಲ್ಲಿ ಹರೆದುದು ಕೂಡೆ ರಣಭೀತಿ ೧೦ 


ಕೂಡೆ ಗಜಬಜವಾಯು ಪಾಳೆಯ 
ವೋಡಿತಲ್ಲಿಯದಲ್ಲಿ ಜನವ 
ಲ್ಲಾಡಿದುದು ಕ್ರಯವಿಕ್ರಯದ ವಾಣಿಜ್ಯವೀಥಿಯಲಿ 
ಹೂಡಿದವು ಬಂಡಿಗಳು ಹರಿದೆಡೆ 
ಯಾಡಿದವು ಕೊಲ್ಲಾರಿಗಳು ರಥ 
ಗೂಡಿದವು ಬದ್ಧರದ ದಂಡಿಗೆ ಬಂದವರಮನೆಗೆ ೧೧ 

ಭಾನುಮತಿ ಹೊರವಂಟಳರಸನ 
ಮಾನಿನಿಯರು ಸಹಸ್ರಸಂಖ್ಯೆಯೊ 
ಳಾನನೇಂದುಪ್ರಭೆ ವಿಭಾಡಿಗೆ ಬಿಸಿಲ ಬೇಗೆಗಳ 
ಭಾನುದತ್ತನ ಸೈಂಧವನ ರವಿ 
ಸೂನುವಿನ ದುಶ್ಯಾಸನನ ಜಲ 
ಜಾನನೆಯರೊಗ್ಗಿನಲಿ ರಥವೇರಿದರು ದುಗುಡದಲಿ ೧೨ 
- ಸರಕ ಹಿಡಿದವು ಬಂಡಿ ಶತಸಾ 
ವಿರ ನೃಪಾಲಯದಿಂದ ವಿವಿಧಾ 
ಭರಣಭರಿತದ ಭೂರಿ ಪೆಟ್ಟಿಗೆ ಮಾಡಿಸಿತು ರಥವ 
ವರ ದುಕೂಲದ ಪಟ್ಟ ಕರ್ಮದ 
ಥರದದಿಂದೊತ್ತಿದವು ಚಾಮಿ 
ಕರಮಯದ ಬಹುವಿಧದ ಭಾಂಡದ ಬಂಡಿ ನೂಕಿದವು ೧೩ 

ಬಳಿಯ ಚೌರಿಯ ಹೊರೆಯ ಚಿತ್ತಾ 
ವಳಿ ವಿಧಾನದ ಹಾಸುಗಳ ಹೋಂ 
ಬಳಿಯ ತೆರೆಸೀರೆಗಳ ಛತ್ರ ವ್ಯಜನ ಸೀಗುರಿಯ 
ಹೊಳೆವ ಪಟ್ಟೆಯಲೋಡಿಗೆಯ ಹೋಂ 
ಗೆಲಸದೊಳುರುಗೆಗಳ ಸುವರ್ಣ 
ವಳಿಯ ದಿಂಡುಗಳೊಟ್ಟಿದವು ಬಂಡಿಗಳ ಜವ ಜಡಿಯೆ ೧೪ 
- ಕರವತಿಗೆ ಹೊಂಗನಸ ಹೊಂಗೊ 
ಪ್ರರಿಗೆ ದೀಪಸ್ತಂಭ ಹೇಮದ 
ಸರಪಣಿಯ ಮಣಿಮಯದ ಜಂತ್ರದ ಜೀವಪುತ್ರಿಗಳ 
ಮರಕತದ ಮಧುಪಾತ್ರೆ ನೀಲದ 
ಕರಗ ವೈಡೂರಿಯದ ಪಡಿಗವ 
ಚರರು ತಂದೊಟ್ಟಿದರು ಬಂಡಿಗೆ ಭಾರಸಂಖ್ಯೆಯಲಿ ೧೫ 

ಮೆರೆವ ಗಜ ಹಯಶಾಲೆಯಲಿ ಮೈ 
ಮುರಿಕ ವೃದ್ದ ವ್ಯಾಧಿತಾವಳಿ 
ಮರಿಗುದುರೆ ಮರಿಯಾನೆ ತೆಗೆದವು ಲಕ್ಷ ಸಂಖ್ಯೆಯಲಿ 
ಉರುವ ಭಂಡಾರದ ಮಹಾರ್ಘದ 
ನೆರವಣಿಗೆ ಗಾಢಿಸಿತು ಬೀದಿಯ 
ತೆರಹು ಕೆತ್ತವುಹೊತ್ತ ಸರಕಿನ ಬಹಳ ಬಂಡಿಗಳ ೧೬ 

ರಾಯನರಮನೆ ಮಂಡನಿಗೆ ಗುಡಿ 
ಲಾಯ ಚವುಕಿಗೆ ನಿಖಿಳ ಭವನ ನಿ 
ಕಾಯವನು ತೆಗೆದಿಟ್ಟಿದರು ಬಂಡಿಗಳ ಹಂತಿಯಲಿ 
ರಾಯನನುಜರ ದ್ರೋಣಕೃಪ ರಾ 
ಧೇಯ ಸೈಂಧವ ಶಕುನಿ ರಾಜಪ 
ಸಾಯಿತರ ಗುಡಿಗೂಢಚಂಪಯವೇರಿದವು ರಥವ ೧೭ 


೫೯೨ 


ಮ ಹಾಭಾರತ 

( ಸಂ : 
ಪಾಳೆಯಕೆ ಗಜಪುರದ ವಂಕಕೆ 

ಜಲಧಿಯಲಿ ಫಣಿವದನದಲಿ ರಿಪ್ರ 
ಕೀಲಿಸಿತು ದಂಡಿಗೆಯ ಸಂದಣಿ 

ಬಲದ ಮುಖದಲಿ ಸಿಡಿಲ ಹೊಯ್ಲಿ 
ಮೇಲುಸರಕಿನ ಬಂಡಿ ತಲೆವೊರೆಯೆತ್ತು ಕಂಬಿಗಳ 

ಹಳುವದಲಿ ಗಿರಿಶಿಖರದಲಿ ದಾವಾಗಿ ಮಧ್ಯದಲಿ 
ಹೇಳಲೇನು ಸಮುದ್ರ ವಿಭವವ 

ಸಿಲುಕಿದಡೆ ಬಿಡಿಸುವವಲೇ ಪ್ರತಿ 
ನೇಳಿಸುವ ಪಾಳೆಯದ ಸಿರಿ ಶೂ 

ಫಲಿತ ಪೂರ್ವಾದತ್ತ ಪುಣ್ಯಾ 
ನ್ಯಾಲಯಕೆ ಜೋಡಿಸಿತಲೆ ಜನಮೇಜಯ ಕ್ಷಿತಿಪ ೧೮ ವಳಿಗಳೆಂಬುದು ತನ್ನೊಳಾದುದು ಭೂಪ ಕೇಳೆಂದ ೨೫ 
- ತುಂಬಿತಿದು ಗಜಪುರವನಲ್ಲಿಯ 

ಆವ ವಹಿಲದೊಳಾದುದಾವಿ 
ಕಂಬನಿಯ ಕಾಲುವೆಯನದನೇ 

ರ್ಭಾವವೆಂದಾನರಿಯೆನಾಗಳೆ 
ನೆಂಬೆನೆ ಗಜಬಜಿಕೆ ಮೊಳೆತುದು ಕೇರಿಕೇರಿಯಲಿ 

ದೇವಮುನಿಯಡ್ಸಿ ಹಿಡಿದನು ಕೊರಳಡಾಯುಧವ 
ಲಂಬಿಸಿತು ಭಯತಿಮಿರಶೋಕಾ 

ಸಾವು ತಪ್ಪಿತು ಬಾದರಾಯಣ 
ಡಂಬರದ ಡಾವರ ವಿವೇಕವ 

ನೋವಿಕೃಪೆಯಲಿ ಮೈದಡವಿ ಸಂ 
ಚುಂಬಿಸಿತು ಧೃತರಾಷ್ಟ್ರ ವಿದುರರ ಪೌರ ಪರಿಜನದ ೧೯ ಭಾವಿಸುತ ಕುರುಪತಿಯನರಸೆಂದೆನಗೆ ನೇಮಿಸಿದ ೨೬ 
ಬಂದು ಸಂಜಯನಂಧನೃಪತಿಯ 

ಬೀಳುಕೊಂಡೆನು ಮುನಿಯನವನೀ 
ಮಂದಿರವ ಹೊಕ್ಕಖಳ ನಾರೀ 

ಪಾಲಕನನರಸಿದೆನು ಕಳಕೊಳು 
ವೃಂದವನು ಕಳುಹಿದನು ದಂಡಿಗೆಗಳಲಿ ಮನೆಮನೆಗೆ 

ಸಾಲ ಹೆಣನೊಟ್ಟಿಲ ಕಬಂಧದ ರುಧಿರಪೂರದಲಿ 
ಬಂದರಾರೆನೆ ಸಂಜಯನು ಜೀ 

ಬೀಳುತೇಳುತ ನಿಲುತ ಬಳಲಿದು | 
ಯೆಂದಡುತ್ಸಾಹದಲಿ ಬಂದೆ 

ಕಾಲುನಡೆಯಲಿ ಸುಳಿವ ಕುರು ಭೂ 
ತಂದೆ ಸಂಜಯ ಬಾಯೆನುತ ತಡವಿದನು ಬೋಳೆಸಿ ೨೦ ಪಾಲಕನ ಕಂಡೊಡನೆ ಬಂದೆನು ಕೊಳನ ತಡಿಗಾಗಿ ೨೭ 
ಹೋಗಿ ತಳುವಿದೆ ಕೌರವೇಂದ್ರನ 

ಇಳಿದು ಸರಸಿಯ ಮಧ್ಯದಲ್ಲಿ ನೃಪ 
ನೀಗಿದಳೆ ಜಯಲಕ್ಷ್ಮಿ ಪಾಂಡವ 

ತಿಲಕ ನಿಂದನು ಪಾಳೆಯವ ನೀ . 
ರಾಗುಹೋಗೇನಾಯು ಶಕುನಿಯ ಹಯದ ಮೋಹರವ ಕಳುಹು ಗಜಪುರಿಗೆನಲು ಬಂದೆನು ಪಥದ ಮಧ್ಯದಲಿ 
ತಾಗಿ ಮುರಿದನೆ ಭೀಮನೀ ಮೇ 

ಸುಳಿವ ಕಂಡೆನು ಕೃಪನನಾ ಗುರು 
ಲೋಗಿನಾಹವವೇನು ರಾಯನ 

ಗಳ ಮಗನ ಕೃತವರ್ಮಕನನಂ 
ತಾಗು ಥಟೇನಾಯು ಸಂಜಯ ತಿಳಿಯಹೇಳೆಂದ ೨೧ ದುಳಿದ ಮೂವರ ಕಳುಹಿದನು ಕುರುಪತಿಯ ಹೊರೆಗಾಗಿ. 
- ಶಕುನಿ ಬಿದ್ದನು ಜೀಯ ಸಹದೇ 

ತಂದೆನಿಲ್ಲಿಗೆ ಸಕಲ ನಾರೀ 
ವಕನ ಕೈಯಲುಳೂಕ ಮಡಿದನು 

ವೃಂದವನು ಕುರುಪತಿಯ ನೇಮದ 
ನಕುಲನಂಬಿನಲಾ ತ್ರಿಗರ್ತ ಸುಶರ್ಮಕಾದಿಗಳು 

ಲಿಂದಿನೀ ವೃತ್ತಾಂತ ವರ್ತಿಸಿತಿಲ್ಲಿ ಪರಿಯಂತ 
ಸಕಲ ಗಜಹಯಸೇನೆ ಸಮಸ| 

ಮುಂದೆ ಹೇಳುವುದೇನು ನೀ ಬೆಸ 
ಪ್ರಕರು ಪಾರ್ಥನ ಶರದಲಮರೀ 

ಸೆಂದಡವನೀಪತಿಯ ಹೊರೆಗೆ 
ನಿಕರವನ್ನು ಸೇರಿದರು ಹೇಳುವುದೇನು ರಣರಸವ ೨೨ ತಂದನೇ ಗುರುಸೂನು ಮೇಲಣ ಹದನ ಹೇಳೆಂದ ೨೯ 
ಬಳಿಕ ನೂರಾನೆಯಲಿ ನಿನ್ನವ 

- ಅರಸ ಕೇಳ್ ಕೃಪ ಗುರುಜ ಕೃತವ 
ನಳವಿಗೊಟ್ಟನು ಭೀಮಸೇನನ 

ರರು ರಥಾಶ್ರಂಗಳನು ದೂರದ 
ಚಲಗತಿಯ ಚಾತುರ ಚಪೇಟ ಪದಪ್ರಹಾರದಲಿ 

ಲಿರಿಸಿ ತಲೆಮುಸುಕಿನಲಿ ಬಂದರು ಕೊಳನ ತಡಿಗಾಗಿ 
ಕಳನೊಳಗೆಕೋಡೂರಿ ಮತ್ತು ಲ 

ತರುಲತೆಗಳಿರುಬಿನಲಿ ಕಂಜಾ 
ನೆಲಕೆ ಕೀಲಿಸಲಾನೆಯಿಂದಿಳೆ 

[ ೨೩ ಕರದ ತಡಿಯಲಿ ನಿಂದು ಮೆಲ್ಲನೆ 
ಗಿಳಿದು ಹಾಯ್ದ ನು ಭಯದಿನೇಕಾಂಗದಲಿ ಕುರುರಾಯ ಕರೆದು ಕೇಳಿಸಿ ಹೇಳಿದರು ತಂತಮ್ಮ ಹೆಸರುಗಳ ೩೦ 
- ಕುರುಪತಿಯನರಸುತ್ತ ತಾನೆ 

ಬದುಕಿ ಬಂದಿರೆ ಭೀಮ ನಿಮ್ಮನು 
ತರಲು ಸಾತ್ಯಕಿ ಕಂಡು ಸೂಠಿಯ 

ಗದೆಯ ಸವಿಗಾಣಿಸನಲಾ ಸಾ 
ಲುರವಣಿಸಿ ಹರಿತಂದು ಹಿಡಿದನು ಹೊನ್ನು ಕೆಲಬಲನ ಕಿದನ ಸಮಯಕೆ ಸುಳಿದಿರೆ ಸಾಹಿತ್ಯರೇಖೆಯಲಿ 
ಕರೆದು ಧೃಷ್ಟದ್ಯುಮ್ಮ ತನ್ನಯ 

ಕದನದಲಿ ಸೌಬಲ ಸುಶರ್ಮರ 
ಶಿರವನರಿಯನೆ ಬಳಿಕ ಸಾತ್ಯಕಿ 

ಹೊದರ ಹರೆಗಡಿವಲ್ಲಿ ನೀವ್ ಮಾ 
ಕರದ ಖಡುಗವನುಗಿದು ಹೂಡಿದನೆನ್ನ ಗಂಟಲಲಿ ೨೪ ಡಿದ ಪರಾಕ್ರಮವಾವುದೆಂದನು ನೃಪತಿ ಖಾತಿಯಲಿ ೩೧: 


[ ೨೮ 


೩ 


ಗ ದಾ ಪರ್ವ 
೪] 

ಖರೆಯರೆ ನೀವುಭಯ ರಾಯರ 
ಜೀಯ ಖತಿಯೇಕೆಮ್ಮೊಡನೆ ಚ | 

ಗುರುಗಳದು ಕುಂದಿಲ್ಲ ಕೃಪನೇ 
ಕ್ರಾಯುಧನ ಚಾತುರದಲಿ ರಣ 
ದಾಯತಪ್ಪಿತು ಭಟರು ಬೀತುದು ಹೇಳಲೇನದನು 

ಹಿರಿಯನಾಚಾರಿಯನು ಯಾದವರೊಳಗೆ ಕೃತವರ್ಮ 
ಕಾಯಿದರೆ ಕಾದಿದರೆ ಗುರು ಗಾಂ 

ಗರುವರೆ ನೀವಿಲ್ಲಿ ರಣಬಾ 
ಗೇಯ ಸೈಂಧವ ಮಾದ್ರಪತಿ ರಾ 

ಹಿರರೆ ಸಾಕಂತಿರಲಿ ಸುಕೃತದೋ 

ತರಗೆಲಸಿಗಳು ನಾವೆ ನಿಮ್ಮಲ್ಲಿಕೊರತೆಯಿಲ್ಲೆಂದ - 
ಧೇಯರನುಗತವಾಗದಿಹುದಪರಾಧ ನಮಗೆಂದ 

೩೯ 
ಅರಸ ಹೊರಡುಭೀಮಪಾರ್ಥರ 

- ಅರಸ ಕೇಳೆ ಸುಕೃತವನು ವಿ 
ಕರುಳ ಬೀಯವ ಭೂತನಿಕರಕೆ 

ಸರಿಸುವೆನು ಪೂರಾಯವೆನೆ ಕಾ 
ಬರಿಸುವೆವು ನೀ ನೋಡಲೊಡ್ಡುವೆವಸ್ತಸಂತತಿಯ 

ಹುರದ ನುಡಿ ಬೇಡೇಳು ನಡೆವುದು ಹಸ್ತಿನಾಪುರಿಗೆ 
ಗರುವರಿಹರೇ ನೀರೊಳಾ ಹಿಮ 

ಅರಿಗಳೆ ತಂದೌಕಿದಡೆ ಗಜ 
ಕರ ಮಹಾನ್ನಯ ಕೀರ್ತಿ ಜಲದೊಳು 

ಪುರದ ದುರ್ಗವ ಬಲಿದು ನಿಲ್ಲುವುದು 
ಕರಗದಿಹುದೇ ಕಪ್ಪವೃತ್ತಿಯದೆಂದರವನಿಪನ - ೩೩ ಪರಮಮಂತ್ರವಿದೆಂದನಶ್ವತ್ಥಾಮನವನಿಪನ 
ಏಳು ಕುರುಪತಿ ಪಾಂಡುತನಯ 

- ಸಲಿಲ ಮಧ್ಯದೊಳಿಂದಿನಿರುಳನು 
ವ್ಯಾಳಸೇನೆಗೆ ಸಿಂಹವಿದೆ ನಿ 

ಕಳೆದೆನಾದಡೆ ಪಾಂಡುಪುತ್ರರ| 
ನ್ಯಾಳ ಬಿಡು ನೀ ನೋಡುತಿರು ಕರ್ಣಾದಿ ಸುಭಟರಲಿ ಗೆಲುವೆನುದಯದೊಳಿದುವೆ ನಿಶ್ಚಯವೆನ್ನ ಚಿತ್ತದಲಿ 
ಜಾಳಿಸಿದ ಜಯಕಾಮಿನಿಯ ಜಂ 

ಅಳುಕಿ ಕದನದೊಳೊಡಿ ನಗರಿಯ 
ಘಾಳತನವನು ನಿಲಿಸಿ ನಿನ್ನಯ 

ಲಲನೆಯರ ಮರೆಗೊಂಬೆನೇ ನೀವ್ 
ತೋಳಿನಲಿ ತೋರುವೆವು ಮೈದೋರೆಂದರವನಿಪನ ೩೪ ತೊಲಗಿ ಭೀಮನ ಬೇಹು ಬಹುದಿರಬೇಡನೀವೆಂದ ೪೧ 
ಒಪ್ಪದಿದು ಭೀಷ್ಮಾದಿಯಪ್ಪನ 

- ಅರಸ ಕೇಳೆ ದೈವಯೋಗವ 
ದರ್ಪದಲ್ಲಿ ಜಾರಿದ ಜಯಾಂಗನೆ 

ಪರಿಹರಿಸಲಾರಳವು ಪವನಜ 
- ಮುಪ್ಪಿನಲಿ ನಮಗೊಲಿವುದರಿದೇಕಾಕಿಯಾದೆವಲೆ 

ನರಮನೆಯ ಮೃಗವೇಂಟೆಕಾರರು ಮಾಂಸಭಾರದಲಿ 
| ತಪ್ಪಿದುದನೀ ಸಲಿಲವಾಸದೊ 

ಬರುತ ನೀರಡಿಸಿದರು ಕಂಡರು 
ವೆನು ನಾಳೆ ನೀವ್ ತೊಲ 

ಸರಸಿಯನು ನೀರ್ಗುಡಿಯಿತಂ 
| ಗಿಪ್ಪುದಿಂದಿನೊಳೆಂದನವನಿಪನಾ ಕೃಪಾದಿಗಳ - ೩೫ ದಿರಿಸಿದರು ತೀರದಲಿ ಬಹಳಾಮಿಪದ ಕಂಬಿಗಳ 
ಇವೆ ಮಹಾಮಂತ್ರಾನ್ನ ಸಂತತಿ 

- ಚರಣ ವದನವ ತೊಳೆದು ನಿರಳ 
ಯಿವೆ ಮಹಾಧನುರಾಜ್ಯಸಮ್ಮತಿ 

ತರವರಾಂಬುವನೀಂಟಿದರು ಕೃಪ 
ಸವನ ಸಾಪೇಕ್ಷಂಗಳಿವೆ ರಥಿಕರೊಬ್ಬರಲಿ 

ಗುರುಸುತರ ನುಡಿಗಳನು ನಡುನೀರಲಿ ' ಪದ್ಧತಿಯ 
ಅವನಿಪತಿ ನೀ ಸೇಸೆದಳಿ ವಿ 

ಅರಿದರಿವರಾಲಿಸಿದರೇನಿದು . 
ಕವರು ಸೇನೆ ವಿರೋಧಿವರ್ಗಕೆ 

ಕುರುಪತಿಯ ತತ್ತುಭಟವಾದೊ 
ದಿವವೊ ಧರೆಯೋ ನೋಡಲಹುದೇಳೆಂದನಾ ದೌಣಿ ೩೬ ತರವಲಾ ಲೇಸಾಯ್ಕೆನುತ ಕೇಳಿದರು ಮರೆವಿಡಿದು ೪೩ 
- ಸೇಸೆದಳಿದೆನು ಭೀಷ್ಮ ಗಗ್ಗದ 

- ಆಯಿತಿದು ನೃಪರಾಜಕಾರದ 
ಭಾಷೆ ನಿಮ್ಮಯ್ಯನಲಿ ಗತವಾ 

ದಾಯಕಿದು ಧುರಪಥವಲಾ ಕುರು 
ಯೇಸ ಪತಿಕರಿಸಿದೆನು ಕರ್ಣನನಂದು ನೀನರಿಯ 

ರಾಯಗುಪ್ತನಿವಾಸವರ್ಥಪ್ರದವಲಾ ನಮಗೆ 
ಓಸರಿಸಿದನೆ ಮಾದ್ರಪತಿ ಬಳಿ 

ಕಾಯಿದಿರು ಕಂಡ ಸರೋಜದ 
ಕೀಸು ಬಂದುದು ದೈವದೊಲಹಿನ . 

ತಾಯಿ ಸರಸಿಯೆನುತ್ತ ಹೋದರು 
ಪೈಸರಕೆ ನೀವೇನ ಮಾಡುವಿರೆಂದನಾ ಭೂಪ ೩೭ ವಾಯುತನುಜನ ಬೇಂಟೆಕಾರರು ನಗುತ ಪಾಳೆಯಕೆ ೪೪ 
- ರಣದೊಳಾ ಗಾಂಗೇಯಗಿಮ್ಮಡಿ 

- ಅರಸ ಕೇಳ್ ಸಮಸಪ್ತಕರ ಸಂ 
ಗುಣವತೋರುವೆನಪ್ಪನವರಿಂ 

ಹರಿಸಿ ಶಕುನಿಯ ಮುರಿದು ಕಳನಲಿ 
ದೆಣಿಸಿಕೊಳು ಮೂವಡಿಯನಗ್ಗದ ಸೂತನಂದನನ 
ರಣಕೆ ನಾಲ್ವಡಿ ಮಾದ್ರರಾಜನ 

ದೊರೆಯ ಕಾಣದೆ ಭೀಮಸೇನಾರ್ಜುನರು ದುಗುಡದಲಿ 
ಹೊಣಕೆಗೈದು ಸುಶರ ಶಕುನಿಗ 

ಹರಿಸಿದರು ದೂತರನು ಕೌರವ 

ಧರಣಪನ ಪಾಳೆಯಕೆ ಹಸ್ತಿನ 
ಳೆಣಿಸುವಡೆ ಪಾಡಲ್ಲ ನೋಡೇಳೆಂದನಾ ದೌಣಿ ೩೮ ಪುರಿಗೆ ಕೂಡೆ ದಿಗಂತದಲಿ ಚರರರಸಿದರು ನೃಪನ ೪೫ 

K . B, , 


೫೯೬ ಮ ಹಾ ಭಾರತ 

[ ಸಂಧಿ 
ದೂತಮೃಗಯಾವ್ಯಸನವಿವು ನೃಪ 

ಅಡವಿಯೇ ನೆಲೆ ಪಾಂಡುಸುತರಿಗೆ 
ಜಾತಿಗಾದ ಎನೋದಕಪಟ 

ಕೊಡೆನು ಧರಣಿಯನೆಂದು ಖಡುಗವ 
ದೂತವಿದು ನೃಪಧರ್ಮವೇ ಮಾಯಾಭಿಯೋಗದಲಿ ಜಡಿದೆಲಾ ನಿನ್ನೊಲಗದ ನಾರಿಯರ ಸಮ್ಮುಖದಿ 
ಸೋತಿರಿಳೆಯನದಂತಿರಲಿ ನಿ 

ಖಡುಗವನು ಕಳನೊಳಗೆ ಹಾಯಿತಿ 
ರ್ಭಿತಿಯಲ್ಲಿ ನಿಮ್ಮ ರಸಿಯುಟ್ಟುದ| 

ನಡುಗೋಳನ ನೀನೋಡಿಹೊಕ್ಕಡೆ | 
ನೀತ ಸುಲಿಸಿದನಿವನು ಸುಜನನೆ ಭೂಪ ಹೇಳೆಂದ ೧೨ ಮಡದಿಯರು ತಮತಮಗೆ ನಗರೇ ಹೊಯ್ತು ಕರತಳವ | 
- ಐಹಿಕದ ಸಂಭಾವನೆಯ ಸ 

- ಜೀವಸಖ ರಾಧೇಯನಾತನ 
ಮೊಹನಕೆ ಮರುಳಾಗಿ ಸುಕೃತ 

ಸಾವಿನಲಿ ನೀನುಳಿದಸೋದರ 
ದೋಹವಾಗದಲೇ ಸುಯೋಧನವಧೆಯ ದೆಸೆಯಿಂದ ಮಾವ ಶಕುನಿಯ ಸೈಂಧವನ ದುಶ್ಯಾಸನಾದಿಗಳ 
ಈ ಹದನ ಬಿಸಿದೆವು ನೀ 

ಸಾವಿನಲಿ ಹಿಂದುಳಿದ ಜೀವನ | 
ವಾಹವಕೆ ಧರಾರ್ಥಶಾಸ್ತ್ರವ 

ಜೀವನವೆ ಜೀವನನಿವಾಸವಿ 
ನೂಹಿಸಿದಿರೆಂದರಸ ನುಡಿಸಿದನಿತ್ತ ಕುರುಪತಿಯ ೧೩ ದಾವ ಗರುವಿಕೆ ಕೊಳನ ಹೊರವಡುಕೈದುಗೊಳ್ಳೆಂದ ೨೦ 
- ಏಳು ಕರವರಾಯ ಸಲಿಲ 

ಓಡಿ ಕೈದುವ ಹಾಯ್ಕ ಕಳನೊಳು 
ವ್ಯಾಳನೇ ನೀನಕಟ ಜಲದೊಳ 

ಹೇಡಿಗರ ಹಿಡಿದಳುಕಿ ಬದುಕಿದ 
ಗಾಳುವರೆ ಕಾಳಾಯ್ತು ನಿನ್ನಲಿ ಗರುವ ಶಶಿವಂಶ 

ಗೂಡಿಹುದೆ ಗರುವಾಯಿಯಲ್ಲಿ ಕಾಂತಪರಿಯಂತ 
ಕಾಳೆಗದೊಳದ್ದಿದೆ ಸಹೋದರ 

ಓಡಿ ಪಾತಾಳವನ್ನು ಹೊಕ್ಕಡೆ | 
ಜಾಲ ಪುತ್ರಜ್ಞಾತಿ ಬಂಧು ನೃ 

ಕೂಡೆ ಸಂಧಿಸಿ ನಿನ್ನ ಬೇಂಟೆಯ 
ಪಾಲರನು ನೀ ನೀರೊಳಡಗಿದೆ ಕಷ್ಟವಾಯ್ತಿಂದ ೧೪ ನಾಡದಿಹ ಠಾವುಂಟೆ ಕುರುಪತಿ ಕೈದುಗೊಳ್ಳೆಂದ ೨೧ 
- ಜಾತಿಮಾತ್ರದಮೇಲೆ ಬಂದ 

ಭರತ ನಹುಷ ಯಯಾತಿ ನಳ ಸಂ 
ಖ್ಯಾತಿವಿಖ್ಯಾತಿಗಳು ನಮಗೆನೆ 

ವರಣ ಸಗರ ದಿಲೀಪ ನೃಗ ರಘು 
ಜಾತರಾದೆವು ನಾವು ನಿರಳಸೋಮವಂಶದಲಿ 

ವರ ಪುರೂರವ ದುಂದುಮಾರ ಭಗೀರಥಾದಿಗಳು 
ಭೀತಿಯಲಿ ನೀ ನೀರಹೊಕ್ಕಡೆ 

ಧರಣಿಪಾಲರನಂತಸಮರದೊ 
ಮಾತು ತಾಗದೆ ತಮ್ಮ ನಕಟಾ 

ಕರಿಬಲವ ಸವರಿದರು ನಿನ್ನ ವೊ 
ಬೂತುಗಳ ಕೈಬಾಯ್ದೆ ಬಂದ್ರೆ ತಂದೆ ಕುರುರಾಯ ೧೫ ಲುರುಳಿದವರಾರುದಕದಲಿ ನೃಪ ಕೈದುಗೊಳ್ಳೆಂದ ೨ = 
- ನಾಡೊಳರ್ಧವ ಕೊಡದೆಹೋದಡೆ 

- ಕೊಳನ ಬಿಡು ಕಾದೇಳು ಹಿಂದಣ 
ಬೇಡಿರೈ ದೂರುಗಳ ಕೊಡುಯೆನ 

ಹಳಿವ ತೊಳೆ ಹೇರಾಳ ಬಾಂಧವ 
ಲೇಡಿಸಿದ ಸೂಚಿಯಗ್ರಪ್ರಮಿತಧಾರುಣಿಯ 

ಬಳಗ ಭೂಮಿಾಕ್ಷರರ ಬಹಳಾಕೋಹಿಣಿದಳವ 
ಕೂಡೆ ನೀ ಕೊಡೆನೆಂದು ದರ್ಪವ 

ಅಳಿದ ಕೀರ್ತಿಯ ಕೆಸರ ತೊಳೆ ಭೂ 
ಮಾಡಿ ಸಕಲ ಮಹೀತಳವ ಹೊ 

ವಳಯಮಾನ್ಯನು ದೈನ್ಯವೃತ್ತಿಯ 
ಗಾಡಿ ಹೊಕ್ಕೆ ಜಲವನಾವೆಡೆ ನಿನ್ನ ಛಲವೆಂದ ೧೬ ಬಳಸುವರೆ ಸುಡು ಮರುಳೆ ಕುರುಪತಿ ಕೈದುಗೊಳ್ಳೆಂದ ೨೯ 
ಹೇಳಿದರಲಾ ಭೀಷ್ಮ ವಿದುರರು 

ವಿಷವನಿಕ್ಕಿದೆ ಹಾವಿನಲಿ ಬಂ 
ಮೇಲುದಾಯದ ತಾಗುಥಟ್ಟನು. 

ಧಿಸಿದೆ ಮಡುವಿನೊಳಿಕ್ಕಿ ಬಳಿಕು 
ಕೇಳದಖಿಳಾಕೈಹಿಣಿಯ ಕ್ಷತ್ರಿಯರ ತಡೆಗಡಿಸಿ 

ಬಸವ ಮಾಡಿದೆ ಹಿಂದೆ ಮನಮುನಿಸಾಗಿ ಬಾಲ್ಯದಲಿ 
ಕಾಳೆಗದೊಳೊಟ್ಟೆ ಸಿ ನೀರೊಳು 

ವಸತಿಯಲಿ ಬಳಿಕಗ್ನಿದೇವರ 
ಬೀಳುವುದ ನಿನಗಾರು ಬುದ್ಧಿಯ 

ಪಸರಿಸಿದೆ ಪುಣ್ಯದಲಿ ನಾವ್ ಜೀ 
ಹೇಳಿದರು ನುಡಿ ನುಡಿ ಸುಯೋಧನ ಎಂದನಾ ಭೂಪ ೧೭ ವಿಸಿದೆವಡಗಿದಡಿನ್ನು ಬಿಡುವೆನೆಯೆಂದನಾ ಭೀಮ ೨೪ 
ಕಂಡೆವಂದೊಬ್ಬನ ಪಲಾಯನ 

- ಎಲವೊ ರಾಯನ ಪಟ್ಟದರಸಿಯ 
ಪಂಡಿತನನುತ್ತರನನಾತನ 

ಸುಲಿಸಿದಾ ಛಲವೆಲ್ಲಿ ಹಗೆಗಳ 
ಗಂಡ ನೀನಾ ಪಲಾಯನಸಿರಿಯ ಸೂರೆಯಲಿ 

ಹಳುವದಲಿ ಹೊಗಿಸಿದೆನೆನಿಪ ಸುಮ್ಮಾನ ತಾನೆಲ್ಲಿ 
ಭಂಡರಿಬ್ಬರು ಭೂವಿಪರೊಳಾ 

ಖಳ ಶಿರೋಮಣಿ ನಿನ್ನ ತಲೆಗೂ 
ಭಂಡನಿಗೆ ನೀ ಮಿಗಿಲು ಸಲಿಲದ 

ದಲಲಿ ಕೈಗಳ ಕಟ್ಟಿ ಖೇಚರ 
ಕೊಂಡದಲಿ ಹೊಕ್ಕನೆ ವಿರಾಟಜನೆಂದನಾ ಭೂಪ ೧೮ ನೆಳೆಯೆ ಬಿಡಿಸಿದರಾರು ಕೌರವ ಎಂದನಾ ಭೀಮ ೨೫ 


# EL 


ಗ ದಾ ಪರ್ವ 


- ಭೀಮನೆನೆ ಭುಗಿಲೆಂಬ ರೋಪದ 
ತಾಮಸವ ಬೀಳ್ಕೊಟ್ಟೆಲಾ ನಿ 
ರ್ನಾಮವಾದುದೆ ಬಿರುದು ಪಾಂಡವತಿಮಿರರವಿಯೆಂಬ 
ಭೀಮವನದಾವಾಗ್ನಿ ಹೊರಡು 
ಭೀಮಭಾಸ್ಕರರಾಹು ಹೊರವಡು 
ಭೀಮಗರ್ಜನೆ ಮಧುರಗೀತವೆ ನೃಪತಿಯೇಳೆಂದ ೨೬ 
- ಕೆಡಹಿ ದುಶ್ಯಾಸನನ ರಕುತವ 
ಕುಡಿದವನು ತಾನಲ್ಲಿ ನಿ 
ನೊಡನೆ ಹುಟ್ಟಿದ ನೂರ ನುಂಗಿದ ಕಾಲಯಮನಲ್ಲಾ 
ಅಡಗಿದಡೆ ಬಿಡುವೆನೆ ಭಯಜ್ವರ 
ಹಿಡಿದ ನಿನ್ನನು ಸೆಳೆದು ರಣದಲಿ 

[ ೨೭ 
ತೊಡೆಯ ಕಳುಚವ ಮೃತ್ಯು ಭೀಮನ ಕಯ್ಯ , ನೋಡೆಂದ 
- ಜಲವಹಕ್ಕನ ಹುಲ್ಲ ಕಚ್ಚಿದ 
ಖಳನ ತರುಗಿರಿಶಿಖರದಲಿ ಕಾ 
ಲೋಳಸಿದನ ವಲ್ಮೀಕಸಂಗತನನು ನಿರಾಯುಧನ 
ಕೊಲುವುದನುಚಿತವೆಂಬ ಶಾಸ್ತ್ರವ 
ತಿಳಿದು ನಂಬಿದೆ ನಿನ್ನನೊಬ್ಬನ 
ಕೊಲುವುದಕೆ ಶ್ರುತಶಾಸ್ಕರಾವಲ್ಲೆಂದನಾ ಭೀಮ ೨೮ 
- ಅರಸನಲಿ ಹಗೆಯಿಲ್ಲ ಯಮಳರು 
ತರಳರಲಿ ಮುನಿಸಿಲ್ಲ ಫಲುಗುಣ 
ನರವಿರೋಧಿ ಸಗರ್ವಿ ಭೀಮನ ಬಾಡಕೊಯ್ಕೊರು 
ಮರುಳ ಬಳಗವ ತಣಿಸಿದಡೆ | 
ಹಿರಿಯರಸರಲಿ ಸಂಧಾನವೆಂಬೈ 
ಕುರುಪತಿಯೆ ನೆರೆ ವೈರಿ ಭೀಮನ ಸೀಳಲೇಳೆಂದ ೨೯ 
- ತನತನಗೆ ಸಾತ್ಯಕಿ ಯಮಳ ಫಲು 
ಗುಣರು ಪಂಚರೌಪದೀನಂ 
ದನರು ಧೃಷ್ಟದ್ಯುಮ್ಮ ಸೃಂಜಯ ಸೋಮಕಾದಿಗಳು 
ಅನುಚಿತವು ಸಲಿಲಪ್ರವೇಶವು 
ಜನಪತಿಗೆ ಕರ್ತವ್ಯವೆಂಬುದು 
ಜನಜನಿತವೆಂದುಲಿದುದೈದೆ ಸಮುದ್ರಘೋಷದಲಿ ೩೦ 

ಅರಸ ಕೇಳೆ ನಿನ್ನ ಮಗನು 
ಬೃರಿಸಿದನು ರೋಮಾಂಚದಲಿ ಗ 
ಬೃರಿಸುತಧಿಕಕೋಧಶಿಖಿ ಕರಂದ್ರಿಯಾದಿಗಳ 
ತುರುಗಿದಂತಃಭೇದ ಮಂತ್ರಾ 
ಕರಕೆ ಜವನಿಕೆಯಾದುದೆ ನಿ 
ರ್ಭರದ ವೀರಾವೇಶದಲಿ ಪಲ್ಲಟಿಸಿದನು ಭೂಪ ೩೧ 
- ಮರೆದುದುದಕಸ್ತಂಭ ಸಲಿಲದ 
ಹೊರಗೆ ಬೊಬ್ಬುಳಿಕೆಗಳ ತೆರೆ ನೊರೆ 
ದುರುಗಿದವು ಘಳುಘಳಿಸಿ ಜಲಬುದು ದದ ಚೂಣಿಯಲಿ 
ದುರುದುರಿಪ ಬಿಸುಸುಯ್ದ ಸೆಕೆಯಲಿ 
ಮರುಗಿ ಕುದಿದುದು ನೀರು ಭೀಮನ 
ಬಿರುನುಡಿಯ ಬೇಳಂಬದಲಿ ಬೆಂಡಾದನಾ ಭೂಪ ೩೨ 


ಜ್ಞಾನವಳಿದುದು ವೀರಪಣದಭಿ 
ಮಾನ ಮಸೆದುದು ಮಂತ್ರನಿಷ್ಠೆಯ 
ಮೌನ ಹಿಂಬೆಳೆಯಾಯು ಮೋಹಿದುದಾಹವವ್ಯಸನ 
ದೀನಮನ ಹೊರಗಳೆದುದುದಕ 
ಸ್ಥಾನಭಾವಕೆ ನಾಚಿದನು ತವ 
ಸೂನು ತಳವೆಳಗಾದನಹಿತವಚೋವಿಘಾತದಲಿ ೩೩ 
- ಜಲಧಿ ಮಧ್ಯದೊಳೇಳೆ ವಡಬಾ 
ನಲನವೊಲು ತವಕದಲಿ ತಡಿಗ 
ವೃಳಿಸಿದನುತ ಧಶಿಖಿ ಕಿಡಿವಸಗೆ ಕಂಗಳಲಿ 
ಹೊಳೆವ ಭಾರಿಯ ಹೆಗಲ ಗದೆ ಕರ 
ತಳದ ವಿಪುಳ ಸಘಾಡಗರದ 
ಚಳನಯನದ ಛಡಾಳಛಲದ ನೃಪಾಲ ಹೊರವಂಟ ೩೪ 
- ಅರಳಿತರಸನ ವದನ ಭೀಮನ 
ಹರುಷವುಕ್ಕಿತು ಪಾರ್ಥನುಬ್ಬಿದ 
ನುರುಮುದದಿನುರೆ ನಕುಲನುಬ್ಬರಿಸಿದನು ಸಹದೇವ 
ಹರಕೆಯಲಿ ದೈವಂಗಳಿತ್ತವು 
ವರವನೆಂದರು ದೌಪದೀಸುತ 
ರುರು ಶಿಖಂಡಿ ದ್ರುಪದನುತ ಸಾತ್ಯಕಿಗಳೊಲವಿನಲಿ ೩೫ 
- ನಗೆ ಮಸಗಿ ಕರತಳವ ಹೊಯ್ಹೋ 
ಯೊಗುವಿಗೆಯ ಹರುಷದಲಿ ನಕುಲಾ 
ದಿಗಳು ಬೊಬ್ಬಿರಿದಾರಿದರು ಬಹುವಾದ್ಯರವದೊಡನೆ 
ಅಗಿದು ಗುಡಿಗಟ್ಟಿದವು ಮುಂಗಾ 
ಲುಗಳ ಹೊಯ್ದ ಲಿ ತೇಜಿಗಳು ಕೈ 
ನೆಗಡಿ ಜಯಸೂಚನೆಯಲೊಲೆದವು ಪಟ್ಟದಾನೆಗಳು ೩೬ 
- ಧರಣಿಪತಿ ಕೇಳ್ ಕೊಳನ ತಡಿಯಲಿ 
ಕುರುಕುಲಾಗ್ರಣಿ ನಿಂದು ನೋಡಿದ 
ನರಿಭಟರ ಸುಮ್ಮಾನವನು ಸಂಭ್ರಾಂತಕೇತನವ 
ಉರಿದುದಾ ಮನ ಕದ ರೋಫೋ 
ತ್ರದ ಝಳಝಾಡಿಸಿತು ಶುಭ್ರ 

ದಂತನಿಪೀಡಿತಾಧರನಾದನಾ ಭೂಪ 
ಪೂತು ಮಝ ಕುರುಪತಿಯ ಘನಸ 
ತಾತಿಶಯವೈ ಕೌರವಾನ್ನಯ 
ಜಾತನಲ್ಲಾ ಬುಧ ಪುರೂರವಶಕ್ರಮಾಗತರ 
ಖ್ಯಾತನಲ್ಲಾ ಬಂದುದೊಂದ 
ಖ್ಯಾತಿ ಸಲಿಲದ ಗಾಹವುಳಿದಂ 
ತೀತನೊಳು ದೊರೆಯಾರು ಸರಿಯೆಂದನು ಮಹೀಪಾಲ 

ಅರಸ ತೊಡ) ಕವಚವನು ಚಾಮಾ 
ಕರ ಪರಿಷ್ಕೃತ ವಜ್ರಮಯ ಬಂ 
ಧುರದ ಸೀಸಕವಿದೆ ದುಕೂಲವರಾನುಲೇಪನವ 
ಪರಿಹರಿಸಬೇಡೊಲವಿನಲಿ ಪತಿ 
ಕರಿಸೆನುತ ಪೆಟ್ಟಿಗೆಯ ಮುಚ್ಚಳ 
ತೆರೆದು ಮುಂದಿರಿಸಿದನು ಸೌಹಾರ್ದದಲ್ಲಿ ಯಮನೂನು 


೫೯೮ ಮ ಹಾ ಭಾರ ತ 

( ಸಂಧಿ 
ಪೂರವಿಸಿದನು ಗಂಧವನು ಸರ 

ಹಾ ಯುಧಿಷ್ಠಿರ ನಿಮ್ಮ ಕೂಡೆಮ 
ಟೊರೆಪೊರೆಯ ಮೈಯ ಘಾಯದ 

ಗಾಯಛಲವಿ 
ಹೇರುಗಳ ಹೂಳಿದನು ವರಕಸ್ತುರಿಯ ಸಾರದಲಿ 

ವೀ ಯಮಳರಿಗೆ ಕೈದುಗೊಳೆನು ಹೊತ್ತು ಕೆಣಕಿದಡೆ 
ಸಾರತರ ಸಾದಿನ ಜವಾಜಿಯ 

ಬಾಯಿಬಡಿಕನು ಸತ್ಯದಲಿ ನಾ 
ಭೂರಿ ಪರಿಮಳದಿಂದ ನವಕ 

ಗಾಯತದ ಬಲವೆಂಬ ಡೊಂಬಿನ 
ಸೂರಿ ತಿಲಕವ ರಚಿಸಿ ಗೆಲಿದನು ತಿಗುರ ತವಕದಲಿ ೪೦ ವಾಯುವಿನ ಮಗನೆನ್ನೊಡನೆ ವಾರಾಂತಡಹುದೆಂದ ೪೭ 
ತೆಗೆದು ವಜ್ರಾಂಗಿಯನು ಮೈಯಲಿ 

ವರಿಸಿದನು ಭೀಮನನು ನೀವಾ 
ಬಿಗಿದು ಹೊಂಬರಹದ ಸುರತ್ಕಾ 

ದರಿಸುವಡೆ ಧರ್ಮವನು ದುರ್ಜನ 
ಳಿಗಳ ಬಲುಸೀಸಕವನಳವಡಿಸಿದನು ಸಿರಿಮುಡಿಗೆ. 

ಸರಣಿಯಲಿ ನೀವ್ ಬಹಡೆ ದಳ ಸಹಿತೈವರಿದಿರಹುದು 
ಝಗಝಗಿಪ ಬೆಳುದಿಂಗಳಿನ ತೆಳು 

ತೆರಳುವವರಾವಲ್ಲ ನೀವ್ ಪತಿ 
ದಗಡೆನಲು ತೊಳಗುವ ದುಕೂಲವ 

ಕರಿಸಿದುದೆ ನಮ್ಮಿಷ್ಟವೆನೆ ಮುರ 
ಬಿಗಿದು ಮೊನೆಮುಂಜೆರಗನಳವಡಿಸಿದನು ದೇಸಿಯಲಿ ೪೧ ಹರ ಯುಧಿಷ್ಠಿರನೃಪನನೆಕ್ಕಟಿಗರೆದು ಗರ್ಜಿಸಿದ - ೪೮ 
ಘೋಳಿಸಿದ ಕರ್ಪೂರ ಕಸ್ತುರಿ 

ಮರುಳೆ ನೀ ಹೆಚ್ಚಾಳುತನಕು 
ವೀಳೆಯವ ಕೊಂಡೆದ್ದು ಸಮರಾ 

ಬೃರಿಸಿ ನುಡಿದೆ ಸುಯೋಧನನ ನೀ 
ಭೀಳ ಗದೆಯನು ತಿರುಹಿದನು ಪಯಪಾಡನಾರೈದು ನರಿಯಲಾಗದೆ ಕೈಗೆ ಬಂದರೆ ಕದನಭೂಮಿಯಲಿ 
ಆಳು ಕವಿಯಲಿ ರಾವುತರ ಸಮ 

ಸರಿಸದಲಿ ಮಲೆ ತವನು ಜೀವಿಸಿ 
ಪಾಳಿಯಲಿ ಬಿಡಿ ಜೋದರಾನೆಯ 

ಮರಳಲರಿವನೆ ನಮ್ಮೊಳೊಬ್ಬನ 
ತೂಳಿಸಲಿ ಸಮರಥರು ಸರಳಿಸಿಯೆಂದನಾ ಭೂಪ ೪೨ ವರಿಸು ವಿಗ್ರಹಕೆಂದು ನಮ್ಮನು ಕೊಂದೆ ನೀನೆಂದ ೪೯ 
ಹಿಡಿ ಧನುವನೆಲೆ ಭೂಪ ಪವನಜ 

- ಗೆಲಿದಡೈವರೊಳೊಬ್ಬನನು ಮಿ 
ತುಡುಕು ಗದೆಯನು ಪಾರ್ಥ ಸಮರಕೆ 

ಕುಳಿದವರು ಕಿಂಕರರು ಗಡ ನೀ 
ತಡೆಯದಿರು ಮಾದ್ರೀಕುಮಾರಕರೇಳಿ ಕಾಳೆಗಕೆ 

ತಿಳಿದು ನುಡಿದಾ ನಿನ್ನ ನಾಹವಮುಖಕೆ ವರಿಸಿದಡೆ 
ಮಿಡುಕು ಧೃಷ್ಟದ್ಯುಮ್ಮ ಸಾತ್ಯಕಿ 

ಗೆಲಲು ಬಲ್ಲಾ ನೀನು ಫಲುಗುಣ 
ಹೊಡಕರಿಸು ಪಾಂಚಾಲ ನೀ ವಂ 

ಗೆಲುವನೇ ನಿನ್ನು ಆದರಿಬ್ಬರು 
ಗಡದೊಳೆನ್ನೊಡನೇಳುದೊಬ್ಬನೆ ನಿಲುವೆ ತಾನೆಂದ ೪೩ ನಿಲುವರೇ ಕುರುಪತಿಯಘಾಟದ ಗದೆಯ ಘಾಯದಲಿ ೫೦ 
- ದಿಟ್ಟ ನೃಪರಾವು ಮತ್ತು ಜಗ 

ಇಂದು ನಮ್ಮಯ ಭಾಗ್ಯಲಕ್ಷ್ಮಿಯ 
ಜಟ್ಟಿಯಲ್ಲಾ ದೊರೆಗಳೊಡನಿ . 

ಕಂದೆರೆವೆಯಲಿಭೀಮ ಕಾದುವು 
ಥಟ್ಟಿಗೊಬ್ಬನೆ ನಿಲುವೆನೆಂದನದಾವ ಸತ್ತ್ವನಿಧಿ 

ದೆಂದು ಜಾಗಿಸಿ ನಿಮ್ಮ ಬಿಟ್ಟನು ನಮ್ಮ ಪುಣ್ಯದಲಿ 
ಹುಟ್ಟಿದವರಿಗೆ ಸಾವು ಹಣಿಯಲಿ 

ಇಂದಿನೀ ಸಮರದಲಿ ಪವನಜ 
ಕಟ್ಟಿಹುದು ವಿಧಿಯೆಂದಡೀ ಪರಿ | 

ನಿಂದಡೇನಹುದೆಂಬ ಚಿತ್ರದ 
ಮುಟ್ಟೆ ದೀವಸಿಯಾವನೆಂದುದು ನಿಖಿಳ ಪರಿವಾರ ೪೪ ಸಂದೆಯವು ನಮಗುಂಟು ಕೌರವನೈಸು ಬಲುಹೆಂದ ೫೧ 
- ಮೆಚ್ಚಿದನು ಯಮಸೂನು ಛಲ ನಿನ 

ಎಲೆ ಮುರಾಂತಕ ನಿಮ್ಮ ಮುಂದ 
ಗೊಚ್ಚತವಲೆ ವೈರಿಭಟರಲಿ 

ಗ್ಗಳೆಯತನವೆನಗಿಲ್ಲ ನಿಮ್ಮಡಿ 
ಬೆಚ್ಚಿದಾಡಿದೆಯಾದಡೇನದು ನಮ್ಮೊಳೆವರಲಿ 

ಗಳ ಸುಧಾಕರುಣಾವಧಾನವೆ ವಜ್ರಕವಚವಲಾ 
ಮೆಚ್ಚಿದರ ನೀ ವರಿಸಿ ಕಾದುವು 

ಮಲೆತ ಹಗೆವನ ಪಡಿಮುಖದ ಬಲು 
ದಚ್ಚರಿಯ ಮಾತೇನು ಗೆಲವಿನ 

ವಲಗೆಯಲಿ ಗದೆಯಿಂದ ರಾಯನ 
ನಿಚ್ಚಟನೆ ನೆಲಕೊಡೆಯನಹುದಿದು ಸಮಯಕೃತವೆಂದ ೪೫ ಬಲುಹ ಬಿರುದಾವಳಿಯ ಬರೆವೆನು ಕೃಷ್ಣ ಕೇಳೆಂದ ೫೨ 
ನಿನಗೆ ಸೋಲವೆ ನಾವು ಭೂಕಾ 

ಪೂತು ಮಝ ಭಟ ಎನುತ ಕಂಸಾ 
ಮಿನಿಯನಾಳೆವು ನಮ್ಮೊಳೊಬ್ಬರು 

ರಾತಿ ಕೊಂಡಾಡಿದನು ಸಾತ್ಯಕಿ 
ನಿನಗೆ ಸೋತಡೆ ಮಿಕ್ಕ ನಾಲ್ವರು ನಿನಗೆ ಕಿಂಕರರು ಭೂತಳಾಧಿಪ ಪಾರ್ಥ ಯವಳಾದಿಗಳು ನಲವಿನಲಿ 

ವಾತಜನ ಹೊಗಳಿದರು ಸುಭಟ 
ನಿನಗೆ ಹಸ್ತಿನಪುರದ ಸಿರಿ ಸಂ 
ಜನಿತವೀ ಸಂಕೇತವೇ ಸಾ 

ವಾತಸೌಹಾರ್ದದಲಿ ಶಲ್ಯ 
ಧನ ನಿನಗೆ ನಮಗೆಂದು ನುಡಿದನು ಧರಸುತ ನಗುತ ೪೬ ಖ್ಯಾತಿಯನ್ನು ಬಣ್ಣಿಸಿದುದವನೀಪಾಲ ಕೇಳೆಂದ ೫೩ 


S 


ಗ ದಾ ಸರ್ವ 


- ಗದೆಯ ಕೊಂಡನು ಕೌರವೇಂದ್ರನ 

ಅರಸ ಕೇಳಿವರಿಬ್ಬರುಬ್ಬಿನ 
ನಿದಿರುಗೊಂಡನು ಭೀಮ ಬಲವಂ 

ಧುರದ ಥಟ್ಟಣಿ ಪಸರಿಸಿತು ಸುರ 
ಕದಲಿ ವಾಮಾಂಗದಲಿ ಬಳಸಿದರಗ್ರಜಾನುಜರು 

ನರರನಾ ಸಮಯದಲಿ ಪೂರೋತ್ತರದ ದೆಸೆಯಿಂದ 
ಕದನಭೂಮಿಯ ಬಿಡವರಿದು ನಿಂ 

ವರ ಮುನಿಸ್ತೋಮದ ನಡುವೆ ಕಂ 
ದುದು ಚತುರ್ಬಲ ಸುತ್ತಿ ಗಗನದೊ 

ಧರದ ಮುಸಲದ ವಿಮಳ ನೀಲಾಂ 
ಳೊದಗಿದುದು ಸುರನಿಕರ ತೀವಿ ವಿಮಾನವೀಥಿಯಲಿ ೫೪ ಬರದ ರಾಮನ ಸುಳಿವ ಕಂಡರು ಕೃಷ್ಣ ಪಾಂಡವರು ೫೬ 
- ಚಟುಳತರ ಭಾರಂಕದಂಕದ 

ಆ ನಿಖಿಳ ಪರಿವಾರದನುಸಂ 
ಭಟರು ತರುಬಿದರುಬೆ ಯುಲಿ ಲಟ 

ಧಾನ ದೃಷ್ಟಿಗಳತ್ತ ತಿರುಗಿದ 
ಕಟಿಸಿದವು ಕಣಣ್ಣಾಲಿ ಬದುಕುತಿಭಂಗದಲಿ 

ಮುಸಲಧರನಾಗಮನ ಸಂಗತಿಯ 
ಕಟುವಚನ ವಿಕ್ಷೇಪರೋಷ| 

ಈ ನರೇಂದ್ರನ ಸುಮುಖತೆಯ ಸು 
ಸ್ಟುಟನವೇಲ್ಲಿತವಾಕ್ಯಭಂಗೀ 

ಮ್ಯಾನ ಹೊಳೆದುದು ಭಯದಿ ಕುಂತೀ 
ಘಟನ ವಿಘಟನದಿಂದ ಮೂದಲಿಸಿದರು ಮುಳಿಸಿನಲಿ ೫೫ ಸೂನುಗಳು ಮರೆಗೊಳುತಲಿರ್ದುದು ವೀರನರಯಣನ ೫೭ 


ವ34, 


INC 


ಆರನೆಯ ಸಂಧಿ 


ರಂಜಿಸಿತು ಡ್ರೈ ಭುವನವನು ರಿಪು 
ಭಂಜನದ ಭಾರವಣಿ ಸುಭಟರ 
ನಂಜಿಸಿತು ಕಲಿಭೀಮದುರಿಯೋಧನರ ಸಂಗ್ರಾಮ 


ಕೇಳು ಧೃತರಾಷ್ಟ್ರಾವನಿಪ ಸಿರಿ 
- ಲೋಲ ಸಹಿತ ಯುಧಿಷ್ಠಿರಾದಿ ನೃ 

ಪಾಲಕರು ಕಾಣಿಕೆಯನಿತ್ತರು ನಮಿಸಿ ಹಲಧರಗೆ 
ಮೇಲುದುಗುಡದ ಮುಖದ ನೀರೊರೆ 
ವಾಲಿಗಳ ಕಕ್ತದ ಗದೆಯ ಭೂ 
ಪಾಲ ಬಂದನು ನೊಸಲ ಚಾಚಿದನವರ ಚರಣದಲಿ ೧ 

ಇಳಿದು ಗಜಹಯರಥವ ಸುಭಟಾ 
ವಳಿ ಕೃತಾಂಜಲಿ ನೊಸಲೊಳಿರೆ ಕೆಲ 
ಬಲಕೆ ಸಾರ್ದರು ನೋಡಿದನು ಪಾಂಡವ ಪತಾಕಿನಿಯ 
ಉಳಿದುದೀಚೆಯಲೀಸು ಬಲವಿವ 
ನುಳಿದನೊಬ್ಬನೆ ದೈವಗತಿಗಾ 
ರಳಲಿ ಮಾಡುವುದೇನೆನುತ ನುಡಿಸಿದನು ಕುರುಪತಿಯ ೨ 
- ಗುರುವೊ ಗಂಗಾಸುತನೊ ಮಾದ್ರೆ 
ಶೂರನೂ ಕರ್ಣನೊ ಸೈಂಧವ ಸೋ 

ದರರ ಶತಕವೊ ಪುತ್ರ ಮಿತ್ರ ಜ್ಞಾತಿ ಬಾಂಧವರೊ 
| ಹರಸಿ ಕುರಿಗಳನಿಕ್ಕಿದಡೆ ಗೋ 

ಚರಿಸದೇ ರಣವಿಜಯನಿಧಿ ಹರ 
ಹರ ಎನುತ ಕರಗಿದನು ಕಡು ಕರುಣದಲಿ ಬಲರಾಮ ೩ 
- ಆಹವದಿ ಪಾಂಡವ ಮಮ ಪ್ರಾ 
ಣಾ ಹಿ ಎಂಬೀ ನುಡಿಯ ಸಲಿಸಿದೆ 
ಬೇಹವರನುಳುಹಿದ ಕುಮಾರರ ನಿನ್ನ ಮೈದುನರ 
ಗಾಹುಗತಕದಲೆಮ್ಮ ಶಿಷ್ಯಂ 
ಗೀ ಹದನ ವಿರಚಿಸಿದೆ ನಿನ್ನಯ 
ಮೋಹದವರೇ ಗೆಲಲಿಯೆಂದನು ಹರಿಗೆ ಬಲರಾಮ ೪ 


ತಿಳಿದು ನೋಡಿರೆ ರಾಮ ಧರ್ಮ 
ಸ್ಥಳಕೆ ನೀವು ಸಹಾಯವಿನಿಬರ 
ಗೆಲವು ನಿರ್ಮಳ ಧರ್ಮಮೂಲವೊ ಧರ್ಮವಿರಹಿತವೋ 
ಛಲವ ಬಿಡಿರೇ ನಿಮ್ಮ ಶಿಷ್ಯನು 
ಕಲಿವೃಕೋದರನಲ್ಲವೇ ತವೆ 
ಬಳಸಬಹುದೇ ಪಕ್ಷಪಾತದೊಳೆಂದನಸುರಾರಿ ೫ 
- ನಿವಗೆ ಪಾಂಡವ ಪಕ್ಷಪಾತ 
ವ್ಯವಹರಣಿ ಹುಸಿ ನಾವಲೇ ಕೌ 
ರವನ ಪಕ್ಷಾವೇಶಿಗಳು ಸಾಕಿನ್ನದಂತಿರಲಿ 
ಎವಗೆ ಸರಿಯಿಬ್ಬರು ಗದಾಭ್ಯಾ 
ಸವನು ನಮ್ಮಲಿ ಮಾಡಿದರು ತಾ 
ವಿವರು ಕಾದಲಿ ನಾವುನೋಡುವೆವೆಂದನಾ ರಾಮ ೬ 
- ಎಲೆ ಮುನೀಶ್ವರ ಪೂರದಲಿ ಯದು 
ಬಲ ವಿಭಾಗದಲಿವರ ದೆಸೆಯಲಿ 
ಹಲಧರನು ಕೃತವರ್ಮನಾ ಪಾಂಡವರಿಗಸುರಾರಿ 
ಬಳಿಕ ಸಾತ್ಯಕಿಯಿ ಹಸುಗೆಯ 
ಸ್ನಲಿತವಿದರಲಿ ರಾಮನೀ ಕುರು 
ಬಲವ ಬಿಟ್ಟನದೇಕೆನುತ ಜನಮೇಜಯನು ನುಡಿದ 

ಕೇಳು ಜನಮೇಜಯ ಧರಿತ್ರೀ 
ಪಾಲ ಸಂಧಿಯ ಮುರಿದು ಲಕ್ಷ್ಮೀ 
ಲೋಲ ಬಿಜಯಂಗೈಯನೇ ಕುರುಪತಿಯನವಗಡಿಸಿ 
ತಾಳಹಳವಿಗೆಯವನು ಯಾದವ 
ಜಾಲ ಸಹಿತೈ ತಂದು ಕಾರದ 
ಮೇಲುದಾಗಿನ ಹದನನರಿದನು ಕೃಷ್ಣನಭಿಮತವ 


ವು ಹಾ ಧಾ ರ ತ 


[ ಸಂಧಿ 


- ಎವಗೆ ಸರಿಯಿತ್ತಂಡ ನೀ ಕೌ 
ರವನ ಮುರಿವೆ ಯುಧಿಷ್ಠಿರನನಾ 
ಹವವ ಗೆಲಿಸುವೆ ಸಾಕು ನೃಪರಿಬ್ಬರಲ್ಲಿ ಸಂವಾದ 
ಎವಗೆ ತೀರ್ಥಕ್ಷೇತ್ರ ಯಾತ್ರಾ 
ವ್ಯವಸಿತಕೆ ಮನವಾದುದೆಂದು 
ತೃವದಿನಸುರಾರಿಯನುಪಸ್ಥ ವ್ಯದಲಿ ಬೀಳ್ಕೊಂಡ ೯ 
- ರಾಮ ಕಳುಹಿಸಿಕೊಂಡು ವಿಪ್ರ 
ಸೋಮಸಹಿತ ಸಮಸ್ತ ಋಷಿಗಳು 
ರಾಮಣಿಯಕವನ್ನು ದಾನವ್ಯಯದ ವೈಭವಕೆ 
ಸೌಮನಸ್ಯನು ರಾಗಹರದ ಮ | 
ಹಾಮಹಿಮ ತೀರ್ಥಾಭಿರತಿಯಲಿ 
ಗೋ ಮಹಿಷ ಧನ ವಸ್ತದಿಂ ದ್ವಿಜವರರನರ್ಚಿಸಿದ ೧೦ 
- ಗಂಗೆ ಮೊದಲಾದವುಳತರ ತೀ 
ರ್ಥಂಗಳಲಿ ತದ್ವಾರಣಾಖ್ಯಾ 
ನಂಗಳಲಿ ತದ್ವಿಶೇಷವಿಧಾನ ದಾನದಲಿ 
ತುಂಗವಿಕ್ರಮನೀ ಸಮಸ್ತ ಜ 
ನಂಗಳೊಡನೆ ಸುತೀರ್ಥಯಾತ್ರಾ 
ಸಂಗತಿಯಲೇ ಬಳಸಿದನು ಭೂಮಿಪ್ರದಕ್ಷಿಣವ 
- ಅವನಿಪತಿ ಕೇಳ್ ಪುಷ್ಯದಲಿ ಸಂ 
ಭವಿಸಿದುದು ನಿರ್ಗಮನ ಬಳಿಕಾ 
ಶ್ರವಣನಕ್ಷತ್ರದಲಿ ಕಂಡನು ಕೃಷ್ಣ ಪಾಂಡವರ 
ಅವರು ನೋಟಕರಾದರೀ ಕೌ 
ರವ ವೃಕೋದರರಂಕ ಮಸೆದು 
ತೃವದಿ ಕಳನೇರಿದರು ಹಾಯಿಕಿ ಹಿಡಿದು ನಿಜಗದೆಯ ೧೨ 
- ಧಾರುಣೀಪತಿ ಕುಳಿರೆ ಪರಿ 
ವಾರ ಕುಳ್ಳಿರಿ ಪಾರ್ಥ ಸಾತ್ಯಕಿ 
ವೀರ ಧೃಷ್ಟದ್ಯುಮ್ಮ ಯಮಳ ಶಿಖಂಡಿ ಸೃಂಜಯರು 
ವೀರ ಭಟರೆವಾಹವದ ವಿ . 
ಸ್ವಾರವನು ಸಮ ವಿಷಮ ಪಯಗತಿ 
ಯೋರೆಪೋರೆಯನರಿವುದೆಂದನು ನಗುತ ಕುರುರಾಯ ೧೩ 
- ಚಿತ್ರವಿಸು ಬಲರಾಮ ರಿಪುಗಳ 
ತೆಗನೆ ಲೇಸಾಗಿ ನೋಡು ' 
ಪೋತ್ತಮರು ಪಾಂಚಾಲ ಸೃಂಜಯ ಸೋಮಕಾದಿಗಳು 
ಇತ್ತಲಭಿಮುಖವಾಗಿ ರಥಿಕರು 
ಮತ್ತಗಜದಾರೊಹಕರು ರಾ 
ವುರೀಕ್ಷಿಸಿ ನಮ್ಮ ಸಮರವನೆಂದನವನೀಶ 
- ಓಡಿ ಜಲದಲಿ ಮುಳುಗಿದವರಿಗೆ 
ಬೋಡಿಯುಂಟೇ ರಥವಿಳಿದ ರಣ 
ಬೇಡ ಕಾಲಾಳಿಂಗೆ ಪಯಗತಿಯೊರೆಪೊರೆಗಳೆ 
ನೋಡುತಿದೆ ಪರಿವಾರ ನೀ ಕೈ 
ಮಾಡಿತೋರಾ ಬರಿಯ ಕಂಠದ 
ಮಡಿಗೆಯ ಡಾವರದ ಲೇಸಹುದೆಂದನಾ ಭೀಮ ೧೫ 


ಆಟವಿಕ ಸಂಗದಲಿ ಬಹುವಾ 
ಚಾಟ ನೀನಹೆ ನಿನ್ನ ಪುಣ್ಯದ 
ತೋಟವನು ತರಿದೊಟ್ಟಿ ನಿಮ್ಮೆ ವರನು ಯಮಪುರದ 
ಗೋಟಿನಲಿ ಗುರಿಮಾಡುವೆನು ಜೂ 
ಜಾಟದಲಿ ನೀವರಿಯಿರೇ ಬೋ 
ಬ್ಯಾಟವಂದೇನಾಯಿತೆಂದನು ಜರೆದು ಕುರುರಾಯ ೧೬ 

ಶಕುನಿ ಕಲಿಸಿದ ಕಪಟದಲಿ ಕೌ 
ಳಿಕದಲುಬ್ಬಿದಿರಿದರ ವಿಸ್ತಾ 
ರಕರಲೇ ನಾವಿಂದಿನಲಿ ದುಶ್ಯಾಸನಾದಿಗಳ 
ರಕುತಪಾನ ಭವತ್ಸಹೋದರ 
ನಿಕರನಾಶನವರುಹದೇ ಸು 
ಪ್ರಕಟವಿದು ಜಗಕೆಂದು ಗದೆಯನು ತೂಗಿದನು ಭೀಮ ೧೭ 

ಸಾಯಲಾಗದೆ ಸುಭಟರಾಚಂ 
ದ್ವಾಯತವೆ ತನು ವಿಧಿಯ ಟಿಪ್ಪಣ 
ದಾಯುಷವು ತೀರಿದಡೆ ಸಾವರು ನಿನ್ನಲೇನಹುದು 
ಕಾಯಲಳವೇ ನಿನಗೆ ಮುನಿದಡೆ 
ನೋಯಿಸುವಡಳವಲ್ಲ ಫಡ ದೈ 
ವಾಯತಕೆ ನೀನೇಕೆ ಬೆರೆತಿಹೆಯೆಂದನಾ ಭೂಪ ೧೮ 
- ಎಲವೋ ದುರ್ಮತಿ ನಿನ್ನ ಕೌರವ 
ಕುಲದ ಶಿಕಾರಕ್ಕೆಗಿನ್ನಾ 
ರೊಳರು ಹೊರಬಿಗ ದೈವವುಂಟೇ ತಾನೆ ದೈವ ಕಣಾ 
ಕಳಚಿದೆನಲಾ ಕೊಂದು ನೂರ್ವರ 
ತಲೆಯನಿನ್ನ ರೆಘಳಿಗೆಯಲಿ ಹೆಡ [ ಧನನ ೧೯ 
ತಲೆಯನೊರೆವೆನು ಹೋಗೆನುತ ಹೊಯ್ದ ನು ಸುಯೋ 

ಬಿಡಸಿದಡೆ ಗದೆಯಿಂದ ಹೊಯುಳ 
ತಡೆದು ತಿವಿದನು ನಿನ್ನ ಮಗನವ 
ಗಡದ ಘಾಯಕೆ ಗದೆಯನೊಡ್ಡಿ ಸಗಾಢಕೋಪದಲಿ 
ತುಡುಕಿದನು ಕಲಿಭೀಮ ಹಜ್ಜೆಯೊ 
ಲೆಡೆಮುರಿದು ನಿನ್ನಾ ತನ್‌ಕಿದ 
ರೊಡನೊಡನೆ ಗಾಹಿಸಿದರುಚಿತದ ಗತಿಯ ಗಮಕದಲಿ ೨೦ 
- ಹೊಯ್ತು ಬಿಡಿಸಿದಡನಿಲಜನ ಮೇ 
ಲ್ಯಾಯ್ಯನವನಿಪನೊಡ್ಡಿ ಗದೆಯಲಿ 
ಕಾಯು ತಿವಿದನು'ಭೀಮಸೇನನ ನೃಪತಿ ವಂಚಿಸಿದ 
ಮೆಯ್ದೆ ಗೆದಡಿಟ್ಟಣಿಸಿ ಪವನಜ 
ಹೊಯ್ದ ಡೋಲೆದನು ಭೂಪನಿಬ್ಬರ 
ಕಲ್ಲು ಕಾರತನಕ್ಕೆ ಬೆರಗಾದುದು ಸುರಸೊಮ ೨೧ 

ಸುಳಿದರೆಡಬಲ ಚಾರಿಯಲಿ ಚಾ 
- ಪಳದ ಪಯಪಾಡಿನಲಿ ಚಿತ್ರದ 
ಚಳಗತಿಯ ಚೇತನದ ಚಡ್ಡಣಿಗಳ ಚಡಾಳದಲಿ 
ಹೊಳೆದರಾವರ್ತದಲ್ಲಿ ಪರಿಮಂ 
ಡಳಿಸಿದರು ಠಾಣದಲಿ ಜಂಘಯ 
ಲುಳಿಯ ಲವಠಾಣದಲಿ ಮೆರೆದರು ಭೀಮ ಕೌರವರು ೨೨ 


ಗ ಧಾ ಪ ರ್ವ 


ಒಳಹೋಗುವ ಹೆರತೆಗೆವ ಫಾಯವ 
ಕಳಚುವವಧಾನದಲಿ ದೃಷ್ಟಿಯ 
ಬಳಿಗೆ ಕೈ ಮಾಡುವ ವಿಘಾತಿಗೆ ಜಗುಳ್ಳ ಝಾಡಿಸುವ 
ಸುಳಿವ ಸಂತೈಸುವ ಸುಸಂಚ 
ಛಳವರಿವ ವಂಚಿಸುವ ಗಮನಿಕೆ 
ಯಳಬಳವನಾರೈವ ಭಟಗೊದಗಿದರು ಸಮರದಲಿ ೨೩ 

ಬಿಡುವ ಬಿಡಿಸುವ ಪರರ ಘಾಯವ 
ತಡೆವ ಗೋಮೂತ್ರಕದ ಚಿತ್ರದ 
ಝಡಪದವಧಾನದ ವಿಧಾನದ ಘಾಯಖಂಡಿಗಳ 
ತುಡುಕುವಪ್ಪಳಿಸುವ ವಿಸಂಧಿಯ 
ಹಿಡಿವ ಬಿಚ್ಚುವ ಬಿಗಿವ ಸೆಳೆವವ 
ಗಡಿಸುವೌಕುವ ಕುಶಲದಲಿ ಕಾದಿದರು ಸಮರದಲಿ ೨೪ 
- ಬವರಿ ಮತ್ತೊದ್ಧತಿ ವಿಲಂಘನ 
ವಿವಳಿತಾಂಗ ವರಾಹಮತ ಸಂ 
ಪವನ ಪಾರಿಷ್ಟವ ಗದಾಪರಿರಂಭ ವಿಕ್ಷೇಪ 
ಲವಣಿ ಲಹರಿಯುದಂಚ ನವ ವಿ 
ದ್ರವಣ ಲಘುವಿನ್ಯಸ್ತವೆಂಬೀ 
ವಿವರದಲಿ ಕಾದಿದರು ಕೌತುಕವೆನಲು ಸುರನಿಕರ ೨೫ 

ನೂಕಿದರೆ ಹೆರತೆಗೆವ ಹರತೆಗೆ 
ದೌಕುಕಿದಡೊತ್ತು ವೊತ್ತಿದ 
ಡಾಕೆಯಲಿ ಪಂಠಿಸುವ ಪಂಠಿಸೆ ಕೂಡೆ ಸಂಧಿಸುವ 
ಆ ಕಠೋರದ ಕಲ್ಕು ಕಿಡಿಗಳ 
ನೋಕರಿಸೆ ಖಣಿಖಟಿಲ ಝಾಡಿಯ 
ಜೋಕೆಯಲಿ ಕಾದಿದರು ಸಮಬಲರಾಹವಾಗ್ರದಲಿ ೨೬ 
- ಮರಹ ಪಡೆಯರು ಘಾಯ ಖಂಡಿಗೆ 
ತೆರಹುಗಾಣರು ಹೊಯ್ದಹೋರಟೆ 
ಹೊರಗೆ ಬಿದ್ದವು ಕದ್ದವಿಬ್ಬರ ದೃಷ್ಟಿ ಮನಮನವ 
ಇರಿವ ಗದೆ ನೆಗ್ಗಿದವುರೋಷದಿ 
ಜರೆವ ನುಡಿ ತಾಗಿದವು ಹೊಗಳುವ 
ಡರಿಯೆನಗ್ಗ ದ ಭೀಮ ದುರಿಯೊಧನರ ರಣರಸವ ೨೭ 

ಗಾಹಿನಲಿ ಗಾಢಿಸಿದ ಗದೆ ಹೊರ 
ಬಾಹೆಯಲಿ ಹಿಂಗಿದವು ಠಾಣದ 
ಊಹಿಸಿದ ಮನ ಮುಗಿದುದು ಕಂದೊಳಲತೋಡಿನಲಿ 
ಕಾಹುರದ ಹೊಯ್ತುಗಳು ನೋಟದ 
ಕಾಹಿನಲಿ ಕಿಡಿಗೆದರೆ ಘಾಯದ | 
ಸೋಹೆಯರಿವ ಸುಜಾಣರೊದಗಿದರರಸ ಕೇಳೆಂದ ೨೮ 

ನೆನಹು ನೆಗ್ಗಿ ದುದುಪ್ಪರದ ಕೈ 
ಮನವ ಕಬಳಿಸಿ ತೆರಹು ಬಿರುಬಿ 
ಮೈ ನಲಿ ಬಿಗಿದುದು ತೆಗೆದವಿಬ್ಬರ ಘಾಯಘಾತಿಗಳು 


ಕೋನರ್ವ ಕೋಪದ ಕುದಿವ ಕರಣದ 
ತನುವಿಗುಪ್ರಿಯ ಜಯದ ತವಕದ 
ತನಿಮನದ ಕಡುತೋಟಿಕಾರರು ಕಾದಿದರು ಕಡುಗಿ ೨೯ 

ಜಾಣು ಜಗುಳಿತು ಹೊಯ್ದ ಮೊನೆ ಮುಂ 
ಗಾಣಿಕೆಗೆ ಲಟಕಟಿಸಿದುದು ಬರಿ 
ರೇಣುಜನನದ ಜಾಡ್ಯವೇ ಪಡಪಾಯ್ತು ಪರಗತಿಗೆ 
ತಾಣ ತಳವೆಳಗಾಯು ಶ್ರವ ಬಿ . 
ನ್ಯಾಣ ಮೇಲಾಯಿತ್ತು ಕುಶಲದ | 
ಕೇಣದಲಿ ಕಾದಿದರು ಗದೆಗಳ ಕಿಡಿಯ ಕಿಡಿ ತಿವಿಯ ೩೦ 

ವಿಲನದಪಸವ್ಯದಲಿ ರಿಪು ಮಂ 
ಡಳಿಸಿ ಹೊಯ್ಯನು ಸವ್ಯಮಂಡಲ 
ವಲಯದಿಂದಾ ಭೀಮಸೇನನ ಹೊಯ್ಯ ಹೊರಬೀಸಿ 
ಒಳಬಗಿದು ಕಿಬ್ಬರಿಯ ಕಂಡ 
ಪ್ಪಳಿಸಿದನು ನಿನ್ನಾತನಾಚೆಯ 
ದಳದ ಭಟತತಿ ಹಾಯೆನಲು ರೋಂಪಿಸಿದನಾ ಭೀಮ ೩೧ 

ಆಗಳೇ ಸಂತೈಸಿ ರಿಪು ಕೈ 
ದಾಗಿಸಿದನರಸನನು ಘಾಯದ 
ಬೇಗಡೆಯಲುಚ್ಚಳಿಸಿದುದು ಬಿಸಿರಕುತ ಹುಡಿ ನನೆಯ 
ಆ ಗರುವನದ ಬಗೆವನೇ ಸರಿ 
ಭಾಗರಕುತವನನಿಲಸುತನಲಿ 
ತೂಗಿ ತೆಗೆದವೊಲಾಯ್ತು ಹೊಯ್ಯನುಪವನನಂದನನ ೩೨ 

ಸೈರಿಸಿದವೆರಡಂಕ ತೆಗೆದವು 
ದೂರದಲಿ ದುರುದುರಿಪ ರಕುತದ 
ಧಾರೆಗಳ ತೊಳೆದೋರಸಿದರು ಸಿರಿಖಂಡ ಕರ್ದಮವ 
ವೀರಕೇಳೀಶ್ರಮವಡಗೆ ಕ 
ರ್ಪೂರ ವೀಳೆಯಗೊಂಡು ಮತ್ತೆ ಮ 
ಹಾರುಭಟೆಯಲಿ ಸುಭಟರೆದ್ದರು ತೂಗಿ ನಿಜಗದೆಯ ೩೩ 
- ಮತ್ತೆ ಹೊಕ್ಕರು ದಿಗ್ಗಜಕೆ ಮದ 
ಮತ್ತ ದಿಗ್ಗಜ ಮಲೆತವೊಲು ಮಿಗೆ 
ಹತ್ತಿದರು ಶತಮನ್ನು ಜಂಭನ ಜೋಡಿಯಂದದಲಿ 
ತತ್ತರಿಬ್ಬರು ಮೂಕದನುಜನ 
ಕೃತ್ತಿವಾಸನವೊಲು ರಣಧೀ 
ರೋತ್ತಮರು ಕಮ್ಮಿಕ್ಕಿದರು ಕೌರವ ವೃಕೋದರರು ೩೪ 
- ಏನನೆಂಬೆನು ಜೀಯ ಕುರುಪತಿ 
ಯಾನವನು ಕಲಿಭೀಮನುಜ್ಞೆಯ 
ನಾನುವನು ದುರಿಯೋಧನನ ಥಟ್ಟಣಿಯನಾ ಭೀಮ 
ದಾನವರು ಮಾನವರೊಳಿನ್ನು ಸ 
ಘಾನರಾರಿವರಂತೆ ಪಾಂಡವ 
ರ್ಗೆನಸಾಧ್ಯವು ವೀರನಾರಾಯಣನ ಕರುಣದಲ್ಲಿ ೩೫ 


ಮ ಹಾ ಭಾರ ತ 


[ ಸಂಧಿ 


ಏಳನೆಯ ಸಂಧಿ 


ಸ . 


ರಾಯ ಭಾರತ ವೀರರಾಯನು 
ರಾಯ ವನದಾವಾನಳನು ಕಲಿ 
ವಾಯುತನುಜನ ಹಳಚಿ ಮಡಿದನು ಕೌರವರ ರಾಯ 


ಕೇಳು ಧೃತರಾಷ್ಮಾವನಿಪ ಕೈ 

ಅಡಿಗಡಿಗೆ ಕರ್ಪುರದ ಕವಳವ 
ಮೇಳವಿಸಿದರು ವಿಷಮ ಸಮರಕ 

ನಡಸಿದರು ತಾಳಿಗೆಗೆ ಬಳಿಕ 
ರಾಳರೋಪಶಾಸಧೂಮಳಮುಖಭಯಂಕರರು 

ಗಡಿಗೆ ಹರಸಾರಿದರು ಸಮರಮನಿವಾರಣಕೆ 
ಚಾಳನದ ಚೌಪಟರು ಶಸ್ತ್ರಾ 

ಕಡುಹು ತಳಿತುದು ಪೂತು ಫಲವಾ 
ಸ್ಮಾಳನದ ವಜ್ರಾಭಿಘಾತಾ 

ಯಡಿಗಡಿಗೆ ಮಚ್ಚರದ ಮಸ್ತಕದ 
ಭೀಳನಿಷ್ಟುರರೊದಗಿದರು ಕೌರವ ವೃಕೋದರರು ೧ ತಡಿಕೆವಲೆ ನುಗ್ಗಾಯ್ತು ಮನ ಕುರುಪತಿಯ ಪವನಜನ ೭ 
- ಹಳಚಿದರು ಸುಳಿ ಘಾಳಿಯಂತಿರೆ | 

ಶ್ವಾಸದಲಿ ಕಿಡಿಸಹಿತ ಕರ್ಬೊಗೆ 
ಸುಳಿದು ಖಗಪತಿಯಂತೆ ಹೊಯ್ಯಲಿ 

ಸೂಸಿದವು ಕಣ್ಣಾಲಿಗಳು ಕ 
ಬಳಸಿ ಬಿಗಿದೆರಗಿದರು ಬಿಡೆಯದ ಮತ್ತಗಜದಂತೆ 

ಟ್ರಾಸುರದಿ ಕೆಂಪೇರಿದವು ಬಿಗುಹೇರಿ ಹುಬ್ಬುಗಳು 
ಅಳುವಿದರು ಶಿಖಿಯಂತೆ ಚೂರಿಸಿ 

ರೋಪಮಿಗಲೌಡೆತ್ತಿ ಬಹಳಾ 
ನಿಲುಕಿದರು ಫಣಿಯಂತೆ ಪರಮೈ 

ಭ್ಯಾಸಿಗಳು ಡಾವರಿಸಿದರು ಡೋ 
ಲುಳಿಯಿ ಲೆದರು ಪಾದರಸದಂದದಲಿ ಪಟುಭಟರು ೨ ೪ಾಸವೋ ರಿಪುಸೇನೆ ಕಾಣದು ಚಿತ್ರಪಯಗತಿಯ ೮ 
ಎರಗಿದರು ಸಿಡಿಲಂತೆ ಮಿಂಚಿನ 

- ಹೊಕ್ಕು ಕುರುಪತಿ ಭೀಮಸೇನನ 
ಮಿರುಗಿನಂತಿರೆ ಹೊಳೆದು ಹಜ್ಜೆಯ 

ನಿಕ್ಕಿ ದನು ಕಂದದಲಿ ಗದೆಯನು 
ಹೆರದೆಗೆದು ಹಾಯಿದರು ತಗರಂದದಲಿ ತವಕದಲಿ 

ವಾಮಾಂಗದಲಿ ಪವಮಾನನಂದನನ 
ಇರುಕಿದರು ಗ್ರಹದಂತೆ ಮಿಗೆ ಮು 

ಜಕ್ಕುಲಿಸಿದವೊಲಾಯು ಜರೆದು ನ 
ಕುರುಕಿದರು ಮುಗಿಲಂತೆ ರೋಷಕೆ 

ಭಕ್ಕೆ ಪುಟನೆಗೆದನಿಲಜನ ಸೀ 
ನೆರೆಯದಿಬ್ಬರ ಮನವೆನಲು ಹೊಯ್ಯಾಡಿದರು ಭಟರು ೩ ಸಕ್ಕೆ ಹೊಯ್ಯಾರಿದನು ಕೌರವನೃಪತಿ ಖಾತಿಯಲಿ ೯ 
- ಗದೆಗದೆಯ ಹೋಯ್ತುಗಳ ಖಣಿಖಟಿ 

- ಬಾಯೊಳೊಕ್ಕುದು ರುಧಿರ ಕಂಗಳ 
ಲೊದಗಿತಿಬ್ಬರ ಬೊಬ್ಬೆ ಭುವನವ 

ದಾಯ ತಪ್ಪಿತು ಡೆಂಢಣಿಸಿ ಕಲಿ 
ಬೆದರಿಸಿತು ಪದಥಟ್ಟಣಿಯ ಘಟ್ಟಣಿಯ ಘಾತಿಯಲಿ ವಾಯುಸುತನಪ್ಪಳಿಸಿ ಬಿದ್ದನು ಕಯ್ಯ ಗದೆ ಕಳಚಿ 
ಅದಿರಿತಿಳೆ ಮತ್ತು ಭಾಪು ಭಟರೆಂ 

ಹಾಯೆನುತ ತನ್ನ ವರು ಭಯದಲಿ 
ದೊದರಿತಾ ಪರಿವಾರದಬ್ಬರ 

ಬಾಯ ಬಿಡೆ ನಿಮಿಷಾರ್ಧದಲಿ ನಿರ 
ತ್ರಿದಶನಿಕರದ ಸಾಧುರವವಂಜಿಸಿತು ಮೂಜಗವ ೪ ಪಾಯನೆದ್ದನುನೋಡಿದನು ಚೇತರಿಸಿ ಕೆಲಬಲನ ೧೦ 
ಬೆರಳ ತೂಗಿದನಡಿಗಡಿಗೆ ಹಲ 

- ಹೆದರು ಹಿಂಗಿತು ನೆಲಕೆ ಮಾರು 
ಧರನುದಗ್ರಗದಾ ವಿಧಾನಕೆ 

ದ್ವಿದನು ಕರವನು ಸೂಸಿ ಹಾರಿದ 
ಶಿರವನೆಲೆದನು ಶೌರಿ ಮಿಗೆ ಮೆಚ್ಚಿದನು ಯಮಸೂನು ಗದೆಯ ಕೊಂಡನು ಸೆರಗಿನಲ್ಲಿ ಸಂತೈಸಿಶೋಣಿತವ 
ವರ ಗದಾಯುಧ ವಿವಿಧ ಸತೃಕೆ 

ಅದಿರೆ ನೆಲನಳಿಸಿ ಮೇಲ್ಯಾ 
ಪರಮಜೀವವಿದೆಂದನರ್ಜುನ 

ಯಿದನು ಹೊಳಹಿನ ಹೊರ ಹೋದ ( ಕವ ೧೧. 
ನರರೆ ಮಝರೇ ರಾವು ಜಾಗೆಂದುದು ಭಟವಾತ ೫ . ರದ್ದುದು ವಿಭಾಡಿಸಿ ಭೀಮ ಹೊಯ್ಯನು ನೃಪನ ಮಸ್ತ 
ತಿವಿದನವನಿಪನನಿಲತನುಜನ 

- ದೂಟಿ ಬಿದ್ದವುಸೀಸಕವು ಶತ 
ಕವಚ ಬಿರಿದುದು ಕಯೊಡನೆ ರಣ 

ಕೋಟಿಘಾಯದ ಘಟನೆಯೊಳು ಶತ 
ದವಕಿ ಕೈದೋರಿದನು ಕೌರವನೃಪನ ವಕದಲಿ 

ಕೋಟಿ ಘಾಯಕೆ ಸಿಡಿದ ಹೇಮಾಚಳದ ತುದಿಯಂತೆ 
ಸವಗ ಸೀಳಿತು ಮರಳಿ ಹೊಯ್ದ ನು 

ತಾಟಿತಸು ಕಂಠದಲುಸುರ ಪರಿ 
ಪಾಟಿ ತಪ್ಪಿತು ಮೃತ್ಯುವಿನ ದರ 

[ ೧೨ 
ಪವನಜನ ಸೀಸಕದ ವರಮಣಿ 
ನಿವಹ ಸಿಡಿದವು ಸಿಡಿಲು ಮೆಟ್ಟಿದ ಮೇರುಗಿರಿಯಂತೆ ೬ ಚೀಟಿ ಹಿಡಿದನೊ ಹೇಳೆನಲು ಮಲಗಿದನು ಮೈಮರೆದು 


೬೦೩ 


ಗ ದಾ ಪರ್ವ 
2] . 

ಲಾಗಿಸುತ ಲಳಿಯೆದ್ದು ಭೀಮನ 
ಹಾರಿತೊಂದೆಸೆಗಾಗಿ ಗದೆ ಮುರಿ 
ದೇರಿದವು ಕಣಾಲಿ ನೆತ್ತಿಯ 

[ ದಲಿ ತಾಗಿಸಿದನವನೀಶನಾತನ 
ಜೋರು ಮುಸುಕಿತು ಮುಖವನೊಂದು ವಿಘಳಿಗೆ ಮಾತ್ರ ಭಾಗಧೇಯವನೇನನೆಂಬೆನು ಹೊಯ್ತು ಹೊರಗಾಯ್ತು 
ಜಾರಿತಂತಸ್ತಿಮಿತ ಭಯ ಹುರಿ 

ಬೇಗುದಿಯಲುಬೈ ದ್ದು ನೃಪತಿ ವಿ . 
ಯೇರಿತಧಿಕಕೋಧಕರಣದ 

ಭಾಗಿಸಿದನನಿಲಜನ ತನುವನು 
ತಾರುಥಟ್ಟಡಗಿದುದಪಸರಿಸಿತಸು ನಿಜಾಂಗದಲಿ ೧೩ ಬೇಗದಲಿ ಕಳಚಿದನು ಪವನಜ ಮಯದ ಬವರಿಯಲಿ ೨೦ 
- ನಿಮಿಷದಲಿ ಕಂದೆರೆದನಂತಃ 

- ತಪ್ಪಿಸಿದನೇ ಘಾಯವನು ಫಡ 
ಶ್ರಮದ ಝುಳವಡಗಿತು ವಿಪಕ್ಷ 

ತಪ್ಪಿನಿನ್ನಾ ದಡೆಯೆನುತ ಕಡು 
ಭ್ರಮಣಚೇತೋಭಾವ ಭವನದ ಮುಖವಿಕಾಸದಲಿ ದರ್ಪದಲಿ ಹೊಯ್ದನು ಸವಿಾರಾತ್ಮಜನನವನೀಶ 
ತಮದ ತನಿಮಸಕದಲಿ ಭುಜವಿ 

ತಪ್ಪಿತದು ಗದೆ ತನುವ ರಕುತದ 
ಕ್ರಮ ಛಡಾಳಿಸಿದ್ದು ಭೂಪೋ 

ದರ್ಪಣದ ರಹಿಯಾಯು ಗದೆ ಮಾ 
ತಮನು ಕೊಂಡನು ಗದೆಯನನುವಾಗೆಂದನನಿಲಜನ ೧೪ ರಪ್ಪಿತರಸನನೆನಲು ಹೊಯ್ದ ನು ಭಾಳದಲಿ ಭೀಮ ೨೧ 
- ಈಗಳನುವಾದೆನೆ ಧರಿತ್ರಿಯ 

- ವಟ್ಟಿ ಮುರಿದುದು ಸೀಸಕದ ಗದೆ 
ಭಾಗವನು ಬೇಡಿದಡೆ ನೀ ಮುರಿ 

ನಟ್ಟುದರಸನ ನೊಸಲ ರುಧಿರದ 
ದಾಗಳನುವಾದುದು ಕಣಾ ಗದೆ ನಿನ್ನ ಕಿರುಧೆಡೆಗೆ ಕಟ್ಟೆಯೊಡೆದಂದದಲಿ ಕವಿದುದು ನೃಪನ ತನು ನನೆಯ 
ತಾಗಿ ನೋಡಿಕ್ಕೊಮ್ಮೆ ನುತ ಮೈ . 

ಕೊಟ್ಟ ಘಾಯಕೆ ಬಳಲಿ ಮರವೆಗೆ 
ಲಾಗಿನಲಿ ಹೊಳೆಹೊಳೆದು ಕೈದುವ 

ಬಿಟ್ಟು ಮನವನು ನಿಮಿಪದಲಿ ಜಗ 
ತೂಗಿ ತುಡುಕಿದನರಸನನು ಬೊಬ್ಬಿರಿದು ಕಲಿ ಭೀಮ ೧೫ ಜಟ್ಟಿ ಕೌರವರಾಯ ಕೊಂಡನು ನಿಜಗದಾಯುಧವ ೨೨ 
ಉಬ್ಬ ಬೇಡೆಲೆ ಭೀಮ ಗದೆಯೋ 

ಘಾಯಗತಿ ಲೇಸಾಯು ಪೂತುಗೆ 
- ಬೊಬೈಯೋ ಬಲುಗೈದು ನಿನ್ನಯ 

ವಾಯುಸುತ ದಿಟ ಸೈರಿಸೆನ್ನಯ 
- ಗರ್ಭಗಿರಿಗಿದೆ ಸಿಡಿಲೆನುತ ಹೊಯ್ದ ನು ವೃಕೋದರನ ಘಾಯವನುಘೋರಪ್ರಹಾರಸಹಿಷ್ಣು ಗಡ ನೀನು 
ತುಬ್ಬಿದನು ಗದೆಯಿಂದ ಮಾಡಿಸಿ 

ಕಾಯಲಾಪಡೆ ಫಲುಗುಣನನಬು 
ಹಬ್ಬಿದನು ಕೆಲಬಲಕೆ ಖತಿಯಲಿ 

ಜಾಯತಾಕ್ತನ ಕರೆಯೆನುತ ಕುರು 
ಕೊಬ್ಬಿದರೆವೊಕ್ಕುಗಳ ದನಿ ಕಿವಿಗೆಡಿಸೆ ಮೂಜಗವ ೧೬ - ರಾಯನೆರಗಿದನನಿಲಜನ ಕರ್ಣಪ್ರದೇಶದಲ್ಲಿ 
- ಧರಣಿಪತಿ ಕೇಳ್ ಭೀಮಸೇನನ 

- ಎಡದ ದಂಡೆಯೊಳೊ ಹೊಯ್ತು ಳ 
ಧರಧುರದ ಹೊಯ್ತುಗಳ ಗದೆಯಲಿ 

ಕಡುಹ ತಪ್ಪಿಸಿ ಕೌರವೇಂದ್ರನ 

[ಸ್ಫೋಮ 
ಹೊರಳಿಗಿಡಿ ಝಂಪಿಸಿದುವುರು ಖದ್ಯೋತಮಂಡಲವ ಮುಡುಹ ಹೊಯ್ದನು ಭೀಮ ಮತ್ತು ಭಾಷೆನೆ ಸುರ 
ಅರಸನೆರಗಿದಡನಿಲಸುತ ಪೈ 

ತಡೆದನಾ ಘಾಯವನು ಗದೆಯಲಿ 
ಸರಿಸಿ ಕಳಚಿದನಾ ಕ್ಷಣದೊಳ 

ನಡುವನಪ್ಪಳಿಸಿದನು ಭೀಮನ ( ಮಣಿಯೆ ೨೪ 
ಬೃರಿಸಿ ಹೊಯ್ದನುಭೀಮ ಕೌರವನೃಪನ ಕಂಧರವ ೧೭ 

ಮಿಡುಕು ನಿಂದುದು ನಗುವ ಪಾಂಡವ ಬಲದ ತಲೆ 
ನೋಡಿದನು ದಂಡೆಯಲಿ ಲಾಗಿಸಿ 

* ಒಲೆದು ಬಿದ್ದನು ಭೀಮ ಕುಲಗಿರಿ 
ಹೂಡಿದನು ನೃಪ ಭೀಮನಲಿ ಪಯ 

ಮಲಗುವಂದದಲೇರಬಾಯಿಂ 
ಪಾಡಿನಲಿ ಪಲ್ಲಟಿಸಿದನು ಪಡಿತಳಕೆ ಕುರುರಾಯ 

ದಿಳಿವಶೋಣಿತಧಾರೆ ಮಗ್ಗುಲ ಮುಸುಕಿತವನಿಯಲಿ 
ಮಾಡಿಸಿದನುಪ್ಪರದ ಘಾಯಕೆ 

ಎಲೆ ಮಹಾದೇವಾ ವೃಕೋದರ 
ಕೂಡೆ ತಗ್ಗಿ ದನನಿಲಸುತ ಖಯ 

ನಳಿದನೇ ಹಾ ಭೀಮ ಹಾಯೆಂ 
ಬೋಡಿಯಿಲ್ಲದೆ ಭಟರು ಹೊಯ್ದಾಡಿದರು ಖಾತಿಯಲಿ ೧೮ || ದಳಲಿದುದು ಪರಿವಾರ ಸಾತ್ಯಕಿ ಸೃಂಜಯಾದಿಗಳು ೨೫ 
ತೊಲಗಿ ನಿಂದರು ಮತ್ತೆ ಭಾರಿಯ 

ಮೈಮರೆದನರೆಗಳಿಗೆ ಮಾತ್ರಕೆ 
ಬಳಲಿಕೆಯ ಬೇಳುವೆಯ ಚಿತ್ರ 

ವೈಮನಸ್ಯದ ಜಾಡ್ಯರೇಖೆಯ 
ಸ್ವಲತರಂಗೀಕರಿಸಿದರು ಕರ್ಪುರದ ವೀಳೆಯವ 

ಸುಯರ್ ಮಹಾದ್ಭುತವಾಯ್ತು ಪರಿಣತ ಪಾರವಶ್ಯದಲಿ 
ಘಳಿಲನೆದ್ದರು ನಿಮಿಷಮಾತ್ರಕೆ 

ಹಾ ಮಹಾದೇವೆನುತ ಹಗೆವನ 
ಮಲೆತು ನಿಂದರು ಘಾಯಘಾತಿಯ 

ಕೈಮೆಯನು ಬಣ್ಣಿಸುತಿದ್ದನ 
ಸುಳಿವನವಧಾನಿಸುತ ತೂಗಿದರಾಯುಧದಯವ ೧೯ ಕೈ ಮರುತತ ಸೂಸಿ ಹಾರಿದ ಗದೆಯ ತಡವರಿಸಿ ೨೬ 


೬೦೪ ` ಮ ಹಾ ಧಾ ರ ತ 

[ ಸಂಧಿ 
ಕಾದುಕೊಳು ಕೌರವ ಗದಾಸಂ 

ಹೊಯ್ದು ತೋರಾ ಬಂಜೆ ನುಡಿಯಲಿ 
ಭೇದದಭ್ಯಾಸಿಗಳಿಗಿದೆ ದು 

ಬಯ್ಯ ಡಧಿಕನೆ ಬಾಹುವಿಂ ಹೊರ 
ರ್ಭದನೋಡಾಹೊಯ್ಲಿಗಿದು ಮರೆವೊಗು ಮಹೇಶ್ವರನ ಹೊಯ್ಯ ವನೊ ಮೇಣ ಮುಖದಲೋ ನೀನಾರು ಜಾತಿಯಲಿ 
ಹೋದೆಹೋಗಿದ್ದೆನುತ ಜಡಿದು ವಿ 

ಕಯು ನಿನಗಿದೆ ಲಕ್ಷಪಣ ನಮ 
ಪಾದಭರದಲಿ ಮುಂದುಗಾಣದೆ 

ಗೆಯುವಡೆ ಗುಪ್ತಪ್ರತಾಪವ 
ಕೈದಣಿಯಲಪ್ಪಳಿಸಿದನು ಕಲಿಭೀಮ ಕುರುಪತಿಯ ೨೭ ನೆಯ್ದೆ ಪ್ರಕಟಿಸೆನುತ್ತ ತಿವಿದನು ಭೀಮ ಕುರುಪತಿಯ ೩೪ 
ಹಾರಿತೊಂದೆಸೆಗಾಗಿ ಗದೆ ಮೈ 

ಅವನಿಪತಿ ಕೇಳ್ ಭೀಮಸೇನನ 
ಹೇರಿತುರು ಘಾಯವನು ಮೊಳಕಾ 

ತಿವಿಗುಳನು ತಪ್ಪಿಸಿ ಸುಯೋಧನ | 
ಲೂರಿ ಬಿದ್ದನು ವದನದಲಿ ವೆಂಠಣಿಸೆ ರಣಧೂಳಿ 

ಕವಿದು ನಾಭಿಗೆ ತೋರಿ ಜಂಘಗೆಹೂಡಿ ಝಳಪದಲಿ 
ಕಾರಿದನು ರಕುತವನು ಕೌರವ 

ಲವಣಿಯಲಿ ಲಳಿಯೆದ್ದು ಹೊಯ್ದ ನು 
ನೇರು ಬಲುಹೋ ಹೋದನೆನುತವೆ 

ಪವನಜನ ಭುಜಶಿರವ ಸೀಸಕ 
ಚೀರಿತಾ ಪರಿವಾರ ಸುಮ್ಮಾನದ ಸಘಾಡದಲಿ 

ಕವಚವಜಿಗಿಜಿಯಾಗೆ ಬೀಳೆನುತರಸ ಬೊಬ್ಬಿರಿದ ೩೫ 
- ಭಾಪು ಮಝರೇ ಭೀಮ ಕೌರವ 

- ಮತ್ತೆ ಹೊಯ್ದನು ಭೀಮಸೇನನ 
ಭೂಪವಿಲಯಕ್ಷತಾಂತ ಕುರುಕುಲ 

ನೆತ್ತಿಯನು ನಿಪ್ಪಸರದಲಿ ಕಳೆ 
ದೀಪಚಂಡಸಮಿಾರ ಕುರುಪತಿಮಿರಮಾರ್ತಾಂಡ 

ಹತ್ತಿ ಝಂಪಿಸಿ ತಿರುಗಿ ಬಿದ್ದನು ಬಿಗಿದ ಮರ್ಧೆಯಲ್ಲಿ 
ಕೋಪನಪ್ರತಿಪಕ್ಷಕುಲನಿ| 

ಕೆತ್ತ ಕಂಗಳ ಸುಯ್ದ ಲಹರಿಯ | 
ರ್ವಾಪಣಿ ಕಸಮರ್ಥ ಎನುತಭಿ 

ಸುತ್ತಲೊಗುವರುಣಾಂಬುಗಳ ಕೆಲ 

[ ೩೬ 
ರೂಪನನು ಹೊಗಳಿದರು ವಂದಿಗಳಬುಧಿಘೋಷದಲಿ ೨೯ ದತ್ತ ಸಿಡಿದಿಹ ಗದೆಯ ಭಟನೊರಗಿದನು ಮರವೆಯಲಿ 
- ಜಾಳಿಸಿದ ವೇದನೆಯ ಝಮ್ಮಿನ 

ಮಡಿದವನ ಹೊಯ್ಯನು ಧನಂಜಯ 
ಜಾಳಿಗೆಯ ಜವ ಹರಿದುದೆಚ್ಚರ 

ತೊಡು ಮಹಾಸ್ತ್ರವನವನಿಪತಿ ಬಿಲು 
ಮೇಲುಮರವೆಯ ಮುಸುಕು ಜಾರಿತು ಹಾರಿತತಿಭೀತಿ ದುಡುಕು ಯಮಳರು ಕೆದುಗೊಳಿ ಸಾತ್ಯಕಿ ಶರಾಸನವ 
ಬೇಳುವೆಯ ಕರಣೇಂದ್ರಿಯದ ವೈ 

ಹಿಡಿ ಶಿಖಂಡಿ ದ್ರುಪದಸುತರವ | 
ಹಾಳಿ ನಿಂದುದು ಬಿಗಿದ ಬಳಲಿಕೆ 

[ ೩೦ ಗಡಿಸಿರೆ ನಿಮ್ಮ ವನ ಹರಿಬಕೆ 
ಯಳಿಗದ ಮೊನೆ ಮುರಿಯೆ ಸಂತೈಸಿದನು ಕುರುರಾಯ ಮಿಡುಕುವಡೆ ಬಹುದೆನುತ ತೂಗಿದನವನಿಪತಿ ಗದೆಯ ೩೭ 
ಒರೆವ ರಕುತವ ಧೂಳಿನಿಂದನೆ 

ಮೇಲೆ ಕಳವಳವಾಯು ದಿಕ್ಕಿನ 
ಹೊರಗ ತೊಡೆತೊಡೆದೌಕಿಕೋಪದ 

ಮೂಲೆ ಬಿರಿಯೆ ಪಿಶಾಚರಾಕ್ಷಸ 
ಹೊರಿಗೆ ಝಳಪಿಸೆ ಕಂಗಳಲಿ ಹುಬ್ಬಿನಲಿ ಸುಯ್ಲಿ ನಲಿ 

+ ಕುಯಿ ನಲಿ 

ಜಾಲ ವಿದ್ಯಾಧರ ಮಹೋರಗ ಯಕ್ಷ ಕಿನ್ನರರು 
ಮುರುಕಿಸುವ ರಿಪುಭಟನೋರೆಯೋ 

ಅಳು ನೀನಹೆ ನಳ ನಹುಷ ಭೂ 
ಲೆರಗಿ ನೋಡುತ ಸಾರಸತ್ಯದ 

ಪಾಲಕುಲದಲಭಂಗನಾದೆ ಕ 
ನೆರವಣಿಗೆ ಕೈಗೂಡಲೆದ್ದನು ಗದೆಯು ಕೈನೀಡಿ ೩೧ ರಾಳಭುಜಬಲ ನೀನೆನುತ ಕೊಂಡಾಡಿತಮರಗಣ ೩೮ 
- ಹಾನಿಯೆಮಗಾಯ್ಕೆಂದು ಕಡುಸು 

ಅರಸ ಕೇಳಾತ್ಕರಿಯವನು ನಿ 
ಮ್ಯಾನವುಕ್ಕಿತೆ ನಿಮಿಷದಲಿ ದು 

ಮೃ ರಸನಾಹವ ಸಫಲ ಸುರಕುಲ 
ಮಾನ ಶರಧಿಯೊಳುವೆನು ತಿದ್ದುವೆನು ನಿನ್ನವರ ವರಳ ಮಳೆಗರೆದುದು ಕಣಾ ಕುರುಪತಿಯ ಸಿರಿಮುಡಿಗೆ 
ಈ ನಗೆಯನೀ ಬಗೆಯನೀ ವಿಜ 

ಅರಿನ್ನವರು ತಲೆಗುತ್ತಿದರು ಮುರ 
ಯಾನುರಾಗವ ನಿಲಿಸುವೆನು ಯಮ 

ಹರ ಯುಧಿಷ್ಠಿರ ಪಾರ್ಥ ಯಮಳರು 
ಸೂನು ಸೈರಿಸೆನುತ್ತ ಜರೆದನು ವಾಮಹಸ್ತದಲಿ ೩೨ ಬೆರಳ ಮೂಗಿನಲಿದ್ದು ಸುಳ್ಳರುಬಯ್ದು ದುಷ್ಕೃತವ 
ಎಲವೊ ಭೀಮ ವಿಘಾತಿಗಳ ಕೈ 

ಮಿಡಿದನರ್ಜುನ ಧನುವ ಯಮಳರು 
ದೊಳಸಿನಲಿ ತೆರಹಾಯು ನೀನಿ 

ತುಡುಕಿದರು ಕಲ್ಲುಗಳ ಸಾತ್ಯಕಿ 
ಟ್ಕಳಿಸುವಡೆ ನಿನಗಾದುದಾಕಸ್ಮಿಕವದಭ್ಯುದಯ 

ಮಿಡುಕಿದನು ಮರುಗಿದರು ಪಂಚರೌಪದೀಸುತರು 
ಛಲವ ಬಿಡಿಸುವಡೇಳು ನೀ ಮನ 

ಒಡೆಯನಳಿವಿನಲೆಲ್ಲಿಯದು ನೃಪ| 
ವಳಕುವಡೆ ನಿನ್ನವರ ಕರೆ ಹೋ 

[ ೩೩ ನುಡಿದ ನುಡಿಯೆನುತನಿಲತನುಜನ 
ಯೋಗದೊಂದೇ ಹೊಯೆನುತ ಹೊಕ್ಕನು ಮಹೀಪಾಲ ಪಡೆ ಗಜಾಶ್ರವ ಬಿಗಿಯೆ ಗಜಬಜಿಸಿತು ಭಟಸ್ತೋಮು ೪೦ 


[ ೩೯ 


ಗ ದಾ ಸ ವ ೯ 


೬೦೫ 


- ದುಗುಡದಲಿ ಹರಿ ರೌಹಿಣೇಯನ 
ಮೊಗವ ನೋಡಿದಡಾತನಿದು ಕಾ 
ಳೆಗವಲೇ ಕೃತಸಮಯರಾದಿರಿ ಪೂರ್ವಕಾಲದಲ್ಲಿ 
ಹಗೆಯ ಬಿಡಿ ಕುರುಪತಿಯ ಸಂಧಿಗೆ 
ಸೊಗಸಿ ನಿಲಲಿ ಯುಧಿಷ್ಠಿರನ ಮಾ 
ತುಗಳ ಕೆಡಿಸದಿರೆಂದನಾ ಕೃಷ್ಣಂಗೆ ಬಲರಾಮ ೪೧ 
- ಅರಸ ಕೇಳೆ ಬಿದ್ದ ಭೀಮನ | 
ಹೊರಗೆ ಬಂದರ್ಜುನನು ಮೋರೆಗೆ 
ಬೆರಳನೊಡ್ಡಿ ಸಮಾರನಂದನನುಸುರನಾರೈದು 
ಮರಳಿದನು ಮುರಹರನನೆಕ್ಕತಿ 
ಗರೆದು ಸಪ್ರಾಣನು ಗದಾನಿ 
ರ್ಭರಪರಿಶ್ರಮ ಭೀಮ ಬಳಲಿದನೆಂದನಾ ಪಾರ್ಥ ೪೨ 
- ದೇವ ಬೆಸಸಿನ್ನನಿಲಸೂನು ಸ 
ಜೀವನಹಿತನಿಬರ್ಹಣ ಪ್ರ 
ಸ್ವಾವವನು ಕರುಣಿಸುವುದಾತನ ಧರ ವಿಕೃತಿಗಳ 
ನೀವು ಕಂಡಿರೆ ನಾಭಿ ಜಂಘಗೆ 
ಡಾವರಿಸಿದನು ಹಲವು ಬಾರಿ ಜ . 
ಯಾವಲಂಬನವೆಂತು ಕೃಪೆಮಾಡೆಂದನಾ ಪಾರ್ಥ ೪೩ 

ನೀವು ಮೊದಲಲಿ ಬೆಸಸಿದಿರಿ ಮಾ 
ಯಾವಿಗಳ ಮಾಯೆಯಲಿ ಗೆಲುವುದು 
ದೈವಕೃತಿಯಿದು ರಾಜಮಂತ್ರದ ಸಾರತರವೆಂದು 
ಈ ವಿರೋಧಿಯ ಧರಗತಿ ಸಂ 
ಭಾವವನು ಕರ್ತವ್ಯಭಾವವ 
ನೀವು ಬಲ್ಲಿರಿಯೆಂದನರ್ಜುನದೇವ ವಿನಯದಲಿ | 
- ಧಾತುಗೆಟ್ಟನು ಭೀಮ ಮುಸುಕಿತು 
ಭೀತಿ ನಮ್ಮೆಲ್ಲರನು ದೈವ 
ವ್ಯಾತವಾತನ ಕೊಂಡು ಕೊನರಿತು ಹೋಯ್ತು ಹೂಮಳೆಯ 
ಪಾತಕಕೆ ಪಡವಾಗದವಳ 
ಖ್ಯಾತಿನೋಯದೆ ವಿಜಯಸಿರಿ ರಾ 
ಗಾತಿಶಯದಲಿ ನಮ್ಮ ರಮಿಸುವ ದೆಸೆಯ ಬೆಸಸೆಂದ ೪೫ 
- ಅನಿಲಸುತ ಸಪ್ತಾಣಿಸಲಿ ರಿಪು 
ಜನಪನೂರುವಿಭಂಗವೇ ಮು 
ಸ್ಸಿನ ಪ್ರತಿಜ್ಞೆಯಲಾ ಸಭಾಮಧ್ಯದಲ್ಲಿ ಕುರುಪತಿಯ 
ನೆನಸಿಕೊಡಿ ಸಾಕಿನ್ನು ಬೇರೊಂ 
ದನುನಯವು ತಾನೇನು ವಿಜಯಾಂ 
ಗನೆಗೆ ದ್ರುಪದಕುಮಾರಿ ತಪ್ಪದೆ ಸವತಿಯಹಳೆಂದ ೪೬ 
- ಅರಸ ಕೇಳಾಕ್ಷಣದೊಳನಿಲ 
ಸ್ಮರಣಿಯನು ಹರಿ ಮಾಡಿದನು ಸಂ 
ಚರಿಸಿದನು ತನುಜನಂಗೋಪಾಂಗವೀಥಿಯಲಿ 
ತರತರದ ನಾಡಿಗಳೊಳಗೆ ವಿ 
ಸರಿಸಿ ಮೂಲಾಧಾರದಲಿ ಚೇ 
ತರಿಸಿ ಸಾಂಗದಲಿ ಜೀವಸಮಾರ ಪಸರಿಸಿದ ೪೭ 


ತಾಣವಿಮ್ಮಡಿಯಾಯ್ತು ತಿರುಗಿದ 
ಗೋಣುಮರಳಿತು ರೋಪವನ್ನಿಗೆ 
ಸಾಣಿವಿಡಿದವೊಲಾಯ್ತು ಕಣ್ಣುಗುಳಿದುವು ಕೇಸುರಿಯ 
ಠಾಣವೆಡಹಿದ ಗದೆಯ ರಣಬಿ 
ನಾ ಣ ಮನುಳಿದ ಮಾನಮರ್ದನ 
ದೂಣಿಯದ ನವ್ಯಥೆಯ ಭಟ ಸಂತೈಸಿದನು ತನುವ ೪೮ 

ಕೊಡಹಿದನು ತನುಧೂಳಿಯನು ಧಾ 
ರಿಡುವ ರುಧಿರವ ಸೆರಗಿನಲಿ ಸಲೆ 
ತೊಡೆತೊಡೆದು ಕರ್ಪುರದ ಕವಳವನಣಲೋಳಳವಡಿಸಿ 
ತೊಡೆಯ ಹೊಯ್ಯಾರುವ ಮುರಾರಿಯ 
ನೆಡೆಯುಡುಗದೀಕ್ಷಿಸುತ ದೂರಕೆ 
ಸಿಡಿದ ಗದೆಯನು ತುಡುಕಿ ನೃಪತಿಯ ತೊಡೆಗೆ ಲಾಗಿಸಿದ 
- ಭಾಷೆಗಳುಪರು ಪಾಂಡುಸುತರೆಂ 
ಬಾಸೆಯಲಿ ನಿನ್ನಾತ ಮೈಮರೆ | 
ದೋಸರಿಸದಿದಿರಾದನೂರುದ್ದಯವ ವಂಚಿಸದೆ 
ಶ್ಯಾಸ ಮರಳಿತೆ ನಿನಗೆ ಯೋಗಾ 
ಭ್ಯಾಸಿಯಹೆಯೊ ಭೀಮ ಸೈರಣಿ 
ಲೇಸು ಮೆಚ್ಚಿದೆನೆನುತ ನೃಪನೆರಗಿದನು ಪವನಜನ ೫೦ 
- ಹೊಯ್ತು ಲಳಿಯಲಿ ಕರಣಗತಿಯಲಿ 
ಹಾಯ್ಕು ನಭಕುಪ್ಪರಿಸಿ ಮರಳಿದು 
ಹೊಯು ಹಿಂಗುವ ನೃಪನ ತೊಡೆಗಳನಿಟ್ಟಿನಾಭೀಮ 
ಹಾಯು ಗದೆ ಹೆದೊಡೆಗಳನ್ನು ಮುರಿ 
ದ ತವನಿಯನರುಣಜಲದಲಿ 

[ ೫೧ 
ತೊಯ್ದು ದೊಪ್ಪನೆ ಕೆಡೆದಳೆಯಲಿ ಕೌರವರ ರಾಯ 
- ಹಾರ ಹರಿದುದು ಕರ್ಣಪೂರದ 
ಚಾರು ಮಾಕ್ತಿಕನಿಕರ ಸಿಡಿದವು 
ಧಾರಿಡುವ ರಕುತಾಂಬು ಮಡುಗಟ್ಟಿದುದು ಮಗ್ಗುಲಲಿ 
ವೀರ ಭೀಮಾ ಮತ್ತು ಎನುತ ಬಲ 
ವಾರಿದುದು ನಿಸ್ಸಾಳ ಸೂಳಿನ 
ವೀರಪಣಹದ ಲಗ್ಗೆ ಮಸಗಿತು ಪರರ ಥಟ್ಟಿನಲಿ ೫೨ 

ಬಿದ್ದ ನೈ ನಿನ್ನಾತನಿನ್ನೆ 
ನೆದ್ದರೆ ದಾಯಿಗರು ಜೂಜನು 
ಗೆದ್ದು ದಕೆ ಫಲ ಬಂದುದೇ ಸಂಧಾನದಲಿ ಛಲವ 
ಹೊದ್ದಿ ತಕೆ ಹುಲಿಸಾಯೆ ಬಲುವಗೆ 

ಳುಹಿದನೆ ಪವನಜ 
ನುದ್ದುರಟುತನಕೇನನೆಂಬೆನು ಭೂಪ ಕೇಳೆಂದ ೫೩ 

ಏಕೆ ಸಂಜಯ ಕೌರವೇಂದ್ರನ 
ಸಾಕಿತಕೆ ಫಲವಾಯು , ನೀ ಬರಿ 
ದೇಕೆ ಚುಚ್ಚುವೆ ಕಾಸಿ ಬಾದಣಗೊರೆದ ಘಾಯದಲಿ 
ನೂಕಿದರೆ ಬಲಭದ್ರನನು ಮೇ 
ಲೇಕೆ ಪವನಜ ಮುನಿದನವರ 
ವ್ಯಾಕುಳರಲೇ ವೀರನಾರಾಯಣನ ಕರುಣದಲಿ 
೫೪ 


ಮ ಹಾ ಭಾರತ 


[ ಸಂಧಿ 


ಎಂಟನೆಯ ಸಂಧಿ 


ಸೂ . ಕೆಡೆದ ಕೌರವನೃಪನ ನೇಮವ 

ಪಡೆದು ಕೃಪ ಕೃತವರ್ಮ ಗುರುಸುತ 
ರೊಡನೆ ಬಂದರು ಸಾರಿದರು ಪಾಂಡವರ ಪಾಳೆಯವ 


ಕೇಳು ಧೃತರಾವ್ಯಾವನೀಶ ಕ 
ರಾಳ ಲೋಹಗದಾಭಿಹತಿಗೆ ನೃ 
ಪಾಲ ಬಿದ್ದನು ಭಾರತದ ದುಸ್ಸಂಗ ಭಂಗದಲಿ 
ಮೇಲೆ ಚಾರಣ ಸೂತ ಮಾಗಧ 
ಜಾಲ ಹೊಗಳಿತು ಗರುವ ಕುರುಭೂ 
ಪಾಲ ಗಂಡಿಗನಕಟೆನುತ ಕೊಂಡಾಡಿತಮರಗಣ ೧ 

ಏನನೆಂಬೆನು ಜೀಯ ಮಹಿಯಲಿ 
ಮಾನನಿಧಿ ಮಲಗಿದನಿ ತವ 
ಸೂನು ರುಧಿರದ ತಿಲಕವಾದನಲೆ ಧರಾಂಗನೆಗೆ 
ಭಾನುಮತಿ ವೈಧವ್ಯವಿಧಿಗಿ 
ನೈನ ನೋಂತಳೊ ರಾಜರವಿಯವ 
ಸಾನಸಮಯದೊಳಾದುದನ್ನು ತವರಸ ಕೇಳೆಂದ ೨ 
- ನಡುಗಿತಿಳೆ ನಿರ್ಘಾತದಲಿ ಬರ 
ಸಿಡಿಲು ಸುಳಿದುದು ನೆಣನ ಬಸೆಸಹಿ 
ತಡಗು ಸುರಿದವು ಕದಡಿ ಹರಿದುದು ರಕುತದರೆವೊನಲು 
ಸಿಡಿದವರೆಗಳು ಕೆರೆಗಳುಕ್ಕಿದ 
ವಡಿಗಡಿಗೆ ಹೆಮ್ಮರ ನಿವಾತದ 
ಲುಡಿದು ಬಿದ್ದವು ಕೌರವೇಂದ್ರನ ಪತನ ಕಾಲದಲಿ ೩ 
- ಬೀಸಿದುದು ಬಿರುಗಾಳಿ ಕತ್ತಲೆ 
ಸೂಸಿದುದು ದಿಗುವಳಯದಲಿ ಪರಿ 
ವೇಷದಲಿ ಗ್ರಹ ನೆರೆದವ್ವ ದಾರೇಳು ರವಿಯೊಡನೆ 
ಸೂಸಿದವು ಹಗಲುಳುಕು ಮೃಗರಣ 
ವಾಸುರದಲೊದರಿದವು ಕಂದಿತು | 
ವಾಸರಪ್ರಭೆ ಕೌರವೇಂದ್ರನ ಪತನ ಕಾಲದಲಿ 
- ಒರೆ ಸಹಿತ ಕಲ್ಲುಗಳು ಕರದಿಂ 
ಮುರಿದು ಬಿದ್ದ ವು ಗಜಹಯದ ಕ | 

ರತೆಯೆದ್ಧವು ಕಡಿದು ಬಿದ್ದ ವು ಧ್ವಜಪತಾಕೆಗಳು 
ತುರುಗಿದಂತಾಪದಲಿ ಮನ 
ಮರುಗಿತಾ ಪರಿವಾರ ಸುಭಟರಿ 
ಗರುಹಿತಾಕಸ್ಮಿಕದ ಭಯವವನೀಶ ಕೇಳೆಂದ ೫ 
- ದ್ರುಪದತನುಜ ಶಿಖಂಡಿ ಸೃಂಜಯ 
ನೃಪ ಯುಧಾಮನ್ಯೂಂಜಸ 
ಚಪಳಪಂಚದೌಪದೀಸುತ ಸೋಮಕಾದಿಗಳು 
ಅಪದಶಾವಿರ್ಭೂತಚೇತಃ 
ಕೃಪಣರತಿಚಿಂತಿಸಿದರಂದಿರು 
ತುಪಹತಿಯು ಸೂಚಿಸುವ ವಾಮಭುಜಾಕ್ಷಿಕಂಪದಲಿ ೬ 


ಅವನಿಪತಿ ಕೇಳೀಚೆಯಲಿ ಕೌ . 
ರವನ ಹೊರೆಗೆ ತಂದು ನಿಂದನು 
ಸವಡಿಗೊಗದೆಯಣಸುಗಲ್ಲದ ಗಾಢಗರದಲಿ 
ಪವನಸುತ ನುಡಿಸಿದನಲೆ ನಿ 
ಇವನನ್ನೆ ಭೂಪಕೊಡುವೆ 
ನವಗೆ ನೆಲನರ್ಧವನು ನಾಚಿಕೆಯೇಕೆ ನುಡಿಯೆಂದ ೭ 
- ಊರ ಬೇಡಿದಡೆದ ನಾವೆರ 
ದೂರುಗಳನೇ 
ಧಾರುಣಿಯ ಕೊಡೆನೆಂದಲೆ ಸೂಚ್ಯಾಗ್ರಸಮ್ಮಿ ತವ 
ನಾರಿ ಋತುಮತಿಯೆಂದಡೆಯು ಸುಲಿ 
ಸೀರೆಗಳನೆಂಬಗ್ಗಳಿಕೆ ಕಾ 
ಸಾರದಲಿ ಕರಗಿತೆ ಸುಯೋಧನ ಎಂದನಾ ಭೀಮ ೮ 
* ಎತ್ತಿ ಕಳೆದೆ ಬನಕೆ ನಾವ್ ನಿ 
ಮೈತುಗಳಲೆ ಬೆರಳಲೇಡಿಸಿ 
ದೆತ್ತುಗಳ ಕೂಡಕೆ ಸರಿನುಡಿ ಸಾರ್ವಭೌಮರಿಗೆ 
ಇತ್ತಲೇತಕೆ ಬಿಜಯಮಾಡಿದಿ 
ರೊತ್ತದೇ ಕಲುನೆಲನು ಪವಡಿಸಿ 
ಮತ್ತೆ ತೊಡೆಗಳ ತಿವಿಯ ಬೇಕೇ ಎಂದನಾ ಭೀಮ ೯ 

ಕೃತ್ರಿಮವ ನಿರ್ಮಿಸಿದ ಫಲ ಕೈ 
ವರ್ತಿಸಿತೆ ನೀವರಗುಮನೆಯಲಿ | 
ಹೊತ್ತಿಸಿದ ಫಲ ಬಂದುದೇ ವ್ಯವಧಾನವಾದುದಲೆ 
ಬಿದಿರಿ ವಿಷಬೀಜವನು ನೆರೆ 
ದತ್ತ ಫಲ ಕೈಸಾರ್ದುದಾದಡೆ 
ಕೆತ್ತುಕೊಂಡಿರಲೇಕೆ ನುಡಿ ತನ್ನಾಣಿ ನುಡಿಯೆಂದ ೧೦ 
- ಸಂದುದೇ ನೀ ಮೆಚ್ಚೆ ಸಭೆಯಲ್ಲಿ 
ಹಿಂದೆ ಮಾಡಿದ ಭಾಷೆ ಕುರುಡನ 
ನಂದನರನಿಮ್ಮ ಡಿಸಿವತ್ರನು ರಣಾಗ್ರದಲಿ 
ಕೊಂದು ದುಶ್ಯಾಸನನ ಖಂಡವ 
ತಿಂದು ರಕುತವ ಕುಡಿದು ಬಲುಗದೆ 
ಯಿಂದ ನಿನ್ನಯ ತೊಡೆಯನುಡಿದೆನೆ ಭೂಪ ಹೇಳೆಂದ ೧೧ 
- ರಾಯನಾಸ್ಥಾನದಲಿ ಖಳರ 
ರಾಯ ನೀನೇ ಭಂಗಪಡಿಸಿ ನ | 
ವಾಯಿಯಲ್ಲಿ ನಿಮೂರಿಗೆಮ್ಮೆ ವರನು ನೀ ಕರಸಿ 
ವಾಯದಲಿ ಜೂಜಾಡಿ ಕಪಟದ 
ದಾಯದಲ್ಲಿ ಸೋಲಿಸಿ ಯುಧಿಷ್ಠಿರ 
ರಾಯನರಸಿಯ ಸುಲಿಸಿತಕೆ ಫಲವಾಯ್ಕೆ ಹೇಳೆಂದ ೧೨ 


೬೦೭ 


ಗ ದಾ ಪರ್ವ 


- ಹಳುವದಲಿ ನಾನಾ ಪ್ರಕಾರದ 
ಲಳಲಿಸಿದ ಫಲಭೋಗವನು ನೀ 
ತಲೆಯಲೇ ಧರಿಸೆನುತ ವಾಮಾಂಟ್ರಿಯನು ಮಕುಟದಲಿ 
ಇಳುಹಿದನು ಗೌರ್ಗೌವೆನುತ ಬಿಡ 
ದುಲಿದೆಲಾ ಎನುತೊರೆದು ಮಕುಟವ 
ಕಳಚಿದನು ಕೀಲಣದ ಮಣಿಗಳು ಕೆದರೆ ದೆಸೆದೆಸೆಗೆ ೧೩ 

ಹಿಂದಣಪರಾಧವನು ಲೆಕ್ಕಿಸು 
ತೊಂದೆರಡು ಮೂರಾಯು ನಾಲೈ 
ದೆಂದು ಮೆಟ್ಟಿದನವನಿಪಾಲನ ಮಕುಟಮಸ್ತಕವ 
ಇಂದುಮುಖಿಯನು ಬೂತುಗೆಡೆದುದ 
ಕೊಂದು ಘಾಯುವ ಕೊಳೆನುತ ಮಡ 
ದಿಂದ ವದನವನೊದೆದು ಹಲುಗಳ ಕಳಚಿದನು ಭೀಮ ೧೪ 

ಉಚಿತವೆಂದರು ಕೆಲರು ಕೆಲರಿದ 
ನುಚಿತವೆಂದರು ಪೂರ್ವಜನ್ನೊ 
ಪಚಿತ ದುಷ್ಕೃತವೈಸಲೇ ಶಿವ ಎಂದು ಕೆಲಕೆಲರು 
ಖಚರ ಕಿನ್ನರ ಯಕ್ಷ ನಿರ್ಜರ 
ನಿಚಯ ಭೀಮನ ಬೈದು ಕುರುಪತಿ 
ಯಚಳ ಬಲವನು ಬಣ್ಣಿಸುತ ಹೊಕ್ಕರು ನಿಜಾಲಯವ ೧೫ 
- ಭೀಮ ಹಾ ಹಾ ಕಷ್ಟವಿದು ಸಂ 
ಗ್ರಾಮಜಯವೇ ಸಾಲದೇ ಕುರು 
ಭೂಮಿಪತಿಯಲ್ಲಾ ಫ್ಯನೇ ಲೋಕೈಕಮಾನ್ಯನಲಾ 
ನೀ ಮರುಳಲಾ ಸಾರೆನುತ ತ 
ತೀಮೆಗೆ ತಂದನಿಲತನುಜನ 
ನಾ ಮಹೀಪತಿ ನೂಕಿ ಸಂತೈಸಿದನು ಕುರುಪತಿಯ ೧೬ 

ಗುಣನಿಧಿಯನೇಕ 
ಹಿಣಿಯ ಪತಿಯನಶೇಷ ಪಾರ್ಥಿವ 
ಮಣಿಮುಕುಟ ಕಿರಣಿಪಲಾಲಿತ ಪಾದಪಲ್ಲವನ 
ರಣದೊಳನ್ಯಾಯದಲಿ ತೊಡೆಗಳ 
ಹಣಿದುದಲ್ಲದೆ ಪಾದದಲಿ ನೀ 
ಕೆಣಕುವರೆ ಕುರುರಾಜಮೌಳಿಯನೆಂದನಾ ಭೂಪ ೧೬ 
- ಅನುಜರಳಿದುದು ನೂರು ರಣದಲಿ 
ತನುಜರಳಿದುದು ಮಾವ ಗುರು ಮೈ 
ದುನ ಪಿತಾಮಹ ಪುತ್ರ ಮಿತ್ರ ಜ್ಞಾತಿ ಬಾಂಧವರು 
ಅನಿಬರವನೀಶ್ವರರು ಸಮರಾ 
ವನಿಯೊಳಡಗಿದುದೇಕದೇಶದ 
ಜನಪತಿಯ ಮುರಿದುದುವೆ ಸಾಲದೆ ಭೀಮ ನಮಗೆಂದ 
- ಅವ ಮೋರೆಯೋಳಪ್ಪ ದೇವರ 
ನಾವುನೋಡುವೆವವೈಯರ ಸಂ 
ಭಾವಿಸುವೆವವಂಗದಲಿ ಗಾಂಧಾರಿ ಕಡುಗೋಪಿ 
ದೇವಿಯರುಗಳ ಶೋಕವಯ 
ನಾವ ವಿಧದಲಿ ನಿಲಿಸುವೆವು ಕಾಂ 
ತಾವಳಿಗಳೇನೆಂದು ಬಯ್ಯರು ಭೀಮ ಹೇಳೆಂದ ೧೯ 


ಅಳಲಿದತಿಭಂಗಿಸಲು ಪರಮಂ 
ಡಳಿಕರೇ ನಾವ್ ಪಾಂಡುವಿನ ಮ 
ಕ್ಕಳುಗಳಾ ಧೃತರಾಷ್ಟ್ರ ತನುಸಂಭವರು ಕೌರವರು 
ನೆಲನ ಹುದುವಿನ ದಾಯಭಾಗದ 
ಕಳವಳದೊಳಾಯ್ತಲ್ಲದುಳಿದಂ 
ತೊಳಗು ಭಿನ್ನವೆ ಭೀಮ ಬಿಡು ಭಂಗಿಸದೆ ಸಾರೆಂದ ೨೦ 

ಸೈರಿಸೆಮ್ಮ ಪರಾಧವನು ಕುರು 
ವೀರ ಸಂಚಿತಪಾಪಕರವಿ 
ಕಾರವಿದು ಭೋಗಾದಿ ನಿನಗೆಂದರಸ ದುಗುಡದಲಿ 
ನೀರೊರೆವ ಕಣ್ಣುಗಳನೊರಸುತ 
ಸೀರೆಯಲಿ ಗದಗದಿತ ಗಳದಲಿ 
ಸಾರಹೃದಯ ಮಹೀಶನದ್ದನು ಖೇದಪಂಕದಲಿ ೨೧ 

ಕಂಡನೀವ್ಯತಿಕರವನರಸನ 
ಮಂಡೆಯಂಫ್ರಿಯ ಭೀಮಸೇನನ 
ದಂಡಿಯನು ದಟ್ಟಯಿಸೆ ಸುಯಿ ದಳ್ಳುರಿಯ ಚೂಣಿಯಲಿ 
ಗಂಡುಗೆದರಿದರೊಪ್ರಶಿಖಿ ಹುರಿ 
ಗೊಂಡುದಕ್ತಿಗಳಲಿ ವೃಕೋದರ 
ಕೊಂಡನೇ ತಪ್ಪೆನೆನುತ ನಿಂದಿದ್ದ ನಾ ರಾಮ 

ಎಲವಲವೊ ಪಾಂಡವರಿರಾ ನೀ 
ವಳುಪಿದಿರಲಾ ನಾಭಿಯಿಂದವೆ 
ಕೆಳಗೆ ಕೈ ಮಾಡುವುದು ಸಲ್ಲದು ಗದೆಯ ಕದನದಲಿ 
ಚಲಿಸಲಾಗದು ಧರ್ಮನಿರ್ಣಯ 
ದೊಳಗಿದೊಂದೇ ಭಾಷೆ ಮಾಡಿದಿ 
ರಳಿದಿರನ್ಯಾಯದಲ್ಲಿ ಕೊಂದಿರಿ ಕೌರವೇಶ್ವರನ ೨೩ 
* ನೀವು ಮಾಡಿದ ಸತ್ಯಭಾಷೆಗೆ 
ನೀವಲಾ ತಪ್ಪಿದಿರಿ ನೋಟಕ 
ರಾವು ಮಧ್ಯಸ್ಥಿ ತರಲೇ ಧರೆ ಕರಕ್ಷಕರು 
ನಾವು ಸಾಕ್ಷಿಗಳಬಳರೆಂದೇ 
ನೀವು ನೃಪತಿಯ ತೊಡೆಯನುಡಿದಿರಿ 
ಡಾವರವೆ ಸಾಕೈಸೆ ಕಾಲಿಕ್ಕಿದಿರಿ ಸಿರಿಮುಡಿಗೆ 

ಎಂದು ನೇಗಿಲ ತುಡುಕಿಯೆಡೆಗೆ 
ಯಿಂದ ನೆಗಹಿ ಮಹೋಗ್ರ ಮುಸಲವ | 
ನೋಂದು ಕಯ್ಯಲಿ ತಿರುಹಿ ಕೊಬ್ಬಿದ ಖತಿಯ ಭಾರದಲಿ 
ಮುಂದೆ ನಡೆತರೆ ಸಕಲಸೇನಾ 
ವೃಂದ ನಡುಗಿತು ಬಹಳ ಭೀತಿಯ 

[ ೨೫ 
ಬಂದಿಯಲಿ ಜರುಗಿದವು ಜವಳಿಯ ಜಗದ ಜೋಡಿಗಳು 

ಬಿಲ್ಲ ಮಿಡಿದನು ಪಾರ್ಥ ಭಾರತ 
ಮಲ್ಲ ಕೊಂಡನು ಗದೆಯ ನೃಪ ನಿಂ 
ದಲ್ಲಿ ಬೆರಗಾದನು ರಣೋತ್ಸವವಾಯು ಯಮಳರಿಗೆ 
ತಲ್ಲಣಿಸಿತುಳಿದರನುಮಕ್ಕಳು 
ಚಲ್ಲಿತಾ ಸುಭಟ್‌ಘ ವಿಜಯದ 
ಭುಲ್ಲವಣಿ ಪಲ್ಲಟಿಸಿತವರಿಗೆ ಬೇಡತನದೊಡನೆ - ೨೬ 


೬೦೮ 


ಮ ಹಾ ಭಾರ ತ 


[ ಸಂಧಿ 


ಹಲಧಗನ ಖತಿ ಬಲುಹು ಕದನಕೆ 

ಆ ಪತಿವ್ರತೆ ಬಯ್ದಳೀ ಕುರು 
ಮಲೆತನಾದಡೆ ಹಾನಿ ತಪ್ಪದು 

ಭೂಪ ತೊಡೆಗಳ ತೋರಿ ಜರೆಯಲು 
ಗೆಲವಿನಲಿ ಸೋಲದಲಿ ತಾನೌಚಿತ್ಯವೇನಿದಕೆ 

ದೌಪದಿಯ ನುಡಿ ತಪ್ಪುವುದೆ ಋಷಿವಚನದನುಗತಿಗೆ 
ಒಳಗೆ ಬಿದ್ದ ವಿಘಾತಿ ಮುರರಿಪು 

ಕೋಪಕುಡಿಯಿಡಲೀ ವೃಕೋದರ 
ತಿಳಿವನೋ ತವಕಿಸುವನೋ ನಾ 

ನಾಪನಿತುಡಿದನು ಪ್ರತಿಜ್ಞಾ 
ವಳಿದೆವಿನ್ನೇನೆನುತ ನಡುಗಿದನಂದು ಯಮಸೂನು ೨೭ ಸ್ಥಾಪನಕೆ ಬಳಿಕೇನ ಮಾಡುವುದೆಂದನಸುರಾರಿ ೩೪ 
- ಹಲಧರನ ಮಸಕವನು ಪಾಂಡವ 

- ಎಂದು ರಾಮನ ಮನವ ನಯನುಡಿ 
ಬಲದ ದುಶ್ಚಪೈಯನು ಭೀಮನ 

ಯಿಂದ ತಿಳುಹಿದನೈಸಲೇ ಬಳಿ 
ಫಲುಗುಣನ ಧರ್ಮಜರ ಯಮಳರ ಚಿತ್ತವಿಭ್ರಮವ ಕಂದು ದುಗುಡದಲವರು ನಡೆದರು ದ್ವಾರಕಾಪುರಿಗೆ 
ಬಲಿಮಥನನೀಕಿಸುತ ರಜತಾ 

ಬಂದ ಕಂಟಕ ಬಳಿಚಿತೇ ಸಾ 
ಚಲವ ತರುಬುವ ನೀಲಗಿರಿಯವೊ 

ಕೆಂದು ಹರಿ ಕುರುಪತಿಯ ಹೊರೆಗೆ 
ಲಳುಕದಿದಿರಲಿ ನಿಂದು ಹಿಡಿದನು ಬಲನ ಬಲಗಯ್ಯ ೨೮ . ತಂದು ಬೋಲೈಸಿದನು ಭೀಮಾರ್ಜುನ ಯುಧಿಷ್ಠಿರರ ೩೫ 
ಚಿತ್ತವಿಸಿರೇ ಬರಿಯ ರೂಪಕೆ 

- ಈನುದಿನ ಪರಿಯಂತ ಧರದ 
ತೆತ್ತಡೇನಹುದಂತರಂಗವ 

ವಿರಾಸಲಳಿಯದೆ ಬಳಸಿ ಬಹಳಾ 
ನುತ್ತಮರ ಪದ್ಧತಿಗಳಲ್ಲಿ ಶಾಸ್ತ್ರಾರ್ಥನಿಶ್ಚಯವ 

ಯಾಸವನು ಸೈರಿಸಿದಿರಿಂದಿನ ಯುದ್ಧ ಕೇಳಿಯಲಿ 
ಬಿತ್ತರಿಸುವುದು ಕೌರವೇಂದ್ರನ 

ಘಾಸಿಯಾದುದು ಧರ್ಮಗತಿ ಬುಧ 
ಕಿತ್ತಡವ ನೀವರಿಯಿರೇ ನಿಮ 

ರೇಸು ಮನಗಾಣರು ವೃಥಾಭಿನಿ 
ಗೆತ್ತಿದಾಗ್ರಹ ನಿಲಲಿ ತಿಳುಹುವೆನೆಂದನಸುರಾರಿ ೨೯ ವೇಶವಾದುದು ಮಕುಟಭಂಗದೊಳೆಂದನಾ ಭೂಪ ೩೬ 
ಏನ ತಿಳುಹುವೆ ನೀನು ಶಾಸ್ತ್ರದೊ 

* ಅರಸ ತಲೆಗುತ್ತಿದನು ದೃಗು ಜಲ 
ಲೇನ ನಡೆದರು ನಿನ್ನವರು ಯಮ | 

ವುರವಣಿಸಿ ಮನದಲಿ ಫಲುಗುಣ 
ಸೂನು ನುಡಿಯನೆ ಸಮಯವನುಶಾಘಸಂಗತಿಯ ನಿರೆ ಮುರಾರಿ ಸುಯೋಧನನ ಸರಾವಗುಣ ಗಣವ 
ಹೀವಗತಿ ಪಡಿತಳದ ಹೊಯ್ತು. 

ಪರಿಪರಿಯಲೆಚ್ಚರಿಸಿ ದುಗುಡವ 
ತಾನ ಘಾಯದಲೊದಗಬೇಕೆಂ 

ಪರಿಹರಿಸಿ ಸಂತೈಸಿದಡೆ ಮುರ 
ಬೀ ನಿಬಂಧನವಾರಲಳಿದುದು ಕೃಷ್ಣ ಹೇಳೆಂದ - ೩೦ ಹರನ ಬೈದನು ನಿನ್ನ ಮಗ ನಾನಾ ವಿಡಂಬದಲಿ ೩೭ 
- ಅದರಿನೀ ಕೌರವನ ತೊಡೆಗಳ 

- ಆರ ಬಸುರಲಿ ಬಂದು ಮೊಲೆಯುಂ 
ಸದೆದನನ್ಯಾಯದಲಿ ನಿನ್ನವ | 

ಡಾರ ಮಡಲಲಿ ಬೆಳೆದು ಬಳಿಕಿನೋ | 
ನಿದಕೆ ಸೈರಿಸಬಹುದೆ ಹೇಳೆ ಧರ್ಮ ನಿರ್ಣಯವ 

ಳಾರ ಹೆಂಡಿರ ಕೊಂಡು ಕರು ತುರುಗಾದು ಕಳವಿನಲಿ 
ಮದಮುಖನ ಭುಜಬಲವ ನೋಡುವ 

ವೀರ ದೈತ್ಯನ ಸದೆಬಡಿದು ಕುರು 
ವಿದು ವಿಕಾರವಲಾ ಎನುತ ಮುರು 

ವೀರವಂಶದ ರಾಯರೆನ್ನೊಳು 
ಚಿದನು ಬಲ ಬಲಗಯ್ಯನುರವಣಿಸಿದನು ಖಾತಿಯಲಿ ೩೧ ವೈರಬಂಧವ ಬಿತ್ತಿ ಕೊಂದವ ಕೃಷ್ಣ ನೀನೆಂದ ೩೮ 
ಹರಿದು ಹಿಡಿದನು ಮತ್ತೆ ನೀಲಾಂ 

ಬಣಗುಗಳು ಭೀಮಾರ್ಜುನರು ಕಾ 
ಬರನ ಸೆರಗನು ನಿಮ್ಮ ಕುರುಪತಿ 

ರಣಿಕ ನೀ ನಡುವಾಯಿ ಧರ್ಮದ 
ಚರಿಸಿದನಲಾ ಧರ್ಮವಿಸ್ತರವನು ವಿಭಾಡಿಸದೆ 

ಕಣಿ ಯುಧಿಷ್ಠಿರನೆತ್ತ ಬಲ್ಲನು ನಿನ್ನ ಮಾಯೆಗಳ 
ಕರಸಿ ಕಪಟದೂತದಲಿ ನೃಪ 

ಸೆಣಸನಿಕ್ಕಿದೆ ನಮ್ಮೊಳಗೆ ಧಾ 
ವರನ ಸೋಲಿಸಿ ಪಟ್ಟದರಸಿಯ 

ರುಣಿಯ ಭಾರವ ಬಿಡಿಸಲೋಸುಗ 
ಕರಸಿ ಸುಲಿಸುವುದಾವ ಋಷಿಮತವೆಂದನಸುರಾರಿ ೩೨ ರಣವ ಹೊತ್ತಿಸಿ ನಮ್ಮ ಬೇಂಟೆಯನಾಡಿಸಿದೆಯೆಂದ ೩೯ 
- ಎಣಿಸಬಹುದೇ ನಿಮ್ಮ ನೃಪನವ 

- ಪಾಪ ನಿನಗೀ ಗೋತ್ರವಧೆಯ ವಿ 
ಗುಣವನನ್ಯಾಯ ಪ್ರಬಂಧಕೆ . 

ಛಾಪ ನಿನ್ನನು ತಾಗಲೀ ಸ. 
ಗಣನೆಯುಂಟೇ ಭೀಮಗಡ ಖಂಡಿಸಿದ ತೊಡೆಗಳನ್ನು ರಾಪರಾಧವು ನಿನ್ನದೀ ಕೌರವರ ಪಾಂಡವರ 
ಕೆಣಕಿದನು ಮೈತ್ರೇಯನನು ನೃಪ 

ಕೋಪವನು ಕೊನರಿಸುವ ನೃಪರನು 
ನಣಕಿಸಲು ಶಪಿಸಿದನು ತೊಡೆಗಳ 

ತಾಪವನು ತೂಳುವ ಕುಬುದ್ದಿ 
ಹಣಿದವಾಡಲಿಯೆಂದನದು ತಪ್ಪುವುದೆ ಋಷಿವಚನ ೩೩ ವ್ಯಾಪಕನು ನೀ ಮೈರಿಯಲ್ಲದೆ ಭೀಮನಲ್ಲೆಂದ ೪೦ 


ಗ ದಾ ಪ ರ್ವೃ - 


೬೦೯ 


- ರಣಮುಖದೊಳೀ ಕ್ಷತ್ರಧರದ 
ಕುಣಿಕೆ ತಪ್ಪದೆ ವೇದಶಾಸ್ತ್ರದ 
ಭಣಿತೆ ನೋಯದೆ ವೀರವೃತ್ತಿಯ ಪದದ ಪಾಡರಿದು 
ಸೆಣಸು ಸೋಂಕಿದ ಛಲದ ವಾಸಿಯೋ 
ಇಣುವ ಹಿಂಗದೆ ಜೀವದಾಸೆಗೆ 
ಮಣಿಯದಳಿದುದನೆಲ್ಲ ಬಲ್ಲರು ಕೃಷ್ಣ ಕೇಳೆಂದ ೪೧ 

ಮತ್ತೆ ಹೂವಿನ ಮಳೆಗಳಾತನ 
ನೆತ್ತಿಯಲಿ ಸುರಿದವು ಮುರಾಂತಕ 
ನತ್ತ ತಿರುಗಿದನವನಿಪತಿ ಕರತಳವ ತಳುಕಿಕ್ಕಿ 
- ಮುತ್ತಿದರು ಮಾಗಧರು ವಂದಿಗ 
- ಆತ ಇದು ನಾನರಿಯೆನರಸ ವಿ 
- ಯಳವನರಿದುದಾ ಸ್ತುತಿಪಾಠಕರ ರಭಸ 

- ಗರುವ ಸುಭಟರು ಘಾಸಿಯಾದಿರಿ 
- ತುರಗ ಗಜ ಬಳಲಿದವು ಸೂರನ 
ತುರಗ ಬಿಡುತದೆ ಪಶ್ಚಿಮಾದ್ರಿಯ ತಡಿಯ ತಪ್ಪಲಲಿ 
ತೃರಿತದಲಿ ಪಾಂಚಾಲ ಸ್ಪಂಜಯ 
ಧರಣಿಪರು ನೀವ್ ಹೋಗಿನಿದ್ರೆಯೊ 
ಳಿರುಳ ನೂಕುವುದೆಂದು ನುಡಿದನು ದೈತ್ಯರಿಪು ನಗುತ ೪೩ 

ನಡೆಯಿ ಪಂಚರೌಪದೇಯರ 
ಗಡಣ ಧೃಷ್ಟದ್ಯುಮ್ಮ ನಿಳಯಕೆ 
ನಡೆ ಯುಧಾಮನ್ನೂತ್ತಮೌಂಜಸ ಕಲಿ ಶಿಖಂಡಿಗಳು 
ತಡೆಯಿದಿರಿ ಭಟರೇಳಿ ವಾದ್ಯದ 
ಗಡಬಡಿಗರೀ ಸಕಲಜನ ನೀವ್ 
ಕಡು ಬಳಲಿದಿರಿ ಹೋಗಿ ಪಾಳೆಯಕೆಂದು ನೃಪ ನುಡಿದ 

ಬೀಳುಕೊಂಡುದು ಸಕಲಬಲ ಪಾಂ 
ಚಾಲ ಪಂಚರೌಪದೇಯರು 
ಪಾಳೆಯವ ಹೊಕ್ಕರು ಯುಧಿಷ್ಠಿರನೃಪನ ನೇಮದಲಿ 
ಏಳಿ ನಾವೀ ಕೌರವೇಂದ್ರನ 
ಪಾಳೆಯವ ನೋಡುವೆವೆನುತ ವನ 
ಮಾಲಿ ರಥವೇರಿದನಿವರು ತಂತಮ್ಮ ರಥವೇರೆ ೪೫ 
- ನರ ಯುಧಿಷ್ಠಿರ ಭೀಮ ಸಹದೇ 
ವರು ನಕುಲ ಸಾತ್ಯಕಿಸಹಿತ ಮುರ 
ಹರನು ಹೊಕ್ಕನುಕೌರವೇಂದ್ರನ ಶೂನ್ಯ ಶಿಬಿರವನು 
ಅರಸ ಕರ್ಣ ದ್ರೋಣ ಮಾದ್ರೆ . 
ಶೃರನ ಭಗದತ್ತನ ನದೀಜಾ 
ದ್ಯರ ನಿವಾಸಂಗಳನು ಕಂಡಳಲಿದನು ಯಮಸೂನು ೪೬ 
- ಸೂತನಿಳಿದನು ಮುನ್ನ ರಥವನು 
ಭೂತಳಾಧಿಪನಿಳಿದನಶ 
ವಾತವನು ಕಡಿಯಣದ ನೇಣಲಿ ತೆಗೆದು ಬಂಧಿಸಿದ 
ವಾತಜನ ಸಾತ್ಯಕಿಯ ಯಮಳರ 
ಸೂತರಿಳಿದರು ಮುವ ತುರಗವ 
ನಾತಗಳು ಸಂತೈಸಿದರು ಸಂಗರ ಪರಿಶ್ರಮವ 

K .BE, 


ಇಳಿ ರಥವನೆಲೆ ಪಾರ್ಥ ಬಳಿಕಾ 
ನಿಳಿವೆನೆಂದನು ಶೌರಿ ನೀವ್ ಯು 
೩ಳಿವುದೆಂದನು ಪಾರ್ಥನಾಯು ವಿವಾದವಿಬ್ಬರಿಗೆ 
ಎಲೆ ಮರುಳೆ ನಾ ಮುಳಿಯೆ ನೀ 
ನಳಿವೆಲಾ ಸಾಕಿನ್ನು ಗರ್ವದ 
ಗಳಹತನವನು ಬಳಿಕ ತೋರುವೆ ರಥವನಿಳಿಯೆಂದ ೪೮ 
- ಬಳಿಕ ಫಲುಗುಣ ರಥದ ಮೇಲಿಂ 
ದಿಳೆಗೆ ಹಾಯ್ದ ನು ಕೃಷ್ಣ ನೀನಿ 
೩ ಳಿಯೆನಲು ಚಮ್ಮ ಟಿಗೆ ವಾಫೆಯ ನೇಣ ರಥದೊಳಗೆ 
ಇಳುಹಿ ನಗುತ ಮುಕುಂದ ರಥದಿಂ 
ದಿಳಿಯೆ ಛಟಛಟಿಲೆಂದು ಕಿಡಿಯು 
ಚಳಿಸಲುರಿದುದು ತೇರು ಕೇಸುರಿ ನಭವನಪ್ಪಳಿಸೆ ೪ - 
- ಧ್ವಜದ ಹಲಗೆಯನೊಡೆದು ಹಾಯ್ದ ನು 
ನಿಜನಿವಾಸಕೆ ಹನುಮ ಧಮ 
ಧ್ವಜನಮಯವಾದುದು ರಥಾಶ್ಚ ರಥಾಂಗ ರಾಜಿಯಲಿ 
ವಿಜಯ ಭೀಮಾದಿಗಳು ಕಂಡ 
•ಜದೊಳಾಕಸ್ಮಿಕದ ಕಿಚ್ಚಿನ 
ಗಜಬಜವಿದೇನೆನುತ ನೆರೆ ಬೆಚ್ಚಿದರು ಭೀತಿಯಲಿ ೫೦ 
- ಹರಿಯಿದೇನಾಕ ಕದ ದ 
ಳ್ಳುರಿಯೊಳದ್ದುದು ತೇರು ನಮಗೀ 
ಯರಿಯ ಭಯ ಭಾರಿಸಿತಿದೇನು ನಿಮಿತ್ತವಿದಕೆನಲು 
ಉರಿವುದಂದೇ ತೇರು ಕರ್ಣನ 
ಗುರು ನದೀನಂದನನ ದೈವಿಕ 
ಶರಹತಿಯೊಳೆಮ್ಮಿಂದ ನಿಂದುದು ಪಾರ್ಥ ಕೇಳೆಂದ ೫೧ 
- ನಾವಿಳಿದ ಬಳಿಕೀ ರಥದೊಳಿರ 
ಲಾವ ಹದನೋ ನಿನಗೆ ಕಂಡೆ 
ದೈವಿಕಾಸ್ತ್ರದ ಮಹಿಮೆಗಳನೆನೆ ಪಾರ್ಥ ತಲೆವಾಗಿ 
ನೀವು ಬಲ್ಲಿರಿ ದೇವ ನೀ ಮಾ 
ಯಾವಿ ಮಾಯಾಪಾಶಬದ್ದರು 
ನಾವು ಬಲ್ಲೆವೆ ನಿಮ್ಮ ನೆಂದೆರಗಿದನು ಚರಣದಲಿ 
- ಧರಣಿಪತಿ ಕೇಳಿಚೆಯಲಿ ಕೃಪ 
ಗುರುತನುಜ ಕೃತವರ್ಮಕರು ನ 
ಮೃ ರಸನೇನಾದನೆ ವಿರೋಧಿಯ ದಳದ ವೇಢಿಯಲಿ 
ತರಣ ತಿಮಿರಕೆ ತೆರಹುಗೊಟ್ಟನು 
ಭರತಖಂಡವನಿನ್ನು ರಾಯನ 
ಪರಿಗತಿಯನಾರೈವೆವೆನುತೆರಿದರು ನಿಜರಥವ ೫೩ 
- ಭರದಲಿವರು ನೃಪಾಲನಡಗಿದ 
ಸರಸಿಗೆ ತಂದಿಳಿದು ತಡಿಯಲಿ 
ತುರಗವನು ಬಿಡಿಸಿದರು ಸಾರಥಿ ಹೋಗಿಸಿದನು ಕೋಳನ 
ತ್ವರಿತದಲಿ ಶೌಚಾಚಮನ ವಿ 
ಸರಣ ಸಂಧ್ಯಾವಂದನಾದಿಯ 
ವಿರಚಿಸಿದರರಸಿದರು ಕೊಳನಲಿ ಕೌರವೇಶ್ವರನ ೫೪ 


೩೧. 


ಮ ಹಾ ಭಾರ ತ 

( ಸಂಧಿ 
ಬಳಸಿ ಜಂಬುಕ ಮೂಕ ಕಾಕಾ 

ಅಕಟ ಮರುಳೇ ಗುರುಸುತನ ಮತಿ 
ವಳಿಗಳೆದ್ಧವು ಮೇಲುವಾಯ 

ವಿಕಳತನವನ 
ಪ್ಪಳಿಸಲಮ್ಮದೆ ಗಾಢತರ ಗರ್ಜನೆಗೆ ಕುರುಪತಿಯ ರ್ಮಕರು ಕಂಡಿರೆ ಪಾಂಡವರ ತಲೆ ತನಗೆ ಗೋಚರವೆ 
ಕಳಕಳವಿದೆತ್ತಣದೆನುತ ಕಳ 

ಬಕನ ಧರಸ್ಥಿತಿಯವೊಲು ದೇ 
ವಳಿಸಿ ಬಂದು ಮಹಾರಥರು ನೃಪ 

ವಕಿಯ ಮಗ ಕಾದಿಹನಲೇ ಕೌ 
ತಿಲಕನಿರವನು ಕಂಡು ದೊಪ್ಪನೆ ಕೆಡದರವನಿಯಲಿ ೫೫ ಆಕದ ಸಿದ್ಧನ ಕೃತಿಯನಾರಿಗೆ ಮಾರಬಹುದೆಂದ ೬೦ 
ಉಡಿದ ತೊಡೆಗಳ ಮಗ್ಗುಲಲಿ ಹೊನ 

- ಹರಿಹರಬ್ರಹ್ಮಾದಿದೇವರು 
ಲಿಡುವ ರಕುತದ ಭೀಮಸೇನನ 

ವೆರಸಿ ಕಾಯಲಿ ರಾತ್ರಿಯಲಿ ರಿಪು 
ಮಡದ ಹೊಯ್ದ ಲಿ ಕೆಲಕೆ ಸೂಸಿದ ಮಕುಟಮಣಿಮಯದ ಶಿರವ ತಹೆನಿದಕೇಕೆ ಸಂಶಯವೆನ್ನ ಕಳುಹುವುದು 
ಕೆಡೆದು ಮೈವೇದನೆಗೆ ನರಳುವ 

ಇರಲಿ ಕೃಪಕೃತವರ್ಮಕರು ಹ 
ನಿಡುಸರದ ಖಗ ಜಂಬುಕೌಘವ 

ತಿರೆ ರಣಾಧ್ಯಕ್ತದಲಿ ಭಾಷಾ 
ನಿಡುವ ಕೈಗಲ್ಲುಗಳ ನೃಪತಿಯ ಕಂಡರಿವರಂದು ೫೬ ಚರಣ ಪೈ ಸರಿಸಿದಡೆ ದ್ರೋಣನ ತನಯನಲ್ಲೆಂದ ೬೧ 
- ಒರಲಿದರು ಧರೆ ಬಿರಿಯೆ ಹುಡಿಯಲಿ 

- ಆಗಲಾ ಪಾಂಡವರ ವಧೆ ನಿನ 
ಹೊರಳಿದರು ಬಾಯ್ಸಳರು ಹೊಯ್ ಹೊ 

ಗಾಗಲರಿಯದು ನಿನ್ನ ಭುಜಬಲ 
ಝರಿಚಿ ಕೆಡೆದರು ಕುಂದಿದರು ಕಾತರಿಸಿ ಕಳವಳಿಸಿ ವಾಗುರಿಯ ವೇಧೆಯಲಿ ಬೀಳದು ಕೃಷ್ಣ ಬುದ್ದಿ ಮೃಗ 
ಮರುಗಿದರು ಮನಗುಂದಿದರು ಮೈ 

ಈಗ ನಿರ್ಬಂಧವಚನವಿ | 
ಮರೆದರದ್ದರುಶೋಕಜಲಧಿಯೋ | 

ರಾಗಮವಗೇಕಾರಿಗಾವುದು 
ಇರಲುಗೊಂಡರು ತಳ್ಳಬಾರಿದರವರು ನಿಮಿಷದಲಿ ೫೭ ಭಾಗಧೇಯವದಾಗಲೆಂದನು ಕೌರವರರಾಯ 
- ಹದುಳಿಸಿರೆ ಸಾಕೇಳಿ ಸಾಕಿ 

ವರ ಚಮಪತಿ ನೀನು ಬಳಿಕ 
ದರಲಿನ್ನೇನಹುದು ದೈವದ 

ಬೃರು ಚಮವಿಸ್ತಾರವೆನೆ ವಿ 
ಕದಡು ಮನಗಾಣಿಸಿತು ನಮಗೀ ಕಂಟಕವ್ಯಥೆಯ ಸರಿಸಿ ರಚಿಸುವುದೆಂದು ರಥಿಕತ್ರಯಕೆ ನೇಮಿಸಿದ 
ಉದಯದಲಿ ನಾವೀ ಶರೀರವ 

ಗುರುಜ ಕೃಪ ಕೃತವರ್ಮರೀ ಮೂ 
ಮೊದೆದು ಹಾಯ್ಕೆವುನೀವು ನಿಜವಾ 

ವರು ನರೇಂದ್ರನ ಬೀಳುಕೊಂಡರು 
ರ್ಗದಲಿ ಬಿಜಯಂಗೈವುದೆಂದನು ನಗುತ ಕುರುರಾಯ ೫೮ ಕರೆದು ಸೂತರ ಸನ್ನೆಯಲಿ ಬಂದೇರಿದರು ರಥವ ೬೩ 
- ಶೋಕವಡಗಿದುದವರಿಗಂತ 

- ಇವರು ಬಂದರು ದಕ್ಷಿಣದ ದೆಸೆ 
ರ್ವ್ಯಾಕುಳತೆ ಬೀಳೊಂಡುದಹುದಿ 

ಗವರ ಪಾಳೆಯಕಾಗಿ ಸುತ್ತಲು 
ಸ್ನೇಕೆ ಸಂವೇಶಾನುಭೂತಾನುಭವ ದುರಸನ 

ಸವಡಿಗತ್ತಲೆಯಾಯು ಘನರೂಪಾಂಧಕಾರದಲಿ 
ಸಾಕದಂತಿರಲಿನ್ನು ಬಿಡು ನೀ 

ಇವರು ಮನದಲಿ ಕುಡಿದರಹಿತಾ 
ಸಾಕಿತಕೆ ಫಲವೆನಿಸಿ ರಜನಿಯೋ 

ರ್ಣವವರಿವರಿಗೆ ಗೋಚರವೆ ಪಾಂ 
ಳಾ ಕುಠಾರರ ತಲೆಗಳನು ತಹೆನೆಂದನಾ ಣಿ ೫೯ ಡವರು ಗದುಗಿನ ವೀರನಾರಾಯಣನ ಕರುಣದಲಿ ೬೪ 


ಒಂಬತ್ತನೆಯ ಸಂಧಿ 


ಸೂ , ರಾಯಪರಬಲ ಮದನಹರ ರಿಪು 

ರಾಯಕುವರರು ಸಹಿತ ಪಾಂಡವ 
ರಾಯಕಟಕವ ಕೊಂದನಶ್ವತ್ಥಾಮ ರಜನಿಯಲಿ 


ಕೇಳು ಧೃತರಾಷ್ಟ್ರಾವನಿಪ ನಿ 
ನ್ಯಾಳ ಚಿತ್ರದ ಚಟುಳ ಪಣದ ಚ 
ಡಾಳತನವನು ಸಂಗರದೊಳುದ್ದಾಮ ಸತ್ಯದಲಿ 
ಪಾಳೆಯವ ಸಾರಿದರು ವಿಟಪಲ 
ತಾಳಿವಿಶ್ರಮ ತಿಮಿರಗಹನವಿ 
ಶಾಲ ವಟಕುಜವಿರಲು ಕಂಡರು ನಿಲಿಸಿದರು ರಥವ 


ನಿಲುವೆವಿಲ್ಲಿ ವಿರೋಧಿಸಂತತಿ 
ಯುಲುಹನಾಲಿಸಬಹುದು ಕೊಟಾ 
ವಳಯವಿದೆ ಹತ್ತಿರೆಯೆನುತ ಗುರುಸೂನು ರಥವಿಳಿಯೆ 
ಇಳಿದರಿಬ್ಬರು ಸೂತರಿಗೆ ಕೈ 
ಕೊಳಿಸಿದರು ಕುದುರೆಗಳನಾ ಕಲು 
ನೆಲದೊಳೊರಗಿದರವರು ಸಮರಶ್ರಮದ ಭಾರದಲಿ ೨ 


೧ 


ಗ ದಾ ಪರ್ವ 


- ಒಳಗೆ ತೊಳಲಿಕೆಯುಕ್ಕಡಕೆ ಕಳ 
ವಳಿಸಿ ಹಾಯಿದರೊಮ್ಮೆ ಮತ್ತಂ 
ತೆಲೆಮಿಡುಕದಾಲಿಸಿ ನಿಧಾನಿಸಿ ಸಾರಿದರು ಮರನ 
ಬಳಲಿಕೆಯ ಬೇಸರಿನೋಳಾ ಕೃಪ 
ಮಲಗಿದನು ಕೃತವರ್ಮನೋಲೆದಾ 
ಗುಳಿಸಿ ತೂಕಡಿಸಿದನು ತೆಗೆದುದು ನಿದ್ರೆ ತನುಮನವ ೩ 
- ಕುಸಿದು ಜೊಮ್ಮಿನ ಜಾಡ್ಯದಲಿ ರೋಂ 
ಪಿಸಿದರಿಬ್ಬರು ರಾಯಗರುಡಿಯ 
ಜನದ ಜಹಿಯಲಿ ಸ್ವಾಮಿಕಾರದ ಹೊತ್ತಹೊರಿಗೆಯಲಿ 
ಉಸುರು ಮಿಡುಕದೆ ನಿದ್ರೆ ನೆನಹಿನ 
ಮುಸುಕನುಗಿಯದೆಯಿಪ್ಪಸಿದ್ದಿಯ 
ವಿಷಮ ಸಮಸಂಧಿಗಳ ಸರಿವಿನೊಳಿರ್ದನಾ ದೌಣಿ ೪ 
- ಭಾಗ ಬೀತುದು ರಜನಿಯಲಿ ಸರಿ 
ಭಾಗವಿದ್ದು ದು ಮೇಲೆ ತತ್‌ಕ್ಷಣ 
ಗೂಗೆ ಬಂದುದದೊಂದು ವಟಕುಜದಗ್ರಭಾಗದಲಿ 
ಕಾಗೆಗಳ ಗೂಡುಗಳ ಹೊಯು ವಿ . 
ಭಾಗಿಸಿತು ತುಂಡದಲಿ ಬಿದ್ದವು 
ಕಾಗೆ ಸುಭಟನ ಸಮ್ಮುಖದಲಿ ಸಹಸ್ರ ಸಂಖ್ಯೆಯಲಿ ೫ 
- ಇದು ಮದೀಯ ಮನೋರಥದ ಸಂ 
ಹೃದಯದೊಲು ಸಂಕಲ್ಪಕಾಲ್ಯಾ 
ಭ್ಯುದಯ ಸೂಚಕವಾಯ್ತು ನಿದ್ರಾಮುದ್ರಿತೇಕ್ಷಣರ 
ಪದವ ಹಿಡಿದಲ್ಲಾಡಿದಡೆ ಮೈ 
ಬೆದರುತೇನೇನೆನುತ ನಿದ್ರಾ 
ಮದವಿಪೂರ್ಣನವಡಗಿ ಕುಳ್ಳಿರ್ದರು ಮಹಾರಥರು ೬ 

ಏನು ಗುರುಸುತ ಕಾರದನುಸಂ 
ಧಾನವೇನೆನೆ ವಾಯಸಂಗಳ 
ನಾ ನಿಶಾನನಿರಿವುತದೆ ಗೂಡುಗಳನಬ್ಬರಿಸಿ 
ಈ ನಿದರುಶನದಿಂದ ಪಾಂಡವ 
ಸೇನೆಯನು ಕಗೊಲೆಯೊಳಗೆ ಕೋಲ 
- ಲೇನು ಹೊಳೆಹ ಮಾವ ಎಂದನು ಗುರುಸುತನು ಕೃಪಗೆ 
- ಲೇಸಿ ಕೃತವರ್ಮ ಬಳಿಕೇ . 
ನಾಸುರದ ಕಗೊಲೆಗೆ ರಾಜಾ 
ದೇಶದಲಿ ನಾವ್ ಬಂದೆವೀ ಪಾಂಡವರ ಪಾಳೆಯಕೆ 
ಘಾಸಿಯಾಗರು ಪಾಂಡು ಸುತರಿಗೆ 
ವಾಸುದೇವನ ಕಾಹು ಘನ ಕಾ 
ಳಾಸ ತಪ್ಪಿದ ಬಳಿಕ ನಮಗಪಕೀರ್ತಿ ಬಹುದೆಂದ ೮ 

ಕ್ರತುಹರನ ಸಮಜೋಳಿ ಗಂಗಾ 
ಸುತನ ಜಯಿಸಿದರವರ ತೂಕದ | 
ವಿತತಬಲರೆ ಭಾವನವರೊಗಿದರು ದಿವಿಜರಲಿ 
ಅತಿರಥರೊಳಗ್ಗಳೆಯ ರಾಧಾ 
ಸುತ ಸುಯೋಧನ ಮಾದ್ರಪತಿಯಿ . 
ವ್ಯತಿಕರದೊಳೇನಾದರಿದು ಮುರಹರನ ಕೃತಿಯೆಂದ ೯ 


ಇರಿಸನಿಲ್ಲಿ ಮುರಾರಿ ಕೌಂತೇ 
ಯರನಿದೊಂದು ನಿಧಾನ ಮೇಣ 
ಲ್ಲಿರಿಸಿದಡೆ ಕೊಲಲೀಯನ ಸುವನು ಚಕ್ರದಲಿ 
ಇರುಳು ಹಗಲಡವಿಯಲಿ ಮನೆಯಲಿ 
ಶರಧಿಯಲಿ ಪರ್ವತದಲಯ| 
ಲಿರಲಿ ತನ್ನವರಲ್ಲಿ ಹರಿಗವಧಾನ ಬಲುಹೆಂದ 
- ಮರಹಿನಲಿ ಮುಡುಹುವುದು ಧರ್ಮದ 
ಹೆರಿಗೆಯಲ್ಲದು ನಿದ್ರೆಗೈದರ 
ನಿರಿವುದೇನಿದು ಪಂಥವೇ ಪೌರಾಣಮಾರ್ಗದಲಿ 
ಅರಿಯದಾರಂಭಿಸಿದೆವಿದರಲಿ 
ಪರಿಸಮಾಪ್ತಿಯ ಕಂಡೆವಾದಡೆ 
ನೆರೆ ಕೃತಾರ್ಥರು ವಿಘ್ನ ಶತವಡ್ಡಸದಿರವೆಂದ 

ತಪ್ಪದಾಚಾರಿಯನ ನುಡಿ ಮೇ 
ಲಪ್ಪುದನು ದೈವಾಭಿಯೋಗದೊ 
ಟೊಪ್ಪವಿಡುವುದು ರಜನಿಯಲಿ ಕಣ್ಣೀರ ಕದನದಲಿ 
ಒಪ್ಪದಿದು ಸೌಭಟ ವಿಧಾನಕೆ 
ನೊಪ್ಪಿ ತಹುದಿದರಿಂದ ರಿಪುಗಳ 
ತಪ್ಪಿಸುವನಸುರಾರಿಯೆಂದನು ನಗುತ ಕೃತವರ್ಮ ೧೨ 
- ಆದಡಿರಿ ನೀವಿಬ್ಬರಿಲ್ಲಿ ವಿ 
ವಾದ ನಿಮ್ಮೊಡನೇಕೆ ಜನಪರಿ 
ವಾದ ಭಯವೆಮಗಿಲ್ಲ ಸಾರಥಿ ರಥವ ತಾಯೆನುತ 
ಕೈದುಗಳ ಸಂವರಿಸಿ ರಥದಲಿ 
ಹಾಯು ಹೊರವಡೆ ಭೋಜಕ್ಷ ಪರನು 
ವಾದಡೆಮಗೇನೆನುತ ಬಂದರು ಪಾಳೆಯದ ಹೊರಗೆ ೧೩ 

ಮುರಿದು ಕೋಟೆಯನೊಂದು ಕಡೆಯಲಿ 
ತೆರಹುಮಾಡಿ ಮಹಾರಥರು ಜನ 
ವರಿಯದವೊಲೊಳಹೊಕ್ಕು ಹೆಬ್ಬಾಗಿಲಲಿ ರಥವಿಳಿದು 
ತರವಳರ ತೊಳಲಿಕೆಯ ಮೇಲೆ 
ಚ್ಚರಿಕೆ ಮಸುಳಿಸೆ ಮಧ್ಯರಾತ್ರಿಯೊ 
ರಿತದಂಘವಣಿಯಲಿ ಪರುಠವಿಸಿದನು ಗುರುಸೂನು ೧೪ 
- ಎರಡು ಬಾಗಿಲ ಪಾಳೆಯಕೆ ಉಪ 
ನಿರಲಿ ಮೂಡಲು ಪಶ್ಚಿಮಾಂಗದೊ 
ಳಿರಲಿ ಕೃತವರ್ಮಕನು ಬಾಗಿಲೊಳಾಂತ ರಿಪುಜನವ 
ಕರಿ ತುರಗ ರಥ ಪತ್ತಿಗಳ ಸಂ 
ಹರಿಸುವುದು ನೀವಿಲ್ಲಿ ಮಧ್ಯದೊ 
ಳರಸು ಮೊತ್ತಕೆ ಮತ್ತು ತಾನಹೆನೆಂದು ಕೈಗೊಂಡ ೧೫ 
- ಎರಡು ಬಾಗಿಲೋಳಿವರನಿಬ್ಬರ 
ನಿರಿಸಿ ಚಾಪವ ಮಿಡಿದು ಬಾಣವ 
ತಿರುಹುತೊಬ್ಬನೆ ರಥವ ಬಿಟ್ಟನು ರಾಜಬೀದಿಯಲಿ 
ಅರಸ ಕೇಳದುಭುತವನಾ ನಡು 
ವಿರುಳು ನೃಪವೀಥಿಯಲಿ ನಿಂದುದು 
ಧರೆಗೆ ಗಗನಕೆ ಕೀಲನಿಕ್ಕಿದವೊಲು ಮಹಾಭೂತ ೧೬ 


39 * 


೬೧೨ 


ಮ ಹಾ ಭಾರ ತ 


[ ಸಂಧಿ 


[ ೧೯ 


ನಿಟಿಲನಯನದ ಜಡಿವ ಜೂಟದ ' 
ಜಟೆಯ ಪೂತಿಯುರಿಯ ನಾಸಾ 
ಪುಟದ ಮೈ ಕಕ್ಷಕದ ವಿಷಧರಪತಿಯ ವಾಸುಗಿಯ 
ಚಟುಳ ಚಪಲಪ್ರಭೆಯ ಘನಸಂ 
ಘಟಿತವೆನೆ ಗರ್ರರದ ಘೋರ 
ಸುಟರವದ ರೌದ್ರಾಭಿರತಿಯಲಿ ರಂಜಿಸಿತು ಭೂತ ೧೭ 
- ಬೆಚ್ಚಿದನೆ ಭಾರಣಿಯ ಭೂತವ 
ನೆಚ್ಚು ಬೊಬ್ಬಿರಿದಾರಿದನು ಮಗು 
ಬೆಚ್ಚನೈ ದಾರೇಳುನೂರೈನೂರು ಸಾವಿರವ 
ಎಚ್ಚು ಹಾಯ್ದ೦ಬುಗಳು ಭೂತದ 
ಬಿಚ್ಚುಗಂಗಳ ಕೊಂಡದುರಿಯಲಿ 
ಬಚ್ಚಿಸಿದ ಗರಿ ಸೀದು ಸೀಕರಿಯೋಗಿ ನಿಮಿಷದಲಿ ೧೮ 
- ಉಗಿದು ಮಂತ್ರಾಸ್ತ್ರವನು ತಿರುವಿಂ 
ದುಗುಳಿಚಿದಡಾ ಭೂತದಂಫ್ರಿಗೆ 
ಮುಗಿದ ಕೈಗಳಲೆರಗಿದರು ಶಸ್ತ್ರಾದಿದೇವಿಯರು 
ಉಗಿದನೊರೆಯಲಡಾಯುಧವನು 
ಬೆ ಗದಲಪಳಿಸಿದಡೆ ಕಯಿ೦ 
ಜಗುಟ್ಟು ಬಿದ್ದು ದು ಝಂಕೆಯದ್ದುದುಭಯದ ಝಾಡಿಯಲಿ 

ಕಾಕಮುಖದ ಮಯೂರ ಟಿಟ್ಟಿಭ 
ಕೋಕವದನದ ಹಂಸ ಕಂಕ ಬ 
ಳಾಕವಕ್ಕದಗೌಜು ಗೀಜಗ ಚಾತಕಾನನದ 
ಮೂಕಮುಖದ ಸೃಗಾಲ ಶಾರ್ದೂ 
ಲಾಕೃತಿಯ ಬಹುವಿಧದ ರೂಪದ 
ನೇಕ ಭೂತವಾತ ನೆರೆದುದು ಭೂಪಕೇಳೆಂದ ೨೦ 

ಇದು ವಿರೂಪಾಕ್ಷನ ಮನಃಕ್ಷೆ 
ಭದ ವಿಕಾರವಲಾ ಪಿನಾಕಿಯ 
ಪದವ ಹಿಡಿದೋರೈಸುವೆನು ಸಾಂಗಯಜ್ಞ ದಲಿ 
ಇದಕುಪಾಯವ ಬಲ್ಲೆನೆಂದು 
ಬೀದನು ಬೊಬ್ಬಿರಿದಾಗಿ ತೋಡಿದ 
ನದರನತ್ನಿಯನಿದಿರೊಳಗ್ನಿ ತ್ರಯವ ನಿನ್ನಿಸಿದ ೨೧ 
- ಸೆರೆನರಂಗಳ ದರ್ಭೆ ಮಿದುಳಿನ 
ಚರು ಕಪಾಲದ ಪಾತ್ರೆಯೆಲುವಿನ 
ಬೆರಳ ಸಮಿಧೆ ವಿಶಾಳದನುಮಜ್ಜೆಗಳ ಪೃಷದಾಜ್ಯ 
ಅರುಣಜಲದಾಜ್ಞಾಹುತಿಯ ವಿ 
ಇರವ ವಿರಚಿಸಿ ನಿಗಮಮಂತೊ 
ಚರಣೆಯಲ್ಲಿ ಪೂರ್ಣಾಹುತಿಗೆ ತನ್ನೊಡಲನೊಪ್ಪಿಸಿದ ೨೨ 

ಮೆಚ್ಚಿದನು ಮದನಾರಿ ಹೋಮದ 
ಕಿಚ್ಚು ತುಡುಕದ ಮುನ್ನ ತೆಗೆದನು 
ಬಿಚ್ಚು ಜಡೆಗಳ ಜಹ್ನು ಸುತೆಯಲಿ ನಾದಿದನು ಭಟನ 
ಎಚ್ಚ ಶರವಿದೆ ಖಡ್ಡವಿದೆ ಕೋ 
ಮುಚ್ಚುಮರೆಯೇಕಿನ್ನು ಸುತರಲಿ 
ಚೊಚ್ಚಿಲವ ನೀನೆಂದು ಮೈದಡವಿದನು ಶಶಿ ೨೩ 


ಸಾರಥಿಗಳೊಳಗೆನಿಸಿದನು ಭೂ 
ಭಾರಭಂಜಕನಸುರಹರನೀ 
ಭಾರ ಬಿದ್ದುದು ನಮಗೆ ಪಾಂಚಾಲಪ್ರಬದ್ದ ಕರ 
ತೀರಿತಿದು ನಿಮ್ಮಲ್ಲಿ ನಮ್ಮ ವಿ 
ಹಾರವೊಡಬೆಚ್ಚಿತು ರಿಪುವ್ರಜ 
ಮಾರಣಣಾಧ್ರರಕೃತಿಯ ನೀ ಕೈಕೊಳಿಸು ಹೋಗೆಂದ ೨೪ 
- ಎನೆ ಪುರಾರಿಯ ಪದಯುಗಕೆ ಗುರು 
ತನುಜ ಮೈಯಿಕ್ಕಿ ದನು ಬೀಳ್ಕೊಂ 
ಡನು ತಿರೋಹಿತನಾದನೀಶ್ವರನೀತನನು ಕಳುಹಿ 
ಧನುವ ಕೊಂಡನು ಧೂರ್ಜಟಿಯ ರೂ 
ಹಿನ ಮಹಾರಥ ರಥವನೇರಿದ | 
ನನುವರದ ರೌರವವನಂಫೈಸಿದನು ರಜನಿಯಲಿ ೨ 
- ಧರಣಿಪತಿ ಕೇಳ್ ರಾಜಬೀದಿಯೊ 
ಳುರವಣಿಸಿ ಗುರುಸೂನು ರಥದಲಿ 
ಬರುತ ಕಂಡನಿ ಯುಧಿಷ್ಟಿರ ರಾಜಮಂದಿರವ 
ಇರರು ಪಾಂಡವರಿಲ್ಲಿ ಮೇಣವ 
ರಿರಲಿ ಬಳಿಕಾರೈವೆನಯ್ಯನ 
ಹರಿಬ ಹೋಗಲಿ ಮುನ್ನ ಕೊಲುವೆನು ದ್ರುಪದನಂದನನ 

ಎಂದು ರಾಯನ ಗುಡಿಯ ಗೂಢದ 
ಮಂದಿರದ ಬಲವಂಕವೀಧಿಯ 
ಮುಂದೆ ಧೃಷ್ಟದ್ಯುಮ್ಮನರಮನೆಗಾಗಿ ವಹಿಲದಲಿ 
ಬಂದು ಬಾಗಿಲ ಮುರಿದು ಕಾಡಿನ 
ಮಂದಿಯನು ನಿಡುನಿದ್ರೆಗೈಸಿದ 
ನಂದು ಮಿಣ್ಣನೆ ಹೊಕ್ಕನಾತನ ಸೆಜ್ಜೆಯೋವರಿಯ ೨೭ 

ತೊಳತೊಳಗುವಿಕ್ಕೆಲದ ದೀಪದ 
ಬೆಳಗಿನಲಿ ಮಣಿರಚಿಯ ಚಿತ್ರಾ 
ವಳಿಯ ಮೇಲ್ಕಟ್ಟಿನಲಿ ಲಲಿತಸ್ತರಣ ಮಧ್ಯದಲಿ 
ಹೊಳೆಹೊಳೆವ ನವರತ್ನಭೂಷಣ 
ಕಳಿತಕಾಯನ ಕಂಡು ರೋಪ 
ಪ್ರಳಯ ಭೈರವರೂಪನೊದೆದನು ವಾಮಪಾದದಲಿ ೨೮ 

ಘಳಿಲನೆದ್ದನಿದಾರು ನಿದ್ರೆಯ 
ನಳಿದವನ ತಿವಿಯೆನುತ ಮುಂದಣ 
ವಿಳಯರುದ್ರನ ರಹಿಯ ರೌದ್ರದ ರಣಭಯಂಕರನ 
ನಿಲವ ಕಂಡವಡಾಯುಧವ ತಾ 
ಹಲಗೆಯಾವೆಡೆಯೆಂಬವನ ಮುಂ 
ದಲೆಯ ಹಿಡಿದಡಗೆಡಹಿ ಕುಸುಕಿರಿದರಿಯನಸಬಡಿದ ೨೯ 

ಉಗಿದು ಬಿಲ್ಲಿನ ತಿರುವ ಕೊರಳಲಿ 
ಬಿಗಿಯೆ ಭಯದಲಿ ದುಪದನುತ ಬೆರ 
ಳುಗಳ ಬಾಯಲಿ ಬೇಡಿಕೊಂಡನು ದ್ರೋಣನಂದನನ 
ಉಗಿದಡಾಯ ದಲೆನ್ನ ಶಿರವನು 
ತೆಗೆದು ಕಳೆಯೇ ಶಸ್ತಘಾತದಿ 
ನುರುಳಿಸಸುವನು ತನಗೆ ವೀರಸ್ವರ್ಗವಹುದೆಂದ ೩೦ 


ಗ ದಾ ಪ ರ್ವ 


೬೧೩ 


- ಅಕಟ ಗುರುಹತ್ಯಾ ಮಹಾಪಾ 
ತಕಿಯೆ ನಿನಗೇ ಸ್ವರ್ಗ ದೇವ 
ಪ್ರಕರ ನಿನ್ನನು ಹೋಗಿಸಿದಡೆ ಸುಡುವೆನು ಸುರಾಲಯವ 
ಕ್ರಕಚ ಕುಂಭೀಪಾಕಮುಖ ನಾ 
ರಕದೊಳರಮನೆ ನಿನಗೆ ಕೌಕ್ಷೇ 
ಯಕದ ಹತಿ ಗಡ ತನಗೆನುತ ಕಟ್ಟಿದನು ತಿರುವಿನಲಿ ೩೧ 

ಉರಲ ಹತ್ತಿಸಿ ಸೆಳೆಯೆ ಗೋಣಲಿ 
ಗುರುಗುರಿಸಲಸು ಜಾರಿದುದು ಬೆ 
ಬೃರಿದು ಹೊಕ್ಕನು ಕದವನೊದೆದು ಶಿಖಂಡಿಯರಮನೆಯ 
ತರಿದನಾತನನುತ್ತಂಜಸ 
ನರಸಿ ಹೊಯ್ದನು ಹೊಕ್ಕು ಬಾಗಿಲ . . 
ಮುರಿದು ಮೈಯರಿಹಿಸಿ ಯುಧಾಮನ್ಯುವ ವಿದಾರಿಸಿದ 
- ಗಜಬಜವಿದೇನೆನುತ ನಿದ್ರೆಯ 
ಮಜಡರೊಳಗೊಳಗರಿದರಿತನ 
ಭುಜಬಲಕೆ ಮಲೆತವರ ಕಾಣನು ಸೃಂಜಯಾದಿಗಳ 
ರಜನಿಯಲಿ ಕುಳವ ಮಾಡಿದ 
ನಜಿತಸಾಹಸನಿ ದಪದಾ 
ತ್ಯಜೆಯ ಭವನದ ಹೊರಗೆ ಬಂದನು ಪಾಂಡವರನರಸಿ ೩೩ 
- ಇದು ಯುಧಿಷ್ಠಿರ ರಾಜಗೃಹವೆಂ 
ದೊದೆದು ಕದವನು ಕಾಹಿನವರನು 
ಸದೆದು ಹೊಕ್ಕನು ಸಜ್ಜೆಯಲಿ ಧರಜನ ನಂದನನ 
ಒದೆದಡೆದ್ದನು ಸುರಗಿಯಲಿ ಕಾ 
ದಿದನು ಖಡುಗನ ಜಡಿದು ನಿಮಿಷಾ 
ರ್ಧದಲ್ಲಿ ತಲೆಯನು ನೆಗಹಿ ಪ್ರತಿವಿಂಧ್ಯಕನನಸುಗಳೆದ ೩೪ 
* ಜನಪ ಕೇಳೆ ಬಳಿಕ ಸುತಸೋ 
ಮನನು ಶ್ರುತಕೀರ್ತಿಯ ಶತಾನೀ 
ಕನನು ಶ್ರುತವರ್ಮನನು ತರಿದನು ದೌಪದೀಸುತರ 
ಜನಪರೈವರ ತಲೆಗಳೆಂದೇ 
ಕನಕರಥದೊಳಗಿರಿಸಿ ಹೊಕ್ಕನು 
ಮನೆಮನೆಗಳಲಿ ಸವರಿದನು ಸೋಮಪ್ರಬದ್ಧಕರ ೩೫ 

ಸೀಳ ಬಡಿದನು ಸಮರಥರ ಪ್ರಾಂ 
ಚಾಳ ರಾವುತರನು ಮಹಾರಥ 
ಜಾಲವನು ಜೋಧರನು ಭಾರಿಯ ಪಾರಕವ್ರಜವ 
ಸಾಲ ಹೊಯ್ದನು ಹುಯ್ಯಲಿಗೆ ಹೊಗು 
ವಾಳ ತರಿದನು ಖಡ್ಡ ಮುಷ್ಟಿಯ 
ಕಾಲಭೈರವ ಬೀದಿವರಿದನು ಕೇರಿಕೇರಿಯಲಿ ೩೬ 

ಎಲೆಲೆ ಕವಿ ಕಣ್ಣೀರುಕಾರನ 
ತಲೆಯ ಹೊಯಹೋಯ್ಕೆನುತ ನಿದ್ರಾ 
ಕುಳರು ಗರ್ಜಿಸುತಾಗುಳಿಸಿ ತೂಕಡಿಸಿದರು ಮರಳಿ 
ಕೆಲಕೆಲಬರರೆನಿದ್ರೆಗಳ ಕಳ 
ವಳಿಗರೊರೆಗಳ ಕೊಂಡಡಾಯವ 
ನೆಲಕೆ ಬಿಸುಟರು ಬತ್ತಳಿಕೆಯಲ್ಲಿ ಹೂಡಿದರು ಧನುವ ೩೭ 


ಗಜವ ಹಲ್ಲಣಿಸಿದರು ವಾಜಿ 
ವ್ರಜಕೆ ರೆಂಬೆಯ ಹಾಯಿ ದರು ಗಜ 
ಬಜವಿದೇನೇನೆನುತ ಗಾಲಿಗೆ ಬಿಗಿದು ಕುದುರೆಗಳ 
ರಜನಿ ಬಂದುದೆ ಹಗಲು ಹೋಯಿತೆ 
ಗಜಬಜದೊಳಕಟೆನುತ ಸುಭಟ 
ವ್ರಜಸುವಿಹೃಳಕರಣರಿರಿದಾಡಿದರು ತಮ್ಮೊಳಗೆ - ೩೮ 
- ಲಾಯದಲಿ ಹೊಕ್ಕಿರಿದು ಕುದುರೆಯ 
ಬೀಯ ಮಾಡಿದನಂತಕಂಗೆಯ 
ಡಾಯುಧದ ಧಾರೆಯಲಿ ಕೊಟ್ಟನು ಕುಂಜರವಜವ 
ರಾಯದಳ ಧರೆಯಂತೆ ನವಖಂ | 
ಡಾಯಮಾನವಿದಾಯ್ತು ಪಾಂಡವ 
ರಾಯ ಕಟಕವ ಕೊಂದನಶ್ವತ್ಥಾಮ ಬೇಸರದ 

ದೊರೆಗಳೇನಾದರೊ ಯುಧಿಷ್ಠಿರ 
ನರ ವೃಕೋದರ ನಕುಲ ಸಹದೇ 
ವರು ಮುರಾಂತಕ ಸಾತ್ಯಕಿಗಳೊಳಗಿಹರೆ ರೌರವಕೆ 
ಹರನ ಖತಿಯೊ ಲಯಕೃತಾಂತನ 
ವಿರಸಕೃತಿಯೋ ಸರದಳಸಂ 
ಹರಣಕೇನು ನಿಮಿತ್ತವೆಂದುದು ಭೂಸುರವಾತ 
* ಉಳಿದುದೇತಕೋಹಿಣಿದಳ 
ದೊಳಗೆ ನಾರೀನಿಕರ ವಿಪ್ರಾ 
ವಳಿ ಕುಶೀಲವ ಸೂತ ಮಾಗಧ ವಂದಿಸಂದೋಹ 
ಸುಳಿವ ಕಾಣಿನು ಕೈದುವಿಡಿದರ 
ನುಳಿದು ಜೀವಿಸಿದಾನೆ ಕುದುರೆಗ 
ಳೊಳಗೆ ಜವಿಯಿಲ್ಲೇನನೆಂಬೆನು ಜನಪ ಕೇಳೆಂದ ೪೧ 

ಕೂಡೆ ಕಟ್ಟಿತು ಕಿಚ್ಚು ತೆರಪಿನ 
ಲೋಡುವಡೆ ಗುರುಸುತನ ಶರ ಮಿ 
ಕೊಡುವಡೆ ಬಾಗಿಲುಗಳಲಿ ಕೃತವರ್ಮ ಕೃಪರೆಸುಗೆ 
ಕೂಡೆ ಮುಮ್ಮಳಿಯೋದುದೀ ಶರ 
ಝಾಡಿಯಲಿ ಚತುರಂಗಬಲವ 
ಕಾಡಿತೇನೆಂಬೆನು ಯುಧಿಷ್ಟಿರನೃಪನ ಪರಿವಾರ ೪೨ 
- ಬಸಿವ ರಕುತದಡಾಯುಧದ ನೆಣ . 
ವಸೆಯ ತೊಂಗಲುಗರುಳ ಬಂಧದ 
ವಸನ ಕೈಮೈಗಳ ಕಠೋರಭುಕುಟಿ ಭೀಷಣದ 
ಮುಸುಡೆ ಹೊಗರಿನ ದಂತದಂತ 
ದಶನವಾಸದ ವೈರಿಹಿಂಸಾ 
ವ್ಯಸನ ವೀರಾವೇಶಿ ಬಂದನು ಕೃಪನ ಸಮ್ಮು ಖಕೆ ೪೩ 

ಹೇಳಿದನು ಸೃಂಜಯವಧೆಯ ಪಾಂ 
ಚಾಲ ರಾಜಕುಮಾರವರ್ಗದ 
ಮೌಳಿಗಳ ಬಲಿಗೊಟ್ಟ ಪರಿಯನು ಖಡ್ಡ ಪೂತನಿಗೆ 
ಪಾಳೆಯದೋಳರಸಿದನು ಪಾಂಡುನ್ನ 
ಪಾಲತನುಜರನವರು ಕೆಡುವರೆ 
ಮೇಲುಗಾಹಿನ ವೀರನಾರಾಯಣನ ಕರುಣದಲಿ ೪೪ 


೬೧೪ 


ಮ ಹಾಭಾರತ 


[ ಸಂಧಿ 


ಹತ್ತನೆಯ ಸಂಧಿ 


ಸೂ ರಾಯಕಟಕವನಿರಿದ ಗುರುಸುತ 

ನಾಯುಧದ ವಿಗ್ರಹದೊಳಗೆ ಹರಿ 
ಕಾಯಿದನು ಕೃಪೆಯಿಂದಲಭಿಮನ್ಯುವಿನ ನಂದನನ 


ಕೇಳು ಧೃತರಾಪ್ಪಾವನಿಪ ರಿಪು 
ಜಾಲಗೀರಾಣಿ ಕದಂಬ 
ಸ್ಕೂಲವಕ್ಷನು ಬಂದು ಕಂಡನು ಭೋಜಗೌತಮರ 
ಲೀಲೆಯಲಿ ರಥವೇರಿ ಕುರುಭೂ 
ಪಾಲನಲ್ಲಿಗೆ ಬಂದರುಬ್ಬಿನ 
ಮೇಲುಮದದ ಜಯಪ್ರಚಂಡರು ಕಂಡರವನಿಪನ , ೧ 
- ಬಲಿದ ಮರವೆಯ ಕರಣವೃತ್ತಿಯ 
ಕಳವಳದ ಪಂಚೇಂದ್ರಿಯದ ಪರಿ 
ಚಲನಸಂಚದ ಶಿಥಿಲಮೂಲಾಧಾರಮಾರುತನ 
ಅಲಘುತರಪರಿವೇದನಾವಿ 
ಹೇಳಿತಕಂಠಗತಾತ್ಮನೂರ್ಧ್ವ 
ಸೃಲಿತದೀರ್ಘಶ್ವಾಸನಿದ್ದನು ಕೌರವರ ರಾಯ ೨ 

ಕಂಡು ಕುಬನಿದುಂಬಿದರು ಭೂ 
ಮಂಡಲಾಧಿಪ ವೈರಿಮದವೇ 
ತಂಡ ಕೇಸರಿಯಿರವಿದೇ ಮರು ಪೂತು ವಿಧಿಯೆನುತ 
ಗಂಡುಗಲಿಯವಧಾನ ರಿಪುಬಲ 
ದಂಡಧರನವಧಾನ ಕುರುಕುಲ 
ಚಂಡಕರನವಧಾನವೆನುತೆಚ್ಚರಿಸಿದರು ನೃಪನ 

ಕೆದರಿದುದು ಕುಡಿನೋಟ ಕರಣದ 
ಕದಡು ಹರೆದುದು ಇಂದ್ರಿಯಾವಳಿ 
ತುದಿಗೊಳಿಸಿದುದು ಪವನ ನಟಿಸಿತು ನಾಭಿಪರಿಯಂತ 
ವದನವನು ನಸು ನಗಹಿ ನೃಪ ನುಡಿ 
ಸಿದನಿದಾರುರೋಭಾ 
ಗದಲಿ ಸೇವಾವಧುರವಚನವಿಳಾಸಪರರೆಂದ 

ನಾವು ನಿಮ್ಮವರೆಮ್ಮ ಬೊಪ್ಪನ 
ಭಾವ ಕೃಪ ಕೃತವರ್ಮನೀತನು 
ದೇವರವಧರಿಸುವುದು ರಜನಿಯ ರಾಜಕಾರಿಯವ 
ನೀವು ಬಿನ್ನ ಹಮಾಡಬೇಹುದು 
ಮಾವ ರಣಸಂಗತಿಯನಾತ್ಮ 

ವಕರು ನಾವಲ್ಲವೆಂದನು ಕೃಪಗೆ ಗುರುಸೂನು ೫ 
ಏನನೆಂಬೆನು ಜೀಯ ದ್ರುಪದನ 
ಸೂನು ಪಂಚರೌಪದೇಯರ 
ಹಾನಿಯನು ಸೃಂಜಯ ಶಿಖಂಡಿ ಪ್ರಮುಖರುಪಹತಿಯ 
ವೈನತೇಯನ ಲಳಿಯಲಹಿಕುಲ 
ವಾನುವುದೆ ಪಾಂಚಾಲಕದಳೀ | 
ಕಾನನವ ನಿನ್ಯಾನೆ ಸವರಿತು ಹೇಳಲೇನೆಂದ 


ದೈವಕೃಪೆಜವನಿಕೆಯ ಮರೆಗೊಂ 
ಡೈವರುಳಿದರು ಮೇಲೆ ಸಾತ್ಯಕಿ 
ದೈವದೊಡಹುಟ್ಟಿದನಲೇ ತಾನಿಲ್ಲ ಶಿಬಿರದಲಿ 
ದೈವಬಲವಿನಿತಕ್ಕೆ ಕೇಳ್ ನಿ 
ರ್ದೈವಬಲನಿಶ್ಮೀಪವಿನಿತೇ | 
ದೈವವೆತ್ತಿದ ಛಲದ ವಾಸಿಗೆ ರಾಯ ಕೇಳೆಂದ 
- ಎಲೆ ಕೃಪಾಚಾರಿಯ ವಿರೋಧಿಗ 
ತುಳಿದವರು ಬಲ್ಲೆನದನನ 
ದಳದ ಕೃಪೆಯಲಿ ಬಸಿದು ಬೀಳುವನವರಿಗಸುರಾರಿ 
ಅಳಿದುದೇ ವಿಶೇಷ ಪಾಂಡವ 
ದಳ ಕುಮಾರರು ಸಹಿತವಿನ್ನ 
ಗ್ಗಳೆಯನಶ್ವತ್ಥಾಮನಹನೆಂದನು ಮಹೀಪಾಲ 
- ಏನನೊದಗಿದ ನಮಗೆ ಗಂಗಾ 
ಸೂನು ಭಾರದ್ವಾಜ ನಮಗೋಲಿ 
ದೇನ ಮಾಡಿದ ನಮ್ಮ ಥಟಿನ ಭದಗಜವೆಂಬ 
ಮಾನನಿಧಿ ರಾಧಾತನುಜನಿಂ 
ದೇನು ಹರಿದುದು ಹರಿಬವನು ಗುರು 
ಸೂನವೇ ಮರಳಿಚಿದನೆಂದನು ಕೌರವರರಾಯ ೯ 

ಹರಿಬ ಬಂದುದೆ ಪಾಂಡುಸುತರುಳಿ 
ದಿರಲಿ ಸಾಕಂತಿರಲಿ ನಿಮ್ಮಡಿ 
ಪುರಕೆ ಬಿಜಯಂಗೆಯ್ದಿರೇ ಚೈತನ್ಯಗತಿಯೆಂತು 
ಹರಣವುಳಿದಡೆ ಪಾಂಡುತನುಜರ 
ಶಿರವ ಕೇವಣಿಸುವನಿ ಕೇ 
ಸರಿಯ ಪೀಠದೊಳೆಂದನಶ್ವತ್ಥಾಮ ಕೈಮುಗಿದು ೧೦ 

ಸಾಕದಂತಿರಲಿನ್ನು ವೈರಿ 
ವ್ಯಾಕರಣಪಾಂಡಿತ್ಯದಲ್ಲಿ ವಿ 
ವೇಕಶೂನ್ಯರು ನಾವು ಮೊದಲಾದೌರ್ಧ್ವದೈಹಿಕವ 
ಆಕೆವಾಳರಿಗರುಹಿ ನೀವ 
ಸ್ಪೋಕಪುಣ್ಯರ ತಿಳುಹಿ ವಿಗಳಿತ 
ಶೋಕರೆನಿಸುವುದಂಧನೃಪ ಗಾಂಧಾರಿದೇವಿಯರ ೧೧ 
- ಎನುತ ಕಣ್ ಮುಚ್ಚಿದನು ಜೀವಾ 
ತ್ಯನು ಜವಾಯಿಲತನದಲೊಡೆಹಾ 
ಝನು ಸುನಾಸಾಲಂಬಿತಶ್ವಾಸದ ಸಮಾಪ್ತಿಯಲಿ 
ಜನಪ ಮರೆದೆರಗಿದನಲಾ ಹಾ 
ಯೆನುತ ವದನಾಂಜುಳಿಪುಟದ ತಾ 
ಡನದಲಿವರಳಲಿದರು ಕುರುರಾಜಾವಸಾನದಲ್ಲಿ 


೬೧೫ 


ಗದಾ ಪರ್ವ 
೧೧ ] 
- ತಿರುಗಿದರು ಕೈದುವ ಬಿಸುಟು ಮೂ 

- ಕಾಯಬಲ್ಲೆ ಪಾಂಡವರನು ನಿ 
ವರು ಮಹಾರಥರಂಧತಿಮೀರಕೆ 

ರಾಯುಧರು ನಾವೆಂದು ನೀ ನಿ | 
ತರಣಿಕಿರಣದ ಧಾಳಿ ಹರಿದುದು ಕೂಡೆ ದೆಸೆದೆಸೆಗೆ ರ್ದಾಯದಲಿ ನಿನ್ನವರು ಹೊಗುವರೆ ಹಸ್ತಿನಾಪುರವ 
ಅರಸನುಪ್ಪವಡಿಸಿ ಮುರಾರಿಯ 

ಸಾಯಕವ ಪರಿಹರಿಸು ಪಾಂಡವ 
ಸಿರಿಮೊಗವ ನೋಡಿದನು ತಮ್ಮ೦ 

ರಾಯಜೀವಿ ಗಡೆನುತ ವರ ಚ 
ದಿರು ಸಹಿತ ಹೊರವಂಟನಾ ಕುರುಪತಿಯ ಪಾಳೆಯವ ೧೩ ಕ್ರಾಯುಧನ ಬೋಲೈಸಿ ತೃಣದಿಂದಿಟ್ಟನಾ ದೋಣಿ ೨೦ 
ಪಾಳೆಯದಲಿ ಕುಮಾರರನು ಪಾಂ 

- ಆ ಮಹಾಮಂತ್ರಾಭಿಮಂತ್ರಿತ 
ಚಾಲರನು ನೋಡುವೆವೆನುತ ಭೂ 

ಭೀಮವಿಕ್ರಮಣವನಪ್ಪ 
ಪಾಲ ನಡೆತರಲಿದಿರುವಂದುದು ಯುವತಿನಿಕುರುಂಬ ತಾಮನಿಡೆ ಲೋಕತ್ರಯಕ್ಷಭಪ್ರಭಂಜನವ 
ಸೂಳುವೊಯ್ಲಿನ ತೆಳುವಸುರ ಕರ 

ವ್ಯೂಮಕೇಶಲಲಾಟ ವಿಶ್ರುತ 
ತಾಳದಲಿ ಹಾಹಾವಿರಾವದ 

ಧೂಮಕೇತುಶಿಖಾವಿಸಂಸ್ಸುಳ 
ಮೇಳವದ ಗೀತದಲಿ ಬಂದಳು ಪದೀದೇವಿ ೧೪ ಧೂಮಚುಂಬಿತ ಖಚರಚಯ ಭೂರಿಸಿತು ರಿಪುನೃಪರ ೨೧ 
- ಏನಿದೇನದುಭುತವೆನುತ ದು 

ಅವನಿಪತಿ ಕೇಳೆ ಮಹಾವೈ 
ಮಾನದಲಿ ಹರಿತಂದು ಹಿಡಿದನು 

ಪ್ಲವದ ಸತ್ರಾಣವನು ಗುರುಸಂ 
ಮಾನಿನಿಯ ಕೈಗಳನು ಕಂಬನಿದೊಡೆದು ಸೆರಗಿನಲಿ 

ಭವನ ಮಂತ್ರದ ಪಾಡಿ ನಡಪಾಡಿಸಿತು ಪಾಂಡವರ 
ಹಾನಿಯೇನೆನೆ ಮಡಿದರೆನ್ನಯ 

ತವಕದಲಿ ತೃಣಬಾಣವಭಿಮ 
ಸೂನುಗಳು ತನ್ನನುಜರೆನೆ ಪವ 

ನ್ಯುವಿನ ರಾಣಿವಾಸದುದರೋ . 

[ ೨೨ 
ಮಾನಸುತ ಕೇಳಿದನುಕೋಳಾಹಳವ ಗುರುಸುತನ ೧೫ ದೈವದ ಗರ್ಭಕೆ ಮುರಿದು ಹರಿದುದು ಸೂಕ್ತ ರೂಪದಲ್ಲಿ 
ಸುತರ ತಲೆಯೊದಕ್ಕೆ ರಿಪುಗುರು 

ಜಗವ ಹೂಡುವ ಮೇಣ ಚತುರ್ದಶ 
ಸುತನ ತಲೆಯೇ ಹೊಣಿ ಕಣಾ ಬಿಡು 

ಜಗದ ಜೀವರನೂಡಿಯುಣಿಸುವ 
ಸತಿಯ ಶೋಕವನೆನುತ ಬಿಟ್ಟನು ಸೂಠಿಯಲಿ ರಥವ ಜಗವನಂತರ್ಭಾವದಲಿ ಬಲಿಸುವ ಗುಣತ್ರಯದ 
ವ್ಯತಿಕರವಿದವಗಡ ಸಾರನ 

ಸೊಗಡು ತನ್ನ ಸಹಸ್ರಧಾರೆಯ 
ಸುತಗೆ ಹರಿಯದು ಬವರ ನಡೆಯೆಂ 

ರಗೆಯೊಳೆನಿಪ ಮಹಾಸುದರ್ಶನ 
ದತಿರಥನ ಬಳಿಸಲಿಸಿದರು ನೃಪ ಹರಿ ಧನಂಜಯರು ೧೬ ಬಿಗಿದು ಸುತ್ತಲು ವೇಢಿಯಾಯ್ತುತರೆಯ ಗರ್ಭದಲ್ಲಿ ೨೩ 
ನಿಲ್ಲು ಗುರುಸುತ ಸೌರಪಣ ನ 

- ಸೆಳೆದುಕೊಂಡನು ಮತ್ತು ವಿನ ಗಂ 
ಮೃಲ್ಲಿಯೇ ಹುಲುಜೀವರಿಗೆ ಜವ | 

ಟಲಲಿ ಮಾರ್ಕಂಡೇಯನನು ರಣ 
ನಲ್ಲಿ ಮೇಳವೆ ಉಗುಳು ಪಂಚರೌಪದೀಸುತರ 

ದೊಳಗೆ ಭಗದತ್ತಾಂಕುಶದಿ ನಾರಾಯಣಾಸ್ತ್ರದಲಿ 
ಬಿಲ್ಲ ಗುರು ನೀನಾದಡೆಮಗೇ 

ಉಳುಹಿದನು ಪಾರ್ಥನನು ಗುರುಸುತ 
ನಿಲ್ಲಿ ಬ್ರೌಪದಿಯಕ್ಲಿಜಲಕೃಪೆ 

ಕಳುಪಿದೀ ಕುಶಿಕಾಸ್ಕದಲಿ ಶಶಿ 
ಯಲ್ಲಿ ಲಂಬಿಸಬೇಕೆನುತ ಮೂದಲಿಸಿದನು ಭೀಮ ೧೭ ಕುಲದ ರಾಜಾಂಕುರವ ಕರುಣಿಸಿ ಕಾಯ್ದ ನಸುರಾರಿ ೨೪ 
ಎಲವೊ ಶರಸಂನ್ಯಾಸವನು ಕುರು 

- ತೀರಿತ್ಯೆ ಕುಶಿಕಾಸಘಾತಿ ಮು 
ತಿಲಕನವಸಾನದಲಿ ಮಾಡಿದೆ 

ರಾರಿ ಗುರುಸುತರೊಬ್ಬರೊಬ್ಬರ 
ನಳಲಿದಡೆ ಫಲವೇನು ನಾ ಸ್ವಾಮಿ ಕಾರದಲಿ ವೀರಪಣವಾಸಿಯಲಿ ಶಪಿಸಿದರಧಿಕರೋಪದಲಿ 
ತಲೆಯ ಹೊಯೆನು ನಿನ್ನ ವರ ನೀ 

ನಾರಿಯಂತಸ್ತಾಪವನಿ 
ವಳುಕಿ ರಣದೊಳಗಡಗಿ ಜೀವವ 

ವಾರಣಕೆ ಜಲವೀತನೆಂದಾ 
ಮುಳುಹಿಕೊಂಡಿರಿ ಕೊಲುವೆನಲ್ಲದೊಡೆಂದನಾ ದೌಣಿ ೧೮ 

[ ೨೫ 

ಚಾರಿಯನ ನಂದನನ ಹಿಡಿದರು ಭೀಮಫಲುಗುಣರು 
ಮರುಳಲಾ ಗುರುಸುತ ಯುಧಿಷ್ಠಿರ 

- ಬಂದಳಾ ದೌಪದಿಯಹಹ ಗುರು 
ನಿರೆ ವಿಭಾಡಿಸುವಾ ಮೃಗೇಂದ್ರನ 

ನಂದನನ ಕೋಲಬಾರದಕಟೀ 
ಗರವಟಿಗೆಯಲಿ ಬಡಸೃಗಾಲನ ಬಾಧೆ ಬಲುಹು ಗಡಾ ನಂದನರ ಮರಣದ ಮಹಾವ್ಯಥೆಯಿಾತನಳಿವಿನಲಿ 
ಕುರುನೃಪತಿಯಾಸ್ಥಾನವಲ್ಲು 

ಕೊಂದುಕೂಗದೆ ಕೃಪೆಯನಬಲಾ 
ಬ್ಬರಿಸಿ ಬೊಬ್ಬಿಡಲಾಹವಾಂತ 

ವೃಂದ ಸಮಸುಖದುಃಖಿಗಳು ಸಾ 
ಸ್ಪರಣಿ ಗುರುಸುತ ನಿನಗೆ ಸದರವೆಯೆಂದನಸುರಾರಿ ೧೯ ರೆಂದು ಭೀಮಾರ್ಜುನರ ತೆಗೆದಳು ಬಳಿಕ ಪಾಂಚಾಲಿ ೨೬ 


೬೧೬ 


ಮ ಹಾ ಧಾ ರ ತ 


ತಲೆಯ ಕೊಂಬವಗಡದ ಭಾಷೆಯ 

ಗೆಲಿದು ತಿರುಗಿದರಿವರು ಸಾಹಸ 
ಸಲಿಸಲೆಂದಾ ದೊಣತನುಜನ 

ವಳುಕಿಸದೆ ಮೂಜಗವ ಯದುಕುಲ 
ಹೊಳೆವ ಮಕುಟದ ಮಾಣಿಕವ ಕೊಂಡುತರಾಯದಲಿ .. ತಿಲಕ ಗದುಗಿನ ವೀರನಾರಾಯಣನ ಕರುಣದಲಿ ೨೭ 

ಹನ್ನೊಂದನೆಯ ಸಂಧಿ 
ಸೂ , ರಾಯನಯ್ಯನ ತಿಳುಹಿದನು ದೈತಿ 

ಪಾಯನನಸಾಮುದಲಿ ಕಮಳದೆ 

ಳಾಯತಾಕ್ತಿಯು ಶಾಪವಿತ್ತಳು ಮುಳಿದು ಗಾಂಧಾರಿ 
ಕೇಳು ಜನಮೇಜಯ ಧರಿತ್ರೀ 

ಕುಹಕಿಯನ್ನ ವನವನೊಳಗೆ ನಿ . .. 
ಪಾಲ ಕುರುಪತಿ ವಿಳಯವಾರ್ತಾ 

ಸೃಹರು ವಿದುರಪ್ರಮುಖ ಸುಜನರು 
ವ್ಯಾಳವಿಷ ವೇಢಿಸಿದುದು ಗಜಪುರದ ಜನಮನವ 

ವಿಹಿತವೆನಗಿನ್ನಾವುದದ ನೀವ್ ಬೆಸಸಿ ಸಾಕೆಂದ 
ಹೂಳಿದುಬಿನ ಹುದಿದ ಮೋನದ 

- ಧರ್ಮವೆಲ್ಲಿಹುದಲ್ಲಿ ಜಯ ಸ 
ಸೂಳುಚಿಂತೆಯ ಬಲದ ಭೀತಿಯ 

ತ್ಯ ರ್ಮವೆಲ್ಲಿಹುದಲ್ಲಿ. ಸಿರಿ ಸ 
ಮೇಲುದುಗುಡದ ದಡಿಯ ವದನದಲಿದ್ದುದಖಿಳಜನ ೧ 

ದರ್ಮಸಂರಕ್ಷಕರು ಹರಿ ಧೂರ್ಜಟಿ ಪಿತಾಮಹರು 
- ಆ ಸಮಯದಲ್ಲಿ ದೇವ ವೇದ 

ಧರ್ಮದೂರನು ನಿನ್ನವನು ಸ 
ವ್ಯಾಸಮುನಿ ಬಂದನು ಗತಾಕ್ತಮ 

ತ್ಕರ್ಮಬಾಹಿರನಾತ್ಮರಚಿತ ವಿ 
ಹೀಶನನು ಚರಣದಲಿ ಹೊರಳಿದಡೆತ್ತಿದನು ಹಿಡಿದು ಕರ್ಮದೋಷದಲಳಿದನಿನ್ನೇನೆಂದನಾ ಮುನಿಪ ೭ 
ಆ ಸತಿಯ ಕರಸಿದನು ರಾಣಿ 

ಎನಲು ಬಿದ್ದನು ನೆಲಕೆ ಸಿಂಹಾ 
ವಾಸವೆಲ್ಲವ ಬರಿಸಿ ಧರ್ಮವಿ 

ಸನದಿನಾ ಮುನಿವಚನಶರ ಮರು 
ಲಾಸವನ್ನು ವಿಸ್ತರಿಸಿದನು ವೈದಿಕ ವಿಧಾನದಲಿ | 

ಮೊನೆಗೆ ಬಂದುದು ಬಹಳ ಮೂರ್ಛಾಪಾರವತ್ಯದಲಿ 
- ನಿನ್ನ ಸುತನುದ್ದಂಡತನದಲಿ 

ಜನಪನಿರೆ ಗಾಂಧಾರಿ ನೃಪ ಮಾ 
ನಿನ್ನ ತಮ್ಮನ ತನುಜರನು ಪರಿ 

ನಿನಿಯರೊರಲಿತು ರಾಜಗೃಹ ರೋ . 
ಖಿನ್ನರನು ಮಾಡಿದನು ಕಪಟದ್ಯೋತಕೇಳಿಯಲಿ 

ದನ ಮಹಾಧ್ರನಿ ಮಾರಿ ಮೊಗೆದುದು ಹಸ್ತಿನಾಪುರವ ೮ 
ನಿನ್ನ ಮತ ವಿದುರೋಕ್ತಿಗಳ ಮೇಣ 

- ಆರು ಸಂತೈಸುವರು ಲೋಚನ 
ಮನ್ನಿಸಿದನೇ ಜಗವರಿಯೆ ಸಂ | 

ವಾರಿ ಹೊನಲಾಯ್ತು ರಮನೆಯ ನೃಪ 
ಪನ್ನ ಶಠನಹನೆ ಸುಯೋಧನನೆಂದನಾ ಮುನಿಪ ೩ ನಾರಿಯರ ಬಹಳ ಪ್ರಳಾಪ ವಥೆಯ ಬೇಳುವೆಗೆ 
- ಸೈರಿಸಿದರೇ ಪಾಂಡುಸುತರಂ 

ಆರು ಮರುಗರು ಶೋ 
ಭೋರುಹಾಕ್ಷಿ ರಜಸ್ವಲೆಯು ಸುಲ 

ಘೋರವಿಷ ಮುನಿವರನ ಹೃದಯವ 
ಸೀರೆಯಲಿ ತತೂರ್ವಕೃತ ಜರುಗೇಹದಾಹದಲಿ 

ಗೋರಿತೇನೆಂಬೆನು ಲತಾಂಗಿಯರಳಲ ಕಳವಳವ೯ 
ವೈರಬಂಧದ ವಿವಿಧ ವಿಷಮ ವಿ 

- ಎತ್ತಿದರು ಧರಣಪನ ಕಂಗಳೋ 
ಕಾರದಲ್ಲಿ ವಿಗ್ರಹಮುಖವ ವಿ 

ಟೊತ್ತಿದರು ಪನ್ನೀರನುಸುರಿನ 
ಸ್ವಾರಿಸಿದರೇ ಪಾಂಡುಸುತರುತ್ತವರೆ ಹೇಳೆಂದ ೪ ತತಳವನಾರದರೊಯನೆ ತಾಳವ೦ತದಲಿ 
- ಅವರು ಸುಚರಿತರೆಂದಲೇ ಮಾ 

ಬಿತ್ತಿ ತಂಗಾಳಿಯನುಶೋಕದ 
ಧವನು ನೆರೆ ಮರುಳಾದನವರಿಗೆ 

ಹತ್ತಿಗೆಗೆ ಹೊರೆದೆಗೆದು ಮರವೆಯ 
ಶಿವನು ಮೆಚ್ಚಿದು ಶರವನಿತ್ತನು ನರನ ಪತಿಕರಿಸಿ 

ಚಿತ್ತವನು ಚೇತರಿಸಿ ಮೆಲ್ಲನೆ ನುಡಿಸಿದನು ಮುನಿಪ ೧೦ 
ಭುವನವೆರಡಾದಲ್ಲಿ ಸಾಧುಗ 

- ಏನನೆಂದೆವು ಹಿಂದೆ ಧರ್ಮನಿ 
ಇವರ ದೆಸೆ ದುಸ್ಸಾಧುಗಳು ನಿ 

ಧಾನವನು ಕಯೊಡನೆ ಮರೆದೆಯಿ 
ಇವರ ದೆಸೆಯಾರ್ಜುನನ ಸೂತಜನ ಸಮರದಲಿ ೫ 

ದೇನು ನಿನ್ನಯ ಮತಿಯ ವಿಭ್ರಮೆ ನಮ್ಮ ಹೇಳಿಕೆಗೆ 
- ಅಹುದು ನಿಮ್ಮ ಯುಧಿಷ್ಠಿರನು ಗುಣಿ 

ಭಾನುಮತಿಯನು ತಿಳುಹು ನಿನ್ನಯ 
ಯಹನು ಭೀಮಾರ್ಜುನರು ಬಲ್ಲಿದ 

ಮಾನಿನಿಯ ನಂತೈಸು ಸಂಸಾ 

ರಾನುಗತಿ ತಾನಿದು ಚತುರ್ದಶಜಗದ ಜೀವರಿಗೆ ೧೧ 
ರಹರು ಕೃಷ್ಣನ ಕೂರ್ಮೆಯಲ್ಲಿ ಕಪರ್ದಿಯೊಲವಿನಲಿ 


ಗ ದಾ ಪರ್ವ 


೬೧೭ 


ဂဂါ 


ಬಹ ವಿಪತ್ತಿನ ಶರಕೆ ಜೊಡೆಂ 
ದಿಹುದಲಾ ಸುವಿವೇಕಗತಿ ನಿ 
ರ್ದಹಿಸದೇ ಶೋಕಾಗಿ ಧರ್ಮದ್ರುಮದ ಬೇರುಗಳ 
ಅಹಿತರೇ ಜನಿಸಿದಡೆ ಸುತರೆನ 
ಬಹುದೆ ದುರೊಧನನು ಹಗೆ ನಿನ 
ಗಿಹಪರದ ಸುಖಗತಿಗೆ ಸಾಧನ ಧರ್ಮಸುತನೆಂದ ೧೨ 

ಕೇಳು ಮುನಿಭಾಪಿತವ ನೃಪ ನೀ 
ನಾಲಿಸುವುದಾತ್ಮಜರನಿಲ್ಲಿಂ 
ಮೇಲೆ ಸಲಿಲಾಂಜಲಿಗಳನು ವೈದಿಕವಿಧಾನದಲಿ 
ಪಾಲಿಸುವುದಾ ಪಾಂಡುಸುತರ ಸ 
ಮೇಳದಲಿ ಸೇರುವುದು ಚಿತ್ರಕೆ 
ತಾಳದಿರು ರಾಜಸ ವಿಕಾರವನೆಂದನಾ ವಿದುರ ೧೩ 

ತಾಯೆ ಹದುಳಿಸು ದೇವಲೋಕದ 
ಲಾಯದಲಿ ಸಲಿಸಾ ಕುಮಾರರ 
ನಾಯುಷದ ಲಿಪಿ ಹಣಿಯಲೋರಸಿದಡಾರ ವಶವಿದಕೆ 
ರಾಯನಲಿ ಸೊಸೆಯರಿಗೆ ಮಿಕ್ಕ ಬು 
ಜಾಯತಾಕಿಯರಿಗೆ ವಿಶೋಕದ 
ಬಾಯಿನವ ಕೊಡಿಸೆಂದನಾ ಮುನಿ ಸುಬಲನಂದನೆಗೆ ೧೪ 

ಧರಣಿಪತಿ ಹೊರವಂಟನಂತಃ 
ಪುರವ ಬಿಸುಟರು ಭಾನುಮತಿ ಸಹಿ 
ತರಸಿಯರು ಹೊರವಂಟರೇಕಾಂಬರದ ಬಿಡುಮುಡಿಯ 
ಕರದ ಬಸುರಿನಹೊಯ್ದ ಕಜ್ಜಳ 
ಪರಿಲುಳಿತ ನಯನಾಂಬುಗಳ ಕಾ . 
ತರಿಪ ಕಮಲಾಕ್ಷೆಯರು ನೆರೆದುದು ಲಕ್ಕ ಸಂಖ್ಯೆಯಲಿ ೧೫ 

ವಣಿಜಸತಿಯರು ಶಿಲ್ಪಿ ಜನವುಪ 
ವಣಿಜದಬಲಾಜನವಘಾಟದ 
ಗಣಿಕೆಯರು ನಾನಾದಿಗಂತದ ರಾಜಪತ್ನಿಯರು 
ಹಿಣಿಲ ಕಬರಿಯ ಹೊಳೆವ ಮುಂದಲೆ 
ವಣಿಯ ಮುಕುರ ಮುಖಾಂಬುಜದ ಪದ 
ಝಣಝಣತಿಜಡಿಯೆ ನಡೆದುದು ಬೀದಿಬೀದಿಯಲಿ 
- ಎಸಳುಗಂಗಳ ಬೆಳಗನತ್ತು 
ಪ್ರಸರ ತಡೆದುದು ಶೋಕಮಯಶಿಖಿ 
ಮುಸುಡ ಕಾಂತಿಯ ಕುಡಿದುದೊಸರುವ ಬಿಸಿಲ ಬೇಗೆಗಳು 
ಮಿಸುಪ ಲಾವಣ್ಯಾಂಬುವನು ಬ 
- ತ್ರಿಸಿದವಂಗುಲಿಯುಪಹತಿಯ ಕೇ 

[ ೧೭ 
ಣಸರ ಸೆಳೆದುದು ಕುಚದ ಚೆಲುವನು ಕೋಮಲಾಂಗಿಯರ 
- ತಮ್ಮೊಳೇಕದಸಖಿತ್ವದ 
ಸೊಪ್ಪಿನಲಿ ಶ್ರುತಿಯಶ್ರುಜಲವನು 
ನಿರ್ಮಿಸಿದವೆನೆ ಕರ್ಣಪೂರದ ಮುತ್ತು ಸೂಸಿದವು 
ನೆಮ್ಮಿ ತತಿಶಯ ಶೋಕವಯ 
ರೊಮ್ಮಿಗೆಯ ಕರಣಂಗಳಲಿ ನೃಪ 
ಧರ್ಮಪತ್ನಿಯರಳುತ ಹೊರವಂಟರು ಪುರಾಂತರವ ೧೮ 


ಉಡಿದು ಬಿದ್ದವುಸೂಡಗವು ಬಿಗು 
ಹಡಗಿ ಕಳೆದವುತೋಳಬಂದಿಗ . 
ಳೊಡನೊಡನೆ ಚೆಲ್ಲಿದವು ಮುತ್ತಿನ ಹಾರಚಯ ಹರಿದು 
ಬಿಡುಮುಡಿಯ ಕಡುತಿಮಿರ ಕಾರಿದು 
ದುಡುಗಣವನನೆ ಸೂಸಕದ ಮು 
ತಡಿಸಿ ಸುರಿದವು ನೆಲಕೆ ನೃಪವನಿತಾಕದಂಬದಲಿ ೧೯ 
- ಗಾಳಿಯರಿಯದು ಮುನ್ನ ರವಿಕಿರ 
ಗಾಳಿ ಸೋಂಕದಪೂರರೂಪಿನ 
ಮೇಲೆ ಬೀಳುವವೆಂಬವೋಲು ಕಡುವಿಸಿಲು ಬಿರುಗಾಳಿ 
ತೂಳಿದವು ತರುಣಿಯರನಾವವ 
ರಾಲಿಯರಿಯದ ನೆಲೆಯನಾ ಚಾಂ 
ಡಾಲಜನ ಪರಿಯಂತ ಕಂಡುದು ರಾಯ ರಾಣಿಯರ ೨೦ 
- ಅರಸ ಚಿತ್ತೆಸವರು ಹಸ್ತಿನ 
ಪುರವ ಹೊರವಡೆ ದೂರದಲಿ ಕೃಪ 
ಗುರುಜ ಕೃತವರ್ಮಕರು ಕಂಡರು ಕರವೇಶ್ವರನ 
ಅರಸಿಯರ ನಾನಾದಿಗಂತದ 
ಧರಣಿಪರ ಭಗದತ್ತ ಮಾದ್ರೆ 
ಶೃರ ಜಯದ್ರಥ ಕರ್ಣ ದುಶ್ಯಾಸನರ ರಾಣಿಯರ ೨೧ 
- ಗಣಿಕೆಯರನೇಕಾದಶಾಕ್ಷೆ 
ಹಿಣಿಯ ನೃಪರಾಣಿಯರನಾ ಪ 
ಟ್ಟಣ ಜನದ ಪರಿಜನದ ಬಹುಕಾಂತಾ ಕದಂಬಕವ 
ರಣಮಸೀದರುಶನಕೆ ಬಹು ಸಂ 
ದಣಿಯ ಕಂಡರು ಧರ್ಮಸುತನಿ 
ನ್ನು ಣಲಿ ಧರಣಿಯನೆಂದು ಸುಯರು ಬಯ್ದು ಕಮಲಜನ 

ಬಂದು ಧೃತರಾಷ್ಮಾವನೀಶನ 
ಮುಂದೆ ನಿಂದರು ರಾಯಕಟಕವ 
ಕೊಂದ ರಜನಿಯ ರಹವನಭಿವರ್ಣಿಸಿದರರಸಂಗೆ 
ಸಂದುದೇ ಛಲವೆನ್ನ ಮಗನೇ 
ನೆಂದನ್ನು ಹರಿಬದಲಿ ಹರುಷವ 
ತಂದಿರೆ ತಮಗಿನ್ನು ಲೇಸಾಯ್ತಂದನಂಧನೃಪ ೨೩ 
- ಪತಿಕರಿಸಿದನು ನಮ್ಮ ನಹಿತ 
ಸ್ಥಿತಿಯನೆಲ್ಲವ ತಿಳಿದನಮರಾ 
ವತಿಯ ಸತಿಯರ ಸೋಂಕಿನಲಿ ಸೇರಿದನು ನಿಮಿಷದಲಿ 
ಕೃತಿಪನಂತ್ಯದೊಳಲ್ಲಿ ಶಸ್ತ್ರ 
ಚ್ಯುತಿಯಮಾಡಿ ವಿರಾಗದಲಿ ವನ 
ಗತಿಕರಾವೈ ತಂದೆವೆಂದರು ಗುರುಸುತಾದಿಗಳು - ೨೪ 
- ಲೇಸು ಮಾಡಿದಿರಿನ್ನು ನಿಮಗಿ 
ನೈಸಲೇ ಕರ್ತವ್ಯವೆನೆ ಧರ 
* ಶನನು ಬೀಳ್ಕೊಂಡರವರಗಲಿದರು ತಮ್ಮೊಳಗೆ 
ವ್ಯಾಸಮುನಿಯಾಶ್ರಮದ ಗಂಗಾ 
ದೇಶವನು ತಾರಕಿಯ ಸಂ 
ವೇಶಿಸಿದರೆ ಗುರುಜ ಕೃಪ ಕೃತವರ್ಮರೋಲವಿನಲಿ ೨೫ 


೬೧೮ ಮ ಹಾ ಭಾರ ತ 

[ ಸಂಧಿ 
ತಿರುಗಿದರು ಬಳಿಕಿತ್ಲೀ ಮೋ 

ಲೇಸನಾಡಿದೆ ಮಗನೆ ಧರ್ಮದ 
ಹರದ ಕಾಂತಾಕೋಟಿ ಬಂದುದು 

ಮಾಸಲಲ್ಲಾ ನಿನ್ನ ಮತಿ ಬಳಿ 
ಹರಳುಮುಳುಗಳೊತ್ತುಗಾಲಿನ ದೂರತರಪಥರ 

ಕೈಸಲೇಯೆನುತವರು ಬಂದರು ಭೂಪತಿಯು ಹೊರೆಗೆ 
ಉರಿಯ ಜಠರದ ಬಿಸಿಲ ಝಳದಲಿ 

ಆ ಸುಯೋಧನ ನಿನ್ನ ಮಗನ 
ಹುರಿದ ಕದಪುಗಳೆರಡು ಕಡೆಯಲಿ 

ಭೀ ಸಮಂಜಸ ಧರ್ಮಜನ ಹಿಡಿ 
ಸುರಿವ ನಯನಾಂಬುಗಳ ರಾಜನಿತಂಬಿನೀನಿಕರ ೨೬ ದೀಸುವುದು ಭವಜಲನಿಧಿಯನೆಂದಮಳಮುನಿ ನುಡಿದ ೩೩ 
ಬಂದುದೀ ಗಜಪುರದ ನಾರೀ 

- ನೃಪನ ಕಾಣಿಸಿಕೊಂಬುದನಿಬರ 
ವೃಂದ ಧೃತರಾಷ್ಮಾವನೀಶನ 

ನುಪಚರಿಸುವುದು ನಿನ್ನ ಮಕ್ಕಳ 
ಮುಂದೆ ವೇದವ್ಯಾಸ ಸಂಜಯ ವಿದುರ ಪೌರಜನ 

ಕೃಪಣತೆಯನಾರೈವರಲ್ಲವರೆವರುತ್ತ ಮರು 
ಮುಂದಣಾಹವರಂಗಧಾರುಣಿ 

ಉಪಹತಿಯ ನೆನೆಯದಿರು ದುರ್ಜನ 
ಯೊಂದು ಕೆಲದುಪವನದ ನೆಳಲಲಿ 

ರಪಕೃತಿಗೆ ಫಲವಾಯು ಧರ್ಮವೆ | 
ನಿಂದುದಿವರಾಗಮನವನು ಕೇಳಿದನು ಯಮಸೂನು ೨೭ ರಪಣವಿಹಪರಲೋಕಕೆಲೆ ಧೃತರಾಷ್ಟ್ರ ಕೇಳೆಂದ ೩೪ 
ಮುರಮಥನ ಸಾತ್ಯಕಿ ಯುಧಿಷ್ಠಿರ 

ಹೈ ಹಸಾದವು ನಿಮ್ಮ ಚಿತ್ರಕೆ 
ಧರಣಿಪತಿ ನರ ಭೀಮ ಮಾದ್ರೆ 

ಬೇಹ ಹದನೇ ಕಾರಗತಿ ಸಂ . 
ಯರುಗಳೆವರ ಸಾರಥಿಗಳು ಯುಯುತ್ಸು ದಾರುಕರು ದೇಹವೇ ಪಾಂಡುವಿನ ಮಕ್ಕಳು ಮಕ್ಕಳವರೆಗೆ 
ತೆರಳಿತೇಳಕೊಹಿಣಿಯ ನೃಪ 

ಕಾಸುರರು ಕಲ್ಯಷರು ಬಂಧು 
ರರಸಿಯರು ದೌಪದಿಯ ರೋದನ 

ದ್ರೋಹಿಗಳು ಗತವಾಯ್ತು ನಿಪ್ಪ 
ಸರದ ಗಾನದ ಜಠರತಾಡನ ತಾಳಮೇಳದಲಿ 

ಕ್ಯೂಹವಿನ್ನೇನವರಿಗೆಂದನು ಮುನಿಗೆ ಧೃತರಾಷ್ಟ್ರ ೩೫ 
ಇವರು ಬಂದರು ದೂರದಲಿ ಮಾ 

ಖಳನ ಹೃದಯದ ಕಾಳಕೂಟದ 
ಧವನ ಮತದಲಿ ನಿಂದರಾಚೆಯ 

ಗುಳಿಗೆಗಳನಿವರೆತ್ತ ಬಲ್ಲರು 
ಯುವತಿಜನ ಗಾಂಧಾರಿ ಕುಂತೀ ಭಾನುಮತಿ ಸಹಿತ ತಿಳುಹಿ ನುಡಿದೊಡಬಡಿಸಿದರು ನಾನಾಪ್ರಕಾರದಲಿ 
ವಿವಿಧವಿಕ್ಷತವಿಳಾಸನಯನೊ . 

ಘಳಿಲತೀಚೆಗೆ ಬಂದು ಹದನನು 
ದೈವಪಯಸ್ತಿಮಿರಾಂಶುಕೆಯರಂ 

ನಳಿನನಾಭಂಗರುಹೆ ನಸುನಗು 
ದವನಿಯಲಿ ಕೆಡೆದೋರಲುತಿರ್ದರು ತಾರು ಥಟ್ಟಿನಲಿ ೨೯ ತೊಳಗೊಳಗೆ ಹರಿ ವಿಶ್ವಕರ್ಮನ ನೆನೆದು ನೇಮಿಸಿದ ೩೬ 
- ಅರಸ ಕೇಳ್ ಧೃತರಾಷ್ಟ್ರ ಸಂಜಯ 

ನೆನೆದ ಘಳಿಗೆಯೊಳಾತ ಕಟ್ಟು 
ವರಮುನಿಪ ವಿದುರಾದಿ ಪರಿಜನ 

ಕ್ಕಿನಲ್ಲಿ ಸಾವಯವವನು ಸಂ 
ಪುರಜನಾವಳಿಯಿದ್ದು ದುಪವನದೊಂದು ಬಾಹೆಯಲಿ | ಜನಿಸಿದನು ಪ್ರತಿರೂಪವನು ಪವಮಾನನಂದನನ 
ನೆರೆದುದೀಚೆಯಿಂದೆಸೆಯಲು 

ದನುಜರಿಪುಸಹಿತವರು ಬಂದರು 
ತರೆ ಸುಭದ್ರೆಯರಾದಿ ಯಾದವ 

ಮುನಿಯೊಡನೆ ಬಳಿಕಂಧನ್ನ ಪತಿಗೆ 
ರರಸಿಯರು ಸಹಿತೋರಲುತಿರ್ದಳ್ ದೌಪದೀದೇವಿ ೩೦ ವಿನಯದಲಿ ಮೆಲ್ವಿಕ್ಕಿದನು ಭಕ್ತಿಯಲಿ ಯಮಸೂನು ೩೭ 
ಹರಿಸಹಿತ ಪಾಂಡವರದೊಂದಕ್ಕೆ 

ಬಾ ಮಗನೆ ಕುರುರಾಜವಂಶ ಶಿ 
ಯಿರೆ ಚತುರ್ವಿಧವಾದುದೀ ಮೋ 

ರೋಮಣಿಯೆ ನಿರ್ಧೂತ ರಾಜನ 
ಹರದೊಳಾಯೆಡೆಯಾಟ ವೇದವ್ಯಾಸ ವಿದುರರಿಗೆ 

ತಾಮಸನೆ ಸತ್ಯ ಕನಿಧಿ ಬಾ ಕಂದ ಬಾ ಎನುತ 
ಧರಣಿಪನ ಕಾಣಿಸುವುದಂಧನ 

ಭೂಮಿಪನ ತೆಗೆದಪ್ಪಿ ಬಹಳ 
ನಿರುಪಮಿತಶೋಕಾನಳನ ಸಂ 

ಪ್ರೇಮದಲಿ ಮುಂಡಾಡಿದನು ಕಲಿ 
ಹರಿಸುವುದು ನಯವೆಂದು ವೇದವ್ಯಾಸಮುನಿ ನುಡಿದ ೩೧ ಭೀಮನೋ ಬಾ ಮಗನೆ ಬಾರೆ ಕಂದ ಬಾ ಎಂದ ೩೮ 
- ಇದಕೆ ಸಂಶಯವೇನು ಬೊಪ್ಪನ 

ಭೀಮನನು ಹಿಂದಿಕ್ಕಿ ಲೋಹದ 
ಪದಯುಗವ ಕಾಣಿಸುವುದೆಮ್ಮನು 

ಭೀಮನನು ಮುಂದಿರಿಸಿದಡೆ ಸು 
ಹದುಳವಿಡುವುದು ಹಸ್ತಿನಾಪುರದರಸುತನ ತನಗೆ 

ಪ್ರೇಮನಪ್ಪಿದಡೇನನೆಂಬೆನು ಮೋಹವನು ಮಗನ 
ಒದೆದು ನೂಕಿದ ಹದನ ಮಕುಟಾ 

ಆ ಮಹಾವಜ್ರಾಯತ ಪ್ರೊ . 
ಗ್ರದಲಿ ಧರಿಸುವೆವೆಂದು ಬಿನ್ನವಿ 

[ ೩೨ ದ್ವಾಮದಾಯಸಭೀಮತನು ನಿ 
' ಪುದು ಮಹೀಪತಿಗೆಂದು ಮುನಿಗರುಹಿದನು ಯಮಸೂನು ರ್ನಾಮವೆನೆ ನುಗ್ಗಾಗಿ ಬಿದ್ದುದು ನೃಪನ ತಕ್ಕೆಯಲಿ ೩೯ 


ಗ ದಾ ಪ ರ್ವ 


೬೧ 


- ಮಗನೆ ಹಾ ಹಾ ಭೀಮ ನೊಂದೆ 
ಮಗನೆ ಕೆಟ್ಟೆನು ಕೆಟ್ಟೆನಕಟೆಂ 
ದೊಗುವಿಗೆಯ ಶೋಕದಲಿ ನೆರೆ ಮರುಗಿದನು ಧೃತರಾಷ್ಟ್ರ 
ದುಗುಡ ಬೇಡೊಮ್ಮಿಂಗೆ ನಿಮ್ಮ ಯ 
ಮಗನುಳಿದ ನಿಮ್ಮ ಧಿಕರೋಪದ 
ಹಗರಣದ ಹಗೆಹೋಯಿತೆಂದನು ನಗುತ ಮುರವೈರಿ ೪೦ 
- ತ್ರಾಣವಿಮ್ಮಡಿಸಿತ್ತು ಕೋಪದ 
ಕೇಣವೆಚ್ಚರಿಸಿದಡೆ ನೃಪ ಸ . 
ತಾಣದಲಿ ತನಿಬಗಿಯೆ ನುಗ್ತಾಯ್ತಾಯಸ ಪ್ರತಿಮೆ 
ಮಾಣು ಭಯವನು ಭೀಮ ಭೂಪನ 
ಕಾಣುಹೊಗೆನೆ ನಡುಗಿ ಭುವನ | 
ಪ್ರಾಣನಾತ್ಮಜ ಬಿದ್ದ ನಾ ಧೃತರಾಷ್ಟ್ರನಂಫಿಯಲಿ ೪೧ 

ಪವನಸುತನೇ ಬಾ ಎನುತ ತ 
ಕವಿಸಿದನು ಬಳಿಕೆರಗಿದಡೆ ವಾ 
ಸವನ ಸುತ ಬಾ ಕಂದ ಎಂದಪ್ಪಿದನು ಫಲುಗುಣನ 
ತವಕದಿಂದೆರಗಿದಡೆ ಮಾದ್ರಿಯ 
ಜವಳಿಮಕ್ಕಳನಪ್ಪಿದನು ಈ 
ರವಕುಲಾಗ್ರಣಿಗಳಿರ ಕುಳ್ಳಿರಿಯೆಂದನಂಧನೃಪ ೪೨ 
- ಕುರುಮಹೀಪತಿ ನಮ್ಮ ಪೂರ್ವಜ 
ರರಸು ತತ್ಸಂತಾನ ಪಾರಂ 
ಪರೆಯನಳಿವಡೆ ಕೆಲಬರಾದರು ಹೋದರವರಿಂದು 
ಭರತಕುಲವನು ಕೊರೆದು ಮಿಗೆ ವಿ 
ಸರಿಸು ಮಗನೆ ಸುಯೋಧನಾದ್ಯರ 
ದುರುಳುತನದವಗುಣವನಮ್ಮ ನು ನೋಡಿ ಮರೆಯೆಂದ ೪೩ 
- ಅವರೊಳವಗುಣವೇ ಚಿರಂತನ 
ಭವದ ಕಿಲ್ಲಿ ಷ ಕರ ಪಾಕ 
ಪ್ರವರ ದುರಿಯೋಧನನ ಸವ್ಯಪದೇಶಮಾತ್ರದಲಿ 
ಎನಗೆ ರಚಿಸಿತು ರಾಜ್ಯವಿಭ್ರಂ 
ಶವನು ತತ್ಸುಕೃತೋದಯಪ್ಪಾ 
ಭವವೆ ತಿರುಗಿಸಿತೆಂದು ನಯದಲಿ ಧರ್ಮಸುತ ನುಡಿದ ೪೪ 

ಸಾಕಿದಂತಿರಲಬಲೆಯರೊಳು 
ಪ್ರೇಕಿ ನಿಮ್ಮಯ ಹಿರಿಯ ತಾಯು 
ಪ್ರೇಕವನು ಪರಿಹರಿಸು ಶೋಕಕೊಧದುಪಟಳಕೆ 
ಆಕೆ ಸೈರಿಸಲರಿಯಳರಿವಿನೊ 
ಲಾಕೆವಾಳರು ತಿಳಿಹಿ ತಮ್ಮನ 
ನಾಕೆಯನು ಕಾಣಿಸುವುದೆಂದನು ವ್ಯಾಸವಿದುರರಿಗೆ ೪೫ 
- ವಿದುರ ವೇದವ್ಯಾಸ ಮುನಿಯೇ 
ಹದನನರುಹುವೆವೆಂದು, ರಾಯನ 
ಸುದತಿಯಲ್ಲಿಗೆ ಬಂದು ನುಡಿದರು ಮಧುರವಚನದಲಿ 
ಕದಪನಂಗೈಗಿತ್ತು ತಲೆಗು 
ತಿದಳು ನಯನೋದಕದ ಪರಿವಾ 
ಹದಲಿ ನನೆದಳು ಮಹಿಳೆಯಿದ್ದಳು ಬಹಳಮೋನದಲಿ ೪೬ 


ದುಗುಡವನು ಬಿಡು ಮೋಹಬಂಧ 
ಸ್ಥಗಿತ ಚಿತ್ತದ ಕದಡು ಹಣಿಯಲಿ 
ಮಗಳೆ ಮರುಳಾದೌ ವಿಳಾಸದ ವಿಹಿತವಿಹಪರಕೆ 
ಅಗಡುಮಕ್ಕಳ ತಾಯೆ ತಪ್ಪದು 
ಬಿಗಡುಬೇಗೆ ಸುಯೋಧನಾದ್ಯರ 
ವಿಗಡತನವನ್ನು ನೆನೆದು ನೀ ನೋಡೆಂದನಾ ಮುನಿಪ ೪೭ 

ಮುನಿಯದಿರು ಗಾಂಧಾರಿ ದಿಟ ನಿ 
ನೃನುಜನಿಕ್ಕಿದ ಸಾರಿ ನಿನ್ನಯ 
ತನುಜರನು ನಿನ್ನ ಖಿಳಮಿತ್ರಜ್ಞಾತಿಬಾಂಧವರ 
ಮನುಜಪತಿಗಳನಂ ವನು ರಿಪು 
ಜನಪ ಶರವಯಲಿ ಬೇಳಿದು 
ದಿನಿತು ಶೋಕೊದ್ರೇಕ ನಿನಗೇಕೆಂದನಾ ಮುನಿಪ ೪೮ 

ಅಳಿದವರಿಗಳಲುವುದು ಸಲ್ಲದು 
ನಿಲಲಿ ಸಾಕದು ನಿಮ್ಮ ಚಿತ್ರದ 
ನೆಲೆಯ ಬಯಕೆಯ ಬೆಸಸಿರೇ ಕರ್ತವ್ಯವೇನಮಗೆ 
ಕಳವಳಿಪ ಕುಂತೀಸುತರ ಕಣು 
ವಳೆಗವಗ್ರಹವಾಗು ನಿರ್ಜರ 
ರೊಳಗೆ ಮಕ್ಕಳ ಮಾನ್ಯರನು ಮಾಡೆಂದನಾ ಮುನಿಪ ೪೯ 
- ನಂಬಿಸುವುದೈವರನು ಕಾಣಿಸಿ 
ಕೊಂಬುದನಿಬರ ಕರಣವೃತ್ತಿಗೆ 
ತುಂಬುವುದು ತನಿಹರುಷವನು ಸೌಹಾರ್ದಶೋಭೆಯಲಿ 
ರೈಂಬಿಸಲಿ ಕೌರವರು ನಾಕ ನಿ 
ತಂಬಿನಿಯರಳಕವನು ಮಗಳೆ ವಿ 
ಡಂಬಿಸುವ ಖಳರಭಿಮತಕೆ ಮನವೀಯಬೇಡೆಂದ ೫೦ 
- ರಾಯನನು ಕಾಣಿಸಿದಿರೇ ಪ್ರ 
ಜ್ಞಾಯತಾಕ್ಷನ ತಿಳಿಹಿ ಬಂದಿರೆ 
ತಾಯಿಗಳು ನಾವೆಸಲೇ ಬಲುಹುಂಟೆ ನಮಗಿನ್ನು 
ಸಾಯ ಸಾವೆನು ಕುರುಕುಲಾಗ್ರಣಿ 
ನೋಯೆ ನೋವೆನು ತನಗೆ ದುರಭಿ 
ಪ್ರಾಯವುಂಟೇ ಮಾವ ಎಂದಳು ಮುನಿಗೆ ಗಾಂಧಾರಿ ೫೧ . 
- ಐಸಲೇ ಗುಣಮಯವಚೋವಿ 
ನ್ಯಾಸವಿದು ಸಾರೆನುತ ಮರಳಿದು 
ಭೂಸುರಾಗ್ರಣಿ ಬಂದು ನುಡಿದನು ಧರ್ಮನಂದನಗೆ 
ರೋಪವಹಿಯನುಪಶಮಾಂಬು ವಿ 
ಳಾಸದಲಿ ನಿಲಿಸೇಳು ನೃಪನ ಮ 
ಹಾಸತಿಯ ಖತಿ ಹಿರಿದು ನಮಗೊಳಗಾಗಿ ಭಯವೆಂದ ೫೨ 
- ಹರಿ ವಿದುರ ಪಾರಾಶರಾತ್ಮಜ 
ವರ ಮಹೀಪತಿ ಭೀಮ 
ಯರು ಧನಂಜಯ ಸಹಿತ ಬಂದರು ಬಹಳ ವಿನಯದಲಿ 
ಚರಣದಲಿ ಮೆಯ್ತಿಕ್ಕಿದರೆ ನೃಪ | 
ವರನ ನೆಗಹಿದಳನಿಲಸುತ ಸಿತ 
ತುರಗ ಮಾಡ್ತೀಸುತರು ಪದಕೆರಗಿದರು ಭೀತಿಯಲಿ ೫೩ 


೬೨೦ ಮ ಹಾ ಭಾರ ತ 

[ ಸಂಧಿ 
ಏಳಿರೆ ಸಾಕೇಳಿ ಮಕ್ಕಳಿಗೆ 

ಕಪಟದಲಿ ಜೂಜಾಡಿ ರಾಜ್ಯವ 
ರೇಳಿರೆ ದೇಸಿಗರು ನಾವ್ ಭೂ 

ನಪಹರಿಸಿದಡೆ ಧರ್ಮ ನಿಮ್ಮದು 
ಪಾಲಕರು ನೀವೀಸು ನಮ್ಮಲಿಭೀತಿ ನಿಮಗೇಕೆ 

ಕೃಪಣತೆಯ ನಾನೇನ ಹೇಳುವೆನಾ ಸುಯೋಧನನ 
ಬಾಲೆಯರು ನಾವಂಧಕರು ನಿ 

ದ್ರುಪದಪುತ್ರಿಯ ಗಾಢ ಗರುವಿಕೆ 
ಮಾಳಿಕೆಯೊಳೇ ನಿಮ್ಮ ಹಂತಿಯ 

ಗುಪಹತಿಯ ಮಾಡುವುದು ಧರ್ಮದ 
ಕೂಳಿನಲಿ ಬೆಂದೊಡಲ ಹೊರೆವವರೆಂದಳಿಂದುಮುಖ ೫೪ ವಿಪುಳ ಪಥ ನಿಮ್ಮದು ಮಹಾಧರ್ಮಜ್ಞರಹಿರೆಂದ ೬೧ 
- ತಾಯ ಖತೀಬೇಡಿನ್ನು ಧರಣಿಗೆ 

- ಲಲನೆ ಋತುಮತಿಯೆಂದಡೆಯು ಸಭೆ 
ರಾಯನೇ ಧೃತರಾಷ್ಟ್ರನಾತನ 

ಗೆಳೆದು ತಂದವರಧಿಕಸನ| 
ಬಾಯ ತಂಬುಲ ಬೀಳುಡೆಯ ಬಲದಿಂದ ಬದುಕುವೆವು ರಳಿಕುಳಾಳಿಕೆಯುಟ್ಟ ಸೀರೆಯನೂರುಮಧ್ಯದಲಿ 
ತಾಯೆ ನೀವಿನ್ನೆ ಮಗೆ ಕುಂತಿಯ 

ಸುಲಿಸಿದರು ಧಾರ್ಮಿಕರು ತಾವೇ 
ತಾಯಿತನವಂತಿರಲಿ ಕರುಣಿಸಿ 

ಖಳರು ನೀವೇ ಸುಜನರೆಮಾ 
ಕಾಯಬೇಕೆಂದರಸ ಮಗುಳೆರಗಿದನು ಚರಣದಲಿ ೫೫ ಸ್ಟಲಿತವನು ನೀವಿನ್ನು ಸೈರಿಸಿ ತಾಯೆ ನಮಗೆಂದ ೬೨ 
- ಧರ್ಮ ನಿಮ್ಮದು ಮಗನೆ ಬರಿಯ ವಿ 

- ಕದನವಿಜಯದ ಭಂಗಿ ತಲೆಗೇ 
ಕರ್ಮವೆಮ್ಮದು ತನ್ನ ಮಕ್ಕಳು 

ರಿದುದೋ ಮೇಲಂಕಣದಲೊಡವು 
ದುರ್ಮತಿಗಳನ್ಯಾಯಶೀಲರಸಾಧುಸಂಗತರು 

ಟ್ಟಿದನ ನೆತ್ತರುಗುಡಿಹಿ ನಿನ್ನೊಡನೆನಗೆ ಮಾತೇನು 
ನಿರ್ಮಳರು ನೀವೈವರಾಹವ 

ಇದಿರಲಿರದಿರು ಸಾರು ಕರೆ ಧ . 
ಧರ್ಮಕುಶಲರು ಲೋಕ ಮೆಚ್ಚಲು 

ರ್ಮದ ವಿಡಂಬದ ಧರ್ಮಪುತ್ರನ 
ಧರ್ಮ ನಿಮಗಿನ್ನೆನುತ ತಲೆಗುತ್ತಿದಳು ಗಾಂಧಾರಿ ೫೬ ಹದನ ಕೇಳುವೆನೆನುತ ಕಳವಳಿಸಿದಳು ಗಾಂಧಾರಿ ೬೩ 
- ಧರ್ಮವಾಗಲಿ ಮೇಣು ರಣದಲ 

- ಧರಣಿಪತಿ ಕೇಳ್ ಸುಬಲಜೆಯ ನಿ 
ಧರ್ಮವಾಗಲಿ ಖಾತಿಯಲಿ ಪರ 

ಮುರದ ನುಡಿಯಲಿ ನಡುಗಿ ಭೂಪತಿ 
ಮರ್ಮಘಾತಕವಾಯು ಸಾಕಿನ್ಸೆಂದು ಫಲವೇನು ಕರವ ಮುಗಿದತಿವಿನಯಭರದಲಿ ಬಾಗಿ ಭೀತಿಯಲಿ 
ನಿರ್ಮಳಾಂತಃಕರಣಕೃತಪರಿ 

ಕರುಣಿಸೌ ಗಾಂಧಾರಿ ನಿರ್ಮಳ 
ಕರ್ಮವಿಳಸಿತೆ ತಾಯೆ ಪೆರಿಪು 

ಕುರುಕುಲಾನಯಜನನಿಕೋಪ 
ದುಮ್ಮಳವು ಬೇಡೆಂದು ಮೆಯ್ಯಕ್ಕಿದನು ಕಲಿಭೀಮ ೫೭ ಸ್ಸು ರಣದಲಿ ಶಪಿಸೆನಗೆ ಶಾಪಾರುಹನು ತಾನೆಂದ ೬೪ 
ಏಳು ತಮ್ಮ ವೃಥಾ ವಿಡಂಬನ 

- ಶಾಪವನು ನೀ ಹೆಸರಿಸ್‌ ಸ 
ಬಾಳಿಯಾಟವಿದೇಕೆ ಸೈರಿಸ 

ರ್ವಾಪರಾಧಿಗಳಾವು ನಿಮ್ಮ ಯ 
ಹೇಳಿದ್ದೆ ಸೈರಿಸದೆ ಮುನಿದಡೆ ನಿಮಗೆ ಕೇಡಹುದೆ ಕೋಪ ತಿಳಿಯಲಿ ತಾಯೆ ಫಲಿಸಲಿ ಬಂಧುವಧೆ ನಮಗೆ 
ಕಾಳೆಗದ ಕೆತಸಮಯಸತ್ವ 

ನೀ ಪತಿವ್ರತೆ ನಿನ್ನ ಖತಿ ಜೀ | 
ಪಾಲಿಸಿದವರು ನೀವಲೇ ದಿಟ 

ವಾಪಹಾರವು ತಮಗೆ ನಿಮ್ಮನು 
ಖಳರಾವೈಸಲೆ ಎನುತ ಗಜರಿದಳು ಗಾಂಧಾರಿ ೫೮ ತಾಪವಡಗಲಿ ತನ್ನನುರುಹೆಂದೆರಗಿದನು ಪದಕೆ ೬೫ 
ಹೊರಿಸುವಡೆ ದುಷ್ಕರ್ತಿ ನಮ್ಮಲಿ 

ನನೆದುದಂತಃಕರಣ ಕರುಣಾ 
ಹೆರಿಗೆಯಾಯಿತು ನಾಭಿಯಿಂ ಕೆಳ 

ವಿನುತ ರಸದಲಿ ಖತಿಯ ಝಳ ರೈ 
ಗೆರಗುವುದು ಗದೆಯಿಂದ ಸಲ್ಲದು ಶಸ್ತ್ರವಿದ್ಯೆಯಲ್ಲಿ ಮೈ ನಲಿ ಜಡಿದುದು ಜಾರಿತಗ್ಗದ ಪುತ್ರಶತಶೋಕ 
ಅರಿಕೆಯಿಂದನ್ಯಾಯವೀ ಜಗ 

ಜನಪ ಕೇಳೆ ರಾಜಸದ ಸಂ 
ವರಿಯೆ ನಮ್ಮ ದು ತಾಯೆ ನೀ ಮನ 

ಜನಿತ ತಾಮಸಬಿಜಶೇಷದ 
ಮುರಿಯದವಧರಿಸುವಡೆ ಬಿನ್ನಹವೆಂದನಾ ಭೀಮ ೫೯ ವನಜಮುಖ ನೋಡಿದಳು ನಖಪಂಕ್ತಿಗಳನವನಿಪನ ೬೬ 
- ಅರಗಿನರಮನೆ ಕೊಂಡವೆಮ್ಮೆ : 

ಉರಿದವರಸನ ನಖನಿಕರ ಹೊಗೆ 
ವರು ಸಮಿತ್ತುಗಳಾ ಸುಯೋಧನ 

ವೆರಸಿ ಕೌರಿಡಿಡಿಹೊಕ್ಕರು . 
ಪರಮಯಜಮಾನನು ಜಯಾಧ್ರರಪಿಧಿಯಪೂರವನು ನರವೃಕೋದರರಸುರರಿಪುವಿನ ಪಶ್ಚಿಮಾಂಗದಲಿ 
ಕುರುನ್ನ ಪತಿಯನುಭವಿಸಿದನು ತ 

ಹರಿಯಭಯಕರವೆತ್ತಿ ಯಮಜಾ 
ಚರಿತವೇನನ್ಯಾಯಪಥವೇ . 

ದ್ಯರನ್ನು ಸಂತೈಸಿದನು ರೋಪ 
ಧುರದೊಳೆಮಗನ್ಯಾಯವೈಸಿ ದೈವಕೃತವೆಂದ ೬೦ ಸ್ಪುರಣವಡಗಿತು ಸುಬಲಸುತೆಗಿನ್ನಂಜಬೇಡೆಂದ ೬೭ 


ಗ ದಾ ಪರ್ವ 


೬೨೧ 


೧೨] 


- ಕೃತಕ ಭೀಮನ ಕೊಂಡು ಮುಳುಗಿತು 
ಕೃತಿಪತಿಯ ರೋಷಾಗ್ನಿ ಯಾತನ 
ಸತಿಯ ಖತಿ ಮಗ್ಗಿತು ಮಹೀಶನ ನಖಮರೀಚಿಯಲಿ 
ಜಿತವಿರೋಧವ್ಯಾಪ್ತಿ ಬಹಳ | 
ವ್ಯತಿಕರದೊಳಾಯ್ಕೆಂದು ಲಕ್ಷ್ಮಿ 
ಪತಿ ನರೇಂದ್ರನ ಸಂತವಿಟ್ಟನು ಸಾರವಚನದಲಿ ೬೮| 

ಭೀತಿ ಬೇಡೆಲೆ ಮಕ್ಕಳಿರ ನಿ 
ರ್ಧೂತ ಧರ್ಮಸ್ಥಿತಿಗಳನ್ನಯ 
ಘಾತಕರು ತಮ್ಮಿಂದ ತಾವಳಿದರು ರಣಾಗ್ರದಲಿ 
ನೀತಿಯಲಿ ನೀವಿನ್ನು ಪಾಲಿಸಿ 
ಭೂತಳವನುರೆ ಕಳಿದ ಬಂಧು 
ವಾತಕುದಕವನೀವುದೆಂದಳು ನೃಪಗೆ ಗಾಂಧಾರಿ ೬೯ 
- ಅನುನಯವ ರಚಿಸಿದಳು ಕೌರವ 
ಜನನಿ ಲೇಸಾಯೆನುತ ಬಂದರು 
ವಿನಯದಲಿ ಮೆಕ್ಕಿದರು ನಿಜ ಮಾತೆಯಂಫ್ರಿಯಲಿ 
ನನೆದಳಪಯಃಪ್ರವಾಹದೊ 
ಇನಿಬರನು ತೆಗೆದಪ್ಪಿ ಕುಂತೀ | 
ವನಿತೆ ಸಂತೈಸಿದಳು ನಯದಲಿ ತನ್ನ ನಂದನರ ೭೦ 


ಏಳು ಧರ್ಮಜ ಪುತ್ರಶೋಕ| 
ವ್ಯಾಳವಿಪಮೂರ್ಛಿತೆಯಲಾ ಪಾಂ 
ಚಾಲಸುತೆಯನು ತಿಳುಹಿ ಕಾಣಿಸು ಸುಬಲನಂದನೆಯ 
ಬಾಲೆಯರನಾ ಭಾನುಮತಿಯ ಛ 
ಡಾಳದುಃಖವನಪಹರಿಸು ಪಡಿ 
ತಾಳ ಬೇಡೆನೆ ಬಂದರನಿಬರು ದೌಪದಿಯ ಹೊರೆಗೆ ೭೧ 
- ಕರೆದು ತಂದರು ವಿಗತಲೋಚನ 
ನರಸಿಯನು ಕಾಣಿಸಿದರತೆಯ 
ಚರಣಯುಗಳದೊಳೆರಗೆ ಹಿಡಿದೆತ್ತಿದಳು ಗಾಂಧಾರಿ 
ಮರುಳು ಮಗಳೆ ಕುಮಾರ ವರ್ಗದ 
ಮರಣ ಸೊಸೆಯತ್ತೆಯರಿಗೊಂದೇ 
ಪರಿ ವೃಥಾ ವ್ಯಥೆಯೇಕೆನುತ ಸಂತೈಸಿದಳು ಸತಿಯ ೭೨ 

ಸರಿಯಲ್‌ ಸುತಶೋಕ ನಮಿ , 
ಬೃರಿಗೆ ನಮ್ಮೊಳುವೆರೆಸಿ ವೈರೋ 

ರವಿಸಂಸ್ಸುಳರಣವಿಧಾನವ ನಮ್ಮೊಳಗೆ ರಚಿಸಿ 
ಎರಡು ಬಲದಲಿ ಸಕಲ ಭೂಮಿ 
ಶೃರರ ಚಾತುರ್ಬಲವನುಪಸಂ 
ಹರಿಸಿದಾತನು ತಾನೆ ಗದುಗಿನ ವೀರನಾರಯಣ ೭೩ 


ಹನ್ನೆ ರಡನೆಯ ಸಂಧಿ 


ಸೂ . ರಣವ ಶೋಧಿಸಲೆಂದು ಕಳನೊಳು 

ಹೆಣನ ತುಳಿತುಳಿದರಸೆ ಕುರುಧಾ 
ರುಣಿಯ ಪತಿಯನು ಕಂಡು ನೆರೆ ಮರುಗಿದಳು ಗಾಂಧಾರಿ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಕೃಷ್ಣನ ಕರೆದು ನಯದಲಿ 
ಲೋಲಲೋಚನೆ ನುಡಿದಳಂತಸ್ತಾಪ ಶಿಖ ಜಡಿಯೆ 
ಏಳು ತಂದೆ ಮುಕುಂದ ಕದನ 
ವ್ಯಾಳವಿಷನಿರ್ದಗ್ನಧರಣಿ 
ಪಾಲವರ್ಗವ ತೋರಿಸೆಂದಳು ತರಳೆ ಕೈಮುಗಿದು ೧ 
- ನಿನ್ನ ಲೀಲೆಯ ಬೆಳೆಸಿರಿಯ ಸಂ 
ಪನ್ನ ಮಾಯಾರಚನೆಯಿದು ನಿ 
ರ್ಭಿನ್ನ ಭಾರತನಿಚಿತ ಬಹಳಾಕ್ಷೇಹಿಣಿ ದಳವ 
ತನ್ನೊಡನೆ ಹಗೆಬೆಳೆದ ಶೌರವಿ 
ಪನ್ನರನು ತೋರೆ ಜನಾರ್ದನ 
ಮನ್ನಿಸೆಂದಳು ನಯನಜಲವನು ಮಿಡಿದು ಗಾಂಧಾರಿ ೨ 
- ತಾಯೆ ಬಾ ಗಾಂಧಾರಿ ಮನದಲಿ 
ನೋಯದಿರು ಪೌರಾಣಜನ್ಮದ 
ದಾಯಭಾಗದ ಭೋಗ ಭಂಗಿಸಲಳುಕಲೇಕಿನ್ನು 
ಸಾಯಲಾಗದೆ ಸುಭಟರಸುಗಳು 
ಬೀಯವೇ ಬ್ರಹ್ಮಾದಿಗಳಿಗಿದು 
ದಾಯವೀ ಸಂಸಾರವೆಂದನು ನಗುತ ಮುರವೈರಿ ೩ 


- ಎಂದು ಕೈಗೊಟ್ಟ ಬಲೆಯನು ಹರಿ 
ತಂದನಾ ಸಂಗ್ರಾಮಭೂಮಿಗೆ | 
ಹಿಂದೆ ಬರಲಪ್ಪಾದಶಾಕ್ಷೇಹಿಣಿಯ ನಾರಿಯರು 
ಮುಂದೆ ಹೆಣದಿನಿಹಿಗಳು ಖಗಮೃಗ. 
ವೃಂದ ಚೆಲ್ಲಿತು ಭೂತ ಪೂತನಿ 
ವೃಂದ ಕೆದರಿತು ಹೊಕ್ಕರಿವರದ್ದು ತರಣಾಂಗಣವ ೪ 
- ಸೂಸಿತಬಲಾವೃಂದ ಕೆದರಿದ 
ಕೇಶಪಾಶದ ತೆಳುವಸುರ ನಿ 
ಟ್ಯಾನುರದ ಹೋಯ್ತುಗಳ ಲೋಚನವಾರಿಧಾರೆಗಳ 
ಅಸುರಾಕ್ರಂದನದಶೋಕಾ 
ವೇಶ ಬಹಳದ ಬಾಲೆಯರು ಪ್ರಾ 
ಗೇಶ ಮೈದೋರೆನುತ ಹೊಕ್ಕರಸಿದರು ಕಳನೊಳಗೆ ೫ 

ಹರಿದರಗಲಕೆ ನಾರಿಯರು ಕುರು 
ಧರಣಿಯಲಿ ತಂತಮ್ಮ ಪತಿಗಳ 
ಕರಿಗಳಲಿ ತುರಗದಲಿ ರಥದಲಿ ಕಂಡರಲ್ಲಲ್ಲಿ 
ಶಿರವ ಮುಂಡಾಡಿದರು ಹೆಣನಲಿ 
ಹೊರಳಿದರು ವಿವಿಧ ಪ್ರಲಾಪದ 
ಪರಿಠವವನೆಂತರಿದರೆ ವರ್ಣಿಸುವಡರಿದೆಂದ 


( ಸಂಕಿ 


೬೨೨ 

ಮ ಹ ಭಾರತ 
ನಡೆದಳಾ ಗಾಂಧಾರಿಶೋಕದ 

ಕ್ಷೇಮಧೂರ್ತಿಯನಾ ಕಳಿಂಗನ 
ಕಡಲೋಳೇಳುತ ಮುಳುಗುತಂತ್ರೀಯ 

ಸೋಮದತ್ತನ ಚಿತ್ರಸೇನನ 
ಕೊಡಹುತರುಣಾಂಬುಗಳ ಹೊನಲಿನ ಜಾನುದಪ್ಪುಗಳ ಭೀಮವ್ವರಿಯಲಂಬುಸನ ಕಿಮ್ಮಿರನಂದನನ 
ಅಡಗಿನಲಿ ಕಾಲೂರಿ ಸಿಲುಕಿದ | 

ಭೌಮಸುತನ ಸುಶರ್ಮಕನ ಸು 
ಡೊಡನೆ ಹರಿ ನೆಗಹುವನು ನರವಿನ 

ತಾಮರಿಪುಗಳ ಭೂರಿಬಲದ ಸ 
ತೊಡಕ ಬಿಡಿಸುತ ಹೊಕ್ಕಳಂಗನೆ ಹೆಣನ ಮಧ್ಯದಲಿ ೬ ನಾಮರರಸಿಯರದೆ ನಿಜೇಶನ ಮೇಲೆ ತನಿಹೊರಳಿ ೧೪ 
ಇತ್ತ ನೋಡೆ ದೇವಕೀಸುತ 

ಎನುತ ಬರೆಬರೆ ಮುಂದೆ ಕಂಡಳು 
ಮತ್ತಗಜ ಕಂಧರದೊಳಾ ಭಗ .. 

ತನುಜನನು ಭೀಮನ ಗದಾ ಘ 
ದತ್ತನನು ಕಂಡಾತನರಸಿಯರೈದೆ ಮೊಗವೆತ್ತಿ 

ಟ್ಟನದ ಘಾಯದ ಮೆಯ್ಯ ಖಂಡಿಸಿದೂರುಮಂಡಲದ 
ಸುತ್ತ ಬರುತ್ತೆದಾರೆ ದಂತಿಯ 

ನನೆದ ಹುಡಿಮಗ್ಗುಲಿನ ರಕುತದ 
ಹತ್ಯಲರಿಯದೆನೂರುಮಡಿ ಶೋ 

ಹೊನಲ ಹೊಲಸಿದ ಭೂಕಕಾಕ 
ಕೊತ್ತರದಲದೆ ಶಿವ ಎನುತ ಮರುಗಿದಳು ಗಾಂಧಾರಿ ೮ ಧ್ವನಿ ಭಯಂಕರ ಸನ್ನಿಧಾನದ ಕೌರವೇಶ್ವರನ 
- ದೇವ ನೋಡಾಶೋಕವಯ 

- ಇತ್ತ ನೋಡೆ ಕೃಷ್ಣ ತನ್ನಯ 
ಡಾವರವ ಕಾಂಭೋಜನರಸಿಯ 

ಮತ್ತದಂತಿಯನಿಂದುಕುಲ ರಾ 
ರಾವ ನೋಂಪಿಯ ನೋಂತರೋ ಶಿವಶಿವ ಮಹಾದೇವ ಜೋತ್ತಮನನೇಕಾದಶಾಕ್ಷೇಹಿಣಿಯ ವಲ್ಲಭನ 
ಅವನಾತನು ನಿಮ್ಮ ವರುಗಳ 

ಹಕ್ಕೆ ಹಿಡಿದೊಲಗಿಸುವರು ವರ 
ಮಾವನೇ ಪಾಂಚಾಲ ಸತಿಯರು 

ಮತ್ತ ಕಾಶಿನಿಯರುಗಳೀಗಳು 
ಜೀವದಲಿ ಜಾರಿದರು ರಮಣರ ಮೇಲೆ ತನಿಹೋರಳಿ ೯ ಸುತ್ತಮುತ್ತಿತು ಮೂಕ ವಾಯಸ ಜಂಬುಕವಾತ ೧೬ 
ಅದೆ ವಿರಾಟನ ಸತಿಯರೀಚೆಯ 

- ಎನುತ ಬಿದ್ದಳು ಮೂರ್ಛಯಲಿ ಮಾ 
ಲದೆ ಘಟೋತ್ಕಚನಂಗನೆಯರಾ 

ನಿನಿಯನೆತ್ತಿದನಸುರರಿಪು ನೃಪ 
ಸುದತಿಯರಶೋಕವ ನಿರೀಕ್ಷಿಸು ಪಂಚಕೇಕೆಯರ 

ವನಿತೆಯರು ಭಾನುಮತಿ ಮೊದಲಾದಖಿಳ ರಾಣಿಯರು 
ಒದರಿ ಪಾಂಡ್ಯನ ಹೆಂಡಿರಾಚೆಯ 

ಜನಪತಿಯ ಮುಕ್ಕುರುಕಿದರು ತ 
ಲದೆ ಸುಸೋಮಕ ಸೃಂಜಯಾದ್ಯರ 

ಜ್ಞನಿತ ಶೋಕಾದ್ಭುತದ ಹಾ ಹಾ 
ವಧುಗಳೊರಲುತ್ತದೆ ಮುರಾಂತಕ ನಿಮ್ಮ ಸೇನೆಯಲಿ ೧೦ ಧ್ವನಿಯ ಥಟ್ಟನೆ ಘಟ್ಟಿಸಿತು ಬ್ರಹ್ಮಾಂಡಮಂಡಲವ ೧೭ 
ಸುಖಿ ಕಣಾ ಭೂರಿಶ್ರವನವರ 

- ಜನಪ ಕೇಳೀಚೆಯಲಿ ಕುಂತೀ 
ಸಖಿಯರದೆ ಪಾಡಳಿದು ನಿಮ್ಮಯ 

ವನಿತೆ ಕರ್ಣನ ಮೇಲೆ ಹೊರಳಿದ 
ಸಖನ ಗೆಲಿಸಿದಿರಿವನ ಮುರಿದಿರಿ ರಾಧೆಯಾತ್ಮ ಜನ 

ಳಿನತನುಜ ಹಾ ಕರ್ಣ ಹಾ ಹಾ ಕರ್ಣ ಹಾಯೆನುತ 
ನಿಖಿಳ ಯಾಚಕಜನ ಸಹಿತ ತ 

ನಿನಗೆ ಧರ್ಮಸುತಾದಿ ಭೂಮಿಪ 
ತೃಖಿಯರಳುತದೆ ಕರ್ಣ ಮರಣದೊ 

ರನುಜರೆ ಮಾಯಾವಿ ಮಧುಸೂ 
ಳಖಿಳಜಗ ನೀನೊಬ್ಬ ತಪ್ಪಿಸಿ ಮರುಗಿತಿಂದಿನಲಿ ೧೧ ದನನೆ ಮರಯಿಸಿ ಕೊಂದನಕಟೆಂದೋರಲಿದಳು ಕುಂತಿ ೧೮ 
ಭಾನುದತ್ತನ ಮೇಲೆ ಹೊರಳುವ 

ಅರಿದನಂತಕಸೂನು ಮುರಹರ 
ಮಾನಿನಿಯರ ನಿರೀಕ್ಷಿಸೈ ಮ . 

ನಿರಿದನೇ ನಾವಿನ್ನು ಕರ್ಣಗೆ 
ತೂನುಗಳ ನೋಡಿತ್ತಲಿದೆ ದುಶ್ಯಾಸನಾದಿಗಳ 

ಕಿರಿಯರೆ ಲೇಸಾಯ್ತು ಗುರುಜನ ಬಂಧುಜನಹನನ 
ಏನನೆಂಬೆನು ತನ್ನ ಸೊಸೆಯರ 

ಉರುವ ಶಶಿವಂಶದ ಮಹಾನೃಪ 
ಹಾನಿಯನು ಮಾದ್ರೇಶನರಸಿಯ 

ರೆರಗಿದರೆ ಪಾತಕಕೆ ಮುನ್ನೆ 
ರೇನಧರ್ಮವ ನೆನೆದರೆಂದಳಲಿದಳು ಗಾಂಧಾರಿ 

ಚರಿಸದಕಟಾ ತಾಯಿ ಕೆಡಿಸಿದಳೆಂದು ಬಿಸುಸುಯ್ದ ೧೯ 
ತಂದೆ ನೋಡೆ ಕೃಷ್ಣ ತನ್ನಯ 

- ಹೊಗಲನ್ನಾ ಕತ್ರಧರ್ಮ 
ನಂದನರು ನೂರ್ವರಿಗೆ ಕಿರಿಯಳ 

ತ್ಯಾಗ ದುರ್ವ್ಯಸನ ಪ್ರಪಂಚವ 
ನಿಂದುಮುಖಿ ದುಗ್ಗಳೆಯನಾ ಸೈಂಧವನ ವಲ್ಲಭೆಯ ನೀಗಿ ಕಳೆಯೆಂದಸುರರಿಪುವೈತಂದು ಮನ್ನಿಸಿದ 
ಅಂದು ವಿವಿಧವ್ಯೂಹದಲಿ ಗುರು 

ಮೇಗಿವರ ಸಂಸ್ಕಾರಕಾರನಿ 
ನಿಂದಡೆಯು ಹುಸಿರಾತ್ರಿಯಲಿ ನೀ 

ಯೋಗವಿವೆ ಭಾರಂಕ ನಿನಗೆ ಸ 
ಕೊಂದಿ ತನ್ನಳಿಯನನು ವರ ಸಿಂಧುಭೂಪತಿಯ ೧೩ ರಾಗದಲಿ ಸಂತೈಸಿಯೆಂದನು ಭೂಪತಿಗೆ ಶೌರಿ ೨೦ 


೧೩ ] 

ಗ ಧಾ ಪ ರ್ವ 
ವ್ಯಾಸ ನಾರದ ವಿದುರ ಸಾತ್ಯಕಿ 

ಬಳಿಕ ಹಸಿನಪುರದ ಸೀಮಾ 
ಕೇಶವನು ದಾರುಕ ಯುಯುತ್ಸು ಮ 

ಸ್ಥಳಕೆ ಬಂದರು ನಿಖಿಳ ಕಾಂತಾ 
ಹೀಶ ಮೊದಲಾದನಿಬರರಸರ ಸಾರಥಿವಾತ 

ವಳಿಸಹಿತ ಗಂಗಾವಗಹನವ ಮಾಡಿದನು ನೃಪತಿ - ೨೩ 
ಆ ಸಚಿವರಾ ಹಸ್ತಿನಾಪುರ 

ಆ ನದಿಯ ತೀರದಲಿ ತಿಂಗಳು 
- ದಾ ಸಮಸ್ತ ಪ್ರಕೃತಿಜನ ಸಂ 

ಮಾನನಿಧಿತತರಿಗೆ ಜಲ 
ತೈಸಿದರು ಸಂಸ್ಕಾ ರವಿಧಿಯನು ಹತಮಹೀಶರಿಗೆ ೨೧ 

ದಾನ ವಿಧಿವಿಹಿತಪ್ರಪಂಚಿತ ಸಕಲ ಸಂಸ್ಕೃತಿಯ 
ಕುರುಪತಿಯ ರವಿಸುತನ ಮಾದ್ರೆ 

ಭೂನುತನು ಮಾಡಿದನು ಬಂದುದು 
ಶೃರನ ದುಶ್ಯಾಸನ ವಿಕರ್ಣಿ 

ಜಾನಪದಜನನ್ನೆದೆ ಕುಂತೀ | 
ದ್ಯರ ಜಯದ್ರಥ ಬಾಪ್ಲಿ ಕರ ಭಗದತ್ತ ಲಕ್ಷಣರ 

ಸೋನುವನು ದರುಶನವ ಮಾಡಿತು ಕಾಣಿಕೆ ನೀಡಿ ೨೪ 
ಗುರುವರನ ಪಾಂಚಾಲ ಮತ್ಸೆ 

ತಿಳುಹಿ ರಾಯನ ಹೃದಯಸಂಚಿತ 
ಶೂರರ ಕುಂತೀಭೋಜಪಮು 

ಕಲುಷವನು ಖಂಡಿಸಿ ಗತಾಕ್ಷನ 
ರನು ವಿಧಿಪೂರ್ವಕದಿ ದಹಿಸಿದರಾಹಿತಾಗ್ನಿಯಲಿ ೨೨ ಬಲಿದ ಚಿತ್ತ ವ್ಯಥೆಯನಾರಿಸಿ ನೃಪವಧಜನದ 
- ಕಳನ ಚೌಕದ ಸುತ್ತಿ ಟ್ಟಿಸಿ 

ಅಳಲನಾರಿಸಿ ಗಜಪುರದ ನೃಪ 
ತಳಿಗಳನು ಬಹಳಾಗ್ನಿಯನು ಕೈ 

ನಿಳಯವನು ಹೋಗಿಸಿದನು ಯದುಕುಲ 
ಕೊಳಿಸಿದರು ದಹಿಸಿದರು ಬಹಳಾಕ್ಷೇಹಿಣಿಭಟರ ತಿಲಕ ಗದುಗಿನ ವೀರನಾರಾಯಣನು ಪಾಂಡವರ ೨೫ 


ಹದಿಮೂರನೆಯ ಸಂಧಿ 


ಸೂ . ದೇವಸಂತತಿ ನಲಿಯೆ ಪಾಂಡವ 

ಜೀವಿ ಹರಿಯೆಂಬೀ ಪ್ರತಿಜ್ಞೆಯ 
ಭಾವ ಸಂದುದು ಧರ್ಮಜನ ಪಟ್ಟಾಭಿಷೇಕದಲಿ 


ಕೇಳು ಜನಮೇಜಯ ಧರಿತ್ರೀ 
ಪಾಲ ಹಿಮಗಿರಿ ತೊಡಗಿ ಸಾಗರ 
ವೇಲೆ ಪರಿಯಂತಖಳ ನಗರ ಗ್ರಾಮ ಪುರವರದ 
ಮೇಲುವರ್ಣಪ್ರಮುಖವಾಚಾಂ 
ಡಾಲರವಧಿ ಸಮಸ್ತ ಭೂಜನ 
ಜಾಲ ಹಸ್ತಿನಪುರಿಗೆ ಬಂದುದು ಕಂಡುದವನಿಪನ 
- ಚ್ಯವನ ಮುದ್ದಲ ಕಣ್ಣ ಕಠ ಭಾ 
ರ್ಗವ ಭರದಾಜಾಂಗಿರಸ ಗಾ 
ಲವ ಪುಲಸ್ಯ ರುಮಣ್ಣ ಗೌತಮ ಯಾಜ್ಞವಲ್ಕಮುನಿ 
ಧ್ರುವ ವಿಭಾಂಡಕ ಗಾರ್ಗ್ಯ ಘಟಸಂ 
ಭವ ಕಂಡುಸುತಾದಿ ಭೂಮಿ 
ಪ್ರವರ ಮುನಿಗಳು ಬಂದು ಕಂಡರು ಧರ್ಮನಂದನನ ೨ 
- ಜಲಧಿ ಮಧ್ಯದ ಕುರುವ ಘಟ್ಟಾ 
ವಳಿಯ ಕೊಳದ ಕುಹರ ಕುಂಜದ 
ನೆಲೆಯ ಗಿರಿಸಾನುಗಳ ಶಿಖರದ ದುರ್ಗವೀಥಿಗಳ 
ನೆಲನಶೇಪಪ್ರಜೆ ನಿಖಿಳ ಮಂ 
ಡಳಿಕ ಮನ್ನೆಯ ವಂದಿಜನ ಸಂ 
ಕುಲ ಮತಂಗಜಪುರಿಗೆ ಬಂದುದು ನೃಪನ ಕಾಣಿಕೆಗೆ ೩ 
- ವ್ಯಾಸ ನಾರದ ಕೃಷ್ಣ ಮೊದಲಾ 
ದೀ ಸಮಸ್ತ ಮುನೀಂದ್ರನಿಕರ ಮ 
ಹೀಶನನು ಪಟ್ಟಾಭಿಷೇಕಕೆ ಮನವನೊಡಬಡಿಸಿ 


ದೋಷರಹಿತ ಮುಹೂರ್ತ ಲಗ್ನ ದಿ 
ನೇವಾರ ಶುಭಗ್ರಹೋದರು 
ಲೇಸೆನಲು ನೋಡಿದರು ಮಿಗೆ ಗಾರ್ಗ್ಯಾದಿ ಜೋಯಿಸರು 
- ತರಿಸಿ ಮಂಗಳ ವಸ್ತುಗಳ ಸಂ 
ವರಿಸಿ ಬಹುವಿಧವಾದ್ಯರವ ವಿ 
ಸ್ವರದ ಪಂಚಮಹಾನಿನಾದದ ಸರಜನಮನದ 
ಹರುಷಪೂರದ ವೇದಮಂತೊ 
ಚರಣಸಾರದ ನೃಪನ ಪಟ್ಟಾ 
ಧ್ವರವೆಸೆಯಲುತ್ಸವವನೆಸಗಿದನಸುರರಿಪುವಂದು 
- ಆದುದಾ ಪಟ್ಟಾಭಿಷೇಕದೊ 
ಲಾ ದುರಾತ್ಮಕ ಬಾಷ್ಕಳವ ಪರಿ 
ವಾದವನು ಮುನಿನಿಕರ ಕೇಳಿದು ಖತಿಯ ಭಾರದಲಿ 
ಭೇದಿಸಿದರವನಸುರನೆಂದು ವಿ 
ಪಾದವಕ್ಕಿಯಲುರುಹಿದರು ಬಳಿ 
ಕಾದರಿಸಿ ಧರ್ಮಜನ ಸಂತೈಸಿದನು ಮುರವೈರಿ 
- ಅರಸ ಕೇಳೆ ಪಟ್ಟವದು ಹಿರಿ 
ಯರಸನದು ಯುವರಾಜಪಟ್ಟವೆ 
ಹರಿತನೂಜನೊಳಾಯು ಸೇನಾಪತಿ ಧನಂಜಯನು 
ವರ ಕುಮಾರರು ಯಮಳರಲ್ಲಿಗೆ 
ಹಿರಿಯ ಸಚಿವನು ವಿದುರನವನಿಪ 
ಪರುಠವಿಸಿದ ಯುಯುತ್ಸು ವನು ಸರಾಧಿಕಾರದಲಿ 2 


೬೨೪ 


ಮ ಹಾ ಭಾ ರ ತ 


ವರ ಮುನೀಂದ್ರರ ನಿಖಿಳ ದೇಶಾಂ 
ತರದ ಭೂಸುರವರ್ಗವನು ಸ 
ತೋರಿಸಿದನು ಗೋ ಭೂವಿ ವಸನ ಹಿರಣ್ಯದಾನದಲಿ 
ಪರಿಜನವ ಪುರಜನವ ರತ್ನಾ 
ಕರ ಪರೀತ ಮಹೀಜನವನಾ 
ದರಿಸಿದನು ವೈಭವವಿಹಿತ ಸನ್ಮಾನ ದಾನದಲಿ 

ಆ ಸುಯೋಧನನರಮನೆಯನವ 
ನೀಶ ಹೊಕ್ಕನು ಪವನಸುತ ದು 
ಶಾಸನನ ಸದನವನು ಪಾರ್ಥಗೆ ಕರ್ಣಭವನದಲಿ 
ವಾಸವಾದುದು ಯಮಳರಿಗೆ ದು 
ಶ್ಯಾಸನಾನುಜರರಮನೆಗಳು 
ದೈಸುವನೆ ಭಂಡಾರವಾದುದು ಭೂಪಕೇಳೆಂದ 
- ಮನ್ನಣಿಯಲಿ ಯುಯುತ್ಸು ಹೊಕ್ಕನು 
ತನ್ನ ಮನೆಯನು ಭೀಷ್ಮ ಗುರುಕೃಪ | 
ರುನ್ನತಾಲಯವಾಯ್ತು ನೃಪನ ಪಸಾಯ್ತಸಂತತಿಗೆ 
ಮುನ್ನಿನವರೇ ಮಂತ್ರಿ ಸಚಿವರು 
ಮುನ್ನ ದಾವಂಗಾವ ಪರುಠವ 
ಭಿನ್ನವಿಲ್ಲದೆ ಪರಜನವೆಸೆದಿರ್ದುದಿಭಪುರಿಯ 

ಅರಸು ಧರ್ಮಜನಾದ ನಮಗಿ. 
ನ್ನು ರವಣಿಪ ಮನ ಬೇಡ ಬೇಡು 
ತರಿಸುವಿಹಪರವೆರಡ ಪಡೆದವು ನಿಖಿಳ ಜಗ ಹೊಗಳೆ 
ಪರಿಮಿತದ ಜನ ತಮ್ಮ ಸುಬಲವ 
ನಿರದೆ ಮಾಡುವೆನೆಂದು ಮುನಿಜನ 
ಧರಣಿಸುರರೊಳಗಾದ ಪುರಜನರೊಲಿದು ಹರಸಿದರು ೧೧ 

ಬಳಿಕ ಭೀಷ್ಮನ ಬಾಣಶಯನ 
ಸ್ಥಳಕೆ ಧರ್ಮಜ ಬಂದು ಧರ್ಮ೦ 
ಗಳನು ಕೇಳಿದು ರಾಜಧರ್ಮ ಸಮಸ್ತಧರ್ಮವನು 
ತಿಳಿದನಗ್ಗ ದ ದಾನಧರಾ 
ವಳಿಯನಾತನ ರಾಜ್ಯಪಾಲನ 
ನಳ ನಹುಷ ಭರತಾದಿ ಭೂಪರ ಗತಿಗೆ ಗುರುವಾಯ್ತು ೧೨ 
- ಕದನದಲಿ ಕಯ್ಯಾರೆ ದೈತ್ಯರ 
ಸದೆದು ಭೂಭಾರವನು ಪರಹ 
ಸದಲಿ ಕಟ್ಟಿಸಿ ಕೊಟ್ಟಭಾಷೆಯನುತ್ತರಾಯೆನಿಸಿ 
ನದಿಯ ನಂದನನನು ಪರಾನಂ 
ದದಲಿಸೇರಿಸಿ ಪರಮ ಪರಿತೋ 
ಪದಲಿ ಪಯಣವ ಮಾಡಿದನು ಮುರವೈರಿ ನಿಜಪುರಿಗೆ ೧೩ 

ಯ ಮಸುತನ ತಕ್ಕೆ ಭೀಮನ 
ಮಮತೆಯನು ಭುಲೈಸಿ ಪಾರ್ಥನ 
ನಮಿತ ಮಕುಟವ ನೆಗಡಿ ಪುಳಕಾಶ್ರುಗಳ ಪೂರದಲಿ 


ಯಮಳರನು ಬೆಳೆಸಿ ರಾಯನ 
ರಮಣಿಯನು ಸಂತೈಸಿ ವಿದುರ 
ಪ್ರಮುಖರನು ಬೀಳ್ಕೊಟ್ಟು ಬಿಜಯಂಗೈದನಸುರಾರಿ | 
- ದೇವ ದುಂದುಭಿರವದ ಗಗನದ 
ಹೂವಳೆಯ ಪೂರದ ಸಮಸ್ತ ಜ 
ನಾವಳಿಯ ಜಯಜೀಯ ನಿರ್ಘೋಷದ ಗಡಾವಣಿಯ 
ದೇವಕಿಯ ವಸುದೇವ ರುಕುಮಿಣಿ 
ದೇವಿಯಾದಿಯ ಹರುಷದಾವಿ 
ರ್ಭಾವ ವಿಗೆ ನಿಜಪುರವ ಹೊಕ್ಕನು ವೀರನಾರಯಣ ೧ 

ಭವದುರಿತಹರವಕಟ ಹರಿನಾ 
ಮವನು ನೆನೆವರು ಕಾಲಚಕ್ರದ 
ಜವನ ಬೇಗೆಯ ಜುಣುಗಿ ಜಾರುವರಖಿಳ ಮಾನವರು 
ಕವಿ ಕುಮಾರವ್ಯಾಸಸೂಕ್ತದ 
ಸವೆಯದಮೃತವನೊಲಿದೊಲಿದು ಸು 
ಶ್ರವಣದಲಿ ಕುಡಿಕುಡಿದು ಪದವಿಯ ಪಡೆವುದೀ ಲೋಕ ೧ 
- ಶ್ರೀಮದಮರಾಧೀಶ ನುಗುಣ 
ತಾಮರಸಪದ ವಿಪುಳನಿರ್ಮಳ 
ನಾಮನನುಪಮ ನಿಖಿಳಯತಿಪತಿದಿವಿಜವಂದಿತನು 
ರಾಮನೂರ್ಜಿತನಾಮ ಸುಧೆಯಾ 
ರಾಮನಾಹವಭೀಮ ರಘುಕುಲ 
ರಾಮ ಪಾಲಿಸುವೊಲಿದು ಗದುಗಿನ ವೀರನಾರಯಣ ೧ 
- ಅರಸ ವೈಶಂಪಾಯನಿಗೆ ನಿಜ 
ಕರವ ಮುಗಿದು ಸುವರ್ಣವಸ್ಸಾ 
ಭರಣ ಗೊವ್ರಜ ಭೂಮಿ ಕನ್ಯಾದಾನ ಮಣಿಗಣದಿ 
ಹಿರಿದು ಪರಿಯಲಿ ಮನದಣಿವವೋ 
ಲುರುತರದ ದ್ರವ್ಯಾದಿಗಳ ಭೂ 
ಸುರರಿಗಿತ್ತನು ರಾಯ ಜನಮೇಜಯಮಹೀಪಾಲ ೧ 

ಸರ್ಪಯಾಗದೊಳಾದ ಕರದ 
ದರ್ಪವನು ಕೆಡೆಯೋದೆದು ಬೆಳಗಿದ 
ನುಪ್ಪರದ ರವಿತೇಜದಲಿ ಸುರನರರು ಬೆರಗಾಗೆ 
ತಪ್ಪದೀ ಭಾರತವ ಕೇಳಂ 
ಗಪ್ಪುದಮರಸ್ಯ ಕದಂಬದೊ 
ಳೊಪ್ಪುವಿಂದ್ರನ ಪದವಿಯೆಂದನು ಸೂತ ಕೈಮುಗಿದು ೧೬ 

ವೇದಪಾರಾಯಣದ ಫಲ ಗಂ 
ಗಾದಿ ತೀರ್ಥಸ್ನಾನಫಲ ಕೃ 
ಚ್ಛಾದಿ ತಪಸಿನ ಫಲವುಜ್ಯೋತಿಷ್ಟೋಮಯಾಗಫಲ 
ಮೇದಿನಿಯನೊಲಿದಿತ್ತ ಫಲ ವ 
ಸ್ವಾದಿ ಕನ್ಯಾದಾನಫಲವಹು 
ದಾದರಿಸಿ ಭಾರತದೊಳೊಂದಕ್ಷರವ ಕೇಳರಿಗೆ ೨೦ 


ಇತಿಶ್ರೀಮದಚಿಂತ್ಯ ಮಹಿಮ ಗದುಗು ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಪಾನ ಪರಿಪುಷ್ಕ ವಚಃಪಟ್ಟದೀ ನಿಕಾಯ. 
ಶ್ರೀ ಮತ್ತು ಮಾರವ್ಯಾಸಯೋಗೀಂದ್ರ ವಿರಚಿತಮಪ್ಪ ಕರ್ಣಾಟ ಭಾರತ ಕಥಾಮಂಜರಿಯೊಳ್ ಗದಾಪರ್ವಂ ಸಮಾಪ್ತ ಮಾದುದು 


/ 


ಮೈಸೂರು : 
ಸರ್ಕಾರದ ಬ್ರಾಂಚ್ ಮುದ್ರಣಾಲಯದ ಡೆಪ್ಯುಟಿ ಡೈರೆಕ್ಟರವರಿಂದ 

ಮುದ್ರಿಸಲ್ಪಟ್ಟಿತು, 1958 - 40,000 ಪ್ರತಿಗಳು 


